


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ 


ಸಂಪುಟ - ೩ 


ವಿಚಾರ 


ಪ್ರಧಾನ ಸಂಪಾದಕರು 
ರಾಜಶೇಖರ ಹೆಬ್ಬಾರ 





ಹಾ ಹಾ 
ತೇಜು ಪಬ್ಲಿಕೇಷನ್ಸ್‌ 
ನಂ. 233, 7ನೇ "ಎ' ಅಡ್ಡರಸ್ತೆ 
ಶಾಸ್ತ್ರಿನಗರ, ಬೆಂಗಳೂರು - 560 028. 


* ನಿ 


8.1. 5೧/16೧8/'5 ೮೦೧7701616 'ಗ/೦((5 
'/01೧16 - 3 
'1೦ಗಗಿಣಗಿ 


61166 0)/ 
81851618 ಗಂ 


೧೭01560 0)/ 
'/. 7೩೮/7818171, ೦೧ 068/11 ೦1 76] 00110811005 
1 233, 70 'ಡಿ' ೮೦58೨, 5೧85117808, 
88708016 - 560 028. 1/00 : 9900195626 


(6 ೧೩]೩೩೧೦೧೩/ (1000೩/ 
೯19! ೯6100 : 2014 
೧8069 : 1044 (80% 8176170) 
೧1೦6: 86. 680 ಬೆಲೆ : ರೂ. ೬೮೦ 
10. 0! ೮೦0166 : 1000 


70 651/ ೫.5. 11801170 - 1/8 0/7) 


ಸಲಹೆ ಸಹಕಾರ 
ಪ್ರೊ.ಎಚ್‌.ಆರ್‌.ಅಮರನಾಥ, ಡಾ.ಎಮ್‌.ಜಿ.ಹೆಗಡೆ, ಶ್ರೀ ಸಿ.ಆರ್‌.ಶಾನಭಾಗ, 
ಡಾ. ಸುಮಿತ್ರ ಮೋತಿಲಾಲ ಹಲವಾಯಿ, ಶ್ರೀಮತಿ ರಾಜೇಶ್ವರಿ ಲೋಕರೆ, ಶ್ರೀಕೃಷ್ಣ ಲೋಕರೆ, 
ಶ್ರೀಮತಿ ಭುವನೇಶ್ವರಿ ಹೆಗಡೆ 


೦೦೪೦1 09910೧ : ಔ೩30ಟ! 1123ಓ30628)/ಡ 


7//06501 91 : 7೩0೦೮ 0೮೨100೧615 
ಔ87080016 - 560 004, ೧೧ : 41691270 £-/78॥ : 0517186೧075 ಅ0ಂ1781.0017 


೧/1೧7166 9! : 301೬1೧1 ೧(1೧1೦/5 
56/1-6, [18851777818 ೩/೮೧, (6೦110908//೩, 1120861 1181೧ ೧೦೩೮, 
8876080016 - 560 091. ೧೧00೧6 : 23583850 


ಅರ್ಪಣೆ 


ನೋವು ನುಂಗಿ ನಕ್ಕ ಶ್ರೀಧರರ ಧರ್ಮಪತ್ನಿ 
ಶ್ರಿಃಮತಿ ರಮಾದೆಂಖಯಿಯವರಿದೆ 


ಲ 





ಣಿ 





ಜ್ರ ಗ್ರಹ 
ಜಇ೦ದ್ರಲೊಂಕದ ತಾಲ 





ತುಸುವೆ ನೋಡಿದೆವು ಎನ್ನುವಂತಿಲ್ಲ 

ಅರೆಗಳಿಗೆ ಕಂಡರೂ ಅದು ಪೂರ್ಣವೇ 

ಕಂಡದ್ಬಲ್ಲ, ಕಣ್ಣ ತುಂಬಿತು ನೋಟ 
ಕಣ್ಣುತುಂಬಿದ ಮೇಲೆ ಮನ ಬಾಕಿಯೇ? 


ಹಲವೊಮ್ಮೆ ನೋಡಿದ್ದಕ್ಕೆ ಹೆಚ್ಚಾಗಲಿಲ್ಲ 

ಹೊಟ್ಟೆಯಲಿ ಹುಟ್ಟಿದ್ದಕ್ಕೇ ಮಕ್ಕಳೆನಿಸಿದ್ದಲ್ಲ 
ದೂರ ನಿಂತವರೂ ತಮ್ಮ ಹತ್ತಿರದ ಬಂಧುಗಳೇ 

ಅರಿಯದಿದ್ದವರೂ ತಮ್ಮ ಸ್ವಂತದವರೇ! 


ಹುಲ್ಲು ಸಸಿ ಕಲ್ಲುಗಳೆಲ್ಲವನೂ ಹಾದು 
ಹೊಳೆಸುತ ಹರಿಸುತ್ತ ಮತೆ ಹಡೆದಿರಿ ತಾವು 
ಭೂಮಿಯಂದೆನಲಾರೆ ಚಿಂದ್ರನಂಥವರನ್ನು 
ಮಣ್ಣಾಗಬಹುದೇ ಬೆಳದಿಂಗಳು? 
-ಎಸ್‌.ಮಂಜುನಾಥ್‌ 
(ಖ್ಯಾತ ಕವಿ) 


೪ 


ಕವಿ ಕಾವ್ಯ ವಿಚಾರ 


ಕವಿ, ಚಿಂತಕ, ವಿಮರ್ಶಕ, ವಾಗ್ಮಿ ಬಹುಶ್ರುತ ವಿದ್ವಾಂಸ 
ಪ್ರೊಬಿ.ಎಚ್‌.ಶ್ರೀಧರರ ಜನನ ೧೯೧೮, ಏಪ್ರಿಲ್‌ ೨೪ ರಂದು ಬಿಜೂರಿನ 
(ದ.ಕನ್ನಡ) ಬವಲಾಡಿಯಲ್ಲಿ. ತಂದೆ ಸೀತಾರಾಮ ಹೆಬ್ಬಾರ, ತಾಯಿ 
ನಾಗಮ್ಮ ಲಕ್ಷ್ಮಿಯದಿಲ್ಲದಿದ್ದರೂ ಸರಸ್ವತಿಯ ಕೃಪಾಕಟಾಕ್ಷ ಧಾರಾಳವಾಗಿ 
ಇದ್ದ ಆಶುಕವಿಗಳ, ಪಂಡಿತರ, ಸತ್ಯವ್ರತರ ಕುಟುಂಬ. ಮೈಸೂರಿನ 
ಮಹಾರಾಜಾ ಕಾಲೇಜಿನಲ್ಲಿ ಜ್ಞಾನನಿಧಿಗಳೂ, ಗುಣನಿಧಿಗಳೂ ಆದ 
ಶಿಕ್ಷಕರಿಂದ ಬೋಧನೆ, ಸಂಸ್ಕೃತ ಎಮ್‌.ಎ. ಪೂರೈಕೆ (೧೯೪೨). 
ರಮಾದೇವಿಯವರೊಡನೆ ೧೯೪೬ರಲ್ಲಿ ವಿವಾಹ. ನಾಲ್ಕು ಹೆಣ್ಣು, 
ಒಂದು ಗಂಡು ಮಕ್ಕಳ ತಂದೆ. ೧೯೪೨ರಲ್ಲಿ ಮಿಲಿಟರಿ ಅಕೌಂಟ್ಸ್‌ 
ಆಫೀಸಿನಲ್ಲಿ ಗುಮಾಸ್ತಗಿರಿಯಿ೦ಂದ ಆರಂಭವಾದ ಉದ್ಯೋಗಪರ್ವ 
ಶಿಕ್ಷಕವೃತ್ತಿ, ಪತ್ರಿಕೋದ್ಯಮ ಪ್ರಾಚಾರ್ಯಗಿರಿಯವರೆಗೆ ಹಬ್ಬದೆ. ಈ ಎಲ್ಲ 
ಕಾಲಘಟ್ಟಗಳಲ್ಲೂ (೧೯೪೫ರಿಂದಲೇ) ವಿವಿಧ ಸಾಹಿತ್ಯಪ್ರಕಾರಗಳಲ್ಲಿ 
ಅವಿರತವಾಗಿ ಬರಹ, ಬರಹ-ದೇಹ ಸಂಪೂರ್ಣವಾಗಿ ಸೋಲುವ 
(ನಿಧನ ೧೯೯೦ ಏಪ್ರಿಲ್‌ ೨೪) ತುಸು ಮುಂಚಿನವರೆಗೂ. 
ಶಿಶುಸಾಹಿತ್ಯದಿ೦ದ ಹಿಡಿದು ವಿಮರ್ಶೆ, ಇತಿಹಾಸ, ದರ್ಶನಗಳವರೆಗೂ 
ಶ್ರೀಧರರ ಆಸಕ್ತಿ, ಅಭ್ಯಾಸ, ಕೊಡುಗೆ. ಕಾವ್ಯಸೂತ್ರ, ಜ್ಞಾನಸೂತ್ರ, 
ರಾಷ್ಟ್ರಸೂತ್ರಗಳು ಸೂತ್ರತ್ರಯಗಳೆನಿಸಿಕೊ೦ಡವುಗಳು, ಬಹು- 
ಬಹುಮಾನಿತವಾದವುಗಳು. ಜೀವನದ ಮತ್ತು ಸಾಹಿತ್ಯ ಶ್ರೇಷ್ಠತೆಯ 
ನಿಕಷದ ಅನ್ವೇಷಣೆಯಲ್ಲಿ ಪಾಶ್ಚಾತ್ಯ-ಪೌರಾತ್ಯ ಇತಿಹಾಸ, ಸಾಹಿತ್ಯ, 
ದರ್ಶನಗಳನ್ನು ಅಭ್ಯಸಿಸಿ ಅರಗಿಸಿಕೊಂಡು ನಿಖರ ನಿಲುವಿಗೆ ಬಂದು 
ಅದನ್ನು ತಮ್ಮ ಐವತ್ತಕ್ಕೂ ಹೆಚ್ಚಿನ ಕೃತಿಗಳಲ್ಲಿ, ಅಸಂಖ್ಯಾತ ಲೇಖನಗಳಲ್ಲಿ 
ಸ್ಪಷ್ಟವಾಗಿ (“ಧರ್ಮಾದರ್ಥಶ್ಚ ಕಾಮಶ್ಚ' ಎಂದ ವ್ಯಾಸನಪ್ಟೇ ಖಚಿತವಾಗಿ) 
ಅಭಿವ್ಯಕ್ತಿಸಿದ ವಿಶಿಷ್ಟ ಲೇಖಕ. 


ಸಂಪಾದಕೀಯ 


ಯಾವುದೇ ಲೇಖಕನ ಕೃತಿಯೊಂದು ಇಂದಿಗೂ, ಎಂದಿಗೂ ಪ್ರಸ್ತುತವೆನಿಸುವದು 
ಅದು ಸಾರ್ವಕಾಲಿಕ ಮೌಲ್ಯವನ್ನು ಪ್ರತಿಪಾದಿಸುತ್ತಿದ್ದರೆ ಮಾತ್ರ. ಶತಕ-ದಶಕಗಳ ಹಿ೦ದಿನ 
ಶ್ರೇಷ್ಠ ಕೃತಿಗಳು ಇಂದಿಗೂ ಪ್ರಸ್ತುತವೆನಿಸುವದು ಇದೇ ಕಾರಣಕ್ಕೆ ಮತ್ತು ಬದಲಾದ 
ಕಾಲ-ದೇಶಗಳ ಆವರಣದಲ್ಲಿ ಅವುಗಳ ಪುನರಧ್ಯಯನ ಹೊಸ ಕಾಣ್ಕೆಗೂ, ಜಾಗರಕ್ಕೂ 
ಕಾರಣವಾಗುತ್ತದೆ. ಏಕೆಂದರೆ ಕಾಲ-ದೇಶಗಳು ಬದಲಾದರೂ ಸಮಾಜವನ್ನು ಕಟ್ಟ 
ನಿಲ್ಲಿಸುವ ಶಕ್ತಿ ಇಂದಿಗೂ ಬದಲಾಗಿಲ್ಲ ಮತ್ತು ಅದರ ಸ್ವರೂಪ ನೈತಿಕವಾದುದೆಂಬುದನ್ನು 
ಮಾನವಕುಲದ ಚರಿತ್ರೆಯನ್ನು ಅಭ್ಯಸಿಸಿ ಅರ್ಥೈಸಿಕೊಂಡ ಪೂರ್ವಗ್ರಹರಹಿತ 
ವವೇಕಿಗಳೆಲ್ಲರೂ ಒಪ್ಪುತ್ತಾರೆ. 


ಪ್ರೊ.ಬಿ.ಎಚ್‌.ಶ್ರೀಧರರ ಎಲ್ಲ ಕೃತಿಗಳಲ್ಲೂ ಸಮಾಜದ ಸುದೃಡಢತೆಗೆ ಅನಿವಾರ್ಯವಾದ 
ಮತ್ತು ಅತ್ಯವಶ್ಯವಾದ ಈ ನೈತಿಕತೆಯ ಅ೦ತಃಸೂತ್ರದ ಅಭಿವ್ಯಕ್ತಿ ಖಚಿತವಾಗಿ ಮತ್ತು 
ಪ್ರಬಲವಾಗಿ ಪಡಿಮೂಡಿದೆ. ಹೀಗಾಗಿ ಅವು ಅ೦ದಿಗೂ, ಇಂದಿಗೂ ಸಲ್ಲುವಂಥವುಗಳೆಂಬ 
ವಿಚಾರವೇ ಅವುಗಳ ಪುನರ್ಮುದ್ರಣಕ್ಕೆ ಪ್ರೇರಣೆ. ಅವರ ಐವತ್ತಕ್ಕೂ ಹೆಚ್ಚಿನ ಕೃತಿಗಳಲ್ಲಿ 
ಹಲವಾರು ಪ್ರಾತಿನಿಧಿಕ ಕೃತಿಗಳ ಪ್ರತಿಗಳು ಮುಗಿದುಹೋಗಿ ವಾಚಕವರ್ಗಕ್ಕೆ ಲಭ್ಯವಾಗದ 
ಪರಿಸ್ಥಿತಿ ಇತ್ತು. ಈಗ ಶ್ರೀಧರರು ಕಾಲವಾದ ೨೨-೨೩ ವರ್ಷಗಳ ಬಳಿಕ ಅವೆಲ್ಲ ಮತ್ತೆ 
ಬೆಳಕು ಕಾಣುವ, ಬೆಳಕು ಬೀರುವ ಸುಯೋಗ ಬಂದೊದಗಿದೆ. 


೧೯೪೫ರಲ್ಲಿ ಪ್ರಕಟವಾದ “ಮೇಘನಾದ” ಕವನಸಂ೦ಕಲನದೊಂದಿಗೆ ಆರಂಭವಾದ 
ಅವರ ಸಾಹಿತ್ಯಕೃಷಿ ೧೯೮೮ರಲ್ಲಿ ಬಂದ “ಭಾರತೀಯ ಮೂರ್ತಿಶಿಲ್ಪ? ಗ್ರಂಥದವರೆಗೂ 
ಅವಿರತವಾಗಿ ನಡೆಯಿತು. ಕಾವ್ಯ, ವಿಮರ್ಶೆ, ವೈಚಾರಿಕ ಪ್ರಬಂಧಗಳು, ವಿಡ೦ಬನೆ, 
ಇತಿಹಾಸ, ನಾಟಕ, ಯಕ್ಷಗಾನ, ಅನುವಾದ ಇತ್ಯಾದಿ ಸಾಹಿತ್ಯದ ಬಹುತೇಕ ಎಲ್ಲ 
ಪ್ರಕಾರಗಳಲ್ಲೂ ಅವರ ಕೊಡುಗೆ ಇದೆ. ಆದರೆ ಪ್ರಮಾಣದಿಂದಾಗಿ ಅಲ್ಲ, ಅವುಗಳೆಲ್ಲವೂ 
“ಸಮ್ಯಗ್‌' ಜೀವನಕ್ಕೆ ಪೋಷಕವಾದ ಮೌಲ್ಯಗಳನ್ನು ಪ್ರತಿಪಾದಿಸುವುದರಿ೦ದ ಮಹತ್ವದ್ಧೆನಿಸಿವೆ. 
ಶ್ರೀಧರರ ಪ್ರಕಾರ “ಸಾಹಿತ್ಯವು ಉತ್ತಮ ಜೀವನದಿಂದ ಸಂಪೂರ್ಣ ಪ್ರತ್ಯೇಕವೂ, 
ಸ್ವತಂತ್ರವೂ ಆದ ಅಸ್ತಿತ್ವ ಉಳ್ಳದ್ದಲ್ಲ. ಸತ್ಯವೂ, ಶಿವವೂ ಆದದ್ದಷ್ಟೇ ನಿಜಸೌಂದರ್ಯ 
ಉಳ್ಳದ್ದು”-(ಕಾವ್ಯಸೂತ್ರು. ಶುಚಿ, ಸದಭಿರುಚಿ ಬದುಕು-ಬರಹಗಳಲ್ಲಿ ಅವರ ಅಪೇಕ್ಷೆಯಾಗಿತ್ತು. 
ಆಗ್ರಹವಾಗಿತ್ತು. ಅದಿಲ್ಲದುದು, ಅದಲ್ಲದುದು ವರ್ಜ್ಯ ಎಂಬುದವರ ಧೀರೋದಾತ್ತ 


೨ ೀ“ೀ್ರ್‌ ತೆ 


ನಿಲುವು. ಶ್ರೇಷ್ಠ ಕಾವ್ಯಗಳಾದ ರಾಮಾಯಣ-ಮಹಾಭಾರತಗಳನ್ನು ಪೂಜಿಸಿದಷ್ಟೇ 
ಭಕ್ತಿಯಿಂದ ವಾಲ್ಮೀಕಿ-ವ್ಯಾಸರನ್ನೂ ಪೂಜಿಸುವ ಭಾರತೀಯ ಮನೋಭಾವ ಬದುಕು- 
ಬರಹಗಳಿಗೆ ಸಮಾನ ಮಹತ್ವ ನೀಡುತ್ತದೆ. ಶ್ರೀಧರರ ಈ ನಿಲುವು ಅವರ ಕೌಟುಂಬಿಕ, 
ಶೈಕ್ಷಣಿಕ ಹಾಗೂ ಅಂದಿನ ಸಾಮಾಜಿಕ ಪರಿಸರದಿಂದ ರೂಪಿತವಾಗಿದ್ದಿರಬಹುದು 
ಎ೦ದಿಟ್ಟುಕೊ೦ಂಡರೂ ಪಾಶ್ಚಾತ್ಯ ಕಾವ್ಯ, ವಿಮರ್ಶೆ, ದರ್ಶನಗಳನ್ನು ಓದಿದ ಬಳಿಕವೂ 
ಅವರ ಮೂಲಭೂತ ನಿಲುವು ಬದಲಾಗಲಿಲ್ಲ ಅಥವಾ ಇನ್ನಷ್ಟು ಗಟ್ಟಿಗೊಂಡಿತು - 
ಪಾಶ್ಚಾತ್ಯ ವಿಚಾರಧಾರೆಯ ದೋಷ, ಮಿತಿಗಳನ್ನು ಕಂಡುಕೊಂಡದ್ದರಿ೦ಂದ ಎಂಬುದು 
ಗಮನಾರ್ಹ. ಹೀಗಾಗಿ ಅವರ ಕೃತಿಗಳು, ಅವುಗಳಲ್ಲಿಯ ಖಚಿತ ನಿಗಮನಗಳು ಇಂದಿನ 
ಸಂದರ್ಭದಲ್ಲೂ ಚರ್ಚೆಗೆ ಯೋಗ್ಯವಾಗಿವೆ ಮತ್ತು ಸಮಕಾಲೀನತೆಯನ್ನು ಪಡೆದುಕೊಂಡಿವೆ. 
ತೆರೆದ ಮನಸ್ಸಿನ, ಪಾಶ್ಚಾತ್ಯ-ಪೌರಾತ್ಯ ಚಿ೦ತನೆಗಳನ್ನು ಅಭ್ಯಸಿಸಿ ಅರಗಿಸಿಕೊ೦ಡ, 
ಸಮಷ್ಟಿಕಲ್ಯಾಣದ ಕಳಕಳಿಯುಳ್ಳ ವಿದ್ವಾಂಸವೃ೦ದ ಶ್ರೀಧರರ ನಿಗಮನಗಳನ್ನು 
ಮರುಪರಿಶೀಲಿಸಬೇಕಿದೆ. ಸಮಾಜಸೌಧದ ಸುದೃಡಢತೆಗೆ. ಶ್ರೀಧರರ ಕೃತಿಗಳನ್ನೋದಿ ಅವರ 
ನಿಲುವನ್ನು ನಿಖರವಾಗಿ ಅರಿತು ಅರ್ಥೈಸಿಕೊಂಡ ಅವರ ಕುಟುಂಬಮಿತ್ರ ಮತ್ತು 
ಶ್ರೀಧರರ ಪುತ್ರ ಸಮಾನ ಪ್ರೊ.ಎಚ್‌.ಆರ್‌.ಅಮರನಾಥರು ತಮ್ಮ “ಪ್ರವೇಶ”ದಲ್ಲಿ ಈ 
ಕುರಿತು ಸವಿವರವಾಗಿ ಚರ್ಚಿಸಿದ್ದಾರೆ. 


ಐದು ಸ೦ಪುಟಗಳಲ್ಲಿ ಶ್ರೀಧರರ ಎಲ್ಲಾ ಕೃತಿಗಳು ಆಯಾ ಪ್ರಕಾರಗಳಿಗೆ ಅನುಗುಣವಾಗಿ 
ಬರುತ್ತಿವೆ. - ಕಾವ್ಯ, ವಿಮರ್ಶೆ, ವಿಚಾರ, ಸಂಕೀರ್ಣ, ಅನುವಾದ ಎಂಬುದಾಗಿ. 
ಶ್ರೀಧರರು ಸಾಹಿತ್ಯದ ಎಲ್ಲಾ ಪ್ರಕಾರಗಳಲ್ಲಿ ಕೃತಿರಚನೆ ಮಾಡಿದ್ದರೂ ಅವರದು 
ಮೂಲಭೂತವಾಗಿ ಸವಿಸತ್ವ ಸಾಹಿತ್ಯಲೋಕಕ್ಕೆ ಅವರ ಪದಾರ್ಪಣವಾಗಿದ್ದೇ ಕವಿತೆಯಿಂದ. 
ಹೀಗಾಗಿ ಕವನಸಂಕಲವನ್ನೇ ಪ್ರಥಮ ಸಂಪುಟವಾಗಿ ತರುತ್ತಿದ್ದೇವೆ. 


“ಕಾವ್ಕ' ಎಂಬ ಈ ಸ೦ಪುಟದಲ್ಲಿ ಈ ಮೊದಲು ಪ್ರಕಟಿತವಾದ ಕವನ ಸಂಕಲನಗಳಾದ 
ಮೇಘನಾದ. ಕಿನ್ನರಗೀತ, ಅಮೃತಬಿಂದು, ರಸಯಜ್ಞ, ಮುತ್ತುರತ್ನ, ನೌಕಾಗೀತ, 
ಕದಂಬವೈಭವ, ಕ೦ಂಟಕಾರಿ ಮಹಾಕಾವ್ಯಂ ಮತ್ತು ಜಾತವೇದ ಎಂಬ ಒಂಬತ್ತು 
ಕವನಸಂಕಲನಗಳ ಕವನಗಳು ಅಡಕವಾಗಿವೆ. ಪ್ರೊಫೆಸರ್‌ ಎಚ್‌.ಆರ್‌. ಅಮರನಾಥರ 
“ಪರಂಪರೆಯ ಕಾವಲುಗಾರ” ಎ೦ಬ ಲೇಖನ ಶ್ರೀಧರರ ಕಾವ್ಯದ ಮೂಲ ನಿಲುವನ್ನು, 
ಒಲವನ್ನು ಗುರುತಿಸಿ ಓದುಗರಿಗೆ ಸಮರ್ಪಕವಾಗಿ ಪರಿಚಯಿಸುತ್ತದೆ. 


ಶ್ರೀಧರರ ಸಮಗ್ರಸಾಹಿತ್ಯದ ಪುನರ್ಮುದ್ರಣವೆಂಬ ಸುವಿಚಾರದ ಬೀಜವನ್ನು ನಮ್ಮೊಳಗೆ 
ಬಿತ್ತಿ, ಈ ಧನ್ಯ ಕಾರ್ಯಕ್ಕೆ ನಮ್ಮನ್ನು ಪ್ರೇರೇಪಿಸಿದ ಶ್ರೇಯಸ್ಸು ಶ್ರೀಧರರ ಶಿಷ್ಠೆ ಶ್ರೀಮತಿ 


ಡಾ, ಸುಮಿತ್ರ ಮೋತಿಲಾಲ ಹಲವಾಯಿ ಅವರಿಗೆ ಸಲ್ಲಬೇಕು. ಅವರಿಗೆ ನಮ್ಮ ಮೊದಲ 
ಕೃತಜ್ಞತೆಗಳು. ಇನ್ನು ಈ ಬೃಹತ್‌ (ಸುಮಾರು ೬೦೦೦ ಪುಟಗಳು) ಹಾಗೂ ಮಹತ್ತಾದ 


ಲ” “ನ್ಗ 


೭4 


ಕಾರ್ಯ ಒಬ್ಬಬ್ಬರಿ೦ದ ಸಾಧ್ಯವಿಲ್ಲವೆಂಬುದು ಸುವಿದಿತ. ಇದರ ಹಿ೦ದೆ ಹಲವು ಹಿರಿಯರ, 
ಸ್ನೇಹಿತರ, ಶ್ರೀಧರರ ಶಿಷ್ಯರ, ಕುಟುಂಬ ಬ೦ಧುಗಳ ಸಲಹೆ, ಸಹಕಾರ, ಹಾರೈಕೆಗಳಿವೆ. 
ಅವರೆಲ್ಲರಿಗೂ ಹೃತ್ಪೂರ್ವಕ ನಮನಗಳು. 


ಸಂಪುಟಗಳ ಪ್ರಕಟಣೆಯ ಕಾರ್ಯಭಾರವನ್ನು ಪ್ರೀತಿಯಿ೦ದ ಮತ್ತು ನಿಜ- 
ಆಸಕ್ತಿಯಿಂದ (ಇದು ಔಪಚಾರಿಕ ಮಾತಲ್ಲ) ವಹಿಸಿಕೊಂಡು ಶುದ್ಧವಾಗಿ ಮತ್ತು 
ಮನೋಹರವಾಗಿ ಪ್ರಕಟಿಸಿಕೊಟ್ಟ ತೇಜು ಪ್ರಕಾಶನ, ಬೆ೦ಗಳೂರು ಅವರಿಗೆ ತುಂಬುಹೃದಯದ 
ವಂದನೆಗಳು. ಅವರನ್ನು ಪರಿಚಯಿಸಿದ ಖ್ಯಾತ ಹಾಸ್ಯ ಲೇಖಕಿ, ಶ್ರೀಮತಿ ಭುವನೇಶ್ವರಿ 
ಹೆಗಡೆಯವರಿಗೆ ಹಾರ್ದಿಕ ನಮನಗಳು. 


ಈ ಎಲ್ಲಾ ಸಂಪುಟಗಳನ್ನು ಶ್ರೀಧರರ "ಜೀವಯಾನ'ದ ಜತೆಗಾತಿ, ಜೀವಸಖಿ 
ಶ್ರೀಮತಿ ರಮಾದೇವಿಯವರಿಗೆ ಅರ್ಪಿಸುತ್ತಿದ್ದೇವೆ. ೨೦೦೭, ಏಪ್ರಿಲ್‌ ೨೪ರಂದು 
ರಮಾದೇವಿಯವರ ಹಸ್ತದಿ೦ದಲೇ ಬಿ.ಎಚ್‌.ಶ್ರೀಧರ ಪ್ರಶಸ್ತಿಯನ್ನು ಖ್ಯಾತ ಕವಿ ಶ್ರೀ 
ಎಸ್‌. ಮಂ೦ಜುನಾಥರು ಸ್ವೀಕರಿಸಿದ್ದರು. ಮುಂದೆ ಮೂರೇ ತಿಂಗಳಲ್ಲಿ (ಜುಲೈ ೨೦, 
೨೦೦೭) ರಮಾದೇವಿಯವರು ದೈವಾಧೀನರಾದಾಗ ಸುದ್ದಿ ತಿಳಿದು ನೊ೦ದ ಮ೦ಜುನಾಥರು 
ಬರೆದು ಕಳುಹಿಸಿದ್ದ ರಮಾದೇವಿಯವರ ಒಳ-ಹೊರಗನ್ನು ತದ್ವತ್‌ ಕಟ್ಟಿಕೊಟ್ಟ ಕವನವನ್ನೇ 
ಅರ್ಪಣೆಯಲ್ಲಿ ಬಳಸಿಕೊಂಡಿದ್ದೇವೆ. ಅವರಿಗೆ ನಮ್ಮ ವಿಶೇಷ ಪ್ರಣಾಮಗಳು. ಹಾಗೆಯೇ 
ಸಂಪುಟದ ಬೆನ್ನುಡಿಗೆ ಶ್ರೀ ಎಚ್‌.ಆರ್‌. ಅಮರನಾಥರ ಕವನವನ್ನು (ಶ್ರೀಧರರ ನಿಧನದ 
ನೋವು ಹಸಿಯಾಗಿದ್ದಾಗ ಬರೆದದ್ದು) ಮತ್ತು ಶ್ರೀ ಸತೀಶ್‌ ಎಲ್ಲಾಪುರ ಅವರ ಕಾರ್ಟೂನನ್ನು 
ಉಪಯೋಗಿಸಿಕೊಂಡಿದ್ದೇವೆ. ಕವಿಗೂ, ಕಲಾವಿದನಿಗೂ ಕೃತಜ್ಞತೆಗಳು. 


ನಂಬಿದಂತೆ ನಡೆದ, ನುಡಿದ, ಬರೆದ ಬಿ.ಎಚ್‌. ಶ್ರೀಧರರ ಕೃತಿ ನಿಮ್ಮ ಮುಂದಿದೆ. 
ಇವುಗಳ ವಾಚನ, ಮನನ ಬುದ್ಧಿಯ ಔನ್ನತ್ಯಕ್ಕೂ, ಹೃದಯ ಸಂಸ್ಕಾರಕ್ಕೂ 
ಕಾರಣವಾಗಲೆಂಬುದೇ ಆಶಯ. ಶ್ರೀಧರರು ಕಾಯೇನ-ವಾಚಾ-ಮನಸಾ ನಂಬಿದ್ದ 
ಶ್ರೀರಮಣರ ಅನುಗ್ರಹವೇ ಎಲ್ಲ ಕಾರ್ಯಕ್ಕೂ ಕಾರಣವೆಂಬ ಸತ್ಯದ ಅರಿವು ನಮ್ಮೊಳಗೆ 
ಇದ್ದೇ ಇದೆ. ಅವರಲ್ಲಿ ತುಡಿಯುತ್ತಿದ್ದ ಸಮಷ್ಟಿಯ ಒಳಿತಿನ ಬಯಕೆ ಶ್ರೀಗುರುವಿಗೆ 
ತಲುಪಲೆಂಬುದೇ ಹರಕೆ. 


- ರಾಜಶೇಖರ ಹೆಬ್ಬಾರ 


ಪ್ರವೇಶ 


ಪ್ರೊ.ಬಿ.ಎಚ್‌.ಶ್ರೀಧರರು ನನ್ನ ತಂದೆ ವಿದ್ವಾನ್‌ ರಾ.ಭ. ಹಾಸಣಗಿಯವರ ಮಿತ್ರರು, 
ಆಪ್ತರು, ನನಗೆ ತಂದೆ ಸಮಾನರು. ಇಬ್ಬರೂ ಕವಿ ದ.ರಾ.ಬೇಂದ್ರೆಯವರೊಂದಿಗೆ 
ಒಡನಾಟ, ವಿಶ್ವಾಸ ಹೊ೦ದಿವರು. ಈ ತ್ರಿಮೂರ್ತಿಗಳು ನನ್ನ ಚಾರಿತ್ರ್ಯವನ್ನು ರೂಪಿಸಿದ 
ಶಿಲ್ಪಿಗಳು. ಇವರಲ್ಲಿ ಶ್ರೀಧರರದು ವಿಷ್ಣುಸ್ಥಾನ. ಮೂರ್ತಿಪೂಜೆಯೇ ಕಂದಾಚಾರವಾಗಿ, 
ರಾಜಕೀಯವಾಗಿ, ಮೂರ್ತಿಭಂಜನೆಯೇ ಮೌಲ್ಯವಾಗಿ ಕಂಡುಬರುವ ಕಾಲದಲ್ಲಿ 
ಬರೆಯುತ್ತಿದ್ದೇನೆ. ಈ ಮೂವರಲ್ಲಿ ನನ್ನ ತಂದೆಯವರಿಗೆ ಇಂಗ್ಲೀಷ್‌ ಬರುತ್ತಿರಲಿಲ್ಲ. 
ಮೂವರಿಗೂ ಸಂಸ್ಕೃತ-ಕನ್ನಡ, ಮಾರ್ಗ-ದೇಸಿಗಳ ಹಾಸುಹೊಕ್ಕಿನ ಸೂಕ್ಷ್ಮ ಜ್ಞಾನವಿತ್ತು. 
ನಾನು ಇವರಿಂದ ಕಲಿತದ್ದು ತರಗತಿಯಲ್ಲಿ ಅಲ್ಲ, ಅಂತೇವಾಸದ (000-10-010) 
ಸಂಬಂಧದಲ್ಲಿ. ಇಂದಿಗೂ ನಾನು ಅವರೊಂದಿಗೆ ಮನೋಸಂವಾದದಲ್ಲಿ ತೊಡಗಿರುತ್ತೇನೆ. 
ಅವರ ಗ್ರಂಥಗಳಲ್ಲಿ ಏನನ್ನೋ ಹುಡುಕುತ್ತಿರುತ್ತೇನೆ. ಅವರನ್ನೂ ನನ್ನನ್ನೂ ಅರ್ಥೈಸಿಕೊಳ್ಳಲು 
ಯತ್ನಿಸುತ್ತೇನೆ. ಅವರ ನಿರೀಕ್ಷೆಯಂತೆ ನಾನು ಬೆಳೆದಿದ್ದೇನೆಯೇ ಎಂಬುದು ನನಗೆ 
ಗೊತ್ತಿಲ್ಲ. ಆದರೂ ಶ್ರೀಧರರ ಮಕ್ಕಳ ಅಪೇಕ್ಷೆಯಂತೆ ಅವರ ಸಮಗ್ರ ಸಾಹಿತ್ಯ ಸಂಪುಟಕ್ಕೆ 
ಒಂದು ಪ್ರಸ್ತಾವನೆ ಬರೆಯಲು ಅಳುಕುತ್ತಲೇ ಒಪ್ಪಿಕೊಂಡಿದ್ದೇನೆ. ಅವರ ಸಾವಿರಾರು 
ಪುಟಗಳ, ಹಲವು ಜ್ಞಾನ ಕ್ಷೇತ್ರಗಳ ಶಾಸ್ತ್ರ ಸಾಹಿತ್ಯವನ್ನೂ, ಸೃಜನಶೀಲ ಸಾಹಿತ್ಯ- 
ವಿಮರ್ಶೆಗಳನ್ನೂ ಹಿಂಡಿ ಭಟ್ಟಿ ಇಳಿಸಿ ಐದಾರು ಪುಟಗಳಲ್ಲಿ ಸಾರಾಂಶ ಕೊಡುವ 
ಅಸಾಧ್ಯ ಪ್ರಯತ್ನಕ್ಕೆ ಕ್ರೈ ಹಾಕುವುದಿಲ್ಲ. ಅವರ ಬರಹಗಳನ್ನು ಗಮನಿಸಬೇಕಾದ, ಅವು 
ನಮಗೆ ಪ ಪ್ರಸ್ತುತವಾಗುವ ಒ೦ದು ದಿಕ್ಸೂಚಿಯನ್ನು ಮಾತ್ರ ನೀಡಬಯಸುತ್ತೇನೆ. 


ಶ್ರೀಧರರ ಬರಹಗಳಲ್ಲಿ ಎದ್ದು ಕಾಣುವ ಒಂದು ಮುಖ್ಯ ಅಂಶವೆಂದರೆ 
ಭಾರತೀಯತೆಯಲ್ಲಿ ಅಚಲ ವಿಶ್ವಾಸ ಮತ್ತು ಅದರ ಅಧಿಕಾರಯುತ ಪ್ರತಿಪಾದನೆ. 
ಮೂಲಭೂತವಾದ ಮತ್ತು ಪಾಶ್ಚಾತ್ಯೀಕರಣದ ಅತಿರೇಕಗಳ ನಡುವೆ ಅವರು ಒಂದು 
ಮಧ್ಯಮ ಮಾರ್ಗ ಕಂಡುಕೊಂಡಿದ್ದರು. ಭಾರತವೆಂಬುದು ಅವರಿಗೆ ಕೇವಲ ಭೌಗೋಳಿಕ/ 
ರಾಜಕೀಯ ನಕಾಶೆ ಆಗಿರಲಿಲ್ಲ, ಒಂದು ಜೀವನ ದರ್ಶನವಾಗಿತ್ತು. ಅವರ ಸೂತ್ರತ್ರಯಗಳಲ್ಲಿ 
(ಜ್ಞಾನಸೂತ್ರ, ಕಾವ್ಯಸೂತ್ರ, ರಾಷ್ಟ್ರಸೂತ್ರ) ಇದು ಮಂಡಿಸಲ್ಪಟ್ಟದೆ. ಇದರ ಹಿನ್ನೆಲೆಯಲ್ಲಿ 
ಪ್ರಾಚೀನ ಭಾರತದ ಮೂವರು ಸೂತ್ರಕಾರರಿದ್ದಾರೆ- ಪಾಣಿನಿ, ಭರತ ಮತ್ತು ವ್ಯಾಸ. 
ಇವರ ಸಾರ್ವಕಾಲಿಕ ಶ್ರೇಷ್ಠತೆ, ಪಸ್ತುತತೆಗಳ ಬಗ್ಗೆ ಅವರಿಗೆ ಯಾವುದೇ ಅನುಮಾನವಿರಲಿಲ್ಲ. 
ಪಾಣಿನಿಯನ್ನು ಸ್ಮರಿಸದ ದ್ವನಶಾಸ್ತ್ರ, ಭಾಷಾಶಾಸ್ತ್ರ ಭರತನನ್ನು ಮೆಚ್ಚದ ಸಾಹಿತ್ಯ ಸಿದ್ಧಾಂತ, 
ವಿಮರ್ಶೆ; ವ್ಯಾಸರ ಶಾಂತಿಪವನಕ್ಕೆ ಮನ್ನಣೆ "ನೀಡದ ರಾಜ್ಯಶಾಸ ದ ಚ ಅವರಿಗೆ 


1) 


ದ್ರೋಹವಾಗಿ, 'ಎದ್ರೋಹವಾಗಿ ಕಾಣುತ್ತಿದ್ದವು. ವ್ಯಾಸರ ಬ್ರಹ್ಮಸೂತ್ರಕ್ಕೆ ಶಾಂಕರ ಭಾಷ್ಯದ 


೯ * 


ಬಗ್ಗೆ ಅವರಿಗೆ ವಿಶೇಷ ಒಲವಿದ್ದಿತಾದರೂ ಅದ್ವೈತ-ದ್ವೈತ-ವಿಶಿಷ್ಟಾದ್ವ್ಯತಗಳ ಅ೦ತಃಕಲಹದಲ್ಲಿ 
ಅವರು ಪಾಲ್ಗೊಂಡಿದ್ದು ನನಗಂತೂ ಕಂಡುಬಂದಿಲ್ಲ. ಭರತನ ನಾಟ್ಯಶಾಸ್ತ್ರ ರಸಸಿದ್ಧಾಂತಗಳಲ್ಲಿ 
ನಾಟಕ-ಕಾವ್ಯ-ಸಾಹಿತ್ಯ-ಕಲಾ ಸಾಧಕರು ಮಾತ್ರವಲ್ಲ, ಮನೋವಿಜ್ಞಾನಿಗಳೂ 
ಆಸಕ್ತರಾಗಬೇಕು ಎ೦ಬುದು ಅವರ ಅಪೇಕ್ಷೆಯಾಗಿತ್ತು. ಅವರು ಮೆಚ್ಚಿದ ಚಾಣಕ್ಯ 
ಗದ್ದುಗೆಯ ಗುರಿಯಾಗಿ ಏನನ್ನೂ ಮಾಡುವ ದಾರಿ ಸರಿ ಎನ್ನುವ ಮೆಕೆವಿಲಿ ಆಗಿರಲಿಲ್ಲ; 
ಚಂದ್ರಗುಪ್ತನ ಸತ್ವವನ್ನು ಬೀಜರೂಪದಲ್ಲಿ ಗುರುತಿಸುವ, ಅಮಾತ್ಯ ರಾಕ್ಷಸನನ್ನು ಆಳದಲ್ಲಿ 
ಗೌರವಿಸುವ, ಅ೦ತರಂ೦ಗದಲ್ಲಿ ಸನ್ಯಾಸಿಯಾಗಿರುವ ಚಾಣಕ್ಯನ ನೀತಿ ಬೇಕೆನ್ನುತ್ತಿದ್ದರು. 
ನೀತಿಪ್ರಧಾನ ಸಮಾಜ, ಸರ್ವಧರ್ಮ ಸಾಮರಸ್ಯ, ಭ್ರಷ್ಟಾಚಾರರಹಿತ ಆಡಳಿತ ವ್ಯವಸ್ಥೆ 
ಅವರ ಕಾಳಜಿಯ ವಿಷಯಗಳಾಗಿದ್ದವು. ಆತ್ಮಪೌರುಷವಿಲ್ಲದ ನಾಡು ಪರಕೀಯರ 
ಪಾಲಾಗುವುದು ಎಲ್ಲ ರಾಷ್ಟಗಳ ಹಣೆಬರಹವೆಂದು ಇತಿಹಾಸ ಸಾರಿಸಾರಿ ಹೇಳುತ್ತದೆ. 
ಮನೆಮುರುಕರನ್ನು ಹೊರ ಹಾಕಬೇಕಾಗುತ್ತದೆ, ಸಮಯಸಾಧಕರ ಬಗ್ಗೆ ಎಚ್ಚರಿಕೆ 
ವಹಿಸಬೇಕಾಗುತ್ತದೆ. ನಮ್ಮೊಳಗೆ ಜಗಳವಾದರೆ ನಾವು (ಪಾಂಡವರು) ಐದು ಜನ, 
ಅವರು (ಕೌರವರು) ನೂರು ಜನ; ಹೊರಗಿನವರೊಂದಿಗೆ ಜಗಳ ಬಂದರೆ ನಾವು 


ನೂರೈದು ಜನ ಎಂಬ ಧರ್ಮರಾಯನ ಭ್ರಾತೃತ್ವದ ರಾಜನೀತಿ ಶ್ರೀಧರರಿಗೆ ಮಾನ್ಯವಿತ್ತು. 


ಇಪ್ಪತ್ತನೆಯ ಶತಮಾನದ ಪಾಶ್ಚಾತ್ಯ ಚಿ೦ತಕರಲ್ಲಿ ಶ್ರೀಧರರ ಹೃದಯ ಗೆದ್ದವರು 
ಇಬ್ಬರು: ವಿಜ್ಞಾನಿಗಳಲ್ಲಿ ಐನ್‌ಸ್ಟೀನ್‌ ಮತ್ತು ಸಾಹಿತಿಗಳಲ್ಲಿ ಟಿ.ಎಸ್‌.ಎಲಿಯಟ್‌. ಅವರ 
ವಿಶೇಷ ಆಗ್ರಹವಿರುವುದು ಮಾರ್ಕ್ಸ್‌ ಮತ್ತು ಫ್ರಾಯ್ಡ ಕುರಿತು. ಮಾರ್ಕ್ಸ್‌ನದು ಅರ್ಥಮೂಲದ 
ದೃಷ್ಟಿ, ಫ್ರಾಯ್ಡನದು ಕಾಮಮೂಲದ ದೃಷ್ಟಿ. ಇವೆರಡೂ ವ್ಯಕ್ತಿಯ ಮತ್ತು ಸಮಾಜದ 
ಸ್ವಾಸ್ಥ್ಯಕ್ಕೆ ಪೂರಕವಲ್ಲ ಎಂಬುದು ಶ್ರೀಧರರ ಖಚಿತ ನಿಲುವು. ಪಂಪನ ಆದಿಪುರಾಣದಲ್ಲಿ 
ಭರತನ ಸ್ಟಗತವಾಗಿ ಬರುವ ಒಂದು ಪದ್ಯದೆಡೆ ಓದುಗರ ಗಮನ ಸೆಳೆಯಬಯಸುತ್ತೇನೆ. 


ಧರ್ಮಂ ಪ್ರಧಾನಂ, ಅರ್ಥಂ 
ಧರ್ಮಾಂಘ್ರಿಪ ಫಲಂ, ಅದರ್ಕೆ ರಸಮದು ಕಾಮಂ. (೧೦-೫೦) 


ಧರ್ಮವು ಮೂಲ, ಅರ್ಥವು ಧರ್ಮವೃಕ್ಷದ ಹಣ್ಣು, ಅದರ ರಸವೇ ಕಾಮ. 
ಇದು ಜೀವನ ಮೌಲ್ಯಗಳ ಆದ್ಯತಾ ಮಾರ್ಗಸೂಚಿ. ಈ ಬಗ್ಗೆ ಯಾವುದೇ ಭರತರ 
ಅಥವಾ ಬಾಹುಬಲಿಗಳ ಆಕ್ಷೇಪವಿರಲಾರದು ಎಂದು ಭಾವಿಸುತ್ತೇನೆ. 


ಶ್ರೀಧರರು ಬರೆಯಲಾರಂಭಿಸಿದಾಗ ನವ್ಯಪಂಥ ಚಿಗುರೊಡೆಯುತ್ತಿತ್ತು. ಅಡಿಗರು 
ಶ್ರೀಧರರ ಸಮವಯಸ್ಕರು, ಸಂಬ೦ಧಿಗಳೂ ಕೂಡ. ಶ್ರೀಧರರು ನವ್ಯ ಪ೦ಥದೊಂದಿಗೆ 
ತಮ್ಮನ್ನು ಗುರುತಿಸಿಕೊಳ್ಳಲಿಲ್ಲ. ಅವರು ಸಂಸ್ಕೃತ ಪ್ರಾಧ್ಯಾಪಕರಾಗಿದ್ದು, ಹೆಚ್ಚಿನ ನವ್ಯರು 
ಇಂಗ್ಲೀಷ್‌ ಪ್ರಾಧ್ಯಾಪಕರಾಗಿದ್ದುದು ಗಮನಾರ್ಹ ಸಂಗತಿ. (ಯುಗಧರ್ಮ, ವಯೋಧರ್ಮ, 
ಮನೋಧರ್ಮ ಮತ್ತು ವೃತ್ತಿಧರ್ಮಗಳ ಸಂಬಂಧವನ್ನು ಬಿಡಿಸಿ ವಿವರಿಸಿ ಹೇಳುವುದು 


* ೧೦ ತ 


ನನಗೆ ಸದ್ಯಕ್ಕಂತೂ ಸಾಧ್ಯವಿಲ್ಲ) ವಿ.ಕೃ.ಗೋಕಾಕರ ನವ್ಯಕ್ಕೆ ಶ್ರೀಧರರ ಆಕ್ಷೇಪವಿರಲಿಲ್ಲ. 
ಉಳಿದವರ. ಸಾಹಿತ್ಯ ಕೇವಲ `ಸ೦ಕರ', 'ಸಂಸ್ಕೃಷ್ಟಿ' ಅಲಂಕಾರಗಳ ಉದಾಹರಣೆ ಎಂದು 
ಒಂದೇ ವಾಕ್ಯದಲ್ಲಿ. ನಿರ್ಣಯ ಹೇಳುತ್ತಿದ್ದರು. "ದೇವರನ್ನು ತಲೆಹಿಡುಕನನ್ನಾಗಿ ಗ್ರಹಿಸಿ 
ಇಂತಿಂಥ ಹೆಣ್ಣುಗಳ ತನ್ನ ಬಳಿ ಕಳಿಸು ಎಂದು ಬೇಡುವ ಅಡಿಗರ 'ಪ್ರಾರ್ಥನೆ'ಯಂತೂ 
ವಿಕೃತಿಯ ಪರಮಾವಧಿ ಎನ್ನು ತ್ತಿದ್ದರು. ಶಿಲ್ಪಶಾಸ್ತ್ರದಿ೦ದ ಹಿಡಿದು ಮಕ್ಕಳ ಸಾಹಿತ್ಯದವರೆಗಿನ 
ಅವರ ಆಸಕ್ತಿ ಮತ್ತು ಕೃಷಿ ನವ ಪಾಳೆಯದಕ್ತಿ ಕಂಡುಬರುವುದಿಲ್ಲ ನವ್ವರದೇನಿದ್ದರೂ 
ಬರಿ ಕಾವ್ಯಕಿಲ್ಪದ ಕಾಳಜಿ. ನವ್ಯರಲ್ಲಿ ಕಾಣದ ವಾತ್ಸಲ್ಯ ಭಾವ ಮತ್ತು. ಹಾಸ್ಯ ಪಜ್ಞೆ 
ಶ್ರೀಧರರ ಕಾವ್ಯದಲ್ಲಿವೆ. ಹಲವು ಬಗೆಯ ಛಂದಸ್ಸುಗಳಲ್ಲಿ ಅವರ ಪ್ರಭುತ್ವ ಯಕ್ಷಗಾನ 
ಪ್ರಸಂಗಗಳ ದೇಸಿ ಮತ್ತು ಪಂಪಾದಿ ಮಾರ್ಗಕಾವ್ಯಗಳಿಂದ ಹೀರಿಕೊ೦ಡದ್ದಾಗಿದೆ. 
ಯಕ್ಷಗಾನದ ವೇಷ ಕಟ್ಟ ನಿಲ್ಲಿಸಿದರೆ ತಾನು ಕುಣಿಯಲಾರೆನಾದರೂ ಅರ್ಥ ಹೇಳಬಲ್ಲೆ 


ಎ೦ದು ಅವರು ಹೇಳಿದ್ದು ನನಗೆ ನೆನಪಿದೆ. 


ಕನ್ನಡವು ನನ್ನ ತಾಯಿನುಡಿ, ಸಂಸ್ಕೃತವು ತಂದೆನುಡಿ ಎ೦ದು ಘೋಷಿಸಿದ ಶ್ರೀಧರರು 
ಕನ್ನಡ-ಸಂಸ್ಕೃತಗಳಿಗೆ ಬಾ೦ಧವ್ಯವಿದೆ. ದಾಯಾದಿತನವಿಲ್ಲ ಎಂದು ಸಾಧಿಸಿದ್ದಾರೆ. ತಾಯಿ- 
ತಂದೆಯರ ನಡುವೆ ವಿರಸವಾದಾಗ ಮಕ್ಕಳೇನು ಮಾಡಬೇಕೆಂಬುದು ಯಕ್ಷಪ್ರಶ್ನೆ. ವಾಗರ್ಥ 
ದಾಂಪತ್ಯದ ತಾಯಿತಂದೆ ಎಲ್ಲರಿಗೂ ಸಿಗುವುದಿಲ್ಲ. ತಾಯಿತಂದೆಯರನ್ನು ಆಯ್ಕೆ 
ಮಾಡಿಕೊಳ್ಳುವ ಸ್ವಾತಂತ್ರ್ಯ ಯಾವ ಮಕ್ಕಳಿಗೂ ಇರುವುದಿಲ್ಲ. ಹೆಚ್ಚೆಂದರೆ ರಾಮ- 
ಸೀತೆಯರ ಬಿಂಬವನ್ನು ಹ್ಯದಯದಲ್ಲಿರಿಸಿಕೊ೦ಂಡು ಅವರು ಒಂದಾಗಲು ಶ್ರಮಿಸುವ 
ಹನುಮರಾಗಬಹುದು. ಸಂಸ್ಕೃತ-ಬ್ರಾಹ್ಮಣಿಕೊಪುರೋಹಿತಶಾಹಿರೋಷಣೆ ಎಂಬ ಅತಾರ್ಕಿಕ 
ಸಮೀಕರಣವನ್ನಿಟ್ಟುಕೊಂಡು ಇಂಗ್ಲೀಷ್‌-ಉದ್ಧಾರ ಎಂಬ ನಿರ್ಣಯಕ್ಕೆ ಜಿಗಿಯುವವರ 
ಬಗ್ಗೆ ಶ್ರೀಧರರಿಗೆ ಯಾವ ಗೌರವವೂ ಇರಲಿಲ್ಲ. ಆಯಾ ಪ್ರಾಧ್ಯಾಪಕರು ತಮ್ಮದು 
ಅಂತರರಾಷ್ಟ್ರೀಯ ಮಟ್ಟ, ರಾಷ್ಟ್ರಮಟ್ಟ, ಪ್ರಾದೇಶಿಕ ಮಟ್ಟ ಎಂದು ಮೇಲರಿಮೆಯನ್ನೋ, 
ಕೀಳರಿಮೆಂಯುನ್ನೋ ಬೆಳೆಸಿಕೊಳ್ಳುವುದು ಆರೋಗ್ಯದ ಲಕ್ಷಣವಲ್ಲ. ಎಂಥ 
ವಿಶ್ವಮಾನವನಾದರೂ ನಿ೦ತಷ್ಟು ನೆಲ ಪ್ರಾದೇಶಿಕವಾಗಿರುತ್ತದೆ ಎ೦ಬ ಅರಿವು ಕುವೆಂಪು 
ಅವರಿಗೂ ಇತ್ತು. “ಕನ್ನಡದ ಮನೆಯಲ್ಲಿ ಕನ್ನಡಿತಿ ಯಜಮಾನಿತಿ/ಮಿಕ್ಕ ಹೆಂಗಸರೆಲ್ಲ 
ಒಕ್ಕಲಷ್ಟೇ'' ಎಂಬುದು ಶ್ರೀಧರರ ಒ೦ದು ಕವಿತೆಯ ಸಾಲು. 


ಅವರ ಕನ್ನಡ ಪ್ರೀತಿ ಉಕ್ಕಿ ಹರಿಯುವುದು ಕದಂಬರ, ಅದರಲ್ಲೂ ಮಯೂರಶರ್ಮನ 
ಬಗ್ಗೆ ಬರೆಯುವಾಗ. ಬನವಾಸಿಯ ಕದ೦ಬರು (ಇತಿಹಾಸ ಸಂಶೋಧನೆ), ನೌಕಾಗೀತ 
(ಖಂಡಕಾವ್ಯ), ಕದಂಬ ವೈಭವ ("ರಘುವ೦ಶ' ಮಾದರಿಯ ಕಥನಕಾವ್ಯ)ು, ಮಯೂರಶರ್ಮ 
(ಚಾರಿತ್ರಿಕ ನಾಟಕ)- ಎಲ್ಲದರ ಆಶಯ ಒಂದೇ: ರಾಷ್ಟ್ರ ಕಟ್ಟುವ ಕನಸು. ಸಮೃದ್ಧ, ಸ್ಥಿರ, 
ಸಮರ್ಥ ರಾಜ್ಯ ವ್ಯವಸ್ಥೆಯಲ್ಲಿ ವೇದಮಂತ್ರಗಳಿಂದ ಸ್ಫೂರ್ತಿ ಪಡೆದು ಬೇಡರು, ಬೆಸ್ತರವರೆಗೆ 
ಎಲ್ಲರ ಸ ಸಹಕಾರದೊಂದಿಗೆ ನಿರ್ಮಿಸಿದ ಸಕಾರಾತ್ಮಕ ಮಾದರಿಯ ಚಿತ್ರಣವಿದೆ. 
ಮಯೂರಶರ್ಮನ ವ್ಯಕ್ತಿತ್ವಕ್ಕೆ ಪರಶುರಾಮನ ಪುರಾಣಕಥೆಯ ಪ್ರೇರಣೆ ಇದೆಯಾದರೂ 


೧೧ * 


ಶ್ರೀಧರರಿಗೆ ಪುರಾಣ-ಇತಿಹಾಸಗಳ ವ್ಯತ್ಯಾಸದ ಸ್ಪಷ್ಟತೆ ಇದೆ. ಧರ್ಮ, ವಾಣಿಜ್ಯ, ವಿಜ್ಞಾನಗಳ 
ಸ್ಥಾನದ ಬಗ್ಗೆಯೂ ಕಾಳಜಿಯದೆ. 


ಪರಶುರಾಮನ ಬಗ್ಗೆ ಸ್ವಲ್ಪ ಹೆಚ್ಚು ಬರೆಯಬೇಕೆನಿಸುತ್ತದೆ. ಸಂಪ್ರದಾಯ ಇವನನ್ನು 
ಚಿರಂಜೀವಿ ಎಂದೂ, ವಿಷ್ಣುವಿನ ಅವತಾರವೆಂದೂ ಪರಿಗಣಿಸುತ್ತದೆ. ಇವನ ತಂದೆ 
ಜಮದಗ್ನಿಯನ್ನು ಒಬ್ಬ ಗೋತ್ರ ಪ್ರವರ್ತಕನೆಂದು ವೈದಿಕ ಸಂಸ್ಕೃತಿ ಒಪ್ಪಿಕೊಳ್ಳುತ್ತದೆ. 
ಇವನ ತಾಯಿ ರೇಣುಕೆ-ಎಲ್ಲಮ್ಮ ಎ೦ಬ ನಂಬಿಕೆ ಕೆಲವು ತಳಸಮುದಾಯಗಳ ಜಾನಪದ 
ಆಚರಣೆಗಳಲ್ಲಿ ಕಂಡುಬರುತ್ತದೆ. (ಇದು ಬೆತ್ತಲೆ ಸೇವೆಯ ಸಮರ್ಥನೆಯಲ್ಲ). "ರೇಣುಕಾ 
ಮಹಾತ್ಮೆ' ಜನಪ್ರಿಯ ಯಕ್ಷಗಾನ ಪ್ರಸಂಗವೂ ಹೌದು. ಶ್ರೀಧರರ ಕದಂಬ ವೈಭವದ 
ಮೊದಲ ಸಾಲಿನಲ್ಲೇ ಭಾರ್ಗವರಾಮ ಕಾಣಿಸಿಕೊಳ್ಳುತ್ತಾನೆ. ಮಯೂರಶರ್ಮ ನಾಟಕದಲ್ಲಿ 
ಬ್ರಾಹ್ಮಣ ವಟು ಮಯೂರಶರ್ಮ ಪಲ್ಲವ ದೊರೆ ಶಿವಸ್ಕಂದನಿ೦ದ ಅವಮಾನಿತನಾದಾಗ 
“ಬ್ರಾಹ್ಮಣನಾದ ಪರಶುರಾಮ ಇಪ್ಪತ್ತೊಂದು ಸಲ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ 
ಸಮೂಲನಾಶ ಮಾಡಿದಂತೆ ನಿನ್ನ ಗರ್ವವನ್ನು ಹಿ೦ಡದಿದ್ದಲ್ಲಿ ನಾನು ಮಯೂರಶರ್ಮನಲ್ಲ” 
ಎ೦ದು ಪ್ರತಿಜ್ಞೆ ಮಾಡುತ್ತಾನೆ. ಇತರ ಕೃತಿಗಳಲ್ಲೂ 'ಇದಂ ಬ್ರಾಹ್ಮಂ ಇದಂ ಕ್ಷಾತ್ರಂ 
ಶಾಪಾದಪಿ ಶರಾದಪಿ” (ಪರಶುರಾಮ) ಮತ್ತು `ಧಿಗ್ಬಲಂ ಕ್ಷತ್ರಿಯಬಲಂ೦ ಬ್ರಹ್ಮತೇಜೋ 
ಬಲಂ ಬಲ೦' (ವಿಶ್ವಾಮಿತ್ರ ಎಂಬ ಮಾತುಗಳು ಕಾಣಿಸಿಕೊಂಡಿವೆ. ಕಾವ್ಯಸೂತ್ರದಲ್ಲಿ 
“ಧರ್ಮಕ್ಷೇತಕ್ಕೆ ಕುರುಕ್ಷೇತ್ರದ ಕಳೆ ಬಂದಿದೆ” ಎಂದಿದ್ದಾರೆ ಬೇಂದ್ರೆ. ಶ್ರೀಧರರ ಗದ್ಯ 
ಶೈಲಿಯಲ್ಲಿ ಕ್ಷಾತ್ರ ತೇಜಸ್ಸಿದೆ (ಆ ಪದ ಬಳಸಬಹುದಾದರೆ). 


ಇಂದಿನ ಸಾಹಿತ್ಯಿಕ ಪರಿಸರದಲ್ಲಿ ಪರಶುರಾಮನ ಬಗ್ಗೆ ಎರಡು ಆಕ್ಷೇಪಗಳಿವೆ: 
ಒ೦ದು ಮಾತೃಹಂತಕ ಎಂದು, ಇನ್ನೊಂದು ಜನಾಂಗದ್ದೇಷಿ ಎ೦ದು. ಮಾತೃಹ೦ತಕ 
ಎನ್ನುವವರು ತಾಯಿಗೆ ಮತ್ತೆ ಜೀವ ತಂದುದನ್ನು ಒಪ್ಪಿಕೊಳ್ಳುವುದಿಲ್ಲ. ಅದು ಹೇಗೆ 
ಸಾಧ್ಯ ಎಂದು ಭೌತವಾದಿ, ವಿಚಾರವಾದಿ ನೆಲೆಯಿಂದ ಪ್ರಶ್ನಿಸುತ್ತಾರೆ. ಪುರಾಣ ಕಥೆಗಳಲ್ಲಿ 
ಎಲ್ಲವೂ ಸಾಧ್ಯ, ಸಮಗ್ರವಾಗಿ ಓದಿ ಎನ್ನಬೇಕಾಗುತ್ತದೆ. ಪುರಾಣದ ಪಠ್ಯ ಸಾಹಿತ್ಯಿಕ 
ಪಠ್ಯದ೦ತಲ್ಲ; ಹಲವು ಆವೃತ್ತಿಗಳಿರುವುದು ಸಹಜ. “ತಾಯೀ ತಲೀ ಕಡದಾ/ಮತ್ತ 
ಮಾತೃಭಕ್ತನಾಗಿ ಉಳದಾ” ಎಂದಿದ್ದಾರೆ ಬೇಂದ್ರೆ. (ತಾ ಲೆಕ್ಕಣಿಕಿ ತಾ ದೌತಿ, ಪುಟ ೫೮). 
ಇನ್ನು ಜನಾಂಗ ದ್ವೇಷದ ಬಗ್ಗೆ. ವಶಿಷ್ಠ-ವಿಶ್ವಾಮಿತ್ರರ ಸಂಘರ್ಷ ವೈಯಕ್ತಿಕವೆಂದೂ, 
ಭಾರ್ಗವ ಬ್ರಾಹ್ಮಣರು ಮತ್ತು ಹೈಹೆಯ ಕ್ಷತ್ರಿಯರದು ಜನಾ೦ಗ/ವರ್ಗ/ಸಮುದಾಯಗಳ 
ಸಂಘರ್ಷವೆಂದೂ ವಿಶ್ಲೇಷಿಸಿದವರಿದ್ದಾರೆ. “ಸ೦ಘರ್ಷ' ಪದ ಸ್ವಲ್ಪ ವಸ್ತುನಿಷ್ಠವೆನಿಸಿದರೆ 
`ದ್ವೇಷ'ವು ಮನಃಕಷಾಯವನ್ನು ಸೂಚಿಸುತ್ತದೆ. ಹುಯಿಲಗೋಳ ನಾರಾಯಣರಾಯರ 
"ಉದಯವಾಗಲಿ ನಮ್ಮ ಚಲುವ ಕನ್ನಡನಾಡು' ಹಾಡಿನಲ್ಲಿ 'ರಾಜನ್ಯರಿಷು 
ಪರಶುರಾಮನಮ್ಮನ ನಾಡು' ಎ೦ಬ ಸಾಲಿನ ಬಗ್ಗೆ ಎದ್ದ ವಿವಾದವೂ ಇದೇ ನೆಲೆಯದು. 
ವಿನಾಯಕರ ಭಾರತ ಸಿಂಧುರಶ್ಮಿಯಲ್ಲಿ ವಿಶ್ವಾಮಿತ್ರರೆದುರು ಪರಶುರಾಮ ತನ್ನ ಸ್ವಭಾವದೋಷ 
ಒಪ್ಪಿಕೊಳ್ಳುತ್ತಾನೆ -. “ಅಂಕಿತದೊಳಿಲ್ಲ ಹಲವಾರು ಮರ್ತ್ಯಾಂಶಗಳು;/ ಪ್ರಶಂಸೆಯ 


* ೧೨ | 


ಪ್ರೀತಿ, ಮು೦ಗೋಪ, ಹಿತ್ತಾಳೆ ಕಿವಿ” (ಸಂಪುಟ ೨, ಪುಟ ೭೧೩). ಈ ಲೇಖನದ 
ಚಿ೦ತನೆ ಮಾಡುತ್ತಿರುವಾಗ ನಾನೊಂದು ಚುಟುಕ ಬರೆದೆ. 


ಪರಶುರಾಮನ ಶಪಥ ಕ್ಷತ್ರಿಯರ ಕುಲನಾಶ 
ಜನಕ ದಶರಥರೆಂತೊ ಉಳಿದರಲ್ಲ | 
ಇನ್ನೊಂದು ಶಪಥ ಕ್ಷತ್ರಿಯಗೆ ಕಲಿಸುವುದಿಲ್ಲ 
ಭೀಷ್ಮನಿವನಿಂದಲೇ ಕಲಿತನಲ್ಲ | 


ಈ ಚುಟುಕ ಮೂಡಿದ್ದು ನನ್ನ ಸ್ಪಷ್ಟತೆಗೇ ಹೊರತು ಯಾರದೋ ಕಾಮಾಲೆ 
ರೋಗಕ್ಕೆ ಔಷಧಿಯಾಗಿ ಅಲ್ಲ. 


ಆಫ್ರಿಕಾ ಬಗ್ಗೆ ಜೊಸೆಫ್‌ ಕಾನ್ರಾಡನ ಕತ್ತಲೆಯ ಹೃದಯ (110೩0: 082೩110055, 
1899) ಕಾದಂಬರಿ ಯುರೋಪಿಯನ್ನರ `ಹೃದಯದ ಕತ್ತಲೆ” ಎಂದು ವಾದಿಸುವ 
ಆಫ್ರಿಕಾದ ಲೇಖಕ ಚಿನುವಾ ಅಛಬೆ ಆ ಕಾದಂಬರಿಯಲ್ಲಿ ಜನಾ೦ಗವಾದದ ಕುರುಹುಗಳನ್ನು 
ಎಳೆ ಎಳೆಯಾಗಿ ಬಿಡಿಸುತ್ತಾನೆ. ಅವನ ಲೇಖನದ (೧೯೭೭) ಕೊನೆಯಲ್ಲಿ ಒಂದು 
ವಾಕ್ಕ ಬರುತ್ತದೆ: “ಕಾನ್ರಾಡ್‌ ಸಾಮ್ರಾಜ್ಯವಾದೀ ಶೋಷಣೆಯ ಕೇಡನ್ನು ಕಂಡನು, 
ಖಂಡಿಸಿದನು, ಆದರೆ ಅದು ತನ್ನ ಕಬ್ಬಿಣದ ಹಲ್ಲುಗಳನ್ನು ಮಸೆದುಕೊ೦ಡ ಜನಾ೦ಗವಾದದ 
ಬಗ್ಗೆ ಅವನಿಗೆ ಗೊತ್ತಿಲ್ಲದಿರುವುದು ವಿಚಿತ್ರವಾಗಿದೆ.” ಅರ್ಧವಾಕ್ಕದಲ್ಲಿ ಸಾಧನೆ ಗುರುತಿಸಿ, 
ಇನ್ನರ್ಧದಲ್ಲಿ ಇತಿಮಿತಿ ತೋರಿದ ಅಭಛಬೆ ನನಗೆ ಒಪ್ಪಿಗೆ. ತ್ರಿಮೂರ್ತಿಗಳನ್ನಾಗಲೀ, 
ಅವತಾರಗಳನ್ನಾಗಲೀ ಒಪ್ಪದ ಬುದ್ಧನ ಹೃದಯ ಅಮಾಯಕರಿಗೆ ಕರುಣೆ ಹರಿಸುವಾಗ 
ಬ್ರಾಹ್ಮಣ ಅಬ್ರಾಹ್ಮಣ ಭೇದ ನೋಡುವುದಿಲ್ಲ ಎಂಬ ನಂಬಿಕೆ ನನಗಿದೆ. ಹೃದಯಕ್ಕೆ 
ಹೃದಯವೇ ಸಾಕ್ತಿ, ಬೇರೆ ಇಲ್ಲ ಪ್ರಾಕ್ಸಿ (0007). ವಾರಾನ್ನದ ವಿದ್ಯಾರ್ಥಿಯಾಗಿ, 
ಗುಮಾಸ್ತರಾಗಿ, ಚಾಕರಿ - ನೌಕರಿಗಳಲ್ಲಿ, ಸ೦ಸಾರಿಕೆಯ ತಪಸ್ಸಿನಲ್ಲಿ ಶ್ರೀಧರರು ಎಲ್ಲೋ 
ಅನುಭವಿಸಿದ ಅವಮಾನ, ನಂಬಿಕೆ ದ್ರೋಹಗಳು ಛಲ, ನಿಷ್ಠುರತೆಯಾಗಿ ರೂಪುಗೊಂಡಿವೆ 
ಎ೦ದು ನನ್ನ ಅನಿಸಿಕೆ. 


ಶ್ರೀಧರರ ಸ್ವಭಾವ, ಸ೦ಬ೦ಧಗಳನ್ನು ಎತ್ತಿ ತೋರುವ ಒಂದೆರಡು ನಿದರ್ಶನಗಳನ್ನು 
ನೀಡಬಹುದು. ಬೇಂದ್ರೆಯವರ ಕನ್ನಡ ಮೇಘದೂತದ ಮೊದಲನೇ ಪದ್ಯದಲ್ಲಿ "ಶಪಿತ 
ವರುಷವನು' ಎಂಬ ಪದಪ್ರಯೋಗವಿದ್ದು “ಶಪಿತ' ಎಂಬುದು ಅಪಾಣಿನೀಯ, `"ಶಪ' 
ಎಂದಾಗಬೇಕು ಎ೦ದು ಹೇಳಿದರಂತೆ. ಶಿವರಾಮ ಕಾರ೦ತರ ಕಾದ೦ಂಬರಿಯೊಂದರಲ್ಲಿ 
“ಏನಕೇನ ಪ್ರಕಾರೇಣ' ಎ೦ಬ ಪದವಿದ್ದು "ಏನಕೇನ' ತಪ್ಪು, “ಯೇನ ಕೇನ' ಎಂದಾಗಬೇಕು 
ಎಂದರಂತೆ. ಆ ಹಿರಿಯರಿಬ್ಬರೂ 'ಬಾಲಾದಪಿ ಸುಭಾಷಿತಂ' ಎಂದು ಶ್ರೀಧರರನ್ನು 
ಒಪ್ಪಿಕೊ೦ಡರಂತೆ. ಇವರ ಧೈರ್ಯ, ಅವರ ಔದಾರ್ಯ ಎರಡೂ ಮೆಚ್ಚಬೇಕಾದ್ದೇ. ಈ 
ಘಟನೆಗಳಿಂದ ಅವರ ಸಂಬಂಧಗಳು ಹಾಳಾಗಲಿಲ್ಲ ಎಂಬುದು ಮುಖ್ಯ. ಲಿಪಿದೋಷ, 
ವ್ಯಾಕರಣ ದೋಷಗಳೇನೂ ನೈತಿಕ ಪತನವಲ್ಲ. 


೧೩ * 


ಶ್ರೀಧರರ ಹಸ್ತಪ್ರತಿ ರೂಪದಲ್ಲಿದ್ದ ಓಂ ಸಾಧು ಅವರ ರಮಣಮಾರ್ಗ ಮತ್ತು 
ಅರವಿಂದರ ವೇದರಹಸ್ಯ ಕನ್ನಡ ಭಾಷಾ೦ತರಗಳು ಈ ಸಮಗ್ರ ಸಾಹಿತ್ಯ ಸಂಪುಟದಲ್ಲಿ 
ಪ್ರಥಮ ಬಾರಿಗೆ ಪ್ರಕಟವಾಗುತ್ತಿರುವುದು ಸಂತೋಷದ ಸಂಗತಿ. ಶ್ರೀಧರರು ಹೇಳಿರುವಂತೆ 
“ಶಂಕರಾರ್ಥ ವಿವರಣೆ ರಮಣರಿಂದಾಗಿದೆ; ರಮಣಾರ್ಥ ವಿವರಣೆ ಅರವಿಂದರಿಂದಾಗಿದೆ. 
ಅರವಿಂದಾರ್ಥ ವಿವರಣೆಯು ಶಾಸ್ತ್ರೇತರ ಮಾರ್ಗದ ಮೂಲಕ ಬೇಂದ್ರೆಯವರಿಂದಾಗಿದೆ.” 
ವೇದಗಳಿಗೆ ಸಾಯಣರ ಯಾಜ್ಞಕ ಅರ್ಥ ಮತ್ತು ಪಾಶ್ಚಾತ್ಯರ ಸಾಮಾಜಿಕ ಅರ್ಥ ತನಗೆ 
ಗ್ರಾಹ್ಯವಿಲ್ಲ, ಅರವಿ೦ದರ ಸಾಂಕೇತಿಕ ಅರ್ಥವೇ `ಸಮೃತ "ಎನ್ನು ತ್ತಿದ್ದರವರು. ಅದ್ವೈತಿಗಳು 
ಭೋಳೆ ಸ್ವಭಾವದವರು, ಸುಲಭವಾಗಿ ಮೋಸ ಹೋಗುತ್ತಾರೆ. ಎನ್ನುವ ವ್ಯಾವಹಾರಿಕ 
ಜಾಣ ಸಾಹಿತಿಗಳಿದ್ದಾರೆ. ರಶಿಯಾದ ಕವಿ ಪುಷ್ಕಿನ್‌ ಹೇಳಿದಂತೆ ಪೆದ್ದು ಹುಡುಗಿಯೊಬ್ಬಳು 
ತನ್ನ ಭೋಳೇತನದಿಂದಾಗಿ ಪ್ರಿಯಕರನನ್ನು ಕಳೆದುಕೊಂಡರೆ ಅದು ಹಾಡಾಗಬಲ್ಲದು, 
ಲೋಭಿಯಾದ ಜಿಪುಣ ಅತ್ಯಾಸೆಯಿ೦ದ ಹಣ ಕಳೆದುಕೊಂಡರೆ ಅದು ಕೇವಲ ವಿಡಂಬನೆಗೆ 
ವಸ್ತುವಾಗಬಲ್ಲದು. ಕಳೆದ ಶತಮಾನದ ಕೊನೆಯಲ್ಲಿ ಗಣಪತಿ ಹಾಲು ಕುಡಿದ ಪವಾಡ 
(9) ಘಟಸಿದಾಗ 


ಸಂಭ್ರಮ ಪಟ್ಟವರಲ್ಲಿ ಮುಗ್ಧ ಭಕ್ತಿಯವರು ಮಾತ್ರವಲ್ಲ, ಭಾರತದ ಮಾಧ್ಯಮದವರು, 
ಎಜ್ಞಾನ-ತಂತ್ರಜ್ಞಾನದವರೂ ಪಾಲ್ಗೊಂಡಿರಲೇ ಬೇಕು. ಅವರ ಕೈವಾಡ (1) ವಿಲ್ಲದೇ 
ಅದು ಜಾಗತಿಕ ಮಟ್ಟದಲ್ಲಿ ಹರಡುವುದು ಸಾಧ್ಯವೇ ಇಲ್ಲ. ಗಣಪತಿಯ ಜೊತೆ ನಾನಂತೂ 
ಹಾಲು ಕುಡಿದಿದ್ದೇನೆ. ಕವಿ ಬೇಂದ್ರೆ ಹೇಳಿರುವಂತೆ ತಾಯಿಯ ಹಾಲನ್ನು ಎಂಜಲು 
ಮಾಡುವ ಮಗ ಇನ್ನೂವರೆಗೆ ಹುಟ್ಟ ಬಂದಿಲ್ಲ; ಅಕಸ್ಮಾತ್‌ ಯಾರಿಗಾದರೂ ಹಾಗೆ 
ಅನಿಸಿದರೆ ಅವರ ಕಣ್ಣಿನಲ್ಲೇ ದೋಷವಿರಬೇಕು. 


ಜೀವನದ ನಾಟ್ಯ ಶಾಲೆಯಲ್ಲಿ ಶ್ರೀಧರರು ಪಾಲ್ಗೊಂಡ ವಾರಾನ್ನದೂಟ, ಗುಮಾಸ್ತಗಿರಿ, 
ಪತ್ರಿಕಾವೃತ್ತಿ. ಆಡಳಿತ ನಿರ್ವಹಣೆ. ಶಾಸ್ತ್ರ ಸಾಹಿತ್ಯ ರಚನೆ, ಇ! ಸಂಶೋಧತೆ- ಈ 
ಯಾವುದರ ನೇರ ಕ್ಷೇತ್ರಾನುಭವವೂ ನನಗಿಲ್ಲ. ಅವರನ್ನು ಆತ್ಮಿಕವಾಗಿ ಹಚ್ಚಿಕೊಂಡವನೆಂಬ 
ಕಾರಣಕ್ಕಾಗಿ ನನ್ನಿಂದ ಈ ಲೇಖನ ಬರೆಸಿದ್ದಾರೆ. ಬಡು ಪಾಮರರಿಗೆ' ಅಜೀರ್ಣವೂ, 
ಪಂಡಿತರ. ಅಪಥ್ಯವೂ ಆಗದೇ ಶ್ರೀಧರ ಸಾಹಿತ್ಯದ ಅನುಸಂಧಾನಕ್ಕೆ ಪೀಠಿಕೆಯಾಗಲಿ 
ಎ೦ದು ಆಶಿಸುತ್ತೇನೆ. ಒಳಗೆ ಬನ್ನಿ. 


ಎಚ್‌.ಆರ್‌. ಅಮರನಾಥ 

ಇಂಗ್ಲೀಷ್‌ ಸಹ ಪ್ರಾಧ್ಯಾಪಕ 

ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು 
ಸಾಗರ (ಶಿವಮೊಗ್ಗ ಜಿಲ್ಲೆ ೫೭೭೪೦೧ 


ಹರಕಿ 


ಡಿ.ವೀರೇಂದ್ರ ಹೆಗ್ಗಡೆಯವರು ಶ್ರೀ ಧರ್ಮಸ್ಥಳ - ೫೭೪೨೧೬ 
ದಕ್ಷಿಣ ಕನ್ನಡ, ಕರ್ನಾಟಕ 

ಕಛೇರಿ : (೦೮೨೫೬) ೨೭೭೧೨೧ 

ಫ್ಯಾಕ್ಸ್‌ : ೨೭೭೧೧೬ 

ತಾ. ೩.೫.೨೦೧೨ 


ಶ್ರೀಮತಿ ರಾಜೇಶ್ವರಿ ಲೊಕಾರೆಯವರಿಗೆ, 


ಖ್ಯಾತ ಸಾಹಿತಿಗಳೂ, ವಿಮರ್ಶಕರೂ ಆಗಿದ್ದ ಬಿ.ಎಚ್‌.ಶ್ರೀಧರರ ಸಮಗ್ರ ಕೃತಿಗಳ 
ಪುನರ್‌ ಮುದ್ರಣ ಮಾಡುವ ವಿಚಾರ ತಿಳಿದು ಸಂತೋಷವಾಯಿತು. 


ತನ್ನ ಎಭಿನ್ನ ಚಿಂತನಾ ಶೈಲಿಯಿಂದ ಅವರು ಕನ್ನಡ ನಾಡು-ನುಡಿಗೆ ಅನುಪಮ 
ಸೇವೆ ಸಲ್ಲಿಸಿದ್ದಾರೆ. ಅವರ ಕೃತಿಗಳ ಪುನರ್‌ ಮುದ್ರಣ ಮಾಡುತ್ತಿರುವುದು ಅವರಿಗೆ 
ನೀಡುವ ಗೌರವವಾಗಿದೆ. 


ನೀವು ಹಮ್ಮಿಕೊಂಡ ಕಾರ್ಯ ಯಶಸ್ವಿಯಾಗುವಂತೆ ಶ್ರೀ ಮಂಜುನಾಥ ಸ್ವಾಮಿ 
ಹರಸಲೆಂದು ಪ್ರಾರ್ಥಿಸುತ್ತೇನೆ. 


ಇತಿ, 
(ಡಿ.ವೀರೇಂದ್ರ ಹೆಗ್ಗಡೆಯವರು) 


೧೫ * 


ಹಾರೈಕೆ 


ಜಿ. ವೆಂಕಟಸುಬ್ಬಯ್ಯ 
ಶ್ರೀಮತಿ ರಾಜೇಶ್ವರಿಯವರೇ, 


ನಿಮ್ಮ ತಂದೆಯವರನ್ನು ನಾನು ಚೆನ್ನಾಗಿ ಬಲ್ಲೆ. ನಾನು ಮೈಸೂರಿನ ಮಹಾರಾಜ 
ಕಾಲೇಜಿನಲ್ಲಿ ಅತ್ಯಂತ ಕಿರಿಯ ಉಪನ್ಯಾಸಕನಾಗಿದ್ದಾಗ ಶ್ರೀ ಬಿ.ಎಚ್‌.ಶ್ರೀಧರ ಅವರು 
ಸಂಸ್ಕೃತ ವಿಭಾಗದಲ್ಲಿ ಐ.ಜೆ.ವಿದ್ಯಾರ್ಥಿಯಾಗಿದ್ದರು. ನಾವು ಆಗಾಗ ಸಂಧಿಸುತ್ತಿದ್ದೆವು. 
೧೯೪೨ರಲ್ಲಿ ಪಂಪಮಹಾಕವಿಯ ಸಹಸ್ರಮಾನೋತ್ಸವವನ್ನು ನಾವೆಲ್ಲ ನೆರವೇರಿಸಿದಾಗ 
ಶ್ರೀ ಶ್ರೀಧರ ಅವರು ಪಂಪನ ಮೇಲೆ ಸಂಸ್ಕೃತ ಭಾಷೆಯಲ್ಲಿ ಹೊಗಳಿಕೆಯ ಸ್ಕ್ಮುತಿ ರಚಿಸಿ 
ಎಲ್ಲ ವಿದ್ವಾಂಸರ ಮನಸ್ಸನ್ನು ಗೆದ್ದರು. ಆ ಕಾಲದಲ್ಲಿಯೇ ಅವರು ಆಗಾಗ ಲೇಖನಗಳನ್ನು 
ರಚಿಸುತ್ತಿದ್ದರು. ನೇರವಾದ ಮಾತಿನ, ಗಟ್ಟ ನಿಲುವಿನ, ದೃಢವಿಶ್ವಾಸದ ವ್ಯಕ್ತಿಯಾಗಿದ್ದರು 
ಅವರು. ಅವರು ಉ.ಕನ್ನಡದಲ್ಲಿ ಸಂಸ್ಕೃತ ಉಪಾಧ್ಯಾಯರಾಗಿ ನಿಂತಮೇಲೆ, ಸಿದ್ಧಾಪುರದಲ್ಲಿ 
ಪ್ರಾಂಶುಪಾಲರಾಗಿದ್ದ ಕಾಲದಲ್ಲಿ ನಮ್ಮಿಬ್ಬರಿಗೂ ಸ್ವಲ್ಪ ಕಾಲ ಪತ್ರ ವ್ಯವಹಾರವಿತ್ತು. ಆ 
ಬಳಿಕ ನಾವಿಬ್ಬರೂ ವೃತ್ತಿಯ ಗೊ೦ದಲದಲ್ಲಿ ಮುಳುಗಿಬಿಟ್ಟಿತ್ತು. ಅವರು ರಚಿಸಿದ ಕೆಲವು 
ಪುಸ್ತಕಗಳು ಈಗಲೂ ನನ್ನ ಬ೦ಡಾರದಲ್ಲಿ ಮುಳುಗಿರುತ್ತವೆ. ಹುಡುಕಿದರೆ ಸಿಗುತ್ತವೆ. ಈ 
ವಯಸ್ಸಿನಲ್ಲಿ ಆ ಕೆಲಸ ಕಷ್ಟ. 


ಶ್ರೀಧರರ ಪುಸ್ತಕಗಳನ್ನು ಪುನರ್ಮುದ್ರಿಸುವ ಕೆಲಸ ಸ್ತುತ್ಕವಾದುದು. ಅವರ ಎಲ್ಲ 
ಪ್ರಕಾರದ ಕೃತಿಗಳನ್ನು ಸಮಗ್ರವಾಗಿ ಒಂದೊಂದು ಸಂಪುಟವಾಗಿ ಪ್ರಕಟಿಸಿದರೆ ಕನ್ನಡಕ್ಕೆ 
ಸಹಾಯವಾಗುತ್ತದೆ. ನಿಮ್ಮ ಕಾರ್ಯದಲ್ಲಿ ನಿಮಗೆ ಗೆಲುವು ದೊರಕಲಿ. ನನ್ನ ಶುಭಾಶಯಗಳು. 


ಇಂತೀ ನಿಮ್ಮ 
ಜಿ.ವೆಂಕಟಸುಬಯ 
ಓ್‌ 

೯-ಕಿ.-೧೨ 


10೫೯1೪7೦೧1 


1 1001 1101100100 (118! 1 817 1111100 10 1೫71110 ೩ 1097 ೫/0105 ೫7೩) ೦ & 
01017010 10 1110 ೦೦13/1010 770115 ೦೯ 71010650 8.11, 51111618 111 51 70101305 
06106 77111 60170000 50111780 50171178 1181819781, 801 130 ೭೦೦11೦01 108500. 
(1181 0810105501 0.11.51/10118/ 7725 ೩ 18501180119 1180/70 17 170 110110000೩1 
115101)7 ೦811700000 10871818108 10 10 185! 0೦000). 1! 15 ೦0೦ ೦1 170 7081015 
081) 1110 178( 1 610 10 181/0 100 ೦0[೦1೬111(7 ೦೯ 11017118 11177 ೮75೦0811. 
1 1778) 18176 10 1110 113 ೦111301 18005 17177 700007 0/01701, 0101. ॥.11 ೫20, 
11೩5 116 1011108 ೦011088100 10 0೦110805 113010. 8! 1 118170 130 10೦೦11೦೦೦0 08 
೩7) 5000 111000. 1 500 (1180 6080111)7 11೩5 101806 1001: ೦೦೧17೦೦0೦05 ೫71 
1117. 1/5 10 17/25 ೩0 11100006011 11111100 ೫710 102500 10 00 ೫7]1006)7'5 
11811. 1 (1111: 1 ೩17 5017101718! 110 11173 10 015 708816. 701, 10 1೫/78೩5 
6010100 10 800010 ೩00 1 ೩/13 ೫3 ೦೦೩11]' ೩೯೮೦೧! 6010100 0೦8 800010. 110 
117೩5 ೩ 6060108000 1080008 11/1017 1315 50100115 770151110[06. 1 178) ೩150 
0181113 11111110008) (78/1 1 ೩13 ೩ ೦೦171710106 10೩01001, ೦೦೫71711106 10 1/)7 
17018 ೫76 11777 500015, 1.8511)/ 110 1185 000 17010 1110705018 1111 ೫71(1 1110. 
1 ೩71 701 00807೩11) ೩ 0101715118 ೦೩076106810 107 ೫೫/೩೫೯0, ೩೧6 116 1/6! 
೫೫೩1೮ 1 70001106 10 1777 110 ೫7೩5 811700 10 116 781730 17 2000 10೯ 177 
50177100 10 1ಓ811380817117೩ 11170080 1110 11700181011 ೦8 71181150೩1711118! 1 1810೦ 
1081131 (೩! 1! 7785 81700 10 61501118015100 /711(015, ೫೧ 1 7785 118007 0 00 
117 8೦೦6 0೦030೩7).. 


7/08 51/1018 77೩5 ೩ 010110 771110 11170 ೦೦೧0100100 10 ೩ 7೩1೦೧ ೦8 
11107877 110105 - ೦೦೩17೦ 70೦೦॥), 6೩177೩, 1100100, 6150015110 77111185, 7೦115 
01 11710008010 50101815110 ೩೧6 111101)7 (7೩751801005 1011 581581! ೫6 
1711811911 1710 1081111808. ಡಿ. 101101101017010 15 10 71800 10 ೮118880 11 ೩ 5011005 
6150055101 ೦ 115 17711111385. 11151080, 1 50811 10೦5 ೦೧ ೦೧೦ 01 115 ೦೦೧೩1 
16085 1711 ೫111100 1 17/1011) ೩81೦೦. 1116 15 1130 1008 (11೩! 170181 ೦೮1೩1 


೧೭ * 


088೦8೦1105 00 001 1717 17000801081117 ೫7110 11051010 ೦೩1೦॥೦11೦5. 715 19 
1201 10 58)/ 18! 170 '/05( ೦೫೫ 11810 130 ೮111) 11110 ೦ ೦೪11/೩1 1131170150 001 
17೩1 11 ೦೩/7 ೮॥10॥ 11 0111 011 ೦೪ 1011735 ೩11೦/ 001118 108೩0800 10100811 176181 
00100೩1 81855. 715 1/೩5 170 7051100 ೦8 ೮೩7601 ೫76 8011610, 70/118/5 110 
01 '7೩016, ೩೧6 1 ೫7) ೦೧೦ ೫/11 1111) ೦0 1715 0೩510 160೩. 1! 15 10 010 8708/ 
11815 ೦7೦61/1810 61061101 0111110 1115 001111೩1 1001/10. 11151080 110 51011106 
0170೩/1101) ೩೫ 170187 170/5100 ೦1 117000711೧, ೦೦17೩51118 5118101) ೫11! 
11171181110 1130001710. 51111181 11818178 135 6000 ೩ 5161181 5೦177100 10 170 
0೩೫8೦ 017 ೦0/ ೦111೮ 0) ೮೮1013೨ ೦೦07/೦1000)' 708 511608/'5 ೦೦1005. 
`` 510010 81 00 81081೦01! 10 01. 1 ೩17 5010 17050 1101011105 ೫7111 178100 & 
[1010006 11710೩0! 011 ೦೮೫ ೦0111೩! 876 11110110008! 1110. 


ಶಕ. 10, 82011810701 ಔರ 


ಮೂರನೆಯ ಸಂಪುಟದ ಕುರಿತು... 


ಕವಿ, ವಿಮರ್ಶಕ ಬಿ.ಎಚ್‌. ಶ್ರೀಧರರ ಕವನ ಸ೦ಕಲನಗಳು ಮತ್ತು ವಿಮರ್ಶಾಕೃತಿಗಳ 
ಸಂಕಲನಗಳನ್ನು “ಕಾವ್ಯ', "ವಿಮರ್ಶೆ' ಎ೦ಬ ಮೊದಲೆರಡು ಸಂಪುಟಗಳಲ್ಲಿ ಹೊರತಂದ 
ಬಳಿಕ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯದ ಸರಣಿಯಲ್ಲಿ "ವಿಚಾರ' ಎಂಬ ಈ ಮೂರನೆಯ 
ಸಂಪುಟದಲ್ಲಿ - ಜ್ಞಾನಸೂತ್ರ. ರಾಷ್ಟ್ರಸೂತ್ರ. ವಿಚಾರವಿಜಯ, ವಿದೇಶದ ತಿಳಿವಳಿಕೆಗಳು, 
ಭಾರತೀಯ ನಾಗರಿಕತೆಗೆ ಮನುವಿನ ಕೊಡುಗೆ, ಸಂಸ್ಕೃತ ಕನ್ನಡಗಳ ಬಾಂಧವ್ಯ, 
ಭಾವನಾಸಮನ್ವಯ, ಮಾನಸದರ್ಪಣ ಮತ್ತು ಭಾರತೀಯ ಮೂರ್ತಿಶೀಲ್ಬ್ಪ ಎಂಬ 
ಒಂಬತ್ತು ವೈಚಾರಿಕ ಕೃತಿಗಳನ್ನು ಸ೦ಕಲಿಸಿದ್ದೇವೆ. 

ಶ್ರೀಧರರ ಏಕಮೇವ ಕಾಳಜಿ ಸಮಷ್ಟಿಕಲ್ಯಾಣದ ಕುರಿತಾದುದರಿ೦ದ ಮತ್ತು ಸಮಾಜದ 
ಕೊರತೆಗಳು ಅವರನ್ನು ತೀವ್ರವಾಗಿ ನೋಯಿಸಿದ್ದರಿಂದ (“ಅಯ್ಯಯ್ಯೋ ನಾನು 
ನರನಾದೆನೇಕೆ ಹರನಾಗಲಿಲ್ಲವೇಕೆ? ಶರ-ಶಾಪಶಕ್ತಿಗಳನೆಲ್ಲ ಬಿಟ್ಟು ನಾಬರಿದೆ ಬಂದೆನೇಕೆ?) 
ಅವುಗಳಿಗೆ ಪರಿಹಾರವನ್ನು ಹುಡುಕುತ್ತ ಹೊರಟ ಹಾದಿಯಲ್ಲಿ ತತ್ಸಂಬಂಧಿತವಾದ ಎಲ್ಲ 
ಸಂಗತಿಗಳನ್ನೂ ಅವರು ಆಳವಾಗಿ ಶೋಧಿಸಿದ್ದಾರೆ. ಹಾಗೆ ಶೋಧಿಸುವಾಗ ಕಂಡ 
ತಥ್ಯಗಳನ್ನು ತಾರ್ಕಿಕವಾಗಿ ತೂಗಿನೋಡಿ ಸಮಾಜದ ಒಳಿತಿಗೆ ಅತ್ಯಗತ್ಯವಾದ ಅಂಶಗಳನ್ನು 
ತಮ್ಮ ವಿಚಾರಗಳಲ್ಲಿ ಪಸ್ತುತಪಡಿಸಿದ್ದಾರೆ. ಪಾಶ್ಚಿಮಾತ್ಯ, ಪೌರಾತ್ಯ ವಿಚಾರಧಾರೆಗಳನ್ನು, 
ಸಿದ್ಧಾಂತಗಳನ್ನು, ತುಲನೆ ಮಾಚಿಡಿ ನಮ್ಮ ಭಾರತೀಯತೆಗೆ ಹೊ೦ದದ ಆಚಾರ, ವಿಚಾರಗಳ 
ಅಂಧಾನುಕರಣೆ (ಆಂಗ್ಲಾಕ್ಟತೆ!) ಸೂಕ್ತವಲ್ಲವಷ್ಟೇ ಅಲ್ಲ, ವಿನಾಶಕಾರಿ ಕೂಡ ಎಂದು 
ಎಚ್ಚರಿಸುತ್ತಾರೆ. ಹಾಗೆಯೇ ದೇಶೀಯ ಅಂಧಾಚಾರನಿಷ್ಠೆ ಕೂಡ ಅಷ್ಟೇ ಅಪಾಯಕಾರಿ 
ಎ೦ದೂ ನೆನಪಿಸುತ್ತಾರೆ. ಅಲ್ಲಿಗೆ, ಅನಪೇಕ್ಷಿತ ಆಚಾರ-ವಿಚಾರಗಳನ್ನು ಕಳಚಿಕೊಂಡು 
ಪರಿಷ್ಕತವಾದ ಶುದ್ಧ ಭಾರತೀಯತೆಯೇ ಶ್ರೀಧರರ ಆದರ್ಶ ಮತ್ತು ಅದೇ ಎಲ್ಲ 
ಕೊರತೆಗಳಿಗೂ ಮದ್ದು. ಇದನ್ನವರು ಶುದ್ಧತರ್ಕದ, ನೀತಿಯ ತಳಹದಿಯ ಮೇಲೆ 
ಪ್ರತಿಷ್ಠಾಪಿಸುತ್ತಾರೆ. “ಧರ್ಮಾದರ್ಥಶ್ಚಕಾಮಶ್ಚ' ಎ೦ಬ ವ್ಯಾಸೋಕ್ತಿ ಶ್ರೀಧರರ ಪ್ರಕಾರ 
ಎಲ್ಲ ಕಾಲಕ್ಕೂ ಸಲ್ಲುವ ತಾರ್ಕಿಕ ಅನಿವಾರ್ಯ. ಇಂದಿನ ಈ ಸ್ಥಿತ್ಯ೦ತರದಲ್ಲೂ, ಸ್ವಕೇಂದ್ರಿತ 
ಚಿಂತನೆಯ ಜಾಡು ಹಿಡಿದ ಮನಸ್ಸುಗಳಿಗೂ ಇದೇ ಅಂತಿಮವಾದ ಅನಿವಾರ್ಯ 
ವಿಕಲವಾಗಬಹುದೇನೋ...! ಅದೇನೇ ಇರಲಿ, ಓದುಗರ ಮನದಲ್ಲಿ ಒ೦ದು ಮರು- 
ಜಾಗರ ಮೂಡಿದರೂ, ಸಮತೋಲನ ದೃಷ್ಟಿ ತುಸು ತೆರೆದರೂ, ಶ್ರೀಧರರ ಚಿಂತನೆಗೆ 
ಸಾಫಲ್ಯ ದೊರೆತಂತೆ! ಡಾ. ಎಮ್‌.ಜಿ. ಹೆಗಡೆಯವರು “ಶ್ರೀಧರ ಚಿ೦ತನೆ'ಯಲ್ಲಿ ನುಡಿದಂತೆ 
ಗ ಐವತ್ತು ವರ್ಷಗಳ ಈಚೆ ಕೂಡ ಶ್ರೀಧರರು ಎತ್ತಿರುವ ಪ್ರಶ್ನೆಗಳು ಬೇರೆ ಬೇರೆ 


೧೯ * 


ಪರಿಭಾಷೆಗಳಲ್ಲಿ ಕೇಳುತ್ತಲೇ ಇವೆ.” ಅವರು ಅಂದು ಕೊಟ್ಟ ಉತ್ತರವನ್ನು, ಪರಿಹಾರವನ್ನು, 
ಶ್ರೀಧರರ ಚಿ೦ತನೆಯನ್ನು, ಗಂಭೀರವಾಗಿ ಅಧ್ಯಯನ ಮಾಡಿ, ಅವಲೋಕಿಸಿ ನೋಡಬೇಕಿದೆ 
ಇಂದಿನ ಸವರಾಜದಲ್ಲಿ! ಸುವಿಚಾರಗಳ ಮರುಹುಟ್ಟು ಸಮಷ್ಟಿ ಕಲ್ಯಾಣಕ್ಕೆ 
ನಾಂದಿಯಾಗಬಹುದು. 

ಶ್ರೀಧರರ ಆಸಕ್ತಿಯ, ಅಧ್ಯಯನದ ವಿಸ್ತಾರ, ವೈವಿಧ್ಯ. ಹರಹು ಈ ಸಂಪುಟದಲ್ಲಿ 
ಓದುಗರಿಗೆ ವೇದ್ಯವಾಗುತ್ತದೆ. ಭಾಷೆ ಮನಃ ಶಾಸ್ತ್ರ ಶಿಲ್ಪಶಾಸ್ತ್ರ. ದರ್ಶನ, ಎಲ್ಲವೂ ಅವರ 
ಗಂಭೀರ ಸಂಶೋಧನೆಯ” ಕ್ಷೇತ್ರಗಳು. ಅವರಿಗೆ ಆಸ್ಕಿ ಇಲ್ಲದ ೆಷಯಗಳೇ ಇರಲಿಲ್ಲವೆಂದರೆ 
ಅತಿಶಯೋಕ್ತಿ ಎನಿಸದು. ಹಾಗೆ ನೋಡಿದರೆ, ಅವರ ಅಪಾರ ಜ್ಞಾನಸಂಗ್ರಹದ ಎಲ್ಲೋ 
ಕೆಲವು ಭಾಗವಷ್ಟೇ ಪ್ರಕಾಶಗೊಂಡಿದೆ. ಶ್ರೀಧರ ವಿಚಾರ- ಧಾರೆಯ ವಾಚನ-ಮನನ 
ಸುಜ್ಜಾನ ಸಂಗ್ರಹದ ದಾಹಕ್ಕೆ ಪ್ರೇರಣೆಯಾಗಲೆಂಬುದೇ ಆಶಯ. 


- ಸಂಪಾದಕರು 


ಶ್ರೀಧರರ ಚಿಂತನೆ 


ಶ್ರೀಧರರ ಎಿಚಾರಸಾಹಿತ್ಯದ ಹರಹು ದೊಡ್ಡದು. ಮನಃ ಶಾಸ್ತ್ರ ತಂತ್ರಜ್ಞಾನ, ನೀತಿಶಾಸ್ತ್ರ 
ಇತಿಹಾಸ, ರಾಜ್ಯಶಾಸ್ತ್ರ ಮೊದಲಾದ ವಿಭಿನ್ನ " ಜ್ಞಾನಶಾಖೆಗಳೆಗೆ ಸೇರಿದ ಕೃತಿಗಳನ್ನೆ 
ಅವರು ರಚಿಸಿದ್ದಾರೆ. "ಅವುಗಳಲ್ಲಿ ಕೆಲವು ಕೃತಿಗಳು ಹೊಸ ಜ್ಞಾನಶಾಖೆಯ ಭವ 
ವಿಚಾರ ಸರಣಿಯ ಪ್ರಾಥಮಿಕ ಪರಿಚಯವನ್ನು ಮಾಡಿಕೊಡಬೇಕೆಂಬ ಉದ್ದೇಶದಿಂದ 
ರಚಿತವಾಗಿದ್ದರೆ ಇನ್ನು ಕೆಲವು ಶ್ರೀಧರರ ಸಂಶೋಧನೆ ಹಾಗೂ ಚಿಂತನೆಯ ಫಲಶುತಿಗಳು. 
ಇವುಗಳಲ್ಲಿ ಎಹುತೇಕ ಕೃತಿಗಳನ್ನು ಅವರು ಕುಮುಟೆಯ ಕೆನರಾ ಕಾಲೇಜಿನಲ್ಲಿ ಸಂಸ್ಕೃತ 
ಅಧ್ಯಾಪಕರಾಗಿದ್ದ ಕಾಲದಲ್ಲಿ (೧೯೫೧-೧೯೬೨) ಬರೆದು ಪ್ರಕಟಿಸಿದರು. ಆಗ 
ಗೋಪಾಲಕೃಷ್ಣ ಅಡಿಗ, ಜಿ.ಎಸ್‌. ಅಮೂರ, ವಿ.ಜಿ. ಕುಲಕರ್ಣಿ, ಎಲ್‌.ಆರ್‌. ಹೆಗಡೆ, ಕೆ. 
ಕೃಷ್ಣಮೂರ್ತಿ, ಎಲ್‌.ಟಿ. ಶವರ್ಶಾ ಮೊದಲಾದ ಧೀಮಂತರು ಅವರ 
ಸಹೋದ್ಯೋಗಿಗಳಾಗಿದ್ದರು. ಜಿಲ್ಲೆಯಲ್ಲಿ ಬೇರೆ ಕಾಲೇಜುಗಳೇ ಇರಲಿಲ್ಲವಾದ್ದರಿಂದ 
ಜಿಲ್ಲೆಯಾದ್ಯಂತ ಸಭೆ-ಸಮಾರಂ೦ಭಗಳಲ್ಲಿ ಅತಿಥಿಗಳಾಗಿಯೋ, ಉಪನ್ಯಾಸಕರಾಗಿಯೋ 
ಭಾಗವಹಿಸುವುದು ಕಾಲೇಜಿನ ಈ ಅಧ್ಯಾಪಕರಿಗೆ ಕರ್ತವ್ಯವೇ ಆಗಿತ್ತು ಎಂದು ಅಮೂರರು 
ಹೇಳುತ್ತಾರೆ. ದಣಿವಿಲ್ಲದೆ ನಿರರ್ಗಳವಾಗಿ ಘಂಟೆಗಟ್ಟಲೆ ಮಾತನಾಡುತ್ತಿದ್ದ ಶ್ರೀಧರರು 
ಆಗ ಬಹುಬೇಡಿಕೆಯ ಉಪನ್ಯಾಸಕರಾಗಿದ್ದರು. ಯಾವ ಮೂಲಭೂತ ಸೌಕರ್ಯಗಳೂ 
ಇಲ್ಲದ ಅರಣ್ಯಜಿಲ್ಲೆಯ ಮೂಲೆ ಮೂಲೆಯನ್ನೂ ಅವರು ಹಾಗೆ ತಲುಪಿದರು. ಅನಕ್ಷರಸ್ಥರೇ 
ಹೆಚ್ಚಾಗಿರುತಿದ್ದ ಸಭೆಗಳಲ್ಲೂ ಶ್ರೀಧರರು ಘಂಟೆಗಟ್ಟಲೆ ಹೊಸ ವಿಚಾರಗಳನ್ನೂ, ಹೊಸ 
ಸಾಹಿತ್ಯವನ್ನೂ ಪರಿಚಯಿಸಿ ಸ್ವಾರಸ್ಯಕರವಾಗಿ ಮಾತನಾಡುತ್ತಿದ್ದರೆಂದು ಅಮೂರರು 
ನೆನಪಿಸಿಕೊಳ್ಳುತ್ತಾರೆ. ಸಂಸ್ಕಾರ ನೀಡುವುದರಲ್ಲಿ ಅಪ್ರತಿಮ ತತ್ಪರತೆ ಹೇಗೆ ಶ್ರೀಧರರ 
ಗುಣವೇ ಆಗಿತ್ತೆಂದು ಗೌರೀಶ ಕಾಯ್ಕಿಣಿಯವರು ಬರೆದಿದ್ದಾರೆ. ಜನಶಿಕ್ಷಣದ ಈ ಹವ್ಯಾಸವೇ 
ಶ್ರೀಧರರ ಗದ್ಯಬರಹ ಹಾಗೂ ಪತ್ರಿಕೋದ್ಯಮದ ಪ್ರಧಾನ ಪ್ರೇರಣೆಯಾಗಿದೆ. "ಸಮಾಜಶಿಕ್ಷಣ 
ಪ್ರಯತ್ನಕ್ಕೆ ನನ್ನ ಅಲ್ಪಕಾಣಿಕೆ ಇದು' ಎಂದೇ ಅವರು ತಮ್ಮ ಕೆಲವು ಕೃತಿಗಳನ್ನು 
ಪರಿಚಯಿಸಿದ್ದಿದೆ. 

ಶ್ರೀಧರರ ವಿಚಾರಸಾಹಿತ್ಯದ ಕೃತಿಗಳಲ್ಲಿ ಮತ್ತೆ ಮತ್ತೆ ಮಾತು ಪಡೆಯುವ ಎರಡು 
ಅ೦ತರಗಳೆಂದರೆ ನಮ್ಮ ರಾಜಕೀಯ ಸೋಲು ಹಾಗೂ ವೈಚಾರಿಕ ಅವಲಂಬನೆ. 
“ಜ್ಞಾನಸೂತ್ರ', “ವಿಚಾರವಿಜಯ', “ರಾಷ್ಟ್ರಸೂತ್ರ'ಗಳಲ್ಲಿ ಮತದಾರರ ಅಪ್ರಬುದ್ಧತೆ ಹಾಗೂ 
ಪ್ರಜಾಪ್ರತಿನಿಧಿಗಳ ಅಪ್ರಶಿಕ್ಷಣ ಇವು ನಮ್ಮ ರಾಜಕೀಯ ಸೋಲಿಗೆ ಕಾರಣವೆಂದು 
ಅವರು ವಾದಿಸುತ್ತಾರೆ. ವ್ಯಕ್ತಿತ್ವ ಚಾರಿತ್ರ ಬುದ್ಧಿಮತ್ತೆಗಳಲ್ಲಿ ಶ್ರೇಷ್ಠರಾದವರನ್ನು ಆಯ್ಕೆ 


ಮೌ 


೨೧ * 


ಮಾಡಲು ಬೇಕಾದ ಪ್ರಬುದ್ಧತೆ ಮತದಾರರಿಗಿಲ್ಲ; ಅವರು ಚುನಾಯಿಸುವ ಪ್ರತಿನಿಧಿಗಳಿಗೂ 
ಆಡಳಿತ ನಡೆಸಲು ಬೇಕಾದ ಕೌಶಲ್ಯವಾಗಲಿ, ತಿಳಿವಳಿಕೆಯಾಗಲಿ ಇಲ್ಲ. ಹೀಗಾಗಿ ಬ್ರಿಟಿಷರ 
ರಾಜ್ಯವ್ಯವಹಾರ ನೀತಿಗಳ ಹೊರಮೈ ಸ್ವರೂಪವನ್ನಷ್ಟೇ ಅಂಧಶ್ರದ್ಧೆಯಿಂದ 
ಅನುಕರಿಸುವಂತಾಗಿದೆ. ಈ ರಾಜಪ್ರಮಾದವು ಪ್ರಜಾಪ್ರಭುತ್ವದ ಅಯಶಸ್ಸಿಗೂ ಇನ್ನಿತರ 


ಪ್ರಮಾದಗಳಿಗೂ ಕಾರಣವಾಗಿದೆ ಎ೦ದು ಶ್ರೀಧರರ ನಿಲುವು. 


ನಮ್ಮ ವೈಚಾರಿಕ ಸೋಲಿನ ಮೂಲವನ್ನು ಅವರು ಬ್ರಿಟಿಷ್‌ ಆಳ್ವಿಕೆಯಲ್ಲಾದ 
“ಪರಂಪರಾ ಎಚ್ಛೇದನ'ದಲ್ಲಿ ಗುರುತಿಸುತ್ತಾರೆ. ನಮ್ಮ ಪರಂಪರೆಯ ಯಥಾರ್ಥವಾದ 
ಅರಿವು ನಮಗಿಲ್ಲದೇ ಇರುವುದರಿಂದ ನಮ್ಮ ಪರಂಪರೆಗೆ ಹೊಂದುವ ಆಧುನಿಕತೆಯ 
ಮಾದರಿಯನ್ನು ರೂಪಿಸಿಕೊಳ್ಳಲು ಸಾಧ್ಯವಾಗದೆ ನಾವು ಪಾಶ್ಚಿಮಾತ್ಯ ಅ೦ಧಾನುಕರಣದಲ್ಲೇ 
ತೃಷಿ ಪ್ರಿಪಡುವಂತಾಗಿದೆ ಎಂಬುದು ಶ್ರೀಧರರ ಆತಂಕ: 


“ತತ್ವಶಾಸ್ತ್ರ ತರ್ಕಶಾಸ್ತ್ರ ಸಮಾಜಶಾಸ್ತ್ರ ಇತ್ಯಾದಿ ಶಾಸ್ತ್ರಗಳಿಗೆ ನಮ್ಮದೇ ಸಿದ್ಧಾಂತಗಳ 
ಅರಿವಿಲ್ಲ.. ಭೌರತೀಯರೆನ್ನು ದೇಶೀಯ ಸಾಂಸ್ಕೃತಿಕ ಬೇರುಗಳಿಂದ ವಿಂಗಡಿಸಿ 
ತಬ್ಬಲಿಯನ್ನಾಗಿ ಮಾಡಲಾಗುತ್ತಿದೆ. ಸಾಂಸ್ಕೃತಿಕ ಹನನವು ರಾಷ್ಟೀಯತೆಯೆಂಬ ಆತ್ಮದ 


ಕೊಲೆ. ಅರಾಷ್ಟ್ರೀಯಕತೆಯು ಅರಾಜಕತೆ, ಅಕ್ಷೇಮ, ಶೋಷಣ. ಅಶಾ೦ಂತಿಗಳ ಬೀಜ 


ಈ ಹಿನ್ನೆಲೆಯಲ್ಲಿ ಭಾರತೀಯ ಹಾಗೂ ಪಾಶ್ಚಾತ್ಯ ವೈಚಾರಿಕ ಪರಂಪರೆಗಳ 
ಸ್ಥೂಲ ಪರಿಚಯವನ್ನು ಮಾಡಿಕೊಡುವುದರೊಂದಿಗೆ ಅವನ್ನು ತೌಲನಿಕವಾಗಿ 
ವಿಮರ್ಶಿಸುವುದು ಶ್ರೀಧರರ ಎಚಾರಸಾಹಿತ್ಯದ ಮುಖ್ಯ ಉದ್ದೇಶ. ಐವತ್ತು ವರ್ಷಗಳ 
ಈಚೆ ನಿಂತು ನೋಡಿದಾಗ ಅವರ ಸಂಸ್ಕ ಶ್ರೆಪರವಾದ ಹಾಗೂ ಗಣ್ಯಪರವಾದ ನಿಲುವು. 
ಶಾಸ್ತ್ರವಿಚಾರಗಳ ಮಂಡನೆಯಲ್ಲಿ ನುಸುಳಿರುವ ಸರಳೀಕರಣಗಳು, ಶಾಸ್ತ್ರಕ್ಕೆ ಪ್ರಶಸ್ತವಲ್ಲದ 
ವಾಸ್ತೈಖರಿ, ಇವು ಒಪ್ಪಿತವಾಗದಿರುವುದು ಸಾಧ್ಯ. ಹಲವೆಡೆ ವಿಚಾರ *ಎಜಯಕ್ಕಿಂತ 
ಭಾವೋದ್ವೇಗಗಳೇ ಗೆದ್ದಿವೆ ಎಂದೂ ಅನಿಸುವುದು ಸಾಧ್ಯ. ಆದರೆ “ಸರ್ವ ಪ್ರಾಚೀನ 
ರೀತಿಗಳ 'ಪುನರುಪಕ್ರಮ'ಗಳನ್ನೂ “ಸರ್ವ ಪ ಪಾಶ್ಚಾತ್ಯ ರೀತಿಗಳನ್ನು ಅಚಿಕಿತ್ಸಕ ದೃಷ್ಟಿಯಿಂದ 
ಅಳವಡಿಸಿಕೊಳ್ಳುವ ಪ್ರಯತ್ನಗಳನ್ನೂ ಅವರು ಖಂಡಿಸುತ್ತಾರೆನ್ನುವುದನ್ನೂ “ಸಮನ್ವಯ' 
ಕೂಡ ತಾತ್ತ್ವಿಕವಾಗಿ ಅಸಾಧ್ಯವೆಂಬ ಅವರ ಎಚ್ಚರಿಕೆಯನ್ನು ಗಮನಿಸಬೇಕು. 

“ಭಾರತೀಯ ನಾಗರಿಕತೆಗೆ ಮನುವಿನ ಕೊಡುಗೆ' ಉಪನ್ಯಾಸದಲ್ಲಿ ವರ್ಣಾಶ್ರಮಧರ್ಮ 
ಹಾಗೂ ಸ್ತ್ರೀ ಪುರುಷ ಧರ್ಮಗಳನ್ನು ತರ್ಕಿಸುವ ಭಾಗಗಳಲ್ಲಿ ಹಲವು ತೊಡಕುಗಳನ್ನು 
ಅವರು ನೆದುರಿಸಿದ್ದಾರೆ. 'ಜ್ಞಾನಸೂತ'ದಲ್ಲಿ ಸಿ.ಇ.ಎಂ. ಜೋಡ್‌ನ 61115001165 
3506085 070661 5616006ಪುಸ್ತಕದ ಪ್ರತಿಯೊಂದು ಪ್ರಮೇಯವನ್ನು ಖಂಡಿಸುತ್ತ 
"ಪರ್ಯಾಪ್ತವಾದ ಜಗತ್ಸತ್ಯ ವಿಜ್ಞಾನಕ್ಕೆ ನಿಶ್ಚಯಾತ್ಮಕವಾಗಿ ಗೊತ್ತಾಗಿದೆ. ಎಂಬುದು 
ಅವೆ ಜ್ಞಾನಿತ' ಎಂದು 'ನಿರುದನಿಯಲ್ಲಿ ನುಡಿದಿದ್ದಾರೆ. ಒಮ್ಮೆ ಗಾಂಧೀಜಿಯವರ 
ವಿಚಾರಗಳಲ್ಲೂ, ಮತ್ತೊಮ್ಮೆ ಸಮಾಜವಾದದ ಸಿದ್ಧಾಂತಗಳಲ್ಲೂ ಅವರು ಒಲವನ್ನು 
ತೋರಿಸಿದ್ದಿದೆ. ಆದರೆ ಇವು ಯಾವುವೂ ಅವರಿಗೆ ಪರ್ಯಾಪ್ತವಾದ ಉತ್ತರವೆನಿಸಲಿಲ್ಲ. 
ಭಾವತೀವ್ರತೆಗೆ ಒಪ್ಪಿಸಿಕೊ೦ಡೂ ವಿಚಾರ ವಿಜಯಕ್ಕಾಗಿ ಹಂಬಲಿಸಿದ, ವಿಚಾರ 


* ೨೨ ತ 


ಸಮನ್ವಯತೆಯ ಅಸಾಧ್ಯತೆಯ ಗಾಢ ಅರಿವಿನಲ್ಲೂ ಭಾವ ಸಮನ್ವಯಕ್ಕಾಗಿ ತುಡಿಯುತ್ತಿದ್ದ 
ಶ್ರೀಧರರದು ನೆಲೆ ನಿಲ್ಲದ ಪಯಣ. ಈಗ ಐವತ್ತು ವರ್ಷಗಳ ಈಚೆ ಕೂಡ ಶ್ರೀಧರರು 
ಎತ್ತಿರುವ ಪ್ರಶ್ನೆಗಳು ಬೇರೆ ಬೇರೆ ಪರಿಭಾಷೆಗಳಲ್ಲಿ ಕೇಳುತ್ತಲೇ ಇವೆ. ಹೀಗಾಗಿ ಅವರು 
ಕ್ರಮಿಸಿದ ಮಾರ್ಗವನ್ನು ಪುನರವಲೋಕಿಸುವುದು ಅಗತ್ಯ. ಸುಲಭಲಭ್ಯವಿಲ್ಲದ ಅವರ 
ಕೃತಿಗಳು ಪುನರ್ಮುದ್ರಣಗೊಳ್ಳುತ್ತಿರುವುದು ಪುನರವಲೋಕನಕ್ಕೆ ಅನುಕೂಲವಾಗಿದೆ. 

ಡಾ. ಎಮ್‌.ಜಿ. ಹೆಗಡೆ 


ಪರಿವಿಡಿ 


ಭಾರತೀಯ ನಾಗರಿಕತೆಗೆ ಮನುವಿನ ಕೊಡುಗೆ 
ಅರಿಕೆ 
ಪರಿವಿಡಿ 


ವಿದೇಶದ ತಿಳಿವಳಿಕೆಗಳು 
ಮು ನ್ನುಡಿ 
ಬಿನ್ನಹ 


ಭಾವನಾ ಸಮನ್ವಯ 


ಮುನ್ನುಡಿ 
ಪರಿವಿಡಿ 
ಪ್ರಸ್ತಾವನೆ 


. ಜ್ಞಾನಸೂತ್ರ 
ಇ 

ಹರಕೆ 

ಅರಿಕೆ 

ಪರಿವಿಡಿ 

ಪೀಠಿಕೆ 


ನಾಲ್ಕು ಮಾತು 


ಅನುಕ್ರಮಣಿಕೆ 


ರಾಷ್ಟಸೂ 
ಭದ್ರಂ ಶುಭಂ ಮಂಗಲಂ 
ಅರಿ 


(6೬ 


ಯ 


೨೩ * 


೨೫ - ೭೪ 
ಎಡ 
೨೯ 


೭೫ - ೧೪೦ 
೭೭ 
೭೯ 


೧೪೧ - ೨೭೬ 


೧೪೩ 
೧೪೭ 
೧೪೯ 


೨೭೭ - ೪೬೨ 
೨೭೯ 
೨೮೫ 
೨೮ೇ€೯ 
೨೯೧ 


೪೬೩ - ೬೦೮ 


೪೬೫ 
೪೬೯ 


೬೦೯ - ೭೭೪ 
೬೧೧ 
೬೧೩ 


* ೨೪ 


ಉಪಕ್ರಮ ೬೧೭ 
ಅನುಕ್ರಮಣಿಕೆ ೬೩೧ 
೭. ವಿಚಾರ ವಿಜಯ ೭೭೫ - ೮೨೬ 
ಮೊದಲ ಮಾತು ೭೭೭ 
೧. ರಾಜಶಕ್ತಿಯ ಉದಯ ೭೮೨ 
೨. ರಾಜಶಕ್ತಿಯ ವಿಕಾಸ ೭೮೭ 
೩. ಭಾರತದಲ್ಲಿ ರಾಜಶಕ್ತಿಯ ವಿಕಾಸದ ೨ನೆಯ ಹೆಜ್ಜೆ ೭೯೧ 
ಲ ರಾಜಪ್ರಭುತ್ವದಲ್ಲಿ ಶಾಸನಾಧಿಕಾರ ೭೯೭ 
೫. ಪಾಳೆಯಗಾರಿಕೆ ಮತ್ತು ದೈವಪ್ರಭುತ್ವ ೮೦೨ 
೬. ಪ್ರಜಾಪ್ರಭುತ್ವ ೮೦೭ 
೭. ಪ್ರಜಾಪ್ರಭುತ್ವ ಮತ್ತು ಸರ್ವಾಧಿಕಾರ ಬುದ್ಧಿ ೮೧೩ 
೮. ನಮ್ಮ ಪ್ರಜಾಪ್ರಭುತ್ವದ ವರ್ತಮಾನ ಪರಿಸ್ಥಿತಿ ೮೨೦ 
೯. ಪ್ರಜಾಪ್ರಭುತ್ವದ ಯಶಕ್ಕೆ ದಾರಿ ೮೨೩ 
೮ ಸಂಸ್ಕೃತ-ಕನ್ನಡಗಳ ಬಾಂಧವ್ಯ ೮೨೭ - ೯೧೦ 
ಹರಕೆ ೮೨೯ 
ನೀನಿಲ್ಲದೆಲ್ಲಿಯದು ಬದುಕು? ೮೩೧ 
ಅರಿಕೆ ೮೩೩ 
ಸಂಸ್ಕೃತ-ಕನ್ನಡ ಭಾಷೆಗಳ ಬಾಂಧವ್ಯ ೮೩೬ 
೧. ಸ೦ಂಸ್ಕೃತ-ಕನ್ನಡಗಳ ಕಾವ್ಯ ಸಂಬಂಧ ೮೪೩ 

ಹ ಸಂಸ್ಕೃತ-ಕನ್ನಡಗಳಲ್ಲಿ ರಚಿತವಾದ ಶಾಸ್ತ್ರಗ್ರಂಥಗಳ 
ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಬಂಧ ೮೫೫ 
೩... ಉಪಸಂಹಾರ ರ೯೬ 
೪. ಅನುಬಂಧ ರ೯೮ 
೫. ಗ್ರಂಥಯಣ ೯೦೯ 
೯. ಭಾರತೀಯ ಮೂರ್ತಿಶಿಲ್ಪ ೯೧೧ - ೧೦೧೪ 
ನಿವೇದನೆ ೯೧೩ 
ನಿವೇದನಂ ೯೧೫ 
ಪರಿವಿಡಿ ೯೧೯ 


೨೫ 


ಭಾರತೀಯ ನಾಗರಿಕತೆಗೆ ಮನುವಿನ ಕೊಡುಗೆ 


* ೨೬ 


೨೭ * 


ಅರಿಕೆ 


ಇತರ ಮತಧರ್ಮಗಳಿಗಿರುವಂತೆ ಹಿಂದು ಧರ್ಮಕ್ಕೆ ಪ್ರವಾದಿಯಿಲ್ಲ; “ಹಿ೦ದು' 
ಎ೦ಬುದು ಪ್ರವಾದಿಯ ಹೆಸರಲ್ಲ. ಅದಕ್ಕೆ ಮತಸ್ಥಾಪಕನಾವನೂ ಇಲ್ಲ. ಅದರ 
ಧರ್ಮಗ್ರಂಥವಾದ ವೇದವಾದರೂ ಅಂಕಿತನಾಮವೆನಿಸುವ ಮೊದಲು `ಜ್ಞಾನದ ಆಕರ' 
ಎಂಬ ಸಾಮಾನ್ಯ ರೂಢನಾಮವೇ ಆಗಿತ್ತು ಅದರ ಹಿ೦ದಿನ ಹೆಸರು ಆರ್ಯಧರ್ಮ 
ಎ೦ದು. ಮನು ಪ್ರಪಂಚ ಆರ್ಯಯುಗದ್ದು. ಅವನ ನೆಲ ಆರ್ಯಾವರ್ತ. ಅವನು 
ಹೇಳಿದ್ದು ಆರ್ಯರ ಆರ್ಯ ಅಥವಾ ಪೂಜ್ಯವಾದ ಆಚಾರ, ವಿಚಾರ. 

ಮನುಸ್ಮೃತಿಯು ವೈದಿಕ ಸಂಸ್ಕೃತಿಯ ಅಂತಿಮ ಘಟ್ಟವನ್ನು ಅಭಿಲೇಖಿಸುತ್ತದೆ 
ಎಂಬುದನ್ನು ಅದು ಸನಾತನವೆಂದು ಕೆಲವೊಮ್ಮೆ ಕೊಡುವ ಅಸನಾತನ ಧರ್ಮಗಳಿಂದ 
ಊಹಿಸಬಹುದು. ಅದೊಂದು ಹಿಂದು ನಾಗರಿಕತೆಯ ಮೊದಲ ಮೈಲುಗಲ್ಲು; 
ವೇದಕಾಲೀನ ಭಾರತದ ಸಂಸ್ಕೃತಿಯನ್ನು ಕಾಯ್ದಿಡಲು ಮಾಡಿದ ಪ್ರಥಮ ಪ್ರಯತ್ನ 

ಪ್ರಸ್ತುತ ಪ್ರವಚನವು ಮನುಸ್ಮೃತಿಯ ಅಕ್ಷರಾರ್ಥಕ್ಕಂಟಿಕೊ೦ಡಿಲ್ಲ; ಅದರ ಭಾವಕ್ಕೇ 
ಪ್ರಾಧಾನ್ಯ ಕೊಡುತ್ತದೆ. ಅಲ್ಲದೆ. ಅದರ ಹನ್ನೆರಡೂ ಅಧ್ಯಾಯಗಳ ಪ್ರತ್ಯೇಕ ಸಾರಾ೦ಶಗಳನ್ನು 
ಹೇಳುವ ಉದ್ದೇಶವನ್ನಿಟ್ಟುಕೊ೦ಡಿಲ್ಲ. ಅದನ್ನು ನವಭಾರತೀಯನು ಹೇಗೆ ನೋಡಬಹುದು, 
ಅದರಿಂದ ಯಾವ ಪ್ರಯೋಜನವನ್ನು ಪಡೆಯಬಹುದು-ಅ೦ಥ ನಿತ್ಯನೂತನ ವಿಚಾರಗಳು 
ಅದರಲ್ಲಿ ಯಾವುವು? ಎಂಬ ದೃಷ್ಟಿಯಿಂದ ಮಾಡಿದ ಅಭ್ಯಾಸದ ಫಲವಿದು. ಭಾರತೀಯ 
ನಾಗರಿಕತೆಯ ಕಟ್ಟಡಕ್ಕೆ ಎಂಥ ವಜ್ತಸ್ತ೦ಭಗಳನ್ನು ಮನು ಆಧಾರವಾಗಿ ನಿಲ್ಲಿಸಿದ್ದ? 
ಎ೦ದು ಭೃಗು ಹೇಳಿದ ಅಂಶಗಳನ್ನು ಪರಾಮರ್ಶಿಸಿ ತಿಳಿದುಕೊಳ್ಳಲು ಮಾಡಿದ ಒಂದು 
ನಮ್ರ ಪ್ರಯತ್ನವಿದು. 

ಮನುವು ಪ್ರತಿನಿಧಿಸುವುದು ಇತಿಹಾಸವು ಖಂಡಿತವಾಗಿ ಅ೦ದಾಜು ಕಟ್ಟಲಾರದಷ್ಟು 
ಅಳತೆಯ ಒಂದು ಪ್ರಾಚೀನ ಯುಗವನ್ನು. ಅದು ಮಹಾಭಾರತದ ಕಾಲ, ಕ್ರಿಸ್ತಪೂರ್ವ 
ಪ್ರಪಂಚ. ಮನು ಹೇಳುವ ಆರ್ಯರ ಪರಂಪರೆಯು ಬುದ್ಧನಿಗೂ ಹಿಂದಿನದು, ಶುದ್ಧ 
ವೈದಿಕರಾಜ್ಯದ್ದು. ಅ೦ದಿನ ಜನರಿಗೆ ತಮ್ಮ ಜಗತ್ತೇ ಮಹಾಜಗತ್ತೆಂಬ ಅಭಿಮಾನವಿದ್ಬಂತೆ 
ತೋರುತ್ತದೆ. ಅಖಿಲ ಮಾನವರ ಉತ್ತಮ ಪ್ರತಿನಿಧಿಗಳು ತಾವೇ ಎಂಬ ಭಾವನೆ 
ಅವರಲ್ಲಿಯ ವಿಚಾರವಂಡರಿಗಿದ್ದಂತೆ ಕಾಣುತ್ತದೆ. ಅದರಿ೦ದಲೇ ಅವರು "ಹಿ೦ದುಗಳಿಗಾಗಿ' 
ಎಂದು ಯಾವ ಉಪದೇಶವನ್ನೂ ಮಾಡಿಲ್ಲ. ಶ್ರೇಷ್ಠ ಆರ್ಯರಾಗಬೇಕಾದರೆ ಹೀಗೆ 


* ೨೮ 


ನಡೆನುಡಿಗಳನ್ನಿಟ್ಟುಕೊಳ್ಳುವುದು ಸಾ೦ಪ್ರದಾಯಿಕ ಅವಶ್ಯಕತೆ-ಹೀಗೆ ಸತ್ಯವನ್ನು ಬಗೆದು 
ಬಾಳುವುದು ಅಗತ್ಯ-ಎಂಬಿಪ್ಟೇ ದೃಷ್ಟಿಯಿ೦ದ ವಿಚಾರ ಮಾಡುತ್ತ ಹೋದುದರಿಂದ 
ಅವರ ವಿಚಾರವಾಜ್ಮಯದಲ್ಲಿ ಅಖಿಲ ಮಾನವಕೋಟಿಗೆ ಅನ್ವಯಿಸುವಂಥ ವ್ಯಾಪಕ 
ವಾಕ್ಯಗಳು ಪದೇ ಪದೇ ಸಿಕ್ಕುತ್ತವೆ. ಅದೇ ಮಾದರಿಯಲ್ಲಿ ಮನುಧರ್ಮವು ಮಾನವಧರ್ಮ 
ಎನ್ನಿಸಿಕೊಳ್ಳಲು ಅರ್ಹವಾದದ್ದು. 

ಕರ್ನಾಟಕ ವಿಶ್ವವಿದ್ಯಾಲಯವು ನನ್ನ ಅಲ್ಟಾಬ್ಯಾಸಕ್ಕೆ ಮನ್ನಣೆಯಿತ್ತು. ತನ್ನ ವ್ಯಾಸಂಗ 
ವಿಸ್ತರಣ ಭಾಷಣ ಮಾಲೆಯಲ್ಲಿ ಅವಕಾಶವಿತ್ತು. ಕನ್ನಡ ಬಾ೦ಧವರು ಈ ನನ್ನ ಅಭ್ಯಾಸದಲ್ಲಿ 
ಸಹಭಾಗಿಗಳಾಗುವಂತೆ ಮಾಡಿದ್ದಕ್ಕಾಗಿ ಅದಕ್ಕೆ ನಾನು ಚಿರಯಣಿ. 


ಬಿ.ಎಚ್‌. ಶ್ರೀಧರ 


1 ಬ... ಜ.2. ಟಾ 


೨ ಭು. ಯು 
ಸಾ 


ಪರಿವಿಡಿ 


ಮಾನವಧರ್ಮ 
ಸಾಮಾನ್ಯಧರ್ಮ 
ರಾಜಧರ್ಮ 
ಯೋಧಧರ್ಮ 
ಶ್ರದ್ಧಾಧರ್ಮ 
ವರ್ಣಾಶ್ರಮಧರ್ಮ 


ಪ್ರಜಾಧರ್ಮ 


೨೯ * 


*೩೦ 


೩೧ * 


೧ 
ಮಾನವಧರ್ಮ 


ನೀತಿಯಿಲ್ಲದೆ ಮಾನವರು ಬದುಕಲಾರರು. ನೀತಿಯಿಲ್ಲದ ಸಮಾಜವಿಲ್ಲ. ಮನುಷ್ಯರು 
ಸಮಾಜಜೀವಿಗಳು. ವ್ಯಷ್ಟಿ-ಸಮಷ್ಟಿಗಳ ಹಿತಾರ್ಥಗಳಲ್ಲಿ ಘರ್ಷಣ ಬರದಂತೆ 
ನೊಡಿಕೊಳ್ಳುವುದು ನೀತಿಯ ಅಥವಾ ಧರ್ಮದ ಕರ್ತವ್ಯ. ಧರ್ಮವು ನಿಯಮ 
ಹಾಗೂ ಕಾಯದೆಗಳನ್ನೊಳಗೊಂಡದ್ದು. ಅದರಲ್ಲಿ ವಿಧಿಗಳಿವೆ, ನಿಷೇಧಗಳಿವೆ. ಎಚ್‌.ಸ್ಲೆನ್ಸರ್‌ 
ಹೇಳಿದಂತೆ ಧರ್ಮವು ಆದರ್ಶ ಸಮಾಜದಲ್ಲಿರುವ ಆದರ್ಶ ಮನುಷ್ಯನ ಆದರ್ಶ 
ವರ್ತನಾಸಂಹಿತೆ. ಅಂಥ ಆದರ್ಶ ಮಟ್ಟದಲ್ಲದು ಶಾಶ್ವತ; ಸೂರ್ಯಚಂದ್ರರು ಪಾಲಿಸುವ 
ನಿಸರ್ಗನಿಯಮದಂ೦ತಹ ಖುತ, ಸತ್ಯ ಅದರ ವ್ಯಾಪ್ತಿಯೋ ಸಾರ್ವಕಾಲಿಕ, ಸಾರ್ವದೇಶಿಕ. 
ವ್ಯಾವಹಾರಿಕವಾದ ಒಳ ಪರಿಭೇದಗಳ ಮನ್ನಣೆ ಅವಶ್ಯವಾದಾಗ ಅದು ತನ್ನ ಶಾಶ್ವತ 
ಸೂತ್ರಗಳಿಗೆ ಅವಿರುದ್ಧವಾದ ದೇಶ-ಕಾಲ-ಸಂದರ್ಭೋಚಿತ ನಿಯಮಗಳನ್ನು ಸಾಧುವೆಂದು 
ಪರಿಗಣಿಸುತ್ತದೆ. 

ಧರ್ಮವು ಯೋಗ್ಯಕಾರ್ಯದಲ್ಲಿ ಮನುಷ್ಯನನ್ನು ಚಜೋದಿಸುತ್ತದೆ. ಯೋಗದ ಮೂಲಕ 
ಆತ್ಮಸಾಕ್ಷಾತ್ಕಾರವನ್ನು ಮಾಡಿಸುತ್ತದೆ; ಅದು ಆಚಾರದ ಸ್ವರೂಪವುಳ್ಳದ್ದು; ಇಷ್ಟವನ್ನು 
ಪಡೆಯಲು ಮತ್ತು ಅನಿಷ್ಟವನ್ನು ಪರಿಹರಿಸಿಕೊಳ್ಳಲು ಧರ್ಮವೊಂದು ಅಲೌಕಿಕೋಪಾಯ; 
ನಿರ್ದಿಷ್ಟ ಕರ್ತವ್ಯಗಳನ್ನು ಮಾಡುವುದರ ಮೂಲಕ ಸ್ವಸ್ಥಾನವನ್ನು ವ್ಯಕ್ತಿಯು 
ಉಳಿಸಿಕೊಳ್ಳುವುದಕ್ಕೂ ಧರ್ಮವೆನ್ನುತ್ತಾರೆ. ನೀತಿಯು ಧರ್ಮದ ಉಸಿರಾದರೆ, ಅತಿಭೌತ 
ತತ್ವಜ್ಞಾನವು (1/0/808)5105) ಅದರ ಶ್ವಾಸಕೋಶ. ಮಾನವ್ಯ ನಾಗರಿಕತೆಯಲ್ಲಿ ಅದು 
ಮಾಡಬೇಕಾದದ್ದು ಎರುದ್ಧಗಳ ಸಮನ್ವಯವನ್ನು (0080068118 ೦)॥05110111). 
ಕರ್ಮಕಾಂಡ, ಮಠಪದ್ಭತಿ, ಶ್ರದ್ಧಾಮಯ ಪೂಜೆ-ಪುರಸ್ಕಾರ, ಪುರುಷಸ್ವರೂಪದ 
ದೇವರಂತಹ ಅತಿಮಾನುಷ ಶಕ್ತಿಯನ್ನು ಮನ್ನಿಸುವುದು ಮತ್ತು ಅಂಥ ಮನ್ನಣೆಯಿ೦ದ 
ಮನುಷ್ಯರ ನಡತೆ ಹಾಗೂ ಮನಃಪವೃತ್ತಿಗಳು ರೂಪಿಸಲ್ಪಡುವುದು ಮುಂತಾದವೆಲ್ಲವೂ 
ಧರ್ಮದ ಕಕ್ಷೆಯಲ್ಲಿ ಬರುತ್ತವೆ. 

ಧರ್ಮದ ವಿಷಯಗಳು ನಾಲ್ಕು: (೧) ಅಹಂಕಾರ ಅಥವಾ ಜೀವ. (೨) ಪ್ರಪಂಚ 
ಅಥವಾ ಜೀವಿಯ ಆವರಣ, ೩) ವಿಚಾರದ ಉದಯಕ್ಕೂ ಪೂರ್ವದಲ್ಲೇ ಸ್ವತಃ 


* ೩೦೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಿದ್ಧವಾದ ದೇವತಾಕಲ್ಪನೆ ಮತ್ತು (೪) ಮಹಾರ್ಫ ಪದಾರ್ಥಗಳು. ಉತ್ತಮ ಆದರ್ಶಗಳು 
ಹಾಗೂ ಉಚ್ಚಮೌಲ್ಯಗಳು. ಹಿಂದು ಧರ್ಮದ ಪಕಾರ ಅಹಂಕಾರವುಳ್ಳ ಜೀವ, ಪ್ರಪಂಚ 
ಮತ್ತು ಲೌಕಿಕ ಪುರುಷಾರ್ಥಗಳು ಸ್ಥಿರವಲ್ಲ; ಬ್ರಹ್ಮವೊ೦ದೇ ಸರ್ವತಂತ್ರ ಸ್ವತಂತ್ರವಾದ 
ವಸ್ತು-ಅದು ನೀತ್ಯತೀತ. ಶುದ್ಧಜೀವ ಅಥವಾ ಆತ್ಮವು ಅವಿನಾಶಿ; ಕರ್ಮಾನುಸಾರ 
ಜನ್ಮಾಂತರಗಳಲ್ಲಿ ಹೊಕ್ಕು ಹೊರಡುತ್ತದೆ. ಹುಟ್ಟಿ ಹಾಗೆಯೇ ಉಳಿದಿರುವ ಮನುಷ್ಯನು 
ತನ್ನ ನಿಜವಾದ ಆತ್ಮವನ್ನು ಪ್ರತಿನಿಧಿಸನು. ಅವನಿಗೆ ಮಾನವ ಸಂಸ್ಕಾರವಾಗಬೇಕು; 
ಆಗಲೇ ಅವನು ದ್ವಿಜ ಅಥವಾ ಸಂಸ್ಕೃತ, ನಾಗರಿಕ ಎನ್ನಿಸುತ್ತಾನೆ. ವರ್ಣಾಶ್ರಮದ 
ಧರ್ಮಪದ್ಧತಿಯು ಅಂಥ ಸಂಸ್ಕಾರಗಳನ್ನು ಹಿ೦ದುವಿಗೆ (ಆರ್ಯನಿಗೆ) ಕೊಡುತ್ತದೆ. 


ಪ್ರತಿಯೊಂದು ವೇದಕ್ಕೂ ಶಾಖೆ, ಸಂಹಿತೆ, ಬ್ರಾಹ್ಮಣ, ಆರಣ್ಯಕ, ಉಪನಿಷದ್‌ 
ಮತ್ತು ಕಲ್ಪಸೂತ್ರಗಳಿವೆ. ಕೃಷ್ಣ 'ಹುಜುರ್ವೇದದ ಮೈತ್ರಾಯಣೀ ಸಂಹಿತೆಗನುಗುಣವಾಗಿ 
ಮಾನವಕಲ್ಪಸೂತವಿದೆಯಂದು ಹೇಳಿಕೆ. ಕಲ್ಪಸೂತ್ರಗಳನ್ನು ಎರಡು ಚ 
ವಿಂಗಡಿಸುತ್ತಾರೆ: (೧) ಶ್ರೌತ ಸೂತ್ರಗಳು ಮತ್ತು (೨) ಸ ಸ್ಮಾರ್ತಸೂತಗಳು- -ಎಂದು. * ಸ್ಮೃತಿ ತ್ರಿ 
ಎ೦ಬುದು ಸ್ಮಾರ್ತಸೂತ್ರಗಳ ಸಂಗ್ರಹ; ಮನುಷ್ಯರ ಪರಂಪರಾಗತ ಆಚಾರಗಳ ಸಂಹಿತೆ. 
ಸ್ಮಾರ್ತಸೂತ್ರಗಳು ಪುನಃ ಗೃಹ್ಯಸೂತ್ರಗಳೆಂದೂ ಧರ್ಮಸೂತ್ರಗಳೆಂದೂ ವಿಭಕ್ತವಾಗಿವೆ. 

`ಸ್ಮೃತಿ' ಎಂದರೆ ಪರಂಪರಾಗತ ಕಾಯದೆ, ಅಂಥ ಕಾಯದೆ-ಕಟ್ಟಳೆಗಳ ಸಂಹಿತೆ, 
ಸಂಗ್ರಹ; ಒಂದು ಸ್ಮೃತಿಯು ಪಠ್ಯಪುಸ್ತಕ; ವಿಧಿವಿಧಾನ, ಕಾಯದೆಗಳ ಶಾಸನ ಅಥವಾ 
ನಿಯಮಗಳು ಇಲ್ಲವೆ ಕಾಯದೆಗಳು ತುಂಬಿರುವ ಗ್ರಂಥ. ಪ್ರಸಿದ್ಧ ಸ್ಮೃತಿಗಳು ೧೮: 
ವಿಷ್ಟು-ಪರಾಶರ-ದಕ್ಷ-ಸಂವರ್ತ-ವ್ಯಾಸ-ಹಾರೀತ-ಶಾತಾತಪ-ವಸಿಷ್ಠ-ಯಮ-ಅಪಸ್ತಂಬ- 
ದೇವಲ-ಶಂಖಲಿಖಿತ-ಭರದ್ವಾಜ-ಉಶನ-ಅತ್ರಿ-ಶೌನಕ-ಯಾಜ್ಞವಲ್ಕ್ಯ ಮತ್ತು ಗೌತಮರು 
ಬರೆದ ಸ್ಮೃತಿಗಳು. ಇದು ಇತ್ತೀಚಿನ ಮತ. ಯಾಜ್ಞವಲ್ಯ್ಯನ ಪ್ರಕಾರ ಮನ್ಹಾದಿ ೨೦ 
ಸ್ಮೃತಿಕಾರರಿದ್ದಾರೆ. 

“ಮನ್‌' ಧಾತುವಿನಿಂದ ಹುಟ್ಟಿದ “ಮನು” ಎ೦ದರೆ ಮನುಷ್ಯ. ಮನುಗಳು ೧೪ 
ಜನರು. ಒಬ್ಬೊಬ್ಬ ಮನುವಿನ ಕಾಲ ಅಥವಾ ಮನ್ಹಂತರ ಎಂದರೆ ೩೦.೬೭,೨೦,.೦೦೦ 
ವರ್ಷಗಳು. ಸ್ವಯಂಭುವೆನಿಸಿದ ಬ್ರಹ್ಮನಿಂದ ಹುಟ್ಟಿದ ಸ್ವಾಯಂಭುವನು ಮೊದಲನೆಯ 
ಮನು. ಬ್ರಹ್ಮನು ಹೆಣ್ಣು ಗಂಡೆಂದು ಎರಡಾದನು. ಆ ಹಣ್ಣು- ಗಂಡುಗಳಿಂದ ವಿರಾಟ್‌ 
ಪುರುಷನು ಜನಿಸಿದನು. ಸ್ವಾಯಂಭುವ ಮನುವು ಅವನ ಮಗ. ಬದಲಿ ಸೃಷ್ಟಿಕರ್ತನಾದ 
ಈತನು ೧೦ ಜನ ಪ್ರಜಾಪತಿಗಳನ್ನು ನಿರ್ಮಿಸಿದನು. ಇನ್ನೊಂದು ಕತೆಯ ಪ್ರಕಾರ 
ಇವನು ಬ್ರಹ್ಮನಿಂದ ಅವನ ಮಗಳಾದ ಶತರೂಪೆಯ ಬಸಿರಿನಲ್ಲಿ ಹುಟ್ಟಿದನು. ಬ್ರಹ್ಮನು 
ಮನುವಾದನು; ತನ್ನ ವಾಮಾರ್ಧವನ್ನು ಶತರೂಪೆಯನ್ನಾಗಿ ಮಾಡಿಕೊಂಡನು. ಅನ೦ತರ 
ಅವನು ಅವಳನ್ನು ಮದುವೆಯಾದನು. ನಮಗೆ ದೊರಕಿರುವ ಮನುಸ್ಮತಿಯ ಕರ್ತನಿವನು 
ಎ೦ದು ನಂಬಿಗೆ. ಮಾನವ ಶ್ರೌತಸೂತ್ರವೆ೦ಬ ಗಂಥಕ್ಕೂ ಈತನೇ ಲೇಖಕನೆನ್ನಲಾಗುತ್ತದೆ. 
ನಾವೀಗ ಬದುಕಿರುವುದು ಏಳನೆಯ ಮನುವಾದ ವೈವಸ್ವತನ ಮನ್ವಂತರದಲ್ಲಿ. ಇವನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೩ * 


ಸೂರ್ಯನ ಮಗ, ಕ್ಷತ್ರಿಯ. ಇವನಿಗೆ ಸತ್ಯವ್ರತನೆಂಬ ಇನ್ನೊಂದು ಹೆಸರಿದೆ. 
ಪ್ರಲಯಪ್ರವಾಹವೊ೦ದರಿ೦ದ ಇವನನ್ನು ವಿಷ್ಣುವೋ ಬ್ರಹ್ಮನೋ ಕಾಯ್ಬನಂತೆ. 

ಸ್ವಾಯಂಭುವನು ಬದುಕಿದ್ದದ್ದು ಸುಮಾರು ೧೬೬.೪೫೦, ೧೦೬೦ ವರುಷಗಳ 
ಹಿಂದೆ. ಈತನ `ಮನುಸ್ಮತಿ' ಒಬ್ಬನ 'ಕೃತಿಯಂತೆ ತೋರದು. ಈ ಗಂಥವ್ರ ಮೊದಲನೆಯದೂ 
ಮುಖ್ಯವೂ ಆದ ಸ್ಮೃತಿ, ಇರಾ ಚ ವ್ಯವಸ್ಥಿತ ಯೋಜನಾಬದ್ಧ ಸ ಸಂಹಿತೆಯಲ್ಲ; ಇದರಲ್ಲಿ 
ಅ೦ದಿನ ಕಾಯದೆಗಳೂ ಮತಗಳೂ (0॥6669) ತುಂಬಿವೆ. ಇದು ಹಿಂದು ಕಾಯದೆಯ 
ತಳಪಾಯ. ಇದಕ್ಕೆ ಸಲ್ಲುವ ಗೌರವವು ಇನ್ನಾವ ಸ್ಕ ಸ್ಮತಿಗೂ ಸಲ್ಲದು. ಇದರದು ವೇದೋತ್ತರ 
ಕಾಲ. ಆದರೆ ಇಲ್ಲಿ "ಹೇಳಿದ ದೇವತೆಗಳೆಲ್ಲಾ ವೈದಿಕ; ಪೌರಾಣಿಕ ದೇವತೆಗಳಲ್ಲ, 
ಮನುಧರ್ಮಶಾಸ ಸ್ತವು ಷಡ್‌ದರ್ಶನಗಳಿಗಿಂತ ಸದು. ಕ್ರಿಸ್ತಮೂರ್ವ ೫ನೆಯ 
ಶತಮಾನದಲ್ಲಿ ಇದು ರಚಿತವಾಯಿತೆಂದು ಹೇಳಲಾಗಿದೆ. ಆದರೆ ಇದರಲ್ಲಿಯ ನಿಯಮಗಳೂ 
ಉಪದೇಶಗಳೂ ಪರಂಪರಾ ರೂಪದಲ್ಲಿ ಮೊದಲೇ ಬಳಕೆಯಲ್ಲಿದ್ದವು. ಕೃಷ್ಣಯಜುರ್ವೇದದ 
ಮಾನವರೆಂಬ ಬ್ರಾಹ್ಮಣರು ಈ ಪರಂ೦ಪರೆಯನ್ನುಳಿಸಿಕೊಂಡು ಬಂದವರು. 
ಕಾಯದೆಯನ್ನಲ್ಲದೆ ಇದು ಇತರ ವಿಷಯಗಳನ್ನೂ ಪ್ರತಿಪಾದಿಸುತ್ತದೆ. ಹಳೆಯ ಹಿಂದು 
ಸಮಾಜದ 'ಮಹೋದ್ಧ. ೦ಥವಿದೇ. ಮೊಟ್ಟಮೊದಲು ಇದಕ್ಕೆ ಒಂದು ಲಕ್ಷ 
ಶ್ಲೋಕಗಳಿದ್ದವೆಂದೂ ಅವನ್ನು ೨೪ ಅಧ್ಯಾ ಯಗಳಲ್ಲಿ ವಿಂಗಡಿಸಿಡಲಾಗಿತ್ತೆಂದೂ ನಂಬಿಗೆ. 
ನಾರದನವನ್ನು ೧೨. ೦೦೦ಕ್ಕೆ ಹ್‌ ಆನಂತರ "ಸುಮತಿ ಪುನಃ ಆ ನೆ -೦೦೦ವನ್ನು 
೪,೦೦೦ ಶ್ಲೋಕಗಳಿಗಿಳಿಸಿದ. ಉಪಲಬ್ಧವಿರುವ ಮನುಸ್ಮೃತಿಯಲ್ಲಿ ಈಗ ಇರುವುದು. 
೨೬೮೫ ಶ್ಲೋಕಗಳು ಮಾತ್ರ. ಆಗೀಗ ಗಂಥದಲ್ಲಿ ಬೃಹನ್ನನು ಅಥವಾ ವೃದ್ಧ ಮನುವಿನ 
ಹೆಸರು ಬರುವುದರಿಂದ". ಇದನ್ನು ಒಂದಕ್ಕಿಂತ. ಹೆಚ್ಚು ಸಲ 
ಸಂಹಿತೆಗಿಳಿಸಲಾಗಿದೆಯೆನ್ನಬಹುದು. ಪ್ರಸ್ತುತ ಮನುಸ್ಮೃತಿಯು ಭೃಗು ಹೇಳಿದ್ದು. ಇದರ 
ಕಾಲವು ಕ್ರಿ.ಪೂ. ೨ನೆಯ ಶತಮಾನಕ್ಕೂ ಕ್ರಿ.ಶ. ೨ನೆಯ ಶತಮಾನಕ್ಕೂ ನಡುವೆ ಎಂದು 
ಕೆಲವರ ಅಭಿಪ್ರಾಯ. 


ಕ್ರಿಶ.೧೬೦೦-ರ ಧರ್ಮಸಾರವಾದ ವೀರಮಿತ್ರೋದಯವು ಬೃಹಸ್ಟ ಸತಿಯ ಪ್ರಕಾರ 
ಮನುವು ಅತ್ಯುನ್ನತ ವಿಧಿವಿಧಾತ ಎನ್ನುತ್ತದೆ. ಮಿಕ್ಕ ಸ್ಮೃತಿಗಳ ವ್ಯಾಪ್ತಿ ಕಿರಿದೆ೦ದು 
ಕುಮಾರಿಲನೆನ್ನುತ್ತಾನೆ. ಬ್ರಹ್ಮದೇಶ ಹಾಗೂ ಜಾವಾದ್ವೀಪೆದ ಕಾಯದ - ಪುಸ್ತಕಗಳು 
ಮನುಸ್ಮತಿಯನ್ನವೆಲಂಬಿಸಿವೆ. ಸಯಾಂ ದೇಶದಲ್ಲಿ ಈಗಲೂ ಮನುವನ್ನು "ಶಾಸನ 
ವಿಧಾತ ಎಂದು ಹೇಳುತ್ತಾರೆ. ಪ್ರೊ.ಜಾಲಿ (೫:೦8 1011) ಅಖಿಲಭಾರತ ಪ್ರಶಾಸನಾಧಿಕಾರ 
ಮನುಸ್ಮತಿಗಿದೆ ಎಂದಿದ್ದಾರೆ. ಮನುಸ್ಮೃತಿಯ ವ್ಯಾಖ್ಯಾನಕಾರರು ಅನೇಕರು. ಅವರಲ್ಲಿ 
ಮೇಧಾತಿಥಿ-ಕುಲ್ಲೂಕ ಭಟ್ಟರು ಪ್ರಸಿದ್ಧರು. 

ಮನುಸ್ಮತಿಗೆ ೧೨ ಅಧ್ಯಾಯಗಳಿವೆ. ಅವುಗಳಲ್ಲಿ ಕ್ರಮಶಃ (೧) ಹೆಚ್ಚುಕಡಮೆ 
ಸಾಂಖ್ಯ ರೀತಿಯಲ್ಲಿ ಸ್ವಯಂಭುವಿನಿಂದ ಪ್ರಪಂಚವು ಸೃಷ್ಟಿಯಾದದ್ದು. ಬ್ರಹ್ಮಾದಿ 
ಗುರುಪರಂಪರೆ, ಸ್ವಾಯಂಭುವಾದಿ ಚತುರ್ದಶ ಮನುಗಳು, ಮನ್ವಂತರ-ಪ್ರಲಯ 


* ೩೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮುಂತಾದ ಕಾಲಾವಧಿಗಳು,. ಯುಗಧರ್ಮಗಳು., ಚಾತುರ್ವರ್ಣಧರ್ಮ, 
ವಿಷಯಾನುಕ್ರಮಣಿಕೆ; (೨) ಧರ್ಮಲಕ್ಷಣ, ಧರ್ಮಮೂಲ. ನಾಲ್ಕುದೇಶವಿಭಾಗಗಳು, 
ಸಂಸ್ಕಾರದ ಅಗತ್ಯ, ಬ್ರಹ್ಮಚರ್ಯ ಮುಂತಾದ ನಾಲ್ಕು ಆಶ್ರಮಗಳು; (೩) ಮದುವೆ, 
ದಾಂಪತ್ಯಧರ್ಮಗಳು, ಪಂಚಯಜ್ಞಗಳು-ಶ್ರಾದ್ಧ ಮುಂತಾದ ಗೃಹಸ್ಥ ಧರ್ಮಗಳು, (೪) 
ಗೃಹಸ್ಥ ಜೀವನದ ವಿವರಗಳು, ವೃತ್ತಿ, ಸ್ನಾತಕ ಧರ್ಮ, ಶಿಕ್ಷಣಾ೦ತ ಸಮಯಗಳು, 
ಆಹಾರ ನಿಯಮಗಳು; (೫) ಸಸ್ಯ-ಮಾಂಸಾಹಾರ ಏವೇಕ, ಸೂತಕಾವಧಿಗಳು, ಸಪಿ೦ಡ- 
ಸಮಾನೋದಕ ಲಕ್ಷಣಗಳು, ಶೌಚವಿಧಿಗಳು, ಪಶ್ನೀ-ವಿಧವಾ ಧರ್ಮಗಳು; (೬) ವಾನಪಸ್ಥ 
ಸಮಯ ಹಾಗೂ ಧರ್ಮ, ಪರಿವ್ರಾಜಕ ಧರ್ಮ, ಗೃಹಸ್ಥ ಪ್ರಶಂಸೆ; (೭) ರಾಜಧರ್ಮ; 
(೮) ನ್ಯಾಯದಾನದ ರೀತಿನೀತಿಗಳು, ದುರ್ಬಲರ ಸಂರಕ್ಷಣೆ, ದಂಡವಎಿಧಾನ, ಸಾಲವಸೂಲು, 
ಶಾರೀರಿಕ ಶಿಕ್ಷೆ, ತೂಕ-ಅಳತೆ, ಬಡ್ಡಿಯ ದರ, ಹೊಣೆಗಳು, ಗಡಿ, ಅಪ್ರೌಢರ ಆಸ್ತಿ 
ನಿಕ್ಷೇಪ, ಆಸ್ತಿ ಮಾರಾಟ-ಒಡೆಯತನ, ಪಾಲುಗಾರಿಕೆ, ಹುಲ್ಲುಗಾವಲು, ದುರುಪಯೋಗ, 
ಒಡೆಯ-ಒಕ್ಕಲು ಜಗಳ, ವಿಧಿಭ೦ಗ, ಕನ್ಯಾಪಹಾರ, ಹಾದರ, ಬಲಾತ್ಕಾರದ ಸಂಪ್ರಯೋಗ, 
ಮಾತಾಪಿತೃಕಲತ್ರಪುತ್ರರ ಸ೦ರಕ್ಷಣೆ, ಸುಂಕ, ಗುತ್ತಿಗೆ, ಸೇವಕರ ಏಳು ವರ್ಗ; (೯) 
ಗಂಡ-ಹೆ೦ಡಿರ ವೈಧಿಕ ಕರ್ತವ್ಯಗಳು, ದಾನಧರ್ಮ, ವಿವಾಹವಯಸ್ಸು ದಾಯಭಾಗ, 
ಸ್ತೀಧನ, ದ್ಯೂತನಿರೋಧ, ಪಂಚಮಹಾಪಾತಕಗಳು, ಜೈಲು, ಸಪ್ತಾಂಗಗಳು, ವೈಶ್ಯ- 
ಶೂದ್ರ ಧರ್ಮಗಳು, (೧೦) ವರ್ಣಸ೦ಕರ, ಕ್ಪತ್ರಿಯವೈಶ್ಯ ಕರ್ಮ, ಆಪದ್ಭರ್ಮ (೧೧) 
ದಾನಪ್ರಶಂಸೆ, ಪ್ರಾಯಶ್ಚಿತ್ತ ಪಾಪವಾರಣ ಮಂತ್ರ; (೧೨) ಕರ್ಮವಿಚಾರ, ಕ್ಷೇತ್ರಜ್ಯ- 
ಭೂತಾತ್ಮ-ಜೀವ, ನರಕದ ಚಿತ್ರಹಿಂಸೆ, ಗುಣತ್ರಯ, ಆತ್ಮಜ್ಞಾನವು ಮುಕ್ತಿಗೆ 
ಸಾಧನವಾಗಿರುವುದು, ಪ್ರವೃತ್ತ-ನಿವೃತ್ತರ ಕರ್ಮಗಳು, ವೇದಪ್ರಶಂಸೆ, ತರ್ಕದ ಸ್ಥಾನ, 
ಶಿಷ್ಟರು ಮತ್ತು ಪರಿಷತ್ತುಗಳು, ಮಾನವ ಧರ್ಮದ ಅಭ್ಯಾಸದ ಫಲಶ್ರತಿ-ಎಂಬಿವು 
ದಿಗ್ಗರ್ಶಕವಾಗಿವೆ ಎನ್ನಬಹುದು. 

ಮಾನವಧರ್ಮದ ಅವಲೋಕನದಲ್ಲಿ ಐತಿಹಾಸಿಕ ದೃಷ್ಟಿಯಿರುವುದು ಅತ್ಯಾವಶ್ಯಕ. 
ಏಕೆಂದರೆ ಮನುಸ್ಮತಿಯಲ್ಲಿ ಆದರ್ಶನಿಯಮಗಳೂ ಬಂದಿವೆ, ವಾಸ್ತವಿಕವೂ ವ್ಯಾವಹಾರಿಕವೂ 
ಸಾಂದರ್ಭಿಕವೂ ಆದ ನಿಯಮಗಳೂ ಇವೆ. ಮನುವು ಶಾಸನಗಳ ನಿರ್ಮಾಪಕನಷ್ಟೇ 
ಅಲ್ಲದೆ ಅಭಿಲೇಖಕನೂ ಆಗಿದ್ದಾನೆ. ಅವನ ಶಾಸ್ತ್ರದಲ್ಲಿ ಶಾಶ್ಚತ ಧರ್ಮಗಳೂ ಇವೆ, 
ಅಶಾಶ್ವತ ಧರ್ಮಗಳೂ ಇವೆ; ಆ ಧರ್ಮವಿಧಿಗಳಲ್ಲಿಯ ತಾರತಮ್ಯ, ಉತ್ತಮ-ಮಧ್ಯಮ- 
ಅಧಮ ಎ೦ಬ ವಿವೇಕ, ಸ್ವಪ್ತಿಯ-ಅನ್ಯಪ್ತಿಯ ಎಂಬ ಭೇದ ಸೂಕ್ಷ್ಮ ಜ್ಞರಿಗೆ ಹೊಳೆಯದಿರವು. 
ರಾಗದ್ವೇಷರಹಿತರೂ ಸ೦ತರೂ ತಿಳಿದವರೂ ಆಚರಣೆಯಲ್ಲಿಟ್ಟುಕೊ೦ಂಡಿರುವ ಮತ್ತು 
ತನ್ನ ಹೃದಯವು ಮನ್ನಿಸುವ ಧರ್ಮತತ್ತ್ವಗಳನ್ನು ಹೇಳುತ್ತೇನೆ, ಎನ್ನುತ್ತಾನೆ ಮನು (11- 
೧). ಅವನ ಕಾಲದಲ್ಲಿ ವೇದ, ಸ್ಮೃತಿ, ಸದಾಚಾರ ಮತ್ತು ಅರ್ಥ-ಕಾಮಗಳಲ್ಲಿ 
ಅನಾಸಕ್ತರಾದವರ ಆತ್ಮತುಷ್ಟಿಗೆ ಹೇತುವಾದುದು ಎಂಬೀ ನಾಲ್ಕು ಧರ್ಮಜ್ಞಾನದ ಮೂಲ 
ಆಕರಗಳಾಗಿದ್ದವು. ಮೊದಲನೆಯ ಮೂರು ಆಕರಗಳ ಸ್ಥಾನಗೌರವವು ಅನುಕ್ರಮವಾಗಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೫ * 


ಪ್ರಥಮ, ದ್ವಿಶೀಯ, ತೃತೀಯ, ರಾಗ-ದ್ವೇಷರಹಿತರಾದ ಅನಾಸಕ್ತರು ಮಹಾತ್ಮರು; ಅವರ 
ಪಂಕ್ತಿಯೇ ಪ್ರತ್ಯೇಕ; ್ರಗುಣಾತೀತರ ವರ್ತನೆ ತ್ರಿಗುಣಾತೀತರಿ೦ದಲೇ ವಿಮರ್ಶನೀಯ. 
ಅವರೊಮ್ಮೆ ಶ್ರುತಿ-ಸ್ನ ಸ್ಮೃತಿ” -ಸದಾಚಾರಗಳನ್ನು ಮೀರಬಲ್ಲರು; ಆ ಸ್ವಾತಂತ್ರ್ಯವು ಅಂಥ 
ಮಾನ್ಯರಿಗಷ್ಟೇ ಮೀಸಲಲ್ಲದೆ, ಇತರ ಸಾಮಾನ್ಯರಿಗಲ್ಲ ಎಂಬುದು ಮನುಷ್ಯ ಸಯ. ಇಲ್ಲಿ 
ಕಾಣುವ ಅಭಿಪ್ರಾಯ-ಆಚಾರಗಳ ಸ್ವಾತಂತ್ರ್ಯ ವು ಅವಲಂಬಿಸಿರುವ ವಿವೇಕವು ಎಷ್ಟು 
ಪ್ರಶಂಸನೀಯ ಎಂಬುದನ್ನು ಎತ್ತಿ ಹೇಳಬೇಕಾಗಿದೆ. ಧರ್ಮಾಧರ್ಮ, ನ್ಯಾಯಾನ್ಯಾಯ, 
ಸತ್ಕಾಸತ್ಯ ಎಂಬೀ ಭೇದಗಳನ್ನು ಎಲ್ಲರೂ ಎಲ್ಲ ಸಂದರ್ಭಗಳಲ್ಲೂ ಸೂಕ್ಷವಾಗಿ, 
ವಾಸ್ತವಿಕವಾಗಿ ವಿಮರ್ಶಿಸಲಾರರು ಎ೦ಬುದು ಅನುಭವಸಿದ್ಧವಾಗಿರುವುದರಿಂದ 
ಮಹಾಜನರು (ಮಹಾತ್ಮರು) ಕಂಡ, ಹೇಳಿದ ಮತ್ತು ಆಚರಣೆಯಲ್ಲಿಟ್ಟುಕೊಂಡ 
ನಿಯಮಗಳನ್ನೋ ಳಗೊಂಡ (ವೇದ-ಸ್ಕ ಸ್ಮೃತ್ರಿ -ಆಚಾರ ರೂಪದ) ಆಧಾರಗಳು "`ಹನರಿಗೆ 
ಧರ್ಮಬದ್ಧ ನಡತೆಯಲ್ಲಿ ಮಾರ್ಗದರ್ಶಕಗಳು. ಮಹಾತ್ಮರು ವೇದಹೃದಯಜ್ಞರಾದುದರಿಂದ 
ಅವರು ವಮೀರಿದರಂದಗು ತೋರಿದಾಗಲೂ ಅವರ 
ಆಚಾರವು ವೇದವಿಹಿತವಾಗಿರಬಹುದು. *ತನಗೆ ಇರುವ ಶುದ್ಧ ಬುದ್ಧಿಯ ಬಲದಿಂದ 
ಸಾಮಾನ್ಯನು ಸುದೀರ್ಫ್ಥ ಸಹವಾಸ-ಪರಿಶೀಲನಗಳ ಮೂಲಕ ಮಹಾತ್ಮರು ಮಾತ್ರ 
ಆಚಿಸಬಹೆದಾದುದು ಯಾವುದು? ಸಾಮಾನ್ಯರೇ ಆಚರಿಸ ಬೇಕಾದ ಅವರ 
ಆಚಾರಗಳಾವುವು?) ಉಭಯರೂ ಆಚರಿಸಬಹುದಾದ ಆವರ ಆಚಾರ ನಿಯಮಗಳಾವುವು) 
ಎಂಬುದನ್ನು ಅರಿತುಕೊಳ್ಳಬಲ್ಲ. ಗಾಂಧಿಯವರನ್ನರಿತುಕೊಂಡಂತೆ ಜನಹೃದಯವು 
ಯಾವಾಗಲೂ ಮಹಾತ್ಮರ ಆತ್ಮವನ್ನು ಗುರುತಿಸಬಲ್ಲುದೆ೦ಬುದು ಲೋಕಪಸಿದ್ಧ. 86 
1801 (1181 100 50111೩1 0೦1೦0೦೦ 60 1301106 10 61580/0801 78/1101 10 600000 
೫70 00೦೦177೦ 17010 100೫೦0 ೩5 (0 171110 10101005 6005 1301 508805! (4! (07 
೩೦ 18110011180005. 76 10! (8/ 11056 $500111770 1081158010135 1817೮ ೦೦070 0 
118111]7 ೮೮೭೦೩0೦೮ 17700, 10 10೩! 7011050/13015 ೫೫30 5010011515, 6005 701 5088051 
1078/ (11077 ೫೫೦ (110 ೦೮೪೦೦07೦ 018 18101811 50001500- “10811118 ೩೧6 0ಟ೦೩6೦' 
1] 10011001 721101. 


೫ ೫ ಈ 





ಜೇ ದೃಶ್ಯತೇ ಧರ್ಮರೂಪೇಣ ಹ್ಯಧರ್ಮಂ ಪ್ರಾಕೃತಶ್ಚರನ್‌ । 
ಧರ್ಮಂಚಾಧರ್ಮರೂಪೇಣ ಕಶ್ಚಿದಪ್ರಾಕೃತಶ್ಚರನ್‌ ॥ 


೨.೩೩ 


ತು 
ಸಾಮಾನ್ಯ ಧರ್ಮ 


(1111107581 170181 ೧7010105 ಅಥವಾ ವಿಶ್ವವ್ಯಾಪಕವಾದ ನೀತಿತತ್ವಗಳು ಎಂದು 
ನಾವಿಂದು ಕರೆಯುವ ವರ್ತನಾನಿಯಮಗಳನ್ನು ಧರ್ಮಶಾಸ್ತ್ರಕಾರರು ಸಾಮಾನ್ಯಧರ್ಮ 
ಅಥವಾ ಸಾಧಾರಣಧರ್ಮ ಎನ್ನುತ್ತಾರೆ. ಅವು ಶಾಶ್ವತವಾದ ಮಾನವಧರ್ಮಗಳು. 
ಅವನ್ನಲ್ಲದೆ ಮನುವು ವರ್ಣ-ಆಶ್ರಮ-ದೇಶ-ಜಾತಿ-ಕುಲ-ಪಾಷಂಡಗಣಗಳ 
ಧರ್ಮಗಳನ್ನೂ ಹೇಳಿದ್ದಾನೆ. ಇವು ವ್ಯಷ್ಟಿ-ಸಮಷ್ಟಿ ಅಥವಾ ಸಮಾಜ-ಸಮುದಾಯ 
(601311011)ಗಳ ವೈಯಕ್ತಿಕ ಹಾಗೂ ಸಾಮೂಹಿಕ ನಡತೆಗಳನ್ನೊಳಗೊಳ್ಳುವುವು; ವ್ಯಕ್ತಿಯ 
ಮತ್ತು ಗುಂಪಿನ ಆಚಾರ-ವಿಚಾರ-ಉಚ್ಚಾರಗಳ ಸ್ವಾತಂತ್ರ್ಯವನ್ನು ಪರಿಸೀಮನಗೊಳಿಸುವುವು. 

ಸಾಮಾನ್ಯ ಧರ್ಮವು ಸಂಪೂರ್ಣ ಅರ್ಥದಲ್ಲಿ ಸರ್ವಮಾನವರ ಧರ್ಮ. ಅದು 
ಪರಮವ್ಯಾಪ್ತಿಯುಳ್ಳದ್ದು. ಉಳಿದ ಧರ್ಮಪ್ರಕಾರಗಳು ಅದಕ್ಕೆ ಎರುದ್ಧವಾಗಿರಬಾರದು” 
-ಎಂಬುದು ಮನುವಿನ ಇಂಗಿತ. ಅದು ಭಾರತೀಯ ನಾಗರಿಕತೆಯ ಆತ್ಮ ಧರ್ಮ- 
ಅರ್ಥ-ಕಾಮ-ಮೋಕ್ಷಗಳು ಪುರುಷಾರ್ಥಗಳು, ಜೀವನದಲ್ಲಿ ಸಾಧಿಸಬೇಕಾದ ಮೌಲ್ಯಗಳು 
(11017341 311005). ಅವುಗಳಲ್ಲಿ ಮೋಕ್ಷ ಅಥವಾ ಅಸೀಮ ಸ್ವಾತಂತ್ರ್ಯವು ಪರಮೋಚ್ಚ 
ಪುರುಷಾರ್ಥ. ಆ ಶಾಶ್ವತ ಪುರುಷಾರ್ಥದ ಸಿದ್ಧಿಗೆ ಅನುಕೂಲವಾಗುವಂತೆಯೇ ಉಳಿದ 
ಮೂರು ಪುರುಷಾರ್ಥಗಳ ಸಾಧನೆ ಸಾಗಬೇಕು. ಧರ್ಮ-ಅರ್ಥ-ಕಾಮಗಳನ್ನು ಪರಸ್ಪರ 
ಅವಿರುದ್ಧವಾಗಿಯೇ ಸಾಧಿಸಬೇಕು (11-೨೨೪). ಆದರೆ ಅವುಗಳಲ್ಲಿ ಅನಿವಾರ್ಯವಾಗಿ 
ವಿರೋಧ ಬಂದಾಗ ಧರ್ಮಸಿದ್ಧಿಗಾಗಿ ಅರ್ಥ-ಕಾಮಗಳನ್ನು ಬದಿಗಿರಿಸಬೇಕು- ಎಂಬುದು 
ಮನುವಿನ ಒಲವು. 1160 15 010 7010£ ೦8 130081 ೫76 (3000! 15 110 (101 08 
೩೦೦7-ವಿಚಾರವು ಇಚ್ಛಾಜನ್ಯ, ಆಚಾರವು ವಿಚಾರಜನ್ಯ. ಅಕಾಮನಿಗೆ ಮಾಡಬೇಕಾದ 





4. ಪ್ರಣಷ್ಟಃ ಶಾಶ್ವತೋ ಧರ್ಮಃ ಸದಾಚಾರೇಣ ಮೋಹಿತಃ । 
ತೇನ ವೈದ್ಯಸ್ತಪಸ್ಟೀ ವಾ ಬಲವಾನ್‌, ವಾ ವಿಮುಷ್ಕತೇ ॥ ಮ.ಭಾ. 
8೧. ಅಪ್ಕರ್ಥಕಾಮೌ ತಸ್ಕಾಸ್ತಾಂ ಧರ್ಮ ಏವ ಮನೀಷಿಣಃ ॥ 
ರಘುವಂಶ. 
೨. ಧರ್ಮಾದರ್ಥಶ್ಚ ಕಾಮಶ್ಚ ಸ ಕಿಮರ್ಥ೦ ನ ಸೇವ್ಯತೇ ॥ ಮ.ಭಾ. 
೩ ಧರ್ಮಾವಿರುದ್ಧೋ ಭೂತೇಷು ಕಾಮೋಜಸ್ಮಿ ಭರತರ್ಷಭ ॥ ಭ. ಗೀ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೭ * 


ಕೆಲಸವೇನಿದೆ? (1-೪). ವಿಶಾಲಾರ್ಥದಲ್ಲಿ ಮನುಷ್ಠನು ಮಾಡುವುದೆಲ್ಲವೂ ಕಾಮಕಾರ್ಯ; 
ಸನ್ಯಾಸಿಯೂ ಮೋಕ್ಷಕಾಮನು. ನಿಸ್ಪಹನಿಗೆ ಜಗತ್ತು ತೃಣ; ಆದರೆ ಮೋಕ್ಷವು ಪರ್ವತ। 
ತಪಸ್ಸು ಪೂಜೆ, ದಾನ ಮು೦ತಾದ ಧರ್ಮಪ್ರಕಾರಗಳಿಂದ ಶುದ್ಧ ಬುದ್ಧಿ ರೂಪಿಸಲ್ಪಡುತ್ತದೆ; 
ಅದು ಮೋಕ್ಷಸಾಧನ. ಆದುದರಿಂದ ಧರ್ಮದ ಮುಂದೆ ಅರ್ಥ-ಕಾಮಗಳು ಚಿಕ್ಕವು; 
ಅವು ಧರ್ಮಾಧೀನವಾಗಿಯೇ ಸಾಗಬೇಕು. ಧರ್ಮವೇ ಕಾಯದೆ, ಧರ್ಮವೇ ನೀತಿ; 
ಧಾರ್ಮಿಕನೇ ಮಾನವ (ಅತಾಮಸ). ಮಾನವನು ಧರ್ಮವನ್ನು (೫8/8105) ಕೊ೦ದರೆ 
ಹಾಗೆ ಹತವಾದ ಧರ್ಮವು ಅವನನ್ನು ಹಾನಿಗೀಡುಮಾಡುತ್ತದೆ. ಅಧಃಪತನಕ್ಕೀಡು 
ಮಾಡುತ್ತದೆ (%111-೧೫)-ಎಂಬಲ್ಲಿ ನೀತಿಯ ಸುಪಸಿ ಸಿದ್ಧ ರೂಪವಾದ ಕಾಯದೆ ಅಧವಾ 
ವಿಧಿಯನ್ನು ಶಾಸನವನ್ನು ಪ್ರಜೆಗಳು. ಯಾವ ಕಾರಣದಿಂದ ಗೌರವಿಸಬೇಕು, ಪಾಲಿಸಬೇಕು 
ಎಂಬ ದತ ಎಷ್ಟು ಹೃದಯಂ೦ಗಮವಾಗಿದೆ! 


ಅಹಿಂಸೆ, ಸತ್ಯ, ಅಸ್ತೇಯ, ಶೌಚ, ಇ೦ದ್ರಿಯನಿಗ್ರಹ ಎಂಬೀ ಐದು ಸುಪ್ರಸಿದ್ಧವಾದ 
ಸಾಮಾನ್ಯ ಧರ್ಮಗಳು. ಈ ಐದರಲ್ಲಿ ಸತ್ಯಕ್ಕೂ ಮೊದಲಿನ ಸ್ಥಾನ ಅಹಿಂಸೆಗೆ! ಕಿಸ್ತಪೂರ್ವದ 
ಐದಾರು ಶತಮಾನಗಳಲ್ಲಿ ಬೌದ್ಧ, "ಜೈನ, ಇತಿಹಾಸ- ಪುರಾಣ ಹಾಗೂ ಧರ್ಮಶಾಸ್ತ್ರದ 
ಗಂಥಗಳೆಲ್ಲವೂ ಸ್ಪಷ್ಟವಾಗಿ ಅಹಿಂಸೆಗೆ ಅಗ್ರಪೂಜೆ ಸಲ್ಲಿಸಹೊರಟದ್ದು ಕಾಣುತ್ತದೆ. ಚರಾಚರಗಳ 
ಅತಿ ಹೆಚ್ಚಿನ ಒಳಿತಿಗಾಗುವುದು ಯಾವುದೋ ಅದೇ ಸತ್ಯ' ಎಂದು. ಮಹಾಭಾರತ 
(ಶಾಂ.ಪ. ೨೮೮.೨೦ ಮತ್ತು ೩೩೦.೧೩) ಸಾರಿದ್ದು ಸತ್ಯದ ಅಹಿ೦ಸಾತ್ಮಕತೆಯನ್ನು 
ಸೂಚಿಸುತ್ತದೆ. ಅಹಿಂಸೆ ಅಥವಾ ದಯೆಯೇ ದೇವರು ಎಂಬ ಅಭಿಪ್ರಾಯವನ್ನಿಂದು 
ಎಲ್ಲರೂ ಮಾನ್ಯ ಮಾಡುತ್ತಾರೆ. ದಯೆಯಿಲ್ಲದ ಯಾವುದನ್ನಾದರೂ ದೇವಾಂಶವುಳ್ಳದ್ದಂದು 
ಹೇಳಲಾದೀತೇ? ಪ್ರಿಯವನ್ನು ನೀಡುವುದಕ್ಕಿಂತ ಹೆಚ್ಚಾಗಿ ಹಿತವನ್ನು ನೀಡುವುದೇ ದಯೆ. 
ಅದೇ ಮಾನವತೆ, ಮಾನವೀಯತೆ. ಆದರೆ ಯಾರಿಗೆ ಏನನ್ನು ಹೇಳಿದರೆ ಅಥವಾ 
ಮಾಡಿದರೆ ಅವರ ಹಿತವು ಸಾಧಿಸಲ್ಪಡುತ್ತದೆ? ಎಂಬುದನ್ನು ಅರಿಯುವುದು ಕಷ್ಟ 
ಏಕೆ೦ದರೆ ಒಬ್ಬನಿಗೆ ಒಂದು ಸ೦ದರ್ಭದಲ್ಲಿ ಅಮೃತವೆನಿಸಿದ್ದು ಇನ್ನೊಬ್ಬನಿಗೆ ವಿಷವಾಗಿ 
ಪರಿಣಮಿಸೀತು. ಆದುದರಿಂದ ಅನ್ಯರಿಗೆ ಹಿಂಸೆಯಾಗದಂತೆ ಮನುಷ್ಯನು ತನ್ನ ಮನಸ್ಸು, 
ಮಾತು ಮತ್ತು ವರ್ತನೆಗಳನ್ನು ನಿಯಮಿಸಿಕೊ೦ಡಿರಬೇಕು ಎಂದು ಹೇಳಲಾಗಿದೆ. 
ಯಾರಿಗೆ ಯಾರಿಂದಲೂ (ಯಾವಾಗಲೂ) ಹೆದರಿಕೆಯಿಲ್ಲವೋ ಯಾರು ಯಾರನ್ನೂ 
(ಯಾವಾಗಲೂ) ಹೆದರಿಸರೋ ಅವರೇ ಅಹಿ೦ಸಾ ಸಿದ್ಧರೆನ್ನುತ್ತದೆ ಮಹಾಭಾರತ. ಅದೇ 
ಅಭಯಸಿದ್ಧಿ. ಮುಕ್ಪಸ್ಥಿತಿ. ಏಕೆಂದರೆ ಭಯಮುಕ್ತನಿಗೆ ಸಾಧಿಸಬೇಕಾದುದಿನ್ನಾವುದಿದೆ? 
ಅಭೀತನು ಅನಿರ್ಬದ್ಭ. ಸ್ವತಂತ್ರ, ಮುಕ್ತ. ಈ ಆದರ್ಶವಾದಕ್ಕೆ ಧರ್ಮಸಾಧನೆಯೇ 
ವಾಸ್ತವಿಕ ಬುನಾದಿ. ಈ ದೃಷ್ಟಿಯಿ೦ದಲೇ ಗ್ರಂಥದಲ್ಲಿ ಇತರ ಸಾಮಾಜಿಕ, ಆರ್ಥಿಕ, 
ರಾಜಕೀಯ ವಿಷಯಗಳೆಷ್ಟೇ ವಿವರಪೂರ್ವಕವಾಗಿ ಬಂದಿದ್ದರೂ ಮನುವಿನ ಈ ಗಂಥವು 
ಧರ್ಮಶಾಸ್ತ್ರವೆಂದೇ ಪ್ರಸಿ ಸಿದ್ಧವಾಗಿದೆ. ಅಂಥ ಧರ್ಮದ ಪಧಾನ ಲಕ್ಷಣ ಅಹಿಂಸೆ; ಪರಹಿತದ 
ಸಾಧನೆಯಲ್ಲಿ ಸ್ವಬತಸಾಧನೆಯನ್ನು ಕಾಣುವುದೇ ಅದರ ಸತ್ವ ಸಾರ, ಸತ್ಯ. ಸಾತ್ವಿಕತೆ 


* ೩೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅಥವಾ ದಿವ್ಯತೆಯು ಮಾನವ ಹತ್ತಬೇಕಾದ ನಾಗರಿಕತೆಯ ಶಿಖರ. ಅದು ಉತ್ತಮಲೋಕ. 
ಉತ್ತಮ ಪ್ರಜ್ಞೆ ಉತ್ತಮವಾದ ಇರುವಿಕೆ. ಮಾನವನು ಮಧ್ಯಮ ಲೋಕಸ್ಕ, ರಾಜಸ; 
ಅವನು ತಮೋಮುಖನಾಗದಂತೆ ನಿಷೇಧಿಸುವ ಹಾಗೂ ಸತ್ವಮುಖನಾಗುವಂತೆ ವಿಧಿಸುವ 
ಶಾಸ್ತ್ರವೇ ಧರ್ಮಶಾಸ್ತ್ರ ಎಂದು ಗ್ರಹಿಸಬಹುದು. ಈ ವಿಚಾರ ಸರಣಿಯಿಂದಲೇ 
ಗಾರಧಿಯವರು ಅಹಿಂಗ ಹಾಗೂ ಸತ್ಯಗಳು ಒಂದನ್ನೋ ೦ದು ಬಿಟ್ಟರಲಾರವೆಂದೂ ಅವು 
ಒಂದೇ ನಾಣ್ಯದ ಎರಡು ಮುಖಗಳಂತಿವೆ ಎಂದೂ ತಿಳಿದದ್ದು. ಶಿವೇ ಧರ್ಮ ಎಂದು 
ಸಾರಿದ್ದು” 


ಅಹಿ೦ಸೆ-ಸತ್ಯಗಳ ಆದರ್ಶ ಸ್ವರೂಪಗಳನ್ನು ತಿಳಿದ ಬಳಿಕ ಕಳವು ಮಾಡದಿರುವುದು, 
ಬಾಹ್ಯಶುದ್ಧಿ ಮತ್ತು ಇಂದ್ರಿಯನಿಗ್ರಹ ಅಥವಾ ಅ೦ತರ೦ಗಶುದ್ಧಿ ಎಂಬೀ ಧರ್ಮಗಳತ್ತ 
ಲಕ್ಷ್ಮ ಹಾಕೋಣ. ಅಸತ್ಯ ಅಥವಾ ವಂಚನೆಯ ಒಂದು ರೂಪವಾದ ಕಳವನ್ನು 
ಎತ್ತಿಹೇಳಿ ಬಹಿಷ್ಕರಿಸಲು ಬಹುಶಃ ಭಾರತದಲ್ಲಿದು ಹೆಚ್ಚಾಗಿತ್ತೆನ್ನಬೇಕು.” ಅಖಿಲ ಭಾರತದ 
ಬಹುಸಂಖ್ಯ ಪ್ರಜಾಕೋಟಿಯ ಮನೋವಿಜ್ಞಾನವನ್ನು "ಧರ್ಮಶಾಸ್ತ್ರಕಾರರಷ್ಟು ಚೆನ್ನಾಗಿ 
ಇನ್ನಾರು ಬಲ್ಲರು? ಅದರಿಂದಲೇ ಮನುವು (1 11- ೨೨) ಶಿಕ್ಷೆಯ ಭಯವಿಲ್ಲದೆ 
ಕೋಮ  ನೆಟ್ಟಗಿಡಲಸಾಧ್ಯ ಶುದ್ಧಚರಿತ್ರನಾದ ನರನು ದುರ್ಲಭ ಎಂದು ಘೋಷಿಸಿದ್ದು. 
ದಬ್ಬೆ ಕಟ್ಟದೆ ನಾಯಿಯ ಬಾಲವನ್ನು ನೆಟ್ಟಗಿಡಲು ಸಾಧ್ಯವಿಲ್ಲ. ಈ ಮಾತನ್ನು ನಮ್ಮ 
ಇಂದಿನ ಸರಕಾರಗಳೂ ಅರಿತು ತಕ್ಕ ವ್ಯವಸ್ಥೆಯನ್ನು ಆಡಳಿತದಲ್ಲಿ ಅಳವಡಿಸಿಕೊಳ್ಳಲು 
ಎಷ್ಟು ಪ್ರಯತ್ನಿಸಿದರೂ ಕಡಿಮೆಯೆ ಎಂದು ಲಂಚಗುಳಿತನದ ಪಿಡುಗನ್ನು ಕಂಡು 
ಕೇಳಿದ ಆಧುನಿಕ ಭಾರತೀಯನಾವನೂ ಒತ್ತಿ ಹೇಳದಿರಲಾರ. ಪರಸ್ವಾಪಹಾರವೆಲ್ಲಾ 
ಕಳ್ಳತನ, ಸಮಾಜದ್ರೋಹ. ಸಮಾಜದ್ರೋಹಿಯೆಂದೂ ಸ್ವಹಿತವನ್ನು ಸಾಧಿಸಿಕೊಳ್ಳಲಾರ. 
ಅನ್ಯನಿಗೆ ನ್ಯಾಯವಾಗಿ ಸೇರಿರುವ ಅಥವಾ ಸೇರತಕ್ಕ ಧನ, ಧಾನ್ಯ, ದಾಸಿ, ಭೃತ್ಯ. ಸುತ, 
ಬಂಧು, ವಸ್ತು, ವಾಹನ ಮತ್ತು ಪ್ರಸಿದ್ಧಿ, ಕೀರ್ತಿ, ಗಂಥಕರ್ತ್ಯತ್ವ ಹಾಗೂ ಗೌರವ- 
ಪದವಿ-ಬಿರುದು ಮುಂತಾದವನ್ನು ಕೂಟತಂತ್ರದಿ೦ದ ಅಪಹರಿಸಿಕೊ೦ಡು ಹೋಗುವವರು 





ಲ... (1)1100-171010700 15 (10 1817 01810 701780 1200...(2) 11111758 ೫೫76 '111010 ೩೯೦5೦ 
11110177711100 118! 1! 15 61811001( 10 61500181810 ೩10 50081810 11101. (3) 7018001 
1081105811055 ೦೩೫ ೦ ೩0೩1706 001) 07 111111 ೫710 1185 7೦೩11700 (110 5001701770, ೩5 
1( 11701105 17000087 1017 601051005.... 808/105517055 15 1170 10೦15110 0೦8 
50111081107. ಲೆ017೩/66 ೦೫) 110107 0೮ 1301೩1. (4) '711(1 101 1730 15 ೮೦06. 

-॥/.॥, ೮೩/೫601 


೫... 77800 16 (70 07010೩ ೦11170, 170 1081177001 01 7111011 5017705 ೩5 (70 1110001 10೯ 
110 105. 110885(110105 01100001001)7 81705 100 18170018010 ೩ 010000 ೪711011 70 
5275 (078/0701! 1785 1810: 130 70171001 ೦8 11011001005 1761410 10 1! ೩76 (0 
070176 50101107 0815 70111517701, ೫೫೦ 50111010111 07160000 ೩8೩05! 1117. 


-1.೦೪15 ೫೦000 : 7'10 (11111780100 10 10100 17618. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೯ * 


ಬಹಳ ಕಾಲದಿ೦ದ ಭಾರತದ ಪಂಡಿತ-ಪಾಮರರಿಬ್ಬರಲ್ಲೂ ಇರುತ್ತ ಬಂದವರು. ಧನ- 
ಕನಕ-ವಸ್ತು-ವಾಹನಗಳ ಹಾಗೂ ಜೀವಿತದ ಅಪಹರಣ ಸಾಮಾನ್ಯ ವಿವಿಧ ಅಪಹಾರಗಳ 
ರೂಪದ ಪ್ರಜಾಹಿ೦ಸೆಯನ್ನು ತಡೆಯಲೆಂದೇ ಮನುವೂ ಕೌಟಲ್ಯನೂ ಅತ್ಕಂತ ವ್ಯಾಪಕವಾದ 
ಗೂಢಚಾರ ಪದ್ಧತಿಯನ್ನು ಆಡಳಿತದ ಅನಿವಾರ್ಯ ಅಂಗವೆಂದು ಪ್ರತಿಪಾದಿಸಿದ್ದಾರೆ. 
ಗೂಢಚಾರರನ್ನು ಮನುವು ಐದು ವರ್ಗಗಳನ್ನಾಗಿ ವಿಂಗಡಿಸಿದ್ದಾನೆ. ('111- ೧೫೪); 
ಕಾಪಟಿಕ, ಉದಾಸ್ಥಿತ, ಗೃಹಪತಿ, ವೈದೇಹಕ, ತಾಪಸ-ಎಂಬಿವೇ ಆ ಐದು ವರ್ಗಗಳು. 
ಕಾಪಟಿಕರೆ೦ಂಬ ವರ್ಗಕ್ಕೆ ಸೇರಿದ ಚಾರರು ಪರಮರ್ಮಜ್ಞರೂ ಪ್ರೌಢರೂ ವಿದ್ಯಾರ್ಥಿಗಳೂ 
ಎನಿಸಿದರೆ, ಉದಾಸ್ಥಿತವರ್ಗದವರು, ಪ್ರಜ್ಞಾಶೌಚವುಳ್ಳವರೂ ಪರಿವ್ರಾಜಕರಾಗಲು ಯತ್ನಿಸಿ 
ಸೋತವರೂ ಲೋಕದ ದೋಷ ಷಗಳನ್ನು. ಬಲ್ಲವರೂ ಆಗಿರುತ್ತಿದ್ದರು. ಹೆಚ್ಚು ಇ 
ಕಾಸು-ಆಸ್ತಿ-ಪಾಸ್ತಿಯುಳ್ಳ, ವಿಸ್ತಾರವಾದ “ವ್ರವಹಾರಕ್ಷೇತ್ರವಿರುವ ಮಠಾದಿ ಸಂಸ್ಥೆಗಳಲ್ಲಿ 
ನಡೆಯುವ ವಿದ್ಯಮಾನಗಳನ್ನು (ಗುಪ್ತವೇಷದಲ್ಲಿ ಅಂಥ ಕಡೆ ವಾಸಿಸಿದ್ದು) ರಾಜನಿಗೆ 
ಅವರು ತಿಳಿಸಬೇಕಾಗಿತ್ತು. ಗೃಹಪತಿವರ್ಗದ ಚಾರರು ಒಕ್ಕಲಿಗರೂ ಬಡವರೂ ಆಗಿ, 
ರಾಜಭೂಮಿಯಲ್ಲಿ ಒಕ್ಕಲುತನ ಮಾಡುತ್ತಿದ್ದವರು. ವೈದೇಹಕ ಎ೦ಬ ವರ್ಗದವರು 
ಬಡವ್ಯಾಪಾರಿಗಳು; ಅವರಿಗೆ ನೆರವಿತ್ತು ರಾಜನು ಅವರಿ೦ದ ವ್ಯಾಪಾರ ಮಾಡಿಸುತ್ತಿದ್ದ. 
ಜಟಾಧಾರಿಗಳಾದ ಅಥವಾ ಬೋಳಲೆಯ ಬೈರಾಗಿಗಳು ತಾಪಸವರ್ಗದ ಗೂಢಚಾರರು. 
ಅ೦ದರೆ ಅಂದಿನ ಗೂಢಚಾರರು ಹೆಜ್ಜಾಗಿ ಬ್ರಹ್ಮಚಾರಿ-ಅವಧೂತ-ಕೃಷಿಕ- ವೈಶ್ಯ- -ತಪಸ್ಥಿಗ 
ವೇಷಗಳಲ್ಲಿ ಪ್ರಜೆ ಹಾಗೂ ಪಭುಭೃತ್ಯರ ಒಳ ಹೊರ ನಡತೆಗಳನ್ನು ಕಣ್ಣಿಗೆ ಎಣ್ಣೆ ತ 
ಪರೀಕ್ಷಿಸಿ "ರಾಜನಿಗೆ ವರದಿ ಮಾಡುತ್ತಿದ್ದರು. ಒಬ್ಬ ಗೂಢಚಾರನಿಗೆ" ಇನ್ನೊ ೦ದು ವರ್ಗದ 
ಗೂಢಚಾರನ ಗುರುತಿರದಂತೆ ವ್ಯವಸ್ಥೆ ಯಿತ್ತಂತೆ. ಈ ಗೂಢಚಾರರ ಅತಿವ್ಯಾಪಕವಾದ 
ಜಟಿಲ ಜಾಲದ ಪ್ರತಿಪಾದನೆಯೂ ಭಾರತೀಯ ಅಧಿಕಾರಿಗಳ ಸೊ. ಪ್ರಜೆಗಳ 
ಪರಂಪರೆಯ ದೌರ್ಬಲ್ಕರಾಶಿಗಳಿಗೆ ಸಾಕ್ಷಿಯಾಗಿದೆ. ದಕ್ಷ ಆಡಳಿತಗಾರರಿದ್ದಾಗಲೇ ಭಾರತವು 
ನಾಗರಿಕತೆಯ ಉನ್ನತ ಶಿಖರವನ್ನು ಮುಟ್ಟಿದ್ದು. ಅ೦ಥವರಿಲ್ಲದ ಇತಿಹಾಸಾವಧಿಯಲ್ಲಿ 
ಅದು ಅವನತಿಯ ಪಾತಾಳಕ್ಕಿಳಿದದ್ದು.* ಸುಮಾರು ಆರೇಳು ಸಾವಿರಕ್ಕಿಂತಲೂ ಹೆಚ್ಚು 
ಹಳೆಯದಾದ ಭಾರತದ ಭಾಗ್ಯವು ಬಹಳ ಸಲ ಇಳಿದು ಹೋಗಿ ಅಸ್ತಂಗತವಾದ 
ಐತಿಹಾಸಿಕ ಅವಧಿಗಳು ಸ್ರೇಯಯುಗಗಳೆನ್ನಲು ಯಾವ ಅಭ್ಯಂತರವೂ ಇಲ್ಲ. “ರಾಜಾ 
ಕಾಲಸ್ಯ ಕಾರಣಂ' ಎ೦ಬುದು ಮಾನಸ ಶಾಸ್ತ್ರೀಯವಾದ ವಸ್ತುಸತ್ಯವಾಗಿರುವುದರಿಂದ 
ಸರಕಾರವು ಒಳ್ಳೆಯದೆನಿಸಿದಾಗಲೇ (ದಕ್ಷ ವರಿಸಿದಾಗಲೇ) ಈ ದೇಶದಲ್ಲಿ ಪ್ರಜೆಗಳು 
ಒಳ್ಳೆಯವರಾಗಿ "ಬಾಳಿಯಾರು. ಹೀಗೆ “ಶಾಸಕರು ನೇತೃಗಳು; ಶಾಸ್ಯರು (ಪ್ರಜೆಗಳು) 
ನೇಯರು ಎಂಬುದೇ ಭಾರತದ ನಾಗರಿಕತೆಯ ಮೂಲಸೂತ್ರ" ಎಂಬುದು ಆಸ್ನೇಯವನ್ನು 





ಶ್ರ 081070 10 00110 00 ೩ 500116 701010181 8130 ೩6117111151811170 11380111111)7 ೩೧06 1811070 
10 0105017760 115 1700/011001100 ೫116 1111081107 118176 010 001 (70 01100108 ೦8 
11801075. 


- ೫/01 5೩//೩7೩(7೩ 1೩ 


* ೪೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವಿಶಿಷ್ಟವಾಗಿ ಪಂಚ ಮಹಾಸಾಮಾನ್ಯ ಧರ್ಮಗಳಲ್ಲಿ ಗಣಿಸಿ ಹೇಳಿದ್ದರಿಂದ 
ಅನುಮಿತವಾಗುತ್ತದೆ. ಇಲ್ಲಿಯವರೆಗೆ ಜನರು ಸ್ವರಾಜ್ಯಪ್ರಿಯರು ಎನಿಸಿದ್ದುದಕ್ಕಿಂತ ಹೆಚ್ಚಾಗಿ 
ಸುರಾಜ್ಯಪ್ರಿಯರಾಗಿದ್ದುದಕ್ಕೂ ಉಕ್ತ ಮನೋಧರ್ಮವೇ ಕಾರಣವೆನ್ನಬಹುದು. 


ಬಾಹ್ಯ ರೀತಿ-ನೀತಿಗಳ ಶುಚಿ-ರುಚಿಗಳ ಆವಶ್ಯಕತೆಯನ್ನು ಎಲ್ಲರೂ ಬಲ್ಲರು. 
ದೇಹಶುಚಿಯು ಆರೋಗ್ಯಕ್ಕೆ ಅವಶ್ಯಕವಾದರೆ, ಶೀಲಶುಚಿಯು ಸಾಮಾಜಿಕ ಸಭ್ಯತೆ- 
ಸಂಸ್ಕೃತಿ-ನಾಗರಿಕತೆಗಳಿಗೆ ಅಗತ್ಯ. ನಿಜವಾದ ಶೀಲಶುಚಿಗೆ ಇ೦ದ್ರಿಯನಿಗ್ರಹವೇ ಅಡಿಗಲ್ಲು. 
ಅಹಿಂಸೆಯು ಸತ್ಯಕ್ಕೆ ಆಧಾರ, ಸತ್ಯವು ಅಸ್ಥೇಯಕ್ಕೆ ಆಧಾರ, ಅಸ್ತೇಯ ಅಥವಾ ಆತ್ಮವಂಚನೆ- 
ಪರವಂಚನೆಗಳ ಅಭಾವವು ಬಾಹ್ಯದಲ್ಲಿ ಪ್ರಾಮಾಣಿಕವಾಗಿ ದೃಶ್ಯವಾಗುವ ಕಾರ್ಯಕ್ರಮಗಳ 
ನಿತ್ಕಾಧಾರ ಮತ್ತು ಈ ದೃಶ್ಯ ಶುಚಿಗೆ ಅದೃಶ್ಯವಾದ ಇ೦ದ್ರಿಯನಿಗ್ರಹ ರೂಪದ ಮನಸ್ಥಿತಿಯೇ 
ಆಧಾರ. ಹಾಗಲ್ಲದೆ, ಇಂ೦ದ್ರಿಯನಿಗ್ರಹದಿ೦ದ ಆರಂಭಿಸಿ, ಆ ಮೂಲ ಹೇತುವಿನಿಂದ 
ಅನುಕ್ರಮವಾಗಿ ಅಹಿಂಸಾಸಿದ್ದಿಯನ್ನೂ ಮುಟ್ಟಬಹುದು. ಹೀಗೆ ಈ ಐದು ಸಾಮಾನ್ಯ 
ಧರ್ಮಗಳು ಒಂದರೊಳಗೊಂದು ಓತಪ್ರೋತವಾಗಿವೆ; ಒಂದನ್ನು ಬಿಟ್ಟು ಇನ್ನೊಂದಿಲ್ಲ; 
ಇದ್ದಂತೆ ತೋರಿದರೆ ಅದು ಕಪಟ! 


ಇಂದ್ರಿಯನಿಗ್ರಹವನ್ನು ಅರ್ಥಾತ್‌ ಭೋಗಪರಿಮಿತಿಯನ್ನು ಎತ್ತಿ ಹೇಳದ 
ಮತಧರ್ಮವಿಲ್ಲ. ಇಂದ್ರಿಯ ಲಂಪಟತೆಯು ವ್ಯಕ್ತಿಗೂ ಗುಂಪಿಗೂ ತಪ್ಪದೆ ಹಾನಿಕರ. 
ಅದೇ ಸ್ವಾಚ್ಛಂದ್ಯ. ಸ್ವಾಚ್ಛಂದ್ಯವು ಒ೦ಸಾಕೃತ್ಯಗಳ ಪ್ರೇರಕ; ಅದು ಸಂಪೂರ್ಣ ಅಧರ್ಮ; 
ಕಾಮ ಕೋಧಾದಿ ಆರು ಹಗೆಗಳ ತಂದೆ. ಅದರಿಂದಲೇ ರಾಜನಾಗಲಿ (ಸರಕಾರವೆನಿಸಿಕೊಂಬ 
ರಾಜಪರುಷ-ಸ್ವೀವರ್ಗವಾಗಲಿ) ಪ್ರಜೆಗಳಾಗಲಿ, ಸಮಾಜ ಕ೦ಟಕರೆನಿಸಿ ಆ ಮೂಲಕ 
ಸ್ಪಹಿತಕಂಟಕರಾಗುವುದು. ಅದು ಎಲ್ಲ ಪಾಪ, ತಪ್ಪು. ಅಪರಾಧ, ದೌರ್ಬಲ್ಯ, ಅನ್ಯಾಯಗಳ 
ತಾಯಿ. ಭಾರತದಲ್ಲಿ ಅನೇಕ ರಾಜ್ಯ-ಸಾಮ್ರಾಜ್ಯಗಳು ಹಾಳಾದದ್ದು, ಆಳುವವರು 
ಐಷಾರಾಮವೃತ್ತಿಗಿಳಿದಾಗ. ಆಳುವವರಿದ್ದಾಗಲೂ ಅರಾಜಕತೆ ಉ೦ಟಾಗಲು ಅವರ 
ವೈಯಕ್ತಿಕ ಅಥವಾ ಸಾಮೂಹಿಕ ಅತಿಭೋಗವೃತ್ತಿಯೇ ಕಾರಣ. ಆ ಪರಿಸ್ಥಿತಿಯಲ್ಲಿ 
ಪ್ರಜಾಶೋಷಣೆ ನಡೆಯದಿರದು; ಧನಿಕ ದರಿದ್ರ ಭೇದ ಹೆಚ್ಚದಿರದು; ಅಲ್ಪಸ೦ಖ್ಯರು 
ಅತಿಧನಿಕರಾಗಿ ಬಹುಸಂಖ್ಯರು ಅತಿದರಿದ್ರರಾದಾಗ ಸಮಾಜವು ಅಸ್ತವ್ಯಸ್ತವಾಗಿ ರಾಜ್ಯವು 
ವಿದೇಶೀಯರ ಅಥವಾ ಸ್ವದೇಶೀಯ ಆಕ್ರಾಮಕರ ದಾಳಿಗೆ ತುತ್ತಾಗದಿರದು.* ನಮ್ಮ 
ಧರ್ಮ ಹಾಗೂ ತತ್ವಗ್ರಂಥಗಳು ಮೇಲಿಂದ ಮೇಲೆ ಕಾಮ ಕ್ರೋಧಾದಿ ಷಡ್ರಿಪುಗಳನ್ನೂ 
ಅತ್ಯಾಶೆಯನ್ನೂ ವಿಷಯಲಂಪಟತೆಯನ್ನೂ ನಿಂದಿಸುವ ಭರದಲ್ಲಿ ಗಡಿಮೀರಿ 





ಪ “111000811೧7 (17010 1185 ೩1೪78]75 0೦1] 111 11510177 ೩1! ೦೪೦೫ (30 770116 1001 77110110108 
170 ೦೦00/೩515 ೦8 1708110 1870 ೦೮0 0೦೦56176 ೫೧0 1070 11111118 0189505 18170 
1108100806 (30 0011061118 00 ೦18 (30 77050011೧7 ೩00 11800111055 01 (10 1716010- 
0185505 ೩5 17701 ೩5 ೦1 0110 70೩58110)7 ೩00 1770110015, 1110 1176 ೦8118005 ೧85 
1000 11೩11801) (110810000.' 

- 5೩768/ ಓ.1/.72111(೧೩7 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೧ * 


ನಿರಾಶಾವಾದವನ್ನೋ ನಿಷ್ಪಪಂಚತೆಯನ್ನೋ ನಿಷ್ಕಿಯತೆಯನ್ನೋ ನಿರ್ವೀರ್ಯತೆಯನ್ನೋ 
ಎತ್ತಿ ಹಿಡಿದು ಪ್ರತಿಪಾದಿಸಹೋದುದೂ ಹಾಗೆ ಹೋದಂತೆ ತೋರುವುದೂ ನಮ್ಮ 
ಹವಾಮಾನದಲ್ಲಿ ಹುಟ್ಟ ಬೆಳೆದ ಜನರ ಭೋಗಪರವಶತೆಯನ್ನು ಪ್ರಕಟಿಸುವ 
ಮಹಾಭಾಷ್ಯವೆನ್ನಬಹುದು. ಪಾತಂಜಲಯೋಗ ದರ್ಶನವು ಚಿತ್ತವೃತ್ತಿಯನ್ನು ನಿರೋಧಿಸಲು 
ಹೇಳಿದ್ದಾದರೂ ಮೇಲಿನ ದೃಷ್ಟಿಯಿ೦ದಲೇ ಎಂಬುದು ನಿರ್ವಿವಾದವಾದುದು. 


ಮನುವಿನ ಸ್ಮೃತಿಯ ಐತಿಹಾಸಿಕ ಯುಗದಲ್ಲೇ ಇದ್ದ ಬುದ್ಧನು ಹೇಳಿದ 
ಪಂಚಶೀಲಗಳಾದ ಅಹಿಂಸೆ, ಅಸ್ತೇಯ, ಬ್ರಹ್ಮಚರ್ಯೆ, ಸತ್ಯ, ಮದ್ಯನಿಷೇಧಗಳಿಗೂ 
ಮೇಲೆ ಹೇಳಿದ ಧರ್ಮಪಂಚಾ೦ಗಗಳಿಗೂ ಎಷ್ಟು ಹತ್ತಿರದ ಹೋಲಿಕೆಯಿದೆ! ಎ೦ಬುದು 
ಸುಸ್ಪಷ್ಟ ಮನುಮತಕ್ಕೆ ಬುದ್ಧಮತ ಅನುಮತವಾಗಿರುವುದು ಸುವೇದ್ಯ, ಆ ಯುಗದ 
ವಿಚಾರಮಥನದಿಂ೦ದ ಬೇರೆ ಬೇರೆ ಚಿಂತಕಮ೦ಡಲಗಳಲ್ಲಿ ಇದೇ ಮೇರೆಗೆ ಧರ್ಮಸಾರದ 
ಬಗ್ಗೆ ಏಕಮತವು೦ಟಾದದ್ದು ಭಾರತೀಯ ಸಂಸ್ಕ ತಿಯ ಮೂಲಸೆಲೆ ಒಂದೇ ಎಂಬುದಕ್ಕೆ 
ನಿದರ್ಶನ. ಇಂದು ಭಾರತದ ಧೋರಣೆಯಂದು ಹೆಸರಾಗಿರುವ (೧) ರಾಷ್ಟ್ರಸ್ವಾಮ್ಯ 
ಮತ್ತು ಪ್ರದೇಶಪ್ರಭುತ್ವ ಆಯಾ ರಾಷ್ಟ್ರಕ್ಕಿದೆ ಎಂದು ಮನ್ನಿಸುವುದು; (೨) ರಾಷ್ಟ್ರಗಳು 
ಪರಸ್ಪರ ಆಕ್ರಮಣಕ್ಕಳಿಯದಿರುವುದು; (೩) ಅನ್ಯರಾಷ್ಟ ಸ್ಚಗಳ ಒಳವ್ಯವಹಾರಗಳಲ್ಲಿ 
ಕೈಹಾಕದಿರುವುದು; (೪) ಪರಸ್ಪರ ಸಮಾನತೆಯಿಂದ ರಾಷ್ಟ್ರಗಳು ಪರಸ್ಪರ ಪ್ರಯೋಜನಕ್ಕಾಗಿ 
ದುಡಿಯುವುದು; (೫) ರಾಷ್ಟ್ರಗಳು ಪರಸ್ಪರ ಶಾ೦ತ ಸಹಜೀವನ ನೀತಿಯನ್ನು ಓಡಿಯುವುದು 
_ ಎಂಬ ಪಂಚಶೀಲಗಳು ವ್ಯಕ್ತಿಯ ಸ್ಥಾನದಲ್ಲಿ ರಾಷ್ಟವನ್ನಿಟ್ಟು ಎ4 ನಾಸಸಿಕವ! 
ನಿಮ್ಮ ಮನೆಯಲ್ಲಿ ನಿಮಗಿರುವ ಸಾರ್ವಜಾತು ಅಧಿಕಾರವನ್ನೂ ನಿಮ್ಮ ನೆಲದ ಮೇಲಿನ 
ನಿಮ್ಮ ಒಡೆಯತನವನ್ನೂ ನಾನು ಗೌರವಿಸುತ್ತೇನೆ, ಒಪ್ಪುತ್ತೇನೆ. ಎಂಬುದು ನಾನವನ್ನು 
ಕಸಿದುಕೊಳ್ಳಬರುವುದಿಲ್ಲ ಎಂಬ ಅಸ್ನೇಯವ್ರತ ಅಥವಾ ಹಾಗೆ ಕದ್ದು ಕಸಿದು ಹಿಂಸಿಸುವುದಿಲ್ಲ 
ಎ೦ಬ ಅಹಿ೦ಸಾವ್ರತ. ಅನಾಕ್ರಮಣ ಶೀಲವೂ ೨೩.೬ ಸ್ವರೂಪದ್ದೇ - 
ಅನ್ಯರ ಮನೆಯ ಆಂತರಿಕ ವ್ಯವಹಾರದಲ್ಲಿ ಕೈಹಾಕೆನೆಂಬುದೂ ಹಾಗೇ; ಅಥವಾ 
ನಾನು ಬ್ರಹ್ಮಚಾರಿಯಂತೆ ಜಿತೇಲದ್ರಿಯನಾಗಿರುತ್ತೇನೆ, ಆತ್ಮಸ್ವದಲ್ಲಿಯೇ ರಮಿಸುತ್ತೇನೆ, 
ಪರರ ಪದಾರ್ಥಗಳನ್ನು ಭೋಗಿಸ ಹೋಗನು ಜು ಪವ್ರತವೂ ಆದೀತು; 
ಇಂದ್ರಿಯೋತ್ತೇಜಕವಾದ ಮದ್ಯಾದಿಗಳನ್ನುಳಿದು ಶುಚಿವ್ರತದಲ್ಲಿರುತ್ತೇನೆ ಎಂದೂ 
ಆಗಬಹುದು. ತನ್ನಂತೆಯೇ ಪರರಂಬ ಮಾ ಪರಸ್ಪರರ "ಸ್ವಾತಂತ್ರ ಚವನ್ನು 
ಭಂಗಗೊಳಿಸ ಹೋಗಡಿಸವುದೂ ಅಹಿಂಸಾ ವ್ರಶತವೇ, ಅಭಯ ವತವೇ, ಚ ಯರವೇ 
ಪರೋಪಕಾರವೂ ದಯೆಯಲ್ಲೇ ಅಡಕವಾಗುತ್ತದೆ. ನನ್ನಷ್ಟಕ್ಕೆ ನಾನು ಶಾ೦ತನಾಗಿರುತ್ತೇನೆ, 
ನಿನಗೆ ಬದುಕಗೊಟ್ಟು ನಾನು ಬದುಕುತ್ತೇನೆ ಎಂಬುದಾದರೂ ಅಹಿ೦ಸಾವ್ರತದ ಪ್ರಭೇದವೇ 
ಆಗುತ್ತದೆ.₹ ಈಗ ಸೂಕ್ಷವಾಗಿ ಪರಾಮರ್ಶಿಸಿದರೆ ಕೊನೆಯ ನಾಲ್ಕು ಧರ್ಮಾಂಗಗಳು 
ಮೊದಲಿನದಾದ ಅಹಿಂಸಾಂಗದ ವಿವಿಧ ಅವತಾರಗಳು ಎಂಬುದು ಸ್ಪಷ್ಟವಾಗುತ್ತದೆ. 


* ೪೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆದುದರಿಂದ ಮನುಧರ್ಮ ಎಂದರೆ ಅಹಿಂಸೆ; ಮಾನವತೆ - ಮಾನವೀಯತೆಗಳೆಂದರೂ 
ಅಹಿಂಸೆ. ಅಹಿ೦ಸೆಯೇ ಸತ್ಯ; ಸತ್ಯವೆಂದರೆ ಇರುವಿಕೆ: ಅಹಿ೦ಸೆಯಿಲ್ಲದಲ್ಲಿ ಬದುಕಿಲ್ಲ! 
ಮಾನಸ ಶಾಸ್ತ್ರೀಯವಾಗಿ ಪರಹಿಂಸಾಕಾರ್ಯವು ಸ್ವಹಂಸೆಯಾಗಿ ಅಂತ್ಯದಲ್ಲಿ ಪರಿಣಮಿಸದೆ 
ಎಂದೂ ಊಳಯದು. ಆದುದರಿಂದ ಹಿಂಸೆಯು ಅಸ್ತಿತ್ರಕ್ಕೆ ತ ಬಾಳಿಗೆ ಎರುದ್ಧ. 
ಅಪೂರ್ಣವಾಗಿಯಾದರೂ ಮಾನವರ ಜೀವನವು ಸತತಧಾರೆಯಿಂದ ಮುಂಬರಿಯುತ್ತ 
ಬ೦ದಿರುವುದು ಈ ಅಹಿ೦ಂಸಾರೂಪದ ದೃಢತರ ಸತ್ಯದಿ೦ದಲೇ.* ಅಹಿಂಸೆಯೆಂದರೆ 
ಮೂಲಭೂತವಾದ ಸತ್ಯ ಎಂದಾದ ಮೇಲೆ ಅದು ದೇವರಲ್ಲದೆ ಇನ್ನೇನಾದೀತು? 
ದೇವರಿಂದಲೇ ಜಗತ್ತು ನಡೆಯುತ್ತದೆ ಎ೦ದರೂ ಒಂದೇ; ಸತ್ಯದಿ೦ದಲೇ ಸರ್ವವೂ 
ಸಾಗುತ್ತದೆ ಎಂದರೂ ಒಂದೇ; ಅಹಿ೦ಸೆಯಿ೦ದಲೇ ಬದುಕು ಬದುಕಿದೆ ಎಂದರೂ 
ಅಷ್ಟೇ- ಅದೇ ದೇವರು, ಅದೇ ಧರ್ಮ ಎಂದರೂ ಅಪ್ಪೆ ದೇವವಾದಿಗಳಿಗೂ ದೇವ 
ವಿರೋಧಿಗಳಿಗೂ ಇಲ್ಲಿ ಯಾವ ತಕರಾರು ಉಳಿದೀತು?) 


ಸಾಮಾನ್ಯ ಧರ್ಮಗಳು" ಎಷ್ಟು ಮಾನ್ಯ ಎಂಬುದನ್ನೀಗ ಕ೦ಡ ಹಾಗಾಯಿತು. 
ಅವು ಬಾಳಿಗೆ ನೀರು-ಗಾಳಿ-ಬೆಳಕುಗಳಷ್ಟು ಆವಶ್ಯಕ. ಆದುದರಿ೦ಂದಲೋ ಏನೋ ಅವೀಗ 
ಬಹಳ "'ಸಾಮಾನ್ಯ' (ಸಸಾರ)ವಾಗಿ ಹೋಗಿ ಬಿಟ್ಟಿವೆ. ಸಾಮಾನ್ಯರಿಗಿ೦ತ ಅಲ್ಲವೆಂದು 
ಒಮ್ಮೆ ಹೇಳಿದರೂ ಸಾಮಾನ್ಯರಷ್ಟೇ ಆದರೂ ನಮ್ಮ ಕೆಲ ಮಾನ್ಕರಿ೦ಂದು ಅವನ್ನು 
ಅಸಾಮಾನ್ಯವೆಂದು ಆಗೀಗ ದೂರ ಇಡುತ್ತಾರೆ, ಮಹಾತ್ಮರಿಗಷ್ಟೇ 'ಮೀಸಲೆನ್ನುವಂತೆ 
ವರ್ತಿಸುತ್ತಾರೆ! 


೫ ೫ 8% 





೮. (೧) ಜೀವಿತುಂ ಯಃ ಸ್ವಯಂಚೇಚ್ಛೇತ್‌ ಕಥಂ 
ಸೋಇನ್ಯಂ ಪ್ರಫಾತಯೇತ್‌। 
ಯದೃದಾತ್ಮನ ಇಚ್ಛೆ! ತ ತತ್ಪರ ಸ್ಯಾಪಿ ಚಿಂತಯೇತ್‌ ॥ -ಮ.ಭಾ. 

(೨) ಅಹಿಂಸಾ ಸತ್ಯಮಕ್ರೋದಧಸ್ತ್ಯಾಗಃ ಶಾಂತಿರಪೈಶುನಂ। 

ದಯಾಃಭೂತೇಷ್ವಲೋಲುಪ್ತ್ವ್ಯ೦ಂ ಮಾರ್ದವಂ ಹ್ರೀರಚಾಪಲಂ॥ 
ತೇಜಃ ಕ್ಷಮಾಧೃತಿಃ ಶೌಚಂ ಅದ್ರೋಹೋ ನಾತಿಮಾನಿತಾ। 
ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ ॥ -ಭ.ಗೀ. 

೯. ಸತ್ಯೇನ ವಿಧೃತಂ ಸರ್ವಂ ಸರ್ವಂ ಸತ್ಯೇ ಪ್ರತಿಷ್ಠಿತಂ -ಮ.ಭಾ. 

೫... ಗಿ[0501010 710105 10117018105 (130 16081 0೦೮೦ 08 0೦0610! 0" ೫೫ 160೩1 17380 111 110 


106081 5001007. 80181170 807105 ೩0[1105 (70 ೦೦6೮ 08 0೦0600! 10 ೩೦0೩1 1700 10 
೩೦0೩1 50010005. - 70 1101008೩07 08 8111060007 0. 100 


೪೩ * 


ಕ 
ರಾಜಧರ್ಮ 


ಮನುವಿನ ವಿಶೇಷಧರ್ಮಗಳಲ್ಲಿ ರಾಜಧರ್ಮದತ್ತ ಈಗ ಹೊರಳೋಣ. ಏಕೆಂದರೆ 
ಅದು ನಾಯಕ ಧರ್ಮ. "ಯಥಾ ರಾಜಾ, ತಥಾ ಪ್ರಜಾಃ ಎ೦ಬುದು ಇಂದಿಗೂ 
ಸಲ್ಲುತ್ತದೆ.೯* ಪ್ರಜಾಪ್ರಭುತ್ವದಲ್ಲಿಂದು ಪ್ರಜಾಪ್ರತಿನಿಧಿಗಳೇ ರಾಜರು, ನಾಯಕರು - 
ಜನರಿಗೆ. ಜನರು ತಮ್ಮನ್ನು ತಾವೇ ಆಳಿಕೊಳ್ಳಲಾರರು, ಅವರಿಗೆ ನೇತೃವೇ ನೇತ್ರ; ರಾಜ 
ಬೇಕು, ಸರಕಾರ ಬೇಕು, ಶಾಸಕರು ಬೇಕು - ಎ೦ದು ಅಂದೇ ಮನು ಹೇಳಿದ (1[!- 
3); ಅರಾಜಕ ಪರಿಸ್ಥಿತಿಯಲ್ಲಿ ಬಲಿಷ್ಠರು ದುರ್ಬಲರನ್ನು ಶೋಷಿಸದೆ ಇರರು, ದೊಡ್ಡ 
ಮೀನು ಸಣ್ಣದನ್ನು ನುಂಗುವ ಮಾತ್ಸ್ಯ ನ್ಯಾಯ ರೂಢವಾದೀತು - ಎ೦ದ. (1೩೫/೦8 
1161017810) - ಕಾಡಿನ ಕಾಯದೆ ರೂಢಿಗೆ ಬಾರದಂತೆ ತಡೆಯಬೇಕಾದರೆ ಧರ್ಮಜ್ಞ 
ಆಚಾರಶೀಲನೂ ಆದ ಪ್ರಭು ಬೇಕೇಬೇಕು. ನಾಗರಿಕತೆಯ ಗರತಿತನವನ್ನು ಕಾಯುವ 
ಗ೦ಡರೆ೦ದರೆ ಶಾಸಕರು. ಅವರು ವೇದವೇತ್ತರಾಗಿರಬೇಕು. ಅರ್ಥಾತ್‌ ಕಾಯದೆ (ನೀತಿ) 
ಪಂಡಿತರಾಗಿರಬೇಕು; ದ೦ಡನೀತಿಜ್ಯರಾಗಿರಬೇಕು ಅರ್ಥಾತ್‌ ಯಾವ ಅತಿಗೂ ಒಲೆಯದೆ 
ಹದಿನಾರಾಣೆ ನ್ಯಾಯವನ್ನು ರಾಜಕೀಯ, ಆರ್ಥಿಕ, ನ್ಯಾಯಾಂಗೀನ ಕ್ಷೇತ್ರಗಳಲ್ಲಿ ಪ್ರಜೆಗಳಿಗೆ 
ದೊರಕಿಸಿ ಕೊಡುವ ತಜ್ಞ ಆಡಂತಿಗಾಕಿರಾಗಿಗ ಟು; ಕೃತ್ಯಾಕೃತ್ಯ ವಿವೇಕವನ್ನು ನಿರ್ಧರಿಸುವ 
ಬುದ್ಧಿ ವೈಶದ್ಯವನ್ನು ಬಿಳೆಯಿಸಿ ಕೊಡುವ ಧರ್ಮ್ಯವಾದ ತರ್ಕಶಾಸ್ತ್ರದ ೇತಿ- ನೀತಿ- 
ಏಿವರ- ವಿಜ್ಞಾನಗಳನ್ನು ಕಲಿತವರಾಗಿರಬೇಕು; ಆತಸ್ತ ಸ್ವರೂಪವನ್ನು ಅರಿತುಕೊಳ್ಳುವ ವಿದ್ಯೆ 
ಅವರಿಗೆ ಗೊತ್ತಿರಬೇಕು ಅರ್ಥಾತ್‌ ತಮ್ಮ ಅ೦ತರ್‌- ಸ ಶಕ್ತಿಗಳ ಸ ಸದ್ಯದ ಅಳತೆಯನೂ, 
ಅವು ಸಾಧಿಸಬಹುದಾದ ಅತ್ಯುನ್ನತ ಆದರ್ಶಮಾನವನ್ನೂ ಅರಿತವರಾಗಿರಬೇಕು. ಕೃಷಿ 
ಪಶುಪಾಲನ- ವಾಣಿಜ್ಯರೂಪದ 'ವಾರ್ತಾಶಾಸ್ತ್ರವನ್ನು ಅರ್ಥಾತ್‌ ಮನುಷ್ಯರ ಜೀವನಕ್ಕೆ 
ಸಾಧನಗಳಾದ ವಿವಿಧ ಉದ್ಯಮ- ಉದ್ಯೋಗ” ವೃತ್ತಿನಳ ವಿವರಪೂರ್ಣ ಮಾಹಿತ್ಯವನ್ನು 
ತಿಳಿದುಕೊಂಡಿರಬೇಕು. ಇದು ಮನು ಹೇಳಿದ "ತಾಜಶಿಕ್ಷಣ. ನಮ್ಮ ಪ್ರಜಾಪ್ರತಿನಿಧಿಗಳ. 
0೩11080015 ಯೋಗ್ಯತೆಗಳೆಂತಿರಬೇಕು? ಎ೦ಬುದನ್ನು ಮನುವಿನ ಈ ಮಾತಿನಲ್ಲಿ 
ನಾವು ಕಂಡುಕೊಳ್ಳಬಹುದಲ್ಲವೇ? ಅನರ್ಹರಾದ ಶಾಸಕರು (ಪ್ರಜಾಕ್ರೋಧಕ್ಕೆ ತುತ್ತಾಗಿ) 





೧೦. ಯದ್ಯದಾಚರತಿ ಶ್ರೇಷ್ಠಸ್ತತ್ತ ದೇವೇತರೋ ಜನಃ । 
ಸ ಯತ್ಚಮಾಣಂ ಕುರುತೇ ಲೋಕಸ್ತದನುವರ್ತತೇ ॥ - ಭ.ಗೀ. 


* ೪೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸರ್ವನಾಶ ಹೊಂದುತ್ತಾರೆ ಎಂಬ ಅಭಿಪ್ರಾಯವನ್ನು ಸೂಚಿಸಿರುವುದು ಪ್ರಜಾಪ್ರಭುತ್ವ ತ್ವಕ್ಕೆ 
ಅನುಗುಣವಾದ ಮಾತು. (11-40, 41). ದುಃ ಶಾಸಕರನ್ನೂ ದುರಧಿಕಾರಿಗಳನ್ನೂ ಮನೆಗೆ 
ಕಳಿಸದಿರುವುದು ಅಧರ್ಮವೆ೦ಬ ಅಂ೦ಶವಿದರಿಂದ ಹೊರಡುತ್ತದೆ. ಒಂದೇ ಮಾತಿನಲ್ಲಿ 
ಮನುಮತವನ್ನಿಡುವುದಾದರೆ ೫0110800101-101185 - ತತ್ವಜ್ಞ ಶಾಸಕರೇ ನಿಜವಾದ 
ಶಾಸಕರು ಎನ್ನ! ಬೇಕು; ಉಳಿದವರು ಅಲ್ಟಾರ್ಹರು, ಅನರ್ಹರು. 


ಅಹಿಂಸೆಯನಾ ಧರಿಸಿದ್ದು ಸತ್ಯ, ನ್ಯಾಯ. ಅದು ಶಾಸ್ತ್ರ -ಶಾಸಕವರ್ಗಗಳೆರಡರ 
ಹತಕ್ಕೂ ಪರಮ ಸಾಧನ. ಅನ್ಯೂನ- "ಅನತಿರಿಕ್ತ ಪ್ರಮಾಣದಲ್ಲಿ- ತಪ್ಪಿಗೆ, ಕಾಯದೆ ಭಂಗಕ್ಕೆ 
ತಕ್ಕ ಅರ್ಥಾತ್‌ ಹೆಚ್ಚೂ ಆಗದ ಗೂ ಕಡಮೆಯೂ ಆಗದ - ಶಿಕ್ಕೆಯನ್ನು ವಿಧಿಸುವುದು 
ರಾಜಧರ್ಮದ ಆತ್ಮ. (1711.40, 41). ಕಾರ್ಯಾಂಗದ ಅಧಿಕಾರಿಗಳು ಉಗ್ರದಂಡರೂ 
ಆಗಬಾರದು, ಶಿಥಿಲದ೦ಡರೂ ಆಗಬಾರದು. ಇದೇ ಶಿಕ್ಷಣನ್ಯಾಯ, ಕಾಲಾಂತರದಲ್ಲಿ 
ಹಿತವನ್ನು ಉಂಟುಮಾಡುವ ಅಹಿ೦ಂಸಾಬುದ್ಧಿ. ಈ ಬಗೆಯ ಅಹಿಂಸಾತ್ಮಕ ಆಡಳಿತವೇ 
ದಕ್ಷ ಆಡಳಿತವಲ್ಲವೇ? ದ೦ಡನೆಯು ೫ಃ0%೦0(೪೦ ಇತರರನ್ನು ಕಾಯದೆಬದ್ಧವಲ್ಲದ 
ವರ್ತನೆಗಳಿಗೆ ವಿಮುಖರಾಗುವಂತೆ ಮಾಡುವ ಲಕ್ಷಣವುಳ್ಳದ್ದಾಗಿರಬೇಕು ಎಂಬುದೂ 
ಸೂಚ್ಯವಾಗಿದೆ (3/11-279) - ಅದಕ್ಕೂ ಹೆಚ್ಚಾಗಿ ಆಯಾ ವ್ಯಕ್ತಿಗಳ ಸಂಸ್ಕೃತಿಯ ಮಟ್ಟವನ್ನೂ 
ತಪ್ಪಿನ ಗುರುತ್ವ-ಲಘುತ್ಚವನ್ನೂ ಲೋಕಸಿದ್ಧ ನಾಗರಿಕ ನೀತಿಯ ದೃಷ್ಟಿಯಲ್ಲಿ ಅಳೆದು 
ನೋಡಿ ದಂಡ್ಕರನ್ನು ದಂಡಿಸಚೇಕು ಎಂಬುದು ಸ ಸ್ಪಷ್ಟವಾಗಿ ಮನುಸ್ಯ ಸತಿಯು ಧ್ವನಿಸುತ್ತದೆ 
ಎನ್ನಬಹುದು. ಡು ಇಂದಿನ ಭಾರತ ಕಲಿಯಬೇಕಾದ ಪಾಠ. 


ಮಂತ್ರಿಗಳೇ ಮೊದಲಾದ ಅಧಿಕಾರಿಗಳ ಆಯ್ಕೆಯಲ್ಲಿ ಇಟ್ಟುಕೊಳ್ಳಬೇಕಾದ ಅರ್ಹತೆಯ 
ಮಾನದ೦ಡವೂ ಗಣ್ಯವಾಗಿದೆ (1111-54. ಅವರ ಪ್ರಾಮಾಣಿಕತೆ ಹಾಗೂ ದಕ್ಷತೆಗಳು 
ಸುಪರೀಕ್ಷಿತವಾಗಿರಬೇಕು. ಮನು ಮನೋಧರ್ಮದ ಯುಗಕ್ಕೆ ಸೇರಿದ ಕೌಟಿಲ್ಯನು 
ಬಹಳ ಮಾರ್ಮಿಕವಾಗಿ ಉಚ್ಚಾಧಿಕಾರಿಗಳ ಅರ್ಹತಾಪರೀಕ್ಷೆಗಳನ್ನು ವಿವರಿಸಿದ್ದಾನೆ. ಇದು 
ಕೂಡ ಆಧುನಿಕ ಭಾರತವು ಅರಗಿಸಿಕೊಳ್ಳಬೇಕಾದ ಅಂಶ. ಏಕೆ೦ದರೆ ಆಯಾ ಅಧಿಕಾರಿಗಳು 
ಅವರವರ ಸ್ವಧರ್ಮವನ್ನು (ಸ್ಟ ಕರ್ತವ (ವನ್ನು) ಚಾಚೂ ತಪ್ಪದೆ ಸಮರ್ಥವಾಗಿ 
ನಿರ್ವಹಿಸಿಕೊ೦ಡು ಹೋದನೆ ಮಾತ್ರ ಸ್ವರಾಜ್ಯದ ಗುರಿಯಾದ ಸುರಾಜ್ಯ ಸ್ಥಾಪನೆ ಶಕ್ಕ, 
ಪದ್ಯದಲ್ಲಿ ಅತ್ಯುತ್ತಮ ಪದಗಳು ಅತ್ಯುತ್ತಮ. ಕ್ರಮದಲ್ಲಿ ಬದ್ಧವಾಗಿರಬೇಕು ಎ೦ಬ 
ಮಾತಿನಂತೆಯೇ ಸರಕಾರದಲ್ಲಿ ಅತ್ಯುತ್ತಮರು (ಸಾಂಸ್ಕೃತಿಕ ಶ್ರೀಮಂತಿಕೆಯುಳ್ಳ ಕುಬೇರರು 
ಅಥವಾ ಪುರುಷೋತ್ತಮರು) ಅತ್ಯುತ್ತಮ ಕ್ರಮದಲ್ಲಿ ನಿಯುಕ್ತರಾಗಿರಬೇಕು ಎಂಬುದು 
ಮನುಹ್ಯದಯ. ನವಭಾರತವೀಮಾತಿಗೆ ಎರಡಾಡೀತೇ? 

ಕೆಲವೆಡೆ ಇಂದು ಕಂಡು ಬರುವ ಜವಾಬುದಾರಿ ಸರಕಾರದ ಬೇಜವಾಬುದಾರಿಯನ್ನು 
ಟೀಕಿಸಲೋ ಎಂಬಂತೆ ದಂಡನೀಯರಿಗೆ ತಕ್ಕ ದಂಡನೆಯನ್ನು ಶಾಸಕರು ವಿಧಿಸದೆ 
ಹೋದರೆ ಅಪರಾಧಿಗಳ ಪಾಪವು ದ೦ಡನಾಧಿಕಾರಿಗಳಾದ ಶಾಸಕರಿಗೆ ಲೇಪಿಸುತ್ತದೆ 
ಎನ್ನುತ್ತಾನೆ ಮನು (17111-316). ಅಪೌಢರ (ಅಪ್ರಾಪ್ತ ವಯಸ್ಕರ) ಅಪರಾಧಕ್ಕೆ, ಅಬಲೆಯರ 
ತಪ್ಪಿಗೆ ಅವರ ಪಾಲಕರು ದಂಡ ತೆರಬೇಕೆಂಬುದು ಹ ರೂಢಿಯಲ್ಲಿರುವಾಗ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೫ * 


ಪ್ರಜೆಗಳ ತಪ್ಪುಗಳಿಗೆ ಪ್ರಜಾಪಾಲಕರಾದ ನ್ಯಾಯ-ಕಾರ್ಯ-ಶಾಸನಾ೦ಗಗಳ ಮುಖ್ಯರೇ 
ಆತ್ಯಂತಿಕ ಹೊಣೆಗಾರರು ಎಂಬ ಧರ್ಮರಹಸ್ಕವು ಅಭೇದ್ಯವಲ್ಲವೇ? ಸರಕಾರವೊ೦ದು 
ಪ್ರಚಾರೋಪದೇಶದ ಸ ಸಂಸ್ಥೆ ಎಂಬ ತಪ್ಪು ತಿಳಿವಳಿಕೆ ಅಳಿದ "ಹೊರತು ಸರಕಾರಸ್ಪ ಸ್ಮರು 
ಉಕ್ತ ಧರ್ಮರಹಸ್ಯವನ್ನು ಅರಗಿಸಿಕೊಳ್ಳಲಾರರು; `ರಚನಾತ್ಮಕ ಟೀಕೆ ಬೇಕು, ವಿಘಾತಕ 
ಟೀತ ಬೇಡ' ಹ ಮುಂತಾಗಿ ಬಡಬಡಿಸುವುದನ್ನು ಬಿಡಲಾರರು: ಅಂತಹ ಗಳಹುವ 
ಅಭ್ಯಾಸವನ್ನು ಬಿಟ್ಟ ಹೊರತು ಅವರು ಸುಧಾರಿಸಲಾರರು. 


ನ್ಯಾಯವಾಗಿ ಶಿಕ್ಷೆಗೆ ಗುರಿಯಾದವರು ಪುನಃ ಅ೦ಥ ಶಿಕ್ಬಾರ್ಹವಾದ ತಪ್ಪುಗಳನ್ನು 
ಮಾಡದ. ಉಳಿಯಜೇಕಾದರೆ ಮನುವಿನ ಮನಃಶಾಸ್ತ್ರಜ್ಞಾನವು ನಮ್ಮ ಕಾರ್ಯ - 
ನ್ಯಾಯಾಂಗಸ್ಥ ಸ್ಮರಿಗಿರುವುದು ಅತ್ಯಗತ್ಯ. ಕಳ್ಳನೆಂದು ಕೋರ್ಟು ತೀರ್ಪಿತ್ತ ಬಳಿಕ ರಾಜನು 
(ನ್ಯಾಯಾಧಿಕಾರಿಯು) ಅವನ' ತಲೆ ಬೋಳಿಸಿ ರಾಜಮಾರ್ಗದಳ್ಳೆ' ಓಡಿಸಿಕೊಂಡು 
ಹೋಗಬೇಕು. `ನಾನು ಇಂಥ ವಸ್ತುವನ್ನು ಕದ್ದೆ, ನಾನು ಮಾಡಿದ್ದು ಹೀಗೆ, ನನಗೆ 
ಶಿಕ್ಷೆಯನ್ನು ವಿಧಿಸಿರಿ' ಎನ್ನುತ್ತ ಕಳ್ಳನು ಹೆಗಲ ಮೇಲೆ ಒನಕೆಯನ್ನೋ ಬಡಿಗೆಯನ್ನೋ 
ಶಕ್ತ್ಯಾಯುಧವನ್ನೋ ಅಥವಾ ಎರಡೂ ತುದಿಗಳು ಚೂಪಾಗಿರುವ ಕಬ್ಬಿಣದ ಸರಳನ್ನೋ 
ಹೊತ್ತುಕೊಂಡು ಓಡಬೇಕು (11111-314,315). ಏಕೆ? ಅವನೇ ಅಪರಾಧಿ - ಎಂಬುದು 
ಸಮಸ್ತ ಜನರಿಗೂ ತಿಳಿದರೆ ಅವರು ಅವನಿಗೆ ಅಂಥ ಅಪರಾಧವನ್ನು ಮಾಡಲು ಮತ್ತೆ 
ಅವಕಾಶ ಕೊಡಲಾರರು; ಅವನೀ(ಳಿ)ಗಾದರೂ ಮರ್ಯಾದೆ ಕಳೆದುಕೊಂಬುದು 
ಎ೦ದರೇನೆಂಬುದು ಚೆನ್ನಾಗಿ ಅರ್ಥವಾಗಿ ಮತ್ತೆ ಅಂಥ ಅಧಾರ್ಮಿಕ ವರ್ತನೆಗೆ ಕೈಹಾಕಲು 
ಪರಿಣಾಮಕರವಾಗಿ ಹೆದರುತ್ತಾನೇ(ಳೆ). ಈ ಮಾದರಿಯಲ್ಲಿ ಸಾರ್ವಜನಿಕವಾಗಿ ಸಾರಿಕೊಂಡು 
ಹೋಗುವ ತಪ್ಪೊಪ್ಪಿಗೆಯನ್ನು ರೂಢಿಗೆ ತಂದ ಹೊರತು ಭಾರತದಲ್ಲಿಂದು ಮೋಸಗಾರಿಕೆಯ 
ಪ್ರಮಾಣ ಕಡಮೆಯಾಗದು. ಈ ವಿಧಾನವು ಅನಾಗರಿಕವೆನ್ನಲು ಇಂದಿನ ಭಾರತಕ್ಕೆ 
ಅಧಿಕಾರವಿಲ್ಲ - ಎ೦ದು ಮನೋವಿಜ್ಞಾನಿ ಹೇಳದಿರಲಾರ; ನ್ಯಾಯದ ನೀತಿಯ ವಾಸ್ತವಿಕ 
ಮಾನಸ ಶಾಸ್ತ್ರೀಯ ಸತ್ಯವನ್ನು ಎಂದೂ ಕಡೆಗಣಿಸಲಾರ. 


ಸುಳ್ಳುಸಾಕ್ಷಿ ಹೇಳುವುದು ಸಾಮಾನ್ಯವಾಗುತ್ತ ಬ೦ದ ಇಂದಿನ ಭಾರತದಲ್ಲಿ ಅದು 
ಎಷ್ಟು ಅನಾಗರಿಕ ಎ೦ಬುದನ್ನು (1111-44) ನಿತ್ಯವೂ ಪ್ರಚಾರ ಮಾಡಿದರೂ ಕಡಮೆಯೇ 
ಸರಿ. ವಚನಭ೦ಗ, ಅನ್ಯತವಾದ, ಅಪಲಾಪ, ಅಪಸಮರ್ಥನೆಗಳು ವಿದ್ಯಾವಂತರಲ್ಲೂ 
ದಿನೇ ದಿನೇ ವೃದ್ಧಿಯಾಗುತ್ತಿರುವಾಗ ಇಂದಿನ ನಾಗರಿಕತೆ ಸದ್ಗತಿಯನ್ನು ಹೊ೦ದಬೇಕಾದರೆ 
ಈ ಬಗೆಗೂ ಗೌರವಚ್ಯುತಿಯಾಗುವಂಥ ಶಿಕ್ಷಾಪದ್ಧತಿಯನ್ನು ಕೂಡಲೇ ಜಾರಿಗೆ ತರುವುದಗತ್ಯ 


ಅಂಗಹೀನರೇ ಮೊದಲಾದ ಅನಾಥರ ಹಾಗೂ ದುರ್ಬಲರಾದ ಬಾಲ- ವೃದ್ಧ 
ಸ್ತೀಯರ ಸಂರಕ್ಷಣೆಗೆ ವಿಶೇಷ ವಿಧಿಗಳನ್ನು ಧರ್ಮಶಾಸ್ತ್ರಗಳಲ್ಲಿ ಕಾಣಬಹುದು (1೫[11- ಚೆ 
ನು 
49, 399). ಜತೆಗೆ ಆದರ್ಶ ಲೌಕಿಕ (67107730) ಸಂಸ್ಕೃತ ಎಂದು ಅಂದು 





೧೧. "116 18150 ೫717055 77೩5 0011151100 0) ೩ 110 (170 ೫1700180100 01 ೩ 11110, 
೩೦೦೦೫61118 10 1108851187050) 711001 07೮]06100 10 101181005 001811105,' 
- 1೦೭15 ೫0700 : 70 (11111780101 1 ಗಿ701011! 111618 


* ೪೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪ್ರಸಿದ್ಧನಾಗಿದ್ದ ಶ್ರೋತ್ರಿಯನಿಗೂ ಮನು ವಿಶೇಷ ಸಂರಕ್ಷಣೆಯನ್ನು ಹೇಳಿದ್ದಾನೆ. ಇದೇಕೆ? 
ಕೆಲವೆಡೆ ಸಭ್ಯತೆಯ ಆದರ್ಶ ಸೀಮೆಯು ಸಭ್ಯನನ್ನು (ಸಂಸ್ಕೃತನನ್ನು) 
ಅರಕ್ಷಿತತೆಗಿಳಿಸಬಹುದಾಗಿದೆ- ಸಭ್ಯತೆಗೆ ಬಗ್ಗದ ಜನ ಎದುರಾದಾಗ. ಮಹಾಕುಲೀನನಾದ 
ಆರ್ಯನಿಗೆ (ಸಂಸ್ಕೃತನಿಗೆ) ಇಂಥ ವಿಶೇಷ ರಾಜಾನುಗ್ರಹವನ್ನು ಆತ ಹೇಳಿದ್ದಾದರೂ 
ಉಕ್ತದೃಷ್ಟಿಯಿ೦ದಲೇ. ಈ ಸಂದರ್ಭವು ನಾಗರಿಕತೆಯ 80011180) ಸ್ತೈಣತೆಯನ್ನು 
ಹೊರಗೆಡಹುತ್ತದೆ. ಸಂಸ್ಕೃತರು ಆಲ್ಬ ಸಂಸ್ಕೃತ ಅಥವಾ ಅಸಂಸ್ಕೃತರ ನಡುವೆ ಬಾಳುವೆ 
ಮಾಡುವಾಗ ದಾರಿದ್ಯಕ್ಕಿಳಿಯಬಹುದು, ಅಗೌರವಿತರಾಗಬಹುದು, ವ್ಯಾಧಿಗೆ 
ತುತ್ತಾಗಬಹುದು, ಅ೦ಗವಿಕಲತೆ ಹೊ೦ದಬಹುದು. ಹೀಗೆ ಭೌತಿಕ ಹಾಗೂ ಮಾನಸಿಕ 
ನಷ್ಟಕ್ಕೆ ಗುರಿಯಾಗುವ ಸಂದರ್ಭವು ಸಾತ್ತಿಕರಿಗೆ ಬಹಳ ಎಂಬುದನ್ನರಿತ ಕಾರಣದಿಂದಲೋ 
- ಅಥವಾ ತಮ್ಮ ಆದರ್ಶ ಜೀವನಕ್ಕೆ ಲೋಕನಾಯಕರ ಮನ್ನಣೆಯಿಲ್ಲವೆಂದು ತಿಳಿದಾಗ 
ಸಂಸ್ಕೃತರು ಸಭ್ಯತೆಯ ಆದರ್ಶಗಳನ್ನು ಬಿಡುತ್ತ ಹೋಗಬಹುದು, ಅದನ್ನು ಕಂಡು 
ಅವರಿಗಿಂತ ಕನಿಷ್ಠರು ಮತ್ತಷ್ಟು ಕನಿಷ್ಠರಾಗುತ್ತ ಹೋಗಬಹುದು, ಇದೇ ಪ್ರಕ್ರಿಯೆ 
ಮುಂಬರಿದರೆ ಜನತೆ ಕೊನೆಯಲ್ಲಿ ಮಾತ್ಸ್ಯನ್ಯಾಯವನ್ನು ಅನುಸರಿಸಿ ಕ್ರಮಶಃ 
ನಾಶಹೊಂದುವ ಸ್ಥಿತಿಗಿಳಿಯಬಹುದು- ಇಲ್ಲವೆ ಸಂಸ್ಕೃತರು ಅನಾದರಕ್ಕೆ ಕೆರಳಿ ಪ್ರತೀಕಾರ 
ಮಾರ್ಗ ಹಿಡಿದರೆ ಅಸಂಸ್ಕೃತರಿಂದಾಗುವ ಸಾಮಾಜಿಕ ನಷ್ಟಕ್ಕಿಂತ ಹೆಚ್ಚಿನ ನಷ್ಟವು 
ಸಂಭವಿಸಬಹುದು ಎ೦ಬ ಕಾರಣದಿ೦ದಲೋ ಮನುವು ಪೂಜ್ಯರಾದ ಶ್ರೋತ್ರಿಯರನ್ನೂ 
ಆರ್ಯರನ್ನೂ ಮಹಾ ಕುಲೀನರನ್ನೂ ಸಮ್ಯಗನುಗ್ರಹಕ್ಕೆ ಪಾತ್ರರೆ೦ದು ದುರ್ಬಲರ ಪಟ್ಟಿಯಲ್ಲಿ 
ಸೇರಿಸಿದ್ದೆಂದು ತೋರುತ್ತದೆ. ಈ ದೃಷ್ಟಿಯಿ೦ದಲೇ ಬಹುಶಃ ಕಾಳಿದಾಸನು ತನ್ನ ರಘುವಂಶದಲ್ಲಿ 
ದೇವತಾ ವಿಶೇಷವಾದ ಕಾಮಧೇನುವನ್ನು ಸ್ವರ್ಗದಿ೦ದ ಭೂಮಿಗಿಳಿದು ಬರುವಾಗ 
ಹಾದಿಯಲ್ಲಿ ಅನ್ಯ ಕರ್ತವ್ಯ ಚಿ೦ತನದಲ್ಲಿ ಲೀನನಾಗಿದ್ದ ಕಾರಣದಿ೦ದ ನಮಸ್ಕರಿಸಲು 
ಮರೆತು ಅದರ ಶಾಪಕ್ಕೆ ದಿಲೀಪ ಮಹಾರಾಜನು ತುತ್ತಾದನೆಂದು ಹೇಳಿದ್ದಾನೆ. ಅವನ 
ಮನುಹೃದಯಜ್ಞತೆಯ ಪ್ರಕಾರ ಪೂಜ್ಯಪೂಜಾವ್ಯತಿಕ್ರಮವು ಸಮಾಜದ್ರೋಹ, ನಾಗರಿಕತೆಗೆ 
ಗಂಡಾ೦ತರವು೦ಟು ಮಾಡುವಂಥದು. ಇಲ್ಲಿ ನಾವು 7081016 500181 ಸಗ/ಂ- 
ವಿಧಾಯಕವಾದ ಸಾಮಾಜಿಕ ಶೀಲದ ಅತ್ಯನಿವಾರ್ಯತೆಯನ್ನು ಕಾಣಬಹುದು. ಅಪೂಜ್ಯರ 
ಪುರಸ್ಕಾರ, ಪೂಜ್ಯರ ತಿರಸ್ಕಾರ ಎಲ್ಲಿ ದಿನೇ ದಿನೇ ವರ್ಧಿಸುತ್ತ ಹೋಗುವುದೋ ಆ 
ದೇಶದ ಅವನತಿ ಕಟ್ಟಿಟ್ಟದ್ದು ಎ೦ಬ ಎಚ್ಚರಿಕೆಯನ್ನು ಮನು ಕೊಟ್ಟದ್ದಾನೆ ಎನ್ನಬಹುದು. 
ಆಧುನಿಕ ಭಾರತೀಯ ನಾಗರಿಕತೆಯಲ್ಲಿ ಆದರವುಳ್ಳ ಶಾಸಕರಿಗಿದು ಪರಮಪಾಠ. ಇಂದಿನ 
ಅರ್ಧಮರ್ಧ ಅರಾಜಕವಾದ ಸಾಮಾಜಿಕ ವರ್ತನೆಯ ದಿನಮಾನದಲ್ಲಿ ಪ್ರತಿಯೊಬ್ಬ 
ಪ್ರಜೆಯೂ ಈ ನಾಗರಿಕತೆಯ ಜೀವಾಳವನ್ನು ಶ್ರವಣ-ಮನನ-ನಿಧಿಧ್ಯಾಸಗಳಿ೦ದ ಆಚಾರದಲ್ಲಿ 
ತರುವುದಗತ್ಯ. ಇದು ಸಮಾಜಧರ್ಮದ ಪರಮ ರಹಸ್ಯ. ಸುಶೀಲರನ್ನು ಕಾಯೇನ 
ವಾಚಾ ಮನಸಾ ಸತ್ಕರಿಸುವುದೂ ದುಃಶೀಲರನ್ನು ಅದೇ ಪ್ರಕಾರ ದಂಡಿಸುವುದೂ 
ಸಾಂವಿಧಾನಿಕ, ಧರ್ಮಸಂಸ್ಥ್ಮಾಪಕ ಎಂಬುದನ್ನು ಶಾಸಕರೂ ಶಾಸ್ಯರೂ 


ಸ ನ 
ಹೃದ್ಧತಮಾಡಿಕೊಳ್ಳಬೇಕು. ಮನುವಿನ ಈ ಕೊಡುಗೆ ಅಮೂಲ್ಯ. 


ದ್ಧ 
ತಾ 
ಸ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೭ * 


ಶ್ರೇಷ್ಠರ ಶ್ರೇಷ್ಠತೆ ಬೆಳೆಯುವಂತೆ ತನು-ಮನ-ಧನದಿಂದ ನೆರವಾಗುವುದು ಮತ್ತು 
ಕನಿಷ್ಟರ ಕನಿಷ್ಠತೆ ಅಳಿಯುವಂತೆ ಹಾಗೇ ಮನೋವಾಕ್ಕಾಯ ಕರ್ಮಗಳಿಂದ ಸತತವಾಗಿ 
ದುಡಿಯುವುದು ವ್ಯಷ್ಟಿ-ಸಮಷ್ಟಿಗಳೆರಡರ ಹಿತಕ್ಕೂ ಅಪರಿಹಾರ್ಯ ಎಂಬುದು 
ಮಾನಸಶಾಸ್ತ್ರೀಯವಾದ ವ್ಯಾವಹಾರಿಕ ಸತ್ಯ. 1010೩! 1111181100 15 1110 01100 08 
1100) ನಿತ್ಯವೂ ಮಾಡುವ ಪ್ರತ್ಯಕ್ಷವೇಕ್ಷಣ ಎ೦ಬುದು ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು 
ತೆರಬೇಕಾದ ಬೆಲೆ” ಎಂಬುದಕ್ಕಿ೦ತಲೂ “107೩! 31118700 15 1110 01100 0801111172000 
- ನಾಗರಿಕತೆಯನ್ನುಳಿಸಿಕೊಳ್ಳಲು ನಾಗರಿಕರ ನೀತಿ-ನಡತೆಗಳ ಮೇಲೆ ಸ್ವ-ಪರಭೇದವಿಲ್ಲದೆ 
ಎಲ್ಲರೂ ಸದಾ ಜಾಗರೂಕರಾಗಿ ನೋಡುತ್ತಿರುವುದು ನಾವು ಅನಿವಾರ್ಯವಾಗಿ ತೆರಬೇಕಾದ 
ಮಹಾಮೂಲ್ಯ? - ಎಂಬುದೇ ಹೆಚ್ಚೆನ್ನಬೇಕು. ಪೂಜ್ಯಪೂಜಾವ್ಯತಿಕ್ರಮವು 
ಪರೋಕ್ಷಾಪರೋಕ್ಷವಾಗಿ ಕ್ರಮೇಣ ಸರ್ವರ ಸರ್ವನಾಶಕ್ಕೆ ಹೇತು. ಪೂಜ್ಯರ ಅಸ೦ಂತೋಷವು 
ನಾಗರಿಕತೆಗೆ ಕೊಟ್ಟ ಶಾಪ; ಅಪೂಜ್ಯ ಜನರ ಸಂತೋಷವು ಅದರ ನಾಶಕ್ಕೆಂದು ಕೊಟ್ಟ 
ಬೆಂಕಿ. ಒಂದು ನಾಗರಿಕತೆಯು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಮಾಡಬೇಕಾದ 
ಮಹಾದೇವ ಪೂಜೆಯೆಂದರೆ ನಿಂದ್ಯಾನಿಂದ್ಯಗುಣವಿವೇಕವೇ. ಅಹಿ೦ಸೆಯು ಅನಿಂದ್ಯ, 
ಹಿಂಸೆಯು ನಿಂದ್ಯ; ಅಹಿ೦ಂಸಾಚಾರಪರರು ಸತ್ವದಿ೦ದ ಹುಟ್ಟಿದ ನಿಜವಾದ ಜ್ಞಾನವುಳ್ಳವರು,” 
ಹಿಂಸಾ ಪರಾಯಣರು ತಮದಿಂದ ಹುಟ್ಟದ ಅಜ್ಞಾನ-ಜ್ಞಾನಾಭಾಸಗಳನ್ನುಳ್ಳವರು. 
ಅಹಿ೦ಸಾಸಿದ್ಧಿಯುಳ್ಳವರು ಶ್ರೋತ್ರಿಯರು, ಕುಲೀನರು, ಆರ್ಯರು, ಸಂಸ್ಕೃತರು, ನಾಗರಿಕರು; 
ಅವರ ಸಂರಕ್ಷಣೆಯೆಂದರೆ ಅಹಿಂಸಾಧರ್ಮದ ಸಂರಕ್ಷಣೆ, ನಾಗರಿಕತೆಯ ಸಂಗೋಪನ. 

ಈ ಧೋರಣಕ್ಕನುಗುಣವಾಗಿ ಪ್ರಜೆಗಳು ತಮ್ಮ ತಮ್ಮ ಧರ್ಮಗಳನ್ನು ತಪ್ಪದೆ 
ಪಾಲಿಸುತ್ತಿರುವಂತೆ ನೋಡಿಕೊಳ್ಳುವುದೇ ರಾಜಧರ್ಮದ ರಾಜಮಾರ್ಗ. ಕ್ರಿಪೂ. 
ಮೂರನೆಯ ಶತಮಾನದಲ್ಲಿದ್ದ (ಮನು-ಬುದ್ಧ-ಕೌಟಲ್ಯ ಯುಗಕ್ಕೆ ಸೇರಿದ ಅಶೋಕ 
ಚಕ್ರವರ್ತಿಯು ಪ್ರಜೆಗಳೆಲ್ಲರೂ ದಯಾ-ದಾನ-ಸತ್ಯ-ಪಾವಿತ್ರ್ಯ-ಮಾರ್ದವ-ಶಾಂತಿ- 
ಪ್ರಸಾದ-ಸಾಧುಶೀಲ-ಜಿತೇ೦ಂದ್ರಿಯತ್ವಗಳನ್ನು ಪಾಲಿಸುತ್ತಿರಬೇಕೆಂದು ಶಿಲಾಶಾಸನ 
ಕೊರೆಯಿಸಿದನು. ಸಂಸ್ಕೃತ ಸಾಹಿತ್ಯದಲ್ಲಿ ಬರುವ ಧೀರೋದಾತ್ತ ನಾಯಕರೆಲ್ಲರೂ ಮೇಲೆ 
ಹೇಳಿದ ಬಗೆಯ ಧರ್ಮಶೀಲರು, ಆದರ್ಶರಾಜರು. ಧರ್ಮಶಾಸ್ತ್ರಗಳು ವಾಚ್ಯವಾಗಿ 
ಉಪದೇಶಿಸಿದ್ದನ್ನು ಹೀಗೆ ಕವಿಗಳು ಕಲಾರೂಪದಲ್ಲಿ ದ್ವನಿಸಿದರು; ಜೀವನ ಮತ್ತು 
ಲಲಿತವಾಜ್ಮಯಾದಿ ಕಲೆಗಳ ಸಹಕಾರವು ಹಿತಕರವಾದ ಆದರ್ಶಗಳನ್ನು ಜನರ ಮುಂದೆ 
ಕಡೆದು ನಿಲ್ಲಿಸಿ, ಅವೆಲ್ಲವನ್ನು ಜನಪ್ರಿಯಗೊಳಿಸುತ್ತ ಬಂದುದರ ಫಲವಾಗಿಯೇ 
ಹಿತಾಹಿತವಿವೇಕವಿ೦ದು ನಮ್ಮಲ್ಲಿ ಇಷ್ಟಾದರೂ ಉಳಿಯುವಂತಾಗಿದೆ.”* 


೫ ೫ 8% 





೧೨. "ಸತ್ವಾತ್‌ ಸಂಜಾಯತೇ ಜ್ಞಾನಂ -ಭ. ಗೀ. 
೧೩. ಆದಿರಾಜಯಶೋಬಿಂಬ೦ ಆದರ್ಶಂ ಪ್ರಾಪ್ಯ ವಾಜ್ಮಯಂ । 
ತೇಷಾಮಸನ್ನಿಧಾನೇ*ಪಿ ನ ಸ್ವಯಂ ಪಶ್ಯ ನಶ್ಯತಿ ॥ -ದಂಡಿ: ಕಾವ್ಯಾದರ್ಶದಲ್ಲಿ 


* ೪೮ 


೪ 


ಯೋಧಧರ್ಮ 


ರಾಜಧರ್ಮದಲ್ಲಿ ಧರ್ಮಯುದ್ಧದ ಪದ್ಧತಿಯನ್ನು ಹೇಳಿದವನೂ ಮನುವೇ. 
ಅಲೆಕ್ಸಾಂಡರನನ್ನು ಎದುರಿಸಿದ ಪುರೂರವನು ಈ ಯೋಧಧರ್ಮದವನಾಗಿದ್ದ. 
ಗುಪ್ತಾಯುಧ, ವಿಷಲಿಪ್ತ ಆಯುಧ, ಜ್ವಾಲಾಮಯ ಆಯುಧ ಮುಂತಾದವುಗಳು 
ನಿಷಿದ್ಧ; ಷ೦ಢ, ಶರಣಾಗತ, ಹೆದರಿ ಓಡಿ ಹೋದವ, ನೋಟಕ, ನಿದ್ರಾಪರವಶ, ನಿಃಶಸ್ತ 
ನಿಷ್ಠವಚ, ಅನ್ಯಾಸಕ್ತ, ಭಗ ಶಸ್ತ್ರ ಆರ್ತ, ಭಯಗ್ರಸ್ತ ಆಪದ್ಗತ ಮುಂತಾರವಕೊಡ್‌. 
ನಿಜಧೀರನು ಜೂಸಜ ಜೊಟಾಕಡುಕ ಮನುವಿಗೆ ಗೊತ್ತಿದ್ದಷ್ಟು ಮಾನವತೆ ಇಂದಿನ 
ನಮಗೆ ಗೊತ್ತಿದೆಯೇ? ಧರ್ಮಯುದ್ಧದ ಅತಿರೇಕವೇ ಮಹಮ್ಮದ್‌ 'ಫೋರಿಗೆ ಜಯವನ್ನು 
ದೊರಕಿಸಿಕೊಟ್ಟ ಐತಿಹಾಸಿಕ ದೃಷ್ಟಾಂತವನ್ನು ನೆನೆದರೆ, ನಾಗರಿಕತೆಯ ಉಚ್ಚಮಟ್ಟದಲ್ಲಿ 
ತಲೆಹಾಕುವ ಸ್ತೈಣತೆಯ ಅಂಶವು ಪುನಃ ಕಣ್ಣಿಗೆದುರಾಗುತ್ತದೆ. ಈ ಸ್ತೈಣತೆಯು 
ಅವಿವೇಕ; ನಾಗರಿಕತೆಯ, ಸಂಸ್ಕೃತಿಯ ಆಭಾಸ ಎನ್ನದೆ ಗತ್ಯಂತರವಿಲ್ಲ. 'ಯೋದೇಶ- 
ಕಾಲ-ಕಾರ್ಯವ್ಯಪೇಕ್ಷಯಾ ಪಂಡಿತಃ ಸ ಪುಮಾನ್‌' ಎ೦ಬ ಪಾತ್ರಾಪಾತ್ರವಿವೇಕದ 
ದೃಷ್ಟಿಯಿಲ್ಲದ ಕಾಲದಲ್ಲಿ ಇಂಥ ಧರ್ಮಾಭಾಸವು ಧರ್ಮವೆನಿಸಿ ಮನುಷ್ಯರ ಸೋಲಿಗೆ 
ಕಾರಣವಾಗುತ್ತದೆ. ಗಾ೦ಂಧಿಯವರು ಹುತಾತ್ಮರಾದಾಗ “1 18 68080005 10 00 100 
8006'' ಎ೦ದು ಬರ್ನಾಡ್‌ ಷಾ ಹೇಳಿದ ಹಾಗೆ, “ಅತಿ ಸರ್ವತ್ರ ವರ್ಜಯೇತ್‌' ಅಲ್ಲವೆ? 
ವೈಯಕ್ತಿಕ ಹಿತಾಹಿತಗಳ ವಿವೇಕದ ಪ್ರಕಾರ ಅತಿಸಾತ್ವಿಕತೆಯು ಸಾಧುವೆನಿಸಬಹುದಾದರೂ 
ಸಮಷ್ಟಿಯಲ್ಲಿ ಬದುಕಬೇಕೆಂದಿರುವ ಎಲ್ಲ ವ್ಯಕ್ತಿಗಳ ದೃಷ್ಟಿಯಿ೦ದ ಎಷ್ಟೋ ವೇಳೆ ಕರ್ತವ್ಯಬದ್ಧ 
ವ್ಯಕ್ತಿಯೊಬ್ಬನ ಅಥವಾ ಗು೦ಪೊ೦ದರ ಅತಿಸಾತ್ವಿಕತೆಯು ಲೌಕಿಕಮಾನದಲ್ಲಿ ಹಲವು 
ಸಲ ಅಷ್ಟೊಂದು ಒಳಿತಿಗಾಗದು. ರಾಜಾದಿನಾಯಕರೇ ಇದಕ್ಕೆ ದೃಷ್ಟಾಂತ. ಅವರ ನೇತೃ 
ಧರ್ಮಕ್ಕದೊಮ್ಮೆ ಎರುದ್ಧವಾದೀತು- ನೇಯರಿಗೆ ಹಾನಿ ಎನಿಸಿದಾಗ. 

ಬಹೂದಯದಲ್ಲೇ ಸರ್ವೋದಯವಿರುವುದು ವ್ಯವಹಾರ್ಯವಾದುದರಿಂದ 
ಧರ್ಮಾಧರ್ಮ ವಿವೇಚನೆಯಲ್ಲಿ ಸಮಷ್ಟಿದೃಷ್ಟಿಗೂ ವ್ಯಷ್ಟಿದೃಷ್ಟಿಗೂ ವಿರೋಧ ಬ೦ದಾಗ 
ಮೊದಲಿನದರ ಹಿತದ್ಭಷ್ಟಿಗೆ ವಿರೋಧವುಂಟಾಗದಿರುವಂತೆ ನಡೆದುಕೊಳ್ಳುವುದು 
ಎರಡನೆಯದಕ್ಕೆ ನ್ಯಾಯಬದ್ಧವೆನಿಸುತ್ತದೆ; ವ್ಯಷ್ಟಿಯ ಅಭಿಪ್ರಾಯವನ್ನು ಸಮಷ್ಟಿ ಸ್ವೀಕರಿಸಿದಾಗ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ರ್ಳ * 


ಮಾತ್ರ ಇಂತಹ ತೊಂದರೆ ಉಂಟಾಗದು. ವ್ಯಕ್ತಿಯ ಕಾರ್ಯಸ್ವಾತಂತ್ರ್ಯಕ್ಕೆ ಗಡಿಗೆರೆ 
ಎಳೆಯುವ ನಿಯಮವಿದು.” ವ್ಯಕ್ತಿಯು ತನಗೆ ಕಂಡಂತೆ ವಿಚಾರ ಮಾಡಬಹುದು, 
ಅ೦ಥ ವಿಚಾರವನ್ನು ಅನಿರ್ಬದ್ಧವಾಗಿ ಉಚ್ಚಾರ ಮಾಡಬಹುದು. ಆದರೆ ಆಚಾರದಲ್ಲಿ 
ತನ್ನ ಸುತ್ತುಮುತ್ತಲಿನ ಮಹಾಭಾಗರ (1/00) ಬಗೆಗೆ ತಾನು ಮಾಡಬೇಕಾಗಿರುವ 
ಕರ್ತವ್ಯಕ್ಕೆ ಲೋಪ-ಆಗಮ-ಆದೇಶಗಳುಂಟಾಗದಂತೆ ನೋಡಿಕೊಳ್ಳುವುದು ಅಗತ್ಯವಲ್ಲವೇ? 


ಸ್ವದೇಶದ ಏತಕ್ಕೆ ಎರುದ್ಧವಾದದು ಎಂದೂ ಸ್ವಧರ್ಮವಾಗದು. 


ಮನುಮತಾನುಸಾರಿಯಾದ ಮಹಾಭಾರತವು “ಶೂರಃ ಸರ್ವಂ ಪಾಲಯತಿ' ಎಂದು 
ಯೋಧನ ಪಾಲಕತ್ವವನ್ನೂ “ಬಲೇ ಪ್ರತಿಷ್ಠಿತೋ ಧರ್ಮಃ ಎಂದು ಅವನಿಗಿರಬೇಕಾದ 


ಅವಿವೇಕಿ ಸ್ವಾಮಿಯನ್ನು ದಂಡಿಸುವ ಪ್ರಬುದ್ಧತೆಯನ್ನೂ ಎತ್ತಿ ಹೇಳಿದೆ. 
೫ ೫ 8% 





೧೪. “೦15, ೦8118101001 1176, ೫11101 77117001 ]050118010 0೩50೦ 60 18117 10 ೦07015 

1118)7 00, ೩೧6 10 1110 111070 11110118111 ೦೩5೦5 ೩05010101)7 700110 10 00, ೦೦001106. 

1/7 (00 01118170078010 5001770115, ೩7೮, 1೪/1100 100001 1077 (10 ೩೦೧೪೮ 17101070000 

0811811070. 77110 1100107 ೦/0 11161110081 11051100 (705 18711111100; 00 1110568701 
111810 11135011 ೩ 1101581100 10 ೦0707 ಐ೦೦॥10.'' 

೫೦01 501 11111: ೦1 110007. 


* ೫೦ 


೫ 
ಶ್ರದ್ಧಾಧರ್ಮ 


ಧರ್ಮವನ್ನು “ಅಲೌಕಿಕೋಪಾಯ' ಎಂದು ಭಾರತವು ಗಹಿಸಿದ್ದರ ಅರ್ಥವನ್ನು 
ಮನುವು ಸುಳ್ಳುಸಾಕ್ಷಿ ಹೇಳಬಾರದೆಂದು ವಿಧಿಸುವಾಗ (1111-82) ಅರಿತು ಕೊಳ್ಳಬೇಕಾಗುತ್ತದೆ. 
ಸುಳ್ಳು ಸಾಕ್ಷಿಗಾರನು “ವರುಣನ ಪಾಶದಿ೦ಂದ ಬದ್ಧನಾಗುತ್ತಾನೆ; ಹಾಗೆ ಅವನು ನೂರಾರು 
ಜನ್ಮಗಳವರೆಗೆ ವಿವಶನಾಗಿ ಬದುಕಬೇಕಾಗುತ್ತದೆ'- ಅರ್ಥಾತ್‌ ದುಃಖಿಯಾಗಿರಬೇಕಾಗುತ್ತದೆ: 
“ಸರ್ವಂ ಪರವಶಂ೦ ದುಃಖಂ, ಸರ್ವಂ ಆತ್ಮವಶ೦ ಸುಖಂ' (11-160) ಎಂಬುದು 
ಮನುವಿನ ಸ್ವಾತಂತ್ರ್ಯಸೂತ್ರ `ಎಂಥವನ ಮನವನ್ನೂ ಓದಬಲ್ಲೆ' ಎಂಬ ಮನಃಶಾಸ್ತ್ರಜನಿನ್ನೂ 
ಹುಟ್ಟಲ್ಲ. ಜಾತ ಆತ್ಮಸಾಕ್ಷಿಯನ್ನು ಧಗ್‌ ಮಾನವ ವ್ಯವಹಾರಕ್ಕೆ ಗತ್ಯಂತರವಿಲ್ಲ. 
ಮನಸ ಸಾಕ್ಷಿಯನ್ನು ಅದುಮಬಹುದು; ಧರ್ಮ- -ಆತ್ಮ- ಪರಮಾತ್ಮರ ಸ್ಥಾನಮಾನಗಳೊಂದೇ 
ಎ೦ಬ ಶ್ರದ್ಧೆಯಿದ್ದಾಗ ಆತ್ಮಸಾಕ್ಷಿಯನ್ನು ಮನುಷ್ಯನೆ೦ಂದೂ ವಂಚಿಸಲಾರ. ಕನಕದಾಸರು 
ಬಾಳೆಹಣ್ಣನ್ನು ತಿಂದ ಕತೆ ಇದಕ್ಕೆ ನಿದರ್ಶನ. ದೈವಶ್ರದ್ಧೆಯ ಮಹಿಮೆ, ಅಪ್ರತಿಹತ 
ಪ್ರಯೋಜನ ಮತ್ತು ಅನಿವಾರ್ಯತೆ ಮನುವಿಗೆ ಗೊತ್ತು (1111-86. ತರ್ಕವು ಅಪ್ರತಿಷ್ಠ 
ಎ೦ಬುದು ತರ್ಕಸಿದ್ಧವಾಗಿರುವಾಗಲಂತೂ ದೈವಪಶ್ರದ್ಧೆ ಸುಪ್ರತಿಷ್ಠವಾಗುತ್ತದೆ.”* ಇಲ್ಲವಾದರೆ 
ಯಾವ ಸರ್ವಾಧಿಕಾರಿಯೂ ಎಲ್ಲ ಸಾಕ್ಷಿಗಾರರಿಂದಲೂ ಸತ್ಯವನ್ನೇ ಹೇಳಿಸಬಲ್ಲೆನೆಂದು 
ಹೇಳಲಾರನಾದುದರಿಂದ ಸುಳ್ಳು ಸಾಕ್ಷಿಗೆ ದೃಢವಾದ, ಅಭೇದ್ಯವಾದ ಪ್ರತಿಬ೦ಧವೇ 
ಇಲ್ಲದಂತಾಗುತ್ತದೆ. ಸುಳ್ಳೆಂಬ ತೂತನ್ನು ಭದ್ರವಾಗಿ ಮುಚ್ಚಿದ ಹೊರತು ಬಾಳುವೆ ಎಂಬ 
ಕುಂಭವು ಸುಖಪೂರ್ಣವಾಗದು; ನಮ್ಮ ನ್ಯಾಯದಾನ ಪದ್ಧತಿಯೆ೦ಬುದು 
ತೂತುಕೊಡದಿಂದ ಗಿಡಕ್ಕೆ ನೀರೆರೆಯಹೋದಷ್ಟೇ ಸ್ಥಿತಿಗಿಳಿದೀತು; ಅರ್ಥ-ಕಾಮಾಸಕ್ತಿಗಳನ್ನು 
ಒಂದು ಗಳಿಗೆಯ ಮಟ್ಟಿಗಾದರೂ ಬಿಡಬಲ್ಲ ಜೀವಿ ಆ ಗಳಿಗೆಯಲ್ಲಾದರೂ ಶುದ್ಧಾತ್ಮ 
ಅವನಿಗೆ ಮಾತ್ರ ಧರ್ಮಜ್ಞಾನವಾಗಲು ಸಾಧ್ಯ (11-13). ನಿಷ್ಪಕ್ಷಪಾತ ಬುದ್ಧಿ 





೧೫ "81810 00110105 (38! ೩ 78100 081170! 00೦ 500118 0111055 1! 0011705 10 ೦06... 4 
11178 (೮006... 0೩0 501೯ ೦೫ 181101 1110 5011-6001118 110111608115 1710 50030 
11000881011 011116 81೦೦೦, 501130 0೦11101 0815 0೩55100” 

-೪/11160/87 : 70 560177 08 8111050017 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೧ * 


ಅನ್ಯನಿಗಿರುವುದಸಾಧ್ಯ. ಮನುಷ್ಯನ ಅರ್ಥ-ಕಾಮ-ಮುಕ್ತ ಶುದ್ಧಸ್ಟರೂಪವೇ ಆತ್ಮ ಅದಕ್ಕೆ 
ಬೆಲೆಯಿಲ್ಲದಾಗ ಜೀವನಕ್ಕೆ ಎಲ್ಲಿಯ ಬೆಲೆ? ಆತ್ಮವು ಇಂದ್ರಿಯಪ್ರ್ನಕ್ಕೆ ಮೀರಿದ್ದಾದುದರಿಂದ 
ಅದೂ, ಅದು ಮಾತ್ರ ಕೊನೆಯದಾಗಿ ತಿಳಿದುಕೊಳ್ಳಬಹುದಾದಂಥ ಸೂಕ್ಷ್ಮತೆಯುಳ್ಳ 
ಧರ್ಮವೂ ಅಲೌಕಿಕ, ಅತೀಂದ್ರಿಯ, ಮನೋವಾಗತೀತ. ಆತ್ಮಸಾಕ್ಷಿಗೆ ಸ್ಥಾನವಿಲ್ಲದ 
ಸಮಾಜದಲ್ಲಿ ಪ್ರಾಮಾಣಿಕತೆಯೆಂಬುದೊ೦ದು ಟೊಳ್ಳುಗಟ್ಟ 'ಯೋ ಯತ್‌ - ಶ್ರದ್ಧ: ಸ 
ಏವ ಸಃ - ೦೧0 00000705 ೫1781110 00110706 - ಮಾನವನು ತಾನು ನಂಬಿದಂತೆಯೇ 
ಆಗುವನು' ಎಂಬುದು ಮಾನಸಶಾಸ್ತ್ರ ಸಿದ್ಧವಾದ ಅನುಭವದ ಮಾತು. ತಾನು ಮರ್ತ್ಯನಷ್ಟೇ 
ಎಂದು ನಂಬಿದವ ಮರ್ತ್ಯನಷ್ಟೇ; ತಾನು ಅಮರನಾದೇನೆಂದು ನಂಬಿದವನು 


ಅಮರನಾದಾನು!। 


81118880806 8೩1 - ಪ್ರಬುದ್ಧ ಶ್ರದ್ಧೆಯು ಯಾವಾಗಲೂ ಮಹೋನ್ನತ ನೈತಿಕ 
ಆದರ್ಶವನ್ನು ಆಧರಿಸಿರುತ್ತದೆ. ಅದರಿ೦ದಲೇ ಮನುವಿನ ಸಹಚಿ೦ಂತಕರಾದ ವ್ಯಾಸರು 
“ತ್ರದ್ಧಾವಾನ್‌. ಪೂತ ಏವಸಃ” ಎ೦ಬ ಮಾತಿನಲ್ಲಿ ಶ್ರದ್ಧೆಯು ಮನುಷ್ಯನ ಶೀಲವನ್ನು 
ತೊಳದು ಸ್ವಚ್ಛಗೊಳಿಸುತ್ತದೆ' ಎಂದು ಅಭಿಪ್ರಾಯಪಟ್ಟದ್ದಾರೆ. ಅಶ್ರದ್ಧಧಾನರು. 


ಗೋಮುಖವ್ಯಾಪರಲ್ಲವೇ?. ಅವರ ಸಭ್ಯತೆ ಕೇವಲ ಪ್ರದರ್ಶನವಲ್ಲವೇ? 
೫ ೫ 8% 


* ೫೨ 


ಹ 
ವರ್ಣಾಶ್ರಮಧರ್ಮ 


ಮನು ಮೊದಲಾದ ಧರ್ಮಶಾಸ್ತಕಾರರು ಹೇಳಿದ ವರ್ಣ-ಜಾತಿಗಳ ಕಡೆಗೆ 
ದೃಷ್ಟಿಯನ್ನೀಗ ತಿರುಗಿಸೋಣ. ವರ್ಣ-ಹಾತಿ ಭೇದಗಳ ದೆಸೆಯಿಂದ ಶ್ರಮವಿಭಜನೆಯ 
ತತ್ವವು ಅಮಲಿನಲ್ಲಿ ಬ೦ದು ಹಾನಿಕರವಾದ ಸ್ಪರ್ಧೆಯು ಉದ್ಯಮ-ಉದ್ಯೋಗ ಕ್ಷೇತ್ರಗಳಲ್ಲಿ 
ತಲೆಹಾಕದಂತಾಯಿತು ಎ೦ಬ ಸನಾತನ ಸಮರ್ಥನೆಯೊಂದು ಕಡೆ ಇದೆ; ಇನ್ನೊಂದು 
ಕಡೆ ಅವುಗಳ ದೆಸೆಯಿಂದ “ಹಾಳರ್ಧ ಹೊಲೆಯರೆಂದು, ಬೀಳರ್ಧ ಹೆಣ್ಣು ಎಂದು - 
ಹೋಳು ಹೋಳಾಗಿಹುದು, ಆಳು ಬಾಳಾಗಿಹುದು' ಎ೦ಂಬ೦ತಹ ಮೇಲು-ಕೀಳು ಎಂಬ 
ಭಾವನೆ ಬೆಳೆದ, ಸಾಮಾಜಿಕ ಐಕ್ಯ ಅಳಿದ, ಜಾತಿ ದ್ವೇಷ ನೆತ್ತಿಗೇರಿದ ಅಪದಶೆ ಬ೦ದಿತೆ೦ಬ 
ಖಂಡನೆಯೂ ಇದೆ. ಇವೆರಡರಲ್ಲಿ ಒಂದೊಂದು ಐತಿಹಾಸಿಕ ಅವಧಿಯಲ್ಲಿ ಒಂದೊಂದು 
ಸತ್ಯ ಎನ್ನಬಹುದು; ಸನಾತನಮತವು ಪ್ರಾಚೀನ ಸತ್ಯ, ವಿನೂತನಮತವು ಅರ್ವಾಚೀನ 
ಸತ್ಯ-ಅ೦ದಿಗಂದು, ಇಂದಿಗಿಂದು.9* ಧರ್ಮಶಾಸ್ತ್ರಗಳ ಇತಿಹಾಸವನ್ನು ಬರೆದ 
ಮಹಾಮಹೋಪಾಧ್ಯಾಯ ಕಾಣೆಯವರ ಮೂಲಶೋಧ ಇಂತಿದೆ: 


ಮೂಲತಃ "ವರ್ಣ'ದ ಕಲ್ಪನೆಯು ಕುಲ (8೩೦೦. ಸಂಸ್ಕೃತಿ (೮10/0), ಚಾರಿತ್ರ 
(೮೩/೩೦1೦?) ಮತ್ತು ವೃತ್ತಿ (0:01055100)ಗಳನ್ನು ಆಧರಿಸಿದೆ. ಮುಖ್ಯವಾಗಿ ಅದು 
ಮನುಷ್ಯನ ನೈತಿಕ ಹಾಗೂ ಬೌದ್ಧಿಕ ಯೋಗ್ಯತೆಯನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತದೆ. ಅದು 
ಮಾಡಿದ ಸಮಾಜವರ್ಗೀಕರಣವು ಹೆಚ್ಚು ಕಡಮೆ ಸ್ವಾಭಾವಿಕವೆನ್ನಬಹುದು. ಸ್ಮೃತಿಗಳಲ್ಲಿ 
ಸಹ ವರ್ಣದ ಆದರ್ಶವು ಕರ್ತವ್ಯಗಳಿಗೂ, ಸಮಾಜ-ಸಮುದಾಯಗಳ ಪ್ರಯತ್ನದ 
ಉನ್ನತತರಮಟ್ಟಕ್ಕೂ ಕೊಟ್ಟಷ್ಟು ಪ್ರಾಶಸ್ತ್ಯವನ್ನು ಆನುವಂಶಿಕ ಅಥವಾ ಜನ್ಮಸಿದ್ಧವೆನಿಸುವ 
ಹಕ್ಕು ಹಾಗೂ ವಿಶೇಷಾಧಿಕಾರಗಳಿಗೆ ಕೊಟ್ಟಲ್ಲ. ಜಾತಿಪದ್ಧತಿಯಾದರೋ ಹುಟ್ಟು ಹಾಗೂ 
ಆನುವಂಶಿಕತೆಗಳಿಗೆ ಸರ್ವಪ್ರಾಧಾನ್ಯವನ್ನು ಕೊಡುತ್ತದೆ; ಮತ್ತು ಸಂಬಂಧಿಸಿದ ಕರ್ತವ್ಯಗಳನ್ನು 
ಮಾಡಲು ಪ್ರಯತ್ನಿಸದೆ ಕೇವಲ ಅಂಥ ವಿಶೇಷ ಹಕ್ಕುಗಳಿಗೇ ಅಂಟಿಕೊಳ್ಳುವ 
ಮನೋಧರ್ಮದತ್ತ ಒಲೆಯುತ್ತದೆ. 





೧೭. “10 45181128 51761017 ೦೦೧1೦] 170 50111! ೦810 1701807 500181 ೦೯೮೦! 0೦೧೯' 
-[015 ೫01100 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೩ * 


ಕುಲದ ಪ್ರಶ್ನೆಯೇ ಅಳಿದಿರುವ ಇಂದಿನ ಭಾರತದಲ್ಲಿ ಗುಣ-ಕರ್ಮಾನುಸಾರ 
ವರ್ಣವರ್ಗಗಳನ್ನು, ಗುರುತಿಸುವ ನೈತಿಕ ಸ ಸ್ವಾತಂತ್ರ್ಯವನ್ನು ಯಾರೂ ವಹಿಸಬಹುದು. 
ಜಾತಿಯನ್ನಂತೂ ನಮ್ಮ ರಾಜ್ಯಸಂವಿಧಾನವು "ಮನ್ನಿ] ನದು. 'ದುದರಿಂದ ಜಾತಿಗಳಿಂದು 
ಕೇವಲ ಸಾಮಾಜಿಕ ಗುಂಪುಗಳಾಗಿವೆ; ಮತಾಚಾರ್ಯರ ಸಂಪ್ರದಾಯಗಳೇ ಅವುಗಳ 
ವಿಂಗಡಣೆಯ ನಿಯಾಮಕಗಳಾಗಿವೆ. ಅವುಗಳ ಮೂಲಕವೇ ಜಾತೀಯ ದ್ವೇಷವನ್ನು 
ಎಬ್ಬಿಸಿ, ಗು೦ಪುಗಳ ಅವಿಚಾರಬದ್ಧ ಐಕಮತ್ಯವನ್ನು ಕೆಲವೊಮ್ಮೆ ಘಟಿಸಿ, ಆ ಈ 
ರಾಜಕೀಯರೂ ವ್ಯಾವಹಾರಿಕರೂ ಸ್ಪಾರ್ಥವನ್ನು ಪರಹಾನಿಕರವಾಗಿ ಸಾಧಿಸಿಕೊಳ್ಳುವುದನ್ನು 
ನಾವಿಂದು ನಿಲ್ಲಿಸಬೇಕಾಗಿದೆ. 


ಆಶ್ರಮಧರ್ಮವೆಂಬುದನ್ನು ಭಾರತೀಂಯರು ಈಗಲೂ ಹೆಮ್ಮೆಯಿಂದ 
ಕಾಣಬಹುದಾಗಿದೆ.೧೭ ಮನುಷ್ಯನು ತನ್ನ ಆಯುಷ್ಯವನ್ನು ಸ್ವಾಭಾವಿಕವಾಗಿ ನಾಲ್ಕು 
ಮಟ್ಟಗಳ ಬೆಳವಣಿಗೆಗೆ ಮೀಸಲಿಟ್ಟುಕೊಳ್ಳುವುದು ಯೋಜನಾಬದ್ಧವಾದ ಜೀವನ. ಬಾಲ್ಯದಲ್ಲಿ 
ವಿದ್ಯಾರ್ಜನೆ ಮಾಡುವುದು, ಯೌವನದಲ್ಲಿ ಧರ್ಮಕ್ಕೆ ಅವಿರುದ್ಧವಾಗಿ (ಕಾಯದೆಶೀರ್‌) 
ಗೃಹಸ್ಥಜೀವನವನ್ನು ನಡೆಸಿಕೊಂಡು ಹೋಗುವುದು ಅರರ ಗೃಹಿಣಿಯ ಜೀವನವನ್ನು 
ಸಾಗಿಸುವುದು), ಮುಷ್ಟಿನಲ್ಲಿ (ಅರುವತ್ತನ್ನು ತಲುಪಿದ ಬಳಿಕ) "ಮೌನವಾಗಿ ಜೀವನದ. 
ಮೂಲಸತ್ಕ್ಯದ ಚಿ೦ತನವನ್ನು ಹಿಡಿಯುವುದು ಮತ್ತು ಅಂತ್ಯದಲ್ಲಿ ಪಕ್ಚಬುದ್ದಿಯ ಯೋಗದಿಂದ 
ಶಾಂತವಾಗಿ ಮರಣವನ್ನು ಸ್ವೀಕರಿಸುವುದು- ಎಂಬೀ ವ್ಯವಸ್ಥೆ ನಿತ್ಯನೂತನವಲ್ಲವೇ? 
ದ್ವಿಜತ್ಚದ ಕಲ್ಪನೆಯೂ ಹಾಗೇ 'ವಿದ್ಯಾವಿಹೀನಃ ಪಶುಃ" ಎ೦ಬ ತತ್ವವನ್ನು ಎತ್ತಿ ಹಿಡಿಯುತ್ತದೆ. 
ಈ ದೃಷ್ಟಿಯಿಂದಲೇ ವರ್ಣ- ಆಶ್ರಮಧರ್ಮವನ್ನು ಗಾಂಧಿಯವರು ಮೆಚ್ಚಿದ್ದು. ಎಶಿಷ್ಟಜ್ಜಾನ 
ಬೇಕಾದ ಕಸಬುಗಳ ತರಬೇತಿನ ಕೇ೦ದ್ರಗಳ ಅವಶ್ಯಕತೆಯನ್ನು ಕಡಿಮೆ ಮಾಡುವುದು 
ಕುಲಕಸುಬಿನ ಉದ್ದೇಶ. ಜಾತಿಪದ್ಧತಿಯ ನಿಜವಾದ ಪ್ರಯೋಜನ ಅನಾರೋಗ್ಯಕರ 
ಸ್ಪರ್ಧೆಯನ್ನು ನಿಲ್ಲಿಸುವುದರಲ್ಲೂ ದಕ್ಷತೆಯನ್ನು ಹೆಚ್ಚಿಸುವುದರಲ್ಲೂ ಇತ್ತು "ಬ 

೫ 8೫ 8% 





೧೭(ಬ). . "1! 5101975 (10 ೮6100700 ೩೭ ೫) ೦೩1] 0170 01 18/80 1071007 ೦18 0೩5105, 08 
11100 ೦೩೦0 1380 101 108 00101 0010713011 00818010115110 ೩ ೦೦1೩10 7೩00 ೦೯ 
[2101055100 - 07000181 0೩5॥05 - ೫೫6 1! 6071705 (1017 80117 ೦೦1೩17 100 
1817606 011005.' 

-.ಸ1111001105 ೦817618 
831 2. 1.1.0೩70 


* ೫೪ 


೭ 
ಪ್ರಜಾಧರ್ಮ 


ಊಟ-ಇಉಡಿಗೆ. ಆಹಾರ-ವ್ಯವಹಾರಗಳ ಶೌಚವೂ ಅದೇ ಮೇರೆಗೆ ಸಂಸ್ಕಾರದಿಂದ 
ಸಂಪನ್ನವಾಗಿರಬೇಕೆಂಬುದನ್ನು ಮನು ಒತ್ತಿ ಹೇಳುತ್ತಾನೆ. ಇದರಲ್ಲಿ 110818 ೩76 58011810 
- ಆರೋಗ್ಯ ಮತ್ತು ನೈರ್ಮಲ್ಯಗಳ ವಿಷಯವೂ 50048! ೫100000- ಸಾಮಾಜಿಕ 
ಸಭ್ಯವರ್ತನಾ ನಿಯಮಗಳೂ ಅಡಕವಾಗುತ್ತವೆ. ಧರ್ಮಶಾಸ್ತ್ರಗಳು ಮುಖ್ಯವಾಗಿ ಆಚಾರದ 
ಕೈಪಿಡಿಗಳಾಗಿ ಪರಿವರ್ತನ ಹೊ೦ದುತ್ತ ಹೋಗಲು ಅವು ಆಚಾರಕ್ಕೆ ತರಲಾರದ ವಿಚಾರ 
ಅಪ್ರಯೋಜಕ ಎ೦ಬುದನ್ನಾಧರಿಸಿದ್ದೇ ಕಾರಣ. ಆಚಾರವು ಬಹಳ ವ್ಯಾಪಕಾರ್ಥವುಳ್ಳದ್ದು. 
ಅದರಲ್ಲಿ ಉಪಚಾರ (೫೦7೫೩10). ಸತ್ಕಾರ (8050600810 80817000, ಸದಾಚಾರ 
(೮004 0076001) ಮು೦ತಾದ ಎಲ್ಲವೂ ಅಡಕವಾಗುತ್ತವೆ. ಕಾವ್ಯಬ೦ಧದಲ್ಲಿ ಔಚಿತ್ಯಕ್ಕೆ 
ಎಷ್ಟು ಸ್ಥಾನವಿದೆಯೋ ಜೀವನದಲ್ಲಿ ಆಚಾರಕ್ಕೆ ಅಷ್ಟೇ ಸ್ಥಾನವಿದೆ. ಬ್ರಹ್ಮಚಾರಿಯ ನಡತೆ, 
ಗೃಹಸ್ಥ-ಗೃಹಿಣಿಯರ ನಡತೆ, ವಾನಪ್ರಸ್ಥ ಹಾಗೂ ಸನ್ಯಾಸಿಗಳ ನಡತೆಗಳಲ್ಲದೆ 
ಕುಟು೦ಬದಲ್ಲಿಯ ಸದಸ್ಯರ ಪರಸ್ಪರ ನಡವಳಿಕೆಗಳೂ ಆಚಾರದಲ್ಲಿ ಅಂತರ್ಗತವಾಗುತ್ತವೆ. 
ದೇವ- ದ್ವಿಜ- ಗುರು- "ಶಿಷ್ಯ _ಓಿರಿಯ- ಕಿರಿಯ- ಸ್ತ್ರೀ ಪುರುಷ-ಪಿತೃ-ಪುತ್ರ- 
ಸಭಾಧ್ಯಕ್ಷ ಸಭಾಸದಸ್ಯರೆಲ್ಲರ. ವರ್ತನಾ 2 10ಜ ಉಕ್ತವಾದ. ಆಚಾರದ 
ಪ್ರಕರಣವು “ಸಿಎಿಕ್ಸ್‌' ಶಾಸ್ತ್ರಕ್ಕಿಂತಲೂ ವ್ಯಾಪಕವಾದುದು; ಅದೊಂದು "ನಾಗರಿಕ ಧರ್ಮ, 
ಸತ್ವಚಾಧರ್ಮ. ಈ 

ಆಚಾರದ ಮೂಲವಿರುವುದು ಶುದ್ಧಿಯಲ್ಲಿ, ಪಾವಿತ್ರ್ಯದಲ್ಲಿ. ಅದರಿಂದಲೇ 
ಗಾಂಧಿಯವರು "8107 15 00್ರ/ - ಪಾವಿತ್ರ್ಯವೇ ಸೌಂದರ್ಯ, ನೈರ್ಮಲ್ಯವೇ 
ಸೊಬಗು' ಎ೦ದು ಹೇಳಿದ್ದು ಅಪ್ರಾಮಾಣಿಕತೆ, ಅನಾರ್ಜವಗಳು ಆ೦ತರಿಕ ಅಶುಚಿಗಳು, 
ಸಂಮಿಶ್ರಸ್ಥಿತಿಗಳು. ಅದರಿಂದಲೇ ಅಲ್ಲೂ ಗಾಂಧಿಯವರು "56080071 15 811 - ಸದಾ 
ಸರ್ವವನ್ನೂ ಗುಪ್ತವಾಗಿಟ್ಟುಕೊಳ್ಳುವ ಅತಿವೃತ್ತಿ ಪಾಪಕರ' ಎಂದದ್ದು. ಯುಕ್ತವು ಶುಚಿ; 
ಆಯುಕ್ತವಾದ, ಆಸಮರಸ ವಾದ” ಮಿಶ್ರಣವು ಅಶುಚಿ. ಅಶುಚಿಯು' ಅರುಚಿ. ಅರುಚಿ 
ಅರಸಿಕತೆ. ಯುಕ್ತ. ಉಚಿತ, ಸಮ೦ಜಸ, ಹದ ಎನ್ನುವಂತಹ ವರ್ತನಾ ನಿಯಮಗಳನ್ನು 
ಆಚಾರಧರ್ಮವೆನ್ನಬಹುದು. ಇದು ಸಾ೦ದರ್ಭಿಕ. ದೇಶ-ಕಾಲ-ಕಲಾ-ಲೋಕ-ನ್ಯಾಯ- 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೫ * 


ಆಗಮಗಳಿಗೆ ಎರುದ್ಧವಾದ ಯಾವ ಅಂಶವೂ ಕಾವ್ಯದಲ್ಲಿ (ಸಾಹಿತ್ಯದಲ್ಲಿ) ಬರಬಾರದೆಂಬಂತೆ 
ಜೀವನದಲ್ಲೂ ಅಂಥ ಅಂಶಗಳು ಜುಗುಪ್ಸಾವಹ; "ಮನ್ವಾದಿ ಧರ್ಮಶಾಸ್ತ್ರಕಾರರು ಹೇಳಿದ 
ಗ್ರಾಹ್ಯ-ತ್ಕಾಜ್ಯ ಆಚಾರಗಳ ಬಹುಭಾಗವನ್ನು ನಾವು ಇಂದಿಗೂ ಭಾರತದ ಶಿಷ್ಟರ ನಡತೆಯಲ್ಲಿ 
ಕಾಣಬಹುದಾಗಿದೆ. ಈ ಪಿತ್ರಾರ್ಜಿತ ಸಂಸ್ಕಾರ ಸಂಪನ್ನತೆ ಎಂಬುದು ಭಾರತೀಯ 
ನಾಗರಿಕತೆಗೆ ಮನು ಕೊಟ್ಟ ದೊಡ್ಡ ಕಾಣಿಕೆಯಲ್ಲವೇ? 


ಆಹಾರದ ವಿಷಯವನ್ನೆಶ್ತಿಕೊ೦ಡರೆ, ಮಾ೦ಸ-ಮದ್ಯಗಳನ್ನು ಮನು ನಿಷೇಧಿಸದಿದ್ದರೂ 
ಅವನ್ನು ಬಿಟ್ಟರೆ ಮಹಾಫಲವುಂಟೆಂದಿದ್ದಾನೆ (1-56). ಬೆಳ್ಳುಳ್ಳಿ, ನೀರುಳ್ಳಿ, ಕೆ೦ಪು ಬೆಳ್ಳುಳ್ಳಿ, 
ಅಣಬೆ, ಕೊಳಕಿನಲ್ಲಿ ಬೆಳೆದ ಸಸ್ಕಪದಾರ್ಥಗಳು ಮುಂತಾದವನ್ನು ನಿಷೇಧಿಸಿರುವುದು 
ಶೌಚವಿಧಾನ (1-೨5). ಭಗವದ್ಗೀತೆಯಲ್ಲಿ ಹೇಳಿದಂತೆ ಆಯುಷ್ಯ, ಸತ್ವ ಬಲ, ಆರೋಗ್ಯ, 
ಸುಖ. ಪ್ರೀತಿಗಳನ್ನು ಬೆಳೆಯಿಸುವಂತಹ : ರಸ್ಯ ಸ್ನಿಗೃ, ಸ್ಥಿರ, ಹೃದ್ಯ ಆಹಾರ ಪದಾರ್ಥಗಳೇ 
ಮನುವಿನ ಮತದಲ್ಟೂ ಸಾತ್ರ್ತಿಕ, ಶ್ರೇಷ್ಠ ಎಂದು ತಿಳಿದುಕೊಂಡರೆ" ತಪ್ಪಾಗದು. ಕ್ಷೀಣಬಲರು 
ನಿಷ್ಕರುಣರಾಗುವಂತೆಯೇ ದಡಿಗರೂ ನಿಷ್ಠರುಣರಾಗುವುದು ಲೋಕಪ್ರಸಿದ್ಧ. ಆದುದರಿಂದ 
ಈ ಎರಡು ಅತಿದಶೆಗಳಿಗೂ ಒಯ್ಯದಿರುವ ನಿರ್ಮಲ-ಸೌಮ್ಯ ಆಹಾರಗಳ ಸೇವನೆ 
ಶರೀರಶಾಸ್ತ್ರ ದೃಷ್ಟಿಯಿಂದಷ್ಟೇ ಅಲ್ಲದೆ, ಅದಕ್ಕೂ ಹೆಚ್ಚಾಗಿ ದೇಹದ ಒಳಗೂ ಹೊರಗೂ 
ಸಾತ್ವಿಕ ಆದರಣವನ್ನು ನಿರ್ಮಿಸಿಕೊಡುವ ಕಾರಣದಿಂದ ಮಾನಸಶಾಸ್ತ್ರದ ಹಾಗೂ 
ನೀತಿಶಾಸ್ತ್ರದ ದೃಷ್ಟಿಗಳಿಂದಲೂ ಗಣ್ಯ. ಮೈಥುನಕ್ಕೆ ಹೇಗೆ ಉತ್ತಮಾಧಮ್‌ದಿ ವಿವಾಹ 
ಸಂಸ್ಕಾರಗಳಿರುವುವೋ ಹಾಗೆ ಆಹಾರಕ್ಕೂ ಉತ್ತಮ. ಮಧ್ಯಮ- ಅಧಮಯಾತ್ವಿಕ- ರಾಜಸ- 
ತಾಮಸ ) ಮಟ್ಟಗಳಿರುವುದು ಸಹಜ. ಆಹಾರ- ನಿದ್ರಾ-ಭಯ- ಮೈಥುನಗಳೆಂಬ 
ಪ್ರಾಣಿಧರ್ಮಗಳ ನಿರ್ವಹಣವು ಅವರವರ ಸಂಸ್ಕಾರದ ಮಟ್ಟಕ್ಕೆ ತಕ್ಕ ಹಾಗೇ 
ನಡೆಯುತ್ತಿರುವುದು ಇಂದಿಗೂ ಇದೆ. ಉತ್ತಮತ್ವವನ್ನು *ಟಿಯಸುವವರು ಈ ನಾಲ್ಕರ 
ಅನುಭವವನ್ನೂ ಉತ್ತಮ ವಸ್ತುಗಳಿಂದ ಹಾಗೂ ಉತ್ತಮ ರೀತಿಯಿಂದ ಪಡೆಯುವ 
ಯೋಜನೆಯನ್ನು ತಾವೇ ಹಾಕಿಕೊಳ್ಳುತ್ತಾರೆ. ಧರ್ಮಭೀರುಗಳೆಂದಾದರೂ 
ಧನಿಕಭೀರುಗಳಾದಾರೇ? ಹಾಗೇ. 

ಸರ್ವಾಶ್ರಮಿಗಳಿಗೂ ಆಶ್ರಯದಾತನಾದ ಗೃಹಸ್ಥನ ಆಶ್ರಮಧರ್ಮದಲ್ಲಿ ಅತಿಥಿಸತ್ಯಾರಕ್ಕೆ 
ಬಹಳ ಮಹತ್ವವಿದೆ. ಈಗಲೂ ವಿದೇಶೀಯರಿಲ್ಲಿ ಬ೦ದು ಭಾರತೀಯರ ಸತ್ಕಾರ ಶೀಲವನ್ನು 
ಕೊಂಡಾಡುವಂತಾಗಲು ನಮ್ಮ ಸಂಸ್ಕೃತಿ ನಾಯಕರಾದ ಮನ್ವಾದಿ ಧರ್ಮಜ್ಞರು ಅದನ್ನು 
ನಮ್ಮಲ್ಲಿ ಅಂದೇ ಬಿತ್ತಿ ಹೋದದ್ದೇ ಕಾರಣ. ತಮಗಾಗಿಯೇ ಅಡಿಗೆ ಮಾಡಿಕೊಳ್ಳುವ 
ಜನರು ಅನ್ನವನ್ನು ತಿನ್ನರು- ಅವರು ತಿನ್ನುವುದೆಲ್ಲಾ ಪಾಪವನ್ನೇ (111-118) ಎಂದ 
ನಾಗರಿಕತೆಯ ಮುಂದೆ ಮನೆಗೆ ಬಂದವರನ್ನು ಹೋಟೇಲಿಗೆ ಅಟ್ಟುವ ನಾಗರಿಕತೆಯನ್ನು 
ಇಟ್ಟು, ಬೇಕಾದವರು ಬೇಕಾದ ಹಾಗೆ ಬೆಲೆ ಕಟ್ಟಬಹುದು! ಭೋಜನವು ಭೋಗ- 
ವ್ಯಂಜಕ. ಯಜ್ಞವು ದಾನ-ತ್ಕಾಗಗಳ ವ್ಯಂಜಕ. ಭೋಗ್ಯಗಳನ್ನು ಅರ್ಥಾತ್‌ ಪಂಚೇ೦ದ್ರಿಯಗಳ 
ಹಸಿವನ್ನು ನೀಗಿಸುವ ವಸ್ತುಗಳನ್ನು ಯಜ್ಞ ಮಾಡಿ ಸತ್ಪಾತ್ರದಲ್ಲಿ ದಾನಮಾಡಿ, ಉಳಿದುದನ್ನು 


* ೫೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮನುಷ್ಯನು ಭೋಗಿಸುವುದೇ ಭಾರತದ ಹಿಮಾಲಯೋಪಮವಾದ ಆದರ್ಶ.?* 
ಗೌರೀಶಂಕರವನ್ನೇರಿದ ತೇನಸಿಂಗರೆಷ್ಟು ವಿರರವೋ ಈ ಆದರ್ಶವನ್ನು ಸಂಪೂರ್ಣವಾಗಿ 
ಪಾಲಿಸುವವರೂ ಅಷ್ಟೇ ವಿರಳ. ಕನ್ಯಾದಾನ, ಅನ್ನದಾನ, ಧನ-ಕನಕದಾನ ಇತ್ಯಾದಿ 
ಅಷ್ಟಭೋಗ್ಯಗಳ ದಾನವನ್ನೂ ಪ್ರಶಂಸಿಸಿರುವುದು ಬ್ರಾಹ್ಮ-ಯಜ್ಞಧರ್ಮದ ದೃಷ್ಟಿಯಿಂದಲೇ 
- ಅದೇ ಸುಕೃತ, ರಸ, ಆತ್ಮ: ಪರಹಿತವೇ ಸ್ವಹಿತ ಎಂಬ ಪರಮಧರ್ಮ; ಸಜ್ಜನರನ್ನು 
ಸಂತೋಷಗೊಳಿಸುವುವೆಲ್ಲವೂ ಸದ್ಭರ್ಮಕಾರ್ಯಗಳಲ್ಲವೇ? 


ತ್ಯಾಗವೇ ಸೇವೆ, ಸೇವೆಯೇ ಧರ್ಮಸಾರ. ತ್ಯಾಗಧರ್ಮವು 811100 - 5010281 
ನೈತಿಕವೂ ಹೌದು, ಆಧ್ಯಾತ್ಮಿಕ ಲಕ್ಷಣವುಳ್ಳದ್ದೂ ಹೌದು. ನೈತಿಕವಾಗಿ ಯೋಗ-ಕ್ಷೇಮ- 
ವೃದ್ಧಿ-ವ್ಯಯರೂಪದ ಭಾರತೀಯ ಅರ್ಥನೀತಿಯ ಕೊನೆಯ ಹಂತವನ್ನು ಸಂಚಿತ 
ಆಸ್ತಿಗೆ ಕೊಡಿಸುವ ವಿಧಾನವೆಂದರೆ ತ್ಯಾಗವೇ. ಅದು ಸಮಾಜಹಿತವನ್ನು ಕಾಯುವ 
ನೀತಿ, 7001800110 11700211511 ಆರ್ಥಿಕ ಸಾಮ್ರಾಜ್ಯವಾದ ಎಂಬ ಪೆಡಂಭೂತವಾಗಿ 
ವಿಕಾಸ ಹೊಂದುವ ಅಥವಾ ಧನಿಕ ಸರ್ವಾಧಿಕಾರಿತ್ವ ಇಲ್ಲವೆ ಸಂಕುಚಿತ-ಅಪ್ರಬುದ್ಧ 
ಬ೦ಡವಾಳಶಾಹಿಯಾಗಿ ಜಿಗಿದೇಳುವ ಪ್ರಭುತ್ವದ ಗರ್ಭಸ್ವರೂಪವು ವ್ಯಕ್ತಿಯ ಕೇವಲ 
ಸ್ವಾರ್ಥದ ಸಾಧನೆಯಲ್ಲಡಗಿದೆ- ಗುಂಪೊಂದು ವ್ಯಕ್ತಿಯಂತೆ ವರ್ತಿಸಿದಾಗ, ಒಕ್ಕಟ್ಟಿನಿ೦ದ 
ವ್ಯವಹರಿಸಿದಾಗ, ಅದರಿಂದಲೇ ವ್ಯಕ್ತಿಯ ಲಾಭಬಡಿಕತನವು ನಿಸರ್ಗಸಹಜವಾಗಿರುವ 
ಭಾರತದೇಶದಲ್ಲಿ “1.116 8181011110 - ಬದುಕು ಮತ್ತು ಬದುಕಗೊಡು? ಎಂಬುದನ್ನು 
ಹೇಳದೆ ತ್ಯಾಗವನ್ನು ಅರ್ಥಾತ್‌ '"1.011%6 ೩70 (1071110 - ಅನ್ಕರಿಗೆ ಬದುಕಗೊಟ್ಟು 
ಅನ೦ತರ ನೀನು ಬದುಕು” ಎಂಬ ವ್ಯಕ್ತಿಧರ್ಮವನ್ನು ಪದೇಪದೇ ಒತ್ತಿ ಹೇಳಲಾಗಿದೆ. 
ಅದು ಸಂಗತ್ಕಾಗವನ್ನು, ಅನಾಸಕ್ತಿಯನ್ನು, ಲೌಕಿಕವಾದ ಅಲ್ಪ ಆದರ್ಶಗಳನ್ನು ಬೆಂಬತ್ತಿ 
ಹೋಗುವ ಪ್ರವೃತ್ತಿಯ ಪರಿವರ್ತನವನ್ನು ಕ್ರಮೇಣ ಸಂಸ್ಕೃತನಲ್ಲಿ ಬೇರೂರುವಂತೆ ಮಾಡುತ್ತದೆ. 
ಆದುದರಿಂದ ಭಾರತದ ಆದರ್ಶ ಪುರುಷರೆಲ್ಲಾ ತ್ಯಾಗಿಗಳು; ಅವರೇ ಯೋಗಿಗಳು, 
ಭಗವಂತರು, ಮಹಾತ್ಮರು! ಮಹಾತ್ಮರಲ್ಲದೆ ಮತ್ತಾರು ಆಧ್ಯಾತ್ಮಿಕರು?*೪ 





8 ೫ ೫% 
೧೮. ೧) ತೇನ ತ್ಯಕ್ಷೇನ ಭುಂಜೀಥಾಃ ॥ -ಈಶಾವಾಸ್ಯ ಉಪನಿಷತ್‌ 
೨) ಯಜ್ಞಶಿಷ್ಟಾಶಿನಃ ಸ೦ತೋ ಮುಚ್ಕಂತೇ ಸರ್ವ-ಿಲ್ಪಿಪೈಃ । 
ಭುಂಜತೇ ತೇ ತ್ವಘಂ ಪಾಪಾ ಯೇ ಪಚಂತ್ಯಾತ್ಮಕಾರಣಾತ್‌ ॥ -ಭ.ಗೀ. 
೩) ಕೇವಲಾಘೋ ಭವತಿ ಕೇವಲಾದೀ ॥ -ವೇದ 


೧೯. ೧) . "1/27 000೦1705 ೩1 (70 010೦ (110 171070 00 70೩11505 11117501೯11 0170೧9'. 
೨೩ 10೦76 10 "181100811517' 
೨) ಸಂತೋಷಂ ಜನಯೇತ್‌ ಪ್ರಾಜ್ಯಸ್ರದೇವೇಶ್ವರ ಪೂಜನಂ. 
(೩) ಪುತ್ರಾನ್‌ ಬ್ರಾತೃನ್‌ ನಿಗೃಹ್ಹ೦ತೋ ವಿನಯಂತಶಶ್ಚ ತಾನ್‌ ಸದಾ 
ವಿನೀತಾ೦ಶ್ಚ ಪ್ರಗೃಹ್ಹ೦ತೋ ವಿವರ್ಧ೦ತೇ ಗಣೋತ್ತಮಾ: । 
ಪ್ರಾಜ್ಞಾನ್‌ ಶೂರಾನ್‌ ಮಹೋತ್ಸಾಹಾನ್‌ ಕರ್ಮಸುಸ್ಥಿರ ಪೌರುಷಾನ್‌ 
ಮಾನಯಂತಃ ಸದಾಯುಕ್ತಾ ವಿವರ್ಧಂತೇ ಗಣಾ ನೃಪ ॥. - ಮಭಾ. 


೫೭ * 


೮ 
ಶಿಕ್ಷಣಧರ್ಮ 


5(2600/5' 10150101170 - ವಿದ್ಯಾರ್ಥಿಗಳ ಶಿಸ್ತುಗೇಡಿತನದ ಬಗ್ಗೆ ಮಾರುದ್ದ 
ಲೇಖನ-ಭಾಷಣಗಳು ಹೊರಬೀಳುತ್ತಿರುವ ಇಂದಿನ ದಿನಮಾನದಲ್ಲಿ ಭಾರತೀಯ 
ಗುರುಕುಲವು ನೀತಿಗೆ ಕೊಟ್ಟ ಪ್ರಾಧಾನ್ಯವನ್ನು ಲೆಕ್ಕಿಸದೆ, ಸದ್ಯದ ಪದ್ಧತಿಯಲ್ಲೇ ಶಿಕ್ಷಣವನ್ನು 
ಸಾಗಿಸಿಕೊ೦ಡು ಹೋಗುತ್ತಿರುವುದು ಎಂಥ ವ್ಯಾಹತಿ (೮೦/8610000). ಎರುದ್ಧವರ್ತನೆ 
ಎಂಬುದು ವಿಚಾರವಂತರಿಗೆ ತಿಳಿಯದಿರದು. ಉಚ್ಚ ಪದಗಳಲ್ಲಿರುವ ಶಿಕ್ಷಣದ 
ಆಡಳಿತಗಾರರೂ, ಶಿಕ್ಷಕರೂ, ಮಾತಾಪಿತೃಗಳೂ, ಪಾಲಕರೂ ನಿರ್ಮಿಸಿದ ಶಿಕ್ಷಣಾವರಣದ 
ಪರಿಣಾಮವಾಗಿಯೇ ವಿದ್ಯಾರ್ಥಿಗಳಿ೦ದು ಬಯಸಿದಷ್ಟು ಬ ಜ್ಞಾನಿಗಳೂ ಶೂರರೂ ದಕ್ಷರೂ 
ಪ್ರಾಮಾಣಿಕರೂ ಸಭ್ಯರೂ "ಆಗುತ್ತಿಲ್ಲ. ಧರ್ಮಶಾಸ ಸ್ವಗಳ ಆಳಿಕೆಯಲ್ಲಿದ್ದ ಸರ್ವಾಂಗತಃ 
ಸುಬದ್ಧವಾದ ಜೀವನಪವದ್ಧತಿ ನಮ್ಮದಲ್ಲ; ಜೀವನದ ಎಲ್ಲ ವಿಭಾಗಗಳನ್ನೂ ಏಕಸೂತ್ರ 
ಬದ್ಧಗೊಳಿಸುವ ಸ ಸಮಾಜ ವ್ಯವಸ್ಥೆ ಕೈಯನ್ನು (ಕಾಲಾನುಗುಣವಾಗಿ) ಹೊಸದಾಗಿ ರಚಿಸಿಕೊಳ್ಳದೆ 
ಆವರಣವು ಸುಧಾರಿಸದು. 

ಆದರ್ಶರೂಪದಲ್ಲಿ ಬಣ್ಣಿಸಲಾದ ಭಾರತದ ಗುರು-ಶಿಷ್ಠರ ಬಾ೦ಧವ್ಯವನ್ನು ಹೊಗಳದ 
ಆಧುನಿಕನಿರಲಾರ. ನಾಗರಿಕತೆಂಯು ಬುನಾದಿಯಾದ ವಿದ್ಯೆಯನ್ನು ಕುರಿತು 
ಮನುವೇನೆನ್ನುತ್ತಾನೆ? “ಅಜ್ಜಾನಿಯೊಬ್ಬ ಶಿಶು ಎಂದನವ (1-153). ಅಶಿಕ್ಷಿತ- 
ಅಪಶಿಕ್ಷಿತರಿಂದ ತು೦ಬಿದ ಭಾರತಕ್ಕೆ ಈಗಲೂ ಆ ಮಾತು ಖಾರವಾದ ಎಚ್ಚರಿಕೆಯೆನಿಸಿದೆ. 
ಮನುವಿನ ಕಾಲದಲ್ಲಿ ಉತ್ತಮರಾಗಲು ವೇದಾಭ್ಯಾಸ ಬೇಕಾಗಿತ್ತು. ಅದರಿ೦ದ ಅವನದನ್ನೇ 
ಎತ್ತಿ ಹೇಳಿದ. ವೇದವಾಜ್ಯಯವೇ ಅ೦ದಿನ ಉತ್ತಮ "ವೇದ' ಅರ್ಥಾತ್‌ ಜ್ಞಾನ ಎನಿಸಿತ್ತು: 
ಇಂದಿಗೂ ಉತ್ತಮರಿಗೆ ಉತ್ತಮಜ್ಜಾನ ಭ೦ಡಾರವೆನಿಸೀತು- ಉತ್ತಮ ರೀತಿಯಿಂದ 
ಕಲಿತರೆ. ವಿಷಯದ ನೀತಿಮತ್ತೆಯೊಡನೆ ವಿಷಯ ವಿವರಣದ ವ್ಯವಸ್ಥೆಯಲ್ಲಿಯೂ 
ನೀತಿಗೆ (ಸಾಮಾನ್ಯ ಧರ್ಮಕ್ಕೆ) ಅತ್ಯಂತ ಹೆಚ್ಚಿನ ಸ್ಥಾನವಿತ್ತೆಂಬುದು ಗಮನಾರ್ಹವಾದ 
ಅ೦ಶ.55 ಏಕೆಂದರೆ ಮನಶಾಸ್ತರೀತ್ಯಾ ಗಾ೦ಧಿಯವರೆಂದ ಹಾಗೆ ಸಾಧನವು ಪವಿತ್ರವಾಗಿರದಲ್ಲಿ 





೨೦. (1) "500 7010 1110 8108! 08111717101 1170181 16085 018]706 111 ೩10101 0000೩/00'. 

(2) "117೩5 ೩೫ ೩!1-100116 ೦600೩೦7, ೫1111011 10081111110 018), ೩!! (70 1705001005 
08070 17611161081. 

- 1, ೫0100: 7110 ೮1171117800 111 1101001 17018. 


* ೫೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಾಧ್ಯವು ಸಿದ್ಧಿಗೆ ಮುಟ್ಟುವ ಹಾದಿಯಲ್ಲೇ ಅಪವಿತ್ರವಾಗುತ್ತ ಹೋಗಿ, ಸಿದ್ಧಿಯ ಆಭಾಸವನ್ನಷ್ಟೇ 
ಮನುಷ್ಯನು ಸಾಧಿಸುವಂತಾಗುತ್ತದೆ. ಆದುದರಿಂದ ವಿದ್ಯಾದಾನದ ಪದ್ಧತಿಯು ಅತ್ಯಂತ 
ಮಹತ್ವವುಳ್ಳದ್ದು. ಅಲ್ಲಿ ಆದರ್ಶ ಶಿಕ್ಷಕನನ್ನು ಆಯ್ದುಕೊಳ್ಳುವುದೂ, ಒಮ್ಮೆ ಹಾಗೆ ಆಯ್ದುಕೊಂಡ 
ಬಳಿಕ (ಆಚಾರ್ಯದೇವ) ಆಚಾರ್ಯನೇ ದೇವರೆಂದು ತಿಳಿವ ಶ್ರದ್ಧೆ-ನಿಷ್ಠೆಗಳೂ ಆವಶ್ಯಕ. 
ಈ ಸೂತ್ರವನ್ನು ವ್ಯವಹಾರದಲ್ಲಿ ತರಲು ಈಗ ಯಾರು ಎಲ್ಲಿ ಎಷ್ಟು ಪ್ರಯತ್ನವನ್ನು 
ಮಾಡುತ್ತಿದ್ದಾರೆ? ಶೀಲಕ್ಕೆ ತಕ್ಕಂತೆ ಜ್ಞಾನವಿದ್ದೀತಲ್ಲದೆ ಜ್ಞಾನಕ್ಕೆ ತಕ್ಕಂತೆ ಶೀಲವಿರಲಾರದು. 
ಗುರುತರವಾದ ಶೀಲಸಂಪನ್ನತೆಗೆ ತಕ್ಕ ಧನ-ಸ್ಥಾನ-ಮಾನಗಳನ್ನಿತ್ತು ನಿಯಮಿಸಲಾದ 
ಆದರ್ಶೊೋನ್ಮುಖರಾದ ತಜ್ಞರನ್ನು ನಾವಿ೦ದು ಎಷ್ಟು ಉಚ್ಚವಿದ್ಯಾನಿಲಯಗಳಲ್ಲಿ ಯಾವ 
ಪ್ರಮಾಣದಲ್ಲಿ ಕಂಡೇವು? ಕಾರಣಾಭಾವದಲ್ಲಿ ಕಾರ್ಯಾಭಾವವು ಸಹಜ. ಜೊತೆಗೆ 
ಶಿಕ್ಷಣದ ಏಕಾಂಗೀನತೆಯೂ ಅಪೂರ್ಣಶಿಕ್ಷಿತತೆಗೆ ದೊಡ್ಡದೊ೦ದು ಕಾರಣ. ಮೊದಲೇ 
ಹೇಳಿದಂತೆ ನೀತಿಶಿಕ್ಷಣಕ್ಕಿಂದು ವಿಶಿಷ್ಟ ಸ್ಥಾನವಿಲ್ಲ. ದೈಹಿಕ ಶಿಕ್ಷಣವು ಅವ್ಯವಸ್ಥಿತವೂ 
ವರದಿ-ಮಾತ್ರ-ಸತ್ಯವೂ ಆಗಿರುವುದು ಅನುಭವಸಿದ್ಧ. ಸಂಸ್ಕಾರಕ್ಕೆ ಸಹಜವಾದ 
ವೃತ್ತಿಶಿಕ್ಷಣವನ್ನು ತಕ್ಕ "ವಯಸ್ಸಿನಲ್ಲೇ ಸಫಲವಾಗಿ ಸರ್ವರಿಗೂ ಕೊಡುವ ಅನುಕೂಲವನ್ನು 
ಮೊದಲೇ ಮಾಡಿಲ್ವ ಆಹಾರಿ- -ವ್ಯವಹಾರಗಳೆಲ್ಲಾ ಅನಿಯಂತ್ರಿತ-ಗುರುವಿಗೂ ಶಿಷ್ಠನಿಗೂ 
ಎಲ್ಲರಿಗೂ! ಮನುವಿನ ಕಾಲದ ಗುರುಕುಲದಲ್ಲಿ ಇವೆಲ್ಲಾ ಇಲ್ಲ. ಅಲ್ಲಿ ಎಲ್ಲವೂ 
ನಿಯಮಬದ್ಧ-ದಿನದ ೨೪ ತಾಸುಗಳಲ್ಲೂ, ವರ್ಷದ ಮುನ್ನೂರರವತ್ತು ದಿನಗಳಲ್ಲೂ! 
೧೨ ವರ್ಷಗಳ ಕಾಲದಲ್ಲಿ ಬ್ರಹ್ಮಚಾರಿಯು ಸ್ನಾತಕನಾಗಬಲ್ಲ- ಅವನ ಆಚಾರ್ಯ 
ಶುಶ್ರೂಷೆಯ ಫಲವಾಗಿ." ಕಾಲೇಜಿನಲ್ಲಿಯೂ ಮುಖ್ಯ ವಿಷಯದ ಅಧ್ಯಾಪಕರಲ್ಲೂ 
ಅಂಥ ಮಹಾಚಾರ್ಯನನ್ನು ಕಾಣಲಾರದ ವಿದ್ಯಾರ್ಥಿಯೆಂತು ಸತ್ವಜೆಯಾಗಿ ಭಾರತದಲ್ಲಿ 
ಕಡೆಯತನಕ ಉಳಿದಾನು? "ಳ್ಳದರಿಗೆ ಕಳ್ಳರ ಸ್ಥಾನ, ಕಳ್ಳರಿಗೆ ಒಳ್ಳೆದರ ಸ ಸ್ಥಾನ - ಎ೦ಬ 
ನ್ಯಾಯವು ನೆಲೆನಿಂತ ಕಡೆಗಳಲ್ಲಿ ಆಚರಣೀಯ "ಆಚಾರವುಳ್ಳ ಆಚಾರ್ಯನು 
ಬದುಕಿಯಾನೇನು? ಆಚಾರವಿಲ್ಲದಲ್ಲಿ ಧರ್ಮವಿದ್ದೀತೇನು? ಧರ್ಮವಿಲ್ಲದೆ ಯಾವ 
ಸಂಸ್ಥೆಗೆ ಜಯ ದೊರಕೀತು? ಅಧರ್ಮದ ಮಗು ಅಶಿಸ್ತು: ಅನ್ಯಾಯದ ಮಗು 
ಅರಾಜಕತೆ. ಕೇವಲ ಸುದ್ದಿರೂಪದ ಜ್ಞಾನವು ಭಾರತದಲ್ಲಂತೂ. 'ಜ್ಞಾನ'ಪಲ್ಲ. ಮನಸ್ಸು- 
ಮಾತು-ಕಾರ್ಯಗಳ ಏಕರೂಪತೆ ಕಂಡುಬರದ ಮನುಷ್ಯನಿಲ್ಲಿ 'ಜ್ಞಾನಿ' ಎನಿಸಿದ್ದಿಲ್ಲ. 
ತಾಮಸಿಕ ಜ್ಞಾನಿಗಳ ಸಂಖ್ಯೆ ಹೆಚ್ಚಿದಾಗಲೆಲ್ಲಾ ಭಾರತವು ಗ್ಲಾನಿ ಹೊಂದಿತು. ಸಾತ್ತಿಕ 
ಆಚಾರ್ಯರಿಲ್ಲದಲ್ಲಿ ಸಾತ್ವಿಕ ವಿದ್ಯಾರ್ಥಿಗಳೆಲ್ಲಿದ್ದಾರು? ಕೇವಲ ಅರ್ಥ-ಕಾಮ-ಕೀರ್ತ್ಯಾಸಕ್ತ 
ಸ್ಪರ್ಧಾಳುಗಳ ಕರ್ಷ್ಯಾಮಯ ಶಿಕ್ಷಣಜಗತ್ತಿನಲ್ಲಿ ಭಾರತೀಯನಿಗೆಂತು ಸ್ವಧರ್ಮದ 
ಅರಿವಾದೀತು? ಸ್ವಧರ್ಮವರಿಯದವನ ಭಾರತೀಯತೆಗೆ ಅರ್ಥವೇನುಳಿಯಿತು9 

೨೧. ಮನುವಿನ ಪ್ರಕಾರ ವೇದತ್ರಯದ ಅಭ್ಯಾಸ ಮುಗಿಯುವುದು ೩೬ ವರ್ಷಗಳ ಗುರುಕುಲ ವಾಸದಲ್ಲಿ. 


ಒಂದೊಂದು ವೇದ ಶಾಖಾಭ್ಯಾಸಕ್ಕೆ' ೧೨ ವರ್ಷಗಳು. ಏಕವೇದಿಯಾದರೂ ೧೨ ವರ್ಷ 
ಗುರ್ವಾಜ್ಞಾಪಾಲಕನಾಗಿ ಅಧ್ಯಯನ ಮುಗಿಸಿದವ. 
೨೨. “101110 70[೦೩! (11! 111018 1122) 1210 71178 510 6051/05 11017) 1130 105101 01501717010, 


[17011606 (18/ 510 15 701 1160 10 101 0೫70 820181 5001 (51/೩01/81178)'. 
-51೯ 1000 1006/08 





ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ರ್ಜ * 


ಸ್ವಧರ್ಮವನ್ನರಿತವನೇ ಮಾನವಧರ್ಮಜ್ಞ (0060) ಸ್ವಪ್ರವೃತ್ತಿಜ್ಜನಾಗಿ ತನ್ನ 
ಕರ್ತವ್ಯವನ್ನು ಕಂಡುಕೊಂಡು ಬಾಳುವ ಭಾರತೀಯತೆ ಇಲ್ಲವಾದುದೇ ಶಿಥಿಲ ಆಡಳಿತ, 
ಶಿಥಿಲಶೀಲ ಅಲ್ಲಿ ಇಲ್ಲಿ ಕಂಡು ಬರಲು ಕಾರಣ. 


“ಭೋಗಕ್ಕೆ ಮರುಳಾಗಿ ಧರ್ಮವ ಮರೆದಧೊ- 
ಭೋಗಕೆ ಬೀಳ್ವರ ನಗುತ । 
ಭೋಗದೊಳಿದ್ದು ಯೋಗಿಗಳಂತೆ ಸುಖಿಯಹ 
ಭೋಗಿಗಳರಸ ನೀನೇಳು” 
ಎಂದು ರತ್ನಾಕರವರ್ಣಿ ಮನುಸ೦ಮತ ಶಿಕ್ಷಿತನನ್ನು ಎತ್ತಿಹಿಡಿದ್ದಾನೆ. 
೫ 8೫ 8 


*೬೦ 


೯ 


ಸೀ-ಪುರುಷಧರ್ಮ 


ಈ 


ಸಾಮಾಜಿಕ ಹಾಗೂ ಕೌಟುಂಬಿಕ ಸಮುದಾಚಾರಗಳ ಬಗ್ಗೆ ನಾವು ಧರ್ಮಶಾಸ್ತ್ರಗಳನ್ನೇ 
ತೆರೆದು ಓದಬೇಕಾಗಿಲ್ಲ. ಮನುಹೃದಯಜ್ಞರಾದ ವಾಲ್ಕೀಕಿ-ವ್ಯಾಸ-ಭಾಸ-ಕಾಳಿದಾಸ 
ಮುಂತಾದ ಖಷಿಗಳೂ, ಕವಿಗಳೂ ನಮ್ಮೆದುರು ಕಡೆದಿಟ್ಟ ಅತ್ಯಂತ ಸುಂದರವಾದ 
ನಾಯಕ ಕುಟು೦ಬಗಳೂ, ಮಠಗಳೂ, ಆಶ್ರಮಗಳೂ ಪ್ರಜಾ-ರಾಜಸ೦ಂಬ೦ಧದ ಚಿತ್ರಗಳೂ 
ಯಥೇಷ್ಟವಾಗಿವೆ. ತನ್ನ ಕುಲದಲ್ಲಿ ಶ್ರೇಷ್ಠರೆಂದು ಪ್ರಸಿದ್ಧರಾದವರ ಸತ್‌ಕೀರ್ತಿಯನ್ನು 
ಹೆಚ್ಚಿಸುವಂತಹ ನಡತೆ ಪುರುಷನಿಗಿರಬೇಕೆಂದೂ ಪತಿವ್ರತೆಯಾದ ವೀರಪತ್ನಿಯಾಗಿ 
ವೀರಮಾತೆಯಾಗುವ ಮಹತ್ವಾಕಾಂಕ್ಷೆ ಸ್ತೀಗಿರಬೇಕೆಂದೂ ಪ್ರಾಚೀನ ಕಾಲದ ಅಜಾತ 
ಸಾಹಿತ್ಯವು ಉದ್ದಕ್ಕೂ ಹೇಳುತ್ತ. ಬಂದಿತೆ ಕಾಳಿದಾಸನು ರೂಪಿಸಿದ ನಾಯಿಕೆಯರನ್ನು 
ಇಂದಿನ ಪಾಶ್ಚಾತ್ಯ ವಿದ್ವಾಂಸರೂ ವಿದುಷಿಯರೂ ಬಾಯಿತು೦ಬ ಹೊಗಳುತ್ತಾರೆ. ಸ್ತ್ರೀ 
ಪುರುಷರ ಹಕ್ಕು” 'ಬಾಧ್ಯ ತಗಳ ವಿಷಯದಲ್ಲಿ ಭಿನ್ನಾಭಿಪ್ರಾಯವುಳ್ಳ ಆಧುನಿಕ ವಿದ್ವಜ್ಞನೆತೂ 
ಧೀರೋದಾತ್ತ 'ಸುರುಷರ ಮತ್ತು ಸಾದ್ವಿಯರ ಚರಿತ್ರೆಗಳನ್ನು ಹೃತ್ಪೂರ್ವಕವಾಗಿ ಮೆಚ್ಚದ 
ಉಳಿದಿಲ್ಲ. ಆ ಮಾದರಿಯ ಪುರುಷರನ್ನೂ ಸ್ತ್ರೀಯರನ್ನೂ ರೂಪಿಸಿದ ಸಾಮಾಜಿಕ- 
ಆರ್ಥಿಕ-ಧಾರ್ಮಿಕ ಆವರಣವನ್ನು ವಿಮರ್ಶಿಸುವಾಗ ಕಾರ್ಯಗಳ ಔನ್ನತ್ಯವು ಕಾರಣಗಳ 
ಔನ್ನತ್ಯದ ವ್ಯಂಜಕ ಎಂಬುದನ್ನು ಅನೇಕ ಸಲ ಮರೆತುಬಿಡುವುದುರಟು., ಹಾಲಿನ 
ಉತ್ತಮಕೆ ಹಸುವಿನ ಉತ್ತಮಿಕೆಗೆ "ಸಕ್ಷಿಯಲ್ಲವೇ? 


ನಾಗರಿಕತೆಯ ರೂಪಣದಲ್ಲಿ ಮನುಷ್ಯ ಒ೦ದು ಅಂಗ, ಪದ್ಧತಿ ಇನ್ನೊಂದು ಅ೦ಗ 
(1/11 8701110 556079). ಈ ಎರಡೂ ಅ೦ಗಗಳು ಯುಕ್ತವಾಗಿದ್ದರೆ ಉತ್ತಮ ನಾಗರಿಕತೆ 
ಫಲಿಸುವುದು. ಹಾಗಲ್ಲದೆ ಮನುಷ್ಯ ಯೋಗ್ಯನಾದರೂ ಅವನ ಜೀವನಯೋಜನೆಯ 
ತತ್ವಪದ್ಧತಿಯು ಅಷ್ಟೇನೂ ಚೌಕಶುದ್ಧವಾಗಿಲ್ಲ -. ಅವನ ೫111080007 08? 50010- 
[0111081816 717100-000000110115 ಸಾಮಾಜಿಕ-ರಾಜಕೀಯ- -ನೈತಿಕ- -ಆರ್ಥಿಕ ಜೀವನ 
ಸಿದ್ಧಾಂತಗಳು ನೆಟ್ಟಗಿಲ್ಲ ಎಂಬುದೊಂದು ವಿಕಲ್ಪ; ಹಾಗಲ್ಲದೆ ಮನುಷ್ಯ 
ಯೋಗ ನಾಗಿಲ್ಲವಾದರೂ ಅವನ ಉಕ್ತ ಜೀವನವಿಧಾನಗಳು ತುಂಬ ಚೌಕಶುದ್ಧ, 
ನ್ಯಾಯಬದ್ಧ. ಆದರ್ಶ. ಪ್ರಬುದ್ಧ ಎನಿಸಿರುವುದು ಇನ್ನೊಂದು ವಿಕಲ್ಪ ಊಟ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೧ * 


ಈ ಎರಡು ತರಹದ ಸನ್ನಿವೇಶಗಳು ಎದುರಾದಾಗ ಇವುಗಳಲ್ಲಿ ಯಾವುದು ಹೆಚ್ಚು 
ಉತ್ತಮ ಜೀವನಕ್ಕೆ ಪೋಷಕ? ಎಂಬುದನ್ನು ಪರಾಮರ್ಶಿಸುವ ಅಗತ್ಯವೂ ಇತಿಹಾಸದ 
ವಿವಿಧ ಯುಗಗಳಲ್ಲಿ ವಿವೇಕಿಗಳಲ್ಲಿ ತಲೆದೋರುತ್ತದೆ. ಇಂತಹ ಸಂದರ್ಭಗಳಲ್ಲಿ 
ತರ್ಕಶುದ್ಧವೆಂದು ತೋರದ, ಆದರೆ. ಮನಃಶಾಸ್ತ್ರ ಶುದ್ಧವಾದ “ಸಾಧನ ಪಾವಿತ್ರ ವು 
ಸಿದ್ಧಿಯ ಪ 'ಸಾವಿತ್ರ ಕಾರಣ” ಎಂಬ ನೀತಿಯನ್ನೇ ಹಿಡಿಯುವುದು ನ್ಯಾಯ. ಏಕೆಂದರೆ 
ಆಗಮಾನುಸಾರಿ 'ತರ್ಕಕೃಷ್ಣೇ ವೇದಾಂತದ ರ ಪುರಸ್ಕಾರವಿತ್ರಂತೆ ವಎಚಾರ- 
ವಿಚಾರಾತೀತ ಎಂಬೆರಡೂ ಅಂಶಗಳಿಂದ ಕೂಡಿದ ಜೀವನದ ನ್ಯಾಯನಿರ್ಣಯವನ್ನು 
ಮಾಡುವಾಗ ಮನಃ ಶಾಸ್ತ್ರಾನುಗುಣವಾದ ತರ್ಕಕ್ಕಷ್ಟೇ ಮಾನ್ಯತೆ ಕೊಡುವುದು. 
ವಸ್ತುಸ್ಥಿತಿಯಿ೦ದ ನಮ್ಮನ್ನು ಬಹಳ ದೂರ ಒಯ್ಯಲಾರದು. 'ಬಡಲಾವಣೆಯೇ 
ಸ್ವಭಾವವಾಗಿರುವ ಈ "ಗತ್ತಿನಲ್ಲಿ ವಸ್ತು-ವ್ಯಕ್ತಿ- ತತ್ವಗಳ ಸ್ವರೂಪವು ಮನುಷ್ಯನ 
(00%/113 (೮೩॥೩೮%/ ಗ್ರಹಣ ಶಕ್ತಿ ಬದಲಾಗುತ್ತ ಹೋದಹಾಗೆ ಬದಲಾಗುತ್ತ 
ಹೋಗುತ್ತದೆ. ಆದುದರಿಂದ ವ್ಯಕ್ತಿ ಯೋಗ್ಯತೆ-ತತ್ವಯೋಗ್ಯತೆಗಳೆರಡರಲ್ಲಿ (ಅತ್ಯಯ ಪ್ರಸಂಗ 
ಬ೦ದಾಗ) ಎರಡನೆಯದಕ್ಕಿಂತ ಮೊದಲನೆಯದಕ್ಕೇ ಯಾವಾಗಲೂ ಜ್ಞಾನಿಲೋಕವು 
ಮತ ಹಾಕುತ್ತದೆ. ವ್ಯಕ್ತಿಯ ವ್ಯಕ್ತೀಕರಣಕ್ಕೆ ಜೀವನದ ಮಾನಸ-ಶಾರೀರಿಕ ಕಾರ್ಯಗಳೇ 
ಮಾಧ್ಯಮಗಳಲ್ಲವೆ? ಅಲ್ಲದೆ, ವ್ಯಕ್ತಮಾಡುವ ಮಾಧ್ಯಮಕ್ಕಿಂತ ವ್ಯಕ್ತವಾಯ್ತೆಂದು ನಾವು 
ತಿಳಿದುಕೊ೦ಂಬ ವ್ಯಕ್ತಿ-ವಸ್ತು-ಕಲ್ಪನೆ ಯಾವಾಗಲೂ ವ್ಯಾಪಕತರವಾದುದು. ಆದುದರಿಂದ 
ನಾಗರಿಕತೆಗಿ೦ತ ಮನುಷ್ಯನು ಹೆಚ್ಚು ಅ೦ಶಗಳಿ೦ದ ಕೂಡಿದವನಾಗಿರುತ್ತಾನೆ; ಅವನಲ್ಲಿ 
ನಾಗರಿಕತೆ, ತತ್ವಸಿದ್ಧಾಂತಗಳಲ್ಲಿ ಪೂರ್ಣವಾಗಿ ಪ್ರಕಟವಾಗದ ಎಷ್ಟೋ ಗುಣಗಳು, 
ಧರ್ಮಗಳು, ಸ್ವರೂಪಾ೦ಂಶಗಳು ಅಡಗಿರಬಹುದು. ಈ ವಿಚಾರದಿ೦ದಲೇ ಅಲೆಕ್ಸಿಸ್‌ 
ಕೆರೆಲ್ಲರು ಮನುಷ್ಯನಿನ್ನೂ ಪೂರ್ಣಜ್ಞಾತನಾಗಿಲ್ಲ ಎಂದದ್ದು. 
ಮೇಲಿನ ಮಾತುಗಳಿಂದ, ಮನುಹೃದಯವನ್ನು ಅ೦ದಿನ ಭಾರತೀಯ ಶ್ರೇಷ್ಠರ 
ಸಜ ವ್ಯಕ್ತ ಮಾಡಿದಷ್ಟು ಚೆನ್ನಾಗಿ ಇತಿಹಾಸ ವು ಬರೆದಿಟ್ಟ ಗ್ರಾಂಥಿಕ ನಿಯಮಗಳು 
ಖ್ಯಾನಿಸಲಾರವು: ಆ ನಿಯಮಗಳನ್ನಾ ದರೂ ಅಂದಿನ ಜನ. ಅರ್ಥಮಾಡಿಕೊಂಡಂತೆ 
ಷೂ ನಾವು ಅರ್ಥ ಮಾಡಿಕೊಳ್ಳಲಾರವು- ಎಂಬ ಅಂಶವೂ ಹೊರಬೀಳುವುದು. 
ಆದುದರಿಂದ ಅಭಿಜಾತ ವಾಜ್ಮಯವು ಚಿತ್ರಿಸಿಟ್ಟ ಮಹಾಪಾತ್ರಗಳ ಮೂಲಕವೇ ನಾವು 
ಮನುವಿನ ಶ್ಲೋಕಗಳನ್ನು ಹೆಚ್ಚು ಸಮರ್ಪಕವಾಗಿ ಅರ್ಥ ಮಾಡಿಕೊಳ್ಳಬಲ್ಲೆವು. ರಾಮ, 
ಧರ್ಮರಾಯ, ಭೀಷ್ಮ ದಿಲೀಪ, ರಘು, ಅಜದುಷ್ಕಂತ, ಪುರೂರವ, ನಳ ಹಾಗೂ 
ಸೀತೆ, ದ್ರೌಪದಿ, ಸಾವಿತ್ರಿ, ಅರು೦ಧತಿ, ಲೋಪಾಮುದ್ರೆ, ದಮಯಂತಿಯರು ಮಾನವ 
ನಾಗರಿಕತೆಯ ಉತ್ತಮ ಪ್ರತೀಕಗಳು. ಮನುವಿನ ಗ್ರಂಥವು ಕೇವಲ ದಿಕ್ಸೂಜಿ. ಅದನ್ನು 
ಆಧರಿಸಿ ಬಾಳಿದ ಮಹಾಪುರುಷರೂ ಮಹಾಸತಿಯರೂ ಇಂದೂ ರಸ್ಯಮಾನ 
ಪಾತ್ರಗಳಾದರೆ, ಆ ಗ್ರಂಥದಲ್ಲಿ ಇಂದಿಗೂ ಸ್ಫೂರ್ತಿ ಕೊಡತಕ್ಕ ನೈತಿಕ ಅಂಶಗಳಿವೆ 


ಚ 
ಎಂಬುದು ಶತಶಃಸಿದ್ಧ. ಉದಾಹರಣೆಗಾಗಿ ಶಕುಂತಲೆಯನ್ನು ತೆಗೆದುಕೊಂಡರೆ, ಅವಳು 


*೧ಯ೬೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಉತ್ತಮ “ಸಾದ್ವಿ' ಎಂದೆನಿಸಿದ್ದಾಳೆ, ಸ್ತ್ರೀತ್ವದ ಪರಮಾದರ್ಶ ಎನಿಸಿದ್ದಾಳೆ. ಮನುವಿನ 
ಪ್ರಕಾರ (17-165) ೦ರತಾವಳು ಮುನಸ್ಸು-ವಾಕ್‌-ದೇಹಗಳನ್ನು ಸದಾ 
ಸಂಯಮದಲ್ಲಿಟ್ಟುಕೊ೦ಂಡು (ಅರ್ಥಾತ್‌ ಅವನ್ನು ಯಾವಾಗಲೂ ಗಂಡನಲ್ಲೇ 
ನಿಷ್ಠವಾದವನ್ನಾಗಿ ಇಟ್ಟುಕೊಂಡು), ಗ೦ಡನನ್ನು ಬಿಟ್ಟು ಅವು ಚಲಿಸದಂತೆ 
ಅಂಕೆಯಲ್ಲಿಟ್ಟುಕೊ೦ಡು ವರ್ತಿಸುವಳೋ ಅಂಥ ಆರ ಸ್ತ್ರೀಯೇ ಸಾಧ್ವಿ ಅಂಥವಳಿಗೆ 
ಗಂಡನ ಲೋಕ ಅರ್ಥಾತ್‌ ಗತಿ ದೊರಕುತ್ತದೆ. ಅಂಥ ವೀರಪತ್ನಿ -ವೀರಮಾತೆ ಎನಿಸಿದ 
ಶಕುಂತಲೆಯ ಮಗ ಭರತನ ದೇಶವಿದು! "ವನು ಸರ್ವದಮನ! 


ಮನುವು ಬಾಲ್ಯವಿವಾಹವನ್ನು ಹೇಳಿದ್ದಾನೆಂಬ ಆರೋಪವಿದೆ. ಅದಕ್ಕೆ 
ವಿವೇಕಾನ೦ದರಂಥ ವಿವೇಕಿಗಳು “16178777 ೩೧6170110%0 ನಾವು (ಭಾರತೀಯರು) 
ಮದುವೆಯಾದ ಬಳಿಕವೇ ಪ್ರೀತಿಸುತ್ತೇವೆ” ಎ೦ದು ಉತ್ತರಿಸಿದ್ದುಂಟು. ಆದರೆ ಮನುವು 
ಹೆಣ್ಣಿಗೆ ಮದುವೆಯ ವಯಸ್ಸು ೮ ಅಥವಾ ೧೨ ಎಂದೂ, ಗಂಡಿಗೆ ೨೪ ಅಥವಾ ೩೦ 
ಎಂದೂ ಹೇಳಿದರೆ, ಅದೇ ಯುಗಕ್ಕೆ ಸೇರಿದ ಕೌಟಿಲ್ಯನು ಹೆಣ್ಣಿಗೆ ೧೨ ಆಗಬೇಕು, 
ಗಂಡಿಗೆ ೧೬ ಆದರೆ ಸಾಕು ಎ೦ದೂ ಹೇಳಿದ್ದುಂಟು. ಜಾತಕ ಕಥೆಗಳಲ್ಲಿ ಹೆಣ್ಣಿನ 
ಮದುವೆಯ ವಯಸ್ಸು ಸಾಮಾನ್ಯವಾಗಿ ೧೬ ವರ್ಷ ಎಂದು ಹೇಳಿದೆ. ಈ ಸಂಗತಿಗಳನ್ನು 
ನೋಡಿದರೆ ಮದುವೆಯು ದೇಶ-ಕಾಲ-ಸಾಮಾಜಿಕ ಪರಿಸ್ಥಿತಿಗಳಂತೆ ಬದಲಾಗುವ 
ವಯೋನಿಯಮವುಳ್ಳದ್ದೆಂಬುದು ಸ್ಪಷ್ಟವಾಗುತ್ತದೆ. ಪ್ರಾಚೀನ ಕಾಲದಲ್ಲಾದರೂ ವೈದ್ಯ 
ಹಾಗೂ ಕಾಮಶಾಸ ಸ್ವಗಳು ಜನನಶಾಸ್ತ್ರದ ದೃಷ್ಟಿಯಿಂದ ಪ್ರೌಢರ ವಿವಾಹವನ್ನೇ ಹೇಳಿದ್ದನ್ನು 
ನೋಡಿದರೆ ಮನುಪ್ರ ಹೇಳಿದ ಮಾತಿ ಅಂದಿನ ಒಂದು ಕಡೆಯ ರೂಢಿಯ ಅಭಿಲೇಖವಪ್ಪೇ 
ಎಂದುಕೊಳ್ಳಬಹುದು. 


ಎರಡನೆಯದಾಗಿ, ಸ್ತ್ರೀಯರನ್ನು ಗೌರವಿಸುವ ದೇಶವೇ ನಾಗರಿಕ ದೇಶ ಎ೦ಬ 
ಅಭಿಪ್ರಾಯವನ್ನು ಹೇಳಿದ” ಮನುವೇ. ಸ್ತ್ರೀಗೆ ಸ್ವಾತಂತ್ರ್ಯವಿಲ್ಲ ಎಂದು ಹೇಳಿದ್ದು ಹೇಗೆ? 
ಬಾಜು ಕುತೂಹಲಜನಕವಾದ ಪ್ರಶ್ನೆ: ಡು ಮೂರನೆಯ ಅಧ್ಯಾಯದ 
ಐವತ್ತಾರನೆಯ ಶ್ಹೋಕವಾದರೆ ಇನ್ನೊಂದು “ಎದನೆಯ ಅಧ್ಯಾಯದ ೧೪೮ನೆಯ 
ಶ್ಲೋಕ. ಈ ಸ೦ದರ್ಭದಲ್ಲಿ ಹಿಂದೆ ಹೇಳಿದ ಸಾದ್ವಿಯ ಲಕ್ಷಣವನ್ನು ನೆನೆದುಕೊಳ್ಳಬೇಕು. 
ಅವಳ ಬಗ್ಗೆ ಹೇಳುವಾಗ ಮನುವು (1-154) ಗಂಡನ ಗುಣಾವಗುಣಗಳನ್ನು ಲೆಕ್ಕಿಸದೆ 
ಅವನು ಎಂಥವನಾದರೂ ಅವನನ್ನು ಉಪಚರಿಸುವುದು, ಸತ್ಯರಿಸುವುದು ಸಾಧ್ವಿಯ 
ಲಕ್ಷಣ; ಒಮ್ಮೆ ಗಂಡನೆಂದು ವರಿಸಿದ (ಆಯ್ದುಕೊಂಡ) ಬಳಿಕ ಅವಳ ಮನೋದೈಹಿಕ 
ತೃಪ್ತಿಗಳಿರುವುದು ಅವನಿಗೆ ಸ್ತೀಲಿಂಗಎಿಶಿಷ್ಟವಾದ ವ್ಯವಹಾರಗಳಲ್ಲಿ ಸದಾ ಅನುಕೂರೆಯಾಗಿ 
ವರ್ತಿಸುವುದರಲ್ಲಿಯೇ - ಎಂಬ ಮನಃಶಾಸ್ತ್ರವನ್ನೂ ಕಾಮಶಾಸ್ತ್ರವನ್ನೂ ಹೇಳಿದ್ದಾನೆ. 
ಸ್ತ್ರೀಗೆ ಸ್ವಾತಂತ್ರ್ಯವಿಲ್ಲ ಎಂದರೆ ವ್ಯವಹಾರ ಜೀವನದಲ್ಲಿ. ಅವಳು ರಕ್ಷಿಣೀಯಳು ಎಂದಿಷ್ಟೇ 
ತರ್ಥ. "ಇದು `ಸ ಸರ್ಗನಿಯಮದಷ್ಟೇ ನಿಯತವಾಗಿದೆ - ಮಾನವರಲ್ಲಿ, ಸಂಸ್ಕ ರಲ್ಲಿ 
ಎವಾಹಧರ್ಮವನ್ನು ಪವಿತ್ರವೆಂದು ಸತೃಜೋತ್ಪಾದನೆಯ ದೃಷ್ಟಿಯಿಂದ ಒಪ್ಪಿಕೊಂಡದರಲ್ಲಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೩ * 


ರಕ್ಷಕತ್ಟವನ್ನು ಬಿಟ್ಟ ಗ೦ಡನ ಹೆಂಡತಿಗೆ ರಕ್ಷಿತಧರ್ಮವಿಲ್ಲವೆಂಬುದನ್ನು ಹೊಸದಾಗಿ 
ಯಾರೂ ಹೇಳಬೇಕಾಗಿಲ್ಲ; ಆಗಲೂ ಆ ಧರ್ಮವನ್ನವಳು ಇಟ್ಟುಕೊಂಡರೆ ಅಂಥವಳು 
ಮಹಾಸತಿ ಎನಿಸುತ್ತಾಳೆ. "ಯತ್ರ ನಾರ್ಯಸ್ತು ಪೂಜ್ಯಂತೇ' ಎ೦ಬ ಮಾತಿನಲ್ಲೇ ಗೌರವಿಸುವ 
ಅಥವಾ ಗೌರವಿಸದಿರುವ ಕರ್ತೃತ್ವವು ಪುರುಷಕೋಟಿಯದೆಂಬುದು ವ್ಯಕ್ತವಾಗುತ್ತದೆ. 
ಪುರುಷನೇ ಸ್ತೀಗುಣದ 8000815118 .& ೦೧! ಮನ್ನ! ಣೆಕಾರ ಎಂಬುದು ಅನುಭವನಿದ್ಯ 
ಆದುದರಿಂದ” ಅವನೊಡನಾಟವಿಲ್ಲದಲ್ಲಿ ಅವಳ ಜೀವನದ ಮೌಲ್ಯಕ್ಕೆ ಸಾರ್ಥಕತೆಯಿಲ್ಲ 
ಎಂಬ ಧ್ವನಿ ಈಗಲೂ ಭಾರತೀಯ ನಾಗರಿಕತೆಯಲ್ಲಿದೆ. ಇತರ ದೇಶಗಳಲ್ಲೂ ಇದನ್ನು 
ಸುರುತಿಸಬಹುಡು; ಕೇವಲ ಸ್ತ್ರೀಯ ಮೆಚ್ಚುಗೆಯಿ೦ದಲೇ ಜೀವನದ ಸಾರ್ಥಕತೆಯನ್ನು, 
ಕಾಂಬ ಪುರುಷಹೃ ದಯಗಳು `ಭಹಳ ಕಡಮ ಎನ್ನಬಹುದು. ಜೊತೆಗೆ ವ್ಯವಹಾರವಿನೂ. 
ಸ್ತ್ರೀಯ ಅಬಲತೆಗೆ' ಪ್ರಮಾಣವಾಗಿಯೇ ಇದೆ. ಆದರೆ ರಕ್ಷಣೀಯತೆಯನ್ನು ದಾಸ್ಯವೆಂದು' 
ತನುಭವಿಸುವುದಾಗಲಿ ದಾಸ್ಯವೆಂದು ಹೇರುವುದಾಗಲಿ ಮನುಷ್ಯ ಮಾನ್ಯವಾದ ಧರ್ಮವಲ್ಲ. 
ಹೇಳುವುದಷ್ಟೇ ಶಾಸ್ತ್ರವಾಗಿ, ಹಾಕುವುದು ಗಾಳವನ್ನೇ ಎಂಬ ಇತಿಹಾಸಾವಧಿಯಲ್ಲಿ 
ಯಾವ ಆದರ್ಶಶಾಸ ನವೂ ಯಾರನ್ನೂ ರಕ್ಷಿಸದು. ವ್ಯಕ್ತಿಗಳ ನೈತಿಕ ಅರ್ಹತೆಗೆ ಮೀರಿದ 
ಪ್ರಮಾಣದಲ್ಲಿ ಸ್ವಾತರತ್ರ್ಯ ಅವರಿಗೆ ದೊರತರೆ ಇತರರ ಜೀವನಸ್ಥಾತಂತ್ರ್ಯಕ್ಕೂ ತಮ್ಮ 
ಸುಖಕ್ಕೂ ಅವರು ಕಲುಕರಾಗಿಯೇ ತೀರುವುದು ನಿಸರ್ಗಸಹಜ. ಸ್ತ್ರೀ ಪುರುಷರ 
ಸಮಾನತೆಯನ್ನು ಸಾರಿದ ಈ ಸ್ವತಂತ್ರಯುಗದಲ್ಲಿಯೂ ಸ್ತ್ರೀಯು ಮಾನಸ- ಶೌರೀರಿಕವಾದ 
ಸಂಸ್ಕ ಶೆ ಸುಖವನ್ನು ಹೆಚ್ಚು ಪಮಾಣದಲ್ಲಿ ಉಣ್ಣುತ್ತಿದ್ದಾರೆ ಎಂದು ಎಜ್ಞಾನ- -ಶುದ್ಧವಾಗಿ 
ಹೇಳುವುದು ಕಷ್ಟ ಬ "ಸಾಮಾನ್ಯ ಸ್ಥಿತಿಯನ್ನು ಅಂದಾಜು ಮಾಡುವಾಗ ಸರಾಸರಿ 
ತೆಗೆದುಕೊಳ್ಳಲು ಬಹುಸಂಖ್ಯ ಪ್ರಯೋಜ್ಯರ ಆಜಾ 08 80617610 ಸ್ವಪರ- 
ಲಾಭ-ಹಾನಿಗಳನ್ನು ನಾಗರಿಕತೆಯ ಉತ್ಕರ್ಷಾಪಕರ್ಷಗಳ ಮಾನದಿಂದ, ವಸ್ತುನಿಷ್ಠತ್ರಯಸ್ಥ 
ದೃಷ್ಟಿಯಿ೦ದ ತೂಗಿ ನೋಡಬೇಕಾಗುತ್ತದೆ. ಇಂದಿನ ಮತಾಧಿಕಾರದಿ೦ದ ಸಂಪನ್ನರಾದ 
ಬಹುಸ೦ಖ್ಯರ ಪಾಡಿಗೂ ಇಂದಿನ ಹೊಸದಾಗಿ ಪಡೆದ (9) ಸ್ವಾತಂತ್ರ್ಯವುಳ್ಳ ಸ್ತ್ರೀಯರ 
ಪಾಡಿಗೂ ಸಮಷ್ಟಿದೃ ಷ್ಹಿಯಿಂದ ತೂಗಿ ನೋಡಿದರೆ ಬಹಳ ವ್ಯತ್ಯಾಸವು ಕಂಡುಬರುವುದಿಲ್ಲ. 
ಈ ಮಾತಿನ ಸತ್ಯತೆಯನ್ನು ಬಡ ಭಾರತೀಯ ಸ್ತ್ರೀ- ಪುರುಷರ' ಜೀವನ ಪರಿಸ್ಥಿತಿಯಲ್ಲಿ 
ನಿಂತುಕೊಂಡಾಗ. ಮಾತ್ರ "'೨ರಿತುಕೊಳ್ಳಲು ಶಕ್ಕಪಾದೀತು. ರೊಕ್ಕಸ್ಥರು ಸ ಸ್ವಾತಂತ್ರ್ಯವನ್ನು 
ಅಸಮಾಜವಾದೀಯ ಸಮಾಜದಲ್ಲಿ ಯಾವಾಗಲೂ ಕೊಳ್ಳಬಲ್ಲರು! ಜ್‌ 100) 0180) 
113070 1111185 111811 7೦೦/10 8€70781)1 11128170 - ಸಾಮಾನ್ಯರು ಊಹಿಸುವುದಕ್ಕಿಂತ 
ಹೆಚ್ಚಿನ ವಸ್ತುಗಳನ್ನು ರೊಕ್ಕ ಕೊಳ್ಳುತ್ತದೆ: ಸ್ವಾಚ್ಚಂದ್ಯ ಕೂಡ 'ಧನಾಧೀನ ದ ಇಂದಿನ 
ಅರಾಜಕ ಸಾಮಾಜಕ ಜೀವನದಲ್ಲಿ” ಇಂದಿನ "ಸ್ವೀಗೇನಾದರೂ ಕೆಲಮಟ್ಟಿಗೆ ಕೆಲವೆಡೆ 
ಉತ್ತಮಸ್ಥಿತಿ ಬಂದಿದ್ದರೆ ಹಿಂದಿನಂತೆಯೇ ಪುರುಷರ ಪ್ರಬುದ್ಧ ವಿಚಾರ - ವ್ಯವಹಾರಗಳಿಂದ; 
ಕಾಯದೆಯೂ ಅದರ ಫಲವೇ ಆದರೂ ಕಾಯದೆ ಜಾರಿಯಲ್ಲಿ ಬ ಫಲಿಸಿದ್ದಕ್ಕಿಂತ 
ಹೆಚ್ಚು ಸ್ತ್ರೀಯ ಮೇಲಿನ ದಯೆ ಪುರುಷರ ನಿತ್ಯದ ವ್ಯವಹಾರದಲ್ಲಿ ಕೆಲಸ ಮಾಡುತ್ತಿರುವುದೇ 
ಹೆಚ್ಚು ಪ್ರಭಾವಿ. ಸಾಮಾಜಿಕ - ಕೌಟುಂಬಿಕ ಜೀವನದ ಇಡಿನೋಟ ಹಿಡಿದು ಸಾಗಿದರೆ 


*ಓ೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತೋರುವುದಿದು: ಮದ್ಯನಿರೋಧ, ಮಾಂಸವಿರೋಧ. ವೇಶ್ಯಾವೃತ್ತಿಯ ಪ್ರತಿಬ೦ಧ ಮತ್ತು 
ಸ್ತ್ರೀಸ್ವಾತಂತ್ರ್ಯದಾನಗಳು ಯಾವಾಗಲೂ ಕಾಯದೆಯಿಂದ ಸಾಧ್ಯವಾಗಲಾರವು.* ಈ 
ವಿಷಯಗಳಲ್ಲಿ ರಾಷ್ಟೀಯ ಆವಶ್ಯಕತೆ ಉಂಟಾದಾಗಲೆಲ್ಲಾ ನೈತಿಕ ಚಳವಳವನ್ನು ಪ್ರಬಲವಾಗಿ 
ಕೈಕೊಳ್ಳುವುದೊ೦ದೇ ಪರಿಣಾಮಕರವಾದ ಉಪಾಯ. ಆದರೆ ಅದಕ್ಷ ಸರಕಾರಗಳು 
ಸಾರ್ವಜನಿಕ ಅಭಿಪ್ರಾಯಕ್ಕೆ ಅನುಗುಣವಾದ ಕಾಯದೆಯನ್ನೂ ಸಮರ್ಥವಾಗಿ ಜಾರಿಗೆ 
ತಾರದಿರುವುದಕ್ಕೆ ಇಂದಿನ ಭಾರತ ಹಲವು ನಿದರ್ಶನಗಳನ್ನು ಕೊಡಬಲ್ಲದು. 


೫ ೫ ಈ 





ಜೇ ಗ 11801011 ೦೩11701 00 7010117306 077 18775. 110 1010117) 111051 17011 1017 ೫771(1111 ೩00 
00 ೩ 0೫ 01 010 1110 08 (70 0೦೦/10. 10815181010 15 (110 ೦೦೩0೫೯೮ 18707 (1181 (130 
010೩೦೫ ೦1 1708011725. 1! 15 7೮17 ೦೦೧ 5816 (18/ 10815180100 11105! 701 8೦ ೩70೩6 08 
[200110 ೦0111100 001 1000 0೩೦೦ ೪1! 1. 

05100 8.8.1/1/1(8/11 


೬೫ * 


೧೦ 
ಶಾಸನಧರ್ಮ 


ಮೇಲಿನ ವಿಚಾರವು ಮನುಪಕ್ಷೀಯ. ಆದರೆ ಅದು ಶಾಶ್ಚತಧರ್ಮಕ್ಕೆ ಎರುದ್ಧವಾಗಿ 
ವ್ಯವಹಾರದಲ್ಲಿ ಬ೦ದಾಗ ತ್ಯಾಜ್ಯ; ಹಾಗೆ ಬಾರದಿದ್ದಾಗ ಗ್ರಾಹ್ಯ ಪಂಚಮಹಾಧರ್ಮಗಳ 
ಭಂಗವೇ ಯುರೋಪಿನಲ್ಲಾದರೂ ಕ್ರಾಂತಿಗಳನ್ನು ಎಬ್ಬಿಸಿದ್ದು. ಅವಕ್ಕೆ ಭಂಗ ಬ೦ತೋ 
ಇಲ್ಲವೋ ಎಂಬುದನ್ನು ಜನತೆಯಲ್ಲಿಯ ಯಾವ ಮೂರೂ ಮುಕ್ಕಾಲು ಮಂದಿಯೂ 
ನಿರ್ಣಯಿಸಲಾರರು. ಜನತಾತ್ಮವು ದಂಗೆಯೆದ್ದಾಗ ಐತಿಹಾಸಿಕ ನಿರ್ಣಯವನ್ನು ಎಲ್ಲ 
ಸಂಗತಿಗಳ ಮೇಲೂ ಅದೇ ಭದ್ರವಾಗಿ ಕೊಟ್ಟುಬಿಡುತ್ತದೆ. ಅಂಥ ಹೊಸ ಸದಾಚಾರದ 
ನೇತೃ “ನಾನಾಗಬೇಕು ತಾನಾಗಬೇಕು' ಎ೦ದು ಜನರು ಪ್ರಯತ್ನಿಸುವುದೂ ಯೋಗ್ಯ; 
ಅವರ ಭಿನ್ನಮತಗಳ ಪ್ರಕಟನೆಯೂ ಯೋಗ್ಯ ಆದರೆ ಜನಾ೦ತರ೦ಗವನ್ನು ಅರಿಯದೆ, 
ಅದು ಕೆಲವೇ ಪಂಡಿತಂಮನ್ಯರು ಯೋಜಿಸಿದ ಸುಧಾರಣೆಯನ್ನು ಸ್ವಾಗತಿಸಿ 
ಜೀರ್ಣಿಸಿಕೊ೦ಬಷ್ಟು ಪಕ್ಚವಾಗದೆ ಇರುವಾಗ ಮಾಡಿದ ಸಮಾಜ ಸುಧಾರಣೆಯ ಕಾಯದೆ 
(ಚಳವಳವಲ್ಲ, ಪ್ರಚಾರವಲ್ಲ, ಉಪದೇಶವಲ್ಲ, ವ್ಯಾವಹಾರಿಕ ಆದರ್ಶ ಉದಾಹರಣೆಗಳಲ್ಲ!) 
ಅಪ್ರಯೋಜಕ ಮತ್ತು ಕೆಲವೊಮ್ಮೆ ಹಾನಿಕರ ಎಂಬುದನ್ನು ದಿವಂಗತ ಡಾ. ಶ್ಯಾಮಪ್ರಸಾದ 
ಮುಖರ್ಜಿಯವರಂಥ ಭಾರತದ ಹಿತಚಿ೦ತಕರು ಸಮರ್ಥವಾಗಿ ಪ್ರತಿಪಾದಿಸಿದ್ದಾರೆ. 
ಅಶಾಶ್ಚ್ವತಧರ್ಮಗಳನ್ನೆಂದೂ ಯಾರೂ ಶಾಶ್ವತವೆನ್ನಲಾರರು. ವರ್ಣಾಶ್ರಮಾದಿ 
ಧರ್ಮಗಳನ್ನಲ್ಲದೆ ಜಾತಿಗಳ ಧರ್ಮಗಳನ್ನೂ ಶಾಶ್ಚತವೆಂದು ಮನು ಹೇಳಿದಂಥ ಭಾವ 
ತೋರಿದರೆ, ಅದು ವರ್ಣ-ಜಾತಿಗಳಿ೦ದ ಭಾರತವು ಗಣ್ಯವಾದ ಯಾವ ತೊಂದರೆಯನ್ನೂ 
ಅನುಭವಿಸದಿದ್ದ ಕಾಲದಲ್ಲಿ. ಪರಸ್ಪರವಾದ ಯಾವ ವ್ಯವಹಾರವೂ ಇಬ್ಬಣಗಳೂ 
ಏಕಾರ್ಥಕವಾಗಿ ತಿಳಿದು, ಭಾವಿಸಿ, ಜೀವಿಸುವಾಗಲೇ ವಾಸ್ತವಿಕ ಸತ್ಯವೆನಿಸುತ್ತದೆ. ಶೋಷ್ಯ- 
ಶೋಷಕ ಅನುಭವಗಳಾದರೂ ಹಾಗೇ; ಪೋಷ್ಯ-ಪೋಷಕ ಅನುಭವಗಳಾದರೂ ಅಷ್ಟೇ. 

ಈ ಮಾತುಗಳನ್ನಾಡಲು ಕಾರಣವೇನೆಂದರೆ ಹಿಂದಿನ ಧಾರ್ಮಿಕ ಮಠಗಳ 
ಬಹಿಷ್ಕಾರಕ್ಕಿಂತಲೂ, ಅನ್ಯಾಯವಾದ ಒಂದು ಕಾಯದೆಯು ಉಂ೦ಟು ಮಾಡುವ 
ಕ್ರೂರ ಪರಿಸ್ಥಿತಿ ಅವರ್ಣನೀಯ ಎಂಬುದೇ ಆಗಿದೆ. ಅಂಥ ಒ೦ದು ಕಾಯದೆ ಹತ್ತು 
ಹೆಜ್ಜೆ ಮುಂದೆ ಹೋದ ನೈತಿಕ ನಾಗರಿಕತೆಯನ್ನು ಒಂದೇ ಏಟಿಗೆ ಹಿಂದೆಳೆದೀತು. 


*.ಓ೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅದರಲ್ಲೂ ನಿಸರ್ಗ, ಜನಾ೦ತರ೦ಗದ ಸಂಸ್ಕಾರ, ಇತಿಹಾಸದ ಪರಿಸ್ಥಿತಿಗಳನ್ನು ವಿವರವಾಗಿ 
ನೋಡದೆ ಉದ್ದೇಶಸಾಧಕವಾಗುವಂತೆ ವ್ಯವಸ್ಥಿತವಾಗಿ ಅಮಲಿನಲ್ಲಿ ತರಲಾರದಂಥ, 
ಸದಾದರ್ಶವೆಂದು ಕೆಲವರು ತಿಳಿದುಕೊ೦ಡ, ಕಾಯದೆಯನ್ನು ಮಾಡುವುದು ನೀತಿಶೋಷಕ. 
ಮನುವಿನ ಪ್ರಪಂಚದಲ್ಲಿ ಆಳರಸರಿಗೆ ಕಾಯದೆ ಮಾಡುವ ಸ್ವಾತಂತ್ರ್ಯವಿದ್ದಿಲ್ಲವೆ೦ಬುದನ್ನು 
ನೆನಪಿಟ್ಟುಕೊಳ್ಳಬೇಕು. ಅ೦ದರೆ ೫೬0110 ೦011100 ಜನಾಭಿಪ್ರಾಯವನ್ನು 
ಗೂಢಚಾರಾದಿಗಳಿಂದ ತಿಳಿದೇ ರಾಜನು ಕೆಲವೊಮ್ಮೆ ಸ್ಮೃತೀತರವಾದ ಅವಶ್ಯಕ ಆಜ್ಞೆಗಳನ್ನು 
ಹೊರಡಿಸಬಲ್ಲವನಾಗಿದ್ದ. ಇದರರ್ಥವೇನೆಂದರೆ, ಭದ್ರವಾದ ನಾಗರಿಕತೆಯ ತಳಹದಿಯು 
ನೀತಿಪ್ರಧಾನವಾದ ಶಿಕ್ಷಣವಲ್ಲದೆ ಕಾಯದೆಯಲ್ಲ- ಎಂಬುದೇ ಆಗಿದೆ. ಕಾಯದೆಯು 
ನೀತಿಗೆ ಕೇವಲ ಪೂರಕ. ಅದರಿ೦ದಲೇ ಹಿ೦ದಿನ ಭಾರತವು “ಗುರುರ್ಬ್ರಹ್ಮಾ ಗುರುರ್ವಿಷ್ಟುಃ 
ಗುರುಃ ಸಾಕ್ಷಾನ್ಮಹೇಶ್ಚರಃ” ಎ೦ದು ಹೇಳಿದ್ದು. ಎಲ್ಲ ಪ್ರವಾದಿಗಳೂ ಮಹಾಚಾರ್ಯರು; 
ಅವರೇ ನಾಗರಿಕತೆಗಳ ವಕ್ತಾರರು. ಅವರ ಶಿಷ್ಯರಾಗುವುದೇ ಪ್ರಜಾಧರ್ಮ. 


ಧರ್ಮವನ್ನು ವಿಶಾಲಾರ್ಥದಲ್ಲಿ “೫ಬ 0811೧ - ಜೀವನದ ಮಾರ್ಗ” ಎಂದು 
ಧರ್ಮಜ್ಞರೆಂದುದುಂಟು. ಅದು ಜನತೆಯ ಸಂಸ್ಕೃತಿಯಾದಾಗ ಅದನ್ನು ರಾಜ ಗೌರವಿಸಿ 
ಅದನ್ನೇ ಅಮಲಿನಲ್ಲಿ ತರಬೇಕೆಂದು ವಿಜಿಗೀಷುಗಳಾದ (೮0100೦೦೫) ರಾಜರಿಗೆ 
ಉಪದೇಶ ಮಾಡಲಾಗಿದೆ. ಇದನ್ನು ಅರಿತರೆ ಲೋಕಮತಕ್ಕೆ ಹಿ೦ದಿನ ಕಾಯದೆತಜ್ಞರು 
ಎಷ್ಟು ಮನ್ನಣೆ ಕೊಡುತ್ತಿದ್ದರೆ೦ಬುದು ಸ್ಪಷ್ಟವಾಗುತ್ತದೆ. ಪ್ರಜಾಪ್ರಭುತ್ವದ ಈ ಯುಗದಲ್ಲಿ 
ಪ್ರಜಾಭಿಪ್ರಾಯ (ಬಹುಮತ) ಯಾವುದೆಂಬುದನ್ನು ತಿಳಿದುಕೊಳ್ಳಲು ಯೋಗ್ಯ 
ಮಾರ್ಗಗಳಿಂದ ಪ್ರಯತ್ನಿಸದೆ, ಪ್ರತಿಯೊಬ್ಬನೂ ತಾನೇ ಜನಪ್ರತಿನಿಧಿ ಎಂದು ಅಧಿಕಾರ 
ಸ್ಥಾನದಲ್ಲಿದ್ದಾಗ ಭಾವಿಸಿಕೊಂಡು ಕಾರ್ಯಾಸಕ್ತನಾಗುವ ಅಧರ್ಮ ಅತ್ಯಂತ ಹಾನಿಕರ. 


“ಆಚಾರವೇ ಧರ್ಮ, ಅನಾಚಾರವೇ ಅಧರ್ಮ' ಎ೦ಬುದು ಮನುಮತ. ಶಾಸನಬದ್ಧ 
ನಡೆವಳಿಕೆಯನ್ನಿದು ಒತ್ತಿ ಹೇಳುತ್ತದೆ. ಕಾಯದೆಯನ್ನು ಪಾಲಿಸಬೇಕೆಂಬುದು ಇಂದಿಗೂ 
ಸತ್‌ಪ್ರಜಾಸ್ವಭಾವವೆಂದು ಪರಿಗಣಿತವಾಗಿಲ್ಲವೇ?7೨) 

8 8% 8 





೨೨(ಬ) 12181128 (1.87) 15 60001601 0011 ಗ.011818-೩011818 101/8 608106 ೩5 (18! 
11100 15 ೦1:1706 0/7 501001 ೫೫೮ 5131111 870 15 0100011) ೩೦೭೦6 0) 10 0] 
8೦೦6 1700, ೫70100 50175 1118! ೩೦0೩1೩ 508705, 701 101 ೦೮510175, 00 108 
8೫180 80187100£. 
1/80 5111111 11006 0) ೮೫೫8೫7೩! 1೩ 


ಓಪ್ಪಿ * 


೧೧ 


ಆತ್ಮಧರ್ಮ 


ಕೊನೆಯದಾಗಿ. ಅಧ್ಯಾತ್ಮವಿದ್ಯೆಗೆ ಹೆಸರಾದ ಭಾರತೀಯ ನಾಗರಿಕತೆಯನ್ನು ಮನು 
ಹೇಗೆ ಪ್ರತಿನಿಧಿಸುತ್ತಾನೆ ಎಂಬುದನ್ನು ನೋಡೋಣ - ಮುಕ್ತಾತ್ಮನ ಧರ್ಮವೇನೆಂಬುದನ್ನು 
ಅವಲೋಕಿಸೋಣ: 


ಧರ್ಮ - ಅರ್ಥ - ಕಾಮಗಳ ಸಾಧನೆಯ ರೀತಿ, ಮಾರ್ಗ, ಧರ್ಮ ಎಂಬುದನ್ನು 
ವಿವರಿಸಿದ್ದಲ್ಲದೆ ಮನುವು ಮಾನವ ಜೀವಿತದ ಪರಮಮೌಲ್ಯ ಪರಮಾರ್ಥ, ಪರಮಾದರ್ಶ 
ಎನಿಸಿದ ಮೋಕ್ಷ ಅಥವಾ 501/10 1100)- ನಿರಪೇಕ್ಷ ಸ್ವಾತಂತ್ರದ ಮ ಸಿತಿ, 
(ಮನೋಧರ್ಮ. ಮನಃಸಾರ, ಶುದ್ಧಚೇತನಾಸ್ಪರೂಪ) ಅಥವಾ ಅತ್ಯಾವಸ್ಥೆ ಯು ಮನುಷ್ಯನಲ್ಲಿ 
ಚಾಲಕಶಕ್ತಿಯಾಗಿ ಅವನ ಇಡಿ” ನಿಷ್ಠೆಯನ್ನು ಆಕ್ರಮಿಸಿದಾಗ “ವನ ಒಳ-ಹೊರ 
ಲಕ್ಷಣಗಳೆಂತಿರುವುವೆ೦ಬುದನ್ನು ಆರನೆಯ ಅಧ್ಯಾಯದಲ್ಲಿ (11-44) ಹೇಳಿದ್ದಾನೆ. ಅಶನಕ್ಕೆ 
ಮಣ್ಣಿನ ಭಿಕ್ಷಾಪಾತ್ರೆ ಹಿಡಿದು ತಿರುಗುವುದು, ವಸ ತಿಗೆ ಮರದ ನೆರಳನ್ನಾಧರಿಸುವುದು. 
ವಸನಕ್ಕೆ ಹಳೆಯ ಹರಕು ಅರಿವೆಯನ್ನು ಬಳಸುವುದು (ಕೇವಲ ಕೌಪೀನಧಾರಿಯಾಗಿ 
ತಿರುಗುವುದು) ಮತ್ತು ಯಾರನ್ನೂ ಸಹಾಯಕರೆ೦ದು ಅವಲಂಬಿಸದಿರುವುದು (ಏಕಾಕಿಯಾಗಿ 
ಇರುವ ಮನೋಭಾವ ತಾಳಿರುವುದು), ಬೇಕಾದವರು, ಬೇಡವಾದವರು ಎ೦ಬ ಭೇದಬಿಟ್ಟ 
ಸಾಮ್ಯವಾದಿಯಾಗಿ ಜೀವಿಸುವುದು - ಮುಕ್ತನ ಲಿಂಗ ಅಥವಾ ಗುರುತು. ಲಕ್ಷಣ. 
ಅಥ ಜೀವನಮಾರ್ಗವು ಮುಮುಕ್ಟುವಿಗೂ ಮುಕ್ತನಿಗೂ ಸಾಧಾರಣ. ಭಾರತದಲ್ಲಿ 
ವೇದಾಂತದ ಆಚಾರ್ಯತ್ರಯರ ಉದಯವಾದ ಕಾಲದಿಂದ ಮುಕ್ತಚೇತನೆಯ ಸ್ಟರೂಪವು 
ಅತ್ಯಂತ ವಿವಾದಾಸ್ಪದವಾಯಿತು. ಆದರೆ ಮುಕ್ತರ ಬಾಹ್ಯ ಲಕ್ಷಣವಂತೂ ಇಂದಿಗೂ 
ಮೇಲೆ ಹೇಳಿದಂತೆ "ಬಹುಸಂಖ್ಯರ ಅಭಿಪ್ರಾಯಕ್ಕೆ ಸಮೃತವಾಗಿಯೇ ಇದೆ. ನೀತಿಶಾಸ್ತ್ರ 
ಮಾನಸಶಾಸ್ತಗಳ ದೃಷ್ಟಿಯಿಂದ ಉಕ್ತ ಮುಕ್ತ ಜೀವನಪದ್ಧತಿ ಅತ್ಯಂತ ಸಾಧುವೆನಿಸುತ್ತದೆ 
ಎ ಅದೊಂಶೇ ಸಾಧುವೆನಿಸುತ್ತದೆ - ಮುಕ್ತರಿಗೆ ಮಾನ್ಯತೆ ಇರುವ ರಾಷ್ಟ್ರದಲ್ಲಿ. ಇದೇ 
ಯೋಗಜೀವನದ ಬಾಹ್ಯಶೀಲ. 


* ೬೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಶರೀರಿಗಳಿಗೆ ಮರಣವು ಪ್ರಕೃತಿ, ಜೀವಿತವು ವಿಕೃತಿ; ಕ್ಷಣದ ಮಟ್ಟಿಗೆ ಉಸಿರಾಡಿಸುತ್ತ 
ಬದುಕಲಾದರೆ ಜೀವಿಗೆ ಅಪ್ಪೇ ಲಾಭ - ಎಂದು ಕಾಳಿದಾಸ ಕೂಡ ಆತ್ಯಂತಿಕವಾದ 
ಮಾನವಜೀವಿತದ ವಿಕಾಸಪದವನ್ನು ಹೇಳಿದ್ದು ಮನ್ವನುಕೂಲವಾಗಿಯೇ. ಪ್ರಪಂಚವನ್ನು 
ಮೀರಿ ಮತ್ತೂ ಎತ್ತರಕ್ಕೇರಿ ನೋಡುವ ಮಾನವವ್ಯಕ್ತಿತ್ರದ ದೃಷ್ಟಿಯಲ್ಲಿ ಮುಕ್ತಸ್ಥಿತಿ ಅತ್ಯಂತ 
ಆರೋಗ್ಯಕರವಾದ ಪರಮ ಪದವಿ. ಪ್ರಪಂಚಪಜ್ಞೆಯನ್ನು ಮೀರಿ ನಿಷ್ಟಪಂಚ ಪಜ್ಞೆಗೇರುವುದೂ, 
ಮರ್ತ್ಯಪ್ರಜ್ಞೆಯಿ೦ದ ಅಮೃತಪ್ರಜ್ಞೆಗೇರುವುದೂ, ಪ್ರತ್ಯೇಕ ಜೀವಪ್ರಜ್ಞೆಯಿ೦ದ ವಿಶ್ವಾತ್ಮಪ್ರಜ್ಞೆ 
ಗೇರವುದೂ ಸಹಜವಾದ ಮಾನವವಿಕಾಸದ ಕ್ರಮ. ಮುಕ್ತಿಯ ಅ೦ತಃಸ್ಟರೂಪವಿದು. 
ಏಕೆ೦ದರೆ, ಮನುವಿನ ಪ್ರಕಾರ (೫11-118) ತನ್ನಲ್ಲಿ ಎಲ್ಲವನ್ನೂ (ಸತ್ತನ್ನೂ ಅಸತ್ತನ್ನೂ) 
ನೋಡಬೇಕು, ಸಮಾಧಾನಶೀಲನಾಗಿರಬೇಕು; ಹೀಗೆ ಸರ್ವವನ್ನೂ ಆತ್ಮಸ್ಥವನ್ನಾಗಿ ನೋಡಿದರೆ 
ಮನುಷ್ಯನ ಮನಸ್ಸು (ರಾಗ - ದ್ವೇಷಗಳಿ೦ದ ಮುಕ್ತವಾಗಿ) ಅಧರ್ಮಾಚರಣೆಗೆ ಒಲೆಯದು; 
ಸರ್ವಭೂತಗಳಲ್ಲಿ (21-91) ಆತ್ಮವನ್ನೂ (ತನ್ನನ್ಸೂ) ಆತ್ಮದಲ್ಲಿ (ತನ್ನಲ್ಲಿ ಎಲ್ಲ 
ಚರಾಚರಗಳನ್ನೂ ಸಮದೃಷ್ಟಿಯಿ೦ದ ಏಕಕಾಲದಲ್ಲಿ ಭಾವಿಸಬಲ್ಲ ಪ್ರಜ್ಞಾವಂತನಾದವ 
ಸ್ವಾರಾಜ್ಯವನ್ನು (ಸ್ಪಸ್ತರೂಪ ಸ್ಥಿತಿಯನ್ನು) ಅರ್ಥಾತ್‌ ಮೋಕ್ಷವನ್ನು ಅನುಭವಿಸುತ್ತಾನೆ. 
(085010088085- ಚೇತನೆಯ ಅಥವಾ ಪ್ರಜ್ಞೆಯ ಉಕ್ತ ಅವಸ್ಥೆಯ ಲಕ್ಷಣವನ್ನು 
ಗಮನಿಸಿದರೆ ಮನು ಹೇಳುವ ಮೋಕ್ಷದ ಕಲ್ಪನೆ ಸ್ಪಷ್ಟವಾಗುವುದು. ಅದು ನಿಜವಾದ 
ಜೀವನ್ಮುಕ್ತಪ್ರಜ್ಜೆ, ವಿಶ್ವಕುಟುಂಬಿತ್ವ ಅಥವಾ ವಿಶ್ವವೇ ನಾನೆಂಬ ಏಕೀಕೃತ ಪ್ರಜ್ಞೆ: 
ಭಿನ್ನಾತ್ಮನಾಗಿದ್ದೆನೆಂದು ಭಾವಿಸುತ್ತಿದ್ದ ವ್ಯಕ್ತಿಗೆ ಏಕಾತ್ಮಪ್ರತ್ಯಯಸಾರದ ಸಾಕ್ಷಾತ್ಕಾರವಾಗುವುದು- 
ಸ/0501010 0171170151158/07 08110 1116111601 00501005005 “ನಾನು ಜಗತ್ಪಜೆ” 
ಎಂದುಕೊಂಡು ಹೆಮ್ಮೆಪಡುವ ಇಂದಿನ ನವ್ಯಕಲ್ಪನೆಯನ್ನು ಪ್ರಚಾರ ಮಾಡುತ್ತ ಬದುಕುವ 
ಆ ಈ ಸದಾತ್ಮರ ಮಟ್ಟಕ್ಕಿಂತ ಮನುದರ್ಶನ ಎಷ್ಟು ಎತ್ತರ ಎ೦ಬುದನ್ನು ಬಿಡಿಸಿ 
ಹೇಳಬೇಕಾಗಿಲ್ಲ. ಈ ಆತ್ಮಸ್ಥಿತಿಯನ್ನು ಅಗ್ನಿಯೆ೦ದೂ, ಮನುವೆಂದೂ, ಪ್ರಜಾಪತಿಯೆಂದೂ, 
ಇಂದ್ರನೆಂದೂ, ಪ್ರಾಣವೆಂದೂ, ಬ್ರಹ್ಮವೆಂದೂ ಶಾಶ್ವತಪದಾರ್ಥವೆಂದೂ ಬೇರೆ ಬೇರೆ 
ಜನರು ಬೇರೆ ಬೇರೆ ರೀತಿಯಿ೦ದ ಭಾವಿಸಿ ಉಪಾಸಿಸುತ್ತಾರೆ (211-123). ಈ ಪರಮ 
ಆತ್ಮವೆಂಬುದರಲ್ಲಿ ಎಲ್ಲ ದೇವತೆಗಳೂ ಅಡಕವಾಗುತ್ತಾರೆ. ಅದರಲ್ಲೇ ಎಲ್ಲವೂ ಇವೆ; 
ಅದೇ ಶರೀರಗಳ ಕರ್ಮಯೋಗವನ್ನು ಹುಟ್ಟಿಸಿದ್ದು (2೭1-119. ಅದೇ ಪುರುಷ, 
ಪುರುಷೋತ್ತಮ, ಸರ್ವಪ್ರಶಾಸನ ಕರ್ತೃ, ಅಣುವಿಗಿ೦ತ ಅಣುತರ (ಸರ್ವಾತ್ಮತ್ವದ 
ದೆಸೆಯಿಂದ), ತಪ್ಪಕಾ೦ಚನದಂತೆ ದೀಪ್ತಿಯುಳ್ಳದ್ದು, (ಸ್ಪಷ್ನಬುದ್ಧಿಗಲ್ಲ) ಸ್ಪಷ್ಪಪಜ್ಞೆಗೆ ಸದೃಶವಾದ 
ಪ್ರಜ್ಞೆಗೆ ಗಮ್ಯ (2೭1-122) ಎ೦ದು ಮುಂತಾಗಿ ಸುಲಭ ಸಂಸ್ಕೃತದಲ್ಲಿ ಅವಿವಾದಾಸ್ಪದವಾಗಿ 
ಮನುವು ಮಾನವನ ಚೇತನೆಯ ವಿಕಾಸದ ಅಂತ್ಯ ಘಟ್ಟವು “ಸರ್ವೋಹಂ' ಅಥವಾ 
“ಎಲ್ಲಪ್ಪ'-'ಎಲ್ಲಾ: ಎಂದು ಸರ್ವಭಾವದಿಂದ (ಸರ್ವಜ್ಞಾನಸಾಧನಗಳಿ೦ದಲೂ) ಭಾವಿಸಿ 
ಬಾಳುವ ಬೃಹತ್ತಮವಾದ ನಿತ್ಯಸ್ಥಿತಿ- ಎಂದು ಹೇಳಿ ಮಾರ್ಗದರ್ಶನ ಮಾಡಿದ್ದು 
ನಿತ್ಯನೂತನ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೯ ಈ 


ಒಮ್ಮೆ ಆಧುನಿಕನು ತಾನು 'ವಿಶ್ವನಾಗರಿಕ' ಎ೦ದು ಭಾವಿಸಿಕೊಂಡು ಬಾಳುವುದರ 
ಸಾಧ್ಯತೆಯನ್ನೊಪ್ಪಿಯಾನು. ಅವನಿಗೆ ಮುಕ್ತನ "ಚರಾಚರೋ*ಹಂಭಾವ' ಗಮ್ಯವಾಗದೆ 
ಹೋಗಬಹುದು. ಆದರೆ ನಾವಿಂದು - ಗ್ರಹಣ ಮಾಡಿಕೊಳ್ಳುವುದು ಎಂಬುದರ* 
ನಿಜವಾದ ಪೂರ್ಣಾರ್ಥವನ್ನು ತಿಳಿದರೆ, “ಭಾವಿಸಿಕೊಳ್ಳುವುದು' ಎಂಬ ಪದದ ಅರ್ಥ 
ಚೆನ್ನಾಗಿ ಆಗುವುದು. ತನ್ನಿಂದ ಭಿನ್ನವಾದ ಅನ್ಯ ವಸ್ತು ವ್ಯಕ್ತಿ - ಮನಸ್ಥಿ ತಿಗಳನ್ನು 
ಸರಿಯಾಗಿ ತಿಳಿದುಕೊಳ್ಳುವಲ್ಲಿ ತಾದಾತ್ಮ್ಯ ಭಾವ ಆಥವಾ “ತಲ್ಲೀನಭಾವ ತಾಳುವುದಗತ್ಟ 
ಎಂಬುದು ಮಾನಸಶಾಸ್ತ್ರಕ್ಕೂ ಅನುಭವಕ್ಕೂ ಸಮ್ಮತ. ಅಂಥ ತಾದಾತ್ಮ ಭಾವವನ್ನು 
ಒಬ್ಬನು ಒಂದು ಕ್ಷಣ ಜ್‌ ಗಳಿಗೆ, ತಾಳಬಹುದಾದರೆ ಅದನ್ನು ಅಭ್ಯಾಸ, ದಿಂದ 
ಸಾಕಷ್ಟು ಸತತಗೊಳಿಸಿಕೊಳ್ಳುವುದು ಅಸಾಧ್ಯವೆನ್ನಲು ಬರದು. ನಾವು ಜವವಿಸಿರುವಾಗ 
ಅ೦ಥ ಸಿದ್ಧಿ ಪರಿಪೂರ್ಣವಾಗಿ ಆಗದೆ ಹೋದರೂ ಅದರ ಮಾರ್ಗದಲ್ಲಿ ಬಹುದೂರ 
ಹೋಗುವುದಾದರೂ ಸಾಧ್ಯ ಮನುಷ್ಯ ಸಮಾಜದ ಹಿತಾಹಿತಗಳೇ ತನ್ನ ಹಿತಾಹಿತಗಳು 
ಎಂಬ ಬಾವವನ್ನ್ನು ಅರಗಿಸಿಕೊಂಡ ಅದ್ಯತ್ಮಸಿದ್ಧನಾದರೂ 
ಸರ್ವಾರಾಧ್ಯನೆನ್ನಿಸಿಕೊಳ್ಳಲಡ್ಡಿಯಿಲ್ಲ. ಇದು ಮಾನವ ಧರ್ಮದ ಸಾರ, ರಸ, ಸಿದ್ಧಿ. ಈ 
ದೃಷ್ಟಿಯಿ೦ದಲೇ ಮನುವು (%-109) ಶರೀರಶುದ್ಧಿ ನೀರಿನಿಂದ, ಮನಃಶುದ್ಧಿಯು ಸತ್ಯದಿಂದ, 
ಜೀವಾತ್ಮನ ಶುದ್ಧಿಯಾಗುವುದು ವಿದ್ಯೆ-ತಪಸ್ಸುಗಳಿಂದ ಮತ್ತು ಬುದ್ಧಿಯ ಶುದ್ಧಿಯು 
ಜ್ಞಾನದಿಂದ - ಎಂದು ಹೇಳಿದ್ದು. ಜ್ಞಾನವು ಸತ್ವಸ್ಟರೂಪದ್ದು (2೭1-260. ಸತ್ವವೆ೦ದರೆ 
ನಮ್ಮ ಸಾರಭೂತ ಆಂತರಿಕ ಭಾವದಲ್ಲಿ ಗೋಚರವಾಗುವ ಒಂದು ವಿಧದ ಪ್ರೀತಿ 
ಸಂವೇದನೆ, ಅತಿಶುದ್ಧ ಎನಿಸುವ ಸಂವೇದನೆ, ಅತಿ ಶಾ೦ತ ಎನಿಸುವ ಸ೦ವೇದನೆ (೫[1- 
12, 27. ಶುದ್ಧಬುದ್ಧಿಗಷ್ಟೇ ಆತ್ಮವು ಗಮ್ಯ ಶರೀರವನ್ನು ಕರ್ಮದಲ್ಲಿ ಪ್ರವರ್ತಿಸುವವನು 
ಕ್ಷೇತ್ರಜ್ಯ್ಯ ಆ ಕರ್ಮದ ಫಲವಾಗಿ 'ಸುಖದುಃ 'ಖಗಳನ್ನು ಅನುಭವಿಸುವವನೆಂದರೆ ಜೀವನೆಂಬ 
ಅ೦ತರಾತ್ಮ- ಈ ಜೀವಾತ್ಮನು ಎಲ್ಲ ದೇಹವಂತರಿಗೂ ಸಹಜ (21-12, 13, ನೈಸರ್ಗಿಕ. 
ಜೀವಾಹಂಕಾರದಿ೦ದ ಮುಕ್ತವಾದ ಸಾರಭೂತ ಪ್ರಜ್ಞೆಯು ಆತ್ಮ ಆತ್ಮಜ್ಞಾನದಿ೦ಂದ ಅಮೃತತ್ವ, 
ನಿಶ್ರೇಯಸ, ಮೋಕ್ಷ, ಸಮ್ಯಗ್‌ ದರ್ಶನ, ಬ್ರಹ್ಮಭೂಯ, ಪರಮಪದ! 


ಸ್ವಲ್ಪ ಓದಿದವರು ಅಜ್ಜರಂತೆ; ಸಮಗ್ರವಾಗಿ ಓದಿದವರು ಅವರಿಗಿಂತ 
ಉತ್ತಮರೆನ್ನ] ಬಹುದು. ಹಾಗೆ ಸಮಗ್ರವಾಗಿ ಸಾತ್ವಿಕ ಜ್ಞಾನವನ್ನು ಕೊಡುವಂಥ ಗ್ರಂಥವನ್ನು 
ಓದ' ಮರೆಯದ ಮನಸ್ಸಿನಲ್ಲಿ ಯಾವಾಗಲೂ ಇಟ್ಟುಕೊಳ್ಳಬಲ್ಲವರು ಅವರಿಗೂ ಹೆಚ್ಚಿನವರು. 





೨೩. ““7೦£ 10 0000151800 (10 ೦01170 15 10 01360151870 (110 7೦೦01೦ ೩00 (115 1170೩75 ೩0 
1111881178/1170 0110015181161138. 5001 011601518101119 080 101701 00 0011101010; ೮130೯ 
1! 15 ೩0581೩01 ೩06 (110 ೦5501100 ೦508/05-01 0150 1! 15 111700; ೩೧6 17 50 0 ೩5 1115 
111706, (70 5010001 ೫7111 1070 10 1600/10 1111115018 50 ೦೦07[10101)7 ೫7111 (10 7೦೦1೦ 
111101 170 5006105, 111೩! 10 ೫7111 1050 (130 0010 ೦8 1710೫7 7013 ೫70100 1 77೩5 
17017171110 ೩೫6 70551010 10 80067 1೯-17. 5.71101 17 “710105 1017೩105 030 
1011/1101 0೯೮%1೧೧೦'. 


* ೭೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅವರಿಗಿ೦ತಲೂ ಮಿಗಿಲಾದವರೆಂದರೆ. - ಅಂಥ ಗ್ರಂಥವನ್ನು ಹಾಗೆ ಓದಿ 
ನೆನಪಿನಲ್ಲಿಟ್ಟುಕೊಳ್ಳುವುದಷ್ಟೇ ಅಲ್ಲದೆ, ಅದರ ಅರ್ಥವನ್ನೂ ಚೆನ್ನಾಗಿ ತಿಳಿದುಕೊ೦ಡವರು; 
ಆಮೇಲೆ, ಹಾಗೆ ತಿಳಿದು ಆ ಪ್ರಕಾರವಾಗಿ ನಡೆದುಕೊಳ್ಳುವವರು ಸರ್ವೋತ್ತಮರು (2- 
103)! ಆತ್ಮಜ್ಞಾನವನ್ನು ಪಡೆಯಲು ಹೊರಟವರಲ್ಲಿ ಇಷ್ಟು ವಿಧದ ವಿದ್ವಾಂಸರು ಲೋಕದಲ್ಲಿ 
ನಮಗೆದುರಾಗುತ್ತಾರೆ. ಸರ್ವಭೂತಗಳನ್ನೂ ಆತ್ಮವೆಂದೇ (ತಾನೆಂದೇ) ಭಾವಿಸುವ 
ಮನುಷ್ಯನು ಆತ್ಮಜ್ಞಾನ - ಎ೦ಬ ಮಧಿತಾರ್ಥವನ್ನು ಮನುಸ್ಮೃತಿ ಹೇಳುತ್ತದೆ; ಅರ್ಥಾತ್‌ 
ಸರ್ವೋದಯದಲ್ಲಿ ಆತ್ಮೋದಯವನ್ನು ಕಾಣುವವನೇ ಆತ್ಮಜ್ಜಾನಿ. ಈ ಅರ್ಥವನ್ನು 
ಹಿಂದುಧರ್ಮದ ಸಾರವೆಂದು ಗ್ರಹಿಸಿಯೇ ಗಾಂಧಿಯವರು ತಾವು ಹದಿನಾರಾಣೆ 
ಹಿ೦ದುಗಳೆಂದು ಹೇಳಿದ್ದು. ಹಿಂದುಧರ್ಮವೆ೦ದರೆ ಮಾನವಧರ್ಮ; ಮಾನವಧರ್ಮವೆಂದರೆ 
ಸರ್ವೋದಯ (ಬಹುಜನೋದಯವಲ್ಲ)!" 

ವೈಯಕ್ತಿಕ ಮುಕ್ತಿಯನ್ನು ಸಾಧಿಸಿಕೊ೦ಬ ಸ್ವಾರ್ಥಿಗಳಾದ ಸನ್ಯಾಸಿಗಳಿ೦ದ ಸಮಾಜಕ್ಕೇನು 
ಪ್ರಯೋಜನ? ಎಂದು ಕೆಲವರು ಕೇಳುವುದು೦ಂಟು. ಕರ್ಮಯೋಗಿಗಳಾಗದೆ ಉಳಿದರೂ 
ಅಂಥವರ ಅಸ್ತಿತ್ರವೇ “ಸಮದರ್ಶನವು ಸಾಧ್ಯ” ಎ೦ಬುದನ್ನು ನಿದರ್ಶಿಸಿ, ಜನರಲ್ಲಿ ಆ 
ದಿಶೆಯಲ್ಲಿ ಪ್ರಯತ್ನಮಾಡುವ ಪ್ರವೃತ್ತಿಯನ್ನು ಹುಟ್ಟಸಬಲ್ಲುದು. ಕಾಮ್ಯಕರ್ಮಗಳನ್ನು 
ಬಿಟ್ಟ ಸನ್ಯಾಸ ಮನೋಧರ್ಮವನ್ನು ಸಾಧಿಸಿಕೊ೦ಡ ಆತ್ಮವಂತರೇ ಭಾರತೀಯ 
ನಾಗರಿಕತೆಯು ಅವನತಿಗಿಳಿದಾಗಲೆಲ್ಲಾ ಅದನ್ನು ಉನ್ನತಮುಖಗೊಳಿಸಲು ನಾಯಕತ್ವ 
ವಹಿಸಿದ ಐತಿಹಾಸಿಕ ಸಂಗತಿಯನ್ನು ಅವಲೋಕಿಸಿದರೆ, ಸನ್ಯಾಸವನ್ನು ಅತ್ಯಂತ 
ಮೇಲಿನದಾದ ಚತುರ್ಥಾಶ್ರಮ ಎಂದು ಗಣಿಸಿದ್ದರ ಅರ್ಥ ಇನ್ನಷ್ಟು ಸ್ಫುಟವಾಗುವುದು. 
ಫ್ಲೇಟೋವಿನ ಕಾಲದ ಗ್ರೀಕರು ಸುಂದರನೂ ಸುಗುಣನೂ ಆದವನನ್ನು ಆದರ್ಶ 
ಮಾನವನೆನ್ನುತ್ತಿದ್ದರಂತೆ; ಅರಿಸ್ಟಾಟಲನ ಕಾಲದಲ್ಲಿ ಜಗದ್ಭರಿತ ಭಾವನೆಯುಳ್ಳ 
ಉದಾತ್ರಮನಸ್ಕನನ್ನು ಪುರುಷೋತ್ತಮನೆನ್ನುತ್ತಿದ್ದರಂತೆ. ಸ್ಟೋಯಿಕ್‌ ತತ್ವಜ್ಞಾನಿಗಳ ಪ್ರಕಾರ 
ಆತ್ಮಸ೦ಯಮವುಳ್ಳ ವಿವೇಕಿಯನ್ನು ಹಾಗೆಂದು ತಿಳಿಯಲಾಗುತ್ತಿತ್ತು. ರಾಜಪುತ್ರನಂತಿರುವ 
ಮನುಷ್ಯನನ್ನು ಚೀನೀಯರು ಮೆಚ್ಚುವರು. ಶಿಸ್ತಿನ ಯೋಧನು ಜಪಾನೀಯರಿಗೆ ಪ್ರಿಯ; 
ಹೀಬ್ರೂಗಳಿಗೆ ೫181105 ೫೩೫- ಶ್ರದ್ಧಾವ೦ತನು ಸುಪ್ರಿಯ. ರೋಮನ್ನರು 
ಜಪಾನೀಯರಂತೆಯೇ ಯೋಧಾದರ್ಶವನ್ನು ಎತ್ತಿ ಹಿಡಿದವರು. ಬ್ರಿಟಿಶರಿಗೆ “ಜೆ೦ಟ್ಲ್‌ಮನ್‌' 
ಉತ್ತಮ ಪುರುಷ. ಜರ್ಮನ್ನರಲ್ಲಿ ಸ್ವಾಭಿಮಾನಿಯು ಗಣ್ಯ ಕ್ರೈಸ್ತರ ದೃಷ್ಟಿಯಲ್ಲಿ 5೩18- 
ಸಂತ (ಯೇಸುವಿನ ಸತ್ವದಿ೦ದ ಆವಿಷ್ಟ್ಣನಾಗಿ ಜಗತ್ತಿನೊಡನೆ ಸಮರಸವಾಗಿದ್ದೂ ಅದನ್ನು 
ಬದಲಾಯಿಸಲು ಪ್ರಯತ್ನಿಸುವವನು) ಶ್ರೇಷ್ಠ ಮನುಷ್ಯ. ಮುಸಲ್ಮಾನರಲ್ಲಿ ಸರ್ವಶಕ್ತನಾದ 
ಅಲ್ಲಾದೇವರಿಗೆ ಆತ್ಮಾರ್ಪಣ ಮಾಡಿಕೊ೦ಡು ಆತನ ದಾಸನೆಂದು ಭಾವಿಸಿ ಬದುಕುವವನು 
ಅತ್ಯಂತ ಗೌರವಾರ್ಹ. ಭಾರತೀಯರಿಗಾದರೋ ಸಾಧುವೇ ಪರಮಾದರ್ಶಪುರುಷ.* 





೨೪. “ಲೆಂ170878010 ೫೦118100 
0) ಡಿ.೮. 800000/. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೧ * 


ಸಾಧುವೆಂದರೆ *೫ತಪಸ್ವಿಯಾಗಿರುವವನು, ಒಳ್ಳೆಯವನು, ಪವಿತ್ರಾತ್ಮನು. ಅವನೇ ಯೋಗಿ- 
ಶುದ್ಧಬುದ್ಧಿಯನ್ನು ಆತ್ಮದಲ್ಲಿ ಯೋಜಿಸಿಕೊ೦ಡವನು. ಭಗವದ್ಗೀತೆ ಹೇಳಿದಂತೆ ಯೋಗಿಯೇ 
ಸರ್ವೋತ್ತಮ. ಅವನೇ ಮನು ವಿವರಿಸಿದ ಆತ್ಮಜ್ಞಾನಿ, ನಿಜವಾದ ಸನ್ಯಾಸಿ, 
ವಿಶ್ವಸೇವಾಪರಾಯಣ. 

ಭಾರತೀಯರ ಉತ್ತಮಾದರ್ಶದ ಪ್ರಕಾರ ಆತ್ಮಜ್ಞಾನಹೀನರು ಮೂಡರು. 
ಲೌಕಿಕವಾಗಿಯೂ ಈ ಮಾತು ಅರ್ಥವತ್ತಾಗಿದೆ. ತನ್ನ ಶಕ್ತಿಗಳ ಇತಿಮಿತಿಗಳನ್ನೂ ಅವುಗಳ 
ಕ್ರಮಿಕ ವಿಕಾಸದ ಯೋಜನೆಯನ್ನೂ ಅರಿತು ಬದುಕುವ ಯೋಜಚನೆಯಿಲ್ಲದವನು ತನ್ನ 
ಹಿತಾಹಿತಗಳನ್ನರಿಯದ ಮೂಢ-ಮನುವಿನ ಪ್ರಕಾರ ತಾಮಸಿಕ-ಎಂದಾಗುತ್ತದೆ. ಇಡಿ 
ಮಾನವ ನಾಗರಿಕತೆಗೇ ಭಾರತೀಯ ನಾಗರಿಕತೆ ಹಾಕಿಕೊಟ್ಟ ಅತ್ಯುತ್ತಮ ಪಾಠವಿದಲ್ಲವೇ? 
ಆತ್ಮವೆಂಬ ಪದಕ್ಕೆ ತಾನು, ಪರಮಾತ್ಮ ಜೀವತತ್ವ ಸ್ವರೂಪ, ಶರೀರ, ಮನಸ್ಸು. ಬುದ್ದಿ, 
ಎಂಬೀ ಯಾವ ಅರ್ಥವನ್ನೇ ಇಟ್ಟುಕೊ೦ಡರೂ, “ಆತ್ಮಜ್ಞಾನ ಅತ್ಯವಶ್ಯಕ' ಎಂಬ ಉಪದೇಶದ 
ಸತ್ಯಕ್ಕೆ ಭಂಗ ಬರಲಾರದು. “೮೩101 008175 ೩೭॥0110 - ದಯಾ, ಧರ್ಮ ಇಲ್ಲವೆ 
ದಾನ ಮನೆಯಲ್ಲೇ ಆರಂಭವಾಗುತ್ತದೆ” ಎಂಬ ಆಂಗ್ಲ ಗಾದೆಯಂತೆ ತನ್ನ ದೈಹಿಕ- 
ಮಾನಸಿಕ-ಜೈವಿಕ ಅಥವಾ ಆಧ್ಯಾತ್ಮಿಕ ಸ್ವರೂಪಗಳನ್ನು ಚೆನ್ನಾಗಿ ಅರಿತುಕೊಳ್ಳದೆ, ಇತರ 
ವಸ್ತು-ವ್ಯಕ್ತಿ-ಕಲ್ಪನೆಗಳ ವಿಮರ್ಶೆಗೆ ಹೊರಡುವ ಪ್ರವೃತ್ತಿ ಅಸಾಧುವೆಂಬುದನ್ನು ಭಾರತೀಯ 
ನಾಗರಿಕತೆ ಘಂಟಾಘೋಷವಾಗಿ ಸಾರುತ್ತದೆ. ಸ್ವಜ್ಞಾನದಿ೦ದಲೇ ಅನ್ಯಜ್ಞಾನವು ಚೆನ್ನಾಗಿ 
ಆಗಲು ಸಾಧ್ಯ ಅಥವಾ ತನಗಿ೦ತ ಮನುಷ್ಯನೊಬ್ಬನಿಗೆ ಪ್ರಿಯತರವಾದ ಪದಾರ್ಥವಾದರೂ 
ಯಾವುದು? ಅಂಥ ಪ್ರಿಯತಮವಾದ ಪದಾರ್ಥದ ಸತ್ಯ ಸ್ವರೂಪವನ್ನು ಅರಿತುಕೊಳ್ಳ 
ಹೊರಡುವುದು ಅತ್ಯಂತ ಸ್ವಾಭಾವಿಕವಲ್ಲವೇ? ಪರಮಾರ್ಥತಃ ಈ ಸ್ವ-ಭಾವ, ಸ್ವ-ಅಸ್ತಿತ್ವ 
ಎ೦ಥದೆಂಬುದನ್ನು ಅರಿತು, ತದನುಗುಣವಾಗಿ ಬಾಳಲು ತಕ್ಕ ಯೋಜನೆ ಹಾಕಿಕೊಳ್ಳುವುದೇ 
ಮಾನವಧರ್ಮ, ಮಾನವ ಸಂಸ್ಕೃತಿ, ಮಾನವ ನಾಗರಿಕತೆ. 


ಹಿಂದೆ ಹೇಳಿದ ಹನ್ನೆರಡನೆಯ ಅಧ್ಯಾಯದ ನೂರಿಪ್ಪತ್ತಮೂರನೆಯ ಶ್ಲೋಕದಲ್ಲಿ 
ಕೆಲವರ ಪ್ರಕಾರ "`ಮನು' ಎಂದರೆ ಆತ್ಮವೆಂದಾಗುತ್ತದೆ- ಎಂದು ಹೇಳಲಾಗಿದೆ. 
ಮನುಷ್ಯಧರ್ಮದ ಅತಿಶ್ರೇಷ್ಠವಾದ ವಿಕಸಿತ ಅವಸ್ಥೆಯನ್ನು ಸಾಧಿಸಿಕೊಂಡ ಸಾಧು, 
ಯೋಗಿ "ಮನು' ಎ೦ಬ ಅರ್ಥ ಹುಟ್ಟುತ್ತದೆ. ಆತ್ಮಧರ್ಮವೇ ಮಾನವಧರ್ಮ, 
ಮನುಧರ್ಮ; ಆತ್ಮವು ವಿಶ್ವವ್ಯಾಪಕ, ಬ್ರಹ್ಮ - ಅಗಲದ ಕಲ್ಪನೆಯನ್ನೂ ಮೀರಿ ನಿಂತ 
ಅಗಲ। ಅಲ್ಪ್ಬದಲ್ಲಿ ಆನ೦ದವಿಲ್ಲ, ಅನ೦ಂತದಲ್ಲೇ ಆನ೦ದ; ಅನಿತ್ಯವಾದವೆಲ್ಲವೂ ಅಲ್ಪ, 
ನಿತ್ಯವಾದುದೊ೦ದೇ ಅನಲ್ಪ ಆದುದರಿ೦ದ ಮನುಷ್ಯನು ತನ್ನಲ್ಲಿ ಸುಪ್ತವಾಗಿರುವ “ಮನು' 





೨೫. “710 173817 0೦11೦೦11) ೦1 1701815 5178700 0] (11050 57510175 01 070080! 77೩5 10 
61500101 11017 07 180೩5, ೦೫ 1130 10001026 018 ೩5000151 (7077 13181! ೩೦೧1010 
$001) ೩ 0೦101 ೦8 170 0067 ೩5 10 707601 (30 50111! 7700 1017 115 1111088010000. 
'1'115 10೦0/1100 00೦೩/00 170777 ೩5 7088. 

- 21೦ 


*೭೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವನ್ನು ಪ್ರಕಾಶಪಡಿಸಿಕೊಳ್ಳಲು ಮಾನವಧರ್ಮವನ್ನು ಅನುಸರಿಸಬೇಕು-ಎಂಬುದು 
ಮನುಸ್ಮೃತಿಯ ಕೂಲಂಕಷ ಅವಲೋಕನದಿಂದ ಧ್ವನಿತವಾಗುತ್ತದೆ. “ಎಲ್ಲವೂ ನಾನೇ' 
ಎಂಬ ವ್ಯಕ್ತಿ ಅಹಿ೦ಸೆಯನ್ನಲ್ಲದೆ ಮತ್ತಾವುದನ್ನು ಆಚಾರದಲ್ಲಿ ಇಟ್ಟುಕೊಳ್ಳಬಲ್ಲ? ಸಾಮಾನ್ಯ 
(ಸಾಧಾರಣ, ಶಾಶ್ವತ) ಧರ್ಮದ ಉಪೋಡದ್ದಾತಕ್ಕೆ ಮನುತ್ವದ ಸಾಕ್ಟಾತ್ಕಾರವೇ ಉಪಸಂಹಾರ. 

ಇನ್ನು ಯಾವುದು ಅಹಿಂಸೆ, ಯಾವುದು ಹಿಂಸೆ? ಎಂಬುದನ್ನು ತಿಳಿಯಲು 
ಪ್ರತಿಯೊಂದು ವ್ಯಕ್ತಿಗೂ ಸಹಜ ಶಕ್ತಿಯಿದೆ. “ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ; ತೋಡಿದ 
ಬಾವಿಗೆ ಜಲವೇ ಸಾಕ್ಷಿ” ಎಂಬ ಗಾದೆ ಅದರಿ೦ದಲೇ ಹುಟ್ಟಿದೆ. ಇಂದಿನ ಕಾಯದೆ ಕೂಡ 
ಕಾರ್ಯವೊಂದರ ಉದ್ದೇಶ (ಇರಾದೆ) ಎಂತಿತ್ತೆಂಬುದನ್ನು ಶೋಧಿಸಿಯೇ 
ನ್ಯಾಯಾನ್ಯಾಯವನ್ನು ನಿರ್ಣಯಿಸುತ್ತದೆ. ಅಹಿಂಸೆಯೇ ಸತ್ಯವಾದುದರಿ೦ದ ಅದು ತನಗೆ 
ತಾನೇ ಪ್ರಮಾಣ; ಅದನ್ನರಿಯಲು ಅನ್ಯಪ್ರಮಾಣ ಬೇಕಾಗಿಲ್ಲ. “ಮನಸೈವ ಕೃತಂ 
ಪಾಪಂ ನ ಶರೀರಕೃತಂ ಕೃತ೦ - ಮನಸ್ಸಿನಲ್ಲಿ ಮಾಡಿದ್ದೇ ನಿಜವಾದ ಪಾಪವೆನಿಸುತ್ತದಲ್ಲದೆ, 
ಕೇವಲ (ವಶತಪ್ಪಿ, ಮನಃಪ್ರೇರಣೆಯಿಲ್ಲದೆ, ಮರೆತು) ಶರೀರವು ಪಾಪಕರವೆಂದು 
ತೋರಬಹುದಾದ ಕಾರ್ಯವನ್ನು ಮಾಡಿದರದು ಪಾಪವಲ್ಲ” ಎನ್ನುವ ಸೂತ್ರವಾದರೂ 
ಉಕ್ತ ಆತ್ಮಸಾಕ್ಷಿಯ ಪ್ರಮಾಣವನ್ನೇ ಎತ್ತಿಹಿಡಿಯುತ್ತದೆ. 

`ಹರನೆಂಬುದೇ ಸತ್ಯ, ಸತ್ಯವೆಂಬುದೆ ಹರನು' ಎ೦ದು ರಾಘವಾಂಕ ಸಾರಿದರೆ - 
ಅಹಿ೦ಸೆಯೇ ಸತ್ಯ ಸತ್ಯವೇ ಅಹಿಂಸೆ; ಅಹಿ೦ಸೆಯೇ (ಬಾಳು) ಅಸ್ವಿತ್ರ, ಅಸ್ಥಿತ್ತವೇ ಅಹಿಂಸೆ 
ಎ೦ದು ಮನುವು ಧರ್ಮರಹಸ್ಯವನ್ನು ಧ್ವನಿಸಿದ್ದಾನೆ- ಎಂಬುದಾಗಿ ಬಗೆಯಬಹುದು. 
ಆದರೆ ಮನುವು ಜೈನ ಯತಿಗಳು (ಮಾತಾಡುವಾಗ ಗಾಳಿಯಲ್ಲಿರುವ ಅಣುಗಳಿಗೆ 
ಹ೦ಸೆಯಾದೀತೆಂದು ಬಾಯಿಗೆ ಬಟ್ಟೆ ಕಟ್ಟಿಕೊಳ್ಳುತ್ತಾರೆ೦ದು ಪ್ರತೀತಿ) ಆಚರಿಸುತ್ತೇವೆಂಬ 
ಅಸಾಧ್ಯವೂ ಅವ್ಯವಹಾರ್ಯವೂ ಆದ ಭೌತಿಕ ಅಹಿಂಸಾಚಾರವನ್ನು ಪತಿಪಾದಿಸಿಲ್ಲ. 
ಶಿಕ್ಷೆಯೆಂದೂ ಹೇಗೆ ಅಪರಾಧವೆನಿಸದೋ ಶಿಕ್ಷಣವೇ ಎನಿಸಬೇಕೋ ಹಾಗೇ ಸ್ಥೂಲವಾಗಿ 
ಹ೦ಸೆಯೆಂದು ತರ್ಕಿಸಬಹುದಾದ ಕಾರ್ಯಗಳ ಉದ್ದೇಶವು ಅಹಿಂಸೆಯೇ ಆದರೆ, 
ಅಂಥ ಕಾರ್ಯಗಳೆಂದೂ ಹ೦ಸಾತ್ಮಕವೆಂದು ಮನು ಹೇಳಲಾರ. ಮನುವಿನ "ಅಹಿಂಸೆ' 
ನ್ಯಾಯಾನ್ಯಾಯ (108006 ೩೧6 17]051100) ಏವೇಕಕ್ಕೆ ಬದ್ಧವಾದದ್ದು; ದೇಶ-ಕಾಲ- 
ಸಂದರ್ಭಗಳ ವ್ಯಾಖ್ಯೆಗೆ ಒಳಪಟ್ಟದ್ದು. ಅಹಿಂಸೆಯ ಈ ವ್ಯಾವಹಾರಿಕ ಮುಖವನ್ನೂ 
ಅವನು ಗಣನೆಗೆ ತೆಗೆದುಕೊ೦ಡುದರಿ೦ದಲೇ ತನ್ನ ಹೃದಯವು ಆದರ್ಶದೆತ್ತರಕ್ಕೇ 
ಹಾರುತ್ತಿದ್ದಾಗಲೂ ಸ್ವಕಾಲೀನ ಸಾಮಾಜಿಕ-ಧಾರ್ಮಿಕ ರೂಢಿ-ಪರಂಪರೆಗಳಿಗೆ ಅವನು 
ಸ್ಥಾನಕೊಡಲು ಶಕ್ತನಾದನು. ಇದೇ ದೃಷ್ಟಿಯಿ೦ದಲೇ ಇಂದಿನ ಭಾರತವು ಸೈನ್ಯ 
ಬಲವನ್ನಿಟ್ಟುಕೊ೦ಡೇ ತಾನು ವಿದೇಶಗಳೊಡನೆ ಅಹಿಂಸೆ ಆಚರಿಸುತ್ತಿದ್ದೇನೆ - ಎಂದು 
ಪ್ರಾಮಾಣಿಕವಾಗಿ ಹೇಳಲು ಶಕ್ತವಾಗಿದೆ. 


“ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ” 
೫ ೫ ೫% 


೭೩. 5 


ಟಿಪ್ಪಣಿ 


ಈ ಲೇಖಕನ “ಜ್ಞಾನಸೂತ್ರ” ಎಂಬ ಇತ್ತೀಚಿನ ಗ್ರಂಥಕ್ಕೆ ಬರೆದುಕೊಟ್ಟ ಹರಕೆಯಲ್ಲಿ 
ಪೂಜ್ಯ ಡಾ.ದ.ರಾ.ಬೇ೦ದ್ರೆ ಅವರು ಭಾರತೀಯ ನಾಗರಿಕತೆ ನಂಬಿದ ಚತುರ್ವಿಧ 
ಪುರುಷಾರ್ಥಗಳ ಜೊತೆಗೆ ಪಂಚಮ ಪುರುಷಾರ್ಥವೊಂದನ್ನು ಕಲ್ಪಿಸಿಕೊಳ್ಳಬೇಕಾದ 
ಅಗತ್ಯವನ್ನು ಸೂಚಿಸಿದ್ದಾರೆ. ಮನುವಿನ ಕಾಲದಿ೦ದ ಇಂದಿನವರೆಗೆ ಮುಕ್ತಿಯು ಪರಮ 
ಪುರುಷಾರ್ಥವೆಂದು ಭಾರತ ನಂಬಿಕೊಂಡು ಬಂದರೂ ಜೀವನ್ಮುಕ್ತ ಸ್ಥಿತಿಯ ಲಕ್ಷಣವು 
ವಿವಿಧ ವಿಕಲ್ಪಗಳಿಗೆಡೆ ಕೊಟ್ಟು, ಸಾಕಷ್ಟು ನಿಷ್ಕೃಷ್ಟವೆಂದು ಕೆಲ ಲೌಕಿಕ 
ವಿದ್ದಾಂಸರಿಗೆನ್ನಿಸದಿರುವುದು ಬಹುಶಃ ಉಕ್ತ ಸೂಚನೆಗೆ ಪ್ರೇರಣೆ ಕೊಟ್ಟಿರಬಹುದು. 
ದಿವಂಗತ ರವೀ೦ದ್ರನಾಥ ಠಾಕೂರರು ತಮ್ಮ ತತ್ಚವ್ಯಾಖ್ಯೆಯಲ್ಲಿ ವ್ಯಕ್ತಿತ್ವದ ಆಧ್ಯಾತ್ಮಿಕವಾದ 
ಲೋಕಸೇವೆಯ ಆದರ್ಶವನ್ನು ವರ್ಣಿಸಿದ್ದಾರೆ. ಹಾಗೇ “ಜ್ಞಾನಸೂತ್ರ”ದಲ್ಲಿ ಪ್ರಸ್ತುತ 
ಕಿಬ್ಬೊತ್ತಗೆಯಲ್ಲಿರುವ ನಿಗಮನವನ್ನು ಸಮರ್ಥಿಸುವಂತೆ ಲೋಕ ಸಂಗ್ರಹ. ಲೋಕೋಪಕಾರ 
ಅಥವಾ ತತ್‌ಪ್ರೇರಣೆ ಎಂಬುದು ಜೀವನುಕ್ರನಾದ ಮಹಾತ್ಮನ ಜೀವನಧರ್ಮಯೋಗವೆಂದು 
ಕೊಡಲಾಗಿದೆ. ಮಹಾಭಾರತೋಕ್ತ ತುಲಾಧಾರ ಅ೦ಥ ಯೋಗಿ. 


ಭಗವದ್ಗೀತೆಯ ಕೃಷ್ಣನು “ವೇದಾ೦ತಕೃದ್‌ ವೇದವಿದೇವಚಾಹಂ” ಎಂದಿರುವುದರಿಂದ 
ಕೃಷ್ಣನ ಜೀವನ ಧರ್ಮವೂ ಬಾದರಾಯಣ ಕೃಷ್ಣದ್ವೆ ಪಾಯನ ವ್ಯಾಸನ ಜೀವನ ಧರ್ಮವೂ 
(ಕಾಲಿದಾಸ ಹೇಳಿದ ಮನೂಕ್ತ” ಸಂಪ್ರದಾಯದ ಅನುಯಾಯಿಯಾದ ದಿಲೀಪನ 
ಜೀವನ ಧರ್ಮವೂ) ಒಂದೇ ಆಗಿದೆ. ಮಾನವತೆಯ ಮೂಲಾರ್ಥವು “ಮನು” 
ಎ೦ದು ವಿವರಿಸುವಾಗ ಇಲ್ಲಿ ಪಂಚಮ ಪುರುಷಾರ್ಥದ ಕಲ್ಪನೆಯ ಅಗತ್ಯವನ್ನು 
ನಿವಾರಿಸಿ ಅಧಿಯಜ್ಞ ಆಧಿಭೂತ, ಅಧಿದೈವ, ಜ್ಞಾನಿತ್ವಗಳೆಂಬ ಕಲ್ಪನೆಗಳೆಲ್ಲವನ್ನೂ 
ಏಕಾಪೋಶನ ಮಾಡುವ “ಆತ್ಮಾಚಬ್ರಹ್ಮಗದ ಅರ್ಥವನ್ನು ಮನುಸಂಮತವಾಗಿ ಹೇಳಲಾಗಿದೆ. 
ಸಚ್ಚಿದಾನಂದ ಪುರುಷೋತ್ತಮತ್ವಗಳು ಮನು ಸಂಪ್ರದಾಯಕ್ಕೆ ಸಮಕಾಲೀನವಾಗಿದ್ದ 
ಔಪನಿಷದಿಕ ಅನುಭಾವೋದ್ಗಾರಗಳು. ಅವು ಬಾಹ್ಮೀಸ್ಥಿತಿ, ಸ್ಥಿತಪ್ರಜ್ವತೆ ಮತ್ತು ಅಸ೦ಪ್ರಜ್ಞಾತ 
ಸಮಾಧಿಸ್ಥಿತಿ ಎ೦ಬ ಪದಗಳಿ೦ದ ನಿರ್ದಿಷ್ಟವಾದ ಜೀವನ್ಮುಕ್ತ ಸ್ಥಿತಿಯಿಂದ ಭಿನ್ನವಲ್ಲ. ಆ 
ಸ್ಥಿತಿಯ ವ್ಯಾಪ್ತಿಯಲ್ಲಿ ಅಡಕವಾಗುವಂತೆ ಜಾಗತಿಕ ಮಾನವಾವಸ್ಥೆಗಳ ಷಷ್ಟಿತ೦ತ್ರ, ಸಪ್ತತಿ 
ತಂತ್ರ, ಅಶೀತಿತಂತ್ರ ಅಥವಾ ಶತತಂತ್ರಗಳ ಸಂಖ್ಯಾ ಸೂತ್ರಗಳನ್ನು ಹೇಳಿದರೂ ಉಕ್ತ 
ಸ್ಥಿತಿಯು ಸರ್ವಗ್ರಹವಾದ ಚೈತನ್ಯದ ಸತ್ತಾ ಸಾಮಾನ್ಯ ಸರೂಪವನ್ನು ಕಳೆದುಕೊಳ್ಳದೆಂಬುದು 


ಮನುವಿನ ಆಧ್ಯಾತ್ಮವಿದೋಪದೇಶ. ಸಂಖ್ಯೆಯ ಗುಣತ್ವವನ್ನು ದ್ರವೃತ್ತಕ್ಕೆ ಮಾರ್ಪಡಿಸುವುದು 


* ೭೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕಲ್ಪನಾ ಕರ್ಕಶ. ತತ್ವಗಳು ಭಾವಗಳಲ್ಲದೆ ಸಂಖ್ಯೆಗಳಲ್ಲೆಂಬುದು ಸ್ಪಷ್ಟ ಆದುದರಿಂದ 
“ಭೂತವಸ್ತು”ವಿನ ಏಕತೆಯ ಭಾವವು ಮನು, ಆತ್ಮ ಅಥವಾ ತತ್ಪಸಾರ-ಎಂಬುದೂ 
1 10 0/5008110)-ವ್ಯಕ್ತಿತ್ತದ ಪೂರ್ಣತೆಯ ಸಿದ್ಧಿಗೆ ವಿದ್ಯೆಯು ಸಾಧನ' 
ಎಂಬ ನೀತಿಯಲ್ಲಡಗಿದ ಹಾಗೂ ಮಾನವನ ಪರಮಾತ್ಮವಾದ ಪರಮಾರ್ಥವನ್ನು 
ಚರಮ ಮಾೌಲ್ಯವನ್ನಾಗಿ ಗ್ರಹಿಸುವುದಗತ್ಯ ಎಂಬುದು ಮನುಕೃತ ಧರ್ಮಶಾಸ್ತ್ರವನ್ನು 
ಓದಿದವರ ಮನದಲ್ಲಿ ನಿಲ್ಲುವ ಸರ್ವಾತ್ಮಕತೆಯ ಸ್ಮೃತಿ. "ಪುರುಷ ಏವೇದಂ ಸರ್ವಂ” 
ಎಂಬುದರ “ಅತ್ಯತಿಷ್ಠದ್ದಶಾ೦ಗುಲಂ” ಎಂಬ ವ್ಯಾಪ್ತಿಯು ಮನುವಿಗೆ ಅಪರಿಚಿತವೂ 
ಅಲ್ಲ, ಅಗ್ರಾಹ್ಯವೂ ಅಲ್ಲ. ನಿತ್ಯ ಸತ್ಯದ ಸಾಮಾಧಿಕ ಜ್ಞಾನವು ಅನ೦ತರವಾಗುವುದೇ 
ಆತ್ಮಜ್ಞಾನ, ಪೂರ್ಣ ಪುರುಷತ್ವ ಅಥವಾ ಈಶತ್ವ 
“31೩11111811 15 (110 1111101501೩ 7೩1/0150 770116-5001, 10 40501010, 01100 
1111 ೫111101 15 170 118!1051 80೩! 01 (10 0೫17150೩05 ೩76 0010 0011178 11 
8೦110181. 1( 15 ೦೦೦೩51೦7೩11] 1001111100 171/1 111181) ೦೯ 11800 (110 0೦105170 1081107 
0705 1877178 1110 10011680100 101 ೩ 6000 11175010 ೩5 ೫/೦1 ೩5 7೩[1008 111519 1710 
(130 ೦೦7-18001೩111055 ೦8110 11117181 ೫70 61171110 ೩10 ೩7 011001771011151118 1110115177 
1111011 8೩7 1(5 1111/7055 10 113001 0181111100 (711112 .'' 


- 716 0101101017) 0/ 01110001) ಔ. 41. 
-ಬಿ.ಎಚ್‌.ಶ್ರೀ. 


ವಿದೇಶದ ತಿಳಿವಳಿಕೆಗಳು 


೭೫ 


* ೭೬ 


೭೭ 4 


ಮುನ್ನುಡಿ 


ಭಾರತ ದೇಶದಲ್ಲಿ ರಾಜ್ಯಶಾಸ್ತ್ರಕ್ಕೆ ಸ೦ಬ೦ಧಿಸಿದ ವಿಚಾರಗಳನ್ನು ಸ್ಪಷ್ಟಾಸ್ಪಷ್ಟ 
ವೇದ-ಬ್ರಾಹ್ಮಣಾದಿ ಗಂಥಗಳಲ್ಲಿ” ನಾವು ಮೊಟ್ಟಮೊದಲಿಗೆ ಕಾಜುತ್ತೇದೆ. ಮನುಸ್ಮೃತಿ 
ಷು "ಧರ್ಮಶಾಸ್ತ್ರಗಳಲ್ಲಿ ರಾಜನೀತಿಯ 'ನೀಜವು ಸ್ಪಷ್ಟ ಆಕ್ಕ ತಿಯನ್ನು ಹೊಂದಿ 
ಸಸಿಯಾಗಿ ಬೆಳೆದು ಕೌಟಲ್ಯನ “ಅರ್ಥಶಾಸ್ತ್ರ? ಹಾಗೂ *'ಶುಕ್ರನೀತಿಸಾರ. ಚ ಮೊದಲಾದ 
ಗ್ರಂಥಗಳಲ್ಲಿ ಪೂರ್ಣ ವಿಕಾಸವನ್ನು ಮುಟ್ಟ" ಸಫಲ ವೃಕ್ಷವಾಗಿ ನೆಲೆ ನಿಂತಿತು. ಅನಂತರ 
ಇತಿಹಾಸ ದ ಏರುಪೇರುಗಳಲ್ಲಿ. ಹತ್ತಿ ಇಳಿದ ಬಾರತವು ಅಷ್ಟು ಜಗತ್ಟ್ರ ಸಿದ್ಧ 
ರಾಜ್ಯಧರ್ಮಶಾಸ್ತ್ರಗಳನ್ನು ನಿರ್ಮಿಸಲಿಲ್ಲ. ಅದರೆ ಬ್ರಿಟಿಷರ ಪೂರ್ವದಲ್ಲಿ ಆಡಳಿತ ನಡಸದ 
ಶಿವಾಜಿ ಮೊದಲಾದ ಆ ರೂ ದಿಲ್ಲಿಯ ಬಾದಶಹರೂ ಮೈಸೂರಿನ ಅರಸರೂ 
ರಾಜ್ಕಾಡಳಿತ ಕ್ರಮದ ವಿವಿಧ ನೀತಿಗಳನ್ನೂ ಧೋರಣೆಗಳನ್ನೂ ವೃವಹಾರಕ್ಕಿಳಸಿ ರಾಜ್ಯಧರ್ಮ, 
ಅರ್ಥಶಾಸ್ತ್ರ ಮತ್ತು ಧಾರ್ಮಿಕ-ತೈತಿಕ ನಿಯಮಗಳನ್ನು ೫1 ಭಾರತೀಯ ಸ ಸಂಸ್ಕೃತಿಗೆ 
ಯಥೇಷ್ಟದೌಗಿ ಕಾಣಿಕೆಯನ್ನು ಸಲ್ಲಿಸಿದರು. 


ಬ್ರಿಟಿಷರ ಆಡಳಿತದಲ್ಲಿಯ ಕಾಯಿದೆ-ಕಾನೂನುಗಳಲ್ಲಿ ಒ೦ದು ವಿಧದ ಪಾಶ್ಚಾತ್ಯ- 
ಪೌರಸ್ತ್ಯ ಸಮ್ಮಿಶ್ರಣವು೦ಟಾಯಿತು. ಅವರದು ಭಾರತದಲ್ಲಿ ಸಾಮ್ರಾಜ್ಯ ನೀತಿಯಾಗಿದ್ದರೂ 
ಬ್ರಿಟನ್ನಿನಲ್ಲಿ ಪ್ರಜಾಪ್ರಭುತ್ವನೀತಿಯಾಗಿದ್ದುದರಿ೦ದ ಅವರಿ೦ದ ಈಗ ಹನ್ನೆರಡು ವರ್ಷಗಳ 
ಹಿ೦ದೆ ಸ್ವಾತಂತ್ರ್ಯವನ್ನು ಪಡೆದ ಭಾರತವು ಪ್ರಜಾಸತ್ತಾತ್ಮಕವಾದ ನೀತಿಯನ್ನೇ ಹಿಡಿದು 
ಸಾಗಲಾರಂಭಿಸಿದೆ. ನಾವಿ೦ದು ಭಾರತೀಯ ನಾಗರಿಕತೆಯ ಕೌಮಾರದಶೆಯಲ್ಲಿದ್ದೇವೆ. 
ಪ್ರಾಚೀನ ಕಾಲದಿ೦ದ ನಡೆದು ಬ೦ದ ರಾಜಕೀಯ, ಆರ್ಥಿಕ ಹಾಗೂ ನೈತಿಕ ವಿಚಾರ- 
ಪ್ರವಾಹಗಳನ್ನು ಇಂದು ಪಾಶ್ಚಾತ್ಯ ದಿಕ್ಕಿನಿಂದ ಹರಿದು ಬಂದ ಆ ವಿಷಯಗಳ ವಿಚಾರ- 
ಪ್ರವಾಹಗಳು ಕೂಡಿಕೊಳ್ಳುತ್ತಿವೆ. ಆ ಮೂಲಕವಾಗಿ ನಾವಿ೦ದು ನಮ್ಮ ನಾಗರಿಕತೆ ಹಾಗೂ 
ಸಂಸ್ಕೃತಿಗಳ ಹೊಸ ರೂಪಗಳನ್ನು ರೂಪಿಸಿಕೊಳ್ಳಬೇಕಾಗಿದೆ. 

ಇಂತಹ ಸಂಧಿಕಾಲದಲ್ಲಿ ನಮ್ಮ ಪ್ರಜಾಕೋಟಿಯು ಯುರೋಪ್‌ ಅಮೇರಿಕಾಗಳಲ್ಲಿ 
ನಡೆದು ಬ೦ದ ರಾಜ್ಯ-ತಾತ್ವಿಕ ವಿಚಾರವಾಹಿನಿಯಲ್ಲಿ ಮುಳುಗಿ, ಮಿ೦ದು, ಆಳನೋಡಿ 
ಅರಿತುಕೊಳ್ಳುವುದು ಅತ್ಯವಶ್ಯಕವಾದ ಸಾಮಾಜಿಕ ಶಿಕ್ಷಣವಾಗಿದೆ. “ರಾಜಾ ಕಾಲಸ್ಯ 
ಕಾರಣ೦'' ಎಂಬುದು ಹಿಂದಿಗಿಂತ ಇಂದು ಮಾನಸಶಾಸ್ತ್ರಿ ೀಯವಾಗಿ ಹೆಚ್ಚು 
ಅರ್ಥಪೂರ್ಣವಾಗಿದೆ. ನಮ್ಮ ರಾಜಕೀಯ ಜೀವನಕ್ಷೇತ್ರವು ಇಂದಿನ ದಿನಮಾನದಲ್ಲಿ 
ವಿಶಾಲತಮವಾಗಿದೆ. ವ್ಯಕ್ತಿಗಳ ದೈನಂದಿನ ವ್ಯವಹಾರಗಳೆಲ್ಲವೂ ಹಿಂದಿಗಿಂತ, ಇಂದು 
ಹೆಚ್ಚಾಗಿ ಪ್ರಕಟವಾದ ಠಖತ, ಕಾಯಿದೆ, ಕಾನೂನು, ನೀತಿ ನಿಯಮಾವಳಿಗಳಿಂದ 
ಬದ್ಧವಾಗಿದೆ. ವ್ಯಕ್ತಿಸ್ವಾತ೦ತ್ರ್ಯವನ್ನು ರಕ್ಷಿಸುವ ಹೊಣೆ ಹೊತ್ತ ನಮ್ಮ ಸಮಾಜವಾದಿ 


* ೭೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸ್ವರೂಪದ ಸಮಾಜ ರಚನೆಯಲ್ಲಿ ವ್ಯಕ್ತಿಗಳ ವಿಚಾರಶಕ್ತಿಯನ್ನೂ ಯೋಜನಾಪರತೆಯನ್ನೂ 
ವ್ಯಾವಹಾಕಾರಿಕ ನಿರ್ಣಾಯಕತೆಯನ್ನೂ ಸಂವರ್ಧಿಸುವ ಕಾರ್ಯವು ಅತ್ಯಂತ 
ಹೆಚ್ಚಿನದೆನಿಸಿದೆ. ಪ್ರಜಾಪ್ರಭುತ್ವದ ಯಶಸ್ಸಿಗೆ ಹೆಚ್ಚು ಹೆಚ್ಚು ಮತದಾರರು ವಿವೇಕ 
ಸಂಪನ್ನರಾಗುವ೦ತಹ ಉತ್ತಮ ಸಮಾಜಶಿಕ್ಷಣವು ಪ್ರಥಮ ಅವಶ್ಯಕತೆ. ಕೇವಲ ಅಕ್ಷರಜ್ಞರೂ, 
ಶುಷ್ಕಪಂಡಿತರೂ ಹೃದ್ದುದ್ಧಿಯೋಗವನ್ನು ಸಾಧಿಸಿಕೊಳ್ಳದ ಹಾಗೂ ಸಮಷ್ಟಿದರ್ಶನವಿಲ್ಲದ 
ತಜ್ಞರೂ ರಾಷ್ಟ್ರೀಯ ಸಮಾಜದ ಹಿತಚಿಂತಕರಾಗಿ ಕೆಲಸ ಮಾಡಲಾರರು. ಮಾನ್ಯ 
ಸ್ಥಾನದಲ್ಲಿರುವವರಿಗೂ, ಸ ಸಾಮಾನ್ಯ ಸ್ಥಾನದಲ್ಲಿರುವವರಿಗೂ ಭಾರತೀಯ ಪ್ರಜಾಸತ್ತಾತ್ಮಕ 
ಜೀವನದ ಆದರ್ಶವನ್ನು ಕಲ್ಪಿಸಿಕೊಳ್ಳಲು ತಕ್ಕ ಸಮಾಜಶಿಕ್ಷಣ ಸಾಮಗ್ರಿಗಳನ್ನು ನಾವಿಂದು 
ಒದಗಿಸಿಕೊಡಬೇಕಾಗಿದೆ. ಈ ಕೆಲಸವನು' ಹೊಣೆಗಾರರಾದ ಪತ್ರಿಕಾಸಂಪಾದಕರೂ, 
ಶಾಸನಸಭಾಸದಸ್ಯರೂ ವಿದ್ವಾಂಸರಾದ ಲೇಖಕರೂ ಮಾಡಿಕೊಡಬೇಕಾದದ್ದು ಅತ್ಯಂತ 
ಸ್ವಾಭಾಎಕ. 

“ವಿದೇಶದ ತಿಳಿವಳಿಕೆಗಳು” ಎ೦ಬ ಪಸ್ತುತ ಗಂಥವು ಮೊದಲು ಶ್ರೀ॥ ವಿ.ಎಮ್‌. 
ಮಿರ್ಜಾನಕರರ “ಕರ್ನಾಟಕ ಧುರೀಣ''ದಲ್ಲಿ ಖಂಡಶಃ ಪ್ರಕಟವಾಗಿ ಅನ೦ತರ 
ಪುಸ್ತಕರೂಪದಲ್ಲಿ ಪಸಿದ್ಧವಾಗುತ್ತಿದೆ. ಅದರ ಗ್ರಂಥಕರ್ತರು ಶ್ರೇಷ್ಠ ಕವಿಗಳೂ ಜನಪ್ರಿಯ 
ವಾಗ್ಠಿಗಳೂ ವಿಚಾರವನ್ನು ಕೆಣಕಿ ಸಮಾಧಾನ ಪಡಿಸಬಲ್ಲ ಪ್ರಬಂಧಕಾರರೂ ಆಗಿ 
ಆಗಲೇ ಮೈಸೂರು ರಾಜ್ಯದ ಎಲ್ಲೆಡೆಯ ಕನ್ನಡಿಗರಿಗೂ ಸುಪರಿಚಿತರಾದವರು. ಗ೦ಂಥದಲ್ಲಿ 
ಫ್ಲೇಟೋವಿನಿ೦ದ ಹಿಡಿದು ರಸೆಲ್‌ ಡ್ಕೂಯಿಗಳವರೆಗಿನ ಖ್ಯಾತನಾಮ ತತ್ವಜ್ಞಾನಿಗಳ 
ರಾಜಕೀಯ, ಆರ್ಥಿಕ ಹಾಗೂ ನೈತಿಕ ಸುಧಾರಣಾಪರ ವಿಚಾರಗಳನ್ನು ಸಂಕ್ಷೇಪತಃ 
ಕಾಣಬಹುದು. ಭಾಷೆಯ ಸರಳತೆಯೂ ವಾಕ್ಕಗತಿಯ ನೇರವಾದ ಓಟವೂ ವಿಚಾರಗಳ 
ಧಾರಾವಾಹಿತ್ವವೂ ಗ್ರಂಥದಲ್ಲಿ ಎದ್ದು ಕಾಣುವ ಗುಣಗಳು. ಮೈಸೂರು ಅಭಿನವ 
ವಿಜಯನಗರ ಕರ್ನಾಟಕವಾಗಿ ರೂಪುಗೊಳ್ಳುತ್ತಿರುವ ಕನ್ನಡಿಗರ ಈ ವರ್ಧಮಾನ 
ದಶೆಯಲ್ಲಿ ಪ್ರಸ್ತುತ ಬರೆಹವು ಪ್ರಜಾಕೋಟಿಯ ವಿಚಾರಪಿಪಾಸೆಯನ್ನು ನಿವಾರಿಸುವುದರಲ್ಲಿ 
ಮೊದಲ ಹೆಜ್ಜೆಯನ್ನಿಟ್ಟ ಪ್ರಯತ್ನಗಳಲ್ಲಿ ಒಂದಾಗಿ ನಿಂತಿರುವುದು ಅಭಿನಂದನೀಯ. 

“ಏಳ್‌ ಕನ್ನಡ ತಾಯ್‌, ಬಾಳ್‌ ಕನ್ನಡ ತಾಯ್‌, ಆಳ್‌ ಕನ್ನಡ ತಾಯ್‌” ಎಂದು 
ಪ್ರಾರ್ಥಿಸಿದ ದಿವಂಗತ ಬಿ.ಎಮ್‌. ಶ್ರೀಕಂಠಯ್ಯನವರ ಆಶೆಯು ಫಲಿಸಬೇಕಾದರೆ ಪ್ರಸ್ತುತ 
ಗ್ರಂಥದ೦ತಹ ನೂರಾರು ಗಂಥಗಳು ಕನ್ನಡ ನಾಡಿನಲ್ಲಿ ಉದಯಿಸಿ ಆಬಾಲವೃದ್ಧ ಸ್ತ್ರೀ 
ಪುರುಷರ ಕೈಪಿಡಿಗಳಾಗಬೇಕು. ಸತ್ವಜಾಜೀವನದ ಆದರ್ಶ ನೀತಿಗಳನ್ನು ತಿಳಿದು ದಿಶೇಷ್ಟೆ, 
ಬರ್ಣಾಯಿ& ಯ ಪ್ರತಿಯೊಂದು ವ್ಯಕ್ತೆಯೂ ಆಚರಣೆಯಲ್ಲಿ ತಂದುಕೊಳ್ಳಬೇಕು. ಇಂತಹ 
ಸದುದ್ದೇಶವುಳ್ಳ ಪ್ರಸ್ತುತ ಲೇಖಕರಾದ ಶ್ರೀ॥ ಬಿ.ಎಚ್‌. ಶ್ರೀಧರರ ಲೇಖನ ಪ್ರಯತ್ನವನ್ನೂ 
ಪ್ರಕಾಶಕರಾದ ಕುಮಟೆಯ ಶ್ರೀ ರಾಮಕೃಷ್ಣ ಮುದ್ರಣಾಲಯದವರನ್ನೂ ನಾನು ಹಾರ್ದಿಕವಾಗಿ 
ಅಭಿನಂದಿಸುತ್ತೇನೆ. 
ಸ್ಥಳ: ಬೆಂಗಳೂರು ಹಸ್ತಾಕ್ಷರ: 8.0. 1೩(. 


ದಿನಾಂಕ: ೧೯-೯-೫೯ ಅಧಿಕಾರ: ಮುಖ್ಯಮಂತ್ರಿ 


೭೩೯ * 


ಬಿನ್ನಹ 


ಮಾನವನ ದಾರಿದ್ರ್ಯ ಮತ್ತು ದುಃಖಗಳನ್ನು ಕಂಡು ಹಿಡಿದ ಹೆಮ್ಮೆ ತತ್ವಜ್ಞಾನಕ್ಕಿದೆಯಂತೆ. 
ಅದು ಏಕಾ೦ತಪ್ರಿಯತೆಯನ್ನು ಬೆಳೆಸುವುದೆನ್ನುವರು. ಅದರಲ್ಲಿರುವುದು ಕೇವಲ ವಸ್ತುಸತ್ಯ, 
ಸರಳವ್ಯವಹಾರ. ಒಳಬಾಳಿಗದು ಪೌಷ್ಟಿಕ. ವಿವೇಕಪ್ರಿಯತೆಯೇ ಅದರ ಜೀವಾಳ; ಅಥವಾ 
ಯುಕ್ತಾಯುಕ್ತ ವಿವೇಕವೇ ತತ್ವಜ್ಞಾನ ಎಂದರೂ ಸರಿಯೆ. 


“ಆತ್ಮನೇತ್ರಸ೦ಪನ್ನವಾದ ತರ್ಕಶಕ್ತಿ” ಎ೦ದು ತತ್ವಜ್ಞಾನವನ್ನು ಹೊಗಳಿದ್ದುಂಟು. 
ವ್ಯಾವಹಾರಿಕ ಔಚಿತ್ಯ ಕೂಡಿದ ತರ್ಕಾನ್ವಯವು ಅದರ ಕೆಲಸ. ತತ್ವಜ್ಞಾನವೇ ಜೀವನದ 
ಕಲೆ, ಕಾಯದೆ. ಅದಿಲ್ಲದಲ್ಲಿ ಬದುಕುವ ಕಲೆಯಿಲ್ಲ. ಅದೊಂದು ಕಲ್ಪವೃಕ್ಷ, ಕಾಮಧೇನು. 
ತತ್ವಜ್ಞವಲ್ಲದ ಮನಸ್ಸು ಆರೋಗ್ಯವಿದ್ದ ಮನಸ್ಸಲ್ಲ. ಧರ್ಮಬುದ್ಧಿಗೆ ಪೂರಕವಾಗಿ ನಿಲ್ಲಬಲ್ಲುದೇ 
ತತ್ವ ಕಲಾಸಾಮ್ರಾಜನೆನಿಸಿದ ತತ್ವಜ್ಞನ ಒ೦ದು ಪ್ರತಿಭಾಪ್ರಕಾಶ, ಆದ್ವೀಕ್ಷಿಕಿ, ಶಾಸ್ತ್ರದ ಶಾಸ್ತ್ರ 

ಮನುಷ್ಯನ ತರ್ಕಶಕ್ತಿಯ ಅವಶ್ಯಕ ಗುರಿಗಳಿಗೆ ಸಂಬಂಧಿಸಿದ ಎಲ್ಲ ಜ್ಞಾನಗಳ 
ಎಜ್ಞಾನಪಟ್ಟ ತತ್ವಶಾಸ್ತ್ರಕ್ಕೆ ಮೀಸಲು, ಮನುಷ್ಯನ ಶಕ್ಕಾ ಶಕ್ತಾ ಶಕ್ಕತೆಗಳ ಅಳತೆಯನ್ನು ತತ್ವಶಾಸ್ತ್ರವೊಂದೇ 
ಮಾಡಬಲ್ಲುದು. ಆದು ಸತ್ಯಜ್ಞಾನದ ಆಗರ; ಸುಖದುಃ ಖ ಸಮದರ್ಶನವನ್ನು ಕೂಡುವ 
ಸಂಜೀವನಿ. ಪ್ರತಿಭಾವಂತರ ಚಾರಿತ್ರಮೂಲ ಅದರಲ್ಲಿದೆ! ಅದೊಂದು ಸರ್ವವಿದ್ಯಾಪದೀಪ! 


ತತ್ವಜ್ಞಾನದಿ೦ದಲೇ ಮೋಕ್ಷ. ಮೋಕ್ಷವು ಅಖಂಡ ಸ್ವಾತಂತ್ರ್ಯ ಅಪರಿಮಿತ ಆತ್ಮಪಕಾಶ. 
ರಾಜಕೀಯ ಸ್ವಾತಂತ್ರ್ಯವು ಐಹಿಕ ಮುಕ್ತಿ; ಭಾವನಾಸ್ಥಾತಂತ್ರ್ಯವು ಇಹ-ಪರ "ಮುಕ್ತಿ 
ಆದುದರಿಂದ ಸ್ವಾತಂತ್ರ್ಯ ಅಥವಾ ಮುಕ್ತಿ ಅಮೂಲ್ಯವಾದ ಶಾಶ್ವತ ಮೌಲ್ಯ. ಅದು 
ಸಕಲ ಧ್ಯೇಯನದಿಗಳು ಸಮರಸವಾಗುವ ಮಹಾಸಾಗರ. ಪ್ರಜ್ಞೆಯ ಎಲ್ಲ ಸ್ಥಲಗಳಲ್ಲೂ 
ಬೇರೆ ಬೇರೆ ಬಣ್ಣಗಳಲ್ಲಿ ಸಾರತಃ ಸತತವಾಗಿರುವ ಈ “ಭಾವನೆ' ಎಲ್ಲ ಧ್ಯೇಯ ಬೀಜಗಳ 


ಕ್ಷೇತ್ರ. ಅದರ ಬಂಧನ ಆತ್ಮವಿಕಾಸಕ್ಕೆ ಕಂಟಕ. 


ನಾವಿಂದು ಸ್ಪತಂತ್ರ ಭಾರತದಲ್ಲಿದ್ದೇವೆ. ಐಹಿಕ-ಲೌಕಿಕ ಸ್ವಾತಂತ್ರ್ಯ, ರಾಜಕೀಯ- 
ಸಾಮಾಜಿಕ- ತಡ ಧಾರ್ಮಿಕ ಸ್ವಾತಂತ್ರ್ಯ ಎಂಬುದು ಪಾಶ್ಚಾತ್ಯ ನಾಗರಿಕತೆಯ 


ಸಂಪರ್ಕದಿಂದ ಇಂದು ಸ್ಪಷ್ಟತರವಾಗಿದೆ. 

ಹಿಂದೆ ಭಾರತದಲ್ಲಿ ರಾಜಪ್ರಭುತ್ವವೇ ಗಣ್ಯವಾಗಿತ್ತು. ವರ್ಣಾಶ್ರಮ ಧರ್ಮದಲ್ಲಿ 
ಪ್ರಜೆಗಳು ನಿರತರಾಗಿರುವಂತೆ ನೋಡಿಕೊಳ್ಳುವುದು ರಾಜನ ಕರ್ತವ್ಯವೂ ಪ್ರಭುತ್ವಾಧಿಕಾರವೂ 
ಆಗಿತ್ತು. ಸಾರ್ವಜನಿಕ ಯೋಗಕ್ಷೇಮದ ಚಿಂತೆ ಸಂಪೂರ್ಣವಾಗಿ ರಾಜನ ಹಾಗೂ 


* ೮೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅವನ ಅಧಿಕಾರಿಗಳ ಮತ್ತು ಅವನಿಂದ ಗೌರವಿಸಲ್ಪಟ್ಟ ನಾಯಕರ ಪಾಲಿಗೆ ಸೇರಿದ್ದಾಗಿತ್ತು 
ಅನಂತರ ದುಡ್ಡಿದ್ದವರೆನಿಸಿದ ರಾಜೋಪರಾಜರೂ. ಜಮೀನುದಾರ- ಮುಖಂಡರೂ 
ಸಾರ್ವನೀತಿಯ. ನಿಧಾಯಕರಾದರು, ವಿನಾಯಕರಾದರು. ಮೊನ್ನೆ ಮೊನ್ನಿನವರೆಗಿದ್ದ 
ಬ್ರಿಟಿಶ್‌ ಆಡಳಿತವಾದರೂ ಪ್ರಜಾಸಮಷ್ಟಿಯ ಹಿತಚಿಂತನವೆಲ್ಲವನ್ನೂ ತನ್ನ ಅಧೀನದಲ್ಲಿ 
ಇಟ್ಟುಕೊಂಡಿತ್ತು. ಆದರೆ ೧೯೪೭ರಲ್ಲಿ ಸ್ಥಿತ್ಯಂತರ ಸಂಭವಿಸಿತು; ರಾಜಾಧಿಕಾರವಳಿದು 
ಪ್ರಜಾಧಿಕಾರ ಪ್ರಾಪ್ತವಾಯ್ತು ಈ ಪ್ರಜಾರಾಜರು ಪ್ರಜಾಪ್ರತಿನಿಧಿಗಳು; ಐದು ವರ್ಷಗಳಿಗೊಮ್ಮೆ 
ಅವರ ಆಡಳಿತಾಧಿಕಾರ ಹಸ್ತಾಂತರ ಹೊಂದುವ ನಿರ್ವಾಚನ ಅಥವಾ ಚುನಾವಣೆ 
ಪ್ರಜಾರಾಜ್ಯಧರ್ಮವೆವಿಸಿದೆ. 

ಎಂದಿನಿಂದಲೂ ಒಂದು ರಾಜ್ಯ ವಾಸಿಗಳ ಅಥವಾ ರಾಷ್ಟ್ರವಾಸಿಗಳ ಇಡೀ ಜೀವನದ 
ಸಾಮುದಾಯಿಕ ನೀತಿ, ದೃಷ್ಟಿ, ಮನಃಪ್ರಣಾಳಿ, ಧ್ಯೇಯ. ಧೋರಣ., ಅಭಿರುಚಿ, ಅಭಿಪ್ರಾಯ, 
ಮೌಲ್ಯಪ್ರಾಧಾನ್ಯಗಳು ಶಾಸಕರು ಪರೋಕ್ಸಾಪರೋಕ್ಷ ರೀತಿಗಳಿಂದ ವಿಧಿಸುವ ಕಟ್ಟು- 
ಕಾಯದೆ, ಆಚಾರ-ಪ್ರಚಾರಗಳಿ೦ದ ನಿಯಂತ್ರಿಸಲ್ಪಡುವುದು ಸ್ವಾಭಾವಿಕ. ಮನುಷ್ಯರ 
ಮನಸ್ಸು ಸಾಮಾನ್ಯವಾಗಿ ಆವರಣಾಧೀನ. ಅವರಿರುವ ರಾಜಕೀಯ ಪ್ರಜ್ಞಾವರಣವು 
ಅವರ ಮಿಕ್ಕ ಪ್ರಜ್ಞಾವರಣಗಳನ್ನು ಆವರಿಸಿ ನಿಯಂತ್ರಿಸುತ್ತದೆ. “ರಾಜಾ ಕಾಲಸ್ಯ ಕಾರಣಂ' 
ಎಂಬುದಕ್ಕೆ "ಆಳುವವರು ಆಳಲ್ಪಡುವವರ ನೇತ್ರಗಳು ಎಂಬುದು ಮಾನಸಶಾಸ್ತ್ರೀಯವಾದ 
ಅರ್ಥ. ನಾಗರಿಕರ ಸಾಮಾಜಿಕ, ಔದ್ಯಮಿಕ, ಔದ್ಯೋಗಿಕ, ನೈತಿಕ, ವೈಯಕ್ತಿಕ, ನೌಾರ್ಮಿಕ, 
ಆರ್ಥಿಕ, ಕಾಮಿಕ ಸಿದ್ಧಿಗಳೂ ಸ ಸಾಧನಗಳೂ ಶಾಸನದತ್ತ ಜಟ 'ಪ್ರತಿಕೂಲಗಳಿಗೆ 
ಒಳಗಾಗಿವೆ. ಶಿಕ್ಷಣ-ಕಲೆ-ವಿಜ್ಞಾನಗಳ ಮುಖ್ಯ ಚಟುವಟಿಕೆಗಳು ಕೂಡ ಸಾರ್ವಜನಿಕವಾಗಿ 
ಶಾಸನಬದ್ಧವಾದ ಕೆಲ ಮೂಲಭೂತ ಸಾಮಾನ್ಯ ನಿಯಮಗಳಿಗೆ ಒಳಪಟ್ಟೇ ಇಂದಿಗೂ 
ಸಾಗುತ್ತಿವೆ. ಆದುದರಿಂದ ರಾಜನೀತಿಯು ವ್ಯಾಪಕ, ಇತರ ನೀತಿಗಳು ವ್ಯಾಪ್ಯಗಳು. ಈ 
ಅರ್ಥವನ್ನು ಗಮನದಲ್ಲಿಟ್ಟುಕೊ೦ಡು ಪ್ರಸ್ತುತ ಗಂಥದಲ್ಲಿ ಯುರೋಪು-ಅಮೆರಿಕಗಳ 
ಪ್ರಾಚೀನ- ಮಧ್ಯಯುಗೀನ- ಅರ್ವಾಚೀನ ತತ್ವಜ್ಞಾನಿಗಳಲ್ಲಿ ಅಗ್ರಗಣ್ಯರು ರೂಪಿಸಿದ 
ತತ್ವಶಾಸ್ತ್ರಗಳಿಂದ. ಹೆಚ್ಚಾಗಿ ರಾಜಕೀಯ, ಸಾಮಾಜಿಕ ಮತ್ತು ನೈತಿಕ "೨ಂಶಗಳಷ್ಟನ್ನೇ 
ಎತ್ತಿಕೊರಡು ಸಾರ್ವಜನಿಕರ ಅವಗಾಹನೆಗಾಗಿ ಬಹಳ ಸ ಸಂಕ್ಷೇಪವಾಗಿಯೂ ಸ ಸರಳವಾಗಿಯೂ 
ಕೊಡಲಾಗಿದೆ. ಈ ಸಂಕ್ಷೇಪಿಸುವ ಹಾಗೂ ಸರಳೀಕರಿಸುವ ಯತ್ನದಲ್ಲಿ ಅನಿವಾರ್ಯವಾಗಿಯೂ 
ಅಜ್ಞಾತವಾಗಿಯೂ ಉಳಿದಿರಬಹುದಾದ ಲೋಪ-ಆಗಮ-ಆದೇಶ ರೂಪದ ದೋಷಗಳು 
ವಿದ್ವಾಂಸರಿ೦ದ ಕ್ಷಮ್ಯವಾದಾವೆಂದು ನಮ್ರ ಹಾರೈಕೆ. 

ವಿವರಪೂರ್ವಕವಾದ ಪ್ರಜಾಪ್ರಭುತ್ವ - ವಿಚಾರಗಳು ಯುರೋಪು-ಅಮೇರಿಕಗಳ 
ಗ್ರಂಥಗಳಲ್ಲಿ ಸಿಗುವಷ್ಟು ನಮ್ಮಲ್ಲಿ ಸಿಗಲಾರವು. ವೇದದ ಕಾಲದ ವೈರಾಜ್ಯವಾಗಲಿ, 
ಬೌದ್ಧಯುಗದ ಗಣರಾಜ್ಯವಾಗಲಿ ನಮಗೆ ಇಂದು ಕೇವಲ ಶಬ್ದರೂಪಗಳು, ಅತಿ 
ಸ್ಥೂಲ ಕಲ್ಪನೆಗಳು. ಹೀಗಿರುವುದರಿಂದ ಹೊಸ ಪ್ರಜಾಸತ್ತೆಯನ್ನಾರಂಭಿಸಿದ ಭಾರತೀಯರು 


ಥಿ 
ಪ್ರಜಾಪ್ರಭುತ್ವದ ರಾಜ-ಪ್ರಜಾಧರ್ಮಗಳ (ಶಾಸಕ-ಶಾಸ್ಯಧರ್ಮಗಳ) ಬೆಳವಣಿಗೆಯಲ್ಲಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೧ * 


ಸರಿಯಾದ ಭಾಗಿಗಳಾಗಲು ಯುರೋಪು-ಅಮೆರಿಕಗಳ ಪ್ರಭುತ್ವಗಳ ಐತಿಹಾಸಿಕ 
ಸ್ಥೂಲಚಿತ್ರಗಳನ್ನಾದರೂ ಅಭ್ಯಸಿಸುವುದು ಉಪಕಾರಿ. ಹಿಂದಿನ ಆದರ್ಶ ಭಾರತೀಯನೆಂದರೆ 
ಶ್ರೋತ್ರೀಯ, ಸಾಧು, ಪರೋಪಕಾರಿ, ಧರ್ಮನಿಷ್ಠ, ಪ್ರಭುವಿಧೇಯ. ಇಂದಿನ ಆದರ್ಶ 
ಭಾರತೀಯನು ಇಷ್ಟೆಲ್ಲಾ ಆಗಿದ್ದೂ ಸ್ವತಂತ್ರ ವಿಚಾರಶೀಲತೆಗೆ ಹೆಚ್ಚಿನ ಮಹತ್ವವನ್ನು 
ಕೊಡುವವನಾಗಿರುವುದು ಪ್ರಜಾಪ್ರಭುತ್ವದ ವೈಶಿಷ್ಟ್ಯ ಇಂದು ರಾಜ್ಯಹಿತಾರ್ಥದ ಚಿ೦ತನ 
ಶಾಸಕರಿಗಷ್ಟೇ ಪರಿಸೀಮಿತವಲ್ಲ; ಅದು ಸರ್ವಪ್ರಜೆಗಳ ಕರ್ತವ್ಯವಾಗಿದೆ. ಆದುದರಿಂದ 
ಇಂದು ಪ್ರಜಾಧರ್ಮ ಹಿಂದಿನದಕ್ಕಿಂತ ಸ್ವಲ್ಪ ಭಿನ್ನವಾಗಿದೆ. ಅಧಿಕ ವ್ಯಾಪ್ತಿಯುಳ್ಳದ್ಬಾಗಿದೆ. 
ಪುರುಷೋತ್ತಮರ ಆಳಿಕೆಯೇ ಎಲ್ಲ ಪ್ರಜೆಗಳ ಇಷ್ಟ ಹೀಗಿರುವಾಗ ಪುರುಷೋತ್ತಮರು 
ಉದಯಿಸಲು, ರೂಪಗೊಳ್ಳಲು, ಹಾಗೆ ರೂಪಿತರಾಗಿ ಪ್ರಜಾಪ್ರತಿನಿಧಿಗಳಾಗಲು ಅವಶ್ಯಕವಾದ 
ಸಾಮಾಜಿಕ-ಶೈಕ್ಷಣಿಕ-ನೈತಿಕ ವ್ಯವಹಾರಗಳನ್ನು ಮತ್ತು ಮೌಲ್ಯವಿವೇಕಗಳನ್ನು ವರ್ತನೆ- 
ವಿಚಾರಗಳಲ್ಲಿ ಅಳವಡಿಸಿಕೊಳ್ಳುವುದು ಅತ್ಯ೦ತ ಮಹತ್ವವುಳ್ಳ ಪ್ರಜಾಕರ್ತವ್ಯ. ಇಂಥ 
ಪ್ರಜಾಸಂಸ್ಕಾರವನ್ನು ಬೆಳೆಯಿಸುವ ನಮ್ಮ ರಾಷ್ಟ್ರ ನಿರ್ಮಾಪಕ ಯೋಜನೆ- ಯೋಜನೆಗಳ 
ಸಾಗರಕ್ಕೆ ಪಸ್ತುತ ಕಬ್ಬೊತ್ತಿಗೆ ಒಂದು ಕರು `ದೊರೆಯಾಗಿ ಸೇರಲೆಂಬುದೇ ಲೇಖಕನ 
ರಾಡು 


ಆತ್ಮಸಾಕ್ಷಿಯ ಅಥವಾ ದೇವರ ಹಾಗೂ ಕಾಯಿದೆಯ ಕಣ್ಣಿಗೆ ಮಣ್ಣು ಹಾಕುವ 
ರಾಜಕಾರಣಿಗೆ" ಪುರಸ್ಕಾರ ದೊರಕದಿರಲು ಮತ್ತು ರಾಜ್ಯ ನೀತಿ ಎಂಬುದು ದುಷ್ಕರ್ಮಪರರ 
ಹಸಿವನ್ನು ನೀಗಿಸಲು ನೀಡಿದ ಜ್ಞಾನಾಹಾರವೆನ್ನಿ; ಸದಿರಲು' ಇಂದು ಪ್ರಜೆಗಳು ಪಹರೆಗಾರರಂತೆ 
ಸದಾ ಜಾಗರಿತರಾಗಿರಬೇಕಾಗಿದೆ. ಜನಜಾಗರೂಕತೆಯೇ ಪ್ರಜಾರಾಜ್ಯದ ನೆಲಗಟ್ಟು 
ಎಚ್ಚರತಪ್ಪಿದ ಜನರಿಗೆ ತಮ್ಮ ಇಚ್ಛೆ (ಹಿತಾರ್ಥ) ಏನೆಂಬುದನ್ನೇ ತಿಳಿಯಲು 
ಸಾಧ್ಯವಾಗಲಾರದು. ದೂರದೃ ಪಿಯಿಂದ ಚಿರಸ್ಥಾಯಿಯಾದ ಜಾತು ಜ್‌ 
ಹಿತಸಿದ್ಧಿಯನ್ನು ಕಂಡುಕೊಂಡು, ಅದಕೃಮಕೂಲವಾದ ಆವರಣವು ದೇಶದಲ್ಲಿ ಸದಾ 
ನೆಲೆಗೊಂಡಿರುವಂತೆ ತನ್ನ ವಿಚಾರ-ವರ್ತನೆ-ವ್ಯವಹಾರಗಳನ್ನು ಯೋಜಿಸಿಕೊಳ್ಳಲು 
ಪ್ರತಿಯೊಬ್ಬನೂ ಬದ್ಧಪ್ರತಿಜ್ಞನಾಗದೆ ಪ್ರಜಾಪ್ರಭುತ್ಚವು ಚಿರಕಾಲ ಯಶಸ್ವಿಯಾಗಿ ಯಾವ 
ರಾಷ್ಟ್ರದಲ್ಲೂ ಬಾಳಲಾರದು ಎಂಬುದು ಎಲ್ಲರಿಗೂ ಮನವರಿಕೆಯಾಗಲು ಈ ಬರಹ 
ಪ್ರೇರಕವಾದೀತೆಂದು ನನ್ನ ನಮ್ರವಾದ ಪ್ರತ್ಯಾಶೆ. 


ನು 


-ಬಿ.ಎಚ್‌. ಶ್ರೀಧರ 


* ೮೨ 


೮೩ * 


ವಿದೇಶದ ತಿಳಿವಳಿಕೆಗಳು 
೧ 


ವಿದೇಶದ ನಾಗರಿಕತೆಗಳ ಇತಿಹಾಸವನ್ನು ಓದುವವರು ಪ್ರಾರಂಭಿಸುವುದು ಹೆಚ್ಚಾಗಿ 
ಗ್ರೀಸ್‌ ದೇಶದಿಂದ. ಗ್ರೀಸು ಭಾರತದಂತೆಯೇ ತತ್ವಜ್ಞಾನಿಗಳ ನಾಡಾಗಿತ್ತು. ನಮ್ಮಲ್ಲಿಯ 
ಹಳೆಯ ಖಷಿಗಳಂತೆ ಪ್ರಖ್ಯಾತನಾದ ಆದ್ಯ ಆಚಾರ್ಯ ಸೊಕ್ರೆಟೀಸ್‌. ಫೇಟೋ ಅವನ 
ಶಿಷ್ಯ ಅವರ ಕಾಲದಲ್ಲಿ ಸೋಫಿಸ್ಟರೆಂಬ ಒಂದು ವಿಧದ ಚಾರ್ವಾಕ ವಿದ್ವಾಂಸರು 
ಪ್ರಭಾವಿಗಳಾಗಿದ್ದರು. ಆ ಚಾರ್ವಾಕರು ಸಮಾಜದಲ್ಲಿ ನಡೆದು ಬ೦ದು ನೀತಿಯನ್ನು 
ವಿಡಂಬಿಸುತ್ತಿದ್ದರು. ಅವರೆತ್ತಿದ ರಾಗ ಹೇಗಿತ್ತು ಗೊತ್ತೆ? 


ದೊಣ್ಣೆ ಯಾರದ್ದೋ ಎಮ್ಮೆ ಅವನದು. ಬಲಿಷ್ಠನ ಹಿತಸಾಧನೆಯೇ ನಿಜವಾದ 
ನ್ಯಾಯ. ತನ್ನ ತನ್ನ ಹಿತದ ಸಾಧನೆಗಾಗಿ ಆಯಾ ಸರಕಾರ ಪ್ರಜಾಸತ್ತಾತ್ಮಕ, ಸರ್ವಾಧಿಕಾರಿ 
ಅಥವಾ ಕುಬೇರ ಹಿತವರ್ಧಕ ಕಾಯದೆಗಳನ್ನು ಪಾಸು ಮಾಡುತ್ತದೆ. ಇಂಥ 
ಕಾಯದೆಯನ್ನದು ನ್ಯಾಯ ಎಂದು ತನ್ನ ಪ್ರಜೆಗಳಿಗಿತ್ತು ಅದಕ್ಕೆ ತಪ್ಪಿದವರನ್ನು ಶಿಕ್ಷಿಸುತ್ತದೆ. 
ನಿರಂಕುಶ ಪ್ರಭುತ್ವದಲ್ಲಂತೂ ಇದು ಎದ್ದು ಕಾಣುತ್ತದೆ. ಎಲ್ಲರೂ ಅಲ್ಲಿ ಗೆದ್ದ ಎತ್ತಿನ 
ಬಾಲವನ್ನು ಹಿಡಿಯುವವರೇ. ಕಾಯದೆಯಿಂದ ಪರಸ್ವಾಪಹಾರ ಮಾಡಿ ದೊಡ್ಡವನಾದ 
ಮನುಷ್ಯನು ಸರ್ವಾದರಣೀಯ. ಅನ್ಯಾಯವನ್ನು ನಿಂದಿಸುವವರು ಹಾಗೇಕೆ ಮಾಡುತ್ತಾರೆ 
ಗೊತ್ತೇ? ಆ ನಿಂದಕರಿಗೆ ತಾವು ಕಷ್ಟಪಡುವ ಬಗ್ಗೆ ಹೆದರಿಕೆಯಿದೆ-ಅಪ್ಟೇ. ಮಂದಿಗೆ 
ತೊಂದರೆಯಾಗುತ್ತದೆ ಎ೦ಬ ಸದ್ಭಾವನೆಯಿ೦ದ ಅವರು ಅನ್ಯಾಯವನ್ನು ಹಳಿಯುತ್ತಿಲ್ಲ. 
ತಮಗೇ ನಾಳೆ ತೊಂದರೆ ಬಂದರೇನು ಗತಿ? ಎಂಬ ಭಯದಿಂದ ಆ ಎಲ್ಲರೂ 
ನ್ಯಾಯವನ್ನು ಎತ್ತಿ ಹಿಡಿಯುತ್ತಾರೆ! 

ತಮ್ಮ ಹಿತಸ೦ವರ್ಧನೆಗಾಗಿ ಸರಕಾರಗಳು ಜನರಲ್ಲಿ ನಿಂದಾಸ್ತುತಿಗಳನ್ನು ಹ೦ಚುತ್ತವೆ. 
ಅಪ್ರಾಮಾಣಿಕತೆಯು ಅನ್ಯಾಯ, ನಾಚಿಕೆಗೇಡಿತನದ್ದು ಎನ್ನುತ್ತವೆ ಅವು. ಸಹಜೀವಿಗಳಿಗಿ೦ತ 
ತನಗೆ ಹೆಚ್ಚು ಸಿಗಬೇಕು ಎ೦ಬ ಆಶೆಯೇ ಅಪ್ರಾಮಾಣಿಕತೆಯ ಬೀಜ: ಕೀಳು ಜನರು 
ತಮ್ಮ ೦ಕೋಗ್ಯತೆಯ ಕೀಳ್ತನವನ್ನರಿತುಕೊ೦ಂಡು ಎಲ್ಲರೂ ಸರಿಸವರಾನ 
ಹಕ್ಕುಬಾಧ್ಯತೆಗಳುಳ್ಳವರಾಗಿರಬೇಕು ಎನ್ನುತ್ತಾರೆ. ಆದರೆ ಯಾರಾದರೂ ಬಲಿಷ್ಠನಿದ್ದರೆ, 
ಅವನು ನಮ್ಮ ಎಲ್ಲ ನಿಯಮಗಳನ್ನೂ ಮಂತ್ರಗಳನ್ನೂ ಕಾಯದೆಗಳನ್ನೂ ನಿಸರ್ಗದ 


*೮೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಎರುದ್ಧವಾಗಿ ಮಾಡಿದ ಪಾಪಗಳೆಂದು ತಿಳಿದು ಕಾಲಕಸ ವನ್ನಾಗಿ ಮಾಡಿ ತುಳಿದು 
ಧ್ವಂಸಗೊಳಿಸದೆ ಉಳಿಯುವನೇ? ನಿಜವಾಗಿ ಬದುಕುವವನು ತನ್ನ ಆತೆಗಳನ್ನು ಗಗನದವರೆಗೆ 
ಹರಿಯಲು ಬಿಡುತ್ತಾನೆ. ಆದರೆ ಅವು ಗೌರೀಶಂಕರವನ್ನೇರಿದ ಬಳಿಕ ಅವನು. ತೃಪ್ತಿಪಡಿಸುವ 
ಧೈರ್ಯವೂ ಬುದ್ದಿಮತ್ತೆಯೂ ಅವನಿಗಿರಬೇಕು. “ಕೇ ನೈಸರ್ಗಿಕ ನ್ಯಾಯ ಹಾಗೂ 
ಉದಾತ್ತತೆ. ಆದರೆ ಬಹಳ ಜನರಿಗೆ ಹಾಗೆ ಮಾಡಲು ಸಾಧ್ಯವಾಗುವುದಿಲ್ಲ. ಆದುದರಿ೦ದಲೇ 
ಅವರು ಹಾಗೆ ಮಾಡಿದವನನ್ನು ದೂರುತ್ತಾರೆ, ತಮ್ಮ ಅಶಕ್ತತೆಯ ಬಗ್ಗೆ ನಾಚಿಕೆಯಿ೦ದಲೇ- 
ಅದನ್ನು ಮುಚ್ಚಿಟ್ಟುಕೊಂಡೇ- ಹಾಗೆ ದೂರುತ್ತಾರೆ; ಅದರಿ೦ದಲೇ ಅವರು ಅಪರಿಮಿತ 
ಭೋಗವನ್ನು ಕೀಳೆಂದು ಹಳಿಯತ್ತಾರೆ. ಉದಾತ್ತ ಸ್ವಭಾವಗಳನ್ನು ಅವರು ದಾಸ್ಯಕ್ಕೆ 
ತಳ್ಳುತ್ತಾರೆ. ಮತ್ತು ತಾವು ಹೇಡಿಗಳಾದುದರಿಂದಲೇ ನ್ಯಾಯವನ್ನು ಹೊಗಳುತ್ತಾರೆ! 


ಸಾಮಾನ್ಯರು ನ್ಯಾಯವೆಂದು ಕರೆಯುವ ಪದಾರ್ಥವು ಗೌರವಸ್ಸ್ಪ ರು ಪಾಲಿಸತಕ್ಕದ್ದಲ್ಲ. 
ಅದೆಲ್ಲಾ ಪ ಪಾದಚಾರಿಗಳಿಗೇ. ಅದು ವೀರನು ಅನುಸರಿ ಸಬೇಕಾದ ನೀತಿಯಲ್ಲ; ಅದು 
ಗುಲಾಮರ ನೀತಿ. ಮನುಷ್ಯನ ನಿಜವಾದ ಸದ್ಗುಣಗಳೆಂದರೆ ಧೈರ್ಯ ಮತ್ತು ಬುದ್ಧಿಮತ್ತೆ. 


೨ 


ಮೇಲೆ ಹೇಳಿದ ನೀತಿಭಾವದ ಬಲದಿ೦ದಲೇ ಬಹುಶಃ ಗ್ರೀಸಿನ ಅಥೆನ್ಸ್‌ ಸರಕಾರವು 
ತನ್ನ ವಿದೇಶ ನೀತಿಯಲ್ಲಿ ದುರ್ಬಲ ರಾಜ್ಯಗಳನ್ನು ಅತಿ ಕ್ರೂರವಾಗಿ ನಡೆಸಿಕೊಂಡಿತು. 
ಈ ವಾದವನ್ನು ಸೊಕ್ರೆಟೀಸ್‌ ಎದುರಿಸಿದ; ಅವನ ಶಿಷ್ಯ ಫ್ರೇಟೋ ಎದುರಿಸಿದ. ಅವರ 
ಪ್ರಕಾರ ನ್ಯಾಯವು ವ್ಯಕ್ತಿಗಳ ನಡುವಣ ಸ೦ಬ೦ಧ. ಅದು ಸಾಮಾಜಿಕ ಸಂಘಟನೆಯನ್ನು 
ಅವಲಂಬಿಸಿದೆ. ಆದುದರಿ೦ದ ಅದನ್ನು ಚೆನ್ನಾಗಿ ಅರಿಯಬೇಕಾದರೆ ಅದು ವ್ಯಕ್ತಿಯ 
ನಡತೆಯ ಅಂಗವೆಂದು ತಿಳಿಯದೆ ಸಮಾಜ ಅಥವಾ ಸಮಷ್ಟಿಯ ರಚನೆಯ ಅಂಗವೆಂದು 
ತಿಳಿದುಕೊಳ್ಳಬೇಕು. ನ್ಯಾಯವಾದ ರಾಜ್ಯವೊ೦ದನ್ನು ನಮಗೆ ಕಲ್ಪಿಸಿಕೊಳ್ಳಲು ಸಾಧ್ಯವಾದರೆ 
ಅದಕ್ಕನುಗುಣವಾಗಿ ನ್ಯಾಯವಾಗಿ ನಡೆದುಕೊ೦ಬ ವ್ಯಕ್ತಿಯನ್ನು ಕಲ್ಪಿಸಿಕೊಳ್ಳಬಹುದು. 
ಈ ದೃಷ್ಟಿಯಿ೦ದಲೇ ಆಚಾರ್ಯನು ವ್ಯಕ್ತಿಧರ್ಮ, ಸಾಮಾಜಿಕ ಸಮಸ್ಯೆ ಮತ್ತು ರಾಜಕೀಯ 
ಪುನರ್ರಚನೆಗಳನ್ನು ಚರ್ಚಿಸಿದ್ದಾನೆ. ಅದೇ ಮೇರೆಗೆ ಆಚಾರ್ಯ ಫ್ರೇಟೋ ಆದರ್ಶ 
ರಾಜ್ಯವನ್ನು ಬಣ್ಣಿಸಿದ್ದಾನೆ; ಅದನ್ನು ನಿರ್ಮಿಸಲು ಪ್ರತಿಜ್ಞೆ ಮಾಡಿದನು. 

ಮನುಷ್ಯರು ಸರಳ ಜೀವಿಗಳಾಗಿದ್ದರೆ ನ್ಯಾಯವೂ ಸರಳವಾಗಿರುತ್ತಿತ್ತು ಎನ್ನುತ್ತಾನೆ 
ಫ್ಲೇಟೋ. ಅರಾಜಕ ಸಮಾಜವಾದವಷ್ಟೇ ಮನುಷ್ಯರಿಗಾಗಿ ಸಾಕಾಗುತ್ತಿತ್ತು ಅವರು 
ಹಾಗಿಲ್ಲವಾದುದರಿಂದಲೇ ಅವರಿಗೆ ರಾಜ್ಯ ಶಾಸನ, ಸರಕಾರ ಬೇಕಾಯಿತು. ಆದರ್ಶ 
ರಾಜ್ಯದ ಪ್ರಜೆಗಳು ದೈವಭಕ್ತರಾಗಿ, ಇತರರೊಡನೆ ಮಧುರ ಬಾ೦ಧವ್ಯದಿಂದ ನಡೆದುಕೊಂಡು, 
ಶಕ್ತಿ ಮೀರಿ ಭೋಗಪರರಾಗದೆ, ಮಿತಾಹಾರ-ವಿಹಾರಗಳಿ೦ದ ಶಾ೦ಂತರಾಗಿ ಚಿರಕಾಲ 
ಬಾಳುತ್ತಾರೆ; ಮತ್ತು ಅಂಥದೇ ಜೀವನಪದ್ಧ್ಭತಿಯನ್ನು ಅವರು ಮುಂದಿನ ತಲೆಮಾರಿಗೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೫ * 


ಬಿಟ್ಟು ಹೋಗುತ್ತಾರೆ. ಅಲ್ಲಿ ಮಿತಪ್ರಜೋತ್ಪಾದನ, ಸಸ್ಕಾಹಾರ, ನಿಸರ್ಗಸಹಜ ಸರಳ 
ಜೀವನ ಕಂಡುಬರುತ್ತದೆ. ಇಂಥ ರಾಜ್ಯವನ್ನು ಕಟ್ಟಲು ಮನುಷ್ಯರು ಅಶಕ್ತರಾಗಲು 
ಅವರಿಗೆ ಹಿಡಿದ ದುರಾಶೆ ಹಾಗೂ ವೈಭವಪ್ರಿಯತೆಗಳೇ ಕಾರಣ. ಅವರಿಗೆ ಸರಳ 
ಜೀವನದಲ್ಲಿ ತೃಪ್ತಿಯಿಲ್ಲ. ಅವರು ಅರ್ಜನಪರರು, ಮಹತ್ವಾಕಾಂಕ್ಷೆಯುಳ್ಳವರು, ಸ್ಪರ್ಧಾಲುಗಳು 
ಮತ್ತು ಮತ್ನರಗಸ್ತರು. ಅವರಿಗೆ ಇದ್ದದ್ದರ ಬಗ್ಗೆ ಬೇಗ ಬೇಸರ ಉಂಟಾಗುತ್ತದೆ; ಕೂಡಲೇ 
ಇಲ್ಲದುದಕ್ಕಾಗಿ ಪರಿತಪಿಸಲಾರಂಭಿಸುತ್ತಾರೆ. ತತ್ಪಲವಾಗಿ ಅನ್ಯರ ಕ್ಷೇತ್ರದಲ್ಲಿ ಒಂದು 
ಗು೦ಪು ಆಕ್ರಮಣ ಮಾಡುತ್ತದೆ. ನೆಲದ ಸಂಪತ್ತಿಗಾಗಿ ಗು೦ಪುಗಳಲ್ಲಿ ಸ್ಪರ್ಧೆಯುಂಟಾಗುತ್ತದೆ. 
ಅದರಿಂದ ಯುದ್ಧ ಶುರುವಾಗುತ್ತದೆ. ವ್ಯಾಪಾರವೂ ಹಣಕಾಸೂ ಬೆಳೆಯುತ್ತವೆ ಮತ್ತು 
ಆ ಮೂಲಕ ಹೊಸ ವರ್ಗವಿಭಾಗಗಳು ಹುಟ್ಟುತ್ತವೆ. ಪ್ರತಿಯೊ೦ದು ಸಾಮಾನ್ಯ ನಗರವೂ 
ನಿಜವಾಗಿ ಎರಡು ನಗರಗಳು: ಒಂದು ಬಡವರ ನಗರ, ಇನ್ನೊಂದು ಶ್ರೀಮಂತರ 
ನಗರ. ಅವರಿಬ್ಬರಲ್ಲಿ ಸದಾ ಯುದ್ಧ. ಇಬ್ಬಣಗಳಲ್ಲೂ ಸಣ್ಣ ಸಣ್ಣ ಬಣಗಳಿರುತ್ತವೆ. 
ಆದುದರಿಂದ ಅವನ್ನೆಲ್ಲಾ ಒಟ್ಟು ಒಂದೇ ರಾಜ್ಯವೆಂದು ತಿಳಿದರೆ ತಪ್ಪಾಗುತ್ತದೆ. ಒಂದು 
ವೈಶ್ಯ “ಬೂರ್ಜ್ದಾಜ” ಉದಯಿಸುತ್ತದೆ. ಅದರ ಸದಸ್ಯರು ಐಶ್ವರ್ಯ" ಹಾಗೂ ಹೆಚ್ಚು 
ವೆಚ್ಚಗಳ ಮೂಲಕ ಸಾಮಾಜಿಕ ಸ ಸ್ಥಾನವನ್ನು ಗಳಿಸಲು "ಹೊರಡುತ್ತಾರೆ. ಅವರು ತಮ್ಮ 
ಹೆಂಡತಿಯರಿಗಾಗಿ ಬಹಳ ಹಣವನ್ನು ವ್ಯಯಿಸುತ್ತಾರೆ. ಈ ಅರ್ಥವಿತರಣದ ಬದಲಾವಣೆಗಳು 
ರಾಜಕೀಯ ಬದಲಾವಣೆಗಳಿಗೆ ಕಾರಣವಾಗುತ್ತವೆ. ವ್ಯಾಪಾರಿಯ ಐಶ್ವರ್ಯವು 
ಜಮೀನುದಾರನದನ್ನು ಮೀರಿಸುತ್ತದೆ. ಕುಬೇರಪ್ರಭುತ್ವವು ಕುಬೇರರ ಕುಲದ ಅಲ್ಬಸಂಖ್ಯರ 
ಸ್ವಯಂನಾಯಕತ್ವದ ಪ್ರಭುತ್ಚವಾಗಿ ಮಾರ್ಪಡುತ್ತದೆ. ಶ್ರೀಮಂತ ವೈಶ್ಯರೂ ಬ್ಯಾಂಕರರೂ 
ರಾಜ್ಯಶಾಸನ ನಡೆಸ ಲಾರಂಭಿಸುತ್ತಾರೆ. ಆಗ ಸಾಮಾಜಿಕ ಶಕ್ತಿಗಳ ಹೂ ಬೆಳವಣಿಗೆಗೆ 
ಹೊಂದಿಕೆಯಾದ ರಾಜನೀತಿಯ ಸಮನ್ವಯವು ಅಳಿಸಿ ಹೋಗಿ "ರಾಜಕಾರಣ ತಲೆಯೆತ್ತುತ್ತದೆ. 
ರಾಜಕಾರಣವೆ೦ಂದರೆ ಪಕ್ಷಪಭುತ್ವದ ತಂತ್ರ ಮತ್ತು ಅಧಿಕಾರಗಳಿಂದ ಲಬ್ಧವಾದ ಸುಲಿಗೆಗಳಿಗಾಗಿ 
ಮಾಡುವ ಲೋಭ. 


ತಮ್ಮ ಮೂಲ ತತ್ವವನ್ನು ಅತಿರೇಕವಾಗಿ ಅನ್ವಯಿಸ ಹೋದಾಗ ಎಲ್ಲ ಬಗೆಯ 
ಸರಕಾರಗಳೂ ನಾಶ ಹೊಂದುವವು. ಕುಬೇರರ ಪ್ರಭುತ್ವವು ಅಧಿಕಾರವುಳ್ಳವರ ಗು೦ಪನ್ನು 
ಅತಿ ಚಿಕ್ಕದ್ದನ್ನಾಗಿ ಮಾಡಹೋಗಿ ನಾಶ ಹೊಂದುತ್ತದೆ. ಅಲ್ಬಸಂಖ್ಯರ ಪ್ರಭುತ್ವವು ಕೂಡಲೇ 
ಪಡೆಯುವ ಐಶ್ವರ್ಯಕ್ಕಾಗಿ ಎಚ್ಚರ ತಪ್ಪಿ ಸ್ಪರ್ಧಿಸಿ, ಜಗಳಕ್ಕಿಳಿದು ಹಾಳಾಗುತ್ತದೆ. ಎರಡು 
ಸಂದರ್ಭಗಳಲ್ಪೂ ಕ್ರಾಂತಿಯೇ ಅಂತ್ಯಾವಸ್ಥೆ. ಕ್ರಾಂತಿ ಬರುವಾಗ ಅದೇನೋ ಅತಿ ಚಿಕ್ಕ 
ಕಾರಣಗಳಿಂದ ಹಾಗೂ ಕುದ್ರಸ್ತೆ ಸ್ವೇಚ್ಛಾ ವಿಚಾರಗಳಿಂದ ಬಂತೆಂದು ತೋರುತ್ತದೆ. ಆದರೆ 
ಅದು ಹಾಗೆ ಅತಿ ಲಘು ಸಂದರ್ಭಗಳಿಂದ ಹುಟ್ಟಿದಂತೆ ತೋರಿದರೂ ನಿಜವಾಗಿ ಬಹಳ 
ಕಾಲದಿಂದ ಸಂಚಿತವಾದ ಗಂಭೀರ ಅನ್ಯಾಯಗಳಿಂದಲೇ ಫಕ್ಕನೆ ಪರಿಣಮಿಸಿದ್ದಾಗಿರುತ್ತದೆ. 
ಆಗ ಪ್ರಜಾಸತ್ತೆ ಏಳುತ್ತದೆ. ಬಡವರು "ತಮ್ಮ ವಿರೋಧಿಗಳನ್ನು ಗೆಲ್ಲುತ್ತಾರೆ. ಅವರು 
ವಿರೋಧಿಗಳಲ್ಲಿ ಕೆಲವರನ್ನು ಕೊ೦ದೊಗೆಯುತ್ತಾರೆ. ಮತ್ತೆ ಕೆಲವರನ್ನು ದೇಶಭ್ರಷ್ಟರನ್ನಾಗಿ 


* ೮೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮಾಡುತ್ತಾರೆ; ಅಲ್ಲದೆ ಜನರಿಗೆ ಸ್ವಾತಂತ್ರ್ಯ ಹಾಗೂ ಅಧಿಕಾರಗಳಲ್ಲಿ ಸಮ ಪಾಲು 
ಸಿಗುವಂತೆ ಮಾಡುತ್ತಾರೆ. 


ಕ್ಲ 


ಪ್ರಜೆಗಳ ಪ್ರಭುತ್ವವೂ ಅತಿಯಾದರೆ ಹಾಳಾಗಿ ಹೋಗುವದು. ಅಧಿಕಾರ ವಹಿಸಲು 
ಎಲ್ಲರಿಗೂ ಸಮಾನವಾದ ಹಕ್ಕು ಇದೆ; ಸಾರ್ವಜನಿಕ ಜೀವನದ ಧೋರಣವನ್ನು 
ನಿರ್ಧರಿಸಲು ಎಲ್ಲರಿಗೂ ಅಧಿಕಾರವಿದೆ-ಎ೦ಬುದೇ ಪ್ರಜಾಪ್ರಭುತ್ವದ ಮೂಲತತ್ವ 
ಮೊದಲನೆಯ ನೋಟಕ್ಕಿದು ತುಂಬ ಆಹ್ಲಾದಕರವಾದ ವ್ಯವಸ್ಥೆ ಎ೦ದು ತೋರುತ್ತದೆ. 
ಅತ್ಯುತ್ತಮ ಶಾಸಕರನ್ನು ಆಜಾದ ಹಾಗೂ ಅತ್ಯಂತ ವಿವೇಕಯುಕ್ತ ಮಾರ್ಗಗಳನ್ನು 
ಹಡಿಯುವ ಶಿಕ್ಷಣ ಜನತೆಗಿಲ್ಲವಾದುದರಿಂದ ಆದು ಏಿನಾಶಕರವಾಗಿ' ಪರಿಣಮಿಸುತ್ತದೆ. 
ಜನರಿಗೆ ಸ್ವಂತ ಬುದ್ಧಿಯಿಲ್ಲ. ಆಳುವವರು ಹೇಳಿಕೊಟ್ಟದ್ದನ್ನು ಗಿಳಿಯಂತೆ ಪುನರುಚ್ಛರಿಸುತ್ತಾರೆ 
ಎನ್ನುತ್ತಾನೆ ಪ್ರೋಟಾಗೊರಾಸ್‌. ಯಾವುದಾದರೂ ತತ್ವವನ್ನು ಜನರಿಗೆ ಸ್ವೀಕರಿಸಲು 
ಅಥವಾ ತ್ಯಜಿಸಲು ಬೋಧಿಸಬೇಕಾದರೆ ಜನಪ್ರಿಯ ನಾಟಕ ಮಾರ್ಗದಿಂದ ಪ್ರಚಾರ 
ಮಾಡಿಬಿಟ್ಟರೆ ಅಲ್ಲಿ ನಡೆದು ಹೋಗುತ್ತದೆ. ಈ ಸಂತೆಯ ಜನರ ಆಳಿಕೆ ರಾಜ್ಯನೌಕೆಗೆ ತಕ್ಕ 
ನೀರಲ್ಲ. ಪ್ರತಿಯೊಬ್ಬನ ವಾಕ್‌ ಪಾಂಡಿತ್ಯವೂ ಆಗೀಗ ನೌಕೆಯನ್ನು ಬೇಕಾದ ದಿಕ್ಕಿಗೆ 
ತಿರುಗಿಸುತ್ತಿರುತ್ತದೆ. ಅಂಥ ಪ್ರಜಾಪ್ರಭುತ್ವದಲ್ಲಿ ಕ್ರೂರ ದಬ್ಬಾಳಿಕೆ ಅಥವಾ ನಿರಂಕುಶ ಸತ್ತೆ 
ಅನುಭವಕ್ಕೆ ಬಂದೀತು. ಜನಜಂಗುಳಿ ಮುಖಸ್ತುತಿಗಾಗಿ ಹಸಿದಿರುತ್ತದೆ. ನರಿಯಣ್ಣ 
ಹೆಗ್ಗಡೆಯಂಥ ಮುಖಸ್ತುತಿ ಕಲಾವಿದ ಕೊನೆಯಲ್ಲಿ ತಾನೇ ಜನರಕ್ಷಕ, ಜನನಾಯಕ 
ಎ೦ದು ಆಷಾಢಭೂತಿ ತಂತ್ರದಿ೦ದ ಅತ್ಯುನ್ನತ ಅಧಿಕಾರದ ಗದ್ದುಗೆ ಏರಿ ಮರೆಯುತ್ತಾನೆ. 


ಮೇಲಿನ ವಿಚಾರ ಫ್ಲೇಟೋವಿಗೆ ಭಯಂಕರ ಎನಿಸಿತು. ಭೂರಿ ಜನದ ಮನಸ್ವಿಯಾದ 
ವಿಚಾರಲಹರಿ- ಭೋಳೆತನ ಹೊಣೆಗಾರ ರಾಜಕೀಯ ಅಧಿಕಾರಿಗಳನ್ನು ಹೇಗೆ ಆರಿಸೀತು? 
ಇನ್ನು ಕೋಶದಾಸರಾದ ತಂತ್ರಿಗಳ೦ತೂ ಇದ್ದೇ ಇರುತ್ತಾರೆ. ಅವರು ಸ್ವಯಂಪ್ರಭುಗಳನ್ನು 
ಪ್ರಜಾಪ್ರಭುತ್ವದ ರಂಗಕ್ಕಿಳಿಸದೆ ಬಿಡುತ್ತಾರೇನು? ಮೆಟ್ಟು ಹೊಲಿಯುವದಕ್ಕೆ ಆ ವಿದ್ಯೆ 
ಕಲಿತವನೇ ಆಗಬೇಕೆಂಬುದನ್ನು ಒಪ್ಪುವ ನಾವು ರಾಜಕಾರಣದಲ್ಲಿ ಮಾತ್ರ “ಮತ 
ತೆಗೆದುಕೊಳ್ಳಬಲ್ಲವನೆಲ್ಲಾ ಒ೦ದು ರಾಜ್ಯವನ್ನು ನಡೆಸಬಲ್ಲ” ಎ೦ದು ನಂಬುವುದು ಅತ್ಯಂತ 
ಹುಚ್ಚುತನ ಎನ್ನುತ್ತಾನೆ ಪ್ಲೇಟೋ. ಅದಕ್ಷತೆಯನ್ನು ದೂರವಿರಿಸಿ, ಸಾರ್ವಜನಿಕ 
ಕಾರ್ಯಾಲಯಗಳಲ್ಲಿ ವಂಚಕರು ಹೋಗದಂತೆ ಮಾಡಿ, ಸರ್ವಹಿತಕ್ಕಾಗಿ ಸುಶಾಸನಗೈವ 
ಉತ್ತಮರನ್ನು ಆಯ್ದು ಸಿದ್ಧಗೊಳಿಸುವುದೇ ರಾಜಕೀಯ ತತ್ವಜ್ಞಾನದ ಸಮಸ್ಯೆ 


ಈ ರಾಜಕೀಯ ಸಮಸ್ಯೆಗಳ ಹಿ೦ದೆ ಮನುಷ್ಯನ ತಲೆಬುರುಡೆ ಇದೆ. ರಾಜಕಾರಣವನ್ನು 
ತಿಳಿಯಬೇಕಾದರೆ ದುರ್ದೈವದಿಂದ ನಾವು ಮಾನಸಶಾಸ್ತ್ರವನ್ನು ಕಲಿಯಬೇಕು. 
“ಮನುಷ್ಯನಂ೦ತೆಯೇ ರಾಜ್ಯವೂ” ಜನರ ಚರಿತ್ರ ಬದಲಾದ" ಹಾಗೆ ಸರಕಾರಗಳೂ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೭ * 


ಬದಲಾಗುತ್ತವೆ. ಮನುಷ್ಯರಲ್ಲಿಯ ಮನುಷ್ಯತನಗಳಿಂದಲೇ ರಾಜ್ಯಗಳು ನಿರ್ಮಿತವಾಗುತ್ತವೆ. 
ಉತ್ತಮ ಮನುಷ್ಯರು ಉದಯಿಸಿದ ಹೊರತು ಉತ್ತಮ ರಾಜ್ಯವನ್ನು ನಾವು ಕಾಣಲಾರೆವು. 
ಅಲ್ಲಿಯವರೆಗೆ ಪ್ರತಿಯೊಂದು ಬದಲಾವಣೆಯೂ ಮಾೌಲಿಕಾಂಶಗಳನ್ನು ಹಾಗೇ 
ಉಳಿಸಿಕೊಂಡು ಹೋಗುತ್ತದೆ. ಜನತೆ ಎಷ್ಟು ಆಕರ್ಷಕವಾಗಿದೆ! ಅವರು ಯಾವಾಗಲೂ 
ಚಿಕಿತ್ರೆ ಮಾಡಿಕೊಳ್ಳುತ್ತ. ತಮ್ಮ ರೋಗಗಳನ್ನು ಹೇಗೆ ತೀವ್ರ, ಜಟಿಲ ಮಾಡಿಕೊಳ್ಳುತ್ತಿರುತ್ತಾರೆ! 
ಎಷ್ಟು ಅಳಲೆಕಾಯಿ ಪಂಡಿತರು ಬ೦ದರೂ ಅವರಿಗೆ ಸ್ವಾಗತ-ಅವರು ಹೇಳಿದ್ದೆಲ್ಲಾ 
ನಿಷ್ಠಲವಾದರೂ ಅದರಿಂದ ಕಾಹಿಲೆ ಹೆಚ್ಚಾದರೂ ಜನರೇನೂ ನಿರಾಶಾವಾದಿಗಳಾಗುವದಿಲ್ಲ; 
ಮತ್ತೂ ಒಬ್ಬ ಅಳಲೆಕಾಯಿ ಪಂಡಿತನನ್ನು ನೋಡಿಯೇ ಬಿಡೋಣ ಎನ್ನುತ್ತಾರೆ! ಆಟ 
ಆಡಲು ಕೂಡ ವೇಳೆ ಸಿಗದಷ್ಟು ನಿಷ್ಠೆಯಿ೦ದ ಕಾಯಿದೆಯ ಮೇಲೆ ಕಾಯಿದೆ ಪಾಸು 
ಮಾಡಿ ಅಪ್ರಾಮಾಣಿಕತೆಯನ್ನೂ ಕುತಂತ್ರಗಳನ್ನೂ ನಿಲ್ಲಿಸಿಬಿಡುತ್ತೇವೆಂಬ ಅವರ 
ಹುಂಬತನಕ್ಕೇನನ್ನಬೇಕು? ಹಾಗೆ ಮಾಡುತ್ತ ಹೋಗಿ ಅವರು ಪೂರ್ಣ ದಿವಾಳಿಯನ್ನು 
ಸಮೀಪಿಸುವುದು ಅವರಿಗೆ ತಿಳಿಯುವುದೇ ಇಲ್ಲ- ಪಾಪ! 


ಮನುಷ್ಯನ ವರ್ತನೆಯ ಆಕರಗಳು ಮೂರು: ಆಶೆ, ಭಾವನೆ ಮತ್ತು ಅರಿವು. ಆಶೆ 
ಸಾಮಾನ್ಯವಾಗಿ ಕಾಮಜ, ಭಾವನೆ ಹಾರ್ದಿಕ, ಅರಿವು ಶಿರೋಜ. ಅರಿವು ಆಶೆಯ 
ಕಣ್ಣು; ಆತ್ಮದ ಸಾರಥಿಯಾಗಬಲ್ಲುದದು. ಕೆಲವರು ಕಾಮದಾಸರು; ಅವರು ಸದಾ 
ಸಂಪಾದನೆಯಲ್ಲೇ ಮಗ್ನರಾಗಿರುತ್ತಾರೆ. ಈ ಲೋಭಿಗಳೇ ಉದ್ಯಮರಾಜರಾಗುವವರು. 
ಉಳಿದ ಕೆಲವರು ಧೀರರು, ಭಾವನಾಬಲ ಹೆಚ್ಚಾಗಿ ಉಳ್ಳವರು; “ಯಾತಕ್ಕಾಗಿ 
ಹೋರಾಡಬೇಕು” ಎಂಬುದಕ್ಕಿಂತ “ಯಾತಕ್ಕಾದರೂ ಹೋರಾಡಿ” ಗೆದ್ದರೆ ಆಗಿ ಹೋಯಿತು- 
ಎಂಬುದೇ ಅವರ ಗುರಿ. “ಗೆಲುವಿಗಾಗಿ ಗೆಲುವು” ಎಂಬುದೇ ಅಂಥವರ ನಿಲುವು. 
ಅವರೇ ಜಗತ್ತಿನ ನೌಕಾದಲ, ಭೂದಲಗಳಲ್ಲಿ ಭರತಿಯಾಗುವವರು; ಅವುಗಳನ್ನು 
ಬೆಳೆಸುವವರು. ಆಸ್ತಿಗಿ೦ತ ಅವರಿಗೆ ಅಧಿಕಾರದ ಜ೦ಭದ ಮೇಲೇ ಹೆಚ್ಚು ಆಸೆ. ಇನ್ನು 
ಅರಿವಿನ ಆರಾಧಕರು ಅತ್ಯಲ್ಪ. ವಿಚಾರಮಗ್ನರೂ ಎಲ್ಲವನ್ನೂ ಚೆನ್ನಾಗಿ 
ಅರ್ಥಮಾಡಿಕೊಳ್ಳುವವರೂ ಹಾಗೆ ಮಾಡಿಕೊಂಬುದರಲ್ಲೇ ಆನಂದಪಡುವವರೂ ಬಹಳ 
ಕಡಿಮೆ. ಅವರಿಗೆ ಆಸ್ಥಿ-ಮನೆ, ಅಧಿಕಾರ-ದರ್ಪ ಇವು ಬೇಡ; ತಿಳಿವೇ ಅವರ ಉಳಿವು. 
ಅವರು ಸಂತೆ ಬಜಾರವನ್ನೂ ರಣರಂಗವನ್ನೂ ಶಾಂತ ವಿಚಾರದ ಲಾಭಕ್ಕಾಗಿ 
ಕಳೆದುಕೊಳ್ಳಬಲ್ಲರು. ಅವರ ಇಚ್ಛಾ: ಕ್ತಿ ಬೆಂಕಿಯಲ್ಲ, ಬೆಳಕ; ಅವರ ಬಂದರು ಅಧಿಕಾರವಲ್ಲ, 
ಸತ್ಯ; ಅವರನ್ನು ಜನ ಬಳಸಿಕೊಳ್ಳುವುದಿಲ್ಲ- ಅವರು ಈ ದೃಷ್ಟಿಯಿಂದ ಅಸ್ಪಶ್ಯರೇ! 


ಆದುದರಿಂದ ಆದರ್ಶ ರಾಜ್ಯದಲ್ಲಿ ಭಾವನೆಯ ಬಿಸಿಯಲ್ಲಿ ಕಾದ ಆಶೆಯು 
ಅರಿವಿನ ಉಪದೇಶದಂತೆ ವರ್ತಿಸುತ್ತದೆ. ಉದ್ಯಮ ಚಕ್ರವರ್ತಿಗಳು 'ಉತ್ಪಾದಿಸುವರಲ್ಲದೆ 
ಅವರೆಂದೂ ಅಲ್ಲಿ ಶಾಸಕರಾಗಿ ಬರಲಾರರು; ಅಧಿಕಾರ ಪ್ರಿಯ ಸೈನಿಕ ಮನೋಭಾವದವರು 
ರಕ್ಷಣೆಯ ಕಾರ್ಯದಲ್ಲಿ ನಿಂತಾರಲ್ಲದೆ ಆಳಲೆಂದೂ ಪವೇಶಿಸಲಾರರು; ಜ್ಞಾನ, ತತ್ವ 
ವಿಜ್ಞಾನಗಳ ಶಕ್ತಿಗಳು ಬೆಳೆದು, ರಕ್ಷಣೆ ಪಡೆದು, ಆಳುವ ಕಡಿವಾಣವನ್ನು ಹಡಿಯುವುವು. 


* ೮೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಜ್ಞಾನದ ಸಾರಥ್ಯವಿಲ್ಲದ ಜನ ಲಗಾಮಿಲ್ಲದ ಕುದುರೆಯಂತೆ. ಅವರ ಆಳಿಕೆ ಯದ್ವಾತದ್ವಾ. 
ಆಶೆಗಳ ಮೇಲೆ ಅರಿವಿನ ಬೆಳಕು ಬೀಳಬೇಕಾದಂತೆ ಜನರಿಗೆ ತತ್ವಜ್ಞಾನಿಗಳ ಮಾರ್ಗದರ್ಶನ 
ಬೇಕು. ಅರ್ಥದಾಸರ ಆಳಿಕೆ ಶುರುವಾದರೆ ದೇಶಕ್ಕೆ ದಿವಾಳಿ ಕಟ್ಟಿಟ್ಟದ್ದು. ಅಥವಾ 
ಸೇನಾಪತಿ ತನ್ನ ಸೈನ್ಯವನ್ನು ಬಳಸಿ ಸರ್ವಾಧಿಕಾರವನ್ನು ಸ್ಥಾಪಿಸಿದರೂ ಅಷ್ಟೆ. 
ವೈಶ್ಯಮನೋಧರ್ಮದವರೂ ಕ್ಷಾತ್ರಮನೋಧರ್ಮದವರೂ ಸಾರ್ವಜನಿಕ ಆಡಳಿತಕ್ಕೆ 
ಕೈಹಾಕಿದರೆ ಆಗುವುದದೇ. ಅವರವರ ಕ್ಷೇತ್ರದಲ್ಲೇ ಅವರವರಿದ್ದರೆ ಚೆ೦ದ. ರಾಜನೀತಿಜ್ಞತೆ 
ಅವರಿಗಳವಡದು. ಅದು ಬ್ರಾಹ್ಮ ಮನೋಧರ್ಮದ ಸ್ವತ್ತು. ರಾಜನೀತಿ ಒಂದು ಶಾಸ್ತ್ರ 
ಎಜ್ಞಾನ-ಕಲೆಯಲ್ಲ. ಅದಕ್ಕೆ ಬಹಳ ತರಬೇತು ಬೇಕು, ಸಿದ್ಧತೆ ಬೇಕು. ಆದ್ದರಿ೦ದ 
ತತ್ವಜ್ಜಾನಿಯಾದ ಶಾಸಕನೇ ಅದಕ್ಕಗತ್ಯ. ವಿವೇಕವೂ ರಾಜಕೀಯ ನೇತೃತ್ವವೂ ಕೂಡಿರುವ 
ತತ್ವಜ್ಞಾನಿ ರಾಜನೇ ಆದರ್ಶ ಆಡಳಿತಗಾರ. 


ಅಂಥ ಸ್ವಕ್ಷೇತ್ರದಲ್ಲೇ ಉಳಿಯುವ ಸ್ವಧರ್ಮನಿಷ್ಠರನ್ನು ತಯಾರು ಮಾಡಬೇಕಾದರೆ 
ಅಪ್ಪ ಅಮ್ಮಂದಿರಿ೦ಂದ ಹತ್ತು ವರ್ಷಗಳಾದ ಕೂಡಲೇ ಮಕ್ಕಳನ್ನು ತೆಗೆದುಕೊಂಡು 
ಹೋಗಬೇಕು. ಅವರಿಗೆ ಅವರ ಮನೆಯ ಅಭ್ಯಾಸಗಳ ಸಂಪರ್ಕ ತಪ್ಪಬೇಕು. ದೊಡ್ಡವರ 
ಉದಾಹರಣೆಯಿಂದ ದುರ್ಮಾರ್ಗಿಗಳಾಗುವ ತರುಣರು ಆದರ್ಶರಾಜ್ಯವನ್ನೆಂದೂ 
ಕಟ್ಟಲಾರರು. ಒಬ್ಬನಾದರೂ ವಿವೇಕಿ ಆಳರಸ ಅಂಥ ಮಕ್ಕಳ ಅಗ್ರಹಾರ ರಚಿಸಲು 
ನಮಗೆ ಅವಕಾಶ ಮಾಡಿಕೊಟ್ಟಾನು. ಪ್ರತಿಯೊಬ್ಬ ಮಗುವಿಗೂ ಶಿಕ್ಷಣದಲ್ಲಿ ಸಮಾನಾವಕಾಶ 
ದೊರಕಬೇಕು. ಸಾರ್ವತ್ರಿಕ ಶಿಕ್ಷಣವನ್ನಾರಂಭಿಸಿ ಯಾವ ಗಣಿಯಲ್ಲಿ ಯಾವ ರತ್ನವಿದೆ 
ಎಂಬುದನ್ನು ನಾವು ಅರಸಬೇಕು. ಮೊದಲಿನ ಹತ್ತು ವರ್ಷದ ಶಿಕ್ಷಣ ಶರೀರ 
ಪ್ರಧಾನವಾಗಿರಬೇಕು. ಗರಡಿಮನೆ ಹಾಗೂ ಆಟದ ಮೈದಾನಗಳು ಪ್ರತಿಯೊಂದು ಶಾಲೆಗೂ 
ಇರತಕ್ಕದ್ದು. ಆಟವೇ ಆಗ ಪಾಠಕ್ಕಿಂತ ಪ್ರಧಾನ. ಅದರಿಂದ ವೈದ್ಯರ ಹತ್ತಿರ ಹೋಗದಂಥ 
ಆರೋಗ್ಯ ಸಿದ್ಧಿಸುವುದು. ವೈದ್ಯರು ಕಾಹಿಲೆ ಬರಿಸಿಕೊಳ್ಳುವುದನ್ನು ಸೋಮಾರಿಗಳಿಗೂ 
ಐಷಾರಾಮಿಗಳಿಗೂ ಕಲಿಸಿಕೊಡಲೆಂದೇ ಹೆಚ್ಚಾಗಿ ಇರುವುದು. ಅವರು ಜನರನ್ನು 
ಸಾಯಗೊಡದೆ ಬಹುಕಾಲ ನರಳುತ್ತಾ ಬಾಳುವಂತೆ ಮಾಡುತ್ತಾರೆ. ಇದು ಅಲಸ 
ಧನಿಕರ ಬಾಳ ನಗೆಗೇಡಿತನ. ವರ್ಷಗಟ್ಟಲೆ ಪಥ್ಯಪಾನ ಮಾಡಿಕೊ೦ಡು ನರಳುವ 
ಜೀವಿಗಳಿಂದ ಆದರ್ಶರಾಜ್ಯ ನಡೆಯದು. ಒಂದೇ ಚೆನ್ನಾಗಿ ಬದುಕಬೇಕು, ಇಲ್ಲವೇ 
ಬಹಳ ನರಳದೆ ಸಾಯಬೇಕು. 


ಆದರೆ ಬರಿ ಜಟ್ಟಿತನದಿ೦ದ ಆದರ್ಶ ರಾಜ್ಯವಾಗದು. ಸ೦ಗೀತ ಕಲಿಸಬೇಕು. ಅದು 
ಅಜ್ಞಾತವಾದ ಮಾನಸಿಕ ಕಾಹಿಲೆಗಳನೇಕಕ್ಕೆ ಮದ್ದು. ಅದರಿಂದ ಧೈರ್ಯ-ಮಾಧುರ್ಯಗಳು 
ಹೃದಯದಲ್ಲಿ ನೆಲೆಗೊಳ್ಳುವುವು. ಜೊತೆಗೆ ಗಣಿತ, ವಿಜ್ಞಾನ, ಸಾಮೂಹಿಕ ಗಾಯನ, 
ಆಟ, ಇತಿಹಾಸ ಮುಂತಾದವುಗಳನ್ನು ೧೬ರ ನ೦ತರ ಐಚ್ಛಿಕಗಳನ್ನಾಗಿ ಕೊಡುತ್ತ 
ಹೋಗಬೇಕು. ಯುಕ್ತಾಹಾರ, ಯುಕ್ತ ವಿಹಾರಗಳೇ ಶಿಕ್ಷಣದ ಅಡಿಗಲ್ಲು. ಅವುಗಳ 
ಮೇಲೆಯೇ ಯುಕ್ತಾಭ್ಯಾಸ ನಡೆಯಬೇಕು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ರ೯ * 


೪ 


ಮಕ್ಕಳ ಪ್ರತಿಭೆಯನ್ನು ಗುರುತಿಸಲು ನಮಗೆ ಅನುಕೂಲವಾಗುವಂತೆ ಏನೂ 
ಬಲಾತ್ಕಾರವಿಲ್ಲದೆಯೇ ಅವರ ಇಚ್ಛಾ: ನುಸಾರವಾಗಿ ವಿಷಯಗಳನ್ನು ಸಂತೋಷಕರವಾಗಿ 
ಕಲಿಸುತ್ತ ಹೋದರೆ ಅವರು ಸ್ವತಂತ್ರ ನಾಗರಿಕರಾಗಿ ಬೆಳೆದು ನಿಂತಾರಲ್ಲದೆ, ಅನ್ಯಥಾ 
ಸಾಧ್ಯವಿಲ್ಲ. ಹೀಗೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಚೆನ್ನಾಗಿರುವ ಪಜೆಗಳಿದ್ದಲ್ಲಿ 
ಅವರು ಆದರ್ಶ ರಾಜ್ಯದ ಎಲ್ಲ ಬೆಳವಣಿಗೆಗೂ ಸಾಧನೆಗಳಿಗೂ ಸಾಕಾಗಬಲ್ಲ 
ತಳಪಾಯವಾದಾರು. ಆದರೆ ಅಂಥ ಪ್ರಬುದ್ಧ ಪ್ರಜೆಗಳಿಗೆ ಇನ್ನೊಂದು ಸಾಧನವೂ 
ಅಗತ್ಯ. ಅದೆಂದರೆ ನೀತಿವಂತಿಕೆ. ಸಾಮಾಜಿಕ ಒಕ್ಕಟ್ಟನ ನೀತಿ ಅವರಲ್ಲಿರಬೇಕು. ಸಮಾಜ 
ಯಣದ ಜ್ಞಾನವಿಲ್ಲದ ಜನವನ್ನು ವಿಶ್ವವ್ಯಾಪಿಯಾದ ಪೋಲೀಸ್‌ ಪಡೆಯ ಮೂಲಕ 
ಆಳಬೇಕೆ? ಅದು ಪಾಶವ, ಅತಿವ್ಯಯಕಾರಕ ಮತ್ತು ಉದ್ವೇಗಕರ. ಆದುದರಿ೦ದ ಜನರಲ್ಲಿ 
ನೀತಿಮತ್ತೆಯನ್ನು ನಿಲ್ಲಿಸಲು ಒಂದು ಧರ್ಮ ಅಗತ್ಯ; ಅತಿಮಾನವ್ಯವಾದ ಪ್ರಾಧಿಕಾರವೊಂದರ 
ಪ್ರಮಾಣ ಮುದ್ರೆ ಅದಕ್ಕೆ ಆವಶ್ಯಕ. 


ದೇವರಲ್ಲಿ ನಂಬಿಗೆಯಿಡದೆ ಯಾವ ರಾಷ್ಟ್ರವೂ ಬಲಿಷ್ಠವಾಗಲಾರದೆಂಬುದು 
ಜಾ "ನಂಬಿಗೆ. ಬರಿ ಒಂದು ವಿಶ್ವಶಕ್ತಿ ಎಂದಿಟ್ಟುಕೊಂಡರೆ ಅಂಥ ದೇವರು 

ತ್ಯಾಶೆ, ನಿಷ್ಠೆ ಹಾಗೂ ತ್ಯಾಗಬುದ್ಧಿಯನ್ನು "ಜನತೆಯಲ್ಲಿ ಮೂಡಿಸಲಾರ; ದುಃಖಿಗಳೂ 
ಸತ! ದೀನರೂ ಅಂಥ ದೇವರಿಂದ ಸಮಾಧಾನ ಹೊ೦ದಲಾರರು. ಆದ್ದರಿಂದ 
ಪುರುಷ ಸ್ವರೂಪದ ದೇವರಲ್ಲಿ ಜನ ನಂಬಿಗೆಯಿಡಬೇಕು. ಪುರುಷೋತ್ತಮನು 
ಸ್ವಾರ್ಥಸಾಧಕರ ಎದೆಯನ್ನು ನಡುಗಿಸುವನು. ಜೊತೆಗೆ ವ್ಯಕ್ತಿಗೆ ಅಮರತ್ವವು ಮರಣಾನಂತರ 
ನೀತಿಮತ್ತೆಯ ಫಲವಾಗಿ ಸಿದ್ಧಿಸುವ ಅಂಶವೂ ವಿಶ್ವಸನೀಯ. ಮತ್ತೊಂದು ಜನ್ಮಲಭ್ಯ 
ಎ೦ಬ ನಂಬಿಗೆ ನಮಗೆ ಯುಕ್ತ ಕಾರಣಕ್ಕಾಗಿ ಪ್ರಾಣ ತೆರುವ ಧೈರ್ಯವನ್ನು ಕೊಡಬಲ್ಲುದು; 
ಇಷ್ಟ-ಮಿತ್ರ-ಬಂಧುಗಳ ಸಾವನ್ನು ಸಹಿಸಿಕೊ೦ಬ ಶಕ್ತಿಯನ್ನು ನೀಡಬಲ್ಲುದು. 

ಓದಿ ಸ್ನಾತಕರಾದವರನ್ನು ಆ ಮೇಲೆ ವಿಶ್ವವಿದ್ಯಾಲಯದ ಪರೀಕ್ಷೆಗಳಿಂದ ಭಿನ್ನವಾದ 
ಉಗ್ರಪರೀಕ್ಷೆಗಳಿಗೆ ಗುರಿಪಡಿಸಿ, ನಿಷ್ಪಕ್ರಪಾತವಾಗಿ ಯಾರು ವೈಶ್ಯ ವ್ಯವಹಾರದಲ್ಲಿ ಸಮರ್ಥರು, 
ಯಾರು ಸೈನಿಕ-ಕ್ದಾತ್ರ ಉದ್ಯೋಗಕ್ಕೆ ತಕ್ಕವರು ಮತ್ತು ಯಾರು ತತ್ವಜ್ಞಾನಿಗಳಾಗಿ ದೇಶದ 
ಆಳಿಕೆಯ ಕ್ಷೇತ್ರದಲ್ಲಿ ಕೆಲಸ ಮಾಡಬಲ್ಲರು- ಎಂಬುದನ್ನು ನಿರ್ಣಯಿಸಬೇಕು. ಇಂಥ 
ಉಗ್ರ ಆಯ್ಕೆಯಲ್ಲಿ ಗುತ್ತಿಗೆದಾರಿಕೆ ಹಾಗೂ ಬಂಧುಮೋಹಗಳಿಗೆ ಎಳ್ಳಷ್ಟೂ 
ಅವಕಾಶವಿರಕೂಡದು. ಈ ಪ್ರಥಮ ಪರೀಕ್ಷೆಯಲ್ಲಿ ಪಾಸಾದವರಿಗೆ ಆದರ್ಶ ರಾಜ್ಯದಲ್ಲಿ 
ಮುಂದೆ ಹತ್ತು ವರ್ಷಗಳ ಕಾಲ ಹೆಚ್ಚಿನ ಶಿಕ್ಷಣ ಹಾಗೂ ತರಬೇತು ಸಿಗುವುದು. 
ಅದರಿಂದ ಅವರ ದೇಹ-ಮನ-ಶೀಲಗಳು ಶುದ್ಧತರ ಹಾಗೂ ದೃಢತರ ಆಗುವುವು: 
ಅನ೦ತರ ಅವರನ್ನು ಮತ್ತೊಂದು ಪರೀಕ್ಷೆಗೆ ಗುರಿಪಡಿಸಲಾಗುವುದು. ಆ ಪರೀಕ್ಷೆ ಮತ್ತಷ್ಟು 
ಉಗ್ರತರ. ಅದರಲ್ಲಿ ಫೇಲಾದವರು ಸಹಾಯಕ ಅಧಿಕಾರಿಗಳು, ಕಾರ್ಯಪಾಲಿಕೆಯ ನೌಕರರು 


* ೯೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮತ್ತು ಸೈನಿಕ ಆಫೀಸರರು ಎನ್ನಿಸಲು ಮಾತ್ರ ಅರ್ಹರು. ಅದಕ್ಕೂ ಮೇಲಿನ ಅಧಿಕಾರ 
ತಮಗೆ ಸಿಗಲಿಲ್ಲ ಎ೦ದು ಸ೦ಂತಪ್ತರಾಗದಿರಲು ಅವರಿಗೆ ಆಧಿದೈವಿಕ ನಿಯಮದಲ್ಲಿಯ 
ಶ್ರದ್ಧೆ ಕಾರಣವಾಗುತ್ತದೆ. ಮೇಲೆ ಹೇಳಿದ ಎರಡನೆಯ ಪರೀಕ್ಷೆಯಲ್ಲಿ ಪಾಸಾದವರಿಗೆ 
ತತ್ವಜ್ಞಾನವನ್ನು ಕಲಿಸಲಾದೀತು. ಅವರಿಗೀಗ ಮೂವತ್ತು ನಡೆಯುತ್ತದೆ. ಇದಕ್ಕೂ ಮೊದಲೇ 
ಅವರ ಕೈಯಲ್ಲಿ ತತ್ವಶಾಸ್ತ್ರ ಸಿಕ್ಕಿದರೆ ಅದು ಅವರಿಗೆ ಒ೦ದೇ ವಿನೋದದ ವಸ್ತುವಾದೀತು. 
ಇಲ್ಲವೇ ರಸ ಸ್ತರ ವ್ಯಾಜ್ಯ ಹಹಡಿ ಕಾರಣವಾದೀತು. 


ತತ್ವಜ್ಞಾನದ ಭಾಗಗಳು ಎರಡು: ಶುದ್ಧವಾಗಿ ವಿಚಾರ ಮಾಡುವುದನ್ನು ಕಲಿಸುವ 
ಅತಿಭೌತ ತತ್ವದ ವಿವೇಚನೆ ಮತ್ತು ವಿವೇಕದಿಂದ ರಾಜ್ಯವಾಳುವುದನ್ನು ಹೇಳಿಕೊಡುವ 
ರಾಜ್ಯರ್ಮ. ಈ ದ್ವಿಪರೀಕ್ಷಿತ ದ್ವಿಜರು ಮೊದಲು ಶುದ್ಧವಾಗಿ ಏಚಾರ "ಮಾಡುವುದನ್ನು 
ಕಲಿಯುವುದಕ್ಕಾಗಿ ದಿಚಾರ ಶಾಸ್ತ್ರವನ್ನು ಅಭ್ಯಸಿಸಬೇಕು. "ದರಿಂದ ಅವರಿಗೆ ಪ್ರತ್ಯಕ್ಷವನ್ನು 
ನಿಯಂತ್ರಿಸುವ ಉತ್ಪರ್ಗ ನಿಯಮಗಳ ಪರಿಚಯವಾಗುತ್ತದೆ. ಗಣಿತ- ತರ್ಕ ಪ್ರಕೃತಿ 
ನಿಯಮಗಳ ಜ್ಞಾನದಿಂದ ಪತ್ಯಕ್ಷಾನುಭವದ ಕಾರ್ಯಕಾರಣ ವಿವೆತ ಅವರಲ್ಲಿ ಉಂಟಾಗುತ್ತದೆ: 
ಜೀವನದ ಗೊತ್ತು-ಗುರಿ- ಕ್ರಮಬದ್ಧತೆಗಳ ಅರ್ಥವಾಗುತ್ತದೆ; ಆಗ ಮಾತ್ರ ಅವರು 
ರಾಷ್ಟ್ರಜೀವನದಲ್ಲಿ ಸಾಮರಸ್ಕವನ್ನು “ )ಂಟುಮಾಡಿ ರಾಷ್ಟ್ರವು ಉನ್ನತ ಧ್ಯೇಯವನ್ನು 
ಅನುಸರಿಸುವಂತೆ ಮಾಡರು: ಶಕ್ತರಾದಾರು. 


ಐದು ವರ್ಷ ಈ ಅತಿಭೌತ ತತ್ವದ ಅಭ್ಯಾಸ ನಡೆದ ಬಳಿಕ ಅವರಿಗೆ ಮೂವತ್ತೈದು 
ವರ್ಷವಾಗುತ್ತದೆ. ಆಮೇಲೆ ಹದಿನೈದು ವರ್ಷಗಳವರೆಗೆ ಅವರು ಜಗತ್ತಿನ ವಿವಿಧ 
ಸ್ವಾರ್ಥಿಗಳ ನಡುವೆ ನೆಲೆಸಿ ತಮ್ಮ ಹೊಟ್ಟೆಯನ್ನು ತಾವೇ ಹೊರೆದುಕೊ೦ಂಬ ದುಡಿತವನ್ನು 
ಸಾಗಿಸಿ ವ್ಯವಹಾರ ಜ್ಞಾನವನ್ನು ಸಂಪಾದಿಸಬೇಕು. ಇದು ಅವರ ತೃತೀಯ ಪರೀಕ್ಷೆ. 
ಇದರಲ್ಲಿ ಅವರ ಪಾಂಡಿತ್ಯದ ಜಂಭ-ದ೦ಭಗಳಳಿದು ಸ್ಥಾವಲಂಬಿಗಳಾಗಿ ಉಳಿಯುವವರು 
ತೀರ ಸ್ವಲ್ಪ. ಹಾಗೆ ಉಳಿದ ಸ್ವಲ್ಪ ಜನರು ಪರಂಪರೆ" ಅನುಭವ ಹಾಗೂ ಸ ಸಂಸ್ಕೃತಿ- 
ಸಂಘರ್ಷಗಳಿಂದ ವಿವೇಕವನ್ನು “ಪಡೆದು ರಾಜ್ಯವನ್ನಾಳಲು ಅರ್ಹರಾದ ತತ್ವಜ್ಞ ರಾಜ್ಯ 
ಪ್ರಶಾಸಕರಾಗುತ್ತಾರೆ- ತಮ್ಮ ೫೦ನೆಯ ವಯಸ್ಸಿನಲ್ಲಿ. 

ಮತದಾನದ ವಂಚನೆಯಿಲ್ಲದ ಪ್ರಜಾಪ್ರಬುತ್ವವೆಂದರೆ ಸರ್ವರಿಗೂ 
ಸಮಾನಾವಕಾಶವಿರುವುದೇ ಆಗಿದೆ- ಅದರಲ್ಲೂ ಹೆಚ್ಚಾಗಿ ಶಿಕ್ಷಣಲಾಭದಲ್ಲಿ ಎಲ್ಲರಿಗೂ 
ಸಮಸೌಕರ್ಯವಿರುವುದು. ಹಾಗಲ್ಲದೆ ಶೀನಿ, ಕಿಟ್ಟಿ, ನಾಣಿ ಅಥವಾ ಸಿದ್ಧ, ಬೋರ. 
ಬಸವರೆಲ್ಲರಿಗೂ ಸರದಿಯಂತೆ ಸಾರ್ವಜನಿಕ ಕಾರ್ಯಾಲಯಗಳಲ್ಲಿ ಹುದ್ದೆಯನ್ನು 
ದೊರಕಿಸಿಕೊಡುವುದು ಪ್ರಜಾಸತ್ತೆ ಎ೦ದು ಹೇಳಲು ಬರದು. ಆಡಳಿತದ ಜಟಿಲ. 
ಕಾರ್ಯವನ್ನು ನಿರ್ವಹಿಸುವುದರಫ್ಲಿ ಅರ್ಹತೆಯನ್ನು ಪಡೆಯಲು ಪ್ರತಿಯೊಂದು ವ್ಯಕ್ತಿಗೂ 
ಸಮಾನಾವಕಾಶ ಇರುವುದೇ ಪ್ರಜಾಸತ್ತೆ ಅದರಲ್ಲಿ ಉಕ್ತ ಪರೀಕ್ಷಾತ್ರಯದಲ್ಲಿ ಪಾಸಾದವರಷ್ಟೇ 
ಆಡಳಿತದ ಮುಖ್ಯಸ್ಥರಾಗುತ್ತಾರೆ. ಸಾರ್ವಜನಿಕ ಹುದ್ದೆಗಳಿಗೆ ಚುನಾವಣೆಯಿಂದಾಗಲಿ 
ಕೂಟತಂತ್ರದಿಂದಾಗಲಿ ಪ್ರಭಾವಪ್ರಭೆಯಿಂದಾಗಲಿ ಅಧಿಕಾರಿಗಳನ್ನು ನಿಯಮಿಸಿಕೊಳ್ಳಲಾಗದು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೧ * 


ಪ್ರಜಾಪ್ರಭುತ್ವದ ಮೂಲ ಬುನಾದಿಯಾದ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾದ, 
ಸಮಾನಾವಕಾಶದಿಂದ ಸಮದರ್ಜೆಯನ್ನು ಪಡೆದವರೇ ಅ೦ಥ ಅಧಿಕಾರಿಗಳಾಗಲರ್ಹರು. 


ಸುಪರೀಕ್ಷಿತ ಯೋಗ್ಯತಾನುಸಾರ ಸಾರ್ವಜನಿಕ ಅಧಿಕಾರಸ್ಥಾನಗಳಿಗೆ ಜನರನ್ನು 
ತೆಗೆದುಕೊಳ್ಳುವುದು ಕುಬೇರ ಪ್ರಭುತ್ವದ ಲಕ್ಷಣವೇ? ಆಗಲಿ; ಹಾಗೆಂದು ಒಮ್ಮೆಯಾದರೂ 
ಅದನ್ನು ಕರೆದರೂ ನಾವು ಹೆದರಬೇಕಾಗಿಲ್ಲ. ಪದಗಳಿಗೆಲ್ಲಾ ಸ್ವಂತ ಬೆಲೆಯಿದೆಯೆ? 
ಬುದ್ಧಿವಂತರು ಕೊಟ್ಟ ಅರ್ಥ ಅವಕ್ಕಿರುವದಲ್ಲದೆ. ಅವಕ್ಕೆಲ್ಲಿ ಖಾಯಂ ಅರ್ಥ? 
ರಾಜಕಾರಣಿಗಳೂ ಹುಚ್ಚರೂ ಬೇಕಾದ ಹಾಗೆ ಅವನ್ನು ಬಳಸುತ್ತಿರುತ್ತಾರೆ. ನಮ್ಮನ್ನಾಳುವವರು 
ಪುರುಷೋತ್ತಮರಾಗಿರಬೇಕು ಎ೦ಬುದು ಎಲ್ಲರ ಆಸೆ. ಆದರೆ ಆ ಪುರುಷೋತ್ತಮತ್ವ 
ಆನುವಂಶಿಕವೆಂದು ಸಾರಿದಾಗ ಮಾತ್ರ ಅಂಥ ಪ್ರಭುತ್ವ ಕುಬೇರ ಪ್ರಭುತ್ವವೆನಿಸುತ್ತದೆ. 
ಆದುದರಿಂದ ಉಕ್ತಪ್ರಭುತ್ವವನ್ನು ಫ್ಲೇಟೋ ಹೇಳಿದ್ದನ್ನು ನೋಡಿದರೆ, ಅದನ್ನು ನಾವಿಂದು 
ಪ್ರಜಾಸತ್ತಾತ್ಮಕ ಪುರುಷೋತ್ತಮ ಪ್ರಭುತ್ವ ಎನ್ನಬಹುದು. ಹೇಗೆ೦ದರೆ, ಅದರಲ್ಲಿ ಎದುರು 
ನಿಂತ ಇಬ್ಬರು ಉಮೇದುವಾರರಲ್ಲಿ ಕಡಿಮೆ ಕೇಡಿಗನನ್ನು ಮತದಾನದ ಮೂಲಕ 
ಕಣ್ಣುಮುಚ್ಚಿ ಆರಿಸುವುದು ತಪ್ಪಿ, ಸ್ವತಃ ಜನರಲ್ಲಿಯ ಪ್ರತಿಯೊಬ್ಬ ವ್ಯಕ್ತಿಯೂ 
ಉಮೇದುವಾರನಾಗುವಂತಾಗುತ್ತದೆ ಮತ್ತು ಆ ಪ್ರತಿಯೊಬ್ಬನಿಗೂ ಸಾರ್ವಜನಿಕ 
ಅಧಿಕಾರಸ್ಥಳಗಳನ್ನಾಕ್ರಮಿಸಲು “ಶೈಕ್ಷಣಿಕ ನಿರ್ವಾಚನವನ್ನು” ಪಡೆಯುವ ಅವಕಾಶವಿರುತ್ತದೆ. 
ಇಲ್ಲಿ ಜಾತಿಯಿಲ್ಲ; ಸ್ಥಾನ ಹಾಗೂ ಹಕ್ಕುಗಳು ಆನುವಂಶಿಕವಲ್ಲ; ದಾರಿದ್ರ್ಯದ ದೆಸೆಯಿಂದ 
ಯಾವ ವ್ಯಕ್ತಿಯ ಪ್ರತಿಭೆಯೂ ವಿಕಾಸ ಹೊಂದಲಾರದೆ ಮೂಲೆಗುಂಪಾಗಬೇಕಿಲ್ಲ. 
ಆಳುವ ಅಧಿಕಾರಿಗಳ ಮಕ್ಕಳು ಚಮಗಾರರ ಮಕ್ಕಳಷ್ಟೇ ಸವಲತ್ತುಗಳಿ೦ದ ಜೀವನಾರಂಭ 
ಮಾಡುತ್ತಾರೆ. ಇಬ್ಬರಿಗೂ ಸಮಾನ ಆದರಾತಿಥ್ಯ, ಸಮಾನಾವಕಾಶ, ಸಮಾನಾನುಕೂಲ್ಯ. 
ಇವರಲ್ಲಿ ಯಾರು ದಕ್ಷರೋ ಅವರು ಉತ್ತೀರ್ಣರಾಗಿ ಅಂತ್ಯದಲ್ಲಿ ಆಡಳಿತಗಾರರಾಗುತ್ತಾರೆ; 
ಅಧಿಕಾರಿ ಪುತ್ರರತ್ನಗಳು ಅಯೋಗ್ಯರಾದರೆ ಒಂದಕ್ಕೆ ಬೀಳುತ್ತಾರೆ! ಎಲ್ಲೇ ಹುಟ್ಟಲಿ, 
ಅಪಾಪಪರವಾದ ಪ್ರತಿಭೆಗೆ ಉದ್ಯೋಗವು ಕಾದಿರುತ್ತದೆ ಈ ಪ್ರಜಾಸತ್ತೆಯಲ್ಲಿ! ಇದೇ 
ಶಾಲಾ ಪ್ರಜಾಸತ್ತೆ. ಮತದಾನ ಪ್ರಧಾನವಾದ ಪ್ರಜಾಸತ್ತೆಗಿಂತ ಇದು ನೂರುಪಟ್ಟು 
ಪ್ರಾಮಾಣಿಕ ಮತ್ತು ಪರಿಣಾಮಕರ. 

ಈ ಪ್ರಕಾರವಾಗಿ ತ್ರಿಪರೀಕ್ಷಿತ ಶಾಸಕರು ಉಳಿದೆಲ್ಲ ಕೆಲಸವನ್ನೂ ಬದಿಗಿಟ್ಟು ರಾಜ್ಯದಲ್ಲಿ 
ಸ್ವಾತ೦ತ್ರ್ಯರಕ್ಷಕರಾಗಿ ನಿಲ್ಲುತ್ತಾರೆ. ಅವರೇ ಶಾಸನ ನಿರ್ಮಾತರು, ಕಾರ್ಯ್ಕಪಾಲಕರು ಹಾಗೂ 
ನ್ಯಾಯನಿರ್ಣಾಯಕರು-ಅತ್ಯುಚ್ಛ ನೆಲೆಯಲ್ಲಿ. ಪರಿಸ್ಥಿತಿ ಬದಲಾದ ಸಂದರ್ಭಗಳಲ್ಲಿ 
ಸ್ವತಃ ಕಾಯದೆಯ ಅಂಧಸ್ಮೃತಿ ಕೂಡ ಅವರನ್ನು ಬಂಧಿಸಲಾರದು; ಈ ಸ೦ರಕ್ಷಕರ 
ಆಳಿಕೆಯು ಪೂರ್ವಾಚಾರ ಬಂಧ ನಕ್ಕೊಳಗಾಗದೆ ಸಂದರ್ಭೌಾಚಿತ್ಯದಂತೆ 
ಬದಲಾವಣೆಗೆಡೆಗೊಡುವ ಮೇಧಾವಿತ್ವವನ್ನು ಹಿಡಿದು ಸಾಗುತ್ತದೆ. 


ಆದರೆ ಐವತ್ತರ ನೆಲೆಗೆ ಮುಟ್ಟಿದವರಲ್ಲಿ ಅಂಥ ಔಚಿತ್ಯಜ್ಞ ಬುದ್ಧಿ ಎಲ್ಲಿಂದ ಬರಬೇಕು? 
ನಿತ್ಯಾಭ್ಯಾಸದ ಕೊಜೆ ಮಣ್ಣಿನಿಂದ ತಯಾರಾಗಿ ಬಿಸಿಲಿಗೆ ಒಣಗಿ ಗಟ್ಟಿಯಾಗಿ 


* ೯೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನಿಂತಿರುವುದಿಲ್ಲವೇನು ಅಂಥವರ ಬುದ್ಧಿ? ಅ೦ಥ ಮೂರ್ತಿ ಒಡೆದು ಹೋದೇನೆಂದೀತಲ್ಲದೆ 
ತಿದ್ದಿಕೊಂಡೇನೆಂದೀತೆ? ತಿದ್ದಿಕೊಳ್ಳುವ ಮಿದುಗುಣ ಅದಕ್ಕೆಲ್ಲಿ ಉಳಿದಿರುತ್ತದೆ? ಈ ತತ್ವಜ್ಞಾನಿ 
ಶಾಸಕರು ಕೊನೆಗೆ ಹುಚ್ಚರೋ ಸ್ವಾರ್ಥಿಗಳೋ ಅಥವಾ ಈ ಎರಡೂ ಬಗೆಯವರೋ 
ಆಗದೇ ಉಳಿಯುವುದುಂಟೇ9? ಎಂಬ ಅದೈಮಂತಸನ ಪಶ್ನೆಗೆ ಉತ್ತರವಾಗಿ ಫ್ಲೇಟೋ 
ಹೇಳುತ್ತಾನೆ: ಅವರ ತರಬೇತೇ ಅಂಥ ಗುಣಕ್ಕೆ ಅವಕಾಶ ಕೊಡುವುದಿಲ್ಲ. ಅವರು 
ಕೇವಲ ಶುಷ್ಠತರ್ಕದ ಖಸೂಚಿ ತತ್ವಚಿ೦ತಕರಲ್ಲ. ವ್ಯವಹಾರರ೦ಗದಲ್ಲಿ ಅವರಿಗೆ ಯಥೇಷ್ಟ 
ಅನುಭವ ಸಿಕ್ಕಿರುತ್ತದೆ. ಕೆಲಸಕ್ಕೆ ಬರದ ಗಾಳಿಗೋಪುರ ಕಟ್ಟುವ ವಿಲಾಸಿ ವೇದಾಂತಿಗಳಲ್ಲ 
ಅವರು. ವ್ಯವಹಾರಕ್ಕೆ ಅಗತ್ಯವಾದ ವಿವೇಕಕ್ಕಷ್ಟೇ ಅ೦ಟಿಕೊಳ್ಳುವ ಅಭ್ಯಾಸವನ್ನು ಅವರು 
ಪಡದಿರುತ್ತಾರೆ. ಆದುದರಿಂದ ಬಷಕಸಿಕೂ ಕಾರ್ಯದಕ್ಷತೆಯಿಂದ ಕುಸಿದು ಟೀಲಾರರು, 
ಅವ್ಯವಹಾರ್ಯ ಯೋಜನೆಗಳಿಗೆ ಕೈಯಿಕ್ಕರು. ಅಪ್ಪೇ 'ಅಿಲ್ಲದೆ ಅವರು ಸ್ವಾರ್ಥಿಗಳಾಗಲು 
ಅವಕಾಶ ಇಲ್ಲವೇ ಇಲ್ಲ. ಏಕೆಂದರೆ 'ಅವರಿಗೆ 'ನಿತ್ಯದ ಖರ್ಚಿಗೆ ಬೇಕಾದ ಭತ್ತೆಗಿ೦ತ 
ಹೆಚ್ಚಿನ ಯಾವ ಆಸ್ಥಿ-ಆದಾಯಗಳೂ ಇರತಕ್ಕದ್ದಲ್ಲ ಎ೦ಬ ನಿಯಮವಿದೆ. ಅವರಿಗೆ 
ಖಾಸಗಿ ಮನೆ ಸಹ ಇರಕೂಡದೆಂದಿದೆ. ರಣರ೦ಗದಲ್ಲಿ ಕಾರ್ಯಾಸಕ್ತನಾದ ಯೋಧನಂತೆ 
ಅವರು ತಾತ್ಕಾಲಿಕ ಆವಶ್ಯಕ ಸಾಮಗ್ರಿಗಳಷ್ಟನ್ನೇ ಇಟ್ಟುಕೊಳ್ಳುವ ಹಕ್ಕುಳ್ಳವರು. 
ಮಿತವ್ಕ್ಯಯಿಗಳೂ ಧೀರರೂ ಆಗಿರುವ ಅವರ ಅನುಭವ ಹಾಗೂ ಆನುಕೂಲ್ಯಗಳು 
ಅವರನ್ನು ಎಂದೂ ಸ್ವಾರ್ಥಿಗಳಾಗಗೊಡವು. ತಮ್ಮ ಅನಿವಾರ್ಯವಾದ ಸಾರ್ವಜನಿಕ 
ರೀತಿಯ ಜೀವನಕ್ಕೆ ಅತ್ಯಗತ್ಯವೆನಿಸುವ ಸಾಮಗ್ರೀ ಸಂಗ್ರಹಕ್ಕೆ ಬೇಕಾದಷ್ಟೇ ಸಂಬಳವನ್ನವರು 
ಪ್ರತಿವರ್ಷ ಪಡೆಯುತ್ತಾರೆ. ಇಷ್ಟೇ ಅಲ್ಲ. ಅವರೆಲ್ಲರೂ ಪ್ರತಿನಿತ್ಯ ಒಂದೇ ಪಂಕ್ತಿಯಲ್ಲಿ 
ಉಣ್ಣಬೇಕೆಂದಿದೆ. ಅವರ ಅಡಿಗೆ, ಊಟ, ವಸತಿಗಳೆಲ್ಲಾ ಏಕತ್ರ. ಅವರದ್ದು ಶಿಬಿರ 
ಜೀವನ. ಅವರಿಗೆ ಯಾವ ರೂಪದಲ್ಲೂ ಚಿನ್ನ-ಬೆಳ್ಳಿಗಳ ಸಂಪರ್ಕ ಜೀವನದಲ್ಲಿಲ್ಲ. 
ಏಕೆಂದರೆ ಅವರ ಸತ್ವವೇ ಬ೦ಗಾರ. ಈ ಬಳಕೆಯ ಬ೦ಗಾರದಿ೦ದ ಅದು ಕೆಡಬಾರದು. 
ಇಂಥ ಜೀವನವೇ ಅವರ ಮೋಕ್ಷ. ರಾಜ್ಯದ ಪರಮದಪದ. ಅವರೇನಾದರೂ ಸ್ವಂತ 
ಮನೆ-ಮಠ ಕಟ್ಟಿಕೊಂಡರೆ೦ದರೆ ಅವರು ಗೃಹಸ್ಥಮಟ್ಟಕ್ಕಿಳಿದಂತೆಯೇ ಆಗುತ್ತದೆ. ಆಗ 
ಅವರು ರಾಜ್ಯರಕ್ಷಕರಾಗಿ ಉಳಿಯದೆ ರಾಜ್ಯಭಕ್ಷಕರಾಗಲು ಬಹಳ ಕಾಲ ಹಿಡಿಯದು. 
ತಾವು ಜನತೆಗೆ ಗೆಳೆಯರಾಗದೆ ಜನತೆ ತಮಗೆ ಗೆಳೆಯರಾಗದಂತೆ ಮಾಡಿಕೊಂಡು. 
ರಾಜ್ಯದ್ರೋಹ-ಸ್ಪದ್ರೋಹಗಳನ್ನು ಮಾಡುತ್ತ ಅಂತ್ಯದಲ್ಲಿ ಉಭಯ ನಾಶವನ್ನು ಒಡರಿಸುವುದು 
ಸ್ವಂತದ ಹಿತ ಸಂಬಂಧಗಳಿಗಂಟಿಕೊಂಬ ರಾಜಕಾರಣಿಗಳಿಗೆ ನಿಯತಿಸಿದ್ದ! 
ಹಾಗಾದರೆ ನಮ್ಮ ಈ ಪುರುಷೋತ್ತಮ ಶಾಸಕರಿಗೆ ಹೆ೦ಡಿರು ಮಕ್ಕಳಿರುವದಿಲ್ಲವೆ? 
ಇದ್ದಾರೆ. ಆದರೆ ಆ ಹೆಂಡಿರು ಮಕ್ಕಳಾದರೂ ಇವರಂತೆಯೇ ಶಿಬಿರ ಜೀವನವನ್ನು 
ಹಡಿದಿರಬೇಕು. ಇವರಂತೆಯೇ ಅವರೂ ಪರಹಿತಪ್ರಧಾನವಾದ ಸಮಷ್ಟಿವಾಸ ಹಿಡಿಯಬೇಕು. 
ಹೆಂಗಸರಲ್ಲಿ ಕೆಲವರು ಬ್ರಾಹ್ಮವರ್ಚಸ್ಸಿನ ಪುರುಷೋತ್ತಮರಾಗಲು ತ್ರಿಪರೀಕ್ಷಿತರಾದರೆ 
ಅವರಿಗೂ ಸ್ವಾಗತ. ಅಂಥವರ ಗ೦ಡಂದಿರು (ಪುರುಷೋತ್ತಮರಲ್ಪದಿದ್ದಲ್ರೂ) ಶಿಬಿರಜೀವನ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೩ * 


ಹಿಡಿಯಬೇಕು, ಸಾರ್ವಗೃಹವಾಸಿಗಳಾಗಬೇಕು. ಅರ್ಥಾತ್‌ ಪುರುಷೋತ್ತಮರಾದ 
ಶಾಸಕವರ್ಗೀಯರು ಅಹಂಕಾರ-ಮಮಕಾರಗಳಿಂದ ಮುಕ್ತರಾಗಿರಲು ಈ ವ್ಯವಸ್ಥೆಯನ್ನು 
ಉಲ್ಲೇಖಿಸಲಾಗಿದೆ. ವೈಯಕ್ತಿಕ ಹಾಗೂ ಕೌಟುಂಬಿಕ ವ್ಯಾಮೋಹಗಳ ಗಡಿಯ ಹೊರಗೇ 
ಅವರ ಮನೋವ್ಯಾಪಾರ ಸಾಗಿದಾಗ ಮಾತ್ರ ಅವರು ಸಾರ್ವಗುಣದ ಜನನಾಯಕರಾಗಿ 
ಉಳಿದಾರು; ಇಲ್ಲವಾದರೆ ಇಲ್ಲ. ಶಿಬಿರಜೀವನವು ವೈಯಕ್ತಿಕ ದಾ೦ಪತ್ಯದ ಪ್ರಾಮಾಣಿಕ 
ಸಂಬಂಧಕ್ಕೆ ಯಾವ ರೀತಿಯಿ೦ದಲೂ ಭ೦ಗ ತರಲಾರದು. ಏಕೆಂದರೆ ಅದೊಂದು 
ಅವಿಭಕ್ತ ಅಥವಾ ಸಂಯುಕ್ತ ಕುಟುಂಬದಂತೆ ಸಾಗತಕ್ಕದ್ದು. 


ನಮ್ಮ ಪುರುಷೋತ್ತಮ ಶಾಸಕರಿಗೆ ಬೆಂಬಲವಾಗಿ ನಿಲ್ಲಲು ಅವರಂತೆಯೇ 
ಸರಳಜೀವಿಗಳಾದ ಯೋಧರು ರಾಜ್ಯದಲ್ಲಿ ನೆಲೆ ನಿಲ್ಲುವಂತಾಗಬೇಕು. ಅಂಥ ಶೀಲ- 
ಶೌರ್ಯ-ಸ್ವದೇಶಾಭಿಮಾನಗಳುಳ್ಳ ಕ್ಹಾತ್ರಬಲವನ್ನು ತಯಾರಿಸಿ ಶಾಸಕರು ನಿಯಮಿಸಿಕೊಳ್ಳಬೇಕು. 
ರಾಜ್ಯವು ಆದಷ್ಟುಮಟ್ಟಿಗೆ ಅಂತಃಕಲಹ ಹಾಗೂ ವಿದೇಶಗಳೊಡನಾಗುವ ಯುದ್ಧದಿಂದ 
ಮುಕ್ತವಾಗಿರಬೇಕಾದರೆ ವಿದೇಶೀಯ ವ್ಯಾಪಾರವನ್ನು ಬಹಳ ಪರಿಮಿತಗೊಳಿಸಬೇಕು; 
ರಾಜ್ಯವು ಆದಷ್ಟುಮಟ್ಟಿಗೆ ಸ್ವಾವಲಂಬಿಯಾಗಬೇಕು- ತನ್ನ ಆವಶ್ಯಕತೆಗಳನ್ನು ತಾನೇ 
ಪೂರಯಿಸಿಕೊಳ್ಳಬೇಕು. 

ಪ್ರಜೆಗಳು ಆರೋಗ್ಯಸಂಪನ್ನ _ರಾಗಿರುವುದವಶ್ಯಕ. ಪುರುಷರ ಪ್ರಜೋತ್ಪಾದನಾವಧಿ 
೩೦-೪೫ ವರ್ಷ ವಯಸ್ಸಿನ ನಡುವೆ; ಸ್ತ್ರೀಯರ' ಆ ಅವಧಿ ೨೦- ೪೦ರ ನಡುವೆ. 
ಆದಷ್ಟು ಮಟ್ಟಿಗೆ ಉತ್ತಮ ಪುರುಷವರ್ಗ ಉತ್ತಮ ಸ್ತೀವರ್ಗವನ್ನೇ ಮದುವೆಯಾಗಬೇಕು. 
ಶೂರರೂ ಉದಾರರೂ ಬಹುಭಾರ್ಯರಾಗಲು ಆವಕಾಶ ಕೊಡಬೇಕು. ಅದರಿಂದ ಸತ್ವಜಾಬಲ 
ಸಮಾಜಕ್ಕೆ ಹೆಚ್ಚಾಗಿ ಸಿಗುವಂತಾಗುತ್ತದೆ. 

ಬ್ರಾಹ್ಮ-ಕ್ಬಾತ್ರವರ್ಗಗಳನ್ನುಳಿದ ಕೊನೆಯದಾದ ವೈಶ್ಯವರ್ಗ ಮಾತ್ರ ಸ್ವಂತ ಆಸ್ತಿ- 
ಮನೆ ಮಾಡಿಕೊಂಡಿರಬಹುದು. ಇವರೇ ಒಕ್ಕಲಿಗ ಹಾಗೂ ವ್ಯಾಪಾರಿಗಳು. ಆದರೆ ಈ 
ವರ್ಗದವರು ಮಿತಿಮೀರಿದ ಖಾಸಗಿ ಐಶ್ವರ್ಯವನ್ನು ಗಳಿಸದಂತೆ ತಕ್ಕ ಶಾಸನ ನಿಯಂತ್ರಣವು 
ನಮ್ಮ ಆದರ್ಶರಾಜ್ಯದಲ್ಲಿರುತ್ತದೆ. ಇಲ್ಲವಾದರೆ ಅಲ್ಪಸಂಖ್ಯರು ಅಟ್ಟದ ಐಶ್ವರ್ಯಕ್ಕೇರಿ 
ಬಹುಸ ೦ಖ್ಯರು ದಟ್ಟದರಿದರಾಗುವರು. ಅದಕ್ಕಾಗಿ ಬಡ್ಡಿ ತೆಗೆದುಕೊಳ್ಳಬಾರದು, ಲಾಭ 
ಪರಿಸೀಮಿತವಾಗಬೇಕು ಎಂಬ ನಿಯಮವಿರುತ್ತದೆ. ಮೇಲಿನ ಸಂರಕ್ಷಕ ಶಾಸಕ ವರ್ಗದ 
ಸಾಮ್ಯನೀತಿಯ ಬಾಳು ಈ ತೃತೀಯ ವರ್ಗದ ಅರ್ಥಜೀವಿಗಳಿಗೆ ಸರಿ ಹೋಗದು. ಈ 
ವರ್ಗಕ್ಕೆ ಅರ್ಜನ ಹಾಗೂ ಸ್ಪರ್ಧೆಗಳು ಬಲಿಷ್ಠ ಗುಣಗಳಾಗಿರುತ್ತವೆ; ಎಲ್ಲೋ ಕೆಲವು 
ಉದಾತ್ತ ಜೀವಗಳು ಮಾತ್ರ ಈ ಗುಣಗಳಿ೦ದ ಮುಕ್ತವಾಗಿರಬಹುದು. ಮೊದಲೇ 
ಸೂಚಿಸಿದಂತೆ ಅರ್ಥಾರ್ಜನಪರರು ಶಾಸಕರಾಗಲು ಅನರ್ಹರು. ಅವರಿಗೆ ಅರ್ಥಾರ್ಜನೆ 
ಮಾಡಲು ಬೇಕಾದಷ್ಟು ಅವಕಾಶವಿತ್ತು. ಐಶ್ವರ್ಯ ಭೋಗಿಗಳಾಗಿ ಇರಗೊಟ್ಟರೆ, ಅವರು 


ಸ 
ಮೇಲ್ಮಟ್ಟದ ರಾಜ್ಯಶಾಸಕರ ಕೇತದಲ್ಲಿ ಕಾಲಿಡದೆ ಸುಗಮವಾಗಿ ರಾಜ್ಯಭಾರ ಮಾಡಿಕೊಂಡು 


ಉರ್‌ ಥಾ 


ಹೋಗಲು ಅವರನ್ನು ಬಿಟ್ಟಾರು. ಹೀಗೆ ಪರಿಪೂರ್ಣ ಸಮಾಜದಲ್ಲಿ ಆಯಾ ವರ್ಗವು 


* ೯೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತನ್ನ ತನ್ನ ಕರ್ತವ್ಯದಲ್ಲಿ ನಿಷ್ಠವಾಗಿದ್ದು ಮಿಕ್ಕ ವರ್ಗಗಳ ಕಾರ್ಯಕ್ಷೇತ್ರದಲ್ಲಿ ಕೈ ಹಾಕದೆ 
ರಾಜ್ಯದ ಸರ್ವತೋಮುಖವಾದ ಅಭಿವೃದ್ಧಿ ಸಾಧಿಸಲ್ಪಡುತ್ತದೆ ಎನ್ನಬಹುದು; ಅಂಥ 
ರಾಜ್ಯವೇ ನ್ಯಾಯವಾದ ರಾಜ್ಯ ಎಂದು ಪರಿಗಣಿಸಬಹುದು. 


೫ 


ನ್ಯಾಯವೆಂದರೇನು? ಎಂಬ ನೈತಿಕ ಪ್ರಶ್ನೆ ಈಗ ನಮ್ಮೆದುರು ಬಂದಿದೆ. ಬಹುಶಃ 
ಸತ್ಯ-ಸೌಂದರ್ಯಗಳಂತೆ ನ್ಯಾಯವಾದರೂ ಲಕ್ಷಣಿಸಲು ಬರದೆಂದು ತೋರುತ್ತದೆ. ಆದರೂ 
ಫ್ಲೇಟೋ ಒಂದು ಪ್ರಯತ್ನ ಮಾಡಿ. “ತನ್ನದನ್ನು ಮಾಡುವುದು ಮತ್ತು ಇಟ್ಟುಕೊಳ್ಳುವುದು” 
ಎಂದು ಹೇಳುತ್ತಾನೆ. ಅದರ ಅರ್ಥ ಹೀಗೆ: ಪ್ರತಿಯೊಬ್ಬನೂ ತಾನು ಅತ್ಚಾದಿಸಿದ್ದಕ್ಕೆ 
ಸಮನಾದಷ್ಟನ್ನು ಪಡೆಯುವುದು ಮತ್ತು ತಾನು ಯಾವ ಕೆಲಸಕ್ಕೆ ಅತ್ಯಂತ ಯೋಗ್ಯನೋ 
ಅದನ್ನು ಮಾಡುವುದು. ನ್ಯಾಯವಾದ ಮನುಷ್ಯನೆಂದರೆ ಸರಿಯಾದ ಸ್ಥಾನದಲ್ಲಿ ನಿಂತು 
ತನ್ನ ಕೈಯಲ್ಲಿ ಆದಷ್ಟು ಉತ್ತಮವಾಗಿ ಕೆಲಸ ಮಾಡುವವನು; ಅಲ್ಲದೆ, ತಾನು ಪಡೆದುದಕ್ಕೆ 
ರಿಸಮವಾಗಿ ತಿರುಗಿ ಕೊಡುವವನು. ಆದುದರಿಂದ ನ್ಯಾಯವಂತರ ಒಂದು ಸಮಾಜವು 
ಸಮನ್ವಿತವೂ ಶೌರ್ಯ ದಕ್ಷವೂ ಆಗಿರುತ್ತದೆ. ಅಂಥ ಸಮಾಜದಲ್ಲಿ ಅದರ ಪ್ರತಿಯೊಂದು 
0126 ಅದರ "ಸ್ಥಾನದಲ್ಲೇ ಇರುತ್ತದೆ; ಮತ್ತು ಮೇಳವಾದ್ಯದ ಅ೦ಗಗಳಂತೆ ಅವು 
ತಂತಮ್ಮ ಕರ್ತವ್ಯಗಳನ್ನು ನೆಟ್ಟಗೆ ಮಾಡುತ್ತವೆ. ಸೌರವ್ಯೂಹದಲ್ಲಿ ಗ್ರಹಗಳು ನಿರ್ದಿಷ್ಟ 
ಕ್ರಮದಲ್ಲಿ ಇರುವಂತೆ ಇರುವುದೇ ನ್ಯಾಯವಾದ ಸಮಾಜ ನೀತಿ. ಹಾಗೆ ಸಂಘಟಿತವಾದ 
ಸಮಾಜವೊಂದೇ ಬದುಕಲರ್ಹ. ಅಲ್ಲ ಮಾತ್ರ ಸಮರ್ಥವಾದ ಕ್ರಮಬದ್ಧತೆಯ ರೂಪದ 
ನ್ಯಾಯವಿರಬಲ್ಲುದು. ಬ್ರಾಹ್ಮ (ಆಳುವ) ಕ್ಷಾತ್ರ (ಸೈನಿಕ) ಹಾಗು ವೈಶ್ಯ (ವ್ಯಾಪಾರ- 
ಕೃಷಿಗಳ) ಮನೋಧರ್ಮವುಳ್ಳವರು ತಂತಮ್ಮ ಸ್ಥಾನಗಳನ್ನು ಬಿಟ್ಟು ಅನ್ಯಸ್ಥಾನಗಳನ್ನು 
ಆಕ್ರಮಿಸಹೋದಾಗ ಕ್ರಮಬ೦ಧವಳಿದು ಸಮಾಜವು ನಾಶವಾಗುತ್ತದೆ. ವ್ಯಕ್ತಿಯಲ್ಲಿ ಸಹ 
ಸಮರ್ಥ ಕ್ರಮಬಂಧವೇ ನ್ಯಾಯ; ಅವನಲ್ಲಿಯ ದೈಹಿಕ-ಮಾನಸಿಕ ಅಂಗೋಪಾಂಗಗಳು 
ಸಮನ್ವಿತವಾಗಿ ತಂತಮ್ಮ ಸ್ಥಾನಗಳಲ್ಲಿದ್ದು ಸಹಕಾರವೃತ್ತಿಯಿ೦ದ ಕೂಡಿ ಕೆಲಸ ಮಾಡಿದಾಗ 
ಮಾತ್ರ ಅವನ ವರ್ತನೆ ನೆಟ್ಟಗಿರುತ್ತದೆ. ಪ್ರತಿಯೊಂದು ವ್ಯಕ್ತಿಯೂ ಆಶೆ, ಭಾವನೆ ಮತ್ತು 
ಕಲ್ಪನೆಗಳ ಒಂದೊಂದು ಸಮಸ್ತ ವಿಶ್ವ ಅಥವಾ ವ್ಯಸ್ತ ರಾಶಿ. ಇವು ಸಮನ್ವಿತವಾದಾಗಲೇ 
ವ್ಯಕ್ತಿಗೆ ಜಯ, ಉಳಿವು. ಉಕ್ತ ಶಕ್ತಿತ್ರಯದಲ್ಲಿ ಒಂದೊಂದೂ ತನಗಲ್ಲದ ಅಧಿಕಾರವನ್ನು 
(ಒಬ್ಬನಲ್ಲಿ ವಹಿಸಿದಾಗ ಅವನ ವ್ಯಕ್ತಿತ್ವ ಒಡೆದು ಹೋಗುವುದು. ನ್ಯಾಯವು ಹೀಗೆ 
ಒ೦ದು ಕ್ರಮಬ೦ಧ ಮತ್ತು ಸೌಂದರ್ಯ. ಕೇಡೆಲ್ಲವೂ ವ್ಯಸ್ತ. ಆ ಅಸಾಂಗತ್ಯವು ಮಾನವ- 
ನಿಸರ್ಗ, ಒಬ್ಬ ಮತ್ತು ಇತರರು ಅಥವಾ ಒಬ್ಬ-ಅವನ ಆತ್ಮ ಇವು ಯಾವುದಾದರೂ 
ಜೊತೆಗಳ ನಡುವೆ ಉಂಟಾಗಬಹುದು. ಆದುದರಿ೦ದ ನ್ಯಾಯವು ಕೇವಲ ಬಲವಲ್ಲ, 
ಸಮನ್ವಿತವಾದ ಬಲ. ಬಲಿಷ್ಠರ ಬಲವೆಂದೂ ನ್ಯಾಯವಾಗಲಾರದು. ಇಡಿ ಸಮಾಜದ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೫ * 


ಸಮರ್ಥ ಸಮನ್ವಯವೇ ನ್ಯಾಯ. ನಿಸರ್ಗದ ನ್ಯಾಯಾಸ್ಥಾನದಲ್ಲಿ ಅನ್ಯಾಯಗಳಿಗೆ ಶಿಕ್ಷೆ 


ಫ್ಲೇಟೋವಿನ ಬಳಿಕ ಅವನ ಶಿಷ್ಯೋತ್ತಮನಾದ ಅರಿಸ್ಟಾಟಲನು ಸರ್ವಶಾಸ್ತ್ರ 
ಎಶಾರದನೆನಿಸಿ ಗ್ರೀಸಿನಲ್ಲಿ ಪ್ರಖ್ಯಾತನಾದನು. ಈ ತತ್ವಜ್ಞಾನಿಯು ಕಲೆಯ ಬಗ್ಗೆ ಈ 
ಕೆಳಗಿನಂತೆ ಬರೆದಿಟ್ಟದ್ದಾನೆ: 

ಮನುಷ್ಯನ ರೂಪನಿರ್ಮಾಣದ ಪ್ರವೃತ್ತಿಯಿ೦ದಲೂ ಭಾವನೆಯನ್ನು ಪ್ರಕಟಿಸುವ 
ಉತ್ಕಟೇಚ್ಛೆಯಿಂದಲೂ ಕಲಾತ್ಮಕ ಸೃಷ್ಟಿಯು ಸಂಭವಿಸುತ್ತದೆ. ಕಲಾಕೃತಿಯು ಸಾರತಃ 
ವಾಸ್ತವಿಕ ಜಗತ್ತಿನ ಅನುಕರಣ. ಅದು ನಿಸರ್ಗದ ಮುಖಕ್ಕೆ ಕನ್ನಡಿ ಹಿಡಿಯುತ್ತದೆ. 
ಮನುಷ್ಯನಲ್ಲಿ ಪ್ರಾಣಿಗಳಲ್ಲಿಲ್ಲದ ಒಂದು ಬಗೆಯ ನಕಲು ಮಾಡಿ ಆನಂದಪಡುವ 
ಪ್ರವೃತ್ತಿಯಿದೆ. ಹೀಗಿದ್ದರೂ ಬಾಹ್ಯ ಪ್ರಪಂಚದ ಹೊರ ಮುಖವನ್ನು ಚಿತ್ರಿಸುವುದು 
ಕಲೆಯ ಗುರಿಯಲ್ಲ; ಅದರ ಗುರಿ ವಾಸ್ತವಿಕ ಜಗತ್ತಿನ ಒಳ ಅರ್ಥವನ್ನು 
ಹೊರಹೊಮಿಿಸುವುದರಲ್ಲಿದೆ. ಕಲೆಯ ಸತ್ಯವಿರುವುದು ಹೀಗೆ ವಸ್ತುಸೃಷ್ಟಿಯ ಅ೦ತಃಸ್ಲಾರವನ್ನು 
ಪ್ರಕಟಿಸುವುದರಲ್ಲೇ. 

ಅತ್ಯುದಾತ್ತ ಕಲಾಕೃತಿಯು ಬುದ್ಧಿ-ಭಾವನೆಗಳೆರಡನ್ನೂ ತಣಿಸುತ್ತದೆ. ಈ ಬೌದ್ಧಿಕ 
ಆನ೦ದವೇ ಮನುಷ್ಯ ಸಾಧಿಸಬಲ್ಲ ಅತ್ಯುನ್ನತ ರಸಸ್ಥಿತಿ. ಆದುದರಿ೦ದ ಕಲಾಕೃತಿಯು 
ರೂಪ ಸಾಮಂಜ್ಯಸವನ್ನು, ಅದಕ್ಕೂ ಹೆಚ್ಚಾಗಿ, ಅ೦ಗಾಗಿಗಳ ಐಕ್ಯವನ್ನು ಗುರಿಯಾಗಿಟ್ಟು 
ಕೊಳ್ಳಬೇಕು. ಈ ಐಕ್ಯವು ರಚನೆಯ ಬೆನ್ನೆಲುಬೂ, ರೂಪ ಅಥವಾ ಅಕೃತಿಯ 
ಕೇ೦ದ್ರಬಿ೦ದುವೂ ಆಗಿದೆ. ಉದಾಹರಣೆಗಾಗಿ ಒಂದು ನಾಟಕ. ನಾಟಕದಲ್ಲಿ ಕಾರ್ಕಾಂಗಗಳ 
ಐಕ್ಕವಿರಬೇಕು. ಗೊ೦ದಲ ಹುಟ್ಟಿಸುವ ಉಪಕಥೆಗಳಲ್ಲಿರಬಹುದು. ಆದರೆ ಕಲೆಯ ಮಹಾ 
ಕರ್ತವ್ಯವೆಂದರೆ ಹೃದಯಶುದ್ಧೀಕರಣ ಅಥವಾ ಹೃತ್ಯಲ್ಮಷ ಎರೇಚನ. ಸಾಮಾಜಿಕ 
ಒತ್ತಾಯಗಳ ದೆಸೆಯಿ೦ದ ನಮ್ಮಲ್ಲಿ ಹತ್ತಿಕ್ಕಲ್ಪಟ್ಟ ಭಾವನೆಗಳು ಸಮಾಜಹಾನಿಕರವಾದ 
ಸ್ವರೂಪದಲ್ಲಿ ಹೊರಬೀಳುವುದು ತಪ್ಪಿ ರಂಗದೃಶ್ಯದ ಸ೦ಪರ್ಕದಿ೦ದ ಅನಪಾಯಕರ 
ರೂಪದಲ್ಲಿ ಹೊರಬಿದ್ದು ಹೋಗುತ್ತವೆ. ಹೀಗೆ ಆವಿದ್ಧ ಅಥವಾ ದುರ೦ತ ನಾಟಕವು 
ಕರುಣ-ಭಯ ಸಂವೇದನೆಗಳನ್ನು ರಸಿಕರಲ್ಲಿ ಉಂಟುಮಾಡಿ, ಆ ಮೂಲಕ ಉಕ್ತ 
ಭಾವನೆಗಳನ್ನು ವಿರೇಚಿಸಿ ಅವರ ಹೃದಯವನ್ನು ನಿರ್ಮಲಿಸುತ್ತದೆ. 

ಸಂಘಟಿತ ಜನತೆ ಕಟ್ಟಿದ ಸಮೃದ್ಧ ರಾಜ್ಯದಲ್ಲಿ ಉತ್ತಮ ಕಲೆಗಾರಿಕೆಯ ಪ್ರವೃತ್ತಿ 
ಹಾಗೂ ಪ್ರೋತ್ಸಾಹಗಳನ್ನು ಕಾಣಲಾದೀತಲ್ಲದೆ, ನಿತ್ಯವೂ ಕೂಳಿಗಾಗಿ ಕಚ್ಚಾಡುವ ರಾಜ್ಯದಲ್ಲಿ 
ಕಲೆಯಿದ್ದೀತೇ? ಸಂಸ್ಕೃತಿ ಇದ್ದೀತೇ? ಇದ್ದರೆ ಅವುಗಳ ಆಭಾಸ-ಆಡ೦ಬರಗಳು ಮಾತ್ರ! 


ಜನಸಂ೦ಘಟನೆ ಫಲಪ್ರದವಾಗಬೇಕಾದರೆ ಶೀಲವಂತಿಕೆ ಅಗತ್ಯ ಎನ್ನುತ್ತಾನೆ ಅರಿಸ್ಟಾಟಲ್‌. 
ಅವನ ಪ್ರಕಾರ ಒಳಿತಿಗಾಗಿ ಒಳಿತೆ೦ಂಬುದು ಜೀವನದ ಧ್ಯೇಯವಲ್ಲ; ಸುಖವೇ ಜೀವನದ 
ಗುರಿ. ಗೌರವ, ತೃಪ್ತಿ, ಬುದ್ಧಿವಿಕಾಸ ಮುಂತಾದವುಗಳೆಲ್ಲ ಸುಖಸಾಧನಗಳು. ಮನುಷ್ಯನು 
ಪ್ರಾಣಿಗಳಿಂದ ಭಿನ್ನನಾಗಿರುವುದರಿ೦ದ, ಅವುಗಳ ಸುಖಕಲ್ಪನೆಯಿ೦ದ ಇವನ ಸುಖಕಲ್ಪನೆ 


* ೯೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಭಿನ್ನ. ನ ವಿಶಿಷ್ಟಗುಣವೆಂದರೆ ವಿಚಾರವಂತಿಕೆ. ಅದರ ಬಲದಿಂದಲೇ ಆತ 
ಮಿಕ್ಕಲ್ಲಾ ಸೃಷ್ಟಿರೂಪಗಳನ್ನು ಆಳುತ್ತಾನೆ. ಅದೇ ಮೇರೆಗೆ ಅದರ ಬೆಳವಣಿಗೆಯೇ ಜೀವನ 
ಸಾರ್ಥಕ್ಕವನ್ನೂ ನಿಜಸುಖವನ್ನೂ ಕೊಡಬಲ್ಲುದು. 


ಅನಿವಾರ್ಯ ದೈಹಿಕ ಆವಶ್ಯಕತೆಗಳನ್ನು ೪ಿದರೆ ಸುಖದ ಅಸಾಧಾರಣ ಸಾಧನವಾಗಬಲ್ಲುದು 
ಮಹ. ಹಕ್ಕ ಸ್ಫುಟ. ಬಚಾರನಿಂದ ಬರುವ ನಿರ್ಣಯವೇ ಸೌಜನ್ಯದ ಆಧಾರ. 
ಮಿಕ್ಕ ಆಧಾರಗಳೆಂದರೆ ಲಿತ್ಯಸ ೦ಯಮ, ಆಶಾಸಮಪಾರ್ಶ್ವತೆ, ಸಾಧನಗಳ ' ಕಲೆಗಾರಿಕೆ. 
ಸದ್ಗುಣವೆಂಬುದು ಕೇವಲ ರಳ ಸ್ವಭಾವದಲ್ಲಿಲ್ಲ. ನಿಷ್ಟಾಪ ಬಯಕೆಯು ಕೊಡುವ 
ವರವಲ್ಲ: ಪೂರ್ಣ ಬೆಳೆದ ಮನುಷ್ಯನ ಅನುಭವವು ಸಾಧಿಸಬೇಕಾದ ವಸ್ತುವದು. 
ಅಂಥ ಸ "ಸದ್ಗುಣದ ಸಿದ್ದಿಗೆ ಇರುವ ದಾರಿಯೆಂದರೆ ಅತಿರೇಕಗಳಿಲ್ಲದೆ ಮಧ್ಯಮಾರ್ಗ 
ಹಿಡಿದು ಬಾಳುವುದು. ಮನುಷ್ಯನ ಶೀಲ ಅಥವಾ ಚಾರಿತ್ರದ ಆದಿ-ಅಂತಗಳಲ್ಲಿರುವ 
ಗುಣಗಳು ಅತಿರೇಕಪರ, ಕೆಡುಕು; ನಡುವೆ ಇರುವ ಗುಣವೇ ಸದ್ಗುಣ. ಧೈರ್ಯವು 
ಹೇಡಿತನಕ್ಕೂ ಅವಿವೇಕದ ಹುಂಬ ಪ್ರವೃತ್ತಿಗೂ ನಡುವೆ ಇರುವ ಗುಣ. ದುಂದಿನ 
ಪ್ರವೃತ್ತಿಗೂ ಕ೦ಜೂಷಿತನಕ್ಕೂ ನಡುವೆ ಇರುವುದು ಔದಾರ್ಯ. ಮೈಗಳ್ಳತನಕ್ಕೂ ದುರಾಶೆಗೂ 
ನಡುವಿನದು. ಮಹತ್ವಾಕಾಂಕ್ಷೆ. ದೈನ್ಯಗುಣಕ್ಕೂ ಜ೦ಭಕ್ಕೂ ಮಧ್ಯದಲ್ಲಿ ವಿನಯವಿದೆ. 
ಗುಟ್ಟಿನ ಪ್ರವೃತ್ತಿಗೂ ಬಾಯಿಹರಿಕತನಕ್ಕೂ ನಡುವೆ ಪ್ರಾಮಾಣಿಕತೆ ಇದೆ. ಬೇಸರದ 
ಮುದ್ರೆಗೂ ಹುಚ್ಚು ಹನುಮನಾಯಕತೆಗೂ ಮಧ್ಯ ಒಳ್ಳೆಯ ಹಾಸ್ಕಪವೃತ್ತಿ ನಿಂತಿದೆ. 
ಜಗಳಗಂಟುತನಕ್ಕೂ ಮುಖಸ್ತುತಿ ಪರಾಯ ಮಧ್ಯವರ್ತಿಯಾಗಿದೆ ಸ್ನೇಹ. 
ಹ್ಯಾಮ್ಲೆಟ್ಟನ ಸಂಶಯಾತ್ಮಿಕೆಗೂ ಡಾನ್‌ ಕ್ವಿಗ್ನೋಟನ (ಕ೦ಡದ್ದನ್ನು ಕಂಡಕೂಡಲೇ ಮಾಡುವ) 
ಪ್ರವೃತ್ತಿಗೂ ಮಧ್ಯಸ್ಥಲವಾದುದು ಆತ್ಮಸ೦ಯಮ. ಆದುದರಿಂದ "ಸರಿ' ಎ೦ಬುದು 
ನೀತಿಶಾಸ್ತ್ರದಲ್ಲೂ ಬದೇ, ಗಣಿತಶಾಸ್ತ್ರ ಅಥವಾ ಶಿಲ್ಪಶಾಸ್ತ್ರದಲ್ಲೂ ಒಂದೇ. ಸರಿಯಾದುದು 
ಎಂದರೆ ಮುಕ್ತ ಯಥಾವತ್‌, ಸಮರ್ಥ- ಅತ್ಯುತ್ತಮ ಫಲ ದೊರಕಿಸಬಲ್ಲುದು ಎಂಬರ್ಥ. 


ಆದರೆ ಈ ಔಚಿತ್ಯಸೂತ್ರವು ಗಣಿತಗ್ರಾಹ್ಯವಾದ ಇತ್ತುದಿಗಳ ಸರಾಸರಿ ಲಬ್ಧವಲ್ಲ. 
ಅದು ಭಿನ್ನ ಸನ್ನಿವೇಶಗಳ ಭಿನ್ನ ಉಪಾಧಿ- _ಆವಾರಗಳ ದೆಸೆ ಯಿಂದ ಹೆಚ್ಚು ಕಡಿಮೆಯಾಗುತ್ತದೆ. 
ಪರಿಪಕ್ಟವಾದ, ತಿದ್ದಿಕೊಂಬ ಗುಣವುಳ್ಳ, ಮೃದು ವಿಚಾರವಂತಿಕೆಗೆ" ಮಾತ್ರ ನಿಜವಾದ 
ಯುಕ್ತಬುದ್ಧಿ ಲಭ್ಯ; ಸೆ "ಸೌಜನ್ಯ ಸದ್ಗುಣ, ತರಬೇತು ಅಭ್ಯಾಸಗಳಿಂದ ಸಾಧಿಸಿಕೊಳ್ಳಬೇಕಾದ 
ಕಲೆಯದು. "ನಮ್ಮಲ್ಲಿ ಸ ಸದ್ಗುಣವಿರುವುದರಿಂದ ನಾವು ನ್ಯಾಯವಾಗಿ ನಡೆದುಕೊಳ್ಳುತ್ತಿದ್ದೇವೆ 
ಎಂಬುದಲ್ಲ; ನಾವು ಸರಿಯಾಗಿ ನಡೆದುಕೊಳ್ಳುತ್ತಿರುವುದರಿ೦ದ ನಮನ್ನು ಸದ್ಗುಣಿಗಳೆನ್ನುತ್ತಾರೆ 
ಎನ್ನಬೇಕು. ಎಲ್ಲ ಸದ್ಗುಣಗಳೂ ಮಾನವನಿಗೆ ಸ್ವವರ್ತನಾಲಭ್ಯ. ನಾವು ಪದೇ ಪದೇ 
ಏನು ಮಾಡುತ್ತೇವೋ ಅದೇ ನಾವು. ಸದ್ಗುಣವು ಕಾರ್ಯವಲ್ಲ, ಒ೦ದು ಅಭ್ಯಾಸ, ಮನುಷ್ಯನು 
ಸಾಧಿಸುವ ಒಳಿತೆ೦ಬುದು ಅವನು ನಡೆಸಿದ ಪೂರ್ಣ ಜೀವನದಲ್ಲಿ ಅವನ ಆತ್ಮ 
ಮಾಡಿದ ದುಡಿತ. ಅಂಥ ಒಳ್ಳೆಯ ಬಿಡಿಗೆಲಸಗಳ ಮೊತ್ತದಿ೦ದಲ್ಲದೆ ಒಂದೇ ಒಂದು 
ಸಲ ಅಕಸ್ಮಾತ್ತಾಗಿ ಒಬ್ಬ ಒ೦ದು ಒಳ್ಳೆಯ ಕೆಲಸ ಮಾಡಿದ್ದರಿ೦ದ ಇಡೀ ಬಾಳಿನೊಳಿತು 
ಎಂದೂ ಸಿದ್ಧಿಸದು. ಅಂಥ ಒಳಿತಿನಿಂದಲೇ ಅವನಿಗೆ ನಿಜಸುಖ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೭ * 


ಹರೆಯವು ಅತಿರೇಕಗಳ ಕಾಲ. ತರುಣ-ತರುಣಿಯರು ತಪ್ಪು ಮಾಡಿದರೆ ಅದು 
ವಯಸ್ಕರ ತಪ್ಪಿಗಿಂ೦ತ ಹೆಚ್ಚು ಅತಿರೇಕವೂ ಅತಿಶಯವೂ ಆಗಿರುತ್ತದೆ. ಎಲ್ಲರೂ 
ಪ್ರಯತ್ನಿ; `ೇಬೇಕಾದ ಅಂಶವೆಂದರೆ ಒಂದು ಅತಿರೇಕದಿಂದ ತದ್ವಿರುದ್ಧವಾದ ಇನ್ನೋ ೦ದಕ್ಕೆ 
ಜದಾತೆ ತಪ್ಪಿಸಿಕೊಳ್ಳುವುದು. ಇದು ಕಠಿನವಾದುದರಿಂದ ಅನೇಕ ಕಡೆ ಅಪ್ರಾಮಾಣಿಕರು 
ಅತಿಶಯವಾಗಿ ಪ್ರತಿಭಟನೆ ಹಿಡಿಯುತ್ತಾರೆ; ದೀನಭಾವವು ಅಥವಾ ನಮ್ರತೆಯು ವಂಚನೆಯ 
ಅಗಳಿನೆಡೆ ಸುಳಿಯುತ್ತಿರುತ್ತದೆ. ಬುದ್ಧಿಪೂರ್ವಕವಾಗಿ ಒಂದು ತುದಿಯಲ್ಲಿರುವವರು 
ತದ್ವಿರುದ್ಧವಾದ ಮತ್ತೊಂದು ತುದಿಯನ್ನು ಸದ್ಗುಣವೆನ್ನುತ್ತಾರಲ್ಲದೆ ಮಧ್ಯವೃತ್ತಿಯನ್ನಲ್ಲ. 
ಕೆಲವೆಡೆ ಇದು ಸರಿಯಾದುದು. ಏಕೆಂದರೆ ನಮಗೆ ಒತ್ತುದಿಯಲ್ಲಿ ತಪ್ಪುವುದೆ೦ದು 
ತಿಳಿದಾಗ ಮತ್ತೊಂದು ತುದಿಯಲ್ಲಿ ನಿಲ್ಲಲು ಗುರಿಹೂಡುವುದು ನಮಗೆ ಅಗತ್ಯ. ಹಾಗೆ 
ಮಾಡಿದಾಗ ನಾವು ಮಧ್ಯಪದವನ್ನು ಮುಟ್ಟಿಯೇವು. ಆದರೆ ತಾವು ಅತಿರೇಕಿಗಳಿದ್ದರೂ 
ಅತಿರೇಕಿಗಳೆಂಬ ಜ್ಞಾನವಿಲ್ಲದವರು ಮಧ್ಯಮಾರ್ಗವನ್ನು ದೊಡ್ಡ ದೌರ್ಜನ್ಯವೆಂದು 
ಹಳಿಯುತ್ತಾರೆ. ಅವರು ಮಧ್ಯಮನನ್ನು ಪರಸ್ಪರರತ್ತ ಒತ್ತುತ್ತಾರೆ. ಹೇಡಿಯು ಶೂರನನ್ನು 
ಅವಿವೇಕವುಳ್ಳ ಹು೦ಬನೆಂದು ಕರೆಯುತ್ತಾನೆ; ಹು೦ಬನು ಶೂರನನ್ನು ಹೇಡಿ ಎನ್ನುತ್ತಾನೆ. 
ಆದುದರಿಂದಲೇ ಇಂದಿನ ರಾಜಕೀಯದಲ್ಲಿ “ಲಿಬರಲ್‌” ಪಂಥದವರನ್ನು “ರ್ಯಾಡಿಕಲ್ಪರು” 
“ಕನ್ಸರ್ವೇಟಿವ”ರೆಂದೂ, “ಕನ್ಸರ್ವೇಟಿವರು” “ರ್ಯಾಡಿಕಲ್ಲ”ರೆಂದೂ ದೂರುತ್ತಾರೆ. ಅದರಿಂದಲೇ 
ಅತಿ ಸನಾತನಿಗಳ ದೃಷ್ಟಿಯಲ್ಲಿ ಇಂದಿನ ನಾಗರಿಕ ಆಚಾರಹೀನ; ಅತಿ ನಾವೀನ್ಯವ್ಯಾಧರ 
ದೃಷ್ಟಿಯಲ್ಲಿ ಅವನು ಅಂಧಾಚಾರಪರ ಸನಾತನಿ! 

ಈ ಮಧ್ಯಸ್ಥಿತಿಯ ತತ್ವವು ಗ್ರೀಸಿನ ಪ್ರತಿಯೊಂದು ತತ್ವಪ್ರಸ್ಥಾನದಲ್ಲೂ ಸಾಧಾರಣವಾಗಿ 
ಕ೦ಡು ಬರುತ್ತದೆ ಎಂದು ಹೇಳಬಹುದು. ಸದಾಚಾರವನ್ನು ಸಮನ್ವಿತ ಕಾರ್ಯವೆಂದ 
ಫ್ಲೇಟೋ ಹಾಗೂ ಸದಾಚಾರ ಅಥವಾ ಸದ್ಗುಣವನ್ನು ಜ್ಞಾನವೆಂದ ಅವನ ಗುರು 
ಸಾಕ್ರೆಟೀಸ ಇವರು ಉಕ್ತ ದೃಷ್ಟಿಯನ್ನೇ ಇಟ್ಟುಕೊಂಡಿದ್ದರು. ಕಾಮ-ಕ್ರೋಧಾದಿಗಳು ಸ್ಪತಃ 
ದುಷ್ಪವಲ್ಲ; ಅವು ಒಳಿತು ಕೇಡುಗಳೆರಡರ ಕಚ್ಚಾ ಸಾಮಗ್ರಿ; ಅವು ಅತಿರಿಕ್ತವಾದಾಗ, 
ವಿಷಮ ಪ್ರಮಾಣದಲ್ಲಿದ್ದಾಗ ಕೇಡೂ, ಸಮರಸವಾಗಿ ಸಮಪ್ರಮಾಣದಲ್ಲಿದ್ದಾಗ ಒಳಿತೂ 
ಉಂಟಾಗುವುವು-ಎಂಬುದು ಗ್ರೀಕ್‌ ಭಾವನೆ. 

ಬರಿ ಮಧ್ಯಸ್ಥಿತಿಯೊ೦ದಿದ್ದರೆ ಸಾಲದು; ತಕ್ಕಮಟ್ಟಿಗೆ ಪ್ರಾಪಂಚಿಕ ಸಾಮಗ್ರಿಗಳೂ 
ಸದಾತ್ಮನಿಗೆ ಅಗತ್ಯ ಎನ್ನುತ್ತಾನೆ ಆಚಾರ್ಯ ಅರಿಸ್ಟಾಟಲ್‌. ಬಡತನವು ಕ೦ಜೂಷಿತನವನ್ನೂ 
ಚಾಪಲ್ಯವನ್ನೂ ಕಲಿಸುತ್ತದೆ. ಊಟ ಸಿಕ್ಕಿದ್ದರೆ ಈ ಅತಿಚಾಪಲ್ಯ ಹಾಗೂ ದುರಾಶೆಗಳು 
ನಮ್ಮಿಂದ ದೂರವಿರುತ್ತವೆ. ಆಗ ಮಾತ್ರ ಬಾಳಿನಲ್ಲಿ ಸೊಗಸಿರಲು ಶಕ್ಯ ಸುಖಕ್ಕೆ ಬೇಕಾದ 
ಹೊರಗಿನ ಸಾಧನಗಳಲ್ಲಿ ಅತ್ಯುತ್ತಮವಾದುದು ಸ್ನೇಹ. ಸ್ನೇಹವು ದುಃಖಿಗಳಿಗಿಂತ ಸುಖಿಗಳಿಗೆ 
ಹೆಚ್ಚು ಅಗತ್ಯ ಸಹಕರಿಸಿ ಅನುಭವಿಸುವುದರಿ೦ದ ಸುಖವು ಇಮ್ಮಡಿ ಮುಮ್ಮಡಿಯಾಗುವುದು. 
ಅದು ನ್ಯಾಯಕ್ಕಿಂತಲೂ ಬಾಳಿಗೆ ಹೆಚ್ಚು ಆವಶ್ಯಕ. ಜನರೆಲ್ಲಾ ಸ್ನೇಹಿತರಾದಾಗ ಯಾರಿಗಾದರೂ 
ನ್ಯಾಯದ. ಹಂಗೇಕೆ ಜನರೆಲ್ಲಾ ನ್ಯಾಯಸ್ಥ ಸೈರಾದಾಗಲೂ ಸ್ನೇಹವೊಂದು ವರ. ಸ್ನೇಹಿತನೆಂದರೆ 


* ೯೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಎರಡು ಶರೀರಗಳಲ್ಲಿರುವ ಒ೦ದೇ ಆತ್ಮ ಆದರೂ ಸ್ನೇಹವೆಂದ ಕೂಡಲೇ ಬಹಳ 
ಜನರದಲ್ಲ, ಸ್ವಲ್ಪ ಜನರದು ಎ೦ಬ ಧ್ವನಿಯೇಳುತ್ತದೆ. ಎಲ್ಲರಿಗೂ ಪೂರ್ಣ ಸ್ನೆಹಿತನಾಗಿರುವುದು 
ಅಸಾಧ್ಯ. ಒಳ್ಳೆಯ ಸ್ನೇಹದಲ್ಲಿ ಕ್ಷಣಿಕ ಆವೇಶದ ಆಳವಿಲ್ಲ, ಚಿರಸ್ಥಾಯಿತ್ವವಿರುತ್ತದೆ. ಇದಕ್ಕೆ 
ಚಾರಿತ್ರದ ಸ್ಥಿಮಿತತೆ ಅವಶ್ಯ. ಸ್ನೇಹ ಅಳಿಯಲು ಚಾರಿತ್ರಪರಿವರ್ತನವೇ ಕಾರಣ. ಸ್ನೇಹಕ್ಕೆ 
ಸಮಾನತೆ ಅವಶ್ಯಕ. ಕೃತಜ್ಞತೆಯು ಅದಕ್ಕೆ ಅಷ್ಟು ಗಟ್ಟಿಯಾದ ನೆಲಗಟ್ಟೆನಿಸದು. ದಾನ 
ಕೊಟ್ಟವರಿಗೆ ತೆಗೆದುಕೊ೦ಡವರ ಮೇಲಿರುವ ಸ್ನೇಹವು ಇವರಿಗೆ ಅವರಲ್ಲಿರುವುದಕ್ಕಿಂತ 
ಅಧಿಕ. ಒಬ್ಬರು ದಾತಾರರು ಒನ್ನೊಬ್ಬರು ಖಣಿಗಳು ಎಂಬುದಿಷ್ಟೇ ಸಾಮಾನ್ಕರ ಸಮಾಧಾನ. 
ಯಣಿಗಳು ದಾತಾರರು ತಮ್ಮಿಂದ ದೂರ ಹೋಗಬೇಕೆಂದೂ ತಮ್ಮ ಕಾಲ್ತೊಡಕಾಗಿರ 
ಬಾರದೆಂದೂ ಬಯಸಿದರೆ, ದಾತಾರರು ತಮ್ಮ ಯಣಿಗಳನ್ನು ಉಳಿಸುವುದರಲ್ಲೇ 
ಆಸಕ್ತರಾಗಿರುತ್ತಾರೆ. ಈ ಅಭಿಪ್ರಾಯ ಅರಿಸ್ಟಾಟಲನಿಗೊಪ್ಪದು. ಅವನ ಪ್ರಕಾರ ದಾತಾರ 
ಖಣಿಯನ್ನು ಪ್ರೀತಿಸುವುದು ತಾಯಿ ಮಗುವನ್ನು ಪ್ರೀತಿಸಿದ ಹಾಗೆ, ಕಲೆಗಾರ ತನ್ನ 
ಕಲಾಕೃತಿಯನ್ನು ಪ್ರೀತಿಸಿದ ಹಾಗೆ. 


ಸುಖಕ್ಕೆ ಹೊರಗಿನ ಸಾಧನಗಳು ಎಷ್ಟೇ ಅಗತ್ಯವಿದ್ದರೂ ಅದರ ಸಾರವು ನಮ್ಮ 
ಒಳಗೇ ಇರತಕ್ಕದ್ದು. ಅದರ ಲಕ್ಷಣವೆಂದರೆ ಸುವ್ಯವಸ್ಥಿತವಾದ ಜ್ಞಾನವಂತಿಕೆ ಹಾಗೂ 
ಆತ್ಮನೈರ್ಮಲ್ಯ ಇರುವುದು. ಇಂದ್ರಿಯ ಭೋಗವಂತೂ ಅದಕ್ಕೆ ಹಾದಿಯಲ್ಲ; ಅದರ 
ದಾರಿ ವೃತ್ತಾಕಾರವಾಗಿದೆ- ತುರಿಯಿಂದ ತುರಿಕೆ, ತುರಿಕೆಯಿ೦ದ ತುರಿ- ಎ೦ಬಂತೆ, 
ರಾಜಕೀಯ ವ್ಯವಹಾರವೂ ಅ೦ಥ ಸುಖದ ಮಾರ್ಗವಲ್ಲ; ಅಲ್ಲಿ ನಾವು ಜನರ ತಾಳಕ್ಕೆ 
ತಕ್ಕಂತೆ ಕುಣಿಯಬೇಕಾಗುವುದು. ಗು೦ಪಿನಷ್ಟು ಚ೦ಚಲ ಮನಸ್ಕವಾದುದಿನ್ನೊಂದಿಲ್ಲ. 
ಯಾವ ಸುಖವೂ ಮಾನಸತೃಪ್ತಿಯ ರೂಪದ್ದಾಗಬಾರದು. ಸತ್ಯಾನ್ವೇಷಣೆಯಿಂದಷ್ಟೇ 
ನಿಜಸುಖವು ಲಭ್ಯ. ಪಜ್ಞೆಗೆ ತಾನೇ ಗುರಿ. ಅದರ ಕಾರ್ಯದಿಂದ ಬರುವ ಆನಂದವೇ 
ಅದನ್ನು ಮುಂದಿನ ಕಾರ್ಯದಲ್ಲಿ ತೊಡಗಿಸುತ್ತದೆ. ಸ್ವಾವಲಂಬನ, ಅಶ್ರಮ, ವಿರಾಮಾನುಭವ 
ಶಕ್ತಿಗಳು ಈ ಉದ್ಯೋಗಕ್ಕಷ್ಟೇ ಸೇರಿದವಾದ್ದರಿ೦ದ ಪೂರ್ಣ ಸುಖವು ಪ್ರಜ್ಞೆಯಲ್ಲೇ ಇದೆ. 


ಕ್ಷ 


ಅತ್ಯಂತ ಮೇಲ್ಮಟ್ಟದ ನೀತಿಯನ್ನು ಪ್ರತಿಪಾದಿಸಿದ ಅರಿಸ್ಟಾಟಲಾಚಾರ್ಯನು ಅದೇ 
ಮೇರೆಗೆ ಒ೦ದು ಉನ್ನತ ಮಟ್ಟದ ರಾಜನೀತಿಶಾಸ್ತ್ರವನ್ನೂ ರೂಪಿಸಿದನು. ಸರಿಯಾದ 
ಶಾಸ್ತ್ರಜ್ವನ೦ತೆ ಅವನು ತನ್ನ ದೇಶದಲ್ಲಿ ಸುವ್ಯವಸ್ಥೆ, ಸುರಕ್ಷಿತತೆ ಮತ್ತು ಶಾಂತಿ ಇರಬೇಕೆಂದು 
ಬಯಸಿದನು. ಅವನ ಪ್ರಕಾರ ಕಾಯದೆಗಳನ್ನು ಸುಖವಾಗಿ ಬದಲಾಯಿಸುತ್ತ ಹೋಗುವುದು 
ಕೆಟ್ಟದ್ದು. ಬದಲಾವಣೆಯಿ೦ದಾಗುವ ಲಾಭ ಅಲ್ಪವಿದ್ದಾಗ ಕಾಯದೆಯಲ್ಲಿ ಅಥವಾ ಶಾಸಕರಲ್ಲಿ 
ಕಂಡು ಬ೦ದ ಚಿಲ್ಲರೆ ದೋಷಗಳನ್ನು ಗಣಿಸದಿರುವುದೇ ಮೇಲು. ಅಂಥ ಸಂದರ್ಭದಲ್ಲಿ 
ಬದಲಾವಣೆಯಿ೦ದ ಒದಗುವ ಲಾಭಕ್ಕಿಂತ ಪ್ರಜೆಗೆ ತಗಲುವ ಶಾಸನ ಭಂಗದ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೯ * 


ದುರಭ್ಯಾಸದಿ೦ದಾಗುವ ನಷ್ಟವೇ ಹೆಚ್ಚು. ವಿಧೇಯತೆಯನ್ನು ಸಾಧಿಸಬಲ್ಲ ಕಾಯದೆಯ 
ಶಕ್ತಿಯೂ ಆ ಮೂಲಕ ಉಳಿಸಿಕೊಳ್ಳಲಾಗುವ ರಾಜಕೀಯ ಸ್ಮಿಮಿತತೆಯೂ ಬಹುಮಟ್ಟಿಗೆ 
ರೂಢಿ ಪರಂಪರೆಗಳನ್ನೇ ಅವಲಂಬಿಸಿವೆ. ಹಳೆಯ ಕಾಯದೆಯನ್ನು ಬಿಟ್ಟು ಹೊಸ 
ಕಾಯದೆಯತ್ತ ಸುಲಭವಾಗಿ ನಿಷ್ಕಾಳಜಿಯಿ೦ದ ಸಾಗುವುದರಿಂದ ಎಲ್ಲ ಕಾಯದೆಗಳ 
ತಿರುಳನ್ನೂ ದುರ್ಬಲಗೊಳಿಸಿ ದಂತಾಗುತ್ತದೆ. ಸಾವಿರಾರು ವರ್ಷಗಳಿಂದ ಬಂದ 
ಅನುಭವವೊಂದನ್ನು ಒಮ್ಮೆಲೇ ಅಲ್ಲಗಳೆಯಬಾರದು ಎಂಬ ಎಚ್ಚರಿಕೆಯನ್ನಿತ್ರ ತ್ತನು ಅರಿಸ್ಟಾಟಲ್‌. 


ತನ್ನ ಗುರುವರ್ಯನಾದ ಫ್ಲೇಟೋವಿನ “ಸಮಾಜವಾದೀ ಪ್ರಜಾರಾಜ್ಯ””ದ ಸೂತ್ರಗಳಲ್ಲಿ 
ಹಲವು ಲೋಪದೋಷಗಳನ್ನು ಅರಿಸ್ಟಾಟಲ್‌ ಕಂಡ. ಪ್ಲೇಟೋ ಹೇಳಿದ ರಕ್ಷಕ ತತ್ವಜ್ಞಾನಿಗಳ 
ಅರ್ಥಾತ್‌ ಪುರುಷೋತ್ತಮ ಶಾಸಕರ ಇಟ್ಟಿಗೆ ಕೋಣೆಗಳಂತಹ ಸಂಪರ್ಕಸಾತತ್ಯವನ್ನು 
ಅವನು ಮೆಚ್ಚದಾದ. ಸಂಕುಚಿತ ಮಡಿವಂತಿಕೆಯವನಾದರೂ ಅವನು ವ್ಯಕ್ತಿಗುಣ, 
ವ್ಯಕ್ತಿಯ ಖಾಸ ಸಗಿ ಬಾಳು ಮತ್ತು ಸ್ವಾತಂತ್ರ್ಯಗಳನ್ನು ಪುರಸ್ಕರಿಸುತ್ತಿದ್ದನು. ಎಲ್ಲಕ್ಕೂ 
ಹೆಚ್ಚಾಗಿ ಅವನು ಹೇಳಿದ್ದು ಸ ಸಾಮಾಜಿಕ" ದಕ್ಷತೆ ಗ ಶಕ್ತಿಗಳನ್ನು ಹೆಂಗಸ ರು ಮತ್ತು 
ಮಕ್ಕಳುಮರಿಗಳೆಲ್ಲರನ್ನೂ ಸಾಮಾಜಿಕರೆಂದು ಕಾಣಬೇಕೆಂಬ ದೃಷ್ಟಿಯಿ೦ದ ಖಾಸಗಿಯ 
ಬಾ೦ಧವ್ಯ- ಸೌಹಾರ್ದಗಳು ಸಮುದ್ರದಲ್ಲಿ ಇಂಗು ಕರಡಿದಂತೆ ಅರ್ಥಹೀನವಾಗುವುವೆಂದು 
ಅವನ ಮತ. ಫ್ಲೇಟೋವಿನ ರಾಜ್ಯ ಕಲ್ಪನೆಯಲ್ಲಿ ಮಮಕಾರಕ್ಕೆ. ಸ್ವಂತ ವಸ್ತುವಿಗೆ 
ಬೆಲೆಯಿಲ್ಲದುದು ಅವನಿಗೆ ಸೇರಲಿಲ್ಲ. ಹೆಚ್ಚು ಛಿನ್ನ ವಿಚ್ಛಿನ್ನವಾದ ಸಮಾಜದಲ್ಲಿ 
ಶ್ರಮವಿಭಾಗವು ವಿಷಮ ಪ್ರಾಮುಖ್ಯವನ್ನು ಹೊಂದಿಕೂಡಕಂಡ ಮಾನವನ ಸ್ವಾಭಾವಿಕ 
ತಾರತಮ್ಯ ಇನ್ನಷ್ಟು ಅಗಲವಾಗುತ್ತ. ಹೊಗುವುದು. ಅಂಥಲ್ಲಿ ಸ ಸಮಾಜವಾಡವು. ಹೆಚ್ಚಿನ 
ಪ್ರತಿಭಾವಅತರಿಗೆ ತಮ್ಮ ಪ್ರತಿಭೆಗೆ ತಕ್ಕ ಕಾರ್ಯವನ್ನು ಕೈಕೊಳ್ಳಲು ಅಗತ್ಯವಾದ ಪ್ರೋತ್ಸಾಹವನ್ನು 
ಕೊಡಲಾರದು. ಶ್ರಮಸಾಧ್ಯವಾದ ಕೆಲಸಕ್ಕೆ ವಿಶೇಷ ಪ್ರೋತ್ಸಾಹ ಅಗತ್ಯ ಉದ್ಯೋಗ- 
ದಂಧೆಗಳು ಯೋಗ್ಯವಾಗಿ ಸಾಗಲು ಒಡೆಯತನದ ಪ್ರೇರಣೆ ಆವಶ್ಯಕ. ಎಲ್ಲರಿಗೂ 
ಎಲ್ಲವೂ ಸೇರಿದ್ದೆ೦ಂದಾಗ ಯಾರೂ ಯಾವುದನ್ನೂ ಲಕ್ಷಿಸರು. ಬಹುಸಂಖ್ಯರಿಗೆ ಸೇರಿದ 
ಯಾವುದರ ಬಗ್ಗೂ ಅತ್ಕಲ್ಪ ಲಕ್ಷ ಹೋಗುವುದು ರೂಢಿ. ಪ್ರತಿಯೊಬ್ಬನೂ ತನ್ನದಷ್ಟನ್ನೇ 
ನೋಡುತ್ತಾನಲ್ಲದೆ ಸಾರ್ವಜನಿಕ ಹಿತವನ್ನು ಯಾರೂ ನೋಡರು. ಒಟ್ಟಿಗೆ ಬದುಕುವದರಲ್ಲಿ 
ಒಟ್ಟಿನ ಒಡೆಯತನದಲ್ಲಿ-ಅದರಲ್ಲೂ ಆಸ್ಮಿಯ ಸಾಮೂಹಿಕ ಒಡೆಯತನದಲ್ಲಿ ಒಂದಲ್ಲಾ 
ಒಂದು ತೊಂದರೆಯಿದ್ದೇ ಇರುತ್ತದೆ. ಸಹ ಪ್ರಯಾಣಿಕರ ಪಾಲುಗಾರಿಕೆಗಳನ್ನು ಇಂಥ 
ಕಷ್ಟಕ್ಕೆ ಒಂದು ಉದಾಹರಣೆಯನ್ನಾಗಿ ತೆಗೆದುಕೊಳ್ಳಬಹುದು. ಏಕೆಂದರೆ ಸಾಮಾನ್ಯವಾಗಿ 
ಅವರು ಹಾದಿಯಲ್ಲೇ ತಿರುಗಿಬಿದ್ದು ಚಿಲ್ಲರೆ ಸಂಗತಿಗಳ ಬಗ್ಗೆ ಜಗಳವಾಡುವುದು ಸುಸ್ಪಷ್ಟ 


ಜನರು ಯಾವಾಗಲೂ ಬಹುಬೇಗ ರಾಮರಾಜ್ಯಗಳ ಕಥೆಗೆ ಕಿವಿಗೊಡುತ್ತಾರೆ; 
ಮತ್ತು ಸದ್ಯದ ಯಾವುದಾದರೊಂದು ದೋಷವನ್ನು ಯಾರಾದರೂ ಎತ್ತಿ ಹೇಳುವುದನ್ನು 
ಕೇಳುತ್ತಿದ್ದಾಗಂತೂ ಅವರು ಅ೦ಥ ಆದರ್ಶ ರಾಜ್ಯದಲ್ಲಿ ಅದ್ಭುತ ರೀತಿಯಿ೦ದ ಪ್ರತಿಯೊಬ್ಬನೂ 
ಇನ್ನೊಬ್ಬನ ಗೆಳೆಯನಾಗುತ್ತಾನೆ ಎಂದು ಭಾವಿಸಿಬಿಡುತ್ತಾರೆ. ಖಾಸಗಿ ಆಸ್ತಿಯೇ 


* ೧೦೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸರ್ವದುಃಖಗಳಿಗೆ ಮೂಲ ಎಂಬುದನ್ನು ನಂಬಿಬಿಡುತ್ತಾರೆ. ಆದರೆ ಸದ್ಯದ 
ದೋಷಗಳೆಲ್ಲವಕ್ಕೂ ಖಾಸಗಿಯ ಆಸ್ತಿಯಲ್ಲ ಕಾರಣ - ಮಾನವ ಸ್ವಭಾವದಲ್ಲಿಯ 
ದೌರ್ಜನ್ಯ! ರಾಜನೀತಿಯು ಜನರನ್ನು ನಿರ್ಮಿಸುವುದಿಲ್ಲ; ಅದು ನಿಸರ್ಗ ಹಡೆದೆಸೆದ 
ಮನುಷ್ಯರನ್ನು ಹಾಗೇ ಎತ್ತಿಕೊಳ್ಳಬೇಕಾಗುತ್ತದೆ. ಮನುಷ್ಯರಲ್ಲಿ ಸಾಮಾನ್ಯರ ಸ್ವಭಾವವು 
ಪ್ರಾಣಿಗಳ ಸ್ವಭಾವಕ್ಕೇ ಹೆಚ್ಚು ಹತ್ತಿರವಾಗಿದೆಯಲ್ಲದೆ ದೇವತ್ವಕ್ಕಲ್ಲ. ಬಹುಸ೦ಖ್ಯರು 
ಯಾವಾಗಲೂ ಸ್ವಾಭಾವಿಕವಾಗಿ ಶುದ್ಧ ಶುಂಠಿಗಳು. ಸೋಮಾರಿಗಳು. ಯಾವ ರಾಜ್ಯ 
ಪದ್ಧತಿ ಬಂದರೂ ಅದರಲ್ಲಿ ಇವರು ನೆಲಮಟ್ಟಕ್ಕೂ ಕೆಳಗಿಳಿದು ಹೋಗುವರು. ಸರಕಾರವು 
ಅಂಥವರಿಗೆ ಸಹಾಯಧನವನ್ನಿತ್ತು ಸಲಹಹೋಗುವುದು ವಟ್ಟೆಮಡಕೆಗೆ ನೀರು ಸುರಿದ೦ತೆಯೇ 
ಸರಿ. ಅಂಥವರನ್ನು ರಾಜನೀತಿಯಿ೦ದ ಆಳಬೇಕು, ಉದ್ಯಮಗಳಲ್ಲಿ ಹೇಳಿದ ಹಾಗೆ 
ನಡೆದುಕೊ೦ಬಂತೆ ಮಾಡಬೇಕು. ಹಾಗೆ ಮಾಡುವ ಸಮಯದಲ್ಲಿ ಅವರ ಒಪ್ಪಿಗೆ 
ಸಿಕ್ಕಿದರೆ ಒಳ್ಳೆಯದು- ಸಿಗದಿದ್ದಲ್ಲಿ ಯಾವ ಚಿ೦ತೆಯೂ ಇಲ್ಲ. ಅವಶ್ಯಕತೆ ಹೇಗೆ ಬರುತ್ತದೋ 
ಹಾಗೆ ಅವರನ್ನು ನಡೆಸಿಕೊಳ್ಳಬೇಕು. ಅವರಲ್ಲಿ ಕೆಲವರು ಹುಟ್ಟಿದಾಗಲೇ ದಾಸ್ಕಕ್ಕೆ ಅರ್ಹರೆಂಬ 
ಗೆರೆಯನ್ನು ಪಡೆದಿರುತ್ತಾರೆ; ಮತ್ತೆ ಕೆಲವರು ಆಳಲಿಕ್ಕೇ ಹುಟ್ಟಿದವರು. ಮುನ್ನೋಟವುಳ್ಳವನು 
ಯಾವಾಗಲೂ ಯಜಮಾನನಾಗಲು ಅರ್ಹ. ಕೇವಲ ಮಾಡುವವನು ಸ್ವಭಾವತಃ 
ಗುಲಾಮ. ಮನಸ್ಸಿಗೆ ದೇಹವು ಹೇಗೋ ಯಜಮಾನನಿಗೆ ಗುಲಾಮ ಹಾಗೆ. ಎಲ್ಲ 
ನೀಚರೂ ಒಬ್ಬ ಉಚ್ಚನ ಯಾಜಮಾನ್ಯಕ್ಕೊಳಗಾಗುವುದು ಶ್ರೇಯಸ್ಕರ. ದಾಸನು ಜೀವವಿರುವ 
ಒ೦ದು ಯಂತ್ರೋಪಕರಣ; ಯಂತ್ರೋಪಕರಣಕ್ಕೆ ಜೀವವಿಲ್ಲ- ಇಷ್ಟೇ ವೃತ್ಯಾಸ. ಪ್ರತಿಯೊಂದು 
ಉಪಕರಣವೂ ತನ್ನ ತನ್ನ ಕೆಲಸವನ್ನು ಮಾಡಬಲ್ಲುದಾದರೆ- ಹಾಗೆ ಮಾಡುವಾಗ 
ಮಿಕ್ಕವರ ಇಚ್ಛೆಯನ್ನು ನಿರೀಕ್ಷಿಸಬಲ್ಲುದಾದರೆ ಅಥವಾ ಅನುಸರಿಸಬಲ್ಲುದಾದರೆ ಆಗ 
ಮಗ್ಗ ತನ್ನಷ್ಟಕ್ಕೇ ನೂಲು ತೆಗೆದೀತು, ಕಮಾನು ತನ್ನಷ್ಟಕ್ಕೇ ಪಿಟೀಲು ಬಾರಿಸೀತು; 
ಕೆಲಸಗಾರರಲ್ಲಿ ಮುಖ್ಯಸ್ಥರಿಗೆ ಸಹಾಯಕ ಕೆಲಸಗಾರರೂ ಬೇಡ, ಒಡೆಯರಿಗೆ ಗುಲಾಮರೂ 
ಬೇಡ! 


೭ 


ಅರಿಸ್ಟಾಟಲನ ರಾಜನೀತಿಯ ಬುಡದಲ್ಲಿರುವ ತತ್ವವಿಚಾರವು ಅ೦ದಿನ ಗ್ರೀಕರ 
ದೇಹಶ್ರಮ ತಿರಸ್ಕಾರವನ್ನು ಚೆನ್ನಾಗಿ ವ್ಯಕ್ರಮಾಡುತ್ತದೆ. ಅಂದು ದೇಹಶ್ರಮದ ಕಾರ್ಯವು 
ಕೇವಲ ದೈಹಿಕವಾಗಿತ್ತು. ಅರಿಸ್ಟಾಟಲನು ಅದನ್ನು ನೀಚವೆ೦ಂದು ಭಾವಿಸಿದನು. ತತ್ವಜ್ಞಾನದ 
ಗೌರೀಶ೦ಕರದಲ್ಲಿ ಕುಳಿತ ಅವನ ದೃಷ್ಟಿಯಲ್ಲಿ ಮನಸ್ಸಿಲ್ಲದ ಮನುಷ್ಯರಿಗಷ್ಟೇ ದೇಹಶ್ರಮದ 
ಕಾರ್ಯ ಹೇಳಿಸಿದ್ದು; ಅಂಥವರೇ ಗುಲಾಮರು. ದೇಹಶ್ರಮದ ಕಾರ್ಯವು ಅವನ 
ಪ್ರಕಾರ ಮನಸ್ಸನ್ನು ಮಂದಗೊಳಿಸಿ ಕೆಳಮಟ್ಟಕ್ಕಿಳಿಸುತ್ತದೆ. ಅದನ್ನು ಮಾಡಹೋದರೆ 
ರಾಜನೈತಿಕ ಬುದ್ಧಿಮತ್ತೆಗೆ, ವಿಚಾರಕ್ಕೆ ಕಾಲವೂ ಉಳಿಯದು, ಶಕ್ತಿಯೂ ಉಳಿಯದು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೧ * 


ಆದುದರಿಂದ ವಿರಾಮವುಳ್ಳವರಿಗಷ್ಟೇ ಸರಕಾರಿ ಆಡಳಿತದಲ್ಲಿ ಸ್ವರಾವಕಾಶವಿರಬೇಕು; 
ಉತ್ತಮ ರಾಜ್ಯದಲ್ಲಿ ದುರಸ್ತುಗಾರ ಅಥವಾ ಯಂತ್ರವಾಹಕನು ನಾಗರಿಕ ಹಕ್ಕನ್ನು 
ಹೊ೦ದಲಾರನು ಎ೦ಂದನವ. ಅವನ ವರ್ಗೀಕರಣದಲ್ಲಿ ವ್ಯಾಪಾರಿಗಳೂ ಹಣಕಾಸಿನ 
ವ್ಯವಹಾರಗಾರರೂ ದಾಸರು. ಚಿಲ್ಲರೆ ಅಥವಾ ಕಿರುಕುಳ ವ್ಯಾಪಾರವು ಅನೈಸರ್ಗಿಕ; 
ಅದು ಒಬ್ಬರಿ೦ದ ಇನ್ನೊಬ್ಬರು ಲಾಭಗಿಟ್ಟಿಸುವ ದುರ್ವಿಧಾನ. ಬಡ್ಡಿಗೆ ಹಣಕೊಡುವುದು 
ಅಂತಹ ವ್ಯವಹಾರಗಳಲ್ಲಿ ನೀಚತಮ; ಹಣದಿಂದ ಹಣ ಹುಟ್ಟಿಸುವ ಈ ವ್ಯವಹಾರ 
ಅತ್ಯಂತ ಅನೈಸರ್ಗಿಕ ಎ೦ಬುದು ಅರಿಸ್ಟಾಟಲನ ಅಭಿಪ್ರಾಯ. ಅದು ಸ್ವತಂತ್ರ ನಾಗರಿಕನಿಗೆ 
ಲಾ೦ಛನಾಸ್ಪದ ಎ೦ದು ಅವನ ಹೇಳಿಕೆ. 


ಅರಿಸ್ಟಾಟಲ ಮಹಾಶಯನ ಸ್ತೀಧರ್ಮಶಾಸ್ತ್ರ ಸ್ನವೂ ಗಮನಾರ್ಹವಾಗಿದೆ. ಹೆ೦ಗಸಿಗೂ 
ಗಂಡಸಿಗೂ 'ಇಿರುವುದು ಭೃತ್ಯ-ಸ ಸ್ವಾಮಿಭಾವದ ಸಂಯಿಂಧ ಎಂದುಬಿಟ್ಟನವ! ಏಕೆ? ಹೆಂಗಸು, 
ಅವನ ಪ್ರಕಾರ, ಅಪರಿಪೂರ್ಣನಾದ ಗಂಡಸು; ಪ್ರಗತಿಯಲ್ಲಿ ಅವಳ ಬೆಳವಣಿಗೆ ಒಂದು 
ಹೆಜ್ಜೆ ಹಿಮ್ಮೆಟ್ಟಲಿನಲ್ಲಿ ಉಳಿದಿದೆ. ನಿಸರ್ಗತಃ ಗ೦ಡು ಶ್ರೇಷ್ಠ, ಹೆಣ್ಣು ಕನಿಷ್ಠ- ಒಂದು 
ಅರಸು, ಇನ್ನೊಂದು ಆಳು. ಇದು ಎಲ್ಲ ಮಾನವರಿಗೂ ಅನ್ವಯಿಸುವ ಸಾಮಾನ್ಯ 
ನಿಯಮ. ಹೆಂಗಸಿನ ಇಚ್ಛಾಶಕ್ತಿ ದುರ್ಬಲ. ಆದುದರಿಂದ ಅವಳಿಗೆ ಸ್ಥಾನದಲ್ಲೂ 
ಚಾರಿತ್ರದಲ್ಲೂ ಸ್ವಾತಂತ್ರ್ಯವನ್ನು ಇಟ್ಟುಕೊಳ್ಳಲು ಸಾಧ್ಯವಾಗದು. ಅವಳಿಗೇನಾದರೂ 
ಪ್ರಭುತ್ವವಿರಬಲ್ಲುದಾದರೆ ಅದು ಮನೆಯೊಳಗೆ. ಫ್ಲೇಟೋವಿನ ಪ್ರಜಾರಾಜ್ಯದಲ್ಲಿ ಹೇಳಿರುವಂತೆ 
ಹೆ೦ಗಸನ್ನು ಪುರುಷೀಕರಿಸ ಹೋಗುವುದು ಅರ್ಥವಿಲ್ಲ; ತದ್ವಿರುದ್ಧವಾಗಿ ಅವರಲ್ಲಿಯ 
ಪರಸ್ಪರ ಅಸಾದೃಶ್ಯಗಳನ್ನು ಸಂವರ್ಧಿಸ ಬೇಕು. ಭಿನ್ನವಾದ ಪದಾರ್ಥದಷ್ಟು 
ಆಕರ್ಷಕವಾದುದು ಆ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಸಾಕ್ರೇಟೀಸ ಊಹಿಸಿದಂತೆ ಸ್ವೀಪುರುಷರ 
ಧೈರ್ಯವು ಒಂದೇ ಬಗೆಯದೆಂಬುದು ಸುಳ್ಳು. ಗಂಡಸಿನ ಧೈ [ಯನ ನಿರುವುದು 
ಆಜ್ಞಾಪಿಸುವುದರಲ್ಲಿ-ಹೆಂಗಸಿನದು ವಿಧೇಯತೆಯಲ್ಲಿ! ಕವಿವಾಣಿಯಂತೆ “ಮೌನವೆಂಬುದು 
ಸ್ತ್ರೀಯ ವೈಭವ!” 

ಗ೦ಡಸಿಗೆ ೭೦ರವರೆಗೆ ಮಕ್ಕಳಾಗಬಹುದು, ಹೆಂಗಸಿಗೆ ೫೦ರವರೆಗೆ. ಆದುದರಿಂದ 
ಅವರು ಸಮರ್ಥ ದಾಂಪತ್ಯ ಮಾಡಬೇಕಾದರೆ ಗಂಡಸು ೩೦-೩೭ರಲ್ಲಿ ೨೦ರ ಹೆ೦ಗಸನ್ನು 
ಮದುವೆಯಾಗಬೇಕು. ಎಳೆಯರ ಮದುವೆಯಿಂದ ದುರ್ಬಲರ ಹಾಗೂ ಸ್ತ್ರೀಯ ಹುಟ್ಟು 
ಅಧಿಕವಾಗುತ್ತದೆ. ಆರೋಗ್ಯವು ಪ್ರೇಮಕ್ಕಿಂತ ಹೆಚ್ಚಿನದು- ಎನ್ನುತ್ತಾನೆ `ದಿರಿಸ್ಟಾಟಲ್‌. 
ಮದುವೆಗಳ ಮೇಲ್ವಿಚಾರಣೆಯನ್ನು ಸರಕಾರ. ವಹಿಸಿಕೊಂಡು ನಿಯಂತಣದಲ್ಲಿಟ್ಟುಕೊಳ್ಳಬೇಕು. 
ಮದುವೆಯ ವಯೋಮಾನವನ್ನು ಗರ್ಭಧಾರಣಯೋಗ್ಯ ಖಯತುಮಾನವನ್ನೂ 
ಜನಸಂಖ್ಯಾವೃದ್ಧಿಯ ಪ್ರಮಾಣವನ್ನೂ ಸರಕಾರವೇ ನಿರ್ಧರಿಸಬೇಕು. ಜನಸ೦ಖ್ಯಾವೃದ್ಧಿಯ 
ನೈಸರ್ಗಿಕವಾದ ಪ್ರಮಾಣ ಹೆಚ್ಚಾದಾಗ ಗರ್ಭಸ್ರಾವ ಪದ್ಧತಿಯಿ೦ದ ಅದನ್ನು ಕಡಿಮೆ 
ಮಾಡಬಹುದು. ಅ೦ಥ ಗರ್ಭಸ್ರಾವವನ್ನು ಪಿ೦ಡದಲ್ಲಿ ಪ್ರಾಣ-ಚೇತನೆಗಳು ಪ್ರಾರಂಭವಾಗುವ 
ಮೊದಲೇ ಮಾಡಬೇಕು. ಪ್ರತಿಯೊಂದು ರಾಜ್ಯದಲ್ಲೂ ಅದದರ ಸ್ಥಾನ ಹಾಗೂ ಸಂಪತ್ತುಗಳಿಗೆ 


* ೧೦೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತಕ್ಕ ಜನಸಂಖ್ಯೆ ಯಿರಬೇಕು. ಹೆಚ್ಚೂ ಆಗಬಾರದು, ಕಡಿಮೆಯೂ ಆಗಬಾರದು. ಅತಿ 
ಸಂಖ್ಯೆಯದು ರಾಜ್ಯವಾಗಿ ಉಳಿಯದು, ರಾಷ್ಟವಾದೀತು; ಅಲ್ಲಿ ಘಟನಾತ್ಮಕ ಸರಕಾರವನ್ನು 
ನಡೆಸುವುದು ಅಸಾಧ್ಯವಾದೀತು; ನೀತಿ ನಿಲ್ಲದು, ರಾಜಕೀಯ "ಐಕ್ಯ ಕನಸಿನ ಮಾತಾದೀತು. 
ಒಂದು ಸಾಮಾನ್ಯ ರಾಜ್ಯದಲ್ಲಿ ಸುಮಾರು ೧೦.೦೦೦ ಪ್ರಜೆಗಳಿರುವುದು ನ್ಯಾಯ ಎಂದ 
ಅರಿಸ್ಟಾಟಲ್‌. 


ಶಿಕ್ಷಣ ಕೂಡ ಸರಕಾರದ ಕೈಯಲ್ಲಿರಬೇಕು. ಸರಕಾರದ ಸ್ಟರೂಪಕ್ಕೆ ಅನುಗುಣವಾದ 
ಶಿಕ್ಷಣವಿದ್ದರೆ ಮಾತ್ರ ರಾಜ್ಯಘಟನೆಗಳು ಶಾಶ್ವತವಾಗಿ ಉಳಿಯುತ್ತವೆ. ತಾನು ಯಾವ 
ಸ್ವರೂಪದ ಸರಕಾರದಲ್ಲಿ ಬಾಳುತ್ತಿದ್ದಾನೋ ಆ ಸ್ವರೂಪಕ್ಕೆ ತಕ್ಕಂತೆ ಆಯಾ ನಾಗರಿಕನ 
ಸ್ವರೂಪ ರೂಪಿಸಲ್ಪಡಬೇಕು. ಶಾಲೆಗಳನ್ನು ಸರಕಾರಿ ನಿಯಂತ್ರಣದಲ್ಲಿಟ್ಟರೆ ಜನರನ್ನು 
ಉದ್ಯಮದಿ೦ದ ಒಕ್ಕಲುತನಕ್ಕೆ ತಿರುಗಿಸಬಹುದು ಮತ್ತು ಖಾಸಗಿ ಒಡೆಯತನವನ್ನಿಟ್ಟು 
ಕೊಂಡೂ ಅವರ ಆಸ್ತಿಯನ್ನು ವಿವೇಕಬದ್ಧವಾಗಿ ಸಾರ್ವಜನಿಕ ಬಳಕೆಗೆ ತರಲು ಸಾಧ್ಯ. 
ಒಳ್ಳಿದರಲ್ಲಿ “ಗೆಳೆಯರಲ್ಲಿ ಎಲ್ಲವೂ ಸಾರ್ವಜನಿಕ, ಸರ್ವಸಾಧಾರಣವಾಗಿರಬೇಕು” ಎಂಬ 
ನ್ಯಾಯವಿರುತ್ತದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರವರ್ಧಮಾನ ನಾಗರಿಕನಿಗೆ ಕಾಯದೆಗೆ 
ತಲೆಬಾಗುವುದನ್ನು ಕಲಿಸಬೇಕು; ಇಲ್ಲವಾದರೆ ರಾಜ್ಯ ಅಥವಾ ಸರಕಾರವನ್ನು ನಡೆಸುವುದೇ 
ಅಶಕ್ಯ. ವಿಧೇಯತೆಯನ್ನರಿಯದವನು ವಿವೇಕದಿಂದ ಆಜ್ಞಾಪಿಸಲಾರ. ಒಳ್ಳೆಯ ನಾಗರಿಕ 
ಎರಡನ್ನೂ ಅರಿತಿರಬೇಕು. ವಿವಿಧ ಕುಲವುಳ್ಳ ರಾಜ್ಯದಲ್ಲಿ ಸರಕಾರಿ ನಿಯಂತ್ರಿತ ಶಾಲೆಗಳಿಂದಲೇ 
ಸಾಮಾಜಿಕ ಐಕ್ಯ ಸಾಧ್ಯವಾಗುತ್ತದೆ. ರಾಜ್ಯವು ನಾನಾ ತತ್ವವುಳ್ಳದ್ದು. ಅದನ್ನು ಒಂದು 
ಸಮುದಾಯವನ್ನಾಗಿ, ಸಮಾಜವನ್ನಾಗಿ ರೂಪಿಸಬಲ್ಲುದು ಶಿಕ್ಷಣವೊ೦ದೇ. ಸಾಮಾಜಿಕ 
ಸಂಘಟನೆಯಿಂದ ಬರುವ ಸುರಕ್ಷಿತತೆ ಅಥವಾ ಕಾಯದೆಯಿಂದ ಬರುವ ಸ್ವಾತಂತ್ರ್ಯವನ್ನು 
ಯುವಜನಕ್ಕೆ ಕಲಿಸಬೇಕು ಎಂಬುದು ಅರಿಸ್ಟಾಟಲನ ಆಶಯ. 


೮ 


“ಪೂರ್ಣತೆಯನ್ನು ಮುಟ್ಟಿದಾಗ ಮಾನವನು ಪ್ರಾಣಿಗಳಲ್ಲೆಲ್ಲಾ ಸರ್ವೋತ್ತಮ; ಆದರೆ 
ಅವನು ಪ್ರತ್ಯೇಕಿಸಲ್ಬಟ್ಟಾಗ ಅವನಷ್ಟು ದುಷ್ಟ ಜ೦ತು ಇನ್ನಾವದೂ ಇಲ್ಲ' ಎನ್ನುತ್ತಾನೆ 
ಅರಿಸ್ಟಾಟಲ್‌. "ಅನ್ಯಾಯ "ಪಶಾಚಕ್ಕೆ ಶಸ್ತ್ರ ಶಸ್ತ ದೊರೆತಾಗ ಅದು ಇನ್ನಷ್ಟು ಬ ಅಪಾಯಕರವಾಗುತ್ತದೆ; 
ಹುಟ್ಟಿಕೊಡನೆಯೇ ಮನುಷ್ಯನು ಬುದ್ಧಿಯನ್ನು ಪಡೆದುಕೊಂಡು 'ಬಂದಿರುತ್ತಾನೆ. ಚಾರತ್ರದ 
ಗುಣಗಳು ಅವನಿಗೆ ಆಜನ್ಮ ಲಬ್ಧ; 'ಅವನ್ನ ಏನು ದುಷ್ಪತಮ ಉದ್ದೇಶದ ಸ ಸಾಧನೆಗಾಗಿ 
ಬಳಸಬಹುದು. ಸದ್ಗುಣರಹಿತನು ಔಪವಿತ್ರತಮನು, ಅಸ೦ಸ್ಕೃತತಮನು, ಅತ್ಯಾಶಾಬದ್ಧನು, 
ಅತಿಕಾಮವಶನು; ಸಾಮಾಜಿಕ ನಿಯಂತ್ರಣವೊ೦ದೇ ಅವನಿಗೆ ಸದ್ಗುಣವನ್ನು ಕಲಿಸಬಲ್ಲುದು. 
ಸಮಾಜದಿಂದ ಬುದ್ಧಿಲಾಭ, ಬುದ್ಧಿಯಿಂದ ಕ್ರಮಬದ್ಧ ವರ್ತನೆ ಸಾಧ್ಯ ಕ್ರಮ ವ್ಯವಸ್ಥೆಯಿಂದ 
ನಾಗರಿಕತೆ ಸಿದ್ಧಿಸುತ್ತದೆ. ಅಂಥ ಕ್ರಮಬದ್ಧ ರಾಜ್ಯದಲ್ಲಿ ವ್ಯಕ್ತಿಯ ಅಭಿವೃದ್ಧಿಗೆ ಅಸಂಖ್ಯ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೩ * 


ಅವಕಾಶಗಳಿರಬಲ್ಲವು. ಪ್ರತ್ಯೇಕವಾಗಿ ಬದುಕಿದರೆ ಅಂಥ ಅವಕಾಶ ಎಂದೂ ಸಿಗದು. 
ಒಂಟಿಯಾಗಿ ಬದುಕುವವನು ಪಶುವಾಗಿರಬೇಕು, ಇಲ್ಲವೆ ಪಶುಪತಿಯಾಗಿರಬೇಕು. 


ಆದುದರಿಂದ ಬಹಳಮಟ್ಟಿಗೆ ಕ್ರಾಂತಿಗೆ ಕೈಹಾಕುವುದು ಯಾವಾಗಲೂ ಅವಿವೇಕ. 
ಅದರಿಂದ ಅಲ್ಪಸ್ಟಲ್ಪ ಒಳಿತಾದೀತು; ಆದರೆ ಜೊತೆಗೇ ಹೆಚ್ಚಿನ ಕೇಡೂ ಸ೦ಂಭವಿಸೀತು. 
ಅಂಥ ಕೇಡುಗಳಲ್ಲಿ ಸಮಾಜದ ವ್ಯವಸ್ಥೆ ಹಾಳಾಗುವುದು ಅತಿ ಮುಖ್ಯ; ಅವ್ಯವಸ್ಥೆ 
ಅರಾಜಕತೆಯನ್ನು ಅಮಂತ್ರಿಸಿಯೇ ತೀರುತ್ತದೆ. ಆಗ ರಾಜ್ಯವು ಉದ್ದಸ್ತವಾಗುತ್ತದೆ. ಬಿಸಿ 
ನೆತ್ತರಿನವರು ಕ್ರಾಂತಿಗೆ ಮರುಳಾಗುವುದು ಜಾಸ್ತಿ. ಆದರೆ ಕ್ರಾಂತಿಯ ಮೂಲಕ ಇದ್ದ 
ಸಂವಿಧಾನವನ್ನು ಉರುಳಿಸಿ ಹೊಸ ಬಗೆಯ ಸಂವಿಧಾನದ ಸರಕಾರವನ್ನು ರಚಿಸಿದರೆ, 
ಹಳೆಯ ಅಭ್ಯಾಸ ಹಾಗೂ ಕಲ್ಪನೆಗಳಿಂದ ಮುಕ್ತರಾಗದ ಜನರು ಅದನ್ನು ಉರುಳಿಸದೆ 
ಉಳಿಯರು- ಅಥವಾ ಅದನ್ನು 'ನಾಮಕೇ ವಾಸ್ತೇ' ಸರಕಾರವನ್ನಾಗಿ ಮಾಡದೆ ಬಿಡರು. 
ಏಕೆಂದರೆ, ಕಾಯದೆಗಳಷ್ಟು ಸುಲಭವಾಗಿ ಮಾನವ ಚಾರಿತ್ರ ಬದಲಾಗದು. ಒಂದು 
ರಾಜ್ಯ ಸಂವಿಧಾನವು ಪರಿಣಾಮಕರವಾಗಿ ಉಳಿದುಕೊಂಡಿರ ಬೇಕಾದರೆ ಸಮಾಜದ 
ಎಲ್ಲ ಭಾಗಗಳೂ ಹೃತ್ಪೂರ್ವಕವಾಗಿ ಅದು ಉಳಿಯಲೆಂದು ಆಶಿಸುತ್ತಿರಬೇಕು. ಆದುದರಿಂದ 
ಕ್ರಾಂತಿಯಿ೦ದ ತಪ್ಪಿಸಿಕೊಳ್ಳಬೇಕೆಂಬ ಶಾಸಕರು ತಮ್ಮ ರಾಜ್ಯದಲ್ಲಿ ಧನಿಕ-ದರಿದ್ರರ ನಡುವಣ 
ಅ೦ತರ ಹೆಚ್ಚಾಗದಂತೆ ಜಾಗ್ರತೆ ವಹಿಸಬೇಕು. ಅಂಥ ಅ೦ತರ ಹೆಚ್ಚಲು ಅನೇಕ ವೇಳೆ 
ಯುದ್ಧವೇ ಕಾರಣ. ಜನಸಂಖ್ಯೆ ಹೆಚ್ಚಾದಾಗ ಹೊರಗಡೆ ವಲಸೆ ಹೋಗುವುದನ್ನು 
ಪ್ರೋತ್ಸಾಹಿಸಬೇಕು; ಧರ್ಮವನ್ನು ಅನುಸರಿಸಬೇಕು ಮತ್ತು ಪ್ರಚುರಪಡಿಸಬೇಕು. ನಿರಂಕುಶ 
ಶಾಸಕರು ಜನರೆದುರು ಎಷ್ಟು ದೈವಭಕ್ತಿಯನ್ನು ಪ್ರದರ್ಶಿಸಿದರೂ ಅಷ್ಟಷ್ಟು ಹೆಚ್ಚು ಲಾಭಕರ. 
ಏಕೆಂದರೆ ಅಂಥವರು ಮಾಡುವ ಅನ್ಯಾಯಗಳನ್ನು ಅನುಭವಿಸಲು ಜನರು ಹೆಚ್ಚು 
ಅ೦ಜುವುದಿಲ್ಲ. ಅವರ ವಿರುದ್ಧವಾಗಿ ಒಳಸ೦ಚು ಮಾಡುವ ಪ್ರವೃತ್ತಿ ಅಷ್ಟು ಬೆಳೆಯುವುದಿಲ್ಲ- 
ಏಕೆಂದರೆ ಅವರಿಗೆ ದೈವಬಲವಿದೆ ಎಂದು ಜನರು ಭಾವಿಸುತ್ತಾರೆ. 

ಈ ಮೇರೆಗೆ ಧರ್ಮ, ಶಿಕ್ಷಣ ಮತ್ತು ಕುಟು೦ಬ ಜೀವನದ ಕ್ರಮ ಬದ್ಧತೆಗಳಲ್ಲಿ ತಕ್ಕ 
ಮುಂಜಾಗ್ರತೆಯ ಕ್ರಮಗಳನ್ನು ತೆಗೆದುಕೊ೦ಡರೆ ಪರಂಪರಾಗತವಾದ ಯಾವ ಸ್ಪರೂಪದ 
ಸರಕಾರವಾದರೂ ನಡೆಯಬಲ್ದುದು. ಬೇರೆ ಬೇರೆ ಸ್ವರೂಪವುಳ್ಳ ಎಲ್ಲ ಸರಕಾರಗಳು 
ಗುಣ-ದೋಷ-ಸಂಮಿಶ್ರ. ತಾತ್ವಿಕವಾಗಿ ನೋಡಿದರೆ ಒಬ್ಬನೇ ಒಬ್ಬ ಪುರುಷೋತ್ತಮನು 
ಸರ್ವಾಧಿಕಾರ ನಡೆಸುವ ಪದ್ಧತಿ ಅತ್ಯುತ್ತಮ ಆದರ್ಶ ಎ೦ಬುದು ಅರಿಸ್ಟಾಟಲನ ಮತ. 
ಏಕೆಂದರೆ, ಅಂಥವನಿಗೆ ಕಾಯದೆಯು ಒಂದು ಸಾಧನವಲ್ಲದೆ ಅವನ ಅಧಿಕಾರ ವ್ಯಾಪ್ತಿಗೆ 
ಅಡ್ಡಿಯೆನಿಸದು. ದಕ್ಷರಿಗೆ ಕಾಯದೆ ಬೇರೆಯಿಲ್ಲ. ಅವರೇ ಕಾಯದೆ. ಅವರಿಗೆಂದು 
ಕಾಯದೆ ಮಾಡಹೋಗುವವನು ಹಾಸ್ಯಾಸ್ಪದನೆನಿಸುತ್ತಾನೆ. 


ಆದರೆ ವ್ಯವಹಾರದಲ್ಲಿ ರಾಜಪಭುತ್ವದಷ್ಟು ಕೆಟ್ಟದ್ದಿನ್ನೊಂದಿಲ್ಲ. ಅಲ್ಲಿ ಬಲಕ್ಕೂ ಸೌಜನ್ಯಕ್ಕೂ 
ಮಿತ್ರತ್ವವಿರುವುದು ಕಡಿಮೆ. ಆದುದರಿ೦ದ ಕುಬೇರ ಪ್ರಭುತ್ವವು ವ್ಯವಹಾರ ದೃಷ್ಟಿಯಿಂದ 
ಅತ್ಯುತ್ತಮ- ಅರಿಸ್ಟಾಟಲನ ಪ್ರಕಾರ, ಜ್ಞಾನಿಗಳೂ ದಕ್ಷರೂ ಆದ ಶಾಸಕರನ್ನು 


* ೧೦೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕುಬೇರರೆನ್ನ! ಬಹುದು. ಅವರು ಎಲ್ಲ ದೇಶಗಳಲ್ಲೂ ಅಲ್ಬಸಂಖ್ಯರು. ಸೂಕ್ಷ್ಮ ಪ್ರಕರಣಗಳ 
ನಿರ್ಣಯ 'ಕುಬೇರರಿಗಲ್ಲದೆ ಬಹುಸಂಖ್ಯ ಭೂರಿಜನಗಳಿಗಳವಲ್ಲ. ಅಂಥ. "ಬೇರನ್ನು 
ಆಯಲು ಬರದು. ಆದುದರಿಂದ ಆವರು ವಂಶಪಾರಂಪರ್ಯದಿಂದ ಆಳುತ 
ಹೋಗಬೇಕಾಗುತ್ತದೆ. ಆದರೆ ಲಕ್ಷ್ಮಿಯು ಚಂಚಲೆ; ಧನಬಲ ಕಡಿಮೆಯಾದ ಕೂಡಲೇ- 
ಕುಬೇರರು ಕುಚೇಲರಾದ ಕೂಡಲೇ- ಕೋಶದಾಸರು ಅವರ ಅಧಿಕಾರವನ್ನು 
ಕೊಂಡುಕೊಳ್ಳುತ್ತಾರೆ. ಆಗ ದಕ್ಷತೆ ಬೆಲೆ ಕಳೆದುಕೊ೦ಡು ರೊಕ್ಕದ ಜುಲುಮೆ ಹೆಚ್ಚಾಗುತ್ತದೆ. 
ಆಳರಸರು ಲೋಭಿಗಳಾದಾಗ ಜನ ಶೋಷಣೆ ಹೆಚ್ಚುವುದು ಸಹಜ. “ಯಥಾ ರಾಜಾ 
ತಥಾ ಪ್ರಜಾ: ಎ೦ಬ೦ತೆ ಜನರಲ್ಲೂ ಲೋಭಿಗಳು ಹೆಚ್ಚಿ ಬಹುಸಂಖ್ಯ ಸಾಮಾನ್ಯರನ್ನು 
ಗೋಳು ಹುಯಿದುಕೊಳ್ಳುತ್ತಾರೆ. ದಕ್ಷತೆಯಿಲ್ಲದ ಕುಬೇರ ಪ್ರಭುತ್ಚಕ್ಕೆ ಅರ್ಥವಿಲ್ಲ- ಅದು 
ಕೋಶದಾಸಪುಭುತ್ಥವಾಗಿ ಪರಿಣಮಿಸುತ್ತದೆ. ಜನರು ಬೇಸತ್ತು ಆಗ ಕ್ರಾಂತಿ ಮಾಡಿ 
ಪ್ರಜಾಪ್ರಭತ್ತವನ್ನು ಸ್ಥಾಪಿಸಲು ಯತ್ನಿ; ಸುತ್ತಾರೆ. ಶಾಸಕರು ರೋಭಿಗಳಾಗುತ್ತ ಹೋದ 
ಹಾಗೆ ಅವರ ಸ ಸಂಖ್ಯಾಬಲ ಉಡುಗುತ್ತ ಹೋಗುತ್ತದೆ. ಅದರಿಂದ ಜನತೆಯ ಬಲ ಹೆಚ್ಚಿ 
ಅವರು ತಮ್ಮ ನಾಯಕರನ್ನು ಗದ್ದಿಗೆಗೇರಿಸಿ ಪ್ರಜಾಸತ್ತೆಯನ್ನು ಸ್ಥಾಪಿಸಿಬಿಡುತ್ತಾರೆ. 


೯ 


ಪ್ರಜಾಪ್ರಭುತ್ವವೆಂದರೆ ಬಡವರ ಆಳಿಕೆ. ಅದರಿ೦ದ ಕೆಲ ಲಾಭಗಳಿವೆ. ವೈಯಕ್ತಿಕವಾಗಿ 
ಜನರಲ್ಲಿ ಪ್ರತಿಯೊಬ್ಬನೂ ಕನಿಷ್ಠ ನಿರ್ಣಾಯಕ, ಧರ್ಮಜ್ಞ ಎನಿಸಿದರೂ ಸಾಮೂಹಿಕವಾಗಿ 
ಅವರು ಎಶೇಷಜ್ಞರಿಗೆ ಸರಿಸಮಾನರೆನಿಸುತ್ತಾರೆ. ಕೆಲ ಕಲೆಗಾರರಿದ್ದಾರೆ- ಅವರ ಕಲೆಯ 
ಬೆಲೆಯನ್ನು ಅವರಿಗಿಂತ ಚೆನ್ನಾಗಿ ಅಂಥ ಕಲೆಗಾರಿಕೆಯಿಲ್ಲದವರೇ ಕಟ್ಟಬಲ್ಲರು! ಕಟ್ಟಡ 
ಕಟ್ಟದ ಶಿಲ್ಪಿಗಿಂತ ಅದರಲ್ಲಿ ವಾಸಿಸುವ ಯಜಮಾನನೇ ಅದರ ಯೋಗ್ಯತೆಯನ್ನು 
ಚೆನ್ನಾಗಿ ಹೇಳಬಲ್ಲನು; ಅಡುವಳನಿಗಿ೦ತ ಊಟಕ್ಕೆ ಬ೦ದ ಅತಿಥಿಯೇ ಊಟದ ಸವಿಯನ್ನು 
ಚೆನ್ನಾಗಿ ತಿಳಿದು ಅಳೆಯಬಲ್ಲ! ಅಲ್ಬಸಂಖ್ಯರಿಗಿಂತ ಬಹುಸ೦ಖ್ಯರು ಹೆಚ್ಚು 
ನಿರ್ವಂಚಕರಾಗಿರಬಲ್ಲರು. ಸ್ವಲ್ಪ ನೀರಿಗಿಂತ ಬಹಳ ನೀರು ಬೇಗ ಕಲಕಿ ಹೋಗುವುದು 
ಕಡಿಮೆ. ಕೋಪ- ತಾಪಗಳಿಗಾಳಾಗಿ ವ್ಯಕ್ತಿಯು ತಪ್ಪುನಿರ್ಣಯ ಕೊಟ್ಟಾನು. ಆದರೆ ಬಹಳ 
ಜನರು ಏಕಕಾಲದಲ್ಲಿ ಕಾಮ ಕ್ರೋಧಾದಿಗಳಿಗೆ "ವಶರಾಗಿ ಅಪನಿರ್ಣಯ ಕೊಡುವ 
ಸಂಭವ ಕಡಿಮೆ. ಇಷ್ಟೆಲ್ಲಾ ಗುಣಗಳಿದ್ದರೂ ಒಟ್ಟಿನಲ್ಲಿ ಪ್ರಜಾಪ್ರಭುತ್ವವು ಕುಬೇರ ಪ್ರಭುತ್ವಕ್ಕಿಂತ 
ಕೀಳು. ಏಕೆಂದರೆ . ಸರ್ವರ ಅವಾಸ್ತವ ಸ ಸಾಮ್ಯಸಿದ್ಧಾಂತವನ್ನ] ವಲಂಬಿಸಿದೆ. ಒಂದು 
ಅಂಶದಲ್ಲಿ ಸಮಾ ನಸ್ಕಂಧರಾದ ಜನರು ಎಲ್ಲ ಅ೦ಶಗಳಲ್ಲೂ ಸಮಾನಸ್ಯ '೦ಧರೆಂಬ ಅಸತ್ಯ 
ಅಲ್ಲಿಯ ಸಾಮ್ಯ ನೀತಿಗೆ ಆಧಾರವಾಗಿದೆ. ಅಲ್ಲಿ ಎಲ್ಲರೂ ಸಮಾನ ಸ್ವಾತಂತ್ರ್ಯ 
ಉಳ್ಳವರಾದುದರಿಂದ ತಾವು ಸರ್ವಾಂಶತಃ ಸಮಾನರು ಎ೦ದು ಜನರು ಸಾಧಿಸುತ್ತಾರೆ. 
ತತ್ಫಲವಾಗಿ ದಕ್ಷತೆಯನ್ನು ಸಂಖ್ಯಾಬಲಕ್ಕೆ ಬಲಿಕೊಡಲಾಗುತ್ತದೆ. ಸಂಖ್ಯಾಬಲವನ್ನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೫ * 


ವಂಚನೆಯಿಂದ ಹೆಚ್ಚೆಂದು ತೋರಿಸಲಾಗುತ್ತದೆ. ಜರನನ್ನು ತಪ್ಪು ತಿಳಿವಳಿಕೆಗೆ 
ಗುರಿಮಾಡುವುದಾ ಪ್ರಜಾಪ್ರಭುತ್ವದಲ್ಲಿ “ತಿ ಸುಲಭ. ಜನಮನ'ದಷ್ಟು 
ಚಂಚಲವಾದುದಿನ್ನೊಂದಿಲ್ಲ. ಆದುದರಿಂದ ಪ್ರತಿನಿಧಿಗಳನ್ನು ಚುನಾಯಿಸುವ 
ಮತಾಧಿಕಾರವನ್ನು ಬುದ್ಧಿವ೦ತರಿಗಷ್ಟೇ ಕೊಡಬೇಕು. ಹಾಗೆ ಮಾಡುವುದರಿಂದ 
ಪ್ರಜಾಪಭುತ್ವ-ಕುಬೇರಪಭುತ್ವಗಳೆರಡರ ಸ೦ಯೋಗ ಉಂಟಾಗಿ, ಎರಡರ ದೋಷಗಳಿಂದಲೂ 
ನಾವು ಮುಕ್ತರಾಗಿ ಎರಡರ ಗುಣಗಳನ್ನೂ ಪಡೆಯಬಲ್ಲವರಾದೇವು ಎನ್ನುತ್ತಾನೆ ಅರಿಸ್ಟಾಟಲ್‌. 


ಮೇಲೆ ಹೇಳಿದಂಥ ಸುಖಸಂಯೋಗವು ಘಟನಾತ್ಮಕ (ಸಾಂವಿಧಾನಿಕ) ಸರಕಾರದಿಂದ 
ಲಭ್ಯ. ಆದರದು ಕಲ್ಪನಾಲೋಕದ ಆದರ್ಶ ಸರಕಾರವಲ್ಲ- ನಮಗೆ ಸ್ಥಾಪಿಸಲು 
ಸಾಧ್ಯವಾಗಬಹುದಾದ ಅತ್ಯುತ್ತಮ ರಾಜ್ಯವಪ್ಟೆ ಬಹುಸಂಖ್ಯ ರಾಜ್ಯಗಳಿಗೆ ಬೇಕಾದ ಅತ್ಯುತ್ತಮ 
ಸಂವಿಧಾನ ಯಾವುದು?) ಬಹುಸಂಖ್ಯರಿಗೆ ಬೇಕಾದ ಅತ್ಯುತ್ತಮ ಬಾಳುವೆ ಯಾವ 
ಬಗೆಯದು? ಬಹುಸಂಖ್ಯರ ಕೈಗೆಟುಕಬಹುದಾದ ಬಾಳುವೆ ಹಾಗೂ ಬಹು ಸಂಖ್ಯ 
ರಾಜ್ಯಗಳು ಸಾಧಿಸಿಕೊಳ್ಳಬಲ್ಲ ರಾಜ್ಯಘಟನೆ (ಸಂವಿಧಾನ) ಎಂತಿರಬೇಕೆಂಬುದೇ ನಮ್ಮೆದುರಿನ 
ಪ್ರಕ ಈ ಸಂದರ್ಭದಲ್ಲಿ ರಾಜ್ಯದ ಯಾವ ಭಾಗವು ಪ್ರಕೃತ ಕಾಲದ ಸರಕಾರ ಉಳಿದು 
ಸಾಜ ಅದು ವಿರುದ್ಧ ಮತವುಳ್ಳ ಭಾಗಕ್ಕಿಂತ ಬಲಿಷ್ಠವಾಗಿರಬೇಕು ಎ೦ಬ 
ಸಾಮಾನ್ಯ ತತ್ವವನ್ನು ನೆನೆದುಕೊಳ್ಳದೇಕು. ಅಂಥ ಬುಡಿವಡು ಸಂಖ್ಯೆ, ಆಸ್ತಿ, ಸೈನಿಕ 
ಅಥವಾ "ರಾಜಕೀಯ ದಕ್ಷತೆ ಎಂಬ ಈ ಯಾವ ಒಂದರಲ್ಲೂ ಅಲ್ಲ” ಅವೆಲ್ಲವುಗಳ 
ಸಂಯೋಗದಲ್ಲಿ. ಆದುದರಿಂದ ಸ ಸ್ವಾತಂತ್ರ್ಯ, ಐಶ್ವರ್ಯ, ಸಂಸ್ಕೃತಿ, ಕುಲ (ಆಭಿಜಾತ್ಕ) ಮತ್ತು 
ಸಂಖ್ಯೆಗಳೆಲ್ಲವನ್ನೂ ಗಣನೆಗೆ ತಂದುಕೊಳ್ಳಬೇಕು. ಇಂಥ ಸರ್ವಗುಣ ಸ೦ಯೋಗವನ್ನು 
ಮಧ್ಯವರ್ಗದವರಲ್ಲಿ ಕಾಣಬಹುದು. ಇಷ್ಟಲ್ಲದೆ ಸರಕಾರದ ಅಧಿಕಾರ ಸ್ಥಳಗಳಿಗೆ ಹೋಗಲು 
ಸರ್ವರಿಗೂ ಅವಕಾಶವಿರಬೇಕು. ಹಾಗಿದ್ದಾಗ ಸರಕಾರವು ಸಾಕಷ್ಟು ಪ್ರಜಾಸತ್ವಾತ್ಮಕವಾದೀತು. 
ಎರಡನೆಯದಾಗಿ, ಅರ್ಹತೆಯನ್ನು ನೋಡಿಯೇ ಅಧಿಕಾರ ಸ್ಥಳಗಳಿಗೆ ಜನರನ್ನು 
ನಿಯಮಿಸಿಕೊಳ್ಳುವ ಪದ್ಧತಿಯಿರಬೇಕು. ಆಗ ಸರಕಾರವು ಸಾಕಷ್ಟು ಕುಬೇರಾತ್ಮಕವಾದೀತು. 
ಇಂಥ ಮಧ್ಯಮಾರ್ಗ ಹಿಡಿದ ಸರಕಾರವೇ ವ್ಯವಹಾರದಲ್ಲಿ ರಚಿಸಲು ಸಾಧ್ಯವಾಗುವ 
ಆದರ್ಶ ಸರಕಾರ. ಒಂದು ವಿಚಾರ: ಜನರು ಸಾಧಿಸಬೇಕಾದ ಗುರಿಗಳನ್ನು 
ಜನಸಮುದಾಯವೇ ನಿರ್ಧರಿಸಬೇಕು; ಆದರೆ ಅಂಥ ಗುರಿಗಳ ಸಿದ್ದಿಗೆ ಅಗತ್ಯವಾದ 
ಸಾಧನಗಳನ್ನು ವಿಶೇಷಜ್ಯರು ನಿರ್ಧರಿಸಬೇಕು- ಆಯ್ದು ಅನ್ವಯಿಸಬೇಕು. ಆ ಆಯ್ಕೆಯು 
ಪ್ರಜಾಸತ್ತಾತ್ಮಕವಾಗಿ ಹರಡಿರಬೇಕು; ಆದರೆ ಅಧಿಕಾರದ ಜಾಗಗಳಿಗೆ ಮಾತ್ರ ಯುಕ್ತ 
ಅರ್ಹತೆಗಳುಳ್ಳವರಲ್ಲಿಯ ಅತ್ಯುತ್ತಮ ಕೆಲಸಗಾರರನ್ನೇ ನಿಯಮಿಸಿಕೊಳ್ಳಬೇಕು. ಯಾವ 
ದೃಷ್ಟಿಕೋನದಿಂದ ವಿಚಾರಿಸಲಾರ೦ಭಿಸಿದರೂ ರಾಜನೈತಿಕ ಚರ್ಚೆಯು ಈ ಏಕತಾನಕ್ಕೇ 
ಬ೦ದು ಮುಟ್ಟುತ್ತದೆ. ಸಂಖ್ಯಾಲಬ್ಧಗುಣ ಮತ್ತು ಸಂಖ್ಯೇತರ ಗುಣಸಮುಚ್ಚಯಗಳ 
ಸಂಯೋಗ-ಸಹಕಾರ ಕಂಡುಬರುವ ಆಡಳಿತಯಂತ್ರದ, ಸರಕಾರದ, ರಾಜ್ಯಶಾಸನದ 
ಸಿದ್ದಿಯೇ ಪರಮಸಿದ್ದಿ. 


* ೧೦೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕ್ರಿ.ಪೂ. ೩೨೨ದರಲ್ಲಿ ತತ್ವಾಚಾರ್ಯ ಅರಿಸ್ಟಾಟಲ್‌ ನಿಧನ ಹೊಂದಿದನು. ಅದೇ 
ವರ್ಷ ಅವನಂತೆಯೇ ವಿಷ ಕುಡಿದು ಗ್ರೀಸಿನ ಪ್ರಖ್ಯಾತ ವಾಗ್ಮಿಡೆ ಮಾಸ್ತನೀಸನೂ 
ಮಡಿದನು. ಚಕ್ರವರ್ತಿ ಅಲಕ್ಷಾಂದರ ಕೂಡ ಅದೇ ಕಾಲದಲ್ಲಿ ಪರಲೋಕವಾಸಿಯಾದನು. 
ಗ್ರೀಸಿನ ವೈಭವ ಗತಿಸಿತು; ರೋಮಿನ ರವಿ ಉದಯಿಸಿದ. ರೋಮಿನ ವೈಭವವು ಶಕ್ತಿಯ 
ದರ್ಪ-ದ೦ಭಗಳಲ್ಲಲ್ಲದೆ ಜ್ಞಾನಜ್ಯೋತಿಯಲ್ಲಿರಲಿಲ್ಲ. ಆ ವೈಭವವೂ ಕೊನೆಗೆ ಅಳಿಯಿತು. 
ಅನ೦ತರ ಒಂದು ಸಾವಿರ ವರ್ಷಗಳವರೆಗೆ ಯುರೋಪಿನ ಮುಖವನ್ನು ಕತ್ತಲು 
ಮುಸುಕಿತು. ಯುರೋಪಿನ ಜಗತ್ತೆಲ್ಲಾ ತತ್ವಜ್ಞಾನದ ಪುನರುಜ್ಜೀವನಕ್ಕಾಗಿ ಕಾದು ಕುಳಿತಿತು. 


ಫ್ಲೇಟೋವಿನ ಆದರ್ಶ ರಾಜ್ಯದ ಕಲ್ಪನೆ ಉತ್ಸಾಹವರ್ಧಕವಾಗಿತ್ತು. ಆತ ಹೇಳಿದ 
ಸಮಾಜವಾದವು ಶ್ರೇಷ್ಠರಿಗಷ್ಟೇ ಪರಿಮಿತವಂಬುದನ್ನು ಮರೆತು, ಅರಿಸ್ಟಾಟಲ್‌ ಭಿನ್ನಮಾರ್ಗ 
ಹಿಡಿದು ಸಾಗಿ, ಫ್ಲೇಟೋ ಹೇಳಿದ ಒಂದು ಪರಿಣಾಮಕ್ಕೇ ಬಂದು ಮುಟ್ಟದ. ಅರಿಸ್ಟಾಟಲ್‌ 
ಅತ್ಯಂತ ಸ್ಥಿಮಿತವಾದ ಪರಾಯಣ; `ಅತಿಸರ್ವತ್ರ ವರ್ಜಯೇತ್‌' ಎಂಬ ತತ್ಪವನ್ನವ 
ಅತಿಯಾಗಿ ಎತ್ತಿ ಹಿಡಿದು ಯಾಂತ್ರಿಕ ದಕ್ಷತಾವಾದಿಯಾದನು. ಅವನಿಗೆ ಜಗತ್ತಿನಲ್ಲಿ 
ಯಾವುದನ್ನು ಕಂಡರೂ ಆಶ್ಚರ್ಯವಾಗುತ್ತಿದ್ದಿಲ್ಲವಂತೆ! ಅರಾಜಕತೆಗೆ ಅತಿಯಾಗಿ ಹೆದರಿದ 
ಅವನು ದಾಸ್ಕಜೀವನದ ಸಂಭವದ ಬಗ್ಗೆ ಹೆದರುವುದನ್ನೇ ಮರೆತಿದ್ದನೆನ್ನುತ್ತಾರೆ. ಅಂಥ 
ಸಪ್ಪೆ ಶಿಸ್ತಿನ ಶಿವಪ್ಪನಾಯಕ ಅರಿಸ್ಟಾಟಲ್‌! ತರ್ಕಶಾಸ್ತ್ರದ ತವರು, ರಾಜ್ಯಶಾಸ್ತ್ರದ ' ತೊಟ್ಟಿಲು, 
ನೀತಿಶಾಸ್ತ್ರದ ನೆಲಗಟ್ಟು ಮನಚಾಸ್ತ್ರದ ಮೂಲದುನೆ. ಕಲಾಶಾಸ್ತ್ರದ ಶಶ್ವತ್ಥನ ಕಟ್ಟಿ 
ಜೀವಶಾಸ್ತ್ರ- ಅತಿಭೌತಶಾಸ್ತ್ರಗಳ ಮೂರ್‌ಧಾರ ಎನಿಸಿದ್ದ ಅರಿಸ್ಟಾಟಲ್‌ "ಜ್ಞಾನದಲ್ಲಿ ಬಾರತದ 
ಭೀಷ್ಮನರತಿದ್ದನೆನ್ನಃ ಬಹುದು 


೧೦ 


ಅನ೦ತರದ ಗಣ್ಯ ಚಿ೦ತಕನೆಂದರೆ ಇಂಗ್ಲೆಂಡ್‌ ದೇಶದಲ್ಲಿ ಕ್ರಿಶ. ೧೫೬೧ರಲ್ಲಿ 
ಜನಿಸಿದ ಫ್ರಾನ್ಸಿಸ್‌ ಬೇಕನ್‌. ಬೇಕನ್ನನ ಪ್ರಬಂಧಗಳನ್ನು ಬೇಡ ಎ೦ಬವರಿಲ್ಲ. ಅವನು 
ತತ್ವಜ್ಞಾನ ಪ್ರಿಯ. ಅವನ ಪ್ರಕಾರ, 'ನೀನು ಏನನ್ನೂ ಬಳಸದಿದ್ದರೆ ಯಾವ ಆಶೆಯೂ 
ನಿನ್ನ ಹತ್ತಿರ ಸುಳಿಯದು; ಏನನ್ನೂ ನೀನು ಆಶಿಸದಿದ್ದರೆ ಯಾವುದಕ್ಕೂ ಅ೦ಜಬೇಕಾಗಿಲ್ಲ' 
ಎಂಬುದು ಹಳೆಯ ತತ್ವವಿವೇಕ. ಅದರಿ೦ದ ಮರಣಭಯವನ್ನು ತಾತ್ವಿಕರು ಜನರಲ್ಲಿ 
ಹೆಚ್ಚಿಸಿದರಲ್ಲದೆ ಮತ್ತೇನನ್ನೂ ಸಾಧಿಸಲಿಲ್ಲ. ಅಂಥ ತತ್ವಜ್ಞಾನವು ಸಾಯಲು ಬೇಕಾದ 
ಪೂರ್ವಸಿದ್ಧತೆ ಹಾಗೂ ನಿಯಮಶೀಲತೆಗಳಿಗಿ೦ಂತ ಬಾಳುವೆ ಎಲ್ಲೋ ಸಲ್ಪ ಮಾತ್ರ ಹೆಚ್ಚು 
ಎನಿಸಿತು. "ಸುಖದುಃಖೇ ಸಮೇಕೃತ್ವಾ' ಎಂಬ೦ತಹ ಆಶಾದಮನ-ಪ್ರಧಾನವಾದ ಸ್ಟೋಯಿಕ್‌ 
ತತ್ವಪ್ರಣಾಲಿಗಿ೦ತ ಅನಾರೋಗ್ಯಕರವಾದುದು ಇನ್ನೊಂದಿಲ್ಲ. "ಉದಾಸೀನ-ಮನೋಭಾವವು 
ಜೀವನವನ್ನು ಮೊದಲೇ ಮರಣಸಮ ಮಾಡಿರುವಾಗ ಬದುಕಿ ಉಳಿದಿರುವುದಾದರೂ 
ಏಕೆ?” ಎಂಬುದು ಬೇಕನ್‌ ಹಾಕುವ ಸವಾಲು. ಅಲ್ಲದೆ, ಮೂಲ-ಪ್ರವೃತ್ತಿಯನ್ನು ಒಮ್ಮೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೭ * 


ಅಡಗಿಸಿ ಇಟ್ಟುಕೊಳ್ಳಬಹುದು, ಒಮ್ಮೆ ಗೆಲ್ಲಬಹುದು- ಆದರೆ ಅದನ್ನೆಂದೂ ಇಲ್ಲದಂತೆ 
ಮಾಡಲು ಬರದು. ದಮಿಸಿದ ಮೂಲಪ್ರವೃತ್ತಿಯು ಒಮ್ಮೆ ತಲೆಯೆತ್ತಿದರೆ ಮೊದಲಿಗಿಂತ 
ಹೆಚ್ಚು ರಭಸದಿ೦ದ ಕಾರ್ಯ ಪ್ರವೃತ್ತವಾಗುತ್ತದೆ. ತತ್ವ-ಚರ್ಚೆಗಳು ಸ್ವಭಾವ ತರುವ ಒತ್ತಡವನ್ನು 
ಮಾತ್ರ ಕಡಿಮೆ ಮಾಡಿಯಾವು. ಆದರೆ ರೂಢಿ-ಪದ್ಧತಿಗಳು ಸ್ವಭಾವವನ್ನು ಬದಲಿಸಿಯಾವು 
ಅಥವಾ ಬಗ್ಗಿಸಿಯಾವು. ಹೀಗಿದ್ದರೂ ಮನುಷ್ಯನು ತನ್ನ್‌ ಸ್ವಭಾವವನ್ನು ಗೆದ್ದೆನೆಂದು 
ಬಹಳವಾಗಿ ಸಂಬಿಕೊಂಡಿರಬಾರದು. ಏಕೆಂದರೆ, "ಬಲವಾನಿಂದ್ರಿಯಗ್ರಾಮೋ ವಿದ್ವಾಂಸಮಪಿ 
ಕರ್ಷತಿ!! ಆದುದರಿಂದ ಒಂದೇ ಅಹಿತಕರ ಸನ್ನಿವೇಶದಿಂದ ಮನುಷ್ಯನು ದೂರವಿರಬೇಕು- 
ಇಲ್ಲವೇ ಅಂಥ ಸನ್ನಿವೇಶದಲ್ಲಿ ಪದೇ ಪದೇ ಹೊಕ್ಕು ಅಕ್ಷೋಜ್ಯ ಸ್ಥಿತಿಯನ್ನು ಸಾಧಿಸಿಕೊಳ್ಳಬೇಕು. 
ನಮ್ಮ ಶರೀರವು ಸ೦ಯಮ-ಅಸಂಯಮಗಳೆರಡನ್ನೂ ಸಹಿಸಿಕೊಳ್ಳಲು ಕಲಿತಿರಬೇಕು- 
ಎರಡು ತರದ ಸಂದರ್ಭಗಳಲ್ಲೂ ಸಮತೋಲವನ್ನಿಟ್ಟುಕೊಳ್ಳಲು ಶಕ್ತವಾಗಿರಬೇಕು. ಒಂದು 
ಬಗೆಯ ಸುಖದ ಅತಿರೇಕಾನುಭವಕ್ಕಿಂತ ವಿವಿಧ ಸುಖಗಳ ಅನುಭವ ಹಿತಕರ. ಏಕೆಂದರೆ, 
ವಾರ್ಧಕ್ಕದವರೆಗೆ ಯಣಿಯಾಗಿ ನಿಲ್ಲುವ ಅನೇಕ ಅತಿರೇಕಗಳನ್ನು ಯೌವನದ ಶಕ್ತಿಯು 
ದಾಟಿಕೊಂಡು ಹೋಗುತ್ತದೆ; ತನ್ನ ಯೌವನದ ಬೆಲೆಯನ್ನು ಮನುಷ್ಯನ ಪಕ್ಪಸ್ಥಿತಿಯು 
ತೆರುತ್ತದೆ. ತೋಟಗಾರಿಕೆಯೇ ಆರೋಗ್ಯದ ರಾಜರಸ್ತೆ. ದೇವರು ಮೊದಲು ಸೃಷ್ಟಿಸಿದ್ದು 
ತೋಟವನ್ನೇ ಎನ್ನುತ್ತಾನೆ ಬೇಕನ್‌! 


ಬೇಕನ್ನನ ನೀತಿಶಾಸ್ತ್ರವು ಸ್ವಲ್ಪ ತಂತ್ರಗಾರಿಕೆಯನ್ನವಲಂಬಿಸಿದ್ದು; ವ್ಯಾವಹಾರಿಕ 
ಅಲ್ಪದೋಹ. ಪರತೆಯನ್ನು ' ಗ್ರಾಹ್ಮವೆಂಬಂಥದು. ಒಳಿತು “ದೀರ್ಫಾಯುವಾಗಬೇಕಾದರೆ 
ಕೇಡಿನ ಕೆಲ ಅಂಶವನ್ನು ಜೀರ್ಣಿಸಿಕೊಂಡು ಗಟ್ಟಿಯಾಗಬೇಕಾಗುತ್ತದೆ ಎನ್ನುತ್ತಾನವ. 
ಅವನ ಪ್ರಕಾರ ಮನುಷ್ಯನ. ಬಾಳು ತುಂಬುಬಾಳೆನಿಸಬೇಕು, ವೈವಿಧ್ಯಪೂರ್ಣವಾಗಿರಬೇಕು; 
ಅದರಿಂದ ಮನಸ್ಸನ್ನು ಅಗಲಗೊಳಿಸುವ, ಆಳಗೊಳಿಸುವ, ಹರಿತಗೊಳಿಸುವ ಇಲ್ಲವೆ 
ಅದಕ್ಕೆ ಕಸುಕೊಡುವ ವಸ್ತುಗಳ ಪರಿಚಯ ಅವನಿಗಾಗುತ್ತದೆ. ಬೇಕನ್ನನ ತತ್ವಜ್ಞಾನವು 
ನಾಸ್ತಿಕ್ಕವೆ೦ದು ತೋರುವಷ್ಟು ವಿಚಾರಪ್ರಧಾನವೆನಿಸಿದರೂ ಅವನು ದೈವಶ್ರದ್ಧೆಯನ್ನು 
ಫಂಟಾಘೋಷವಾಗಿ ಸಾರಿದವನು. ತತ್ವಜ್ಞಾನ ಅಲ್ಪ ಪ್ರಮಾಣದಲ್ಲಿರುವಾಗ ಮನುಷ್ಯ 
ಸ್ವಲ್ಪ ನಾಸ್ತಿಕತೆಗೆ ಒಲೆದಾನು, ಆದರೆ ಅದರಲ್ಲಿ ಸಾಕಷ್ಟು ಆಳವಾಗಿ ಮುಳುಗಿದಾಗ 
ಅವನು ಧರ್ಮಶ್ರದ್ಧೆಯತ್ತ ಒಲೆಯದಿರನು. ಧರ್ಮವೊ೦ದರಲ್ಲಿ ಅನೇಕಾನೇಕ ಪಕ್ಷ 
ಪಂಗಡ-ಪಂಥ-ಉಪಪಂಥಗಳುಂಟಾದಾಗಲೂ, ಶಾಂತಿ-ನೆಮ್ಮದಿ ಸಮೃದ್ಧಿ ದೇಶದಲ್ಲೆಲ್ಲಾ 
ಯಥೇಷ್ಟವಾಗಿ ನೆಲೆನಿಂತಿರುವಾಗಲೂ ನಾಸ್ತಿಕತೆ ಮನುಷ್ಯನ ತಲೆಯನ್ನು ಹೊಗುತ್ತದೆ; 
ಅನ್ಯಥಾ ಹೊಗದು. 

ಕಾಮಸುಖಕ್ಕಿಂತ ಸ್ನೇಹಸುಖ ಹೆಚ್ಚಿನದೆ೦ಂದರೂ, ಅದನ್ನೂ ಬೇಕನ್‌ ಕಡೆತನಕ 
ಅವಲಂಬನೀಯ ಎನ್ನುವುದಿಲ್ಲ. ಅಸಾಧಾರಣ-ಪ್ರತಿಭರನ್ನುಳಿದರೆ ಸಾಮಾನ್ಯ ಎಳೆಯರ 
ಶಿಕ್ಷಣ ಪರಂಪರಾಗತ ಪದ್ಧತಿಯಿಂದ ಸಾಗುವುದೇ ಉತ್ತಮ ಎನ್ನುತ್ತಾನವ. ಏಕೆಂದರೆ, 
ಮಾನವಜೀವನದಲ್ಲಿ ರೂಢಿಪದ್ಧತಿಯೇ ಮುಖ್ಯ ನ್ಯಾಯಾಧೀಶ! 


* ೧೦೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬೇಕನ್ನನು ಉತ್ತಮ ರಾಜ್ಯದ ಲಕ್ಷಣ ಹೇಳುವಾಗ ಕೇಂದ್ರ ಸರಕಾರ 
ಬಲಿಷ್ಠವಾಗಿರಬೇಕೆನ್ನುತ್ತಾನೆ. ಅವನು ಮತಕೊಡುವುದು ರಾಜಪುಭುತ್ವಕ್ಕೆ. ಒ೦ದು ರಾಜ್ಯದ 
ಆಡಳಿತದಕ್ಷತೆ ಅದರ ಸಾಮರ್ಥ್ಯದ ಕೇ೦ದ್ರೀಕರಣಕ್ಕೆ ಸಮಪ್ರಮಾಣದಲ್ಲಿರುತ್ತದೆ. ಸಿದ್ಧತೆ, 
ಪರಾಮರ್ಶೆ ಮತ್ತು ಕಾರ್ಶನಿರ್ವಾಹ ಎ೦ದು ರಾಜಕಾರ್ಯವು ತ್ರಿಮುಖವುಳ್ಳದ್ದು. ಪರಾಮರ್ಶೆ- 
ಪರೀಕ್ಷಣಗಳಿಗೆ ಬಹಳ ಜನರಿದ್ದರೆ ಒಳಿತು; ಸಿದ್ಧತೆ-ಕಾರ್ಯನಿರ್ವಾಹಗಳಿಗೆ ಕಡಿಮೆ 
ಜನರಿರುವುದೇ ಒಳ್ಳೆಯದು. ಉದ್ಯಮಿಗಳೇ ಒಂದು ರಾಜ್ಯದಲ್ಲಿ ಅತಿಸಂಖ್ಯರಾದರೆ ರಣವೀರರ 
ಸಂಖ್ಯೆ ಕಡಿಮೆಯಗುತ್ತದೆ. ಬಹಳ ಕಾಲ ಒಂದು ರಾಜ್ಯದಲ್ಲಿ ಶಾಂತಿ ನೆಲೆಸಿದ್ದರೆ ಮನುಷ್ಕರ 
ಕಾತ್ರತೇಜಸ್ಸು ಕಳೆಗೆಟ್ಟು ಹೋಗುತ್ತದೆ. ಕಚ್ಚಾ ಸಾಮಾನುಗಳ ಉತ್ಪಾದನೆ ಮಾತ್ರ ಅಸರಂತ 
ಸಾಗುತ್ತಿರಬೇಕು. 


ಅರಿಸ್ಪಾಟಲನ೦ತೆಯೇ ಬೇಕನ್ನನೂ ಕ್ರಾಂತಿಯಾಗದಂತೆ ನೋಡಿಕೊಳ್ಳಬೇಕೆನ್ನುತ್ತಾನೆ. 
ರಾಜದ್ರೋಹ ಹೆಚ್ಚಾಗಲು ಬಡತನ ಮತ್ತು ಅತೃಪ್ತಿಗಳು ಕಾರಣವಾಗುತ್ತವೆ. ಧರ್ಮದಲ್ಲಿ 
ಹೊಸ ವಿಚಾರ ಮೂಡುವುದು, ಕರಭಾರ ಮಿತಿಮೀರುವುದು, ಕಾಯದೆ ಹಾಗೂ 
ರೂಢಿಗಳನ್ನು ಬದಲಿಸುವುದು, ಹಕ್ಕುಗಳಿಗೆ ಮುಟ್ಟುಗೋಲು ಹಾಕುವುದು, ಸಾಮಾನ್ಯ 
ಶೋಷಣೆ, ಅಯೋಗ್ಯರು ಅಭಿವೃದ್ಧಿ ಹೊಂದುವುದು ಅಪರಿಚಿತರ ಕೈಮೇಲಾಗುವುದು, 
ಬಳಕೆಯ ಸಾಮಗ್ರಿಗಳ ಕೊರತೆಯುಂಟಾಗುವುದು, ನೌಕರಿಯಿ೦ದ ಹಿಂದೆರಳಿದ 
ಶಿಪಾಯಿಗಳು, ಉತ್ಕಟ ದ್ವೇಷಕ್ಕೇರಿದ ಪಕ್ಷ-ಪ೦ಗಡಗಳು ಮತ್ತು ಜನತೆಯನ್ನು 
ಅಪಮಾನಗೊಳಿಸುವಂಥ ಕೃತ್ಯಗಳು ರಾಜದ್ರೋಹಕ್ಕೆ ಕಾರಣಗಳಾಗುತ್ತವೆ. 


ಜನರು ಕಾಯದೆ ಭ೦ಗಕ್ಕಿಳಿಯದಂತೆ ಮಾಡಬೇಕಾದರೆ ದೇಶದ ಐಶ್ವರ್ಯದ ವಿತರಣ 
ಪ್ರಜೆಗಳಲ್ಲಿ ನ್ಯಾಯವಾಗಿ ಆಗುವಂತೆ ಮಾಡಬೇಕು ಅತ್ಯಯ ಪ್ರಸಂಗದಲ್ಲಿ ಸರಕಾರದ 
ವಿರೋಧಿಗಳನ್ನು ಬಡಿದಾಳಬೇಕು, ಸರಕಾರದವರು ಒಕ್ಕಟ್ಟಾಗಿರಬೇಕು. ಸಾಮಾನ್ಯ ಭೂರಿ 
ಜನರ ಹೊಗಳಿಕೆ ಅತ್ಯಂತ ಹೀನವಾದುದು. ಅದಕ್ಕೆ ಯಾವ ರಾಜಕಾರಣಿಯೂ 
ಮರುಳಾಗಬಾರದು. ಸ್ವಾಯತ್ತ ಆಸ್ತಿಯುಳ್ಳ ರೈತ ದುಡಿತಗಾರರು ರಾಜ್ಯದ ಬುಡಕಟ್ಟು; 
ಆಡಳಿತ ಕ್ಷೇತ್ರದಲ್ಲಿ ಜ್ಞಾನಿಗಳೂ ದಕ್ಷರೂ ಆದ ಕುಬೇರರಿರುವುದು ಅದರ ತಲೆಕಟ್ಟು. 
ರಾಜ್ಯದ ನೇತಾರನು ತತ್ವಜ್ಞಾನಿಯಾಗಿರಬೇಕು. ಪ್ರಬುದ್ಧ ಶಾಸಕರಿರುವ ರಾಜ್ಯವೆ೦ದೂ 
ಅಸಮೃದ್ಧವಾದುದಿಲ್ಲ. 

ಎಜ್ಞಾನದಂತೆಯೇ ಸರಕಾರವಾದರೂ ತತ್ವಜ್ಞಾನವಿಲ್ಲದಾಗ ನಷ್ಟ ಹೊಂದುತ್ತದೆ. 
ರಾಜ್ಯಶಾಸ್ತ್ರಕ್ಕೆ ರಾಜಕಾರ್ಯಜ್ಞತೆ ಹೇಗೋ ಹಾಗೇ ಎಜ್ಜಾನಕ್ಕೆ ತತ್ವಜ್ಞಾನ ಆವಶ್ಯಕ. ವಿಜ್ಞಾನ- 
ತತ್ವಜ್ಞಾನಗಳ ನೆರವಿಲ್ಲದ ರಾಜಕೀಯ ಚಟುವಟಿಕೆಯು ವಿಧ್ದಂಸಕವಾಗಿ ಪರಿಣಮಿಸುತ್ತದೆ. 
ಜ್ಞಾನ ಸಂಘಟನೆಯ ರೂಪದ ಎಜ್ಞಾನವಿದ್ದರೆ ಶ್ರ ಶ್ರಮವಿಭಾಗ ಸಮಾಜದಲ್ಲಿ ರೂಢವಾಗಿ 
ಆ ಮೂಲಕ ಪ್ರತಿಯೊಂದು ಅಭಿವೃದ್ಧಿ ಕ್ಷೇತ್ರದಲ್ಲೂ ಚುರುಕಾಗಿ, ಲಾಭಕರವಾಗಿ ಕೆಲಸ 
ನಡೆಯುವಂತಾಗುವುದು. ಜೊತೆಗೆ ದೇಶದ ವಿಶ್ವವಿದ್ಯಾನಿಲಯಗಳೆಲ್ಲವೂ ಒಕ್ಕಟ್ಟಿನಿ೦ದ 
ಸಂಘಟಿತವಾಗಿ ಜನೋಪಕಾರಕ ಸಂಶೋಧನೆಗಳನ್ನು ನಡೆಸುವುದಗತ್ಯ. ಅಂಥ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೯ * 


ಸಂಶೋಧನೆಗಳಿಗೆ ರಾಜ್ಯವು ಧನಸಹಾಯ ನೀಡಬೇಕು. ವಿಶ್ವವಿದ್ಯಾನಿಲಯಗಳು ಸಂಘಟಿತ 
ಯೋಜನೆಯಂತೆ ಶಿಕ್ಷಣ ಕೊಟ್ಟಾಗ ನಿಷ್ಪಕ್ಷಪಾತವಾದ ಜ್ಞಾನವು ನಾಯಕತನಕ್ಕೇರುವವರಿಗೆ 
ದೊರಕಿ ಆ ಮೂಲಕ ಒಳ್ಳೆಯ ಆಡಳಿತವನ್ನು ಒಂದು ರಾಜ್ಯ ಸಾಧಿಸಿಕೊ೦ಂಡೀತು. 
ವೇದದ ಕಾಲದಿ೦ದ ಶೋಧದ ಕಾಲದವರೆಗೂ ಸರಕಾರಗಳು ಮಾಡುತ್ತ ಬ೦ದ ತಪ್ಪೆಂದರೆ 
ಶಿಕ್ಷಣಕ್ಕಿಂತ ಕಾಯದೆ ಮಾಡುವುದಕ್ಕೆ ಹೆಚ್ಚಿನ ಧನ-ಕಾಲಗಳನ್ನು ವೆಚ್ಚ ಮಾಡುವುದು. 
ಎಜ್ಞಾನವು ಸರ್ವರ ಸ್ವತ್ತಾದಾಗಲೇ ಮಾನವನ ಶಕ್ತಿಯು ವ್ಯಾಪಕತೆಯನ್ನು ಹೊಂದೀತು. 


ಬೇಕನ್‌ ಹೇಳುತ್ತಾನೆ: ಮನುಷ್ಯರೆಂದರೆ ನೆಟ್ಟಗೆ ನಡೆಯುವ ಪ್ರಾಣಿಗಳಲ್ಲ; ಅವರು 
ಅಮರ ದೇವತೆಗಳು. ದೇವರು ನಮಗೆ ಎಲ್ಲ ಜಗಜ್ಜಾಲಕ್ಕೆ ಸಾಟಿಯಾದಂಥ ಆತ್ಮವನ್ನಿತ್ತಿದ್ದಾನೆ. 
ಒ೦ದು ಜಗತ್ತಿನಿಂದ ಆ ಆತ್ಮ ತಣಿಯದು. ಮನುಷ್ಯನಿಗೆ ಎಲ್ಲವೂ ಸಾಧ್ಯ. ವೇಳೆ 
ದೊರೆತದ್ದೇ ಆದರೆ ಅವನು ಸೃಷ್ಟಿಯನ್ನೇ ಪುನಾರಚಿಸಬಲ್ಲನು. ಅನ೦ತರ ಮನುಷ್ಯನು 
ಮನುಷ್ಯನೊಡನೆ ಯುದ್ಧ ಮಾಡಕೂಡದು ಎಂಬ ಪಾಠವನ್ನು ಕಟ್ಟಕಡೆಗೆ ನಾವು 
ಕಲಿತೇವು. ನಿಸರ್ಗ ನಮ್ಮೆದುರಿಡುವ ವಿಘ್ನಗಳೊಡನಪ್ಟೇ ನಮ್ಮ ಹೋರಾಟ. ಮನುಷ್ಯರಿಗಿರುವ 
ರಾಜಕೀಯ ಮಹಾತ್ವಾಕಾಂಕ್ಷೆಗಳು ಮೂರು: ಸ್ವದೇಶದ ಶಕ್ತಿಯನ್ನು ಅಲ್ಲೇ ಬಿತ್ತರಿಸುವುದು 
ಮೊದಲನೆಯದು. ಅದು ತೀರಾ ಕೆಳಮಟ್ಟದ ಮಶತ್ವಾಕಾಂಕ್ಷೆ. ಪರದೇಶಗಳ ಮೇಲೆ 
ತಮ್ಮ ಹಿರಿಯತನವನ್ನು ಸ್ಥಾಪಿಸುವ ಹ೦ಬಲು ಎರಡನೆಯದರಲ್ಲಿ ಕಂಡು ಬರುತ್ತದೆ. 
ಅದು ಮೊದಲಿನದಕ್ಕಿಂತ ಹೆಚ್ಚಿನದು- ಹೆಚ್ಚು ಗ೦ಭೀರ, ಆದರೆ ಕಡಿಮೆ ಆಕರ್ಷಕವಲ್ಲ. 
ಮೂರನೆಯದೆಂದರೆ, ಇಡೀ ವಿಶ್ವದ ಮೇಲೆ ಮನುಷ್ಯಕುಲದ ಸಾಮರ್ಥ್ಯವನ್ನು ಸಂಸ್ಥಾಪಿಸಿ 
ಬಿತ್ತರಿಸುವುದು. ಅದು ಹಿ೦ದಿನ ಎರಡು ಮಹತ್ವಾಕಾಂಕ್ಷೆಗಳಿಗಿಂತಲೂ ಹೆಚ್ಚು ಆರೋಗ್ಯಕರ 
ಹಾಗೂ ಉದಾತ್ಮತರ. 


“ದೊಡ್ಡ ದೊಡ್ಡ ಅಧಿಕಾರ ಸ್ಥಾನಗಳಲ್ಲಿರುವವರು ತ್ರಿಗುಣಸೇವಕರು. ಮೊದಲನೆಯದಾಗಿ 
ಅವರು ರಾಜ್ಯದ ಸೇವಕರು; ಅನ೦ತರ ಕೀರ್ತಿಯ ಆಳುಗಳು; ಆಮೇಲೆ ವ್ಯವಹಾರದಾಸರು. 
ಅವರಿಗೆ ಸ್ವಾತಂತ್ರ್ಯವೆಂಬುದಿಲ್ಲ. ಸ್ವದೇಹ, ಸ್ವಕಾರ್ಯ ಮತ್ತು ಸ್ವಕಾಲಗಳಲ್ಲಿ ಅವರು 
ಪರಾಧೀನರು. ಅವರು ದೊಡ್ಡ ಸ್ಥಾನಕ್ಕೇರಲು ಮಾಡುವುದು ಭಗೀರಥ ಪ್ರಯತ್ನ. ಅಂಥ 
ಪ್ರಯತ್ನ ಮಾಡುವವರಿಗೆ ಯಾವಾಗಲೂ ಅದಕ್ಕೂ ಹೆಚ್ಚಿನ ಪ್ರಯತ್ನ ಮಾಡುವ ಸಂದರ್ಭಗಳು 
ಎದುರಾಗುತ್ತ ಹೋಗುತ್ತವೆ. ಅವರ ಪ್ರಯತ್ನಗಳು ಕೆಲವೊಮ್ಮೆ ಕೀಳು; ಕೀಳ್ತನದಿ೦ದ 
ಅವರು ಮೇಲ್ತನಕ್ಕೇರುತ್ತಾರೆ. ಅವರಿಡುವ ಹೆಜ್ಜೆಗಳು ಜಾರುಹೆಜ್ಜೆಗಳು; ಅವರ ಸ್ಥಾನವು 
ಸದಾ ಜೋಲಿ ಹೊಡೆಯುತ್ತಿರುತ್ತದೆ. ಹಿಂಜರಿಯುವ ಪ್ರಸ೦ಗ ಬಂದಾಗ ಅವರಿಗೆ 
ಕಾದಿರುವದು ಅಧಃಪಾತ- ಅಥವಾ ಕೊನೆಯ ಪಕ್ಷ ಖಗ್ರಾಸ ಗ್ರಹಣ.” 

೧೬೨೧ರಲ್ಲಿ ಜೇಮ್ಸ್‌ ದೊರೆಯ ಆಸ್ಥಾನದಲ್ಲಿ ಚಾನ್ಸೆಲರಾಗಿದ್ದು ಪದಚ್ಯುತಿ ಹೊ೦ದಿದ 
ಬೇಕನ್ನನ ಬಗ್ಗೆ ಮೇಲಿನ ಮಾತನ್ನು ಆಡಲಾಗಿದೆ. ಆದರೆ ವೈವಿಧ್ಯಪೂರ್ಣವಾದ ಬಾಳನ್ನು 
ನಡೆಸಿದ ಬೇಕನ್‌ ತನ್ನ ಮೃತ್ಯುಪತ್ರದಲ್ಲಿ ಬರೆದಿಟ್ಟ ಮಾತು ಅವನ ಹೆಮ್ಮೆಯ 


ಬಾಹರ್‌ 
ಗಾಂಭೀರ್ಯವನ್ನು ಹೊರಗೆಡಹುತ್ತದೆ: “ನನ್ನ ಆತ್ಮವನ್ನು ನಾನು ದೇವರಿಗೆ ಬಿಟ್ಟು 


* ೧೧೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಹೋಗುತ್ತೇನೆ. ನನ್ನ ದೇಹವನ್ನು ಎಲ್ಲಾದರೂ ಒ೦ದು ಮೂಲೆಯಲ್ಲಿ ಹುಗಿದುಬಿಡಲಿ. 
ಮುಂಬರುವ ಕಾಲಮಾನಗಳಿಗೂ ಪರರಾಷ್ಟ್ರಗಳಿಗೂ ನನ್ನ ಹೆಸರು ಲಭ್ಯವಾಗಲಿ.” 


ಪುರುಷಕಾರದ ಪುರಸ್ಕರ್ತನಾದ ಬೇಕನ್‌ ಕಂಡ ಕಲ್ಪನಾರಾಜ್ಯದಲ್ಲಿ ಜನತೆಯೊಳಗಿಂದ 
ಹೆಕ್ಕಿ ತೆಗೆದ ಅತ್ಯುತ್ತಮ ಶಾಸಕರಿದ್ದಾರೆ. ಆ ಸರಕಾರವಿರುವುದು ಜನರಿಗಾಗಿ- ಅದು 
ಜನರದ್ದು. ಅದರ ಕಾರ್ಯಗಳನ್ನು ನೆರಪೇರಿಸಲು ತಂತ್ರಜ್ಞರು, ಶಿಲ್ಪಿಗಳು, ಖಗೋಲಶಾಸ್ತ್ರಜ್ಞರು. 
ಭೂಗರ್ಭ ಶಾಸ್ತ್ರಜ್ವರು, ಜೀವಶಾಸ್ತ್ರಜ್ಞರು, ವೈದ್ಯರು, ರಸಾಯನಶಾಸ್ತ್ರಜ್ಞರು, ಅರ್ಥಶಾಸ್ತ್ರರು, 
ಸಮಾಜಶಾಸ್ತ್ರದ್ಧೆರು, ಮನಃ ಶಾಸ್ತ್ರಜ್ಞರು ಮತ್ತು 'ತತ್ವಶಾಸ್ತ್ರಜಿದ್ದಾರನ್ಷದೆ ರಾಜಕಾರಣಿಗೆಳೆಂಬ 
ವರ್ಗವೇ ನಿಲ್ಲ 


೧೧ 


ಆಧುನಿಕ ಯುಗದ ಯೆಹೂದಿ ತತ್ವಜ್ಞಾನಿಗಳಲ್ಲಿ ಸ್ಪಿನೋಜ ಅಗ್ರಗಣ್ಯ ಎಂದು 
ಹೇಳುತ್ತಾರೆ. ಅವನದು ೧೭ನೆಯ ಶತಮಾನ. ಬಲವೇ ಹಕ್ಕೆನಿಸುವುದು ಇಂದಿಗೂ 
ಇದೆಯೆನ್ನುತ್ತಾನವ. ಆದರೆ ಸಮಷ್ಟಿಯ ಬಲ ವ್ಯಷ್ಟಿಯ ಬಲವನ್ನು ಪರಿಮಿತಗೊಳಿಸುತ್ತದೆ; 
ಅರ್ಥಾತ್‌ ಒಬ್ಬನ ಹಕ್ಕುಗಳನ್ನು ಇನ್ನೊಬ್ಬನ ಹಕ್ಕುಗಳೊಡನೆ ಸರಿಸಮಗೊಳಿಸುತ್ತದೆ. 
ವ್ಯಕ್ತಿಯ ನೈಸರ್ಗಿಕ ಶಕ್ತಿಯ ಅಥವಾ ಸಾರ್ವಭೌಮತ್ವದ ಒಂದು ಅಂಶವು ಸಂಘಟಿತ 
ಸಮಾಜಕ್ಕೆ ಕೊಡಲ್ಪಡುತ್ತದೆ. ಅದಕ್ಕೆ ಬದಲಾಗಿ ಅವನು ಸಮಾಜದ ಮೂಲಕ ತನ್ನ 
ಇತರ ಶಕ್ತಿಗಳ ವ್ಯಾಪ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ. ಮನುಷ್ಠರು ಭಾವೋದ್ರೇಕಕ್ಕೆ ಒಳಗಾಗುವ 
ಸ್ವಭಾವವುಳ್ಳವರಾದುದರಿ೦ದ ಅವರಿಗೆ ಕಾಯಿದೆ ಅವಶ್ಯಕವಾಗುತ್ತದೆ. ಎಲ್ಲರೂ 
ವಿಚಾರವ೦ತರಾದರೆ ಕಾಯದೆಯೇ ಅನವಶ್ಯಕವಾಗುತ್ತದೆ. ಪರಿಪೂರ್ಣ ವಿಚಾರಪರತೆಗೂ 
ಭಾವೋದ್ರೇಕಗಳಿಗೂ ಯಾವ ಸಂಬಂಧವಿದೆಯೋ ಅದೇ ಸಂಬಂಧವು ಪರಿಪೂರ್ಣ 
ಕಾಯದೆಗಳಿಗೂ ವ್ಯಕ್ತಿಗಳಿಗೂ ಇದೆ. ಪರಸ್ಪರ ಸ೦ಘರ್ಷಿಸುವ ಶಕ್ತಿಗಳನ್ನು ಸಮೀಕರಿಸಿ 
ಆ ಮೂಲಕ ನಾಶವನ್ನು ತಡೆಗಟ್ಟಿ ಸಮಷ್ಟಿಯ ಶಕ್ತಿಯನ್ನು ಬೆತೆಸುವುದೇ ಎಧಿಬದ್ಧ 
ವ್ಯವಸ್ಥೆಯ ಉದ್ದೇಶ, ಅತಿಭೌತ ಶಾಸ್ತ್ರದಲ್ಲಿ ವಸ್ತುಗಳಲ್ಲಿಯ ಕಾರ್ಯ ಕಾರಣ ಸಂಬಂಧವೇ 
ಹೇಗೆ ಕಾಣ್ಯೆಯಾಗಿದೆಯೋ, ನೀತಿಶಾಸ್ತ್ರದಲ್ಲಿ ಬಯಕೆಗಳಲ್ಲಿ ಕ್ರಮಬದ್ಧತೆಯನ್ನು ಸ್ಥಾಪಿಸುವುದೇ 
ಹೇಗೆ ಮುಖ್ಯೋದ್ದೇಶವಾಗಿದೆಯೋ ಹಾಗೇ ರಾಜ್ಯಧರ್ಮದಲ್ಲಿ ಮನುಷ್ಯರಲ್ಲಿ ಸುವ್ಯವಸ್ಥಿತ 
ಜೀವನವನ್ನು ನೆಲೆಗೊಳಿಸುವುದೇ ಪರಮಧ್ಯೇಯ. ಪರಸ್ಪರ ವಿನಾಶಕಗಳಾದ ಶಕ್ತಿಗಳಷ್ಟನ್ನು 
ತನ್ನ ನಾಗರಿಕರಲ್ಲಿ ಮಿತಗೊಳಿಸುವುದೇ ಪರಿಪೂರ್ಣ ರಾಜ್ಯದ ಉದ್ದೇಶ. ಅದು ಅವರ 
ಯಾವ ಸ್ವಾತಂತ್ರ್ಯವನ್ನೂ (ಅದಕ್ಕಿಂತ ಹೆಚ್ಚಿನ ಇನ್ನೊಂದು ಸ್ವಾತಂತ್ರ್ಯವನ್ನು ಅವರಿಗೆ 


ಕ್ವರಿಗಲ್ಟೇ 
ಕೊಡುವದಕ್ಕಲ್ಲದೆ) ಮತ್ತಾವುದರ ಸಲುವಾಗಿಯೂ ಕಸಿದುಕೊಳ್ಳಲಾರದು. 


ರಾಜ್ಯದ ಚರಮೋದ್ದೇಶವು ಜನರ ಮೇಲೆ ಪ್ರಭುತ್ವ ನಡೆಸುವುದಲ್ಲ; ಅವರನ್ನು 


ಅರ್‌ 


ಹೆದರಿಸಿ ತಡೆಹಿಡಿದಿಡುವುದೂ ಅಲ್ಲ. ತದ್ವಿರುದ್ಧವಾಗಿ ಪ್ರತಿಯೊಬ್ಬನನ್ನೂ ಭಯದಿಂದ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೧೧ * 


ಮುಕ್ತಗೊಳಿಸುವುದೂ ಹಾಗೆ ಮುಕ್ತನಾಗಿ ಅವನು ಸಂಪೂರ್ಣ ಸುರಕ್ಷಿತತೆಯಲ್ಲಿ ಬಾಳಿ 
ತನಗೂ ತನ್ನ ನೆರೆಯವನಿಗೂ ಯಾವ ಬಗೆಯ ಅಪಾಯವೂ ಉಂಟಾಗದಂತೆ 
ನಡೆದುಕೊಳ್ಳುವಂತೆ ಮಾಡುವುದೂ ಅದರ ಗುರಿ. ವಿಚಾರವ೦ತರನ್ನು ಹಿಂಸ್ರ 
ಜ೦ತುಗಳನ್ನಾಗಿಯೂ ಯಂತ್ರಗಳನ್ನಾಗಿಯೂ ಮಾರ್ಪಡಿಸುವುದು ರಾಜ್ಯದ ಗುರಿಯಲ್ಲ. 
ಅವರ ಶರೀರ-ಮನಗಳು ಸುರಕ್ಷಿತವಾಗಿ ಕೆಲಸ ಮಾಡಗೊಡುವುದೇ ರಾಜ್ಯದ ಉದ್ದೇಶ. 
ಸ್ಪತಂತ್ರವಿಚಾರಪರರಾಗಿ ಜನ ಬದುಕುವಂತೆ ಮಾಡುವುದೇ ಎಲ್ಲ ರಾಜ್ಯಸ್ಥಾಪನೆಯ 
ಮೂಲೋದ್ದೇಶ. 


ಹೀಗೆ ರಾಜ್ಯದ ಉದ್ದೇಶ ಸ್ವಾತ೦ತ್ರ್ಯವೆ೦ದಾಯಿತು. ಜನರ ಅಭಿವೃದ್ಧಿಯೇ ರಾಜ್ಯದ 
ಕರ್ತವ್ಯ ಯೋಗ್ಯತೆಗೆ, ಕಾರ್ಯದಕ್ಷತೆಗೆ ಸ್ಥಾತಂತ್ರ್ಯ ದೊರಕುವುದನ್ನೇ ಅವಲಂಬಿಸಿದೆ 
ಅಭಿವೃದ್ಧಿ. ಆದರೆ ಒಮ್ಮೆ ಶಾಸಕವರ್ಗವು ಸ್ವಸ್ಥಾನಭದ್ರತೆಯನ್ನು ಕಾಯ್ದುಕೊಳ್ಳಲು 
ಬೇಕುಬೇಕಾದ ಕಾಯದೆಗಳನ್ನು ಮಾಡುತ್ತ ಹೋಗಿ ಜನರನ್ನು ದಬ್ಬಾಳಿಕೆಗೆ ಗುರಿಪಡಿಸಿದರೆ 
ಗತಿಯೇನು? ಅನ್ಯಾಯವಾದ ಕಾಯದೆಗೂ ಜನ ವಿಧೇಯವಾಗಿ ನಡೆದುಕೊಳ್ಳಬೇಕು 
ಎನ್ನುತ್ತಾನೆ ಸ್ಟಿನೋಜ. ಯಾವಾಗ? ಯುಕ್ತವಾದ ಪ್ರತಿಭಟನೆಗೂ ಚರ್ಚೆಗೂ 
ಶಾಂತಿಯುತವಾದ ಬದಲಾವಣೆಯನ್ನು ಪಡೆದುಕೊಳ್ಳಲು ಬೇಕಾದ ಮಾತುಕತೆಯ 
ಸಾತಂತ್ರಕೂ ಮುಟ್ಟುಗೋಲು ಹಾಕದೆ ಇರುವಾಗ! ಎಲ್ಲ ಕಾಯದೆಗಳಿಗಿಂತಲೂ 


ಕ್ರ ಲ್ಯರ್‌ಳ 
ವಾಕ್‌ಸ್ವಾತಂತ್ರ್ಯವನ್ನು ಅಪಹರಿಸುವ ಕಾಯದೆಯು ಅತ್ಯಂತ ಮೂಲಫಾತುಕವಾದುದು. 


ಯಾರೂ ತಮ್ಮ ವಿಮರ್ಶೆಗೆ ಬಾಹಿರವಾದ ಕಾಯದೆಯನ್ನು ಗೌರವಿಸರು; ಮತ್ತು 
ನೆರೆಯವರಿಗೆ ಯಾವ ಅನ್ಯಾಯವೂ ಆಗದಿರುವಂತೆ ಮುರಿಯಬಹುದಾದ ಕಾಯದೆಗಳು 
ಹಾಸ್ಯಾಸ್ಪದವೆನಿಸಿ, ಜನರ ದುರಾಶೆಗಳನ್ನು ಹೆಚ್ಚಿಸುತ್ತವೆಯಲ್ಲದೆ ಅವನ್ನು ಅದುಮಲಾರವು, 
ತಡೆಯಲಾರವು. ಏನು ಬೇಕಾದರೂ ಮಾತಾಡಬಹುದು, ಆದರೆ ಕಾರ್ಯತಃ ಮಾತ್ರ 
ಯಾವ ಅಪರಾಧವನ್ನೂ ಮಾಡಕೂಡದು ಎ೦ಬ ತತ್ವವನ್ನು ಅನುಸರಿಸಿದರೆ, ಎಂಥ 
ಸಂದರ್ಭದಲ್ಲೂ ರಾಜದ್ರೋಹವು ಜನರ ದೃಷ್ಟಿಯಲ್ಲಿ ಸಮರ್ಥನೀಯವೆನಿಸದು. 
ಆದುದರಿಂದ ರಾಜ್ಯದಲ್ಲಿ ಸರಕಾರದ ನಿಯಂತ್ರಣವು ಜನರ ಮನಸ್ಸಿನ ಮೇಲೆ ಎಷ್ಟು 
ಕಡಿಮೆಯಿದ್ದರೆ ಅಷ್ಟು ಉತ್ತಮ. ಎಂಥ ಆದರ್ಶ ಸರಕಾರದಲ್ಲಾದರೂ ಅಧಿಕಾರವು 
ಅವ೦ಂಚಕ ಅಧಿಕಾರಿಗಳ ತಲೆಯನ್ನೂ ಕೆಡಿಸದಿರದು. ಅದರಿ೦ದ ಸರಕಾರದವರ ಅಧಿಕಾರವು 
ಜನರ ಶರೀರ ಹಾಗೂ ಕಾರ್ಯಗಳಿಗಷ್ಟೇ ಪರಿಮಿತವಾಗಿರಬೇಕಲ್ಲದೆ ಅವರ ಆತ್ಮ 
ಹಾಗೂ ವಿಚಾರಗಳನ್ನು ಮುಟ್ಟಬಾರದು; ಹಾಗೆ ಅದು ಮುಟ್ಟಿದರೆ ಆಗ ಜನಾಭಿವೃದ್ಧಿ 
ಇತಿಶ್ರೀಗೊಂಡು ಅವರ ಸಂಘಟಿತ ಸ್ವರೂಪಕ್ಕೆ ಅದು ಮೃತ್ಯುವಾಗುವುದು ಖಂಡಿತ. 
ಮೇಲಿನ ವಿಚಾರದ ನೇರವಾದ ನಿಗಮನರೂಪದಲ್ಲಿ ಸ್ಪಿನೋಜ ಸಾರುತ್ತಾನೆ: 
ಶಿಕ್ಷಣವೆಂದೂ ಸರಕಾರದ ಕೈಗೆ ಸೇರಬಾರದು - ಅದರಲ್ಲೂ ವಿಶ್ವವಿದ್ಯಾನಿಲಯದ 
ಮಟ್ಟದಲ್ಲಿ. ಸಾರ್ವಜನಿಕ ವೆಚ್ಚದಿ೦ದ ನಡೆಸಲಾಗುವ ವಿಶ್ವವಿದ್ಯಾನಿಲಯಗಳಲ್ಲಿ ಜನರ 
ನೈಸರ್ಗಿಕ ಶಕ್ತಿಗಳನ್ನು ಬೆಳೆಯಿಸುವುದರ ಬದಲು ಅವನ್ನು ನಿಯಂತ್ರಿಸಲಾಗುತ್ತದೆ. ಆದರೆ 


* ೧೧೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸ್ವತಂತ್ರವಾದ ಸಾರ್ವಪ್ರಭುತ್ವದಲ್ಲಿ ತನ್ನ ಜವಾಬುದಾರಿಯಿ೦ದ, ತನ್ನದೇ ಖರ್ಚಿನಿಂದ 
ಸಾರ್ವಜನಿಕವಾಗಿ ಕಲಿಸುತ್ತೇನೆಂಬವನಿಗೆ ಅನುಮತಿ ದೊರಕುವುದರಿಂದ ಕಲೆ ಹಾಗೂ 
ವಿಜ್ಞಾನಗಳನ್ನು ಜನರು ಚೆನ್ನಾಗಿ ಕಲಿಯಲಾಗುತ್ತದೆ. ಇಂಥ ಸ್ಪತಂತ್ರ ವ್ಯಕ್ತಿಗಳ ಪಾಠಶಾಲಾ 


ಪದ್ಧತಿಯ ಉಚ್ಚ ವಿದ್ಯಾಭ್ಯಾಸ ಪದ್ಧತಿಯನ್ನು "ಓಂದೆ ಗ್ರೀಸ್‌ದೇಶ ಇಟ್ಟುಕೊಂಡಿತ್ತು. 


ಖಾಸಗಿ ಲಾಭಕ್ಕಿಂತ ಸಾರ್ವಜನಿಕ ಹಕ್ಕು ಹೆಚ್ಚಿನದು ಎಂಬ ತತ್ವವನ್ನಾಧರಿಸಿ 
ಪರಂಪರಾಗತವಾದ ಯಾವ ರಾಜ್ಯಸ್ತರೂಪವನ್ನೂ ಕಾಯದೆ ಪಂಡಿತನು ನಡೆಸಿಕೊಂಡು 
ಹೋಗಬಹುದು. ರಾಜಪ್ರಭುತ್ತವೇನೋ ತುಂಬ ಸಹ ಆದರೆ ಅದು ದಮನಶೀಲ 
ಮತ್ತು ಸೈನಿಕ ಪ್ರವೃತಿಯುಳ್ಳದ್ದು. ನಿರಂಕುಶ ಪ್ರಭುತ್ವದಲ್ಲಿ ಹಗೆಗರಿಯಬಾರದೆಂದು 
ಯುದ್ಧ ಕಾಲದಲ್ಲಿ ರಾಜರಹಸ್ಥ ಗಳನ್ನು ಸರ್ವತಂತ್ರಸ್ಪತಂತ್ರ "ಅರಸನು ಕಾಯ್ದಿಟ್ಟುಕೊಳ್ಳುತ್ತಾನೆ; 
ಅದೇ "ವನು ತನ್ನ ಆ ಸರ್ವಾಧಿಕಾರದ ಮೂಲಕ ಶೋಷಕನಾದಾಗ, ' ದೈತ್ಯಧೋರಣ 
ಹಿಡಿದು, ಪ್ರಜೆಗಳನ್ನು ವಂಚಿಸಲು ಸಾರ್ವಜನಿಕ ಹಿತರಕ್ಷಣೆಯ ಹೆಸರಿನಲ್ಲಿ" ರಾಜಕೀಯ 
ರಹಸ್ಯಗಳನ್ನು ಕಾಯ್ದಿಡುವ ಸ೦ಭವವಿದೆ. ಆದುದರಿ೦ದ ಹಗೆಗಳಿಗೊಮ್ಮೆ ಗೊತ್ತಾದರೂ 
ಅಡ್ಡಿಯಿಲ್ಲ; ಅ೦ತೂ ಅಂಥ ನೀತಿಯ ಬಲದಿಂದ ಪ್ರಜೆಗಳನ್ನು ವಂಚಿಸುವ ಪ್ರಸಂಗ 
ಬೇಡ. ಹೀಗೆ ಸ್ವಾರ್ಥಸಾಧನೆಗೆ ರಾಜನಿಗನುಕೂಲ ಮಾಡಿಕೊಡುವ ರಾಜಪ್ರಭುತ್ಚಕ್ಕಿಂತ 
ಪ್ರಜಾಪ್ರಭುತ್ವವೇ ಮೇಲು. ಪ್ರಜಾಸತ್ತೆಯು ಅತ್ಯಂತ ತರ್ಕಬದ್ಧವಾದ ಪ್ರಭುತ್ವ ಏಕೆಂದರೆ 
ಅಲ್ಲಿ ಎಲ್ಲರೂ ತಮ್ಮ ಕಾರ್ಯಗಳನ್ನು ಪ್ರಾಧಿಕಾರದ ನಿಯಂತ್ರಣಕ್ಕೊಳಪಡಿಸುತ್ತಾರೆ; 
ಆದರೆ ತಮ್ಮ ನಿರ್ಣಾಯಕವೂ ವಿಚಾರಪರವೂ ಆದ ಬುದ್ಧಿಯನ್ನು ಹಾಗೆ ಸರಕಾರಿ 
ಅಧಿಕಾರಕ್ಕೆ ಒಳಪಡಿಸಿಕೊಂಡಿರುವುದಿಲ್ಲ. ಎಲ್ಲರೂ ಒಂದೇ ತರದ ವಿಚಾರ 
ಇಟ್ಟುಕೊಂಡಿರುವುದು ಅಶಕ್ಯವಿರುವುದರಿ೦ಂದ ಅದರಲ್ಲಿ ಬಹುಸಂಖ್ಯರ ಅಭಿಪ್ರಾಯಕ್ಕೆ 
ಕಾಯದೆಯ ಬಲವಿರುತ್ತದೆ. ಪ್ರಜಾಸತ್ತೆಯಲ್ಲಿ ಸೈನಿಕ ಸೇವೆಯು ಸಾರ್ವತ್ರಿಕವಾಗಿರಬೇಕು; 
ಯಾರು ಬೇಕೆಂದರೆ ಅವರು ಸೈನ್ಯಕ್ಕೆ ಸೇರುವಂತಿರಬೇಕು. ಶಾಂತಿಕಾಲದಲ್ಲಿ ಎಲ್ಲ 
ನಾಗರಿಕರಿಗೂ ಅವರವರ ಶಸ್ತ್ರಗಳನು ಇಟ್ಟುಕೊಂಡಿರುವ ಹಕ್ಕಿರಬೇಕು. 511810 7೩ 
ಅಥವಾ ಏಕಕರಪದ್ಧತಿಯು `ದರಲ್ಲಿ ಸ್ವೀಕಾರ್ಯ. ಪ್ರಜಾಸತ್ತೆಯ ಒಂದೇ ಒಂದು 
ದೋಷವೆಂದರೆ ಅಯೋಗ್ಯರಾದ ಜನರನ್ನು ಸ ಅಧಿಕಾರಸ್ಥಳಗಳಲ್ಲಿ `ಕುಳ್ಳಿರಿಸುವುದೇ ಆಗಿದೆ. 
ಚೆನ್ನಾಗಿ ತರಬೇತಾದ ಕೌಶಲವುಳ್ಳವರಿಗಷ್ಟೇ ಅಧಿಕಾರ ಸ್ಥಳಗಳನ್ನು 
ಪರಿಸೀಮಿತಗೊಳಿಸುವುದೊಂದನ್ನು ಬಿಟ್ಟರೆ ಅಂಥ ದುರ್ಯೊಗವನ್ನು ತಪ್ಪಿಸುವ ಉಪಾಯ 
ಬೇರಾವುದೂ ಇಲ್ಲ. ಬರಿ ಸಂಖ್ಯಾಬಲವೆಂದೂ ವಿವೇಕವನ್ನು ಹಡೆಯದು. ಅದು ಒಮ್ಮೆ 
ತನ್ನ ಅತ್ಯುಚ್ಚ ಅನುಗ್ರಹವನ್ನು ಟ್ರೂ ನೀಚ ಹೊಗಳುಭಟ್ಟರಿಗೆ ಕೊಟ್ಟುಬಿಡುವ ಸ ಸಂಭವವಿದೆ. 
8 ಜನರ ಮಾನಸಿಕ ಚಾಂ೦ಚಲ್ಯವು ಅನುಭವಸ್ಥರನ್ನು ಅಲ್ಲಿ ಬಹುಬೇಗ 
ಬೇಸರಗೊಳಿಸುತ್ತದೆ. ಜನಸಾಮಾನ್ಯರು ಭಾವನಾಧೀನರಾಗಿ ವರ್ತಿಸುವರಲ್ಲದೆ ಅವರಿಗೆ 
ವಿಚಾರಪರತೆಯಿಂದ ವರ್ತಿಸುವ ಅಭ್ಯಾಸ ತೀರ ಕಡಿಮೆ. ಹೀಗಿರುವುದರಿ೦ದ ಪ್ರಜಾಸತ್ತಾತ್ಮಕ 
ಸರಕಾರವೊಂದು ಅತ್ಯಲ್ಪ ಕಾಲ ಅಧಿಕಾರದಲ್ಲಿರುವ ಪುಢಾರಿಗಳ ಮೆರವಣಿಗೆಯಷ್ಟೇ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೧೩ * 


ಆದೀತು ಮತ್ತು ಯೋಗ್ಯತೆಯುಳ್ಳ ಜನರು ತಮಗಿಂತ ಕಡಿಮೆ ಯೋಗ್ಯತೆಯುಳ್ಳವರಿಂದ 
ಬೆಲೆಕಟ್ಟಿಸಿಕೊ೦ಡಿರಬೇಕಾಗುವುದರಿಂದ ನೌಕರಿಗಳಿಗೆ ಸೇರಿ ಜಡ ಅವರು ಬಹಳ 
ಹಿಂಜರಿಯುತ್ತಾರೆ. ಒಂದಲ್ಲ ಒಂದು ಸಲ ಸಮರ್ಥರು ಅಂಥ ರಾಜ್ಯಪದ್ಧತಿಯ 
ಎರುದ್ಧವಾಗಿ ಬಂಡೆದ್ದು ಪ್ರತಿಭಟಿಸುವುದು ನಿಶ್ಚಿತ; ಒಮ್ಮೆ ಅವರು ಅಲ್ಪಸಂಖ್ಯರಿದ್ದರೂ 
ಅವರು ಹೆದರಲಾರರು. ಆದುದರಿಂದ ಪ್ರಜಾಸತ್ತೆಗಳು ಕ್ರಮೇಣ ಕುಬೇರ ಪ್ರಭುತ್ವಗಳಾಗಿಯೂ 
ಅನ೦ತರ ರಾಜಪ್ರಭುತ್ಥಗಳಾಗಿಯೂ ಮಾರ್ಪಡುವುದು ಯೋಗ್ಯವೆಂದು ತೋರುತ್ತದೆ. 
“ಅವ್ಯವಸ್ಥೆಗಿ೦ತ ಶೋಷಣೆಯಾದರೂ ಬೇಕು' ಎಂದೆನಿಸಿದಾಗ ಜನರು ಇದಕ್ಕೊಪ್ಪುತ್ತಾರೆ. 
ಶಕ್ತಿ ಅಥವಾ ಅಧಿಕಾರದ ಸರಿಸಮಾನತೆಯನ್ನು ಎಲ್ಲೂ ಬಹಳ ಕಾಲ ಕಾಯ್ದುಕೊಳ್ಳುವುದು 
ಕಷ್ಟ. ನಿಸರ್ಗತಃ ಮನುಷ್ಯರು ಅಸಮಾನಸ್ಕಂಧರು. ಅಸಮಾನಸ್ಕಂಧರಲ್ಲಿ 
ಸಮಾನತೆಯನ _ರಸುವುದು ಹಾಸ್ಯಾಸ್ಪದ. ಶಾಸಕರಾಗಲು ಅರ್ಹತೆಯುಳ್ಳವರನ್ನು ಆಯುವ 
ಹಕ್ಕನ್ನು ಎಲ್ಲರಿಗೂ ಕೊಟ್ಟುಕೊಂಡು, ಅದೇ ಕಾಲದಲ್ಲಿ ಅವರಲ್ಲಿಯ ಅತ್ಯುತ್ತಮರ 
ಶಕ್ತಿಯ. ಉಪಯೋಗವನ್ನು “ಪಡೆಯುವುದು ಹೇಗೆಂಬ ಪಕೆ ಯನ್ನು ಪ್ರಜಾಸತ್ತೆ. ಇನ್ನೂ 
ಬಿಡಿಸಬೇಕಾಗಿದೆ. 


ಸ್ಸಿನೋಜನ ರಾಜನೈತಿಕ ವಿವೇಚನೆಯು ಅವನ ಮರಣದ ದೆಸೆಯಿಂದ 
ಅಪೂರ್ಣವಾಗಿ ಉಳಿಯುವಂತಾದರೂ ಅದರ ಪ್ರಭಾವ ಎಲ್ಲೆಲ್ಲೂ ಹರಡಿತು. ಅವನ 
ವಾಣಿಯ ಬಲವೇ ಹಾಗಿತ್ತು. ಎಲ್ಲ ಗ೦ಭೀರೋದ್ಗಾರಗಳೂ ಹಾಗೇ- ಬೇರೆ ಬೇರೆ 
ಅರ್ಥಮುಖಗಳನ್ನು ಬೇರೆ ಬೇರೆಯವರಿಗೆ ತೋರುತ್ತವೆ. ಬಷಿವಾಣಿಗಳ ಆಳ-ಅಗಲಗಳು 
ಸಾಗರೋಪಮವಲ್ಲವೇ? 


೧೨ 


ಫ್ರೆಂಚ್‌ ತತ್ವಜ್ಞಾನಿ ವಾಲ್ಟೇರ್‌ ಬರೆದದ್ದು ೯೦ ಸ೦ಪುಟಗಳನ್ನು. ೧೮ನೆಯ ಶತಮಾನದ 
ಯುರೋಪಿನ ಪ್ರಾತಿನಿಧಿಕ ತತ್ವಶಾಸ್ತ್ರಜ್ಯನೆನಿಸಿದ ಈತನದು ತೈಲಬುದ್ಧಿ; ಅಥವಾ 
ಪಾದರಸದ್ದೆಂದರೂ ಸರಿಯೆ. ವಾಲ್ಪೇರ್‌ ಒಂದು ತಿರುಗಾಡುತ್ತಿದ್ದ ವಿಶ್ವಕೋಶ! 

“ತಮ್ಮ ಕೊಠಡಿಯ ಮೂಲೆಗಳಲ್ಲಿ ಕುಳಿತು ರಾಜ್ಯಗಳನ್ನಾಳುವ ಜನರನ್ನು- ಒಂದು 
ಹಾಳೆಗೆ ಎರಡು ಬಿಲ್ದೆಯಂತೆ ಜಗತ್ತನ್ನಾಳುವ ಈ ಕಾಯದೆ ಪಂಡಿತರನ್ನು (ವಿಧಾನ 
ಸಭಾಸದರನ್ನು)- ಕ೦ಡು ನಾನು ಬೇಸತ್ತು ಹೋಗಿದ್ದೇನೆ” ಎನ್ನುತ್ತಾನೆ ವಾಲ್ಟೇರ್‌. 
“ಇವರಿಗೆ ತಮ್ಮ ಹೆ೦ಡಿರು ಮಕ್ಕಳನ್ನೂ ಮನೆಮಾರುಗಳನ್ನೂ ನಡೆಸಿಕೊ೦ಡು ಹೋಗಲು 
ಬರುವುದಿಲ್ಲ; ಇಂಥವರು ವಿಶ್ವವನ್ನು ನಿಯಂತ್ರಿಸುವುದರಲ್ಲಿ ಎಷ್ಟು ಉತ್ಸಾಹ ತೋರಿಸುತ್ತಾರೆ!” 

ಸರಕಾರದ ಅಥವಾ ರಾಜ್ಯದ ಸ್ವರೂಪಗಳ ಬಗ್ಗೆ ವಾಲ್ಪೇರ್‌ ಬಹಳ ಉತ್ಸಾಹ 
ತೋರಿಸುವುದಿಲ್ಲ. ಸಿದ್ಧಾಂತದೃಷ್ಟಿಯಿಂದ ಗಣರಾಜ್ಯ ಪದ್ಧತಿ (8೦00110) ಅವನ ಆದರಕ್ಕೆ 
ಪಾತ್ರವಾಗಿದೆ. ಆದರೆ ಅದರ ದೋಷಗಳನ್ನೂ ಅವನು ಹೇಳದೆ ಬಿಟ್ಟಲ್ಲ. ಅದರಲ್ಲಿ ಪಕ್ಷ- 


* ೧೧೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪಂಗಡಗಳು ಉಂಟಾಗುತ್ತವೆ. ಅವು ಒಮ್ಮೆ ಅಂತಃಕಲಹ ಅಥವಾ ಯಾದವೀಯ 
ಯುದ್ಧವನ್ನು ತಾರದೆ ಹೋದರೂ ರಾಷ್ಟ್ರೀಯ ಐಕ್ಯವನ್ನು ನಾಶ ಮಾಡುವುದು ಖಂಡಿತ. 
ಭೌಗೋಲಿಕ. ಸನ್ನಿ ವೇಶದಿಂದ ರಕ್ಷಿತವಾದ ಸಣ್ಣ "ರಾಜ್ಯಗಳಿಗಷ್ಟೇ ಗಣರಾಜ್ಯ ಉಚಿತ; 
ಐಶ್ಚರ್ಯದಿ೦ದ ಭ್ರಷ್ಟವಾಗದ ಮತ್ತು ಹರಿದು ಹಂಚಿಹೋಗದ ಸಮಾಜದಲ್ಲಿ ಅದು 
ಯಶಸ್ವಿಯಾದೀತು. ಸಾಮಾನ್ಯವಾಗಿ ಯಾವ ಜನರೂ ತಮ್ಮನ್ನು ಆಳಿಕೊಳ್ಳಲು 
ಅರ್ಹರಾಗಿರುವುದು ಅತಿ ವಿರಳ. ಗಣರಾಜ್ಯಗಳು ಹೆಚ್ಚಿಂದರೆ ತಾತ್ಕಾಲಿಕವಾಗಿ ಉಳಿದಾವು. 
ಅವು ಸಮಾಜದ ಮೊದಲ ಸ್ವರೂಪದವು. ಅವು ಹುಟ್ಟುವುದು ಕುಟುಂಬಗಳ ಒಕ್ಕೂಟದಿ೦ದ. 
ಆದರೆ ಆರ್ಥಿಕ ಸ್ಥಾನ-ಮಾನಗಳ ವ್ಯತ್ಯಾಸವು ಇಂಥ ಸರಕಾರಗಳನ್ನು ಕೊನೆಗೊಳಿಸಿಬಿಡುತ್ತದೆ. 
ಅಭಿವೃದ್ಧಿಯಾಗುತ್ತ ಹೋದ ಹಾಗೆ, ಹಾಗೇ ಆರ್ಥಿಕ ವ್ಯತ್ಯಾಸವಾಗುತ್ತ ಹೋಗುವುದೂ 
ಅನಿವಾರ್ಯ ಶ್ರೀಮ೦ತರು ಕುಬೇರಪಭುತ್ಪವು ಬೇಕೆಂದರೆ, ಜನರು ಪ್ರಜಾಪ್ರಭುತ್ವ ಬೇಕೆನ್ನುತ್ತಾರೆ. 
ರಾಜರನ್ನು ಕೇಳಿದರೆ ರಾಜಪ್ರಭುತ್ವವೇ ಒಳ್ಳೆಯದೆನ್ನುತ್ತಾರೆ. ಆದರೆ ಪ್ರಾಚೀನ ಕಾಲದಿ೦ದಲೂ 
ಜಗತ್ತಿನ ಬಹು ಭಾಗಗಳನ್ನು ರಾಜರೇ ಆಳುತ್ತ ಬಂದಿದ್ದಾರೆ. ಏಕೆ? ಬೆಕ್ಕಿನ ಕೊರಳಿಗೆ 
ಗಂಟೆ ಕಟ್ಟಬೇಕೆಂಬ ಸೂಚನೆ ತಂದ ಇಲಿಗಳನ್ನು ಕೇಳಿದರೆ ಉತ್ತರ ದೊರೆತೀತು! ಹೆಚ್ಚಿಗೆ 
ಹೇಳುವುದೇನು? ರಾಯನಿಗೆ ರಾಜ್ಯವಾದರೆ ರಾಗಿ ಬೀಸುವುದು ತಪ್ಪುವುದೇ? ಬಡವನಿಗೆ 
ಒಬ್ಬ ರಾಜ ಶೋಷಿಸುವುದೂ ಒಂದೇ, ನೂರಾರು ನಾಯಕರು ಅಥವಾ ಪ್ರತಿನಿಧಿಗಳು 
ಶೋಷಿಸುವುದೂ ಒಂದೇ ಅಲ್ಲವೆ? 


ಇದೇ ಮೇರೆಗೆ ವಾಲ್ಪೇರನ ದೃಷ್ಟಿಯಲ್ಲಿ ಆ ಈ ರಾಷ್ಟ್ರೀಯತೆಯ ಹೆಮ್ಮೆಗೂ 
ಮಹತ್ವವಿಲ್ಲ. ಅವನು ವಿಡಂಬಿಸಿದ ಪ್ರಕಾರ ದೇಶಪ್ರೇಮವೆಂದರೆ ಸಾಮಾನ್ಯವಾಗಿ ತನ್ನ ದಲ್ಲದ 
ದೇಶಗಳೆಲ್ಲವನ್ನೂ ದ್ವೇಷಿಸುವುದೇ ಆಗಿದೆ. ಪರದೇಶಗಳಿಗೆ ಹಾನಿಯನ್ನು ೦ಟು ಮಾಡದೆ 
ತನ್ನ ದೇಶ ಅಭಿವೃದ್ಧಿ ಹೊಂದಬೇಕೆಂಬವನು ಬುದ್ಧಿವಂತ ದೇಶಭಕ್ತ; ಅವನೇ ವಶ್ವಪ್ರಜೆ. 
ಯುದ್ಧಾಸಕ್ತವಾದ "ರಾಷ್ಟ್ರಗಳಲ್ಲಿ ಉತ್ತಮಾಧಮ ಭೇದಕ್ಕೆ ಅರ್ಥವಿಲ್ಲ. ಯುದ್ಧವು ಎಲ್ಲಕ್ಕೂ 
ಹೆಚ್ಚಿನ "ಅಪರಾಧ. ಕ್ರಾಂತಿಯೂ ಯೋಗ್ಯವಲ್ಲ. ಏಕೆಂದರೆ, ಬಹುಸ ೦ಖ್ಯರಿಗೆ ಸ 
ಸಂಗತಿಯ ಸತ್ಯತೆ ಗೊತ್ತಾಗುವುದು ಜಾ ಪರಿಸ್ಥಿತಿಯ ಪರಿಣಾಮವಾಗಿ ಆ ಸತ್ಯವು 
ಸುಳ್ಳಿನ ಸ್ವರೂಪವನ್ನು ತಾಳಿದ ನಂತರ. ಜೊತೆಗೆ ಅಸಮಾನತೆಯು ಸಮಾಜದ ಎಲುಬಿನಲ್ಲಿ 
ಕೊರೆಯಲ್ಪಟ್ಟದೆ. ಮನುಷ್ಯನು ಮನುಷ್ಯನಾಗಿರುವವರೆಗೆ, ಜೀವನವೊಂದು 
ಸಂಗ್ರಾಮವಾಗಿರುವ ತನಕ, ಅದನ್ನಾರೂ "ತ್ತೊಗೆಯಲಾರರು. ಸ್ವಾತಂತ್ರ್ಯವನ್ನು 
ಅನುಭವಿಸುವುದರಲ್ಲಿ ತಮ್ಮದನ್ನು ತಾವಿಟ್ಟು ಕೊಳ್ಳುವುದರಲ್ಲಿ ಮತ್ತು "ಕಾಯದೆಯ 
ರಕ್ಷಣೆಯನ್ನು ಪಡೆಯುವುದರಲ್ಲಿ ಎಲ್ಲರಿಗೂ ಸಮವಾದ ಹಕ್ಕಿದೆ ಎಂದರೆ ಅದು ಸತ್ಯ. 
ಹಾಗಲ್ಲದೆ ಎಲ್ಲರೂ ಸಮಾನ ಬಲವುಳ್ಳವರು ಎಂದರೆ ಅದು ಸುಳ್ಳು. ಎಲ್ಲರೂ ಸಮಾನ 
ಸ್ವಾತಂತ್ರ್ಯ ಹೊಂದಿರಬಹುದು. ಸ್ವತಂತ್ರರಾಗಿರುವುದೆ೦ದರೆ ಕಾಯದೆಗಳ ಹೊರತು 
ಇನ್ನೊಂದಕ್ಕೆ ವಶವರ್ತಿಯಾಗದೆ ಇರುವುದು. ಇಂಗ್ಲೀಷರಿಗಿದು ಚೆನ್ನಾಗಿ ಗೊತ್ತು ಹಾಗಿದ್ದಾಗ 
ಮಾತ್ರ ಶಾಂತಿಯುತವಾದ ಕ್ರಾಂತಿಸಾಧ್ಯ ರೂಸೋವಿನ ಅನುಯಾಯಿಗಳಿದನ್ನೊಪ್ಪದೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೧೫ * 


ಸಮಾನತೆಗೇ ಪ್ರಾಧಾನ್ಯವಿತ್ತು ಸ್ವಾತಂತ್ರ್ಯವನ್ನು ಗಲ್ಲಿಗೇರಿಸಿ ಸಮಾನತೆಯನ್ನು ಸಾಧಿಸಲು 
ಯತ್ನಿಸಿದರು. 

ವಾಲ್ಪೇರನಿಗೆ ಕಲ್ಪನಾರಮ್ಯವಾದ ಸ್ಪರ್ಗೀಯ ರಾಜ್ಯದ ಸಾಧ್ಯತೆಯಲ್ಲಿ ನಂಬಿಗೆಯಿಲ್ಲ. 
ಸಮಾಜವೆಂಬುದು ಸಾವಕಾಶವಾಗಿ ಕಾಲಮಾನದಲ್ಲಿ ಬೆಳೆದು ಬರುವ ವಸ್ತುವಲ್ಹದೆ 
ತರ್ಕಶಾಸ್ತ್ರದಲ್ಲಿ ಬರುವ 5)110883- ಪ೦ಂಚಾವಯವ ವಾಕ್ಯವಲ್ಲ. ಗತಕಾಲದ ಚರಿತ್ರೆಯನ್ನು 
ಹೆಬ್ಬಾಗಿಶೆನಿ೦ದ ಹೊರಣಗಟ್ಟಿದರೆ, ಹಿತ್ತಿಲ ಬಾಗಿಲಿಂದ ು ಬಂದೇ ತೀರುತ್ತದೆ. ನಾವು. 
ಸಾಕ್ಷಾತ್ತಾಗಿ ಬದುಕುತ್ತಿರುವ ಪ್ರಪಂಚದಲ್ಲಿರುವ ದುಃಖ- ದುರ್ಣಯಗಳನ್ನು ಯಾವ 
ಬದಲಾವಣೆ ಮಾಡಿ ಕಡಿಮೆ ಮಾಡಬಹುದು? ಎಂಬುದೇ ನಮ್ಮೆದುರಿರುವ ಸಮಸ್ಯೆ 
ಎನ್ನುತ್ತಾನೆ ವಾಲ್ಟೇರ್‌. 

ವಾಲ್ಪೇರನು ವಿಚಾರಪರತೆಯನ್ನೇ ನಂಬಿದವನು. ಅದರಿಂದಲೇ ಅವನು "ನಾವು 
ಮಾತು ಹಾಗೂ ಲೇಖನಗಳಿ೦ದ ಜನರನ್ನು ಪುಬುದ್ಧರನ್ನಾಗಿ ಮಾಡಬಹುದು, ಉತ್ತಮರನ್ನಾಗಿ 
ಮಾಡಬಹುದು' ಎಂದು ಹೇಳುತ್ತಾನೆ. ಮಾನವರ ಸ್ವಭಾವವನ್ನು ಬದಲಾಯಿಸ ದೆ ಅವರು 
ಕಟ್ಟಿದ ಸಂಸ್ಥೆಗಳನ್ನು ಬದಲಾಯಿಸಹೋದರೆ, ಹಾಗೆ. ಬದಲಾಯಿಸಿದ ಮರುಕ್ಷಣದಲ್ಲಿಯೇ 
ಅಪರಿವೃತ್ತ ಸ್ವಭಾವದ ಆ ಮಾನವರು ಅದನ್ನು ಮತ್ತೆ ಮೊದಲಿನಂತೆ ಕಟ್ಟದೆ ಬಿಡರು. 
ಮನುಷ್ಯರಿಂದ ಸಂಸ್ಥೆಗಳು, ಸಂಸ್ಥೆಗಳಿಂದ ಮನುಷ್ಯರು- ಅವರು ಅವನ್ನು ರೂಪಿಸಿದರೆ, 
ಅವು ಅವರನ್ನು ರೂಪಿಸುತ್ತವೆ. ಅವರು ಬದಲಾಗದೆ ಅವು ಬದಲಾಗಲಾರವು. ಅವು 
ಬದಲಾಗದೆ ಅವರು ಬದಲಾಗಲಾರರು| ಈ ವಿಷಮವೃತ್ತ ಅಥವಾ ಅನ್ಯೋನ್ಯಾಶ್ರಯವನ್ನು 
ಗೆಲ್ಲಬೇಕಾದರೆ ಬುದ್ಧಿಯು ಕಾರ್ಯವೆಸಗಬೇಕು. ಬುದ್ಧಿಯು ಜನರಿಗೆ ಶಿಕ್ಷಣ ನೀಡಿ ಮೆಲ್ಲಗೆ 
ಶಾಂತರೀತಿಯಿ೦ದ ಅವರನ್ನು ಬದಲಾಯಿಸಬಲ್ಲುದು. ರೂಸೋವಿನ ಪ್ರಕಾರ ಇದು 
ಸಾಧ್ಯವಾಗುವುದು ಮೂಲ ಪ್ರವೃತ್ತಿಯ ಹಾಗೂ ತೀಕ್ಷ್ಣ ಭಾವನೆಯ ಕಾರ್ಯದಿಂದ 
ಮಾತ್ರ; ಅದೊಂದೇ ಹಳೆಯ ಸಂಸ್ಥೆಗಳನ್ನು ಅಳಿದು ಹೃದಯದ ಅಪಣೆಯ ಮೇರೆಗೆ 
ಹೊಸವನ್ನು ಕಟ್ಟಬಲ್ಲುದು. ಬಹುಶಃ ಸತ್ಯವು ವಾಲ್ಟೇರ್‌ ಮತ್ತು ರೂಸೋಗಳ ನಡುವೆ 
ಇರುವಂತೆ ತೋರುತ್ತದೆ. ಹಳೆಯ ಸಂಸ್ಥೆಗಳನ್ನಳಿಯಲು ರೂಸೋ ಹೇಳಿದ ಹಾಗೆ 
ಮೂಲಪ್ರವೃತ್ತಿಯ ಬಲ ಬೇಕು; ಹೊಸ ಸಂಸ್ಥೆಗಳನ್ನು ರಚಿಸಲು ವಾಲ್ಪೇರ್‌ ಹೇಳುವ 
ಹಾಗೆ ಬುದ್ಧಿ ಕಾರ್ಯಪ್ರವೃತ್ತವಾಗಬೇಕು. 

ಧರ್ಮದ ಕುರಿತು ವಾಲ್ಟೇರ್‌ ಅಭಿಪ್ರಾಯ ಪಡುವದು ತು೦ಬ ಮನನೀಯವಾಗಿದೆ. 
ದೈವಶ್ರದ್ಧೆ ನೀತಿ ಪ್ರಚೋದಕವೆಂಬುದು ನಿಜ; ಅದರೆ ಅದರಲ್ಲಿ ಅಂಧಶ್ರದ್ಧೆಗೆ 
ಅವಕಾಶವಿರಕೂಡದು. ಧರ್ಮದಿಂದ ಆದ ಒಳಿತನ್ನು ಯಾರು ಬೇಡವೆಂದಾರು?) 
ಆದರೆ ಅದಕ್ಕಂಟಿಕೊಂಡ ಅ೦ಧಶ್ರದ್ಧೆಗಳಿಂದಾದ ಹಾವಳಿಯೂ ಅಷ್ಟಿಷ್ಟಲ್ಲ ಧರ್ಮದ 
ಕತ್ತು ಹಿಸುಕುವ ವಿಷಸರ್ಪವೆಂದರೆ ಅಂಧಶ್ರದ್ಧೆ. ಧರ್ಮಶ್ರದ್ಧೆ ಕೆಡದಂತೆ ಅದಕ್ಕೆ ಸುತ್ತಿಕೊಂಡ 
ಕುರುಡುನಂಬಿಗೆಗಳನ್ನು ಹೊಡೆದೋಡಿಸುವುದು ನಮ್ಮೆಲ್ಲರ ಆದ್ಯಕರ್ತವ್ಯ 


* ೧೧೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


೧೩ 


ಯುರೋಪ್‌ ಖಂಡದಲ್ಲಿ ಅನಂತರ ಪ್ರಖ್ಯಾತನಾದವನು ಜರ್ಮನ್‌ ತತ್ವಜ್ಞಾನಿ 
ಇಮ್ಯಾನುಯಲ್‌ ಕ್ಯಾಂಟ್‌. ಈತನ ಪ್ರಕಾರ ಜೀವನಸಮರದಲ್ಲಿ ಒಬ್ಬನು ಮತ್ತಿತರರ 
ಎರುದ್ಧ ಹೋರಾಡುವುದು ಸ್ವಾಭಾವಿಕ. ಅಂಥ ಹೋರಾಟದ ಮೂಲಕ ನಿಸರ್ಗವು 
ಜೀವನದ ಸುಪ್ತ ಶಕ್ತಿಗಳನ್ನು ಬೆಳೆಯಿಸುತ್ತದೆ. ಹೋರಾಟವು ಪ್ರಗತಿಯ ಅನಿವಾರ್ಯ 
ಹಿಮ್ಮೇಳ. ಎಲ್ಲರೂ ಸಾಮಾಜಿಕತೆಯುಳ್ಳವರಾದರೆ ಸಮಾಜವು ಕೊಳೆತು ನಾರಲಾರಂಭಿಸೀತು. 
ಮಾನವಕುಲ ಬದುಕಿ ಉಳಿದು ಬೆಳೆಯಬೇಕಾದರೆ ವೈಯಕ್ತಿಕತೆ ಹಾಗೂ ಸರ್ಧೆ ಎಂಬ 
ಒಂದು ವಿಧದ ಬೆರಕೆಯ ಲೋಹ ಅಗತ್ಯ. ಅಸಾಮಾಜಿಕ ಗುಣವೊಂದು ಮನುಷ್ಯನಲ್ಲಿ 
ಇಲ್ಲದಿದ್ದರೆ ಮನುಷ್ಯರೆಲ್ಲರೂ ಆರ್ಕೇಡಿಯದ ಕುರುಬರಂತೆ ಸಂಪೂರ್ಣ ಸಾಮರಸ್ಕದಿಂದ, 
ಪ್ರೇಮದಿಂದ, ತೃಪ್ತಿಯಿ೦ದ ಹಾಯಾಗಿ ಇದ್ದು ಬಿಡುತ್ತಿದ್ದರು. ಆಗ ಅವರ ಸುಪ್ತಶಕ್ತಿಗಳೆಲ್ಲವೂ 
ಸುಪ್ತವಾಗಿಯೇ ಉಳಿದು ಬಿಡುತ್ತಿದ್ದವು. ಮನುಷ್ಯನೆನೋ ಹೊಂದಿಕೆಯನ್ನು ಬಯಸುತ್ತಾನೆ. 
ಆದರೆ ನಿಸರ್ಗಕ್ಕೆ ಗೊತ್ತು- ಅವನ ಅ೦ತಃಶಕ್ತಿಗಳು ಕಾರ್ಯಪ್ರವೃತ್ತವಾಗಿ ಪ್ರಯತ್ನದ ಮೂಲಕ 
ಅಭಿವೃದ್ಧಿ ಹೊಂದಬೇಕಾದರೆ ಅವನಿಗೆ ವಿಸಂವಾದ ಬೇಕೇ ಬೇಕು ಎಂದು. ಆದುದರಿಂದ 
ಜೀವನಕ್ಕಾಗಿ ಮಾಡುವ ಸಂಗ್ರಾಮವು ಕೆಟ್ಟದ್ದಲ್ಲ. ಆದರೆ ಅದು ಕೆಲ ಪರಿಮಿತಿಗಳಲ್ಲಿ 
ಸಾಗಬೇಕೆಂಬುದು ಜನರಿಗೆ ಬಹುಬೇಗ ಗೊತ್ತಾಗುತ್ತದೆ. ಅದರಿ೦ದಲೇ ಸಮಾಜದಲ್ಲಿ 
ಕೆಲ ನೀತಿ, ನಿಯಮ, ಕಾಯದೆ, ಕಟ್ಟಳೆಗಳು ಉಂಟಾಗುತ್ತವೆ; ನಾಗರಿಕ ಸಮಾಜ 
ಬೆಳೆಯುತ್ತದೆ. 

ಆದರೆ ಸಮಾಜರೂಪದಲ್ಲಿ ಸಂಘಟಿತರಾಗಿ ಬಾಳಲು ಜನರನ್ನು ಪ್ರೇರಿಸಿದ, 
ಒತ್ತಾಯಿಸಿದ ಅಸಾಮಾಜಿಕತೆಯೆ ಒಂದೊಂದು ಸಾರ್ವಪ್ರಭುತ್ವವೂ ತನ್ನ ವಿದೇಶ 
ಸಂಬ೦ಧಗಳಲ್ಲಿ ಅನಿಯಂತ್ರಿತ ಸ್ವಾತಂತ್ರ್ಯವನ್ನು ವಹಿಸುವ ಮನಃಪ್ರಣಾಲಿಯುಳ್ಳದ್ದು 
ಆಗುವಂತೆಯೂ ಮಾಡುತ್ತದೆ. ಅಂದರೆ ಮೊದಲು ವ್ಯಕ್ತಿಗಳು ತಮ್ಮ ಪರಸ್ಪರ 
ಅಸಾಮಾಜಿಕತೆಗಳಿ೦ದ ಪಾರಾಗಲು ಸಂಘಟಿತರಾಗಿ ರಾಜ್ಯವನ್ನು ಕಟ್ಟಕೊ೦ಡರಲ್ಲವೆ? 
ಹಾಗೇ ಆ ವ್ಯಕ್ತಿಗಳ ಅಸಾಮಾಜಿಕತೆ ಅವರ ರಾಜ್ಯಗಳಲ್ಲೂ ಕ೦ಡು ಬ೦ದು ವೈಯಕ್ತಿಕ 
ರಾಜ್ಯಗಳು ಪರಸ್ಪರ ಫರ್ಷಣಕ್ಕಾರಂಭಿಸಿವೆ. ಇದರಿಂದ ಪಾರಾಗಲು ರಾಜ್ಯಸಮಾಜವೊಂದು 
ನಿಯಮಘಟಿತ ಸಮಾಜಗಳಂತೆಯೇ ರಚಿತವಾಗಬೇಕಾಯಿತು. ಅನಾಗರಿಕ ವ್ಯಕ್ತಿಗಳು 
ಕಾಯದೆಯ ಕರಾರಿನ ತತ್ವವನ್ನಾಧರಿಸಿ ಸಮಾಜವನ್ನು ಕಟ್ಟಕೊ೦ಡು ಆ ಮೂಲಕ 
ಪರಸ್ಪರ ದುಷ್ಪತನದಿ೦ದ ತಮ್ಮನ್ನು ರಕ್ಷಿಸಿಕೊಳ್ಳಲು ಹೊರಟಂತೆಯೇ ಜಗತ್ತಿನ ರಾಜ್ಯಗಳೂ 
ತಮ್ಮ ತಮ್ಮ ವೈಯಕ್ತಿಕ ಹಿಂಸಾಶೀಲದಿ೦ಂದ ಪರಸ್ಪರವಾಗಿ ಸಂರಕ್ಷಣೆ ಪಡೆಯಲು 
ರಾಜ್ಯಸಮಾಜವನ್ನು ಕಟ್ಟಿಕೊಳ್ಳುವ ಕಾಲವೀಗ ಬಂದಿದೆ. ಇತಿಹಾಸದ ಇಡಿ ಅರ್ಥವೇ, 
ಗತಿಯೇ ಕ್ರೋಧ-ಹಿಂಸೆಗಳನ್ನು ದಿನೇದಿನೇ ಹೆಚ್ಚು ಹೆಚ್ಚು ನಿಯಂತ್ರಣಕ್ಕೊಳಪಡಿಸುತ್ತ 
ಹೋಗಿ, ಆ ಮೂಲಕ ಸತತವೂ ಶಾಂತಿಯ ಕ್ಷೇತ್ರವನ್ನು ವಿಸ್ತರಿಸುತ್ತ ಮು೦ಬರಿಯುವುದಾಗಿದೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೧೭ * 


ಮಾನವಕುಲದ ಇಡಿ ಇತಿಹಾಸವನ್ನು ಅವಲೋಕಿಸಿದರೆ, ಒಳಗೂ, ಹೊರಗೂ 
ಪರಿಪೂರ್ಣವಾದ ಒಂದು ರಾಜಕೀಯ ಸಂವಿಧಾನ ತಯಾರಾಗಬೇಕು- ಆ ಅದ್ವಿತೀಯ 
ರಾಜ್ಯದಲ್ಲಿ ಮಾನವರ ನಿಸರ್ಗದತ್ತ ಶಕ್ತಿಗಳೆಲ್ಲವೂ ಸಂಪೂರ್ಣವಾಗಿ ಬೆಳೆದು ನಿಲ್ಲಬೇಕು 
ಬ ಗುಪ್ತ ಯೋಜನೆಯನ್ನು ನಿಸರ್ಗವು ಕಾರ್ಯರೂಪಕ್ಕೆ ತರಲೆದ್ದಂತೆ ತೋರುತ್ತದೆ. 
ಇಂಥ ಪ್ರಗತಿಯಿಲ್ಲದೆ ಹೋದಲ್ಲಿ "'ಉತ್ತರೋತ್ತರವಾಗಿ ಎದ್ದ ನಾಗರಿಕತೆಗಳ ದುಡಿತವೆಲ್ಲವೂ 
ವ್ಯರ್ಥ ಎನ್ನಬೇಕಾಗುತ್ತದೆ; ಮತ್ತು ಹಿ೦ಂದುಗಳಂತೆ ಎಲ್ಲರೂ ಭೂಮಿಯು ನಾವು ಹಿಂದೆ 
ಎಂದೋ ಮಾಡಿ ಮರೆತುಬಿಟ್ಟ ಹಳೆಯ ಪಾಪಗಳನ್ನು ತೊಳೆಯಲು ಸಿದ್ಧವಾದ ಸ್ಥಳ 
ಎ೦ದು ನಂಬಬೇಕಾಗುತ್ತದೆ. 


ಸಾರ್ವಜನಿಕ ಶಿಕ್ಷಣಕ್ಕಾಗಿ ವೆಚ್ಚ ಮಾಡಲು ನಮ್ಮ ಶಾಸಕರ ಹತ್ತಿರ ಹಣವಿಲ್ಲ. 
ಏಕೆಂದರೆ ಅವರ ಎಲ್ಲ (ಸರಕಾರದ) ಹಣವೂ ನಾಳೆ ಬರಲಿರುವ ಯುದ್ಧದ ಸಿದ್ಧತೆಗಾಗಿ 
ಮಾಡುವ ವೆಚ್ಚದ ಖಾತೆಗೆ ಸೇರಿಸಲ್ಪಟ್ಟದೆ. ಸಿದ್ಧ ಸೈನ್ಯಗಳೆಲ್ಲವನ್ನೂ ವಿಸರ್ಜಿಸದ ಹೊರತು 
ರಾಷ್ಟಗಳಿ೦ದು 'ನಾಗರಿಕ ಎನಿಸಲಾರವು. “.ದೃಸೈನೈಗಳು, (೫. 11105) ಪ್ರತಿಯೊಂದು 
ರಾಜ್ಯವನ್ನೂ ಇನ್ನೊಂದಕ್ಕಿಂತ ಹೆಚ್ಚು ಸಶಸ್ತ್ರ ಸೈನಿಕರನ್ನಿಟ್ಟುಕೊಳ್ಳಬೇಕೆಂದು ಪೈಪೋಟಿ 
ನಡೆಸಲು ಹಚ್ಚುತ್ತವೆ. ಸೈನಿಕರ ಸಂಖ್ಯೆಯನ್ನು ಬೆಳೆಯಿಸುವುದಕ್ಕೆ ಗಡಿಯಿಲ್ಲ, ಮಿತಿಯಿಲ್ಲ. 
ಸೈನ್ಯಸಜ್ಜಿಗಾಗಿ ಮಾಡಬೇಕಾಗಿ ಕುತ ವೆಚ್ಚದ ಫಲವಾಗಿ ಕ್ರಮೇಣ ಕಾಲ "ಹೋದ ಹಾಗೆ 
ಶಾಂತಿಯು ಒಂದು ಚಿಕ್ಕ ಯದ್ಧಕ್ಕಿಂತ ಹೆಚ್ಚು ದಮನಕಾರಿ ಎನಿಸುತ್ತದೆ. ಈ ಅಧಿಕ 
ವೆಚ್ಚದ ಭಾರವನ್ನು ಪರಿಹರಿಸಿಕೊಳ್ಳಲೆಂದು ಸಿದ್ಧ ಸೈನ್ಯವನ್ನು ಆಕ್ರಾಮಕೆ ಯುದ್ಧಗಳನ್ನು 
ನಡೆಸ ಲು ಬಳಸಿಕೊಳ್ಳುವುದು ಅಗತ್ಯವೆನಿಸುತ್ತದೆ. ದರ. ಯುದ್ಧಕಾಲದಲ್ಲಿ ಸೈನ್ಯವು 
ಆಜ್ಞೆ- ಆಗ್ರಹ- ಅಪಹಾರಗಳ ಮೂಲಕ ದೇಶವನ್ನು ಹೀರಿ ತನ್ನನ್ನು ಹೊರೆದುಕೊಳ್ಳುತ್ತದೆ. 
ಈ ಕಾರ [ವನ್ನದು ಸಾಧ್ಯವಾದರೆ ಶತ್ರುರಾಜ್ಯದಲ್ಲಿ ನಡಸುತ್ತದೆ. ಸಾಧ್ಯವಾಗದಿದ್ದಲ್ಲಿ ಸ್ವದೇಶದಲ್ಲೇ 
ನಡೆಸಿಬಿಡುತ್ತದೆ. ಈ ಎರಡನೆಯ ಕ್ರಮ ಕೂಡ ಸರಕಾರಿ "ವೆಚ್ಚದಿಂದ ಅದನ್ನು ಸಾಕುವುದಕ್ಕಿಂತ 
ಉತ್ತಮ ಎನಿಸುತ್ತದೆ- ಆಗ. 

ಹೀಗೆ ಸಾಮ್ರಾಜ್ಯಕ ಲೋಭವು ರಾಜ್ಯಗಳಿಗೆ ಹಿಡಿಯಲು ಯುರೋಪಿನಲ್ಲಿ ಆ 
ಕಾಲದಲ್ಲಿದ್ದ ಸ್ನ ಓಯಂಪ್ರಬಭು ಸಂವಿಧಾನ (0೦18೩/೦010೩! ಲಿಂ15೬(00) 
ಸಾರವೇ ಹು ಕ್ಯಾಂಟನ ಮತ. ಪರರಾಷ್ಟಗಳಿಂದ ಲೂಟಿಮಾಡಿ ತಂದ 
ಧನ-ಕನಕಗಳನ್ನು ರಾಜ್ಯದ ಕೆಲವೇ ಸ್ವಯಂಪ್ರಭುಗಳು ತಮ್ಮಲ್ಲಿ ಹಂಚಿಕೊಂಡು ಬಿಡುತ್ತಾರೆ. 
ಪ್ರಜಾಸತ್ತೆ ಬ ರಾಜ್ಯದಲ್ಲಾದರೆ ಈ ಅಂತಾರಾಷ್ಟ್ರೀಯ ಕಳ್ಳ ಮಾಲುಗಳ ಹಂಚುವಿಕೆ 
ಬಹಳ "ಜನರಲ್ಲಿ ನಡೆಯಬೇಕಾಗಿ ಬರುವುದರಿಂದ, ಹಾಗೆ" ಹಂಚಿದರೆ ಪ್ರತಿಯೊಬ್ಬ 
ಪ್ರತಿನಿಧಿಗೂ ಅತ್ಯಲ್ಪ ಸಿಗುವುದರಿಂದ ಅಂಥ ಸಾಮ್ರಾಜ್ಯಕ ಅಕ್ರಮಣಗಳು ಆಕರ್ಷಕವಂದು 
ಜನರಿಗೆ ತೋರಲಾರದು. ಈ ದೃಷ್ಟಿಯಿ೦ದ ವಿಚಾರ ಮಾಡಿದ ಕ್ಯಾಂಟ್‌ ಮಹಾಶಯನು 
೧೭೯೫ರಲ್ಲಿ ಪ್ರಕಟವಾದ “ಶಾಶ್ವತ ಶಾಂತಿ” ಎಂಬ ನಿಬ೦ಧದಲ್ಲಿ ಮೊಟ್ಟಮೊದಲು- 
“ಪ್ರತಿಯೊಂದು ರಾಜ್ಯದ ವ್ಯಾವಹಾರಿಕ ಸಂವಿಧಾನವೂ ಗಣಸತ್ತಾತ್ಮಕವಾಗಿರಬೇಕು; ಮತ್ತು 


* ೧೧೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ರಾಜ್ಯದಲ್ಲಿಯ ಎಲ್ಲರ ಮತಗಣನೆ ನಡೆಸದೆ ಯುದ್ಧವನ್ನೆಂದೂ ಸಾರಕೂಡದು””- ಎಂದು 
ಬರೆದ. ಸಾಕ್ಷಾತ್ತಾಗಿ ಯುದ್ಧ ಮಾಡುವವರಿಗೆ ಯುದ್ಧ ಬೇಕೋ ಶಾಂತಿ ಬೇಕೋ 
ಎ೦ಬುದನ್ನು ನಿರ್ಣಯಿಸುವ ಹಕ್ಕಿದ್ದಲ್ಲಿ ಇತಿಹಾಸವೆಂದೂ ರಕ್ತಾಕ್ರರಗಳಿ೦ದ ಬರೆಯಲ್ಪಡದು. 
ಹಾಗಲ್ಲದೆ ಪ್ರಜೆಗೆ ಮತಾಧಿಕಾರವಿಲ್ಲದ ರಾಜ್ಯದಲ್ಲಿ ಅರ್ಥಾತ್‌ ಗಣಸತ್ತೆಯಿಲ್ಲದಲ್ಲಿ ಯುದ್ಧ 
ಮಾಡಬೇಕೆಂದು ನಿಮಿಷಾರ್ಧದಲ್ಲಿ ನಿರ್ಣಯಿಸಿಬಿಡಬಹುದು. ಏಕೆ೦ದರೆ, ಅಂಥ ರಾಜ್ಯದ 
ಶಾಸಕರು ಕೇವಲ ಪ್ರಜೆ ಇಲ್ಲವೆ ನಾಗರಿಕರಲ್ಲ; ಅವರು ಅದರ ಒಡೆಯರು; ಅವರಿಗೆ 
ಯುದ್ಧದಿಂದ ಯಾವ ವೈಯಕ್ತಿಕ ಹಾನಿಯೂ ಆಗದು; ಅವರು ತಮ್ಮ ಯಾವ 
ಐಷಾರಾಮಾಂಶವನ್ನೂ ಕಳೆದುಕೊಳ್ಳಬೇಕಾಗಿಲ್ಲ. ಅಂಥವರು ಬೇಟೆಗೆ ಹೋಗಬೇಕೆಂದು 
ನಿರ್ಣಯಿಸುವಷ್ಟು ಸುಲಭವಾಗಿ ಯುದ್ಧಮಾಡಲು ನಿರ್ಣಯಿಸಬಲ್ಲರು! 


ಯಾವ ಸರಕಾರದ ಕರ್ತವ್ಯವಾದರೂ ವ್ಯಕ್ತಿಗೆ ನೆರವೀಯುವುದು ಮತ್ತು ಆತನನ್ನು 
ಅಭಿವೃದ್ಧಿಗೊಳಿಸುವುದಲ್ಲದೆ, ಅವನನ್ನು ಬೇಕಾದ ಹಾಗೆ ಬಳಸಿಕೊಳ್ಳುವುದು ಮತ್ತು 
ದುರುಪಯೋಗ ಮಾಡಿಕೊಳ್ಳುವದು ಅಲ್ಲ. ಆದುದರಿ೦ದ ದಾಸ್ಯ ಹಾಗೂ ಶೋಷಣೆಗಳಿಲ್ಲದ 
ಪ್ರಜಾಸತ್ತಾತ್ಮಕವಾದ ಗಣರಾಜ್ಯವೇ ಸರ್ವಾದರಣೀಯ. ಪ್ರತಿಯೊಬ್ಬನಿಗೂ ಅವನವನದೇ 
ಆದ ಒಂದು ಸಿದ್ಧಿಯಿದೆ. ಪುರುಷಾರ್ಥವಿದೆ ಎ೦ಬುದು ಸ್ಥಿರಗೊಳ್ಳಬೇಕು. ಯಾವುದೋ 
ಒ೦ದು ಹೊರ ಉದ್ದೇಶಕ್ಕಾಗಿ ಪ್ರಜೆಯನ್ನು ಬಳಸಿಕೊಳ್ಳುವುದು ಮಹಾ ಅಪರಾಧ. 
(ಇನ್ನು ಪ್ರಜೆಗಳ ಉದ್ಧಾರದ ಹೆಸರಿನಲ್ಲೇ" ಅವರನ್ನೂ `ಅವರ ಶ್ರಮ-ವಿತ್ತಗಳನ್ನೂ 
ಹುಹಿಸಚಾಗ ಮಾಡಿಕೊಂಬ ತಂತ್ರವನ್ನೂ ರಾಜಕಾರಣಿಗಳು ಬಲ್ಲರೆನ್ನಿ ಪ್ರಜೆಯ 
ವ್ಯಕ್ತಿಗೌರವಕ್ಕೆ ಬೆಲೆ ಕೊಡದ ಧರ್ಮವಾದರೂ` ಒಂದು ವಂಚನೆಯೇ, ಕಪಟನಾಟಕವೇ. 
ಆದುದರಿಂದ ರಾಜ್ಯದಲ್ಲಿ "ಸಮಾನತೆ' ಇರಬೇಕು. ಯಾವುದರಲ್ಲಿ ಸಮಾನತೆ? ವ್ಯಕ್ತಿ 
ಸಾಮರ್ಥ್ಯದಲ್ಲಲ್ಲ; ಅವಕಾಶ ಲಾಭದಲ್ಲಿ. ವ್ಯಕ್ತಿಗಳಿಗೆ ತಮ್ಮ ವೈಯಕ್ತಿಕ ಶಕ್ತಿಗಳನ್ನು 
ಬೆಳೆಸಿಕೊಂಡು ಬಳಸಲು ಸಮಾನಾವಕಾಶವಿರಬೇಕು. ಆಗರ್ಭವೂ ವರ್ಗನಿಷ್ಠವೂ ಆದ 
ಹಕ್ಕುಗಳಿಗೆ ಅರ್ಥವಿಲ್ಲ. ಎಲ್ಲ ಆನುವಂಶಿಕ ಹಕ್ಕುದಾರಿಕೆಯೂ ಹಿ೦ದೆ ಒ೦ದಲ್ಲ ಒಂದು 
ಸಲ ಇನ್ನೊಬ್ಬರಿಂದ ಕಸಿದುಕೊಂಡದ್ದೇ ಸರಿ; ಹೇಗಾದರೂ ಗೆದ್ದುಕೊ೦ಡದ್ದೇ ಆಗಿರುತ್ತದೆ. 
ಈ ಪ್ರಕಾರ ಎಲ್ಲೆಲ್ಲೂ ಪ್ರಜಾಪ್ರಭುತ್ವ ನಿಲ್ಲಬೇಕು, ಎಲ್ಲರಿಗೂ ಸ್ವಾತಂತ್ರ್ಯ ಸಿಗಬೇಕು 
ಎ೦ದು ಸಾರಿದ ವೀರ ತತ್ವಜ್ಞಾನಿ ಕ್ಯಾಂಟ್‌ ತನ್ನ ವೃದ್ಧದಶೆಗೆ ಮುಟ್ಟಿ ೧೮೦೪ರಲ್ಲಿ 
ಅಮರನಾದನು. 


೧೪ 


ಆ ಬಳಿಕ ಜರ್ಮನಿಯಲ್ಲಿ ಜನ್ಮ ತಳೆದ ಮತ್ತೊಬ್ಬ ತತ್ವಜ್ಞಾನಿ ಪ್ರಸಿದ್ಧನಾದ. ಅವನೇ 
ಜಾರ್ಜ್‌ ವಿಲ್‌ಹೆಮ್‌ ಫೆಡ್‌ರಿಕ್‌ ಹೆಗೆಲ್‌. ಇವನು ಸ್ಥಾಪಿಸಿದ್ದು “ವಿರೋಧ ಸಮನ್ವಯ 
ಸಿದ್ಧಾಂತವನ್ನು.” ಅದರ ಪ್ರಕಾರ ಪ್ರತಿಯೊಂದು ಸನ್ನಿವೇಶದಲ್ಲಿಯೂ ಎರಡು ವಿರುದ್ಧ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೧೯ * 


ಕೋಟಿಗಳಿರುತ್ತವೆ. ಅವನ್ನು ವಿಕಾಸವು ಒಂದು ಹೊಂದಿಕೊಳ್ಳಬಲ್ಲ ಐಕ್ಯದಿಂದ 
ಸಮನ್ವಯಗೊಳಿಸಬೇಕು. ನಮ್ಮ ಇಂದಿನ ಸಾಮಾಜಿಕ ಪದ್ಧತಿಯಲ್ಲಿ ಉತ್ತೇಜಕವಾದ 
ವ್ಯಕ್ತಿವಾದವಿದೆ ಎಂದುಕೊಂಡರೆ. ಕೆಲ ಕಾಲಾನಂತರ ಅದು ಸಹಕಾರಿ ಸ ಸಾರ್ವಪ್ರಭುತ್ವದ 
ಆವಶ್ಯಕತೆಯನ್ನು ಉಂಟುಮಾಡುತ್ತದೆ. ಅದಕ್ಕೂ ಮುಂದಿನ ಕಾಲದಲ್ಲಿ ವ್ಯಕ್ತಿವಾದವೂ 
ಇರದು, ಸಾರ್ವಪ್ರಭುತ್ವವಾದವೂ ಇರದು- ಆದರೆ ಉತ್ತಮ ಜೀವನಕ್ಕೆ ಹೇತುವೆನಿಸುವ 
ಹಾಗೆ ಅವೆರಡೂ ಪದ್ಧತಿಗಳ ಅಂಶಗಳು ಕೂಡಿದ ಒಂದು ಸಮನ್ವಿತವಾದ ಹೊಸ 
ಪದ್ಧತಿಯು ಉದಯವಾಗುತ್ತದೆ. ಈ ಮೂರು ಮೆಟ್ಟಿಲುಗಳ ಒಂದು ಅವಸ್ಥೆ ಮುಗಿದ 
ನಂತರ ಅದರಿಂದ ಮತ್ತೆ ಇಂತಹ ಮೂರು ಮೆಟ್ಟಲುಗಳ ಅವಸ್ಥೆ ಬರುವುದು. ಆಗ 
ಇದಕ್ಕೂ ಹೆಚ್ಚಿನ ಸಂಘಟನೆ ಸಮ್ಮಿಶ್ರ ಸ್ಥಿತಿ ಮತ್ತು ಐಕ್ಕಭಾವಗಳು ಸಮಾಜದಲ್ಲಿ ನೆಲೆ 
ನಿಲ್ಲುತ್ತವೆ. ಈ ಪ್ರಕಾರ ವಿಚಾರದ ಗತಿಯು ವಸ್ತುಗತಿಗೆ ಸರಿಸಮವಾಗಿರುತ್ತದೆ; ಪ್ರತಿಯೊಂದು 
ಗತಿಯಲ್ಲಿಯೂ ಐಕ್ಕದಿಂದ ವೈವಿಧ್ಯದ ಮೂಲಕ ಐಕ್ಕ್ಯಗತ ವೈವಿಧ್ಯಕ್ಕೆ ಸಾಗುವ 
ವಿರೋಧಸಮನ್ವಯದ ಪುರೋಗತಿಯಿದೆ. ವಿಚಾರವೂ ಇರವೂ ಒಂದೇ ವಿಧಿಯನ್ನು 
ಅನುಸ ರಸುತ್ತವೆ; ಮತ್ತು ತರ್ಕಶಾಸ್ತ್ರ ಸ್ಮವೂ ಅತಿಭೌತಶಾಸ್ತ ಸ್ವವೂ ಒಂದೇ. 


ಈ ವಿರೋಧಸಮನ್ವಯದ ಪ್ರಕ್ರಿಯೆ ಮತ್ತು ಭೇದಗತ ಅಭೇದಗಳು ಮನೋಗ್ರಾಹ್ಯ 
ಮನಸ್ಸಿನ ಹಾಗೂ ತತ್ವಜ್ಯಾನದ ಕರ್ತವ್ಯವೆಂದರೆ ಜೇದ ಅಥವಾ ವೈವಿಧ್ಯದಲ್ಲಿ ಗೂಢವಾಗಿರುವ 
ಐಕ್ಯ 'ಶಿಥವಾ ಅಭೇದವನ್ನು ಹುಡುಕಿ ತೆಗೆಯುವುದು. ಅದೇ ಮೇರೆಗೆ ಶೀಲವನ್ನೂ 
ಚಾರಿತ್ರ ಜವನ್ನೂ ಏಕೀಕರಿಸುವುದು ನೀತಿಶಾಸ್ತ್ರದ ಕರ್ತವ್ಯ; ವ್ಯಕ್ತಿಗಳನ್ನು ರಾಜ್ಯವನ್ನಾಗಿ. 
ಒಂದುಕೂಡಿಸುವ ಕರ್ತವ್ಯವು ರಾಜ್ಯಧರಕ್ಕೆ ಸೆ ಸೇರಿದ್ದು, ಹಾಗೆಯೇ ಎಲ್ಲ ಎರುದ್ಧ 
ಕೋಟಿಗಳೂ ಸಮನ್ವಿತವಾಗುವ ಐಕ್ಕಸ್ವರೂಪದ ಮತ್ತು ಜೀವ-ಜಡ, ಕರ್ತೃ-ಕರ್ಮ, 
ಒಳಿತು-ಕೇಡುಗಳ ಡು ದೊಡ್ಡ ಮೊತ್ತವೆನಿಸಿದ ಸರ್ವ ನಿರಪೇಕ್ಷನಾದ ಪರಮಾತ್ಮನನ್ನು 
ಸೇರಿ ಅನುಭವಕ್ಕೆ ತಂದುಕೊಳ್ಳುವುದು ಧರ್ಮದ ಕರ್ತವ್ಯ. ದೇವರು ಅಥವಾ ಪರಮಾತ್ಮನು 
ಸಂಬಂಧಗಳ ಒಂದು ಮಂಡಲ. ಅವನಲ್ಲಿ ಎಲ್ಲ ವಸ್ತುಗಳ ಚಲನೆ ಅಸ್ತಿತ್ವ ಮತ್ತು 
ಅರ್ಥಗಳಿವೆ. ಮನುಷ್ಯನಲ್ಲಿ ಪರಮಾತ್ಮನು ಆತ್ಮಪಜ್ಞೆಯ ಮಟ್ಟಕ್ಕೇರಿ ಪರಮಾತ್ಮ ಕಲ್ಪನೆಯ 
ರೂಪವನ್ನು ತಾಳುತ್ತಾನೆ-ಅ೦ದರೆ ಮನುಷ್ಯನ ವಿಚಾರವು ತಾನು ಪರಮಾತ್ಮನ ಅಂಶವೆಂದು 
ತಿಳಿದುಕೊಂಡು ವೈಂಶುಕ್ತಿಕ ಇತಿಮಿತಿಗಳನ್ನೂ ಉದ್ದೇಶಗಳನ್ನೂ ಮೀರಿ 
ವಿಶ್ವಸಂಘರ್ಷದಡಿಯಲ್ಲಿ ಅಡಗಿರುವ ಸರ್ವವಸ್ತು ಸಾಮರಸ್ಕ ವನ್ನು. ಗ್ರಹಿಸುತ್ತದೆ. 'ಎಚಾರವೇ 
ವಿಶ್ವದ ಮೂಲದ್ರವ್ಯ ವಿಶ್ವದ ಯೋಜನೆಯು ಸಂಪೂರ್ಣ ತರ್ಕಬದ್ಧವಾದುದು. 

ಘರ್ಷಣೆಯೂ ಕೇಡೂ ಕೇವಲ ನಿಷೇಧರೂಪದ ಕಲ್ಪನಾವಿಲಾಸಗಳಲ್ಲ; ಅವು 
ಸಾಕಷ್ಟು ಸತ್ಯವಾದವುಗಳು. ಆದರೆ ವಿವೇಕದ ದೃಷ್ಟಿಯಲ್ಲಿ ಅವು ಪೂರ್ಣತೆ ಹಾಗೂ 
ಒಳಿತುಗಳನ್ನು ಮುಟ್ಟುವ ಏಣಿಯ ಮೆಟ್ಟಲುಗಳು. ಹೋರಾಟವೇ ಬೆಳವಣಿಗೆಯ ವಿಧಿ. 
ಜಗತ್ತಿನ ಸಾವು ನೋವು, ಗಡಿಬಿಡಿ ಗೊ೦ದಲಗಳಲ್ಲಿಯೇ ಮನುಷ್ಯ ಚಾರಿತ್ರವು 
ರೂಪುಗೊಳ್ಳುತ್ತದೆ. ಬಲಾಢ್ಯರ ಹೊಣೆಗಾರಿಕೆ ಮತ್ತು ಕ್ಷೇಶಗಳ ಮೂಲಕವೇ ಮನುಷ್ಯನ 


* ೧೨೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 
ವ್ಯಕ್ತಿತ್ವವು ತನ್ನ ನಿಜವಾದ ನಿಲುವಿನ ಎತ್ತರಕ್ಕೆ ಏರುತ್ತದೆ. ದುಃಖಕ್ಕೂ ಒಂದು ನೀತಿಯಿದೆ; 
ಅದೊಂದು ಜೀವನದ ಕುರುಹು ಮತ್ತು ಪುನರ್ರಚನೆಯ ಪ್ರಚೋದನೆ. ವಸ್ತು ವಿವೇಕದಲ್ಲಿ 
ಭಾವನೆಯ ಆವೇಶಕ್ಕೂ ಒಂದು ಸ್ಥಾನವಿದೆ. ಜಗತ್ತಿನಲ್ಲಿ ಯಾವ ಮಹತ್ಕಾರ್ಯವೂ 
ಭಾವಾವೇಶವಿಲ್ಲದೆ ಸಾಧಿಸಲ್ಪಟ್ಟಿಲ್ಲ. ಬಾಳು ಸುಖಕ್ಕಾಗಿ ಇರುವುದಲ್ಲ- ಅದಿರುವುದು 
ಸಾಧಿಸಿ ಸಿದ್ಧಿಹೊ೦ದುವುದಕ್ಕಾಗಿ. ಪ್ರಪಂಚದ ಇತಿಹಾಸವು ಸುಖದ ರಂಗಸ್ಥಲವಲ್ಲ. 
ಸುಖಾವಧಿಗಳು ಅದರ ಇತಿಹಾಸದ ಹೆಬ್ಬೊತ್ತಿಗೆಯ ಖಾಲಿ ಪುಟಗಳು. ಏಕೆ೦ದರೆ ಅವು 
ಸಾಮರಸ್ಯದ ಕಾಲಗಳು. ಇ೦ತಹ ಜಡ ತೃಪ್ತಿಯು ಮನುಷ್ಯನಿಗೆ ಹೇಳಿಸಿದ್ದಲ್ಲ. ಇತಿಹಾಸವು 
ನಿರ್ಮಿಸಲ್ಪಡುವುದು ವಿರೋಧ ಸಮನ್ವಯದ ಚಳವಳಿಯಿಂದ. ಅದೊಂದು ಕ್ರಾಂತಿ 
ಮಾಲೆ. ಅದರಲ್ಲಿ ಜನಗಳಾದ ಮೇಲೆ ಜನಗಳು, ಪ್ರತಿಭಾವಂತರಾದ ಮೇಲೆ ಪ್ರತಿಭಾವಂತರು 
ಪರಮಾತ್ಮನ ಸಾಧನಗಳಾಗಿ ಕೆಲಸ ಮಾಡುತ್ತಾರೆ. ಮಹಾ ಪುರುಷರು ಜಭವಿಷ್ಯತ್ತನ್ನು 
ಹೆರುವ ತಾಯಂದಿರೆಂಬುದಕ್ಕಿಂತ ಅದನ್ನು ಹೆರಿಸುವ ಬಿಜ್ಜಂತಿಯರೆಂಬುದು ಹೆಚ್ಚು 
ನಿಜವಾದ ಮಾತು. ಅವರು ಒದಗಿಸಿ ಕೊಟ್ಟದ್ದನ್ನು ಯುಗಧರ್ಮವು ಸಾಕಿ ದೊಡ್ಡದು 
ಮಾಡುತ್ತದೆ. ಪ್ರತಿಭಾವಂತನೂ ಎಲ್ಲರಂತೆಯೇ ರಾಶಿಗೊ೦ದು ಕಲ್ಬನ್ನು ಹಾಕುತ್ತಾನೆ. 
ಸುದೈವದಿ೦ದ ಅದು ಕೊನೆಯ ಕಲ್ಲಾಗಿ ಪರಿಣಮಿಸಿ ಆ ಕೂಡಲೇ ಆ ಕಲ್ಲಿನ ರಾಶಿಯು 
ಒ೦ದು ಸುಂದರವಾದ ಗೋಪುರದ್ವಾರವಾಗಿ ನಿಂತುಬಿಡುತ್ತದೆ. 


ಮೇಲೆ ಹೇಳಿದಂಥ ತತ್ವಜ್ಞಾನವು ಅವಶ್ಯವಾಗಿ ಕ್ರಾಂತಿಕಾರಿ ತೀರ್ಪುಗಳಿಗೆ 
ನಮ್ಮನ್ನೊಯ್ದು ಮುಟ್ಟಿಸುತ್ತದೆ. ಅದರ ಪ್ರಕಾರ ರಾಜ್ಯಧರ್ಮದ ಅತ್ಯಂತ ಗಂಭೀರವಾದ 
ವಿಧಿಯೆಂದರೆ ಸ್ವಾತಂತ್ರ್ಯ. ಸ್ಟಾತಂತ್ರ್ಯವು ಬದಲಾವಣೆಯ ದ್ವಾರ. ಏಕೆಂದರೆ, ಜೀವನದ 
ಪರಮ ತತ್ವವು ಬದಲಾವಣೆಯೇ ಅಲ್ಲವೆ? ಇಲ್ಲಿ ಯಾವ ಪರಿಸ್ಥಿತಿಯೂ ನಿತ್ಯವಲ್ಲ. 
ಪದಾರ್ಥಗಳ ಪ್ರತಿಯೊಂದು ಅವಸ್ಥೆಯಲ್ಲೂ ಪರಸ್ಪರ ವಿರೋಧವಿದ್ದೇ ಇರುತ್ತದೆ. ಹಾಗೂ 
ಅದನ್ನು ಎರುದ್ಧ ಪದಾರ್ಥಗಳ ಸಂಘರ್ಷವೊಂದೇ ಪರಿಹರಿಸಬಲ್ಲುದಲ್ಲವೆ? ಹೀಗಿರುವಾಗ 
ಇತಿಹಾಸವೆಂಬುದು ಸ್ವಾತಂತ್ರ್ಯದ ಬೆಳವಣಿಗೆ; ಮತ್ತು ರಾಜ್ಯವೆ೦ಬುದು ಸಂಘಟತವಾದ 
ಸ್ವಾತಂತ್ರ್ಯ ವಾಸ್ತವಿಕವಾದುದೆಲ್ಲವೂ ತರ್ಕಬದ್ಧವಾದುದು. ಇರುವುದೆಲ್ಲವೂ ಸರಿಯಾದುದು. 
ಐಕ್ಯವೇ ಅಭಿವೃದ್ಧಿಯ ಗುರಿ. ಕ್ರಮವ್ಯವಸ್ಥೆಯೇ ಸ್ವಾತಂತ್ರ್ಯದ ಪ್ರಥಮಾವಶ್ಯಕತೆ. ಎಷ್ಟೇ 
ನಶ್ಚರವಾದ ಸನ್ನಿವೇಶವಾದರೂ ತಾನೊಂದು ಎಕಾಸಾವಸ್ಥೆಯಾಗಿ ಅಷ್ಟು ಕಾಲ ಉಳಿದಿರುವ 
ದೇವದತ್ತ ಹಕ್ಕುಳ್ಳದ್ದು. 

ಹೆಗೆಲ್ಲನ ತತ್ವವಿಚಾರದಲ್ಲಿರುವ ಎರುದ್ಧ ಕೋಟಿಗಳ ಫಲವಾಗಿ, ಅವನ ಅನಂತರದ 
ತಲೆಮಾರಿನಲ್ಲಿ ಅದಕ್ಕೆ ದಕ್ಷಿಣಪಂಥ ಮತ್ತು ವಾಮಪಂಥಗಳೆಂಬ ಎರಡು ಶಾಖೆಗಳುಂಟಾದವು 
ವಾಸ್ತವಿಕದಾದುದೆಲ್ಲವೂ ತರ್ಕಬದ್ಧ, ವಿಚಾರಘಟಿತ ಎ೦ಬ ಅವನ ಮಾತಿನಿಂದ ದೈವವಾದ 
(10೦೦0176 08801160000) ಬೆಳೆದು, ಸಂಪೂರ್ಣ ವಿಧೇಯತೆಯ ತತ್ವವನ್ನಾಧರಿಸಿದ 
ರಾಜ್ಯಧರ್ಮವನ್ನು ಕೆಲವರು ಸಮರ್ಥಿಸತೊಡಗಿದರು. ಹೆಗೆಲ್ಲನು ತನ್ನ ತಾರುಣ್ಯದಲ್ಲಿ 
ಸಾರಿದ ನಾಸ್ತಿಕವಾದ (5000001817) ಮತ್ತು ಉಚ್ಚ ವಿಮರ್ಶೆ (111810೯ 0100817)ಗಳನ್ನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೨೧ * 


ಅವಲಂಬಿಸಿ ಮಾರ್ಕ್ಸ್‌ ಮೊದಲಾದವರು ಚರಿತ್ರೆಯ ತತ್ವಜ್ಞಾನವನ್ನು (ವರ್ಗಕಲಹ 
ಅಥವಾ) ವರ್ಗಸ೦ಘರ್ಷ ಸಿದ್ದಾಂತಕ್ಕಿಳಿಸಿ, ಅವನದೇ ಆವಶ್ಯಕತಾಸೂತ್ರದನುಸಾರವಾಗಿ 
(ಸಾಮ್ಯವಾದ ಅಥವಾ) ಸಮಾಜವಾದವು ಅನಿವಾರ್ಯವೆಂಬಲ್ಲಿಗೆ ಬ೦ದು ಮುಟ್ಟದರು. 
ಯುಗಧರ್ಮದ ಮೂಲಕ ಪರಮಾತ್ಮನು ಇತಿಹಾಸವನ್ನು ಗೊತ್ತುಪಡಿಸುವ ಹೆಗಲ್‌- 
ತತ್ವಕ್ಕೆ ಬದಲಾಗಿ ಮಾರ್ಕ್ಸ್‌ ಮಹಾಶಯನು ಜನತೆಯ ಚಳವಳ ಮತ್ತು ಆರ್ಥಿಕ 
ಶಕ್ತಿಸಂಪಾತಗಳನ್ನು ಪ್ರತಿಯೊ೦ದು ಮೂಲಭೂತ ಬದಲಾವಣೆಗೂ ಮೂಲ ಕಾರಣವನ್ನಾಗಿ 
ತೆಗೆದುಕೊ೦ಡನು. ವಸ್ತುಪ್ರಪಂಚದಲ್ಲೂ ಹಾಗೇ ವಿಚಾರ ಪ್ರಪಂಚದಲ್ಲೂ ಹಾಗೇ. ಈ 
ಪ್ರಕಾರ ತತ್ವಜ್ಞಾನದ ಪ್ರಾಚಾರ್ಯನಾದ ಹೆಗೆಲ್‌ ಸಮಾಜವಾದವನ್ನು ಹೆಸರಿಸಲು ಕಾರಣವಾದನು. 


೧೫ 


ಹರ್ಬರ್ಟ್‌ ಸ್ಪೆನ್ಷರನು ಕ್ರಿ.ಶ.೧೮೨೦ರಲ್ಲಿ ಡರ್ಬಿಯಲ್ಲಿ ಜನ್ಮತಾಳಿದ. ಇಚ್ಛೆ ಅಥವಾ 
ಮೂಲ ಕಾಮವನ್ನು. ಸುಜ್ಜಾನಕ್ಕೂ ಸುಬುದ್ಧಿಮತ್ತೆಗೂ "ಅಧೀನಗೊಳಿಸಿದ “ೊರತು 
ಜಗತ್ತಿಗೆ ಕ್ಷೇಮವಿಲ್ಲ.. ಎಂದು ಜರ್ಮನ್‌ ತತ್ವಜ್ಞಾನಿ ಪೋಪೆನ್‌ ಹೌರ್‌ ಹೇಳಿದರೆ, 
ಧರ್ಮವು ಪರಮಾತ್ಮನೆಂದರೆ “ದೊಡ್ಡ ಮನುಷ್ಯ”ಎಂದು ಪ್ರತಿಪಾದಿಸುವುದನ್ನೂ ವಿಜ್ಞಾನವು 
ದೇವರಿಲ್ಲ. ಎಲ್ಲ ಜಡದ ರೂಪಾ೦ತರಗಳು ಎಂದು ಹೇಳುವುದನ್ನೂ ಬಿಟ್ಟಾಗ ಜಗತ್ತಿಗೆ 
ಕ್ಷೇಮ ಎ೦ದು ಸ್ಪೆನ್ಸರ್‌ ಸಾರಿದ. 


ಸ್ಪೆನ್ಸರನ ಸಮಾಜ ವಿಜ್ಞಾನ ತುಂಬ ಚೆನ್ನಾಗಿದೆ. ವ್ಯಷ್ಟಿಯಂ೦ತೆಯೇ ಸಮಷ್ಟಿಯ 
ಸಮಾಜವೂ ಬೆಳೆಯುವ ಸ್ವಭಾವವುಳ್ಳದ್ದು. ಜ್‌ ಅದು ಹೆಚ್ಚು ಸ ಸಂಮಿಶ್ರ 
ಅಥವಾ ಜಟಿಲವಾಗುತ್ತ ಹೋಗುತ್ತದೆ. ಅದು ಜಟಿಲವಾಗುವಾಗ ಅದರ ಅ೦ಗಗಳು 
ಹೆಚ್ಚು ಹೆಚ್ಚು ಪರಸ್ಪರಾವಲಂಬನವನ್ನು ಹಿಡಿಯುತ್ತವೆ. ಅದರ ಬಿಡಿ ಅಂಗಗಳ ಆಯಷ್ಯಕ್ಕಿಂತ 
ಇಡಿಯಾದ ಅದರ ಆಯುಷ್ಯ ಹೆಚ್ಚಿನದು. ಅದರಲ್ಲಿ ಅಂಗಸಮನ್ವಯ ಹೆಚ್ಚುತ್ತ ಹೋದಹಾಗೆ 
ವಿಸಂಗತ ಅ೦ಗಗಳೂ ಹೆಚ್ಚುತ್ತ ಹೋಗುತ್ತವೆ. ಜೀವವಿಕಾಸದ ತತ್ವವನ್ನೇ ಸಮಾಜವಿಕಾಸವೂ 
ಅನುಸರಿಸುತ್ತದೆ. ಕುಟುಂಬದಿಂದ ರಾಜ್ಯವನ್ನು ಮುಟ್ಟುವ ಬಿನವಾ ರಾಷ್ಟ್ರಸಂಘವನ್ನು 
ಸಾಧಿಸಿಕೊಂಬ ರಾಜಕೀಯದಲ್ಲೂ ಕ್ಷುದ್ರ ಗೃಹೋದ್ಯಮದ ಮಟ್ಟದಿಂದ ' ವಿಶ್ವವ್ಯಾಪಕ 
ಗುತ್ತಿಗೆದಾರಿಕೆಗೇರುವ ಆರ್ಥಿಕ ಕ್ಷೇತ್ರದಲ್ಲೂ ಹಳ್ಳಿಗಳಿಂದಾರಂಭಿಸಿ ಪಟ್ಟಣ- -ನಗರಗಳಾಗಿ 
ಪರಿಣಮಿಸುವ ಜನತಾರ೦ಗದಲ್ಲೂ ಸಮನ್ವಯದ ಪ್ರಕ್ರಿಯೆ ಎದ್ದು ಕಾಣುತ್ತದೆ. ಶ್ರಮವಿಭಜನೆ, 
ಉದ್ಯೊ| ೇಗ-ವ್ಯಾಪಾರಗಳ ಗುಣಿತ ಪ್ರಕಾರಗಳು, ನಗರ-ಗ್ರಾಮಗಳಲ್ಲಿ ಆರ್ಥಿಕ 
ಅನ್ಯೋನ್ಯಾವಲಂಬನ ಹೆಚ್ಚಾಗುವುದು ಮತ್ತು ಸ ರಾಷ್ಟ್ರಗಳಲ್ಲಿ ಅದೇ ಪ್ರಕಾರ ಪರಸ್ಪರಾವಲಂಬನ 
ಹೆಚ್ಚುತ್ತ ಹೋಗುವುದು ಸಾಮಾಜಿಕ ಸಮವಾಯ ಹಾಗೂ ಅಸಮವಾಯಗಳನ್ನು 
ತೋರಿಸುತ್ತವೆ. 


* ೧೨೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ರಾಷ್ಟ್ರಗಳಲ್ಲಿ ಎರಡು ವಿಧ; ಯುದ್ಧೋಪಜೀವಿಗಳು, ಕರ್ಮೋಪಜೀವಿಗಳು ಎಂದು. 
ಸೈನಿಕ ಪ್ರಭುತ್ವದಲ್ಲಿ ಹೆಚ್ಚಾಗಿ ರಾಜನಲ್ಲಿ ಎಲ್ಲ ಅಧಿಕಾರವೂ ಕೇಂದ್ರೀಕೃತವಾಗಿರುತ್ತದೆ. 
ಅದು ಕಲಿಸುವ ಸಹಕಾರವು ಆಜ್ಞಾಧಾರಕ ಹಾಗೂ ಬಲಾತ್ಕಾರ. ಸ್ವರೂಪದ್ದು 
ಸ್ವಾಮಿಪೂಜಾಧರ್ಮವನ್ನೂ ಕ್ಷಾತ್ರ ದೇವತಾರ್ಚನೆಯನ್ನೂ ಅದು ಹೋತ್ಸಾಹಿಸುತ್ತದೆ. 
ಜನರಲ್ಲಿ ಬಿಗಿಯಾದ ವರ್ಗಭೇದವನ್ನೂ ವರ್ಗಶಾಸನ ವಿಧಿಗಳನ್ನೂ ಬೆಳೆಸಿ, ಮನೆಯಲ್ಲಿ 
ಪುರುಷ ಸರ್ವಾಧಿಕಾರ ಸತ್ತೆಯನ್ನು ಸ್ಥಾಪಿಸುತ್ತದೆ. ಅಲ್ಲಿ ಯುದ್ಧೋದ್ಯಮದ ದೆಸೆಯಿಂದ 
ಗಂಡಸರ ಮರಣಸಂಖ್ಯೆ “ಹೆಚ್ಚಾಗಿ, ಬಹುಪತ್ನೀತ್ವ ಅವಶ್ಯಕವೆನಿಸಿ "ಸ್ರ್ರೀಯರ ಸ್ಥಾನ- 
ಮಾನಗಳು ಕೆಳಮಟ್ಟಕ್ಕಿಳಯುವುವು. ಕೇಂದ್ರ ಸರಕಾರದ ಶಕ್ತಿಯನ್ನು “ಹಚ್ಚಿಸಿ ರಾಜ್ಯದ 
ಹಿತಾರ್ಥಕ್ಕೆ ಮಿಕ್ಕ ಹಿತಾರ್ಥಗಳನ್ನು ಅಧೀನಗೊಳಿಸಲನುಕೂಲವಾಗುವುದರಿಂದ ಹೆಚ್ಚಾಗಿ 
ರಾಷ್ಟ್ರಗಳು ಸೈನಿಕ ಧೋರಣವನ್ನು. ಪದೇಪದೇ ಹಿಡಿಯುತ್ತವೆ. ಅದರಿಂದ “ಮಾನುಷಾ 
ಮಾನುಷಾನೇವ ಕಾನಾ ಭುಂಜತೇ” ಎಂಬ "ಪರಿಸ್ಥಿತಿಯುಂಟಾಗುವುದು. 
ಆದುದರಿಂದ ಯುದ್ಧವು ಬಹಿಷ್ಕತವಾದ ಹೊರತು ಉನ್ನತ ಮಟ್ಟದ ಸಮಾಜವನ್ನು 
ಕಟ್ಟಲು ಸಾಧ್ಯವಿಲ್ಲ. 

ಯುದ್ಧತ್ಕಾಗವು ಕೇವಲ ಆಧ್ಯಾತ್ಮಿಕ ಹೃದಯಪರಿವರ್ತನದಿ೦ದಾಗದು. ಮನುಷ್ಯರು 
ಯಾವಾಗಲೂ ಆವರಣದಂತೆ ನಡೆದುಕೊಳ್ಳತಕ್ಕವರಾದುದರಿಂದ ಔದ್ಯಮಿಕ 
ಸಮಾಜಗಳನ್ನೂ ಸಂಘಗಳನ್ನೂ ಸ್ಥಾಪಿಸುವುದರಿ೦ದಲೇ ಯದ್ಧಪವೃತ್ತಿ ನಿಲ್ಲುತ್ತದೆ. 
ಉದ್ಯಮವೇ ಶಾಂತಿಗೂ ಪ್ರಜಾಸತ್ತೆಗೂ ಆಧಾರ. ಅದರ ಶಕ್ತಿಯು ಉದ್ಯಮ ಸಮಾಜದಲ್ಲಿ 
ಎಸ್ತಾರವಾಗಿ ಹರಡಿ ಹೋಗುತ್ತದೆ. ಅದರಿ೦ದ ಜನಹಿತಸಿದ್ಧಿ ಚೆನ್ನಾಗಿ ಆಗುತ್ತದೆ. ಸ್ಪತಂತ್ರ 
ಆರಂಭಕ್ಕೆ ಅವಕಾಶವಿದ್ದಲ್ಲೇ ಉತ್ಪಾದನೆ ವೃದ್ಧಿ ಹೊ೦ದಬಲ್ಲುದು. ಸ್ಪತಂತ್ರ ಉದ್ಯಮಿಗಳ 
ಸಂಖ್ಯೆ ಹೆಚ್ಚಾದರೆ ಪ್ರಾಧಿಕಾರ, ಮಟ್ಟಗಳ ನಿಃಶ್ರೇಣಿ, ಜಾತಿ ಮು೦ತಾದ ಸೈನಿಕ ಸಮಾಜದ 
ಪದ್ಧತಿಗಳು ನಷ್ಟವಾಗುತ್ತವೆ. ಕ್ಹಾತ್ರೋದ್ಯಮಕ್ಕೆ ಸಲ್ಲುವ ಅತಿಮರ್ಯಾದೆ ಕಡಿಮೆಯಾಗುತ್ತದೆ. 
ದೇಶಭಕ್ತಿಯು ದೇಶಪ್ರೇಮವಾಗಿ ಪರಿಣಮಿಸುವುದಲ್ಲದೆ, ವಿದೇಶದ್ವೇಷವಾಗಿ 
ಉಳಿಯುವುದಿಲ್ಲ. ಅಭಿವ್ಯ ದ್ಧಿಗೆ ಆ೦ತರಿಕ ಶಾಂತಿ ಅವಶ್ಯಕವೆನಿಸುತ್ತದೆ. ಬಂಡವಾಳವು 
ಅಂತಾರಾಷ್ಟ್ರೀಯವಾಗಿ ದೇಶ ವಿದೇಶಗಳಲ್ಲಿ ಹಣದ 'ತೊಡಗಾಟ ಆರಂಭಿಸುತ್ತದೆ. 
ಅಂತರಾಷ್ಟ್ರೀಯ ಶಾಂತಿಯೂ ಆಗ ಅನಿವಾರ್ಯವಾಗುತ್ತದೆ. ವಿದೇಶಗಳೊಡನೆ ಮಾಡುವ 
ಯುದ್ಧಗಳು ಕಡಿಮೆಯಾಗುವದರಿಂದ ರೀ ಒರಟುತನಗಳೂ 
ಕಡಿಮೆಯಾಗುತ್ತವೆ. ಹೆ೦ಗಸರಷ್ಟೇ ದೀರ್ಫಕಾಲ ಗ೦ಡಸರು ಬದುಕುವಂತಾಗುವದರಿಂದ 
ಬಹುಪತ್ನೀತ್ವ ಹೋಗಿ ಏಕಪತ್ನೀತ್ವ ನಿಲ್ಲುತ್ತದೆ. ಅದರಿ೦ದ ಹೆ೦ಗಸರ ಸ್ಥಾನ-ಮಾನಗಳು 
ಹೆಚ್ಚುವುವು. ಅವರ ಉದ್ಧಾರ ಸ್ವಾಭಾವಿಕವಾಗಿಯೇ ಆಗುವಂತಾಗುವುದು. ಅಂಧಶ್ರದ್ಧೆಯ 
ಧರ್ಮಗಳು ಕ್ಷೀಣ ಹೊಂದಿ ಉದಾರ ಮತಗಳಿಗೆಡೆಗೊಟ್ಟು ಮನುಷ್ಯರ ಚಾರಿತ್ರ ಹಾಗೂ 
ಜೀವನಗಳನ್ನು ಉದಾತ್ತಗೊಳಿಸಲಾಗುವುದು. ಉದ್ಯಮದ ಯಂತ್ರಸಾಮಗ್ರಿಯು ವಿಶ್ವಯಂತ್ರದ 
ರಚನಾವಿಧಾನವನ್ನು ಜನರಿಗೆ ತಿಳಿಸುತ್ತದೆ; ಕಾರಣ-ಕಾರ್ಯಗಳ ಅವ್ಯತ್ಯಯವಾದ 
ಪೌರ್ವಾಪರ್ಯ-ನಿಯಮವನ್ನು ಅರುಹುತ್ತದೆ. ಪ್ರತಿಯೊಂದು ಘಟನೆಯ ನೈಸರ್ಗಿಕ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೨೩ * 


ಕಾರಣಗಳ ಸಂಶೋಧದತ್ತ ಜನ ಲಕ್ಷ್ಮ ಹಾಕಲು ಕಲಿತು ಸುಲಭವಾಗಿ ಅತಿಮಾನುಷ 
ವಿವರಣೆ ಕೊಡಲು ಹೋಗುವುದನ್ನು ಬಿಟ್ಟುಕೊಡುತ್ತದೆ. ಇತಿಹಾಸವು ಯುದ್ಧಮಗ್ನ 
ರಾಜರ ಲೆಕ್ಕಚಾರವನ್ನುಳಿದು ಕಾರ್ಯಮಗ್ಗ ಜನರನ್ನು ಅಭ್ಯಸಿಸಲು ಆರಂಭಿಸುತ್ತಿದೆ. 
ಗಣ್ಯ ವ್ಯಕ್ತಿಗಳ ದಾಖಲೆಯೆನಿಸದೆ ಅದು ಆಗ ಮಹಾಶೋಧ ಹಾಗೂ ಹೊಸ ಕಲ್ಪನೆಗಳ 
ಚರಿತ್ರೆಯಾಗಿ ಪರಿಣಮಿಸುತ್ತದೆ. ಸರಕಾರದ ಅಧಿಕಾರ ಕಡಿಮೆಯಾಗಿ ರಾಜ್ಯದಲ್ಲಿರುವ 
ಉತ್ಪಾದನ-ಮಂಡಲಗಳ ಶಕ್ತಿ ಬೆಳೆಯುತ್ತದೆ. ಸ್ಥಾನಬಲದ ಬದಲು ಕರಾರಿನ ಬಲವೂ 
ಪರಾಧೀನತೆಯ ಸಮಾನತೆಯ ಬದಲು ಆರಂಭ ಸ್ವಾತಂತ್ರ್ಯವೂ ಒತ್ತಾಯದ ಸಹಕಾರದ 
ಬದಲು ಸ್ಪತಂತ್ರ ಸಹಕಾರ ಪದ್ಧತಿಯೂ ರೂಢಿಗೆ ಬರುತ್ತದೆ. ಸೈನಿಕ ಪ್ರಭುತ್ವದಲ್ಲಿ 
ವ್ಯಕ್ತಿಯಿರುವುದು ರಾಜ್ಯಕಾರ್ಥಸಿದ್ಧಿಗಾಗಿ; ಔದ್ಯಮಿಕ ಸಮಾಜದಲ್ಲಿ ರಾಜ್ಯವಿರುವುದು 
ವ್ಯಕ್ತ್ಯರ್ಥಸಿದ್ಧಿಗಾಗಿ! 

ಸ್ಪೆನ್ಷರನು ಇಂಗ್ಲೆಂಡಿನಲ್ಲಿ ಸಾಮ್ರಾಜಕೀಯ ಸೈನಿಕತೆ ಬೆಳೆಯುವುದನ್ನು ಪ್ರತಿಭಟಿಸುವಾಗ, 
ಅ೦ಥ ಸಮಾಜಕ್ಕೆ ಫ್ರಾನ್ಸ್‌-ಜರ್ಮನಿಗಳನ್ನು ದೃಷ್ಟಾಂತ ಕೊಟ್ಟ; ತನ್ನ ನಾಡಾದ ಇಂಗ್ಲೆಂಡ 
ಔದ್ಯಮಿಕ ಸಮಾಜವಾಗಬೇಕೆ೦ಂದ. ಅವನ ಪ್ರಕಾರ ಸೈನಿಕ ಪ್ರಧಾನವೂ ಆನುವಂಶಿಕ 
ಯಾಜಮಾನ್ಯ ಪ್ರಧಾನವೂ ಆದ ಯುಯುತ್ಸು ಪಭುತ್ಚವು ಸಮಾಜವಾದವನ್ನು ಹಡೆಯುತ್ತದೆ; 
ಉದ್ಯಮಕ್ಕದು ಅನುಕೂಲವಲ್ಲ. ಕ್ಷಾತ್ರ ಧರ್ಮದಂತೆಯೇ ಸಮಾಜ ರಾಜ್ಯಧರ್ಮವಾದರೂ 
ಅಧಿಕಾರದ ಕೇಂದ್ರೀಕರಣ, ಸರಕಾರಿ ಅಧಿಕಾರದ ವಿಸ್ತರಣ, ಖಾಸಗಿ ಪ್ರಯತ್ನದ ಕ್ಷೀಣದಶೆ 
ಮತ್ತು ವ್ಯಕ್ತಿಯ ಅಪ್ರಾಮುಖ್ಯ ಗಳಿಗೆಡೆಗೊಡುತ್ತದೆ. ಉದ್ಯಮದಲ್ಲಿ ಸಮಾಜವಾದಿ ಸಮಾಜವು 
ಪ್ರಾಣಿಗಳಲ್ಲಿರುವ ಮೂಲ ಪ್ರವೃತ್ತಿಗಳಷ್ಟು ಬಿಗಿಯಾದ ಹಿಡಿತದಿ೦ದ ಆಡಳಿತ ಸಾಗಿಸುತ್ತದೆ. 
ಆಗ ಮಾನುಷ-ರೂಪದ ಇರುವೆ ಹಾಗೂ ತುಂಬಿಗಳ ಸಮುದಾಯ ರಚಿತವಾಗುತ್ತದೆ 
ಮತ್ತು ಅತ್ಯಂತ ಏಕತಾನದಿಂದ ಬೇಸರ ಬರಿಸುವ ನಿರಾಶಾವಹವಾದ ದಾಸ್ಯಜೀವನ 
ಫಲಿಸುತ್ತದೆ. 

ಅರ್ಥಸಂ೦ಬ೦ಧಗಳು ರಾಜ್ಯಸಂಬ೦ಧಗಳಿಗಿ೦ತ ಬಹಳ ಭಿನ್ನ, ಜಟಿಲ. ಆದುದರಿ೦ದ 
ದಾಸ್ಕ್ಯಾಧಾಯಕ ನೌಕರಶಾಹಿಯಿ೦ದ ಮಾತ್ರ ಯಾವ ಸರಕಾರವಾದರೂ ಅವನ್ನು 
ನಿಯತಗೊಳಿಸಲು ಶಕ್ತವಾದೀತು. ಎಲ್ಲ ಔದ್ಯಮಿಕ ಕಠಿನ ಪ್ರಕರಣದಲ್ಲೂ ರಾಜ್ಯ ಕೈಹಾಕಿದರೆ, 
ಅದು ಯಾವುದಾದರೊಂದು ಕಾರಕವನ್ನು ಅಲಕ್ಷಿಸಿಯೇ ತೀರುವುದು; ಅದು ಹಾಗೆ 
ಕೈಹಾಕಿದಾಗಲೆಲ್ಲಾ ಅದಕ್ಕೆ ಸೋಲಾಗಿದೆ. ಮಧ್ಯಯುಗದ ಇಂಗ್ಲೆಂಡಿನಲ್ಲಿ ಕೂಲಿ ನಿಷ್ಕರ್ಷಕ 


ಸ 
ಕಾಯದೆ ಮಾಡಿದ್ದೂ ಕ್ರಾಂತಿಕಾರಿ ಫ್ರಾನ್ಸಿನಲ್ಲಿ ಮೂಲ್ಯ ನಿಷ್ಕರ್ಷಕ ಕಾಯದೆ ಮಾಡಿದ್ದೂ, 


ಮೇಲಿನ ಮಾತಿಗೆ ನಿದರ್ಶನ. ಅರ್ಥಸ೦ಬಂಧಗಳನ್ನು ತಾವೇ ಹೊಂದಿಕೊಳ್ಳಲು (ಅಂಥ 
ಪ್ರಯತ್ನ ಅಸಮರ್ಪಕ, ನ್ಯೂನ ಎನಿಸಿದಾಗ ಸಹ) ಬಿಟ್ಟು ಬಿಡುವುದು ಸರ್ವೋತ್ತಮ. 
ಬೇಡಿಕೆ-ಪೂರಯಿಕೆಯ ನಿಯಮ ಆ ಪ್ರಯತ್ನಕ್ಕಾಧಾರ. ಬಹಳ ಬೇಕಾದ ವಸ್ತುವಿಗೆ 
ಸಮಾಜವು ಬಹಳ ರೊಕ್ಕ ಕೊಡಬೇಕಾಗುತ್ತದೆ. ಅದು ಸಹಜ. ಅಲ್ಲದೆ, ಕೆಲ ವ್ಯಕ್ತಿಗಳಿಗೂ 


ಕೃತ್ಯಗಳಿಗೂ ಹೆಚ್ಚಿನ ಬಹುಮಾನ ದೊರಕೀತು. ಅದೂ ಸಹಜ, ಏಕೆಂದರೆ ಅವರಿಗೆ 


* ೧೨೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆಯಾ ಉತ್ಪಾದನೆಯಲ್ಲಿ ಅಂಥಂಥ ಕಷ್ಟ-ಕಾರ್ಪಣ್ಯ ಗಳು ಉಂಟಾಗಿರಬಹುದು. ಇಂದಿನ 
ಜನ ಬಲಾತ್ಕಾರದ ಸಾಮ್ಯಕರಣವನ್ನು ಒಪ್ಪದು. ಆವರಣವನ್ನು ಮನುಷ್ಯಚಾರಿತ್ರವು 
ಬದಲಾಯಿಸಿದಲ್ಲದೆ. ತಾರು ಗಳುಸಡ "ಕೃತಕವಾಗಿ ಅರ್ಥಸಾಮೃವನ್ನು ಹೇರಿದರೆ ಅದು 
ಕವಡೆ ಜೋಯಿಸ ರ ಭವಿಷ್ಯ ಕಥನದಷ್ಟೇ ಸತ್ಯ ಪರಿಣಾಮವನ್ನು ಬ ಮಾಡೀತು! 


ಕೂಲಿ ಕುಂಬಳಿಯವರು ಜಗತ್ತನ್ನಾಳುವ ಕಲ್ಪನೆ ಸ್ಪೆನ್ಷರನಿಗೆ ಸೇರದು. ಕೂಲಿಸಂಘಗಳು 
ಅವನನ್ನು ಅಷ್ಟು ಆಕರ್ಷಿಸದಾದವು. ಬಹಳ ಮುಷ್ಕರಗಳು ಅಕೃತಾರ್ಥವಾಗುವವರೆಗೆ 
ಮುಷ್ಕರ ಉಪಯೋಗವಾಗದು ಎಂದ ಸ್ಪೆನ್ದರ್‌. ಏಕೆಂದರೆ, ಎಲ್ಲ ಕಾರ್ಮಿಕರೂ ಎಲ್ಲೆಡೆಯೂ 
ಮುಷ್ಕರ ಹೂಡಿ ಗೆದ್ದರೆ ಕೂಲಿಯ ದರ ಏರಿದ ಹಾಗೆ ಸಾಮಾನಿನ ದರವೂ ಏರುತ್ತ 
ಹೋಗುತ್ತದೆ. ಆಗ ಪರಿಸ್ಥಿತಿಯಲ್ಲಿ ಯಾವ ಅನುಕೂಲ ಬದಲಾವಣೆಯೂ ಉಂಟಾಗದು. 
ನಿಯೋಜಕರು ಹಿ೦ದೆ ಮಾಡಿದ ಅನ್ಯಾಯಕ್ಕೆ ನಿಯೋಜ್ಯರಿ೦ದು ಪ್ರತೀಕಾರ ಮಾಡುವುದಷ್ಟೇ 
ಅದರಿಂದ ನಮಗಾಗುವ ಲಾಭ. ಈ ಅಭಿಪ್ರಾಯ ತಾಳಿದರೂ ಸ್ಪೆನ್ದರನಿಗೆ ತನ್ನ 
ಸುತ್ತುಮುತ್ತಲಿನ ಸಮಾಜ ಮಾಡುವ ಕಾಡುಗೆಯ್ಕೆಗಳ ಬಗ್ಗೆ ಬೇಸರ ಹುಟ್ಟಿತು. ಅದರಿ೦ದ 
ಅವನು ಕೊನೆಗೆ ಸಹಕಾರಿ ಚಳುವಳಿಗೆ ಪ್ರೋತ್ಸಾಹ ಕೊಡಬೇಕೆ೦ದನು. ಅವನ ವಿಚಾರದ 
ಪ್ರಕಾರ ಸಹಕೃತ ಕಾರ್ಯಕ್ಕೆ ಅನುಗುಣವಾಗಿ ಸಮಾಜ ವಿಕಾಸವಾದಾಗ ಬಲಾತ್ಕಾರ ತರುವ 
ವಿಧಿಗಳು ಅತ್ಯಂತ ಪರಿಮಿತ ಸಂಖ್ಯೆಗಿಳಿಯುತ್ತವೆ. ಅಂತ್ಯದಲ್ಲಿ ಸಹಕಾರಿ ಸಂಘದ 
ಪ್ರತಿಯೊಬ್ಬ ಸದಸ್ಯನೂ ತನಗೆ ತಾನೇ ಯಜಮಾನನೆನಿಸುತ್ತಾನೆ; ಬಹುಸಂಖ್ಯ ಸದಸ್ಯರು 
ಕ್ರಮಬದ್ಧತೆಯನ್ನು ಉಳಿಸಿಕೊಳ್ಳಲು ಮಾಡಿದ ನಿಯಮಗಳಿಗಷ್ಟೇ ಅವನು ಬದ್ಧನಾಗಿರುತ್ತಾನೆ. 
ಇಲ್ಲಿಗೆ ಸೈನಿಕ ಪ್ರಧಾನ ಯೋಧ ಸಮಾಜದ ಬಲಾತ್ಕಾರದ ಸಹಕಾರಿ ವೈವಸ್ಥೆ ಕ್ಕೆಯಿಂದ 
ಔದ್ಯಮಿಕ ಸಮಾಜದ ಸ್ವೇಚ್ಛಾಕೃತ ಸಹಕಾರಿ ವ್ಯವಸ್ಥೆ ಗೆ ಬಂದು ಮುಟ್ಟಿದಂತಾಯಿತು. 
ಸ್ವೇಚ್ಛಾಕೃತ ಸಹಕಾರಿ ಪ್ರಯತ್ನ! ಗಳನ್ನು ಯಶಸ್ವಿಗೊಳಿಸುವಷ್ಟು ದಕ್ಷರೂ ಪ್ರಾಮಾಣಿಕರೂ 
ಆದಾರೇನೀ ಮನುಷ್ಯರು?) ಡು ಕೇಳುತ್ತಾನೆ ಸ್ಪೆನ್ದರ್‌. ಅಷ್ಟರ ' ಮಟ್ಟಿನ ಪ್ರಜಾತ್ತಾತ್ಮಕ 
ಬುದ್ಧಿ ಜನರಿಗೆ ಬರುವುದು ದುರ್ಲಭ ಎ೦ದು ಅವನ ಶಂಕೆ. ಆದರೆ ಆ ಬಗ್ಗೆ ಪ್ರಯತ್ನ 
ಮಾಡಲೇಬೇಕೆನ್ನುತ್ತಾನವ. ಒ೦ದಲ್ಲ ಒಂದು ದಿನ ಆ ಪ್ರಯತ್ನಕ್ಕೆ ಜಯವಾಗಿಯೇ 
ಆಗುತ್ತದೆ ಎ೦ಬುದು ಅವನ ಪ್ರತ್ಯಾಶೆ. ವ್ಯಕ್ತಿಗಳಿರುವುದು ರಾಜ್ಯಕ್ಕಾಗಿ ಎ೦ಬುದು 
ಸೈನಿಕಪದ್ಭತಿಯ ಸಮಾಜದ ಮಂತ್ರ: ರಾಜ್ಯವಿರುವುದು ವ್ಯಕ್ತಿಗಳಿಗಾಗಿ ಎಂಬದು ಔದ್ಯಮಿಕ 
ಸಮಾಜದ ಆಧಾರತತ್ವ ಹಾಗೇ ಔದ್ಯಮಿಕ ಸಮಾಜ ಜೀವನವಿರುವುದು ದುಡಿತಕ್ಕಾಗಿ 
ಎಂದುಸಿರಿದರೆ, ಅದರಿ೦ದ ಹುಟ್ಟುವ ಮು೦ದಿನ ಸಮಾಜವು ದುಡಿವಿರುವುದು ಜೀವನಕ್ಕಾಗಿ 
ಎಂದು ಸಾರೀತು| 


ನೀತಿಗೆ ಸ್ಪೆನ್ಸರ್‌ ಬಹಳ ಪ್ರಾಮುಖ್ಯ ಕೊಟ್ಟಿದ್ದಾನೆ. ಅತಿಮಾನುಷ ಶಕ್ತಿಗಳ 
ಕಲ್ಪನೆಯನ್ನಾ ಧರಿಸದ ಹಳೆಯ ನೀತಿಶಾಸ್ತ್ರದ. ಬದಲು ಆತ ಜೀವ ಶಾಸ್ತ್ರವನಾ ನ್ನಾಧಕಿಸಿದ 
ಹೊಸ ನೀತಿಪದ್ಧತಿಯನ್ನು ಸ್ಥಾಪಿಸಿದ. ಓಂಡವಿಕಾಸವನ್ನು ಒಪ್ಪಿದರೆ, ಸತ ಕೆಲ 
ನೀತಿ ಕಲ್ಪನೆಗಳು” ಹೊರಡುತ್ತದೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೨೫ * 


ನೈಸರ್ಗಿಕ ಆಯ್ಕೆಯ ಹಾಗೂ ಬಾಳುವೆಗಾಗಿ ಮಾಡುವ ಹೋರಾಟದ ಪರೀಕ್ಷೆಗಳಲ್ಲಿ 
ಪಾಸಾಗದ ನೀತಿಪದ್ಭತಿ ಬಾಯಲ್ಲಷ್ಟೇ ಉಳಿದು ವ್ಯರ್ಥವಾಗುವುದು ಖಂಡಿತ. 
ಪುರುಷಾರ್ಥಗಳಿಗೆ ಅನುಕೂಲವಾದ ನಡತೆ ಒಳಿತು; ಅವಕ್ಕೆ ಎರುದ್ಧವಾದ ನಡತೆ 
ಕೆಟ್ಟದ್ದು. ಜೀವನದ ಪರಮಾವಧಿ ದೈರ್ಫ್ಯ, ವಿಸ್ತಾರ ಹಗೂ ಪೂರ್ಣತೆಗಳಿಗೆ 
ಅನುಕೂಲವಾದದ್ದೇ ಅತ್ಯುನ್ನತ ನಡತೆ. ವಿಕಾಸಸೂತ್ರಾನುಸಾರವಾಗಿ ನಡತೆಯೆಂದರೆ 
ವಿವಿಧ ಜೀವನ ಧ್ಯೇಯಗಳ ನಡುವೆ ವ್ಯಕ್ತಿ ಅಥವಾ ಗುಂಪು ಹೆಚ್ಚು ಸಮನ್ವಿತವೂ 
ಸಮವೇತವೂ ಆಗುವಂತೆ ಮಾಡಬಲ್ಲ ನೀತಿ. ಕಲೆಯಂತೆ ನೀತಿಯಾದರೂ ವೈವಿಧ್ಯದಲ್ಲಿ 
ಐಕ್ಯವನ್ನು ಸಾಧಿಸಿಕೊಡುವಂಥದು. ಆದರ್ಶಮಾನವನು ತನ್ನಲ್ಲಿ ಜೀವನದ ಅತಿ ಹೆಚ್ಚಿನ 
ವೈವಿಧ್ಯ, ಜಟಿಲತೆ ಹಾಗೂ ಪೂರ್ಣತೆಗಳನ್ನು ಸಂಯೋಜಿಸಬಲ್ಲವನು! 


ಸಮಾಜಗಳ ಹೊರಗಣ ವೈರಗಳಳಿದು ಒಳಗಣ ಸಹಕಾರಗಳು ಅವುಗಳ ಸದಸ್ಯರಲ್ಲಿ 
ಬೆಳೆದಾಗ ನ್ಯಾಯದ ರಸವೂ ಕಲ್ಪನೆಯೂ ದೃಢಪಡುತ್ತವೆ, ಪುಷ್ಪವಾಗುತ್ತವೆ. ಆ೦ತರಿಕ 
ಸಹಕಾರಪ್ರವೃತ್ತಿ ಬೆಳೆಯಲು ಜನರಲ್ಲಿ ಸಾಮರಸಿಕ ಜೀವನ ನೆಲೆಗೊಳ್ಳಬೇಕು. ಸಮರಸ 
ಜೀವನಕ್ಕೆ ನಿಯಮನ-ನಿಯಂತ್ರಣಗಳಿಗಿ೦ತ ಸ್ವಾತ೦ತ್ರ್ಯ-ಸ್ಟಾಯತ್ತತೆಗಳೇ ಹೆಚ್ಚು ಸಾಧಕ. 
ನ್ಯಾಯಸೂತ್ರ ಹೀಗಿರಬೇಕು: ಇನ್ನೊಬ್ಬನಿಗಿರುವ ಸಮಪ್ರಮಾಣದ ಸ್ವಾತಂತ್ರ್ಯಕ್ಕೆ ಭಂಗತಾರದೆ 
ತನಗೆ ಇಷ್ಟಬ೦ದುದನ್ನು ಮಾಡಲು ಪ್ರತಿಯೊಬ್ಬನೂ ಸ್ವತಂತ್ರ. ಇದು ರಣರಸಿಕರ 
ಜೀವನನೀತಿಗೆ ವಿರುದ್ಧ. ರಣನ್ಯಾಯದಲ್ಲಿ ಪ್ರಾಧಿಕಾರ, ಉಗ್ರಶಿಸ್ತು, ವಿಧೇಯತೆಗಳಿಗೇ 
ಪ್ರಾಶಸ್ತ್ಯ. ಪೂರ್ವೋಕ್ತ ನ್ಯಾಯಸೂತ್ರವು ಶಾಂತಿಯುತವಾದ ಉದ್ಯಮಶೀಲ ಜೀವನಕ್ಕೆ 
ಹಿತಕರ. ಅದು ಸಂಪೂರ್ಣ ಸಮಾನಾವಕಾಶದ ಸವಲತ್ತಿನ ಜೊತೆಗೆ ಪರಮಾವಧಿಯ 
ಉದ್ಯಮಾರಂಭ ಸ್ವಾತಂತ್ರ್ಯದ ಪ್ರೇರಣೆಯನ್ನು ಕೊಡುತ್ತದೆ. ಅದರ ಪ್ರಕಾರ ಪ್ರತಿಯೊಬ್ಬನ 
ವ್ಯಕ್ತಿತ್ವವೂ ಪವಿತ್ರ, ಅನಾಕ್ರಮಣೇಯ. ನೈಸರ್ಗಿಕ ಆಯ್ಕೆಗೆ ಅದು ಪ್ರಾಶಸ್ತ್ಯವೀಯುತ್ತದೆ. 
ಹೇಗೆಂದರೆ, ಅದು ಭೂಮಿಯ ಸಂಪತ್ತನ್ನು ಸಮಾನ ಕರಾರಿನಂತೆ ಎಲ್ಲರ ಬಳಕೆಗೂ 
ತೆರೆದಿಡುತ್ತದೆ ಮತ್ತು ತನ್ನ ತನ್ನ ಕಾರ್ಯ-ಕಾರ್ಯಶಕ್ತಿಗಳಿಗೆ ತಕ್ಕ ಹಾಗೆ ಪ್ರತಿವ್ಯಕ್ತಿಗೂ ಅಭಿವೃದ್ಧಿ 
ಹೊಂದಲು ಅವಕಾಶಕೊಡುತ್ತದೆ. 

“ಮಾಡಿದ್ದುಣ್ಣೋ ಮಹರಾಯ” ಎಂಬ ಈ ಸೂತ್ರವು ನಿರ್ಫೃಣವೆಂದು 
ತೋರಬಹುದು. ಇಡೀ ರಾಷ್ಟ್ರದಲ್ಲೆಲ್ಲ ಹೀಗೇ ನಡೆದುಕೊಳ್ಳುವ೦ತಾದರೆ ಗತಿಯೇನು? 
ಎ೦ದು ಯಾರಾದರೂ ಗಾಬರಿಯಾಗಬಹುದು. ಪ್ರತಿಯೊಬ್ಬನ ಅವಶ್ಯಕತೆಗೆ ತಕ್ಕಂತೆ 
ವಸ್ತು ದೊರಕಬೇಕೆಂಬ ಕುಟು೦ಬನ್ಯಾಯಕ್ಕೆ ವಿರುದ್ಧವಾದ ಅವನವನ ಶಕ್ತಿ ಮತ್ತು 
ಉತ್ಪಾದನೆಗೆ ತಕ್ಕಷ್ಟೇ ಸಿಗಬೇಕು ಎ೦ಬ ನ್ಯಾಯವು ಒಮ್ಮೆ ಉಗ್ರವೆಂದು ತೋರಿತು. 
ಆದರೆ ಕುಟು೦ಬ ಸೂತ್ರವು ಕ್ರಮೇಣ ಸೋಮಾರಿಗಳ ಸಂಖ್ಯೆಯನ್ನು ಬೆಳೆಸಿ ಸಮಾಜವನ್ನೇ 
ಅಳಿಸೀತು! 

ಅಪ್ರೌಢದೆಶೆಯಲ್ಲಿ ಶಕ್ತಿಗೆ ವಿಪರೀತವಾದ ಪ್ರಮಾಣದಲ್ಲಿ ಲಭ್ಯಗಳು ದೊರಕಬೇಕು. 
ಕುಟುಂಬದೊಳಗಿನ ವ್ಯಕ್ತಿಗಳಲ್ಲಿ ಅತ್ಯನರ್ಹರಿಗೆ ಅತಿಶಯ ಸಿಗಬೇಕು- ಅರ್ಹತೆಯನ್ನು 


* ೧೨೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ದಕ್ಷತೆಯಿಂದ ಅಳೆಯುವಾಗ, ತದ್ವಿರುದ್ಧವಾಗಿ, ಪ್ರೌಢದಶೆಯಲ್ಲಿ ಶಕ್ತಿಗೆ ಸಮಪ್ರಮಾಣದಲ್ಲಿ 
ಲಭ್ಯಗಳು ಸಿಗಬೇಕು; ಜೀವನ ಪರಿಸ್ಥಿತಿಗೆ ಸಮವಾಗಿರಬಲ್ಲ ಶಕ್ತಿಯೇ ಇಲ್ಲಿ ಅರ್ಹತೆ, 
ಬೆಲೆ. ಅನರ್ಹರು ಅನರ್ಹತೆಯ ದುಷ್ಪಲಗಳನ್ನೂ ಅರ್ಹರು ಅರ್ಹತೆಯ ಸುಫಲಗಳನ್ನೂ 
ಉಣಬೇಕು. ಉಳಿಯಬೇಕೆ೦ಬ ಕುಲ ಈ ನಿಯಮವನ್ನು ಪಾಲಿಸಬೇಕಾಗುತ್ತದೆ. ಚಿಕ್ಕವರಲ್ಲಿ 
ಈ ನ್ಯಾಯವನ್ನು ಕಾರ್ಯಗತಗೊಳಿಸಿದಾಗ ಮಾತ್ರ ಇದು ಕುಲನಾಶಕವಾದೀತು. ಹಾಗೇ 
ದೊಡ್ಡವರಲ್ಲಿ ಇದನ್ನು ಜಾರಿಮಾಡದಿದ್ದರೂ ಕೆಲವೇ ತಲೆಮಾರುಗಳಲ್ಲಿ ಕುಲವು 
ನಾಶವಾಗುವುದು ಖಂಡಿತ. ಸರಕಾರಕ್ಕೂ ಪ್ರಜೆಗಳಿಗೂ ನಡುವೆ ತಂದೆ ಮಕ್ಕಳ ಸಂಬ೦ಧವಿದೆ 
ಎ೦ದು ತಿಳಿದುಕೊಳ್ಳುವುದು ಪ್ರಜೆಗಳ ಹುಡುಗಾಟಕೆ, ಹುಚ್ಚುತನ. 


ಯುದ್ಧ ಕಡಿಮೆಯಾಗುತ್ತ ಹೋದಂತೆ ವ್ಯಕ್ತಿಯ ಮೇಲಿನ ರಾಜ್ಯದ ಪ್ರಭುತ್ವ 
ಕಡಿಮೆಯಾಗುತ್ತ ಹೋಗುತ್ತದೆ. ಎಂಬುದು ಸ್ಪನರ್‌ ಮಹಾಶಯನ ಭಾವನೆ, ಸ್ಥಿರ 
ಶಾಂತಿಯ ಸನ್ನಿವೇಶದಲ್ಲಿ ಸಮಾನ ಸ್ಥಾತಂತ್ರ.ದೆ ನೀತಿಯನ್ನು ಪ್ರಜೆ ಭಂಗಿಸದಂತೆ 
ನೋಡಿಕೊಳ್ಳುವುದಷ್ಟೇ ರಾಜ್ಯದ (ಸರಕಾರದ) ಕರ್ತವ್ಯವಾಗುತ್ತದೆ. ಚ ನ್ಯಾಯವಾದರೂ 
ಜನಕ್ಕೆ ಖರ್ಚಿಲ್ಲದೆ ಸಿಗಬೇಕು ಎಂಬುದು ಅವನ ವಾದ. ಅನ್ಯಾಯಗಾರರನ್ನು ಆಗ 
ಅನ್ಯಾಯಕ್ಕೀಡಾದವರ ದಾರಿದ್ರ್ಯ ರಕ್ಷಿಸದಂತಾಗುವುದು. ರಾಜ್ಯದ ಖರ್ಚಿಗೆ ಬೇಕಾದ 
ಹಣದೆಲ್ಲವನ್ನೂ ಪತ್ಯಕ್ಷ ಕರಗಳಿಂದಲೇ “ಪಡೆಯಬೇಕು. ಆಗ ಸರಕಾರವು ಮಾಡಬಹುದಾದ 
ದುಂದನ್ನದು ಜನರ ಕಣ್ಣಿಗೆ ಕಾಣದಂತೆ ಮುಚ್ಚಿಡಲಾರದು. ಆದರೆ ನ್ಯಾಯವನ್ನು 
ಮುರಿಯದೆ ಆಗ ಯಾವ ಸರಕಾರವೂ ನ್ಯಾಯಧಾರಣೆಯೊಂದನ್ನು ಬಿಟ್ಟು ಮತ್ತೇನನ್ನೂ 
ಮಾಡಲಾರದಂತಾಗುತ್ತದೆ. ಅದು ನ್ಯಾಯ ಮುರಿದರೆ, ಸಮಾಜ ಪ್ರಗತಿಯ ಬುನಾದಿ 
ಸೂತ್ರಕ್ಕೆ ವಿರುದ್ಧವಾಗಿ, ಕರ್ಮಕ್ಕೆ ತಕ್ಕಫಲ ಸಿಗದ೦ತೆ ಮಾಡಿ, ಅಯೋಗ್ಯರನ್ನು ಎತ್ತಿ 
ಹಿಡಿದು ಕುಲಕ೦ಟಕವಾಗುತ್ತದೆ. 

ಸ್ಪೆನ್ಸರನ ನ್ಯಾಯಸೂತ್ರದ ಪ್ರಕಾರ ಭೂಮಿಯು ಎಲ್ಲರಿಗೂ ಸೇರಿದ್ದು; ಅದರ 
ಸುಧಾರಣೆಯ ಪ್ರಶ್ನೆ ಬೇರೆ. ಎಲ್ಲ ಭೂಮಿಯೂ ರಾಷ್ಟ್ರೀಕೃತವಾಗಬೇಕು. ಆಗ 
ಅರ್ಥಾರ್ಜನೆಯ ಸಮಾನಾವಕಾಶ '್ಧಿಸುತ್ತದೆ. ಆದರೆ ಕಡೆಗೊಮ್ಮೆ ಸುಧಾರಣೆಯ 
ಕಡೆ ದೃಷ್ಟಿಸಿ ಅವನು ಭೂಮಿಯು ಕೆಟುಂಬಿಕ ಒಡೆಯತನದಲ್ಲಿರುವುದು ಹೆಚ್ಚು 
ಉಪಯುಕ್ತ ಎಂದದ್ದುಂಟು. ಖಾಸಗಿ ಆಸ್ತಿಯಲ್ಲಿ ಅವನವನದವನವನದೇ ಆಗಿರತಕ್ಕದ್ದು. 
ಒಡೆಯತನದ ಹಕ್ಕು “ಓಡೆಯನಿಗೆ. ಒಡನೆಯನ್ನು ಮತ್ತೊಬ್ಬನಿಗೆ ಕೊಡುವ ಹಕ್ಕಿದ್ದರೆ 
ಪರಿಪೂರ್ಣ. ವ್ಯಕ್ತಿಗಳ ನಡುವೆ ಹೇಗೋ ಚೇ ರಾಷ್ಟ್ರಗಳ ನಡುವೆಯೂ ಅನಿರ್ಬದ್ದ 
ವ್ಯಾಪಾರ- ವ್ಯವಹಾರಗಳಿರಬೇಕು. ನ್ಯಾಯವಿಧಿಯು ಸಣ್ಣಸಣ್ಣ ಗು೦ಪುಗಳಿಗಷ್ಟೇ 
ಪರೆಮಿತವಾಗರದೆ ಅ೦ತರ್ರಾಷ್ಟ್ರೀಯ ವ್ಯಾಪ್ತಿಯುಳ್ಳದ್ದಾಗಿರಬೇಕು. 

ಮೇಲೆ ಹೇಳಿದಂಥವು ಸ್ಥೂಲವಾಗಿ “ಮಾನವನ ಹಕ್ಕುಗಳು”. ಬದುಕುವ, 
ಸ್ವತಂತ್ರವಾಗಿರುವ ಮತ್ತು ಸಮಾನ ಕರಾರಿನಂತೆ ಸುಖವಸ್ತುವನ್ನು ಆರ್ಜಿಸುವ ಹಕ್ಕುಗಳು 
ಎಲ್ಲ ಮಾನವರಿಗೂ ಪ್ರಥಮತಃ ಇರಬೇಕಾದಂಥವು. ಈ ಅರ್ಥಾಧಿಕಾರದ ಮುಂದೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೨೭ * 


ರಾಜ್ಯಾಧಿಕಾರ ಗೌಣ. ಅರ್ಥಸ್ಥಾತಂತ್ರವಿಲ್ಲದಲ್ಲಿ ರಾಜ್ಯಸ್ವಾತಂತ್ರ್ಯಕ್ಕೆ ಅರ್ಥವಿಲ್ಲ. ರಾಗಿಬೀಸುವ 
ದಾರಿದ್ರ ಢ ಶಪ್ಪದಿರಲು ಯಾವ ಪಕ್ಷದ ಪದ್ಧತಿಯ ಸ ಸರಕಾರ ಬಂದರೇನು? ಹೋದರೇನು?) 
ಅರ್ಥ "ವವಹಾರದಲ್ಲಿ ಸ್ವತಂತ್ರರಾದ ಪ್ರಜೆಗಳೇ ನಿಜವಾಗಿಯೂ ಸ್ವತಂತ್ರರು. ಈ 
ಪರಿಸ್ಥಿತಿಯನ್ನು ತರಲು ಸ್ಪೆನ್ಸರನ ಪ್ರಕಾರ ಸಮಾಜವಾದಿ ಪ್ರಜಾಸತ್ತೆಗಿ೦ತ 
ಅರ್ಥಸ್ಥಾತಂತ್ರ್ಯವೀಯುವ ರಾಜಪ್ರಭುತ್ಚವೇ ಯೋಗ್ಯ. 

ರಾಜಕೀಯ ಹಕ್ಕುಗಳು ಹಿಂದೆ ಹೇಳಿದ ಪ್ರಕಾರ ಭ್ರಮೆಗಳು. ಹೆಂಗಸರಿಗೆ ಮತಾಧಿಕಾರ 
ದೊರೆತರೆ ಅನರ್ಹ ಅಸಹಾಯರಿಗೆ ಬೆ೦ಬಲಕೊಡುವಂತಹ ಮಾ-ಬಾಪ್‌ ಸರಕಾರದ 
ರಚನೆಗೆ ಅವರು ಕಾರಣರಾದಾರು. ಜೊತೆಗೆ ಯುದ್ಧದಲ್ಲಿ ಜೀವಕಳಕೊಳ್ಳುವವರು ಗ೦ಡಸರು. 
ಹಾಗಿದ್ದಾಗ ಸುಖವಾಗಿ, ಸುರಕ್ಷಿತವಾಗಿ ಕಾಲಹಾಕುವ ಹೆ೦ಗಸರು ಮತಾಧಿಕಾರಕ್ಕೆ ಹೇಗೆ 
ಅರ್ಹರಾದಾರು9 


ಉದ್ಯಮವೂ ಶಾಂತಿಯೂ ಕೊನೆಯ ಎಕಾಸಾವಸ್ಥೆಯಲ್ಲಿ “ಪರೋಪಕಾರಾರ್ಥಮಿದಂ 
ಶರೀರಂ' ಎ೦ಬ ವ್ಯಷ್ಟಿ ಜೀವನವನ್ನು ಸಾಧಿಸಿಕೊಡಬಲ್ಲವು. ಅವು ವ್ಯಕ್ತಿಯ ಸ್ಟಾರ್ಥಸಾಧನೆ 
ಮೇರೆ ಮೀರದಂತೆ ತಡೆಹಿಡಿದು ಸಮತೋಲವನ್ನು ಕಾಯಬಲ್ಲವು. ಹೀಗೇ ಮುಂದುವರಿದರೆ 
ಸಮಾಜವು ತಾತ್ವಿಕ ಶಿಸ್ತಿನ ಅರಾಜಿಕ ಸ್ಪರೂಪವನ್ನು ಹೊ೦ದಬಲ್ಲುದು- ಆಳುವವರ 
ಅವಶ್ಯಕತೆಯಿಲ್ಲದೆ ಎಲ್ಲರೂ ತಮ್ಮನ್ನು ತಾವೇ ಸರಕಾರದಷ್ಟೇ ದಕ್ಷತೆಯಿಂದ ಆಳಿಕೊಂಡು 
ಸರಕಾರ ರಹಿತರಾಗಿ ಬಾಳುವಂತಾದೀತು! 


ಸ್ವಾರ್ಥ-ನಿಸ್ವಾರ್ಥಗಳ ದ್ವಂದ್ವದಲ್ಲಿ ಮಾನವ ಸಿಕ್ಕಿ ಅವನಲ್ಲಿ ಒಂದು ವಿಧದ ಸಮತೋಲ 
ಬರುತ್ತದೆ. ಹಾಗೆ ಬ೦ದರೆ ಅದು ಸಹಜ. ಬರಿ ನಿಃಸ್ವಾರ್ಥಮಯವಾದ ಮಂದಿಯಿಂದ 
ಕೂಡಿದ ಸಮಾಜವೊಂದಿದ್ದರೆ ಅದು ಬಲಿಚಕ್ರವರ್ತಿಯ ರಾಜ್ಯದಂತಾದೀತು. ಅಲ್ಲಿ 
ಬದುಕಿದರೆ ಯಾವ ಅನುಭವ ಬಂದೀತು? ಅಲ್ಲಿ ಎಲ್ಲರೂ ದಾಕ್ಷಿಣ್ಯಶೀಲರು, ನಮಸ್ಕಾರ- 
ವಷಟ್ಯಾರಗಳ ಮ೦ಟಪೋತ್ಸವ, ಎಲ್ಲೆಲ್ಲೂ "ಅಯ್ಯೋ ಪಾಪ'ಗಳ ಹೆಣ್ಣಿಗತನ-ಹಿ೦ದೇಟು- 
ಹಿನ್ನಡೆ! ಅದೊಂದು ಗಲಿಬಿಲಿಯ, ಗೊ೦ದಲದ, ಅವ್ಯವಸ್ಥೆಯ ಪ್ರಪಂಚವೆನಿಸೀತು! 
ಬಹುಸ೦ಖ್ಯರ ಸಾಮಾನ್ಯ ಸುಖದ ಅತ್ಯುಚ್ಚ ಮಟ್ಟವನ್ನು ಸಾಧಿಸಬೇಕಾದರೆ, ಸಾಮಾಜಿಕ 
ಪರಿಸ್ಥಿತಿ ನಿಯಂತ್ರಣದಲ್ಲಿಟ್ಟ ಅವಕಾಶದಲ್ಲಿ ವ್ಯಕ್ತಿಯು ತನ್ನ ಸುಖವನ್ನು ಸಾಧಿಸಿಕೊಳ್ಳುವ 
ಕ್ರಮವೊಂದೇ ಸಾಧಕ. ಸಹಾನುಭೂತಿ, ಪರೋಪಕಾರ ಬುದ್ಧಿಗಳಿಗೆ ಬಲವಾದ ಉತ್ತೇಜನ 
ಅಂಥ ಸಮಾಜದಲ್ಲಿ ಸಿಕ್ಕುತ್ತದೆ, ಅಷ್ಟೆ. ಮಾತಾಪಿತರಗಳ ಸ್ಪಾರ್ಥರಹಿತವಾದ ಮಕ್ಕಳ 
ಪೋಷಣೆ, ಮಕ್ಕಳ ಪಡೆವ ಆಸೆ, ದತ್ತಕ್ಕೆ ಮಕ್ಕಳನ್ನು ತೆಗೆದುಕೊಳ್ಳುವುದು ಮುಂತಾದ 
ನಿಃಸ್ವಾರ್ಥ ಕೃತ್ಯಗಳು ಸ್ವಾರ್ಥದ ತೃಪ್ತಿಗೇ ಅವಶ್ಯವಾದಂಥವು. ತನ್ನ ಸದ್ಯದ ಸುಖವನ್ನು 
ತ್ಯಜಿಸಿ ದೇಶಕ್ಕಾಗಿ ದುಡಿವ ದೇಶಭಕ್ತಿಯು ಅಂಥ ನಿಃಸ್ವಾರ್ಥ ಜೀವನದ ಉತ್ತಮ 
ಉದಾಹರಣೆ. ಹಾ ಜೀವನಪದ್ಭತಿಯು ಕ್ರಮಬದ್ಧವಾಗಿ ಮುಂಬರಿದರೆ “ಪತಿ 
ತಲೆಮಾರಿಗೂ ಪರಸ್ಪರ ಸಹಾಯಕತೆಯಲ್ಲಿ ವ್ಯಕ್ತಿಗಳು ಒಂದೊಂದು ಹೆಜ್ಜೆ ಮುಂದೆ 
ಹೋದಾರು. ಅವಿರತವಾದ ಸಾಮಾಜಿಕ ಶಿಸ್ತು ಕಾಲಕ್ರಮೇಣ ಎಲ್ಲರಿಗೂ ಲಾಭಕರವಾದ. 


* ೧೨೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


“ಅವನ ಸುಖವೇ ನನ್ನ ಸುಖ” ಎ೦ಬ ಸಹಾನುಭೂತಿಯ ಹರ್ಷ-ಶೀಲವನ್ನು ಪ್ರತಿಯೊಂದು 
ವ್ಯಕ್ತಿಯೂ ಹಿಡಿಯುವಂತಹ ಸದವಕಾಶವನ್ನು ಬೆಳೆಯಿಸೀತು. ತಲೆತಲಾ೦ತರದಿಂದ 
ಸಾಮಾಜಕ ಒತ್ತಾಯವು ಕಲಿಸಿದ ಕರ್ತವ ಭಾವವು. ಅಳಿದು ಆಗ ಸ್ವೇಚ್ಛಾಕೃತ, ಸ್ಹ್ವಯಂಬೂತ 
ಪರಹಿತಕಾರ್ಯ ಸಮಾಜದಲ್ಲಿ ನಿತ್ಯದ ಮಾತಾಗುತ್ತದೆ. ಸಾಮಾಜಿಕ" ಪ್ರಯೋಜನಕ್ಕಾಗಿ 
ನೈಸರ್ಗಿಕವಾಗಿ ಆಯ್ದುಕೊಳ್ಳಲ್ಪಡುವ ನಿಃಸ್ವಾರ್ಥಸೇವೆಯೆಂಬುದು ಜನರಲ್ಲಿ ಆಕೆ 
ಡು ಹುಟ್ಟುಗುಣವೆನಿಸೀತು. "ಒತ್ತಾಯ ಎಳ್ಳಷ್ಟೂ ಯಾರದೂ ಇಲ್ಲದೆ ಆತ್ಮಸಂತೋಷಕ್ಕಾಗಿ 
ಪರಹಿತಕ್ಕಾಗಿ “ದುಡಿವ ಸದಸ್ಯರುಳ್ಳ, ಸಮಾಜ ಪರಿಪೂರ್ಣ ಸ್ವರೂಪದ ಸಮಾಜಕ್ಕೆ ಹ 
ಹತ್ತಿರವಾದದ್ದು. 


೧೬ 


ಕ್ರಿಶ. ೧೮೪೪ರಲ್ಲಿ ಪ್ರಸಿಯದಲ್ಲಿ ಅವತರಿಸಿದ ಅತಿಮಾನವವಾದಿಯಾದ ನೀಷೆಯು 
ಅಪೂರ್ವ ಪ್ರತಿಭಾವ೦ತನು ತನ್ನ ಸುತ್ತುಮತ್ತಲಿನ ಕ್ಷುದ್ರ ಜೀವಿಗಳನ್ನು ಕ೦ಡು ಹೇಸಿದ 
ಆ ಬಲೋಪಾಸಕನು ಮಹಾ ಪ್ರವಾದಿಯ ವೀರ್ಯವತ್ತೆಯಿ೦ದ ಉದ್ಗರಿಸಿದ ಮಾತುಗಳು 
ಮನೋಹರವಾಗಿವೆ. 


ಆರ್ಜವ ಹಾಗೂ ಆತ್ಮನಿರ್ವ೦ಚನೆಗಳಿಲ್ಲದವರ ದೊಡ್ಡಸ್ತಿಕೆಯು ತೃಣಪ್ರಾಯ. 
ಮೆತ್ತಗಿನವರಿಗೆ ಮತ್ತೊಂದು ಗುದ್ದು ಎಂಬ ಜಗತ್ತಿನಲ್ಲಿ ನಾವೆಂದೂ ಮತ್ತಗಿನವರಾಗಕೂಡದು. 
ತೋರಿಕೆಯ ನಯ- ನಾಜೂಕು. ನಾಗರಿಕತೆಗಳು. ವಿಷಪ್ರಾಯ. 


ಹಳೆಯ ದೇವರು ಎ೦ದೋ ಸತ್ತುಹೋದರು. ಅವರ ಸಾವು ಬಹಳ ಒಳ್ಳೆಯದು, 
ಆನ೦ದಕರವಾದುದು. ಅವರು ನಕ್ಕು ನಕ್ಕು ಅಜೀರ್ಣವಾಗಿ ಸತ್ತದ್ದು. 

ಪರಲೋಕದ ಪ್ರತ್ಯಾಶೆಯನ್ನು ಬಿಡಿರಿ. ಇಹವನ್ನು ಆಧರಿಸಿರಿ. ಅತಿಮಾನುಷ ಕಲ್ಪನೆಗಳು 
ಮಧುರ ವಿಷ, ಎಚ್ಚರ ತಪ್ಪಿಸುವ ಮದ್ದು. 

ಹೊಸದನ್ನು ಹುಟ್ಟಿಸಬೇಕೆಂಬಾತ ಹಳೆಯದನ್ನು ಧ್ವಂಸಗೊಳಿಸಬೇಕು. ಅತ್ಯುನ್ನತ 
ದೌರ್ಜನ್ಯವು ಅತ್ಯುನ್ನತ ಸೌಜನ್ಯದ ಅವಿಭಾಜ್ಯವಾದ ಅ೦ಗ. ಅಡಗಿಸಿಡುವ ಸತ್ಯ ವಿಷೋಪವು. 

ಈಗ ಹಳೆಯ ದೇವರಾರೂ ಇಲ್ಲ. ಆದ್ದರಿ೦ದ ಅತಿಮಾನವರು ಹುಟ್ಟುತ್ತಾರೆ. 
ಮಾನವನು ಮಾನವತ್ವದ ಗಡಿಮಿತಿಗಳನ್ನು ದಾಟುತ್ತಾನೆ. ಮಾನವನ ಇರವು ಒಂದು 
ಸೇತು - ಮುಟ್ಟತಕ್ಕ ಕೊನೆಯ ಸ್ನ ಸ್ಥಳವಲ್ಲ. ರೆ ಮಧ್ಯಲೋಕ, ಮಧ್ಯಾವಸ್ಥೆ ದ 
ನಶ್ವರ! ನಷ್ಟ ಹೊಂದಿ ತಮ್ಮನ್ನು ತಾವೇ ಮೀರಿ ಜೋಗು ವಹ ನನಗೆ ಪ್ರಿಯರು. 
ನಕ್ಷತ್ರಲೋಕದಾಚೆ ಹೋಗಿ ಬದುಕಲೆಂದು ಸಾಯದೆ, ಭೂಮಿಗಾಗಿ ಅಹುತಿ ಕೊಟ್ಟುಕೊ೦ಡು 
ಅದನ್ನು ಅತಿಮಾನವನ ಒಡೆಯತನಕ್ಕೆ ತರುವವರು ನನಗೆ ಪ್ರಿಯರು! 


ಯಾರೂ ನಿಮ್ಮ ಶಕ್ತಿಮೀರಿ ಸುಗುಣಿಗಳಾಗಬೇಡಿರಿ. ಅಸಂಭವವೆನಿಸುವ ಯಾವುದನ್ನೂ 
ಮಾಡದಿರಿ. ನಮ್ಮ ಸುಖ ನಮಗರಿಯದು. ಅದು ಅತಿಮಾನವನಿಗಷ್ಟೇ ಗೊತ್ತು. ಅವನಿಗೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೨೯ * 


ನೆರವಾಗಿ ದುಡಿಯುವುದಷ್ಟೇ ನಮ್ಮ ಕೆಲಸ. 

ಎಶ್ವದ ಸೃಷ್ಟಿ-ಸ್ಥಿತಿ-ಲಯ ಚಕ್ರವು ಎದೆ೦ಂದೂ ನಿಲ್ಲದೆ ಸಾಗುತ್ತದೆ. ಯುಗಚಕ್ರದ 
ಪರಿವರ್ತನದಲ್ಲಿ ಎಲ್ಲರಿಗೂ ಎಲ್ಲಕ್ಕೂ ಪುನರುದಯ ಹಾಗೂ ಪುನರಸ್ತಗಳಾಗುತ್ತವೆ. 

ದಾಸ್ಯ ದೈನ್ಯದ ತಾಯಿ. ಅಸಹಾಯಕತೆಯೇ ನೀಃಸ್ವಾರ್ಥಕ್ಕೆ ತಂದೆ. ಅಧಿಕಾರ- 
ಅಂಜಿಕೆಗಳನ್ನಾಲಿಂಗಿಸುವ ಆಶೆ ಹೋಗಿ ಮಿಗಬಾಳಿನಲಿ ಸಂರಕ್ಷಿತತೆ ಶಾಂತಿಗಳನ್ನು ಜನ 
ಬೇಡುತಿದೆ! ಸಾಮರ್ಥ್ಯಕಾದೇಶವಾಯ್ತು ಉಪಾಯಜ್ಯಮತಿ. ಪ್ರಕಟ ಪ್ರತೀಕಾರ ಮಾಡುವುದ 
ಬಿಟ್ಟೀಗ ಗುಪ್ತ ಪ್ರತೀಕಾರ ಪದ್ಧತಿಯ ಹಿಡಿದಿಹರು ಮಾನವರು. ಬಿಗಿಯಳಿದು ಹೆ೦ಗರುಳು 
ಬಂತು; ಅರಂಭವಳಿದು ಅನುಕರಣ ಎಲ್ಲೆಲ್ಲು ಕಾಣುತಿದೆ. ಗೌರವದ ಗರ್ವಕ್ಕೆ ತಳವಿಲ್ಲ; 
ಅದರ ಬದಲಾತ್ಮಸಾಕ್ಷಿಯ ಬಾರುಗೋಲೇಟು ನಿತ್ಯವೂ! ಇಂದ್ರಿಯ-ಶರೀರಗಳ ಆಸೆ 
ಕೆಟ್ಟದ್ದೆ೦ದು, ಬಡತನವ ಸದ್ಗುಣಕೆ ಸಾಕ್ಷಿಯೆಂದು ಉಸುರಿದುದು ದಾಸಜನ-ಧೀರ 
ಜನವೆಂದೆಂದಿಗೂ ಅಲ್ಲ! 


ದಯೆದೋರುವುದು ಒ೦ದು ಷೋಕಿ; ತಮ್ಮಧಿಕತೆಯನಸಹಾಯರೆದುರು ಮೆರೆಯಿಸುವ 
ತಂತ್ರವದಲೆ? ಈ ನೀತಿಮತ್ತೆಯಡಿ ಅಧಿಕಾರಶಕ್ತಿಯನು ಸೆಳೆದುಕೊಳ್ಳುವ ಗುಪ್ತ 
ಸಂಕಲ್ಪವಡಗಿಹುದು! ಅನ್ಯರನು ವಶಗೊಳಿಸಿಕೊಳ್ಳುವಾಸೆಯೆ ಪ್ರೇಮು. 
ಒಲಿಸಿಕೊಳ್ಳುವುದೊಂದು ಯುದ್ಧ-ಸ೦ಗಮ, ಯಾಜಮಾನ್ಯ ಒಲಿದವನು ಒಲಿಯದವಳನು 
ಕೊಲುವನೇಶಕ್ಕೆ? ಅವಳನ್ಯನಾಸ್ತಿಯಾಗದೆ ಇರಲಿ ಎಂದಷ್ಟೆ! ಪ್ರೇಮದಲಿ ತಾವು 
ನಿಃಸ್ವಾರ್ಥರೆಂಬರು ಜನರು; ತಮ್ಮದನು ಬದಿಗಿಟ್ಟು ತದ್ವಿರೋಧಕವಾದ ಪರಹಿತಕೆ 
ದುಡಿವೆವೆನ್ನುವರು- ನಿಜ; ಅಲ್ಲಿಯೂ ಹಾಗೆ ಮಾಡಿದ್ದಕ್ಕೆ ಪ್ರತಿಯಾಗಿ ಉಪಕೃತರು 
ತಮ್ಮ ವಶದಲ್ಲಿರುವುದನ್ನು ಹಾರಯಿಸುವರು! ಸತ್ಯಕಾಮರು ಕೂಡ ಅ ಸತ್ಕದೊಡೆಯತನವನ್ನು 
ಮೊದಲಿಗರಾಗಿ ಪಡೆಯಬಯಸುವರಮಮ!। ದೈನ್ಯ ಅಧಿಕಾರ ಸಂಪಾದಿಸುವ ಸಂಕಲ್ಪಕಿಟ್ಟ 
ರಕ್ಷಕವರ್ಣ! ನ್ಯಾಯ ನೀತಿಗಳೆಲ್ಲ ಅಧಿಕಾರ ದಾಹದೆದುರಸಹಾಯ, ಅಸಹಾಯ; ಆ 
ದಾಹಕಾಳಾಗಿ ದುಡಿವ ದಾಸಯ್ಯಗಳು- ತತ್ವದರ್ಶನವೆಲ್ಲ ಬಿಸಿಲುಗುದುರೆಗಳಲ್ರೆ? ಅಲ್ಲಿ 
ಸಿಗುವುದು ನಾವು ಚಿರಕಾಲದಿ೦ದರಸುತಿದ್ದ ಸತ್ಯವೆ? ಅಲ್ಲ; ನಮ್ಮ ಬಯಕೆಗಳ 
ಪಡಿನೆಳಲಲ್ಲದಿನ್ನೇನು ಕಾಣಬ೦ದೀತಲ್ಲಿ? ತಾತ್ವಿಕರು ತಮ್ಮೆದೆಯ ಪೂರ್ವಗ್ರಹಗಳನ್ನು 
ತರ್ಕಬಲದಿಂದಲ್ಲಿ ಎತ್ತಿಹಿಡಿಯುವರಷ್ಟೆ, ಅ೦ತಃಸ್ಥ ಕಾಮವೇ ಎಲ್ಲವರ ಎಲ್ಲಾ ವಿಚಾರಗಳ 
ತಂದೆ; ಅದೊ ಆಧಿಪತ್ಯದ ಕಾಮ। ಮೂಲ ಪವೃತ್ತಿಯದು; ಅದನ್ನು ಮೀರಿದ ಬುದ್ಧಿಸಂಪನ್ನ 
ವಸ್ತುವಿನ್ನೊಂದಿಲ್ಲ ಜಗದಲ್ಲಿ. ನಮ್ಮ ಜಾಗ್ರದವಸ್ಥೆ ಕೆಲಸಕ್ಕೆ ಬಾರದುದು, ಅತ್ಯಂತ ದುರ್ಬಲ 
ಪದಾರ್ಥವದು ಬಾಳಿನಲಿ. 

ಸತ್ವಸ೦ಪನ್ನ ಬಯಸಿದ್ದೆಲ್ಲವೂ ನ್ಯಾಯ. ದಯೆ, ಆತ್ಮಸಾಕಿ, ಪಶ್ಚಾತ್ತಾಪಗಳಿಗಲ್ಲಿ 
ಎಳ್ಳಷ್ಟೂ ಎಡೆ ಇಲ್ಲ; ನಾಚುವುದೇಕೆ ಬಲ್ಲಿದನು ದೇಹಬಲ-ಬುದ್ಧಿಬಲವಿರಲಾಗಿ? 
ಕೈಯಲಾಗದುದನ್ನು ಮಾಡದಿರುವುದು ಸಜ್ಜನಿಕೆಯೇನು? ಬಲಿ ಕೂಡ ದುರ್ಬಲರ 
ಹಾಗಿರುವುದೆಂತು ಸಭ್ಯತೆ ಹೇಳಿ ಹೇಳಿ! ಬಲವ೦ತರನು ಬಿಡದೆ ಬಳಸಲು ಬಲವ, 


* ೧೩೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅಮತರ್ಮುಖರ ಮಾಡಿ ಕೊಳೆಯ ಹಚ್ಚಿದ ಕಾಲದಲ್ಲೆ ಕ೦ಡಿತ್ತಾತ್ಮವೆಂಬ ನಿರ್ಗುಣವಸ್ತು[ 
ಭಾವನಾಬಲ, ಶಕ್ತಿ, ಸ೦ಕಲ್ಪವುಳ್ಳವನೆ ಬಲಿ; ಅವಿಲ್ಲದ ಜೀವಿ ಸಪ್ಪೆ ಸಾವಿತ್ರಿ, ಪ್ಯಾಲ್‌ಪಿಂಡಿ, 
ಪುಕ್ಕಟೆ ಫೌಜುದಾರ, ಗೌಜಿಗರರಸ! 

ಈ ಪ್ರಕಾರ ಗರ್ಜಿಸಿದ ನೀಷೆ ತನ್ನ ಭಾವೋದ್ರೇಕದಲ್ಲಿ “ಬಲವಂತಿಕೆಯೇ 
ನ್ಯಾಯವಂತಿಕೆ” ಎ೦ಬ ಕಾಡಾಡಿತನವನ್ನು ಎತ್ತಿ ಹಿಡಿದು ತಾಳತಪ್ಪಿ ಬೀಳುವಂತಾದನು. 
ಆ ತುದಿಗೆ ಹೋಗದಿದ್ದರೆ ಅವನು ಹೀಗೆ ಮುಗ್ಗರಿಸುತ್ತಿದ್ದಿಲ್ಲ. ಅವನ ಪ್ರಖರ ಪ್ರತಿಭೆ 
ಕಂಡ ಕಾಣ್ಕೆ ಇಡಿಯಾಗಿ ಅಖಂಡಿತವಾಗುತ್ತಿತ್ತು ಅವನ ಮಾತಿನಲ್ಲಿ, ಬಲೋಪಾಸನೆಯ 
ವೀರವಾಣಿಯಲ್ಲಿ ಎಷ್ಟೋ ಸತ್ಯಾಂಶವಿದೆ. ಭೀರುತನವನ್ನು ಚೆಂದವೆಂದು, ಹೇಡಿತನವನ್ನು 
ಸಭ್ಯತೆಯೆದು, ಹೆಳವತನವನ್ನು ದಯೆ-ದಾಕ್ಷಿಣ್ಯವೆ೦ದು ವ್ಯವಹರಿಸುವ ಸಮಾಜ ಅವನ 
ಮಾತಿನಿಂದ ಇಂದು ಬುದ್ಧಿ ಕಲಿಯಬೇಕಾಗಿದೆ. ವಂಚನೆಯನ್ನು ಬುದ್ಧಿವಂತಿಕೆ, ಪರಾಕ್ರಮ 
ಎಂದು ಅನುಸರಿಸುವ ಸಮಾಜ ದೈತ್ಯ ಸಮಾಜ! 


೧೭ 


ಉತ್ತಮರು ಉತ್ತಮೆಯರನ್ನು ಮದುವೆಯಾಗಬೇಕು. ಪ್ರೇಮದ ಪ್ರಜಾಪ್ರಭುತ್ವಕ್ಕೆ 


ಅರ್ಥವಿಲ್ಲ. ಮದುವೆ ಕೇವಲ ಮಾನವ್ಯ ಮಾದರಿಗಳ ಪುನರುತ್ಬಾದನೆಗಾಗಿ ಅಲ್ಲ- ಆ 
ಮಾದರಿಗಳ ಸುಧಾರಣೆಯೂ ಆಗುತ್ತ ಹೋಗಬೇಕು ಎನ್ನುತ್ತಾನೆ ನೀಷೆ 


ಮನುಷ್ಯನು ದೊಡ್ಡ ಮನೆತನದಲ್ಲಿ ಹುಟ್ಟದೆ ದೊಡ್ಡ ಮನಸ್ಸಿನವನಾಗಲಾರ. 
ತಂದೆತಾಯಿಗಳು ಉದಾತ್ತಶೀಲರಾಗಿರುವದು ಮತ್ತು ಉಗ್ರಶಿಸ್ತಿನ ಶಿಕ್ಷಣ ದೊರಕುವದು 
ಅತಿಮಾನವ ಅಥವಾ ಪುರುಷೋತ್ತಮನಾಗಲು ಅವಶ್ಯಕ. ಪುರುಷೋತ್ತಮರಿ೦ದಲೇ 
ಸಮಾಜದ ಪ್ರಗತಿ ಸಾಧ್ಯ. ಅವರು ವಜ್ರಾದಪಿ ಕಠೋರರೂ ಕುಸುಮಾದಪಿ ಮೃದುಗಳೂ 
ಆಗಬಲ್ಲವರು; ಕಷ್ಟಗಳನ್ನು ಕಂಡು ತಿರಸ್ಕರಿಸಿ ನಗಬಲ್ಲ ಸತ್ವಸ೦ಪನ್ನರು: ತ್ರಿಗುಣಾತೀತ 
ನಡತೆ ಅವರದು. ಧೀರತ್ಚವೇ ಒಳ್ಳೆಯತನ; ಈಶತ್ವವೇ ಒಳಿತು; ವಿಭೂತಿ ಮತ್ತೆಯೇ 
ಪುರುಷೋತ್ತಮಿಕೆ. ದೌರ್ಬಲ್ಯವೇ ದೌರ್ಜನ್ಯ ಸುಲಭ ಸುಖಲಾಲಸೆ ಪುರುಷೋತ್ತಮನಿಗಿಲ್ಲ. 
ಅವನು ನಿರ್ಭಯವನ್ನು ಸಾಧಿಸಿಕೊಂಡ ಯೋಗಿ; ಭಯಕ್ಕೇ ಭಯ ಹುಟ್ಟಸಬಲ್ಲವ! 
ಸದುದ್ದೇಶಕ್ಕಾಗಿ ಮಾಡುವ ಹೋರಾಟವೂ ಯುದ್ಧವೂ ಒಳ್ಳೆಯದು. ಅಲ್ಲಿ ವ್ಯಕ್ತಿಯ 
ಸುಪ್ತ ಮಾಹಾತ್ಮ್ಯ ಬೆಳಕಿಗೆ ಬರಲು ಅವಕಾಶವಿದೆ. 

ಉತ್ಸಾಹ ಬುದ್ಧಿಮತ್ತೆ ಮತ್ತು ಹೆಮ್ಮೆಗಳು ಪುರುಷೋತ್ತಮನ ಮುಖ್ಯ ಲಕ್ಷಣಗಳು 
ಅವನ್ನವನು ಸಮರಸಗೊಳಿಸಿಕೊಳ್ಳಬೇಕು. ಬಯಕೆಗಳ ಸಂತೆಯನ್ನು ವ್ಯಕ್ತಿತ್ವದ ಶಕ್ತಿಯನ್ನಾಗಿ 
ಮಾರ್ಪಡಿಸುವ ಮಹೋದ್ದೇಶವನ್ನಿಟ್ಟುಕೊ೦ಡರೆ, ಅದು ತೀವ್ರ ಭಾವನೆಗಳನ್ನು ಆಯ್ದು 
ಏಕರಸಗೊಳಿಸಿ ಶಕ್ತಿರೂಪಕ್ಕಿಳಿಸಬಲ್ಲದು. ತನ್ನನ್ನು ಶಿಸ್ತಿನಿಂದ ಆದರ್ಶವಾಗಿ ರೂಪಿಸಿಕೊಳ್ಳುವ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೩೧ * 


ಪುರುಷೋತ್ತಮ- ಪುರುಷಾರ್ಥವೇ ಜೀವನದಲ್ಲಿ ಆತ್ಯಂತಿಕ ಸಿದ್ಧಿ. ಪುರುಷಾಧಮ 
ರಾಶಿಯಲ್ಲ್ಹೊಬ್ಬನೆನಿಸಿಕೊಳ್ಳಬಾರದೆನ್ನುವ ಯಾವನಾದರೂ ತನ್ನ ವರ್ತನೆಯಲ್ಲಿ 
ಸಡಿಲಾಗಬಾರದು. ತನ್ನ ಬಗ್ಗೆ ದಯೆ ಮಾಯೆಗಳನ್ನಿಟ್ಟುಕೊಳ್ಳ ಬಾರದು. ತನ್ನ ಮಹೋದ್ದೇಶದ 
ಸಾಧನೆಗಾಗಿ ಪರುಷೋತ್ತಮನು ಮಿತ್ರದ್ರೋಹವೊಂದನ್ನುಳಿದು ಮತ್ತೆ ಏನನ್ನು ಬೇಕಾದರೂ 
ಮಾಡಲು ಸಿದ್ಧ! ಅದು ಉದಾತ್ತತೆಯ ಮಹಾ ಚಿಹ್ನೆ, ಪುರುಷೋತ್ತಮತೆಯ ಪರಮಲಕ್ಷಣ. 
ಅ೦ಥ ಪುರುಷೋತ್ತಮನ ಮಹೋದ್ದೇಶಕ್ಕೆ ನೆರವಾಗಿ ನಿಲ್ಲುವದೇ ಇತರರ ಜೀವನಸಾರ್ಥಕತೆ. 
ಅದಕ್ಕಾಗಿ ದುಡಿಯಲು ದೇಶ-ಕಾಲಾದಿ ಪ್ರಶತಿಬ೦ಧವಾವುದೂ ಇರಕೂಡದು. ಆಗ 
ಅಭಿಜಾತವರ್ಗ ಹುಟ್ಟುತ್ತದೆ; ಅನ೦ತರ ಅದರಲ್ಲಿ ಪುರುಷೋತ್ತಮನ ಅಥವಾ ಕಾರಣ 
ಪುರುಷನ ಉದಯ ಇಲ್ಲವೆ ಅವತಾರವಾಗುವುದು! 


ಕುಬೇರ ಪ್ರಭುತ್ಹವೇ ಪುರುಷೋತ್ತಮನ ಬರವಿಗೆ ಮಾರ್ಗ. ಪುರುಷೋತ್ತಮನು 
ಪುರುಷಾಧಮರ ಸೇವಕನಾಗದೆಕೆಂಬ ತತ್ವ ಪ್ರಜಾಪ್ರಭುತ್ವದ್ದು ಅಂಥ ತತ್ವಕ್ಕೆ ಅರ್ಥವುಂಟೇ? 
ನಾಗರಿಕತೆ ನಿವ್ವೀರ್ಯವಾಗಲು ಸ್ತೀಗುಣಗಳ ಪ್ರಶಂಸೆ ಸಮಾಜದಲ್ಲಿ `ಮತಿಮೀರುವುದೇ 
ಕಾರಣ. ಗಂಡು ಗುಣಗಳಾದ ಸತತ ಪ್ರಯತ್ನ, ಸಹಿಷ್ಣುತೆ. ಉದ್ಯಮಶೀಲಗಳಿದ್ದಲ್ಲಿ 
ಎದಸ್ಗತೆ, ಎಜ್ಞಾನ. ಯೋಧಧರ್ಮಗಳು ಬೆಳೆದು. ನಾಗರಿಕತೆಯನ್ನು 'ಕಟ್ಟಬಲ್ಲವ! 

ಪ್ರಜಾಸತ್ತೆಯೆಂದರೆ ಹೊರಳುವ ಧರ್ಮ; ಎತ್ತಲೆ೦ದರತ್ತ ಒಲೆಯುವ ಪ್ರವೃತ್ತಿ 
ಸಮಷ್ಟಿಯ ಯಾವ ಅಂಗ ಏನನ್ನು ಎಲ್ಲಿ ಬೇಕಾದರೂ ಮಾಡಬಹುದು. ಅದರಲ್ಲಿ 
ಸಮವೇತ ಪ್ರಯತ್ನ ಅಶಕ್ಯ; ಅಸಹಕಾರ ಅಸಾಧ್ಯ. ಸ್ವಾಚ್ಚಂದ್ಯ ಅರಾಜಕತೆಗಳಿಗಲ್ಲಿ 
ಅಗ್ರಪೂಜೆ. ಉತ್ತಮರನ್ನು ದ್ವೇಷಿಸುವ ಹಾಗೂ ಮಧ್ಯಮರನ್ನು ಪೂಜಿಸುವ ಕಾರ್ಯ 
ಅಲ್ಲಿ ನಿತ್ಯವೂ ನಡೆಯುತ್ತದೆ. ಚುನಾವಣೆಯ ಅವಮಾನ ಹಾಗೂ ಅಶ್ರೀಲಗಳಿಗೆ 
ತಲೆಗೊಡರು. ತಲೆಗೊಟ್ಟರೆ ಅವರಿಗೆಲ್ಲಿಯ ಜಯ? ಯಾರನ್ನೂ 

ಜಿಸೆನೆಂಬ ಸ್ವತಂತ್ರವೃತ್ತಿಯವರನ್ನು ಅಲ್ಲಿ ದ್ವೇಷಿಸಲಾಗುತ್ತದೆ. ಪಕ್ಷವೊಂದರ 
ದ ವಾಗಿರದವನಿಗಲ್ಲಿ ಸ್ಥಾನವಿಲ್ಲ. ತ ನೆಲದಲ್ಲಿ ಪುರುಷೋತ್ತಮ ಹುಟ್ಟಲಾರ! 
ಪುರುಷೋತ್ರಮರ ಗೈಮೆಯನ್ನು ಬಳಸಿಕೊಳ್ಳದೆ ಯಾವ ರಾಷ್ಟ್ರವಾದರೂ ಹೇಗೆ 
ಮಹಾರಾಷ್ಟ್ರವನಿಸಿಕೊಂಡೀತು? ಪುರುಷೋತ್ತಮರನ್ನು ಕಡೆಗಣಿಸಿದ ಸಮಾಜಕ್ಕೆ ಶತಮುಖ 
ವನಿಪಾತ 'ಕಟ್ಟಿಟ್ಟದ್ದು ನಿಜವಾದ ಮಾನ್ಯತೆಯನ್ನು ಗಣಿಸ ದೆ ಸಾಮಾನ್ಯತೆಯನ್ನು ಬೆಂಬತ್ತಿ 
ಹೋಗುವ ಪ್ರವೃತ್ತಿ ಪ್ರಜಾಸತ್ತೆಯಲ್ಲಿರುವುದರಿಂದ ಒಕೂ ಮಹಾರಾಷ್ಟ್ರವನ್ನು ಸಾಧಿಸದು! 


ಪ್ರಜಾಸತ್ತೆಯು ಸ್ಥೆ ಸೈಣ. ಅಲ್ಲಿ ಹೆಂಗಸರು ಗ೦ಡಸರಂತಾಗಲು ಪ್ರಯತ್ನಿಸುತ್ತಾರೆ. 
ಗ೦ಡಸಿನಲ್ಲಿ ಸಾಕಷ್ಟು ಗಠಡಸುತನವಿದ್ದರಲ್ಲವೇ ಹೆಂಗಸಿನ ಹೆಂಗಸುತನವನ್ನು ಕಾಯುವುದು? 
ವೃದ್ಧನಾರಿಯಾದ 'ಇಬ್ದೆನ್‌ ಮುಕ್ತಸ್ತೀಯ ನಿರ್ಮಾಪಕ. ಅದರಿಂದ ಅವಳ. ಶಕ್ತಿಪ್ರತಿಷ್ಠೆಗಳು 
ಕುಂನಿದವು. ಸ್ತ್ರೀಪುರುಷರ ನಡುವಿನ ಹೋರಾಟ ಶಾಶ್ವಶಸ್ಪ ಸ್ವರೂಪದ್ದಾಗಿರುವುದರಿಂದ 
ಇಬ್ಬರಲ್ಲಿ ಯಾರಾದರೊಬ್ಬರಿಗೆ ಯಜಮಾನಿಕೆ ದೊರೆತ ಹೂರತೂ ಶಾಂತಿ ಅಸಾಧ್ಯವೇ 
ಸರಿ ಅವರ ಸಮಾನತೆ ಅಸಂಬದ್ಧ ಹೆಂಗಸಿನೊಡನೆ ಸಮಾನತೆಗಿಳಿಯುವುದು ಹಾನಿಕರ; 


* ೧೩೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅವಳಿಗದರಿಂದೆಂದೂ ತೃಪ್ತಿಂರರಾಗದು. ಗಂಡಸು ಗಂಡಸಾದಾಗಲೇ 
ಅವನಿಗನುಯಾಯಿಯಾಗಿ ಅವಳು ತೃಪ್ತಿಯನ್ನು ಕಂಡಾಳು. ಮಾತೃತ್ವವೇ ಅವಳ 
ಪೂರ್ಣತೆಯ ಮತ್ತು ಸುಖದ ಆತರ. 4 ಎಲ್ಲ ಸಮಸ್ಯೆಗೂ 'ಮತ್ರಪ್ರಸ ಸವವೇ 
ಸಮಾಧಾನಕರವಾದ "ಉತ್ತರ. 


ಸ್ತ್ರೀವಾದದ ಜೊತೆಗೇ ಸಮಾಜವಾದ ಹಾಗೂ ಅರಾಜಕತಾವಾದಗಳು ಬರುತ್ತವೆ. 
ಈ ಎಲ್ಲವೂ ಪ್ರಜಾಪ್ರಭುತ್ವದ ಬುಟ್ಟಿಗೇ ಸೇರಿದಂಥವು. ರಾಜಕೀಯ ಸಮಾನಾಧಿಕಾರ 
ಇರಬಹುದಾದರೆ ಆರ್ಥಿಕ. ಸಮತೆ “ಕಿರಬಾರದು? ಎಂಬ ಪ್ರಶ್ನೆ ಸ್ವಾಭಾವಿಕವಾಗಿಯೇ 
ಏಳುವುದು. ಎಲ್ಲಾದರೂ ನಾಯಕರೆಂಬವರು ಏಕಾದರೂ ಬೇಕು? ಮನುಸ್ಯರು ಸಮಾನರಲ್ಲ. 
ಸಾರ್ವಜನಿಕ ಒಡೆಯತನವನ್ನಿಟ್ಟುಕೊಳ್ಳುವುದು ಅವರಿಗೆ ಸಹಜವಲ್ಲ. ಸಮಾನತೆಯು 
ಪ್ರಕೃತಿ ವಿರುದ್ಧ. ವ್ಯಕ್ತಿ-ಜಾತಿ-ವರ್ಗಗಳ ಪಕ್ಕೇಕತೆ ಪ್ರಕೃತಿಸಹಜ. ಸಮಾಜವಾದವು ಜೀವಶಾಸ್ತ್ರಕ್ಕೆ 
ಎರುದ್ಧ. ವಿಕಾಸಪಕ್ರಿಯೆಯಲ್ಲಿ ಉತ್ತಮವು ಅಧಮ ಜಾತಿ-ಕುಲ-ವರ್ಗ-ವ್ಯಕ್ತಿಗಳನ್ನು 
ಬಳಸಿಕೊಳ್ಳುತ್ತದೆ. ಆತ್ಯಂತಿಕವಾಗಿ ಜೀವನವೆಲ್ಲವೂ ಶೋಷಣಾಮಯ! ಜೀವೋ ಜೀವಸ್ಯ 
ಜೀವನಂ! ಮತ್ಸ್ಯನ್ಯಾಯವೇ ಇಲ್ಲಿ ಮಹಾನ್ಯಾಯ। 

ಸಿರಿಯಣ್ಣನ ಪೂಜೆ ಮತ್ತು "ಅವನಲ್ಲಿರುವುದು ನಮ್ಮಲ್ಲಿಲ್ಲವಲ್ಲ!” ಎಂದು ಹೊಟ್ಟೆ 
ತಿಕ್ಕಿಕೊಳ್ಳುವುದು ಅಧಮಶೀಲ, ಅನುದಾತ್ರಶೀಲ! “ಉಣ್ಣದೊಡವೆಯ ಗಳಿಸಿ ಮಣ್ಣೊಳಗೆ 
ಬಚ್ಚಿಟ್ಟು ಚೆನ್ನಾಗಿ ನೆಲವ ಸಾರಿಸಿದವನ ಬಾಯೊಳಗೆ ಮಣ್ಣು ಕಾಣಯ್ಯ' ಎಂಬುದನ್ನು 
ಮರೆಯಲಾದೀತೇ? ಉದಾತ್ತ ಉದ್ದೇಶಕ್ಕಾಗಿ ಉಪಯೋಗ ಮಾಡದಿರುವ ಹಣ ಇದ್ದರೇನು 
ಇಲ್ಲದಿದ್ದರೇನು?) ಸಮಾಜ ಅಂಥ ಕ್ರಿಮಿಜೀವಿಯನ್ನು ಗೌರವಿಸಬಾರದು. ನಿಜವಾದ 
ಬುದ್ಧಿವಂತನಿಗೆ ಮಾತ್ರ ಆಸ್ತಿಯ ಒಡಯತನವಿರಬೇಕು. ಆಸ್ತಿ ದಾಹ ಹಿಡಿದ ರಾಷ್ಟ್ರವೂ 
ವ್ಯಕ್ತಿಯೂ ರಣಹದ್ದುಗಳೇ "ಸರಿ, ಚೋರ ನೀತಿಗೂ ವೈಶ್ಯನೀತಿಗೂ ಬಹಳ ಅಂತರವಿಲ್ಲ. 
ವೈಶ್ಯನೀತಿಯೇ ಬೂರ್ಜ್ವ ನೀತಿ. ಯೋಧನು ಸೆ ಸಟ್ಟಿಗಿಂತ ಜಟ ಕುಬೇರನಿಗಿ೦ತ ಕೀಳು. 
ಲಾಭಯಂತ್ರದಲ್ಲಿ ಕೂಲಿಕಾರರನ್ನು ಬಳಸುವ ಮಾಲಕನಿಗಿ೦ತ, ವೈಭವದ ಅಮಲು 
ಏಡಿಸಿ ಯೋಧರನ್ನು ರಣರಂಗದಲ್ಲಿ ಬಳಸುವ ಸೇನಾಪತಿ ಮೇಲು ಮಟ್ಟದವನು. 
ವ್ಯಾಪಾರಿ ವರ್ಗಕ್ಕಿಂತ ಕ್ಹಾತ್ರವರ್ಗ ಎ೦ದಾದರೂ ಮೇಲು. ಪ್ರಜಾಸತ್ತೆಯ ಸ್ಮೈಣ ಜೀವನಕ್ಕೆ 
ಯುದ್ಧವೂ ಸಾರ್ವತ್ರಿಕ ಸೈನ್ಯಸೇವೆಯೂ ತಕ್ಕ ಮದ್ದುಗಳು. ಯುದ್ಧವನ್ನೂ ಜಯವನ್ನೂ 
ಆತ್ಯಂತಿಕವಾಗಿ ಬಿಟ್ಟು ಕೊಡುವ ಸಮಾಜ ಪತನೋನ್ಮುಖ - ಪ್ರಜಾಪ್ರಭುತ್ವಕ್ಕೂ 
ಅಂಗಡಿಕಾರರ ಆಳಿಕೆಗೂ ಅರ್ಹ. ಆದರೆ ಯುದ್ಧವು ಉದಾತ್ತ ಉದ್ದೇಶಕ್ಕಾಗಿ ನಡೆದರೆ 
ಮಾತ್ರ ಯೋಗ್ಯ. ರಾಜ ಮನೆತನದ ಹಕ್ಕುದಾರಿಕೆಗಾಗಿ ಮತ್ತು ಧರ್ಮಾ೦ತರೀಕರಣಕ್ಕಾಗಿ 
ಮಾಡಿದ ಯುದ್ಧಗಳೂ ವ್ಯಾಪಾರಿ ಸವಲತ್ತುಗಳಿಗಾಗಿ ಮಾಡಿದ ಯುದ್ಧಗಳೂ ಅನುದಾತ್ತ 
ನೀಚ. 


ವ್ಯಾಪಾರಿ ವರ್ಗ ಆಳದಂತೆ ನೋಡಿಕೊಳ್ಳುವುದೇ ರಾಜಕಾರಣದ ಮುಖ್ಯ ಸಮಸ್ಯೆ. 
ವ್ಯಾಪಾರಿ ಯಾವಾಗಲೂ ಕುಬೇರನಂತೆ ದೂರದೃಷ್ಟಿಯುಳ್ಳ ರಾಜನೀತಿಜ್ಜ್ಞನಾಗಲಾರ. 


(ಟೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೩೩ * 


ಅವನ ದೃಷ್ಟಿ ಎಂದೂ ವ್ಯಾಪಕವಾಗಲಾರದು. ಪುರುಷೋತ್ತಮ ಇಲ್ಲವೆ ಉದಾತ್ತ 
ಕುಬೇರನು ದೈವದತ್ತವಾದ ಶಾಸನಾಧಿಕಾರವುಳ್ಳವ. ಅವನ ದಕ್ಷತೆಯೇ ಅವನ ಆಳಿಕೆಯ 
ಹಕ್ಕು. ನೇತೃವಿನಂತೆಯೇ ಅನುಯಾಯಿಯೂ ಸಮಾಜಕ್ಕೆ ಬೇಕು. ಆದರೆ ನೇತೃವಿನ 
ಸ್ಥಾನದಲ್ಲಿ ನೇಯನನ್ನೆಂದೂ ಕುಳ್ಳಿರಿಸಲಾಗದು. ಸಾಮಾನ್ಯ ಮನುಷ್ಯನು ಉದ್ಯಮಶೀಲ, 
ಮಿತವ್ಯಯ, ನಿಯತ ನಡತೆ, ಅತಿ ವರ್ತನೆಯ ತ್ಯಾಗ, ದೃಢ ವಿಶ್ವಾಸ ಮುಂತಾದ 
ಗುಣಗಳಿಂದ ಪೂರ್ಣತೆ ಹೊಂದುತ್ತಾನೆ. ಅವನು ನಾಗರಿಕತೆಯ ಸಾಧನ. ಉನ್ನತ 
ನಾಗರಿಕತೆಯೊ೦ದು ಗೋಪುರಗೃಹ. ದೃಢವಾಗಿಯೂ ಸರಿಯಾಗಿಯೂ ಸಂಘಟಿತವಾದ 
ಸಾಮಾನ್ಕರೇ ಅದರ ನೆಲಗಟ್ಟು. ಅವರು ಅಲ್ಲಿ ಪುರುಷೋತ್ತಮರಿಗೆ ವಿಧೇಯರಾಗಿದ್ದು 
ಸುಖಪಡುತ್ತಾರೆ. 

ಆದರ್ಶ ಸಮಾಜದಲ್ಲಿ ತ್ರಿವರ್ಗವಿರಬೇಕು. ಉತ್ಪಾದಕರಾದ ಒಕ್ಕಲಿಗ, ಕಸಬಿಗ, 
ವ್ಯಾಪಾರಿಗಳದು ಒಂದು ವರ್ಗ. ಅಧಿಕಾರಿಗಳಾದ ಯೋಧರು ಮತ್ತು ಕಾರ್ಯಪಾಲಿಕಾ 
ಸೇವಕರು ಮತ್ತೊಂದು ವರ್ಗವಾಗಬೇಕು. ಪುರುಷೋತ್ತಮ ಶಾಸಕರದು ಮೂರನೆಯ 
ವರ್ಗ. ಶಾಸಕರು ಆಳುವರಲ್ಲದೆ ನೌಕರಿ ಮಾಡರು. ಸರಕಾರದ ಪ್ರತ್ಯಕ್ಷ ಆಡಳಿತವೆಂಬುದು 
ಮುಸುರೆ ತೊಳೆಯುವ, ಕಸಗುಡಿಸುವ ಬಗೆಯ ಕೆಲಸ. ಪುರುಷೋತ್ತಮ ಶಾಸಕರು 
ತತ್ವಜ್ಞಾನ ಸಂಪನ್ನ ರಾಜನೀತಿಜ್ಞರಾದದರಿ೦ದ ಆಡಳಿತಕ್ಕವರಿಳಿಯಬಾರದು. ಕೋಶ- 
ದಂಡಗಳು ಅವರಿಗಧೀನ. ಅವರದು ಸಾವಕಾರ-ಜೀವನವಲ್ಲ, ಯೋಧರ ಜೀವನ. 
ಫ್ಲೇಟೋ ಹೇಳಿದ ಸ೦ರಕ್ಷಕರಂಥವರವರು. 


ಈ ಕುಬೇರ ಪ್ರಭುತ್ವ ಬಹುಮಟ್ಟಿಗೆ ಆನುವಂಶಿಕ; ಆದರೆ ಯಾವಾಗಲೂ 
ಆನುವಂಶಿಕವಾಗಕೂಡದು. ಪುರುಷೋತ್ತಮಯೋಗವನ್ನೊಪ್ಪದ ರಾಜ್ಯ ಇನ್ನು ಮುಂದೆ 
ಬದುಕಿ ಉಳಿಯದು. ಅದರ ಕ್ಷುದ್ರ ರಾಜಕಾರಣಕ್ಕಿನ್ನು ಸ್ಥಳವಿಲ್ಲ. ಮಹಾರಾಜಕಾರಣಕ್ಕೇ 
ಇನ್ನು ಮೇಲೆ ಜಯ. ಮಹಾರಾಜ್ಯವೇ ಇನ್ನು ಮುಂದೆ ಬರುವ ರಾಜ್ಯ! 


೧೮ 


೧೮೫೯ರಲ್ಲಿ ಉದಿಸಿದ ಫೆಂಚ್‌ ತತ್ವಜ್ಞಾನಿ ಬರ್ಗ್‌ಸನ್‌ ಹೇಳಿದ- ಮಾನವನು 
ಮೂಲಪ್ರವೃತ್ತಿಯಿ೦ದ ಬದುಕುತ್ತಾನೆ; ಆದರೆ ಬುದ್ಧಿಯಿಂದ ಮುಂಬರಿಯುತ್ತಾನೆ. 
“ಮಾನವನ ಇತಿಹಾಸವನ್ನು ಬರೆಯುವುದೆಂದರೆ ಸತ್ಯಕ್ಕೆ ಅತಿ ಹತ್ತಿರವೆನಿಸುವ ಸುಳ್ಳೊಂದನ್ನು 
ಸುಳ್ಳಿನ ರಾಶಿಯಿ೦ದ ಆಯ್ದುಕೊಳ್ಳುವ ಕಲೆ” ಎ೦ದು ರೂಸೋ ಹೇಳಿದ ಮಾತನ್ನು 
ಕ್ರೋಚೆಯೂ ಎತ್ತಿಹೇಳಿದ. ಕಲಾಪ್ರವೃತ್ತಿಯನ್ನೆತ್ತಿ ವಿವರಿಸ ಹೋದ ಕ್ರೋಚೆ 
“ಸೌಂದರ್ಯವೆಂದರೆ ಅಭಿವ್ಯಕ್ತಿ” ಎಂಬ ತತ್ವವನ್ನು ಜಗತ್ತಿಗೆ ಸಾರಿದ. ಇಟಾಲಿಯನ್‌ 
ತತ್ವಜ್ಞಾನಿ ಕ್ರೋಚೆಯ ಬಳಿಕ ಇಂಗ್ಲೆಂಡಿನ ತತ್ವಜ್ಞಾನಿ ಬರ್ಟೆ೦ಡ್‌ ರಸೆಲ್‌ ಪ್ರಸಿದ್ಧಿಗೆ 
ಬ೦ದ. 


* ೧೩೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ರಸೆಲ್ಲನ ಪ್ರಕಾರ ಆಸ್ತಿಯೆಂಬುದೆಲ್ಲವೂ ಮೂಲತಃ ಹಿಂಸೆ ಮತ್ತು ಚೌರ್ಯಗಳಿಂದ 
ಬ೦ದದ್ದು. ಖಾಸಗಿ ಭೂಸ್ವಾಮ್ಯದಿಂದ ಸಮುದಾಯಕ್ಕೆ ಯಾವ ಪ್ರಯೋಜನವೂ ಇಲ್ಲ. 
ಜನರು ವಿಚಾರವ೦ತರಾದರೆ ನಾಳೆಯೇ ಮಿತ ಪ್ರಮಾಣದ ಆಮರಣ ಪರಿಹಾರ 
ಧನವನ್ನು ತೆಗೆದುಕೊ೦ಡು ಜಮೀನುದಾರರೆಲ್ಲರೂ ತಮ್ಮ ಭೂಮಾಲಕತನವನ್ನು 
ಬಿಟ್ಟುಕೊಡುವುದೊಳಿತು. ಖಾಸಗಿ ಆಸ್ತಿಗೆ ರಾಜ್ಯದ (ಸರಕಾರದ) ರಕ್ಷಣೆಯಿರುವುದರಿ೦ದ, 
ಆಸ್ತಿ ಸಂಗ್ರಹಿಸುವ ಕಳ್ಳತನಕ್ಕೆ ಅದು ಕಾಯದೆ ಮಾಡಿ ಆಯುಧ ಹಾಗೂ ಯುದ್ಧಗಳ 
ಮೂಲಕ ಅದನ್ನು ಜಾರಿಗೆ ತರುವುದರಿ೦ದ ರಾಜ್ಯ ಅಥವಾ ಸರಕಾರವೆ೦ಂಬುದು ಒಂದು 
ದುಃಸ ಸಂಸ್ಥೆ. ಟದುದರ೦ದ ಅದರ ಬಹುಸಂಖ್ಯ' ಕೃತ್ಯಗಳನ್ನು ಸಹಕಾರಿ ಸ೦ಘಗಳೂ 
ಉತ್ಪಾದಕ ನಿಕಾಯಗಳೂ ತೆಗೆದುಕೊ೦ಡು ನಡೆಸುವುದುತ್ತಮ. ನಮ್ಮ ಇ೦ದಿನ ಸಮಾಜಗಳು 
ವ್ಯಕ್ತಿತ್ವವನ್ನು ದಮಿಸುತ್ತವೆ. ಯಾಂತ್ರೀಕರಿಸಿಬಿಡುತ್ತವೆ. ಆಧುನಿಕ ಸರಕಾರದಿಂದ ದೊರಕುವ 
ಲಾಜವಂದರೆ ಕೇವಲ ಮೊದಲಿಗಿಂತ ಹೆಚ್ಚಿನ ಸುರಕ್ಷಿತತೆ ಹಾಗೂ ಕ್ರಮಬದ್ಧತೆ. 
ಸ್ವಾತಂತ್ರ್ಯವೇ ಪರಮಸಿದ್ಧಿ. ಅದಿಲ್ಲದೆ ವ್ಯಕ್ತಿತ್ವ ಬೆಳೆಯದು. ಜೀವನವೂ ಜ್ಞಾನವೂ 
ಇಂದು ಬಹಳ ಜಟಿಲ. ಆದುದರಿಂದ ಪೂರ್ಣದೃಷ್ಟಿಯನ್ನು ಅರ್ಥಾತ್‌ ಸತ್ಯವನ್ನು 
ಸೇರುವ ದಾರಿಯನ್ನು ಸ್ವತಂತ್ರ ಚರ್ಚೆಯ ಮೂಲಕ ನಾವಿ೦ದು ಪೂರ್ವಗ್ರಹ ಮತ್ತು 
ತಪ್ಪುಗಳಿಂದ ತಪ್ಪಿಸಿಕೊ೦ಡು ಮುಟ್ಟಬೇಕಾಗಿದೆ. ಶಿಕ್ಷಕರು ಸಹ ಭಿನ್ನಾಭಿಪ್ರಾಯ ತಾಳಿ 
ಚರ್ಚಿಸಲಿ. ಅಂಥ ವಿವಿಧಾಭಿಪ್ರಾಯಗಳಿಂದ ಸುಲಭವಾಗಿ ತಳಕೀಳದ. ಬುದ್ಧಿ ಸಾಪೇಕ್ಟ 
ನಂಬಿಗೆ ಸಿದ್ಧಿಸುತ್ತದೆ. ಯುದ್ಧವೂ ದ್ವೇಷವೂ ರೂಢಮೂಲ ಕಲ್ಪನೆ ಹಾಗೂ ಶರತ್ರದ್ಧೆಗಳಿಂದಲೇ 
ಹೆಚ್ಚಾಗಿ ಆರಂಭವಾಗುವವ್ರು. ಆಧುನಿಕರ ನರವಿಕಾರ ಮತ್ತು ಕುರುಡು ನಂಬಿಗೆಗಳಿಗೆ 
ವಿಚಾರ ಹಾಗೂ ವಾಕ್‌ ಸ್ವಾತಂತ್ರ್ಯವೇ ಮದ್ದು. 


ನಾವಾರೂ ನಾವು ತಿಳಿದುಕೊಂಡಿರುವಷ್ಟು ಶಿಕ್ಷಿತರಲ್ಲ. ವಿಶ್ವಶಾಲೆಯಲ್ಲಿ ಇದೀಗ 
ಕಲಿಯುವ ಪ್ರಯೋಗವನ್ನು ಆರಂಭಿಸಿದವರು ನಾವು. ನಮ್ಮ ವಿಚಾರ ಹಾಗೂ ಸಾರ್ವಜನಿಕ 
ಜೀವನಗಳ ಸರಣಿಯ ಮೇಲದು ಇನ್ನೂ ಸಾಕಷ್ಟು ಪರಿಣಾಮ ಮಾಡಿಲ್ಲ. ನಾವು 
ಸಜ್ಜಾಗುತ್ತಿದ್ದೇವೆ. ಆದರೆ ನಾವಿನ್ನೂ ನಮ್ಮ ತ೦ತ್ರದಲ್ಲೂ, ಕ್ರಮದಲ್ಲೂ ಪೂರ್ವ ನಾಗರಿಕರೇ 
ಆಗಿದ್ದೇವೆ. ನಿಷ್ಕೃಷ್ಟ ಜ್ಞಾನವನ್ನು ಹುಡುಗರಿಗೆ ಕೊಡುವುದೇ ನಾವು ಶಿಕ್ಷಣವೆಂದು ತಿಳಿದಿದ್ದೇವೆ. 
ಅದು ತಪ್ಪು. ಮನಸ್ಸಿಗೆ ವೈಜ್ಞಾನಿಕ ಅಭ್ಯಾಸವನ್ನು ಅಳವಡಿಸುವುದೇ ವಿದ್ಯಾದಾನ. 

ಬಹುಬೇಗ ಮತ್ತು ಸ್ಥಿರವಾದ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡುವುದು ಬುದ್ಧಿಹೀನತೆಯ 
ಒ೦ದು ವಿಶಿಷ್ಟ ಲಕ್ಷಣ. ವಿಜ್ಞಾನಶೀಲನು ಯಾವುದನ್ನೂ ಅಷ್ಟು ಬೇಗ ನಂಬನು. ಯಾವ 
ಅಭಿಪ್ರಾಯವನ್ನೂ ತಿದ್ದುಪಡಿಯಿಲ್ಲದೆ ವ್ಯಕ್ರಪಡಿಸನು. ವಿಜ್ಞಾನವನ್ನೂ ವಿಜ್ಞಾನ ಕ್ರಮವನ್ನೂ 
ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಹೆಚ್ಚಾಗಿ ಬಳಕೆಗೆ ತ೦ದರೆ, ಸಾಕ್ಷಿ ಇದ್ದಷ್ಟೇ ನಂಬುವ ಮತ್ತು 
ಅಭಿಪ್ರಾಯ ತಪ್ಪಾಗಿರಬಹುದೆ೦ದು ಒಪ್ಪುವ ಬೌದ್ಧಿಕ ಪ್ರಜ್ಞೆ ನಮ್ಮಲ್ಲಿ ಉದಯಿಸೀತು. 
ಅ೦ಥ ಕ್ರಮಗಳಿಂದ ಸಾಗುವ ಶಿಕ್ಷಣವು ನಮ್ಮ ಅನೇಕ ದೋಷಗಳನ್ನು ಪರಿಹರಿಸೀತು; 
ನಮ್ಮ ಮಕ್ಕಳೂ ಮೊಮ್ಮಕ್ಕಳೂ ಹೊಸ ಸಮಾಜವನ್ನು ಕಟ್ಟುವಂತೆ ಮಾಡೀತು. ನಮ್ಮ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೩೫ * 


ಚಾರಿತ್ರದ ಮೂಲ ಪ್ರವೃತ್ತಿಯ ಭಾಗವು ಬಹಳ ರೂಪಣಾರ್ಹವಾಗಿರುತ್ತದೆ. ಅದು 
ನಂಬಿಗೆ, ಭೌತಿಕ ರ್ದ "ಸಾಮಾಜಿಕ ಸನ್ನಿವೇಶ ಮತ್ತು ಸಂಸ್ಥೆಗಳಿಂದ ಬದಲಾಗಬಲ್ಲುದು. 
ಹಣಕ್ಕಿಂತ ಹೆಚ್ಚಾಗಿ ಕಲೆಯನ್ನು ಮೆಚ್ಚಿಕೊಳ್ಳುವ ಪ್ರವೃತ್ತಿಯನ್ನು ಶಿಕ್ಷಣದ ಮೂಲಕ 
ಬೆಳೆದುಸಬಹುದು. ಅದರಿಂದ ಆಸ್ತಿ ಸಂಗ್ರಹದ ಆಸೆಯನ್ನು ಜನರಲ್ಲಿ ಕಡಿಮ ಮಾಡಲಾದೀತು. 
ಇದು ಬೆಳವಣಿಗೆಯ ತತ್ವ ಸಾಧ್ಯವಾದಷ್ಟು ಮಟ್ಟಿಗೆ “ಎಕೆ ಹಾಗೂ ಸಮುದಾಯಗಳ 
ಪ್ರಾಣ ಶಕ್ತಿಯನ್ನು ವೃದ್ಧಿ ಮಾಡುವುದು; ಒಂದು ವ್ಯಕ್ತಿ ಅಥವಾ ಸಮುದಾಯದ 
ಬೆಳವಣಿಗೆಯು ಆದಷ್ಟು ಮಟ್ಟಿಗೆ ಅನ್ಕರ ಶೋಷಣೆಗೆ ಕಾರಣವಾಗದೆಯೇ ಸಿದ್ಧಿಸಬೇಕು- 
ಎ೦ಬೀಯೆರಡು ಆ ತತ್ವದ ನೈತಿಕ ಅಂಗಗಳು. ಮೊದಲನೆಯದನ್ನು ಗೌರವ ನೀತಿಯೆಂದೂ 
ಎರಡನೆಯದನ್ನು ಸಹನ ನೀತಿಯೆಂದೂ ಕರೆಯಬಹುದು. 


ಮನುಷ್ಯಚಾರಿತ್ರದ ಪುನಾರಚನೆಗಾಗಿ ನಮ್ಮ ಶಾಲೆ-ಕಾಲೇಜುಗಳನ್ನು ಚೆನ್ನಾಗಿ 
ಅಭಿವೃದ್ಧಿಗೊಳಿಸಿ, ಯುಕ್ತವಾಗಿ ನಡೆಯಿಸಿಕೊ೦ಡು ಹೋಗಿ, ಕೌಶಲದಿಂದ ಉದ್ದೇಶಕ್ಕೆ 
ಉನ್ಮುಖಗೊಳಿಸಿದರೆ ಮನುಷ್ಯನಿಗೆ ಅಸಾಧ್ಯ ಎ೦ಬ ಯಾವುದೂ ಉಳಿಯದು. ಮನುಷ್ಯರ 
ಅರ್ಥತೃಷ್ಟ ಮತ್ತು ಸ ಅಂತಾರಾಷ್ಟ್ರೀಯ ಅನಾಗರಿಕತೆಗಳನ್ನು ಪರಿಹರಿಸಲು ಇದೇ ಸರಿಯಾದ 
ಮಾರ್ಗವಲ್ಲದೆ. “ಓಂಸಾಮಯ ಕ್ರಾಂತಿ ಮತ್ತು ಗಜ ಮೇಲಿನ ಕಾಯದೆಗಳು ತಕ್ಕ 
ಮಾರ್ಗಗಳೆನಿಸವು. ಜೀವಶಕ್ತಿಯ ಮಿಕ್ಕೆಲ್ಲ ಆವಿರ್ಭಾವಗಳನ್ನೂ ನಿಯಂತ್ರಣದಲ್ಲಿಟ್ಟುಕೊಳ್ಳಲು 
ಮನುಷ್ಯನಿಗೆ ಸಾಧ್ಯವಾಗಲು ಅವನು ತನ್ನ ಬೆಳವಣಿಗೆಗೆ ಹೆಚ್ಚು ಕಾಲ ತೆಗೆದುಕೊಂಡದ್ದೇ 
ಕಾರಣ. ಹಾಗೇ ಆತನು ಇನ್ನೂ ಹೆಚ್ಚು ಕಾಲವನ್ನು ಇನ್ನೂ ವಿವೇಕದಿಂದ ಬಳಸಿದರೆ 
ತನ್ನನ್ನು ತಾನೇ ನಿಯಂತ್ರಿಸಿಕೊಂಡು ಪುನಾರಚಿಸಿಕೊಳ್ಳಬಲ್ಲನು. ಸ್ವರ್ಗಸದೃಶದ ರಾಜ್ಯದ 
ಸಿದ್ಧಿಗೆ ನಮ್ಮ ಶಾಲೆಗಳೇ ತೆರೆವಾಗಿಲು| 


೧೯ 


ಅಮೇರಿಕದ ತತ್ವಜ್ಞಾನಿ ಶಾ೦ಂತಾಯನ ಸಾರುತ್ತಾನೆ: ಅತಿಮಾನುಷೀಯ ಆಶೆ- 
ಅ೦ಜಿಕೆಗಳ ಪ್ರೇರಣೆಗಳನ್ನು ಬಳಸದೆ ಮನುಷ್ಯನನ್ನು ಸದಾಚಾರ ಸಂಪನ್ನನನ್ನಾಗಿ 
ಮಾಡುವುದೇ ತತ್ವಜ್ಞಾನದ ದೊಡ್ಡ ಸಮಸ್ಯೆ. ಈ ಕಾರ್ಯದಲ್ಲಿ ಬಳಕೆಯಲ್ಲಿರುವ ಸಂಸ್ಥೆಗಳು 
ಎರಡು: ಕುಟುಂಬ ಮತ್ತು ರಾಜ್ಯ. "`ಹಟುಂಬಪ್ರೀತಿಯು ವ್ಯಾಮೋಹಕ್ಕಿಳಿದರೆ ಮನುಷ್ಯನು 
ರಾಜ್ಯಹಿತಸಾಧನೆಗೆ ವಿಮುಖನಾಗುವನು. ರಾಜ್ಯಪ್ರೀತಿಯು ವ್ಯಾಮೋಹವಾಗಿ ಪರಿಣಮಿಸಿದರೆ 
ತನ್ನ ಸರಕಾರ ತಪ್ಪು ಧೋರಣ ಹಿಡಿದರೂ ಅದನ್ನವ ಸಮರ್ಥಿಸ ಹೋಗುವನು. 
ಜಗತ್ತೆಲ್ಲಾ ಒಂದೇ ಆಳಿಕೆಗೆ ಒಳಪಟ್ಟರೆ ದೇಶಪ್ರೇಮವು ವ್ಯಾಮೋಹವಾಗಿ ತಿರುಗಿ 
ಪರದೇಶವನ್ನು ವಶಮಾಡಿಕೊಳ್ಳುವ ಯದ್ಭಾದಿ ವಿಪತ್ತುಗಳು೦ಟಾಗಲಾರವು. 


ಜನರಲ್ಲಿ ಮತ್ತು ರಾಷ್ಟ್ರಗಳಲ್ಲಿ ಯದ್ಭಾಸಕ್ತಿ ವಹ ಗೇಹ ಅಂತಾರಾಷ್ಟ್ರೀಯ 
ಆಟಗಳನ್ನು ಹೆಚ್ಚಿಸಚೇಕು. ಗುಂಪಿನ ಸ್ಫರ್ಧಾಲುತ್ವ ಆ ಮೂಲಕ ವ್ಯಯವಾಗಿ ಹೋಗುವುದು. 


* ೧೩೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅಂತಾರಾಷ್ಟ್ರೀಯ ಆಟವು ಯುದ್ಧದ ನೈತಿಕ ಪರ್ಯಾಯ. ಎರಡನೆಯದಾಗಿ ವಾಣಿಜ್ಯ 
ಕ್ಷೇತ್ರದಲ್ಲಿ ಒಂದು ದೇಶದವರು ನ ನ್ನೊಂದರಲ್ಲಿ ಬಂಡವಾಳವನ್ನು ತೊಡಗಿಸಬೇಕು. 
ಅದರಿಂದ ಮಾರುಕಟ್ಟೆಗಾಗಿ ಹೋರಾಡುವದು ನಿಂತೀತು. ಉತ್ಪಾದನೆ ಅತಿ ಹೆಚ್ಚಾದರೆ 
ಮಾಲು ಮನುಷ್ಯನ ಬೆನ್ನೇರಿ ಸವಾರಿ ಮಾಡಲು ತೊಡಗೀತು- ಎ೦ದ ಎಮರ್ಸನ್ನನ 
ಮಾತು ನಿಜ. ಆದುದರಿ೦ದ ಅಂ೦ಗಡಿಗಾರಿಕೆಯ ನಾಗರಿಕತೆಗಿ೦ತ ಕುಬೇರ ನಾಗರಿಕತೆಯೇ 
ಮೇಲು. ಕೃಷಿ-ಗೋರಕ್ಷ-ವಾಣಿಜ್ಯಗಳಲ್ಲೇ ಆಸಕ್ತರಾದ ವೈಶ್ಯರ ಆಳಿಕೆ ಅನಾಗರಿಕ. ಅಂಥವರೇ 
ತುಂಬಿ ತುಳುಕುತ್ತಿರುವ ರಾಜ್ಯ ಕಾಡುರಾಜ್ಯ ಅದರಲ್ಲಿ ಎಲ್ಲ ಉದಾರ ಪರಂಪರೆಯೂ 
ಅಳಿದು ಹೋದೀತು; ವಿಚಾರಯುಕ್ತವೂ ಇತಿಹಾಸಸಾರ ಸಂಪನ್ನವೂ ಆದ ದೇಶ 
ಪ್ರೇಮವೇ ಅಲ್ಲಿ ಇರದಾದೀತು! ಏಕೆ೦ದರೆ ಅಂಥ ಸಮಾಜದ ಸಂಘಟನೆಯಲ್ಲೇ 
ಔದಾರ್ಯದ ಕಾರ್ಯಗಳಿಗೆ ಅವಕಾಶವಿರದು. 


ಸಮಾನತೆಯ ಮಾತಿಗೆ ಅರ್ಥವಿಲ್ಲ. ಅಸಮಾನರ ಸಮಾನತೆ ಎಂಬುದೇ ಅಸಮಾನತೆ. 
ಆದುದರಿಂದ ಕುಬೇರ ಪ್ರಭುತ್ವದ ಉಚ್ಚಮಟ್ಟವನ್ನು ಕಾದುಕೊಳ್ಳುವುದಗತ್ಯ. ಆದರೆ 
ಕುಬೇರರು ಶೋಷಕರಾಗುವ ಸಂಭವ ಬಾರದಂತೆ ವವಸ್ಥೆ ಮಾಡಿಕೊಳ್ಳಬೇಕು. ತನ್ನ 
ಸದಸ್ಯರ ಜೀವನ ಮತ್ತು ಕಾರ್ಯಶಕ್ತಿಗಳನ್ನು ಬೆಳೆಯಿಸುವ ಸಮಾಜವೇ ಶ್ರೇಷ್ಠ ಸಮಾಜ 
ಎಂಬುದು ರಾಜನೀತಿಯ ಪ್ರಥಮ ತತ್ತವಾಗಬೇಕು. ಈ ತತ್ವವೇನೋ ಪ್ರಜಾಸತ್ತೆಯಲ್ಲಿದೆ. 
ಆದರೆ ಕುರಿಗಳನ್ನು ಗೌರವಿಸುವ, ಕುರಿಗಳನ್ನು ತರಬೇತುಗೊಳಿಸುವ, ಪ್ರತಿಭಾವಂತರಿಗೆ 
ಅವಕಾಶ ಕೊಡದ, ಅಸಹ್ಯ ಸಮಾನತೆಯನ್ನು ಆರಾಧಿಸುವ ಅದರ ಅನಾಮಧೇಯ 
ಶೋಷಣೆ ಎಂದೆಂದಿಗೂ ಬೇಡ! 


ಆಧುನಿಕ ಜೀವನದ ಗೊ೦ದಲ, ಗಡಿಬಿಡಿ ಅತ್ಯಂತ ಅಸಹ್ಯ ಎನ್ನುತ್ತಾನೆ ಶಾ೦ತಾಯನ. 
ಎಲ್ಲವನೂ ದೊಡ್ಡ ಮನುಷ್ಯನಾಗಲು ನೇತಾಡುವ ಈ ಪ್ರಜಾಸತ್ತೆಯಲ್ಲಿ ಯಾರಿಗೂ 
ತೃಪ್ತಿ ಸಿಗದು. ಒ೦ದು ಮಾವಿನ ಹಣ್ಣನ್ನು ಹೆಕ್ಕಲು ಹತ್ತು ದನಗಳು ಓಡಿದ ಹಾಗೆ 
ಚಾಪಲದಿ೦ದ ಸ್ಥಾನಮಾನ ಧನಗಳನ್ನು ಹೆಕ್ಕಲು ಅಪಾತ್ರರೇ ಧಾವಿಸುವ ಈ ಪ್ರಜಾರಾಜ್ಯ 
ಹಾಸ್ಯಾಸ್ಪದ. ಇದರಲ್ಲಿ ವರ್ಗಕಲಹ ಪ್ರತಿದಿನವೂ ನಡೆಯುತ್ತದೆ. ಇಂಥ ಹೋರಾಟದಲ್ಲಿ 
ಗೆದ್ದ ವರ್ಗವು ಉದಾರ ನೀತಿಗೆ ಇತಿಶ್ರೀ ಬರೆದು ಬಿಡುವುದು! 

ಇತಿಹಾಸ ಎಷ್ಟೋ ಸಮಾಜರೂಪಗಳನ್ನು ನಿರ್ಮಿಸಿತು. ಯಾವುದೂ ನಿರ್ದುಷ್ಠವಾಗಿ 
ಕೊನೆಯ ತನಕ ಉಳಿಯಲಿಲ್ಲ. ಆನುವಂಶಿಕವಲ್ಲದ ಯೋಗ್ಯರ ಆಡಳಿತವುಳ್ಳ ಕುಬೇರ 
ಪ್ರಭುತ್ವ ಅವುಗಳಲ್ಲಿ ಸರ್ವಶ್ರೇಷ್ಠ ಯೋಗ್ಯತೆಗೆ ಮಾತ್ರ ಅಲ್ಲಿ ಮನ್ನಣೆ; ದಕ್ಷರಿಗೆ ಮಾತ್ರ 
ಉಚ್ಚಾಧಿಕಾರ ಸ್ಥಾನ. ಸಮಾನಾವಕಾಶವೊ೦ದೇ ಅಲ್ಲಿರುವ ಸಮಾನತೆ. ಅಂಥ ಸರಕಾರ 
ಲಂಚ ವಂಚನೆಗಳಿ೦ಂದ ಮುಕ್ತವಾಗಿರಬಲ್ಲುದು- ಕುಬೇರರು ರಾಮನಂಥ 
ಮನುಷ್ಯರಾಗಿರುವುದರಿ೦ದ. ಯುಕ್ತಾಯುಕ್ತ ವಿವೇಕದಿ೦ದ ಪ್ರೋತ್ಸಾಹ ನೀಡುವ ಅಂಥ 
ಸರಕಾರ ಎಜ್ಞಾನ ಹಾಗೂ ಕಲೆಗಳನ್ನು ಅಭಿವೃದ್ಧಿಗೊಳಿಸಬಲ್ಲುದು. ಅಂಥ ಕುಬೇರ- 
ಪ್ರಜಾಪ್ರಭುತ್ವದ ಸಂಮಿಶ್ರ ಸಮಾಜವಲ್ಲದೆ. ಶುದ್ಧ ಪ್ರಜಾಪ್ರಭುತ್ವದ ಸಮಾಜವು ಎಂದೂ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೩೭ * 


ಪೂಜ್ಯಪೂಜಾವ್ಯತಿಕ್ರಮವಾಗದಂತೆ ನೋಡಿಕೊಳ್ಳಲಾರದು- ಅಯೋಗ್ಯರಿಗೆ ಉತ್ತೇಜನ 
ಸಿಕ್ಕದಂತೆ ಮಾಡಲಾರದು. ಜಗತ್ತಿಂದು ತಪಸ್ಸು ಮಾಡುತ್ತಿರುವುದೇ ಅಂಥ ಸ೦ಮಿಶ್ರ. 
ಸಮನ್ವಿತ, ಸಮಗ್ರ ಸಮಾಜದ ಸಿದ್ಧಿಗಾಗಿ. ಪ್ಲೇಟೋ ಹೇಳಿದ್ದು ಇದನ್ನೇ. ಉತ್ತಮರೇ 
ಆಳಬೇಕು; ಉತ್ತಮತೆ ಗಳಿಸಲು ಎಲ್ಲರಿಗೂ ಸಮಾನಾವಕಾಶವಿರಬೇಕು- ಎ೦ಬ ನೀತಿಯನ್ನು 
ಯಾವ ರಾಜನೀತಿಜ್ಞ ಅಲ್ಲಗಳೆದಾನು?) 


೨೦ 


ಅಮೇರಿಕದ ಇನ್ನೊಬ್ಬ ಇಂದಿನ ಪ್ರಸಿದ್ಧ ತತ್ವಜ್ಞಾನಿ ಡ್ಯೂಯಿ. ರಸೆಲ್ಲನಂತೆಯೇ 
ಇವನಾದರೂ ಶೈಕ್ಷಣಿಕ ಸುಧಾರಣೆಯೇ ನವ ಸಮಾಜ ಹುಟ್ಟಲು ತಕ್ಕ ಆವರಣವನ್ನು 
ರಚಿಸಬಲ್ಲುದು ಎನ್ನುತ್ತಾನೆ. ಅವನ ಹಾಗೇ ಇವನೂ ಶಿಕ್ಷಣದಲ್ಲಿ ಸಾಹಿತ್ಯಕ್ಕಿಂತ ವಿಜ್ಞಾನ 
ಹೆಚ್ಚಿರಬೇಕು ಎನ್ನುವವ. ಆದರೆ ಇವನ ಪ್ರಕಾರ ಪುಸ್ತಕ ಓದಿ ವಿಜ್ಞಾನಾರ್ಜನೆ ಮಾಡಿದರೆ 
ಫಲವಿಲ್ಲ; ಉಪಯುಕ್ತ ಉದ್ಯೋಗ ನಡೆಸಿ ಆ ಮೂಲಕ ಬರುವ ಅನುಭವದಿಂದಲೇ 
ಎಜ್ಞಾನಾರ್ಜನೆ ಸಾಗಬೇಕು. “ಲಿಬರಲ್‌” ಅಥವಾ ಉದಾರ ನೀತಿಯ ಶಿಕ್ಷಣವು “ಸ್ವತಂತ್ರ 
ಮನುಷ್ಯ” ಅರ್ಥಾತ್‌ ಉಂಡುಮಲಗನನ್ನು ತಯಾರಿಸುವ ಸಾಧನ. ಅದು ಶ್ರೀಮಂತ 
ಸಮಾಜದ ವಿರಾಮ-ಐಷಾರಾಮ ಜೀವನಕ್ಕೆ ಮಾತ್ರ ಹೇಳಿಸಿದ್ದು; ಔದ್ಯಮಿಕ ಪ್ರಜಾಸತ್ತೆಯ 
ಜೀವನಕ್ಕೆ ಹೊಂದುವಂಥದಲ್ಲ. ಜಗತ್ತೇ ಇಂದು ಉದ್ಯಮವನ್ನು ಬೆ೦ಬತ್ತಿ ಸಾಗುತ್ತಿರುವಾಗ 
ಉದ್ಯೋಗದ ಮೂಲಕವಲ್ಲದೆ. ಪುಸ್ತಕದ ಮೂಲಕ ವಿಜ್ಞಾನಾರ್ಜನೆ ಮಾಡುವುದು 
ಕೆಲಸಕ್ಕೆ ಬರದು. ಪಂಡಿತಸಂಸ್ಕೃತಿಯು ಡಾಂಭಿಕರನ್ನು ನಿರ್ಮಿಸುತ್ತದೆ; ಉದ್ಯೋಗದ 
ಸಹಜೀವನವು ಪ್ರಜಾಸತ್ತಾತ್ಮಕ ಭಾವನೆಯನ್ನು ಬೆಳೆಯಿಸುತ್ತದೆ. ಔದ್ಯಮಿಕ ಸಮಾಜದಲ್ಲಿ 
ಶಾಲೆಯೆಂದರೆ ಒಂದು ವರ್ಕ್‌ಷಾಪ್‌ ಅಥವಾ ಕರ್ಮಶಾಲೆ- ಸಣ್ಣ ಸ್ವರೂಪದ ಒಂದು 
ಸಮುದಾಯ. ಆಚಾರವೇ ಅಲ್ಲಿ ಶಿಕ್ಷಣ ಮಾಧ್ಯಮ. ಆ ಮೂಲಕವೇ ಅದು ಅನುಭವದಿಂದ 
ಪಾಠ ಕಲಿಯುತ್ತ ಆರ್ಥಿಕ ಹಾಗೂ ಸಾಮಾಜಿಕ ವ್ಯವಸ್ಥೆಗೆ ಅವಶ್ಯವಾದ ಕಲೆ ಹಾಗೂ 
ಶಿಸ್ತುಗಳನ್ನು ಗಳಿಸಬೇಕು. ಹಿಂದೆ ತಿಳಿದಿದ್ದಂತೆ ಶಿಕ್ಷಣವೆ೦ದರೆ ದೊಡ್ಡವನಾಗಲು ಚಿಕ್ಕವನಿಗೆ 
ಕೊಡುವ ಸಿದ್ಧತಾಜ್ಞಾನವಲ್ಲ; ದೊಡ್ಡವನ ವಯಸ್ಸು ಬ೦ದ ಕೂಡಲೇ ಕಲಿಯುವುದು 
ಮುಗಿದು ಹೋಯಿತು ಎಂಬ ದುರ್ಭಾವಕ್ಕದು ಎಡೆಗೊಡುತ್ತದೆ. ಹುಟ್ಟಿದಂದಿನಿಂದ 
ಸಾಯುವವರೆಗೆ ಮನಸ್ಸು ಬೆಳೆಯುತ್ತ ಹೋಗುವುದು ಹಾಗೂ ಸತತವೂ ಜೀವನ 
ಬೆಳಕು ಕಾಣುತ್ತ ಹೋಗುವುದು ನಿಜವಾದ ವಿದ್ಯಾಭ್ಯಾಸ. ಶಾಲೆಯಲ್ಲಿ ಸಿಗುವುದು 
ಮಾನಸಿಕ ಬೆಳವಣಿಗೆಯ ಸ್ಥೂಲ ಸಾಧನ ಮಾತ್ರ: ಮಿಕ್ಕದ್ದನ್ನೆಲ್ಲಾ ಮನುಷ್ಯನು ಅನುಭವ 
ಸಂಪಾದಿಸಿ, ಅದನ್ನು ಅರ್ಥಮಾಡಿಕೊಂಡೇ ಪಡೆಯಬೇಕು. ಶಾಲೆ ಬಿಟ್ಟ ಮೇಲೆ 
ಪಡೆಯುವುದೇ ನಿಜವಾದ ಶಿಕ್ಷಣ. ಆದುದರಿಂದ ನಾವು ಸಾಯುವ ಮೊದಲೇ ಅದು 
ನಿಂತು ಹೋಗಲು ಬಿಡುವುದು ಅಸಮರ್ಥನೀಯ, ಅಸ೦ಬದ್ಧ. ಆಯುಕ್ತ. 


* ೧೩೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಾಪೇಕ್ಷವಾದರೂ ಬೆಳವಣಿಗೆಯೇ ಮನುಷ್ಯನ ಪರಮ ಪುರುಷಾರ್ಥ. ಪೂರ್ಣತೆಯು 
ಬಾಳಿನ ಅಂತಿಮ ಗುರಿಯಲ್ಲ. ಪೂರ್ಣವಾಗುವ, ಪಕ್ವವಾಗುವ, ಸುಧಾರಿಸುವ ಸತತ 
ಪ್ರಯತ್ನವೇ ಜೀವನದಲ್ಲಿ ಸಾಧಿಸಬೇಕಾದ ಗುರಿ. ಎಷ್ಟೇ ಒಳ್ಳೆಯ ಮನುಷ್ಯನಾದರೂ 
ಅವನು ಕ್ರಮೇಣ ಕಡಿಮೆ ಒಳ್ಳೆಯವನಾಗುತ್ತ ಹೋಗಲಾರಂಭಿಸಿದರೆ ಕೆಟ್ಟವನೆನಿಸುತ್ತಾನೆ. 
ಮೊದಲು ಎಷ್ಟೇ ಕೆಟ್ಟ ಮನುಷ್ಯನಾಗಿದ್ದರೂ ದಿನದಿನವೂ ಹೆಚ್ಚು ಹೆಚ್ಚು ಉತ್ತಮನಾಗುತ್ತ 
ಹೋಗಲು ಪ್ರಯತ್ನಿಸುತ್ತಿದ್ದರೆ ಅವನು ಒಳ್ಳೆಯವನೆನಿಸುತ್ತಾನೆ. ಇಂಥ ನೀತಿ ಕಲ್ಪನೆಯುಳ್ಳವನು 
ತನ್ನನ್ನು ಉಗ್ರವಾಗಿ ವಿಮರ್ಶಿಸಿಕೊಳ್ಳಬಲ್ಲವನೂ ಅನ್ಯರನ್ನು ದಯಾದೃಷ್ಟಿಯಿಂದ 
ವಿಮರ್ಶಿಸಬಲ್ಲವನೂ ಆಗುತ್ತಾನೆ. 

ಕೇವಲ ವಿಧೇಯರಾಗಿಯೂ ಅಹಿಂಸಕರಾಗಿಯೂ ಬಾಳುವುದಷ್ಟೇ ಒಳ್ಳೆಯತನವಲ್ಲ. 
ವಿಧೇಯತೆ, ಅಹಿ೦ಸಕತೆಗಳ ಜೊತೆಗೆ ಪರೋಪಕಾರಶಕ್ತಿಯೂ ಕೂಡಿರಬೇಕು; ಜೊತೆಗೆ 
ಬುದ್ಧಿಮತ್ತೆಯೂ ಆವಶ್ಯಕ. ಅಜ್ಜಾನವೆ೦ದೂ ಆನ೦ದವೆನಿಸದು; ಅದು ಪ್ರಜಾಹೀನತೆ 
ಮತ್ತು ದಾಸ್ಯ ಎನಿಸುತ್ತದೆ. ನಿಜವಾದ ಬುದ್ಧಿಮತ್ತೆಯೊಂದೇ ನಮ್ಮ ಭವಿತವ್ಯವನ್ನು 
ರೂಪಿಸುವುದರಲ್ಲಿ ನಮ್ಮನ್ನು ಪಾಲುಗಾರರೆನಿಸಬಲ್ಲುದು. ಸ೦ಕಲ್ಪದ ಅನಿರ್ಬಂಧವೆಂದರೆ 
ಕರ್ಮಫಲ ಸೂತ್ರದ ಭಂಗವಲ್ಲ. ಜ್ಞಾನಬಲದಿಂದ ಪ್ರಬುದ್ಧ ವರ್ತನೆಯನ್ನಿಟ್ಟುಕೊಳ್ಳುವುದೇ 
ಸ್ವಾತಂತ್ರ್ಯ. ತಾನು ಯಾರ ಹತ್ತಿರ ಏನು ಮಾಡುತ್ತಿದ್ದೇನೆ ಎಂಬುದರ ಪೂರ್ಣ ಜ್ಞಾನವನ್ನು 
ಹೊಂದಿರುವುದೇ ಸ್ವಾತಂತ್ರ್ಯಭವನದ ಕೀಲಿ. ನಾವು ನಮ್ಮ ವಿಚಾರದಲ್ಲಿ 
ಶ್ರದ್ಧೆಯುಳ್ಳವರಾಗಬೇಕಲ್ಲದೆ, ಮೂಲ ಪ್ರವೃತ್ತಿಯಲ್ಲಲ್ಲ. ಇಂದಿಗೆ ಔದ್ಯಮಿಕ ನಾಗರಿಕತೆ 
ನಿರ್ಮಿಸಿದ ಕೃತಕ ಆವರಣಕ್ಕೂ ಜಟಿಲ ಸಮಸ್ಯೆಗಳಿಗೂ ಹೊಂದಿಕೊ೦ಂಬ ಶಕ್ತಿ 
ಮೂಲಪುವೃತ್ತಿಗಿಲ್ಲ. 

ಪ್ರಜಾಪ್ರಭುತ್ವವೇನೋ ದೋಷಯುಕ್ತವಾದದ್ದು. ಆದರೆ ಇದ್ದವುಗಳಲ್ಲಿ ಅದೇ ಹೆಚ್ಚು 
ಉತ್ತಮ. ಅದರ ದೋಷವನ್ನು ಪರಿಹರಿಸಲು ಪ್ರತಿಯೊಬ್ಬನೂ ನಿತ್ಯ ಪ್ರಯತ್ನ 
ಮಾಡುತ್ತಿರಬೇಕು, ಅಷ್ಟೆ. ಏಕೆ೦ದರೆ, ಪೂರ್ಣವಾಗಿ ಬೆಳೆಯಲು ಪ್ರತಿಯೊಬ್ಬ ವ್ಯಕ್ತಿಗೂ 
ನೆರವೀಯುವುದೇ ರಾಜನೈತಿಕ ವ್ಯವಸ್ಥೆಯ ಉದ್ದೇಶ; ತನ್ನ ಸಮಾಜದ ಭವಿಷ್ಯವನ್ನು 
ರೂಪಿಸುವ ಧೋರಣವನ್ನು ನಿರ್ಧರಿಸುವುದರಲ್ಲಿ ಪ್ರತಿಯೊಬ್ಬನೂ ಯಥಾಶಕ್ತಿ 
ಪಾಲುಗಾರನಾಗಲು ಪ್ರಜಾಪ್ರಭುತ್ವದಲ್ಲಿ ಮಾತ್ರ ಸಾಧ್ಯ ಆದರೆ ಪ್ರಜಾಸತ್ತಾತ್ಮಕ ಸರಕಾರವನ್ನು 
ಎಲ್ಲದಕ್ಕೂ ಅವಲಂಬಿಸಿ ಬಾಳಬಾರದು. ಶಕ್ಯವಿರುವಷ್ಟು ಸಾಮಾಜಿಕ ಸಾರ್ವಜನಿಕ 
ಕಾರ್ಯಗಳನ್ನು ಸ್ವೇಚ್ಛಾಕೃತ ಸಂಘ-ಸಂಸ್ಥೆಗಳೇ ನಡೆಸಿಕೊಂಡು ಹೋಗುವುದು ಹೆಚ್ಚು 
ಕ್ಷೇಮಕರ. ಸಂಘ, ಪಕ್ಷ, ನಿಗಮ (00001೩0೦01). ಕಾರ್ಮಿಕ ಸಂಘ ಮುಂತಾದ 
ನಿಕಾಯಗಳು ಹೆಚ್ಚಾದರೆ ವ್ಯಕ್ತಿವಾದದ ಅತಿ ವೈಯಕ್ತಿಕತೆಯ ದುಷ್ಪರಿಣಾಮವನ್ನು 
ತಡೆಗಟ್ಟಬಹುದು. ಇದರಿ೦ದ ಸಮಾಜವಾದ ಮತ್ತು ವ್ಯಕ್ತಿವಾದಗಳ ಸಾಮರಸ್ಯವನ್ನು 
ಸಾಧಿಸಿದಂತಾಗುತ್ತದೆ. 


ಗಣಿತಜ್ಞರ, ರಾಸಾಯನಿಕರ, ಖಗೋಲಶಾಸ್ತ್ರಜ್ಞರ, ವಾಣಿಜ್ಯಕರ, ಕಾರ್ಮಿಕರ, 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೩೯ * 


ಧಾರ್ಮಿಕರ ಸಂಘಗಳು ಅಂತಾರಾಷ್ಟ್ರೀಯವಾಗಿ ಬೆಳೆಯಬೇಕು. ಅವಕ್ಕೆ ರಾಜಕೀಯ 
ಪ್ರದೇಶದ ಗಡಿಮಿತಿಗಳಿರಕೂಡದು. ಹಾಗಾಗಬೇಕಾದರೆ ಸಂಪೂರ್ಣ ರಾಷ್ಟ್ರೀಯ ನಿರಂಕುಶತೆ 
ಯಾವ ದೇಶದಲ್ಲೂ ಇರಕೂಡದು. ಅಂತಾರಾಷ್ಟ್ರೀಯ ಮನದ ಬೆಳವಣಿಗೆಗೆ ಅದು 
ಪರಮ ಶತ್ರು. ನಿಸ ರ್ಗ ಜಸ ತ್ತು ಫಲಪ್ರದವೆನಿಸಿದ ಪ್ರಾಯೋಗಿಕ ಕ್ರಮಗಳನ್ನೂ 
ಮನಃಪ್ರಣಾಳಿಗಳನ್ನೂ ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲು ಬಳಸುತ್ತ ಹೋದರ 
ನಮ್ಮ ನಮ್ಮ ರಾಷ್ಟದ ಎ... ಕ್ರಮೇಣ ಪುನಾರಚಿಸಲು ಶಕ್ಕ. ವ್ಯಕ್ತಿವಾದ, 
ಪ್ರಜಾಸತ್ತೆ, ರಾಜಸತ್ತೆ, ಕುಬೇರಸತ್ತೆ ಮು೦ತಾದ ವೈಭವಯುತವಾದ, ಅಮೂರ್ತ-ವಾಕ್ಯ 
ಎನಿಸಿದ ತತ್ವಸಿದ್ಧಾಂತಗಳನ್ನು ಬೆನ್ನು ಹತ್ತಿ ಆವಾಸ್ಕ್ತವ ವಾಗ್ಯುದ್ಧ ನಡೆಸುವುದು ವ್ಯರ್ಥ. 
ಯಾವ ನಿತ್ಯ ವಿವಾದಾರ್ಹ ಸಿದ್ಧಾಂತವನ್ನೂ ಅಪ್ಪಿಕೊಳ್ಳದೆ, ಪ್ರತಿಯೊಂದು ಸಮಸ್ಯೆಯನ್ನೂ 
ಅದಕ್ಕುಚಿತವಾದ ನಿರ್ದಿಷ್ಟ ಪ್ರಾಯೋಗಿಕ ಪರಿಹಾರಸೂತ್ರ ಹಿಡಿದು ಎದುರಿಸುವುದೊ೦ದೇ 
ನಮಗಿಂದು ತಾರಕ ಮಾರ್ಗ. 


ಸಾಮಾಜಿಕ ದ್ವೇಷಾಸೂಯೆಗಳನ್ನು ಶಮನಗೊಳಿಸಲು ಅಗತ್ಯವಾದ ತತ್ವಸೂತ್ರವನ್ನು 
ಮನುಷ್ಯಕುಲ ಸಂಗ್ರಹಿಸಿದ ಜ್ಞಾನಭಂಡಾರದಿಂದ ಹುಡುಕಿ ತೆಗೆದು ಅನ್ವಯಿಸುವುದೇ 
ತತ್ವಜ್ಞಾನದ ಮಹತ್ಕಾರ್ಯ. ಈಗ ಸಾಹಿತ್ಯ ಹಾಗೂ ರಾಜಕಾರಣಗಳು ಆ ಕಾರ್ಯವನ್ನು 
ಯಥಾಶಕ್ತಿ ಮಾಡುತ್ತಿವೆ. ಆದರೆ ಅವು ದುರ್ಬಲಾಸ್ತ್ರಗಳು. ಹಳಗಾಲದ ಸಮಸ್ಯೆ ಹಾಗೂ 
ಕಲ್ಪನೆಗಳಿಗಂಟಿಕೊಂಡರ ತತ್ವಜ್ಞಾನ ಅ೦ಜುಬುರುಕ ಧವೆಯಂತಾಗುವುದು. ವರ್ತಮಾನ 
ಕಾಲದ ಪ್ರಶ್ನೆಗಳನ್ನದು ಎದುರಿಸಲು ಸಿದ್ಧವಾಗಬೇಕು. ಇಂದಿನ ಮನುಷ್ಯರೂ ಅವರ 
ಜೀವನವೂ ತತ್ವಜ್ಞಾನದ ವಸ್ತು. ಪ್ರಮಾಣಶಾಸ್ತ್ರವೆಂಬ ಕಸದ ಮೂಲೆಯಲ್ಲೇ ಒದ್ದಾಡುತ್ತ 
ಬಿದ್ದಿದ್ದರೆ ತತ್ವಜ್ಞಾನ ಅಪ್ರಯೋಜಕವಾದೀತು. ಸತಿಯ ಸಮಸ್ಯೆಗಳಾದ “ಕಸ್ತ್ವಂ, ಕೋಹಂ. 
ಕುತ ಆಯಾತಃ ಕಾ ಮೇ ಜನನೀ, ಕೋ ಮೇ ತಾತಃ; "ೆಂಬಿವೆಲ್ಲ 'ಅಧುನಿಕರನ್ನು 
ಬಾಧಿಸುವುದಿಲ್ಲ. ಹಾಗಾದರೆ ನಾವವನ್ನು ಪರಿಹರಿಸಿ ಬಿಟ್ಟಿದ್ದೇವೆಯೇ? ಇಲ್ಲ, ಯಾರೂ 
ಈವರೆಗೆ ಪರಿಹರಿಸಿಲ್ಲ- ಎಲ್ಲರಿಗೂ ಸಮಾಧಾನಕರವಾಗುವಂತೆ. ಆದುದರಿಂದ ನಾವಿಂದು 
ಅವನ್ನು ದಾಟಕೊಂಡು ಹೋಗಿ ಪಾರಾಗುತ್ತೇವೆ. ಸಾಮಾಜಿಕ ಘರ್ಷಣ ಹಾಗೂ 
ಸಚೇತನ ಪರಿವರ್ತನಗಳ ಬಿಸಿಯಲ್ಲಿ ಆ ಸಮಸ್ಯೆಗಳು ಆವಿಯಾಗಿ ಹೋಗಿ ಬಿಡುತ್ತವೆ. 
ಮಿಕ್ಕ ಜ್ಞಾನ ಶಾಖೆಗಳಂತೆಯೇ ತತ್ವಜ್ಞಾನವೂ ಇಂದು ಲೌಕಿಕ-ಧಾರ್ಮಿಕವಲ್ಲ. ಅದು 
ಗಗನವಿಹಾರಿಯಾಗದೆ. ಖಸೂಚಿಯಾಗದೆ, ಗಗನಾರವಿ೦ದ ಸುರಭಿಗೆಳಸದೆ. ಪರಲೋಕದ 
ಸುಖಮರೀಚಿಕೆಯನ್ನು ಬೆಂಬತ್ತದೆ, ಭೂಮಿಯಲ್ಲೇ ಉಳಿದು, ಜೀವನಮಾರ್ಗದ ಮೇಲೆ 
ಬೆಳಕು ಬೀರಿ, ತನ್ನ ಸಾರ್ಥಕತೆಯನ್ನು ವ್ಯಾವಹಾರಿಕವಾಗಿ ಸಾಧಿಸಿಕೊಳ್ಳಲಿದೆ. 


ದಿನದ ೨೪ ತಾಸೂ ಇಂದ್ರಿಯೋತ್ತರ ಪ್ರಜ್ಞೆಯಲ್ಲೇ ಬದುಕಬಲ್ಲ ಮಹನೀಯರ 
ತತ್ಪಶಾಸ್ತ್ರ ಸ್ತ್ರ ಅವರಿಗಷ್ಟೇ ಉಪಯುಕ್ತ. ಅಂಥ. ಪ್ರಜ್ಞಾಸ್ಥಲವನ್ನು ಒಮ್ಮೆಯಾದರೂ ಮುಟ್ಟಲು 
ಅಗತ್ಯವಾದ ಕ್ರಮಿಕ ತರಬೇತನ್ನು, ಕೊಡುವ ತತ್ವಶಾಸ್ತ್ರ ಲೌಕಿಕ ತ್ವಕಾಸ್ತ್ರ ಅದೇ ಇಂದು 
ನೂರರಲ್ಲಿ ೯೯ ಜನರಿಗೆ ಬೇಕಾದದ್ದು 1 ಧನಿಕ ಮತ. ರ ಜೀವನದ 


* ೧೪೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಏವೇಕ, ವ್ಯವಸ್ಥೆಗಳು ಸಾಮಾಜಿಕವಾಗಿಯೂ ವೈಯಕ್ತಿಕವಾಗಿಯೂ ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ 
ಸಮನ್ವಿತವಾಗಬೇಕಾದರೆ ಪರಿವರ್ತಿಯಾದ ಲೌಕಿಕ ಪರಿಸ್ಥಿತಿಗೆ ತಕ್ಕ ವರ್ತನಾಯೋಜನೆ 
ಆವಶ್ಯಕ. ಅಂಥ ವಿಚಾರ-ವರ್ತನೆಗಳ ಸಮನ್ವಿತ ಸೂತ್ರಗಳನ್ನು ಆಂಯಾ 
ಪರಿಸ್ಥಿತಿಗನುಗುಣವಾಗಿ ರೋಗಕ್ಕೆ ತಕ್ಕ ಮದ್ದನ್ನು ಕೊಡುವಂತೆ ತಯಾರಿಸಿ ಕೊಡುವುದು 
ತತ್ವಜ್ಞಾನದ ಕೆಲಸ ಎಂಬುದೇ ಆಧುನಿಕ ಅಭಿಪ್ರಾಯ. ಈ ದೃಷ್ಟಿಯಲ್ಲಿ ಸಾಗಿದರೆ 
ಸಾರ್ವಕಾಲಿಕ ತತ್ವನಿರ್ಣಯಕ್ಕಾಶಿಸುವುದು ಬಹುಸಂಖ್ಯ ಸಾಮಾನ್ಯ-ಅಸಾಮಾನ್ಯ 
ಬುದ್ಧಿವ೦ತರಿಬ್ಬರಿಗೂ ಹೇಳಿಸಿದ್ದಲ್ಲ ಎನಬೇಕಾಗುತ್ತದೆ. ಏಕೆ೦ದರೆ, 'ಪ್ರಯೋಜನ ಮನುದ್ದಿಶ್ಶ್ಕ 
ನ ಮಂದೋಷಪಿ ಪ್ರವರ್ತತೇ!' ಅಲ್ಲವೇ? 


ಈ ಆಧುನಿಕತೆಯ ಪ್ರಾಮಾಣಿಕತೆಯ ಪ್ರಾಮಾಣಿಕತೆಯನ್ನು ಅಲ್ಲಗಳೆದರೆ, ಶಬ್ದಬಹ್ಮರೂ 
ಬಾಯಬಲದವರೂ ಅವ್ಯವಹಾರ್ಯ ತತ್ವಪ್ರಬೋಧಕರೂ ಕಪಟ ಸನ್ಯಾಸಿಗಳೂ 
ಗೋಮುಖವ್ಯಾಘರೂ ವಿದ್ದತ್ರಪಂಚದಲ್ಲಿ ಹೆಚ್ಚ ಸಾಮಾನ್ಯರಿಗೆ ಅಮಲು ಕೊಟ್ಟು, ಅವರಿಂದ 
ಸ್ಥಾನ- ಮಾನ- ರವ ಧನ್‌ `ುಂತಾದವನ್ನು ಕಸಿದುಕೊಳ್ಳುವ ಪಿಡುಗು ಹೆಚ್ಚಿ” ಸಮಾಜವು 
ಕ್ರಮೇಣ ಅಪ್ರಬುದ್ಧವೂ ಅದೃಢವೂ ಅರಕ್ಷಿತವೂ ಆಗುತ್ತ ಹೋಗುವುದು ಇಂದು 
ಅನುಭವಸಿದ್ಧವಾಗಿದೆಯಲ್ಲವೇ? 


೧೪೧ * 


ಭಾವನಾ ಸಮನ್ಹಯ 


ಹೊಸಗನ್ನಡ ಸಾಹಿತ್ಯವನ್ನು ಅನುಲಕ್ಷಿ ಸಿ 


* ೧೪೨ 


೧೪೩ * 


ಮುನ್ನುಡಿ 


ಅದೊಂದು ದಿವ್ಯ ಆಕಸ್ಮಿಕ! 


ಈಗ ಸುಮಾರು ಒಂದೂವರೆ ವರ್ಷದೀಚೆಯ ಒಂದು ಸಂಜೆ. ಎಂದಿನಂತೆ 
ಪೇಟೆಯಿಂದ ವೀಳ್ಯದೆಲೆ ಮತ್ತು ತಂಬಾಕನ್ನು ತಂದಿದ್ದೆ. ಅವನ್ನು ಸುತ್ತಿದ್ದ ಕಂದು ಬಣ್ಣಕ್ಕೆ 
ತಿರುಗಿದ ಗೆರೆಹಾಳೆಯ ಮೇಲಿನ ಸ್ಫುಟವಾದ ಅಕ್ಬರ ಪರಿಚಿತವಾದದ್ದು ಎನಿಸಿ 
ಕುತೂಹಲದಿಂದ ಬಿಡಿಸಿ ಓದಿದೆ. ಬರವಣಿಗೆಯ ಶೈಲಿಯೂ ಪರಿಚಿತವಾದದ್ದೇ ಎನಿಸಿತು. 
ಗಾಂಧಿ, ಗೀತೆ ಹಾಗೂ ವೇದದ ಉಲ್ಲೇಖವಿದ್ದ ಈ ಪುಟ ಲೇಖನವೊ೦ದರ ಕೊನೆಯ 
ಸಾಲುಗಳೆಂಬುದು ಸ್ಪಷ್ಟವಿತ್ತು ಕುಮಟಾದಲ್ಲಿಯ೦ತೂ ಈ ಬಗೆಯಲ್ಲಿ ಯಾರೂ ಬರೆಯುತ್ತಿಲ್ಲ 
ಎಂಬುದೂ ಖಚಿತವಿತ್ತು. ನಾಲ್ಕಾರು ಪುಟಗಳಾದರೂ ಇದ್ದರೆ ಊಹಿಸಬಹುದಾಗಿತ್ತು 
ಎಂದುಕೊಂಡು ಪುನಃ ಪೇಟೆಗೆ ಗಾಡಿ ಓಡಿಸಿದೆ-ಇ೦ತಹ ಪುಟಗಳು ಇನ್ನೂ ಇವೆಯೇ 
ಎಂದು ವಿಚಾರಿಸಲು. ಪರಿಚಯದ ಪುಟ್ಟ ಅಂಗಡಿ ಅದು. ವ್ಯಾಪಾರವೂ ಸಣ್ಣದು. 
ಅಂಗಡಿ ಮುಚ್ಚಲು ತಯಾರಾಗುತ್ತಿದ್ದ ಆತ ನೀವೇ ನೋಡಿಕೊಳ್ಳಿ ಎಂದು ಕರೆದ. 
ನನ್ನಲ್ಲಿದ್ದ ಪಟವನ್ನು ಹೋಲುವ ಕೈಬರಹದ ಹಲವು ಪುಟಗಳು ಅವನ ದರದ್ದಿರಾಶಿಯಲ್ಲಿ 
ಮೇಲೆಯೇ ಇದ್ದವು. ಪುಟ ಸಂಖ್ಯೆ ಹಾಕಿದ್ದರಿಂದ ಜೋಡಿಸುವುದೂ ಕಷ್ಟವಾಗಲಿಲ್ಲ. 
ಹಾಗೆ ಜೋಡಿಸಿದಾಗ ಅದು “1716878000 4೦೧1106 07 176 1106077 1087780೩, 
800 ೩701 1೩178155'' ಎ೦ಬ ಇಂಗ್ಲೀಷ್‌ ಶೀರ್ಷಿಕೆ ಹೊತ್ತ ಎಂಭತ್ತೈದು ಪುಟಗಳಷ್ಟು 
ದೀರ್ಫ್ಥವಾದ ಲೇಖನವಾಯಿತು! ಈ ಹಸ್ತಪ್ರತಿಯ ಕೊನೆಯ ಪುಟವೇ ಎಲೆ-ತಂಬಾಕು 
ಸುತ್ತಿಕೊ೦ಡು ನನ್ನ ಕೈಸೇರಿತ್ತು. ಶೀರ್ಷಿಕೆಯ ಅಡಿಯಲ್ಲಿ ಲೇಖಕರ ಹೆಸರೇನೂ ಇರಲಿಲ್ಲ. 
ಬದಲಾಗಿ "ನಾಲ್ಕುಮಾತು' ಎ೦ಬ ಪ್ರಸ್ತಾವನೆ ಶುರುವಾಗಿತ್ತು. ಯಾವುದಕ್ಕೂ ಓದಿ 
ನೋಡೋಣವೆಂದು ಎತ್ತಿಕೊ೦ಡು ಬಂದವನೆ ಕವಳ ಹಾಕಿಕೊ೦ಡು ಪುಟ 
ತಿರುವಲಾರಂಭಿಸಿದೆ. ಎಂಟು ಪುಟಗಳ `ನಾಲ್ಕು ಮಾತಿ'ನ ತುದಿಯಲ್ಲಿ ಬಿ.ಎಚ್‌.ಶ್ರೀಧರ, 
ಕೆನರಾ ಕಾಲೇಜು, ಕುಮಟೆ, ೧-೧-೧೯೬೨ ಎಂದು ಬರೆದಿತ್ತು! “ಶ್ರೀಧರ ಸ್ಮರಣೆಯ' 
ಸಂಪಾದನೆಯ ಹೊತ್ತಿನಲ್ಲಿ ಶ್ರೀಧರರ ಎಲ್ಲ ಪ್ರಕಟಿತ ಪುಸ್ತಕಗಳನ್ನೂ ಓದಿದ್ದರಿಂದ 
ಇದೊಂದು ಅಪ್ರಕಟಿತ ಪುಸ್ತಕದ ಹಸ್ತಪ್ರತಿ ಎಂಬುದರಲ್ಲಿ ಅನುಮಾನವೇ ಇರಲಿಲ್ಲವಾದರೂ 
ಮತ್ತೆ "ಶ್ರೀಧರ ಕೃತಿಸೂಚಿ' ತೆಗೆದು ಖಚಿತಪಡಿಸಿಕೊಂಡೆ. ಊಟದ ನ೦ತರ ಪಟ್ಟಾಗಿ 
ಕೂತು ಇಡೀ ಬರಹ ಓದಿದೆ. ನಲ್ವತ್ತೈದು ವರ್ಷಗಳ ಅಜ್ಞಾತವಾಸದ ನಂತರ ಹೀಗೆ 
ಆಕಸ್ಮಿಕವಾಗಿ ಕೈಸೇರಿದ ಹಸ್ತಪ್ರತಿ ನಿದ್ರೆಯನ್ನು ಪೂರ್ತಿಯಾಗಿ ಓಡಿಸಿತ್ತು. 


* ೧೪೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


೧೯೫೧ ರಿಂದ ೬೨ರ ವರೆಗೆ ಹನ್ನೊಂದು ವರ್ಷ ಶ್ರೀಧರರು ಕುಮಟೆಯ 
ಕೆನರಾ ಕಾಲೇಜಿನಲ್ಲಿ ಸಂಸ್ಕೃತ ಅಧ್ಯಾಪಕರಾಗಿದ್ದರು. ಆಗ ಗೋಪಾಲಕೃಷ್ಣ ಅಡಿಗ, ಜಿ. 
ಎಸ್‌. ಆಮೂರ, ವಿ.ಜಿ. ಕುಲಕರ್ಣಿ, ಎಲ್‌.ಆರ್‌.ಹೆಗಡೆ, ಕೆ. ಕೃಷ್ಣಮೂರ್ತಿ, ಎಲ್‌.ಟಿ.ಶರ್ಮಾ 
ಮೊದಲಾದ ಹಲವು ಧೀಮಂತರು ಅವರ ಸಹೋದ್ಯೋಗಿಗಳಾಗಿದ್ದರು. ಆಗ ಜಿಲ್ಲೆಯಲ್ಲಿ 
ಬೇರೆ ಕಾಲೇಜುಗಳೇ ಇರಲಿಲ್ಲ. ಹೀಗಾಗಿ, ಆಮೂರರು ಹೇಳುವಂತೆ, ಜಿಲ್ಲೆಯಾದ್ಯಂತ 
ಸಭೆ ಸಮಾರಂಭಗಳಲ್ಲಿ ಅತಿಥಿಗಳಾಗಿಯೋ, ಉಪನ್ಯಾಸಕರಾಗಿಯೋ ಭಾಗವಹಿಸುವುದು 
ಕಾಲೇಜಿನ ಈ ಅಧ್ಯಾಪಕರಿಗೆ ಕರ್ತವ್ಯವೇ ಆಗಿತ್ತು. ದಣಿವಿಲ್ಲದೇ ನಿರರ್ಗಳವಾಗಿ ಗಂಟೆಗಟ್ಟಲೆ 
ಮಾತಾಡುತ್ತಿದ್ದ ಶ್ರೀಧರರು ಆಗ `ಬಹುಬೇಡಿಕೆಯ ಉಪನ್ಯಾಸಕರಾಗಿದ್ದರು. ಯಾವ 
ಮೂಲಭೂತ ಸೌಕರ್ಯಗಳೂ ಇಲ್ಲದ ಅರಣ್ಯ ಜಿಲ್ಲೆಯ ಮೂಲೆ ಮೂಲೆಯನ್ನೂ 
ಅವರು ಹೀಗೆ ತಲುಪಿದರು. ಅನಕ್ಷರಸ್ಥರೇ ಹೆಚ್ಚಾಗಿರುತ್ತಿದ್ದ ಸಭೆಗಳಲ್ಲೂ ಶ್ರೀಧರರು 
ಘಂಟೆಗಟ್ಟಲೇ ಹೊಸ ವಿಚಾರಗಳನ್ನೂ, ಹೊಸ ಸಾಹಿತ್ಯವನ್ನೂ ಪರಿಚಯಿಸಿ ಸ್ವಾರಸ್ಯಕರವಾಗಿ 
ಮಾತನಾಡುತ್ತಿದ್ದರೆಂದು ಆಮೂರರು ನೆನಪಿಸಿಕೊಳ್ಳುತ್ತಾರೆ. ಸಂಸ್ಕಾರ ನೀಡುವುದರಲ್ಲಿ 
ಅಪ್ರತಿಮ ತತ್ಪರತೆ ಹೇಗೆ ಶ್ರೀಧರರ ಗುಣವೇ ಆಗಿತ್ತೆಂದು ಗೌರೀಶರು "ಏರೆದಿದ್ದಾರೆ. ಹಾಗೆ 
ನೋಡಿದರೆ ಜನಶಿಕ್ಷಣದ ಹವ್ಯಾಸವು ಉತ್ತರ ಕನ್ನಡದಲ್ಲಿ ಶಿಕ್ಷಣರಂಗದಿ೦ದ ಬಂದ 
ಶ್ರೀಧರ, ಕಾಯ್ಕಿಣಿ ಹಾಗೂ ಆರ್‌.ವಿ.ಭಂಡಾರಿ ಈ ಮೂವರು ವಿಚಾರಶೀಲ ಬರಹಗಾರರ 
ಬರವಣಿಗೆಯ ಧಾಟಿ-ಧೋರಣೆಗಳನ್ನು ಆಳವಾಗಿ ಪ್ರಭಾವಿಸಿದೆ. ಶ್ರೀಧರರಂತೂ 
ಕುಮಟೆಯಲ್ಲಿದ್ದ ಅವಧಿಯಲ್ಲಿ ಕಾವ್ಯರಚನೆಯನ್ನು ಬಹುಮಟ್ಟಿಗೆ ಕೈಬಿಟ್ಟು ಗದ್ಯ 
ಬರವಣಿಗೆಯಲ್ಲಿ ತೊಡಗಿಕೊಂಡಿದ್ದರು. ಅವರ ಹದಿಮೂರು ಗದ್ಯಕೃತಿಗಳು ಈ ಹನ್ನೊಂದು 
ವರ್ಷಗಳಲ್ಲಿ ಪ್ರಕಟವಾಗಿದ್ದವು. ಈ ಎಲ್ಲ ಕೃತಿಗಳೂ ಹೊಸ ವಿಚಾರಗಳನ್ನೂ, ಹೊಸ 
ಸಾಹಿತ್ಯವನ್ನೂ ಉಮೇದಿನಿ೦ದ ಪರಿಚಯಿಸುತ್ತವೆ ಅಥವಾ ಅನುವಾದಿಸುತ್ತವೆ. 

`ಭಾವನಾ ಸಮನ್ವಯ'ವು ಅದರ ಉದ್ದೇಶ ಹಾಗೂ ಆಕೃತಿಯಲ್ಲಿ ಈ ಸಾಲಿನಲ್ಲೇ 
ಬರುವ ಕೃತಿ: ವಾಗ್ಠಿತೆಯ ಪಟ್ಟುಗಳೆಲ್ಲ ಇದರಲ್ಲಿದೆ-ಒದುಗರ ಆಸಕ್ತಿ ಹಾಗೂ ಅಭಿರುಚಿಯನ್ನು 
ಉದ್ದೀಪಿಸುವ ಉದ್ದೇಶ ಹೊತ್ತು ಹೊಸದಾಗಿ ರೂಪಿಸಿಕೊ೦ಡ ಪ್ರಜಾಪ್ರಭುತ್ವ ಜನರ 
ಅಜ್ಜಾನವನ್ನೇ ಆಧರಿಸಿ ನಡೆಯುತ್ತಿದೆ ಎ೦ದೂ, ಇಂಥ ಅವ್ಯವಸ್ಥೆಯನ್ನು ದಾಟಿ 
ಮುನ್ನಡೆಯುವುದು ಅಗತ್ಯವೆಂದೂ, ಮುನ್ನಡೆಗೆ ಅಗತ್ಯವಾದ ಕೈದೀವಿಗೆಯಾಗಿ ಸಾಹಿತ್ಯ 
ಕೃತಿಗಳು ಒದಗಬಲ್ಲವು ಎ೦ದೂ ಈ ಬರವಣಿಗೆ ನಂಬಿಕೊಂಡಿದೆ. 


ಹೀಗೆ ಶ್ರೀಧರರ ಗದ್ಯ ಬರವಣಿಗೆಯ ಪ್ರಾತಿನಿಧಿಕ ಕೃತಿಯೊಂದು ಅದು ಹೇಗೆ 
ಕೈತಪ್ಪಿ ಉಳಿದುಕೊಂಡಿತು? ಹಸ್ತಪ್ರತಿಯ "ನಾಲ್ಕು ಮಾತು' ನೋಡಿದರೆ ಇದೊಂದು 
ಪ್ರಕಟಣೆಗಾಗಿ ಒಪ್ಪಿಸಿದ ಕೃತಿಯಾಗಿರುವಂತಿದೆ. ಚಾಹ ಪ್ರಕಟಿಸಬೇಕಾದ ಪುಸ್ತಕವಾಗಿತ್ತು 
ಇದು? ಅದು ಹೇಗೆ ಪ್ರಕಾಶಕರ ಹಾಗೂ ಲೇಖಕರ ಮನಸ್ಸಿನಿಂದ ಮರೆಯಾಯಿತು? 
ನಾಲ್ಕೂವರೆ ದಶಕಗಳ ಅಜ್ಞಾತವಾಸವನ್ನು ಇದು ಎಲ್ಲಿ ಕಳೆಯಿತು? ಇಷ್ಟು ವರ್ಷಗಳ 
ನಂತರ' ಮುಕ್ಕಾಗದೇ ಅದು ಮತ್ತೆ ಶ್ರೀಧರ ಬಳಗವನ್ನೇ ಸೇರಿದ್ದು ಈಗಲೂ ನನಗೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೪೫ * 


ವಿಸ್ಮಯದ ಸಂಗತಿಯಾಗಿದೆ. ಆ ರಾತ್ರಿಯಂತೂ ತಕ್ಷಣವೇ ರಾಜಶೇಖರ್‌ಗೆ ಫೋನ್‌ 
ಮಾಡಿ ಹೇಳಬೇಕು ಎ೦ಬ ಉತ್ಸಾಹವನ್ನು ಕಷ್ಟಪಟ್ಟು ಅದುಮಿಟ್ಟುಕೊಂಡೆ-ಸ್ವತಃ 
ಹಸ್ತಪ್ರತಿಯನ್ನೇ ಅವನ ಮುಂದೆ ಹಿಡಿದು ಆತ ಹೇಗೆ ಪ್ರತಿಕ್ರಿಯಿಸುತ್ತಾನೆಂದು 
ನೋಡಬೇಕೆಂದು. ಆದರೆ ಮುಂದಿನ ಎರಡು ತಿಂಗಳು ನಾನು ನನ್ನದೇ ತಿರುಗಾಟದಲ್ಲುಳಿದೆ. 
ರಾಜಶೇಖರನೂ ಆಸ್ಪತ್ರೆಗಳನ್ನು ಸುತ್ತಬೇಕಾಯಿತು. ಈ ಮಧ್ಯದಲ್ಲಿ ರಮಾಬಾಯಿಯವರೂ 
ನಮ್ಮನ್ನಗಲಿದರು. ಹೀಗಾಗಿ ಶ್ರೀಧರ ಬಳಗಕ್ಕೆ ಹಸ್ತಪ್ರತಿಯನ್ನು ಹಸ್ತಾಂತರಿಸುವಾಗ ಖಷಿಯ 
ಕ್ಷಣದ ಮೇಲೆ ಸೂತಕದ ನೆರಳು ಬಿದ್ದಿತ್ತು. 

ಇದೀಗ ಶ್ರೀಧರ ಪ್ರಶಸ್ತಿಗೆ ಇಪ್ಪತ್ತು ತುಂಬುತ್ತಿರುವ ಅವಸರದಲ್ಲಿ ವಿಠ್ಠಲ ಇದನ್ನು 
ಪ್ರಕಟಿಸಲು ಮುಂದಾಗಿದ್ದಾನೆ. ಆರ್‌.ವಿ.ಭಂಡಾರಿಯವರು ಹುಟ್ಟು ಹಾಕಿದ ಬಂಡಾಯ 
ಪ್ರಕಾಶನ ಇದನ್ನು ಪ್ರಕಟಿಸುತ್ತಿರುವುದು ಉಚಿತವಾಗಿದೆ. ವೈಚಾರಿಕ ನಿಲುವಿನಲ್ಲಿ 
ಆರ್‌.ವಿ.ಯವರೂ, ಶ್ರೀಧರರೂ ಎರುದ್ಧ ದಿಕ್ಕುಗಳು. ಆದರೆ ಜನಶಿಕ್ಷಣದ ಫನೋದ್ದೇಶದಲ್ಲಿ 
ಇವರಿಬ್ಬರೂ ಕೈಜೋಡಿಸುತ್ತಾರೆ. ಬೆಳಕಿನ ದಾರಿಯಲ್ಲಿ ಇಡಿಯ ಸಮುದಾಯವನ್ನೇ 
ಮುನ್ನಡೆಸಬೇಕೆಂಬ ಸ೦ಕಲ್ಪ ಮತ್ತು ಪ್ರಯತ್ನದಲ್ಲಿ ಸಹಭಾಗಿಗಳಾಗುತ್ತಾರೆ. 

ಇದೂ ಒಂದು ಆಕಸ್ಮಿಕ! 

-ಎಂ. ಜಿ. ಹೆಗಡೆ, ಕುಮಟಾ 


* ೧೪೬ 


೧೪೭ * 


ಪರಿವಿಡಿ 


ಭಾಗ೧ 
ಭಾವ ವಿಹಾರ 


ಇಂ ೧ ಉಗ ೫% 09 ಚ ಟಿ ೦ 


- ಶೃಂಗಾರ ಸಂದೇಶ 
. ಶಾ೦ತ ಸಂದೇಶ 

. ವೀರ ಸಂದೇಶ 

- ಬೀಭತ್ಸ ಸ೦ದೇಶ 


ಭಯಾನಕ ಸಂದೇಶ 
ರೌದ್ರ ಸಂದೇಶ 
ಹಾಸ್ಯ ಸಂದೇಶ 
ಕರುಣಾ ಸಂದೇಶ 


ಅದ್ಭುತ ಸಂದೇಶ 


ಭಾಗ ೨ 
ರಂಗ ವಿಹಾರ 


ಕ್ಯ 
ಭು 


೧ ೧ ೫ ೪ ೫ 


ಕರ್ಮವೀರನೋ ಕಲ್ಪನಾ ವೀರನೋ 
ಜನಿವಾರವೋ ದಯಾಹೀನತೆಯ ಆಧಾರವೋ 
ಬಡಾಯಿಯೇ ಬ೦ಂಡವಾಳವೋ? ಬ೦ಡವಾಳವೇ ಬಡಾಯಿಯೋ 


. ಸ೦ಶಯಿತ ಸಂಭಾವಿತನೋ ಅಲ್ಬಾಶಯದ ಮಹಾಶಯನೋ 
. ಬಿರುದೋ ಬೇತಾಳನೋ 


ಔದಾರ್ಯವೋ ಅವಶ್ಯಕತೆಯ ಅರಿವೋ? 
ಹೆಣ್ಣೋ ಹಣಪಡೆವ ಯಂತ್ರವೋ? 


* ೧೪೮ 


೮. ಬುದ್ಧ ಬೇಕೋ ಬೊದ್ದ ಬೇಕೋ? 
೯. ಉಪಾಯವೋ ಪರಾಕ್ರಮವೋ 


೧೦. 
೧೧. 
೧೨. 
೧೩. 
೧೪. 
೧೫. 


ಮದುವೆಯೋ ವ್ಯಾಪಾರವೋ? 

ಬಯಲ ಗಡಿಯೋ ಬಗೆಯ ಗಡಿಯೋ 
ಸಂಸ್ಕೃತರೋ ದುಷ್ಕತರೋ? 
ಪೌರಧರ್ಮವೋ ಪ್ರಾಣಿಧರ್ಮವೋ 
ಧರ್ಮಯೋಧನೋ ಅಧರ್ಮಯೋದಧನೋ 
ದಾಸಿಯೋ ಗಂಡಸೋ?9? 


೧೪೯ * 


ಪ್ರಶ್ತಾವನೆ 


ಭಾರತೀಯ ಸಂಸ್ಕೃತಿಯ ಸ್ವರೂಪವನ್ನು ತಿಳಿಯಲು ಪೌಢ ವಿದ್ವಾಂಸರಿಗೆ ಗಮ್ಯವಾದ 
ಹಲವಾರು ಗ್ರಂಥಗಳು ಸಿಗಬಹುದು. ಅದರ ಐತಿಹಾಸಿಕವೂ, ಸಮಗ್ರವೂ ಆದ ಸಾರವನ್ನು 
“ಕಾವ' ಪರೀಕ್ಷೆಗೆ ಪಠ್ಯವನ್ನಾಗಿ ಇಟ್ಟರುವ ಸಿ.ಎನ್‌. ಶಾಸ್ತ್ರಿಗಳು ಬರೆದ ಥರ 
ಎಂಬ ಪುಸ್ತಕದಲ್ಲೂ ಕಜ ಖಾ ಅದನ್ನೇ ಶಾಸ್ತ್ರೀಯ `ವಷಯವನ್ನಾಗಿ ತೆಗೆದುಕೊಂಡು 
ಅನೇಕ ವಿದ್ವಾಂಸರು ಬರೆದ ಪ್ರಬಂಧ ಸಂಗಹೂ ಇದೆ ಕನ್ನಡದಲ್ಲಿ. ಹೀಗಿರುವಾಗ 
ಪ್ರಸ್ತುತ ಪುಸ್ತ ಸ್ತಕವನ್ನು ಬರೆಯಲು ಹೊರಟ ಉದ್ದೇಶವೇನು? 


ಸುಲಭವಾದ ಮಾತಿನಲ್ಲಿ ಹೇಳುವುದಾದರೆ, ಮಾಡತಕ್ಕದ್ದು ಸ ಸಂಸ್ಕೃತಿ, ಮಾಡಬಾರದ್ದು 
ಅಸಂಸ್ಕೃತಿ ಅಥವಾ ಕುಸ ಸಂಸ್ಕೃತಿ. ಇದನ್ನೇ ಕೃತ್ಯ- -ಅಕೃತ್ಯ ಸಸಿ ವಿಂಗಡಿಸಿದರು ಹಿಂದಿನವರು. 
ಈ ಕ್ಷತ್ತಾಕತ್ರ ವಿವೇಕವನ್ನು ಪಾಂಡಿತ್ಯ ಟ್‌ ಇಲ್ಲದವರಿಗೆ ಉ೦ಟು ಮಾಡಲು 


ಸಾಹಿತ್ಯ ಜಾರಿತು ಜ್‌ ಹಳೆಯ ವಿಮರ್ಶಕರು. ನೇರವಾಗಿ ಹೀಗೆ ಮಾಡು, 
ಹಾಗೆ ಮಾಡದಿರು ಎಂದು ನೀತಿಶಾಸ್ತ್ರದಂತೆ ಬೋಧಿಸದೆ, ತಿಳಿಸದೆ ತಿಳಿಸುವ ಅರ್ಥಾತ್‌ 
ಅಜ್ಞಾತ ರೀತಿಯಿಂದ ಮನಸ್ಸಿನಲ್ಲಿ ಪಳಷ್ಟನ ಹೊಳೆಯಿಸುವ ಕಾವ್ಯತಂತ್ರ ಸಾಮಾನ್ಯರಿಗಾಗಿಯೇ 
ಹುಟ್ಟತೆಂಬುದು ಅನುಭವಸಿದ್ಧ ಈ ದೃಷ್ಟಿಯಿಂದಲೇ ಜರಾ ಇ ಮಹಾಭಾರತಗಳನ್ನು 
ಭಾರತೀಯ ಸಂಸ್ಕೃತಿಯ ಬೆನ್ನೆಲುಬು ಎ೦ದು ವಿದ್ವಾಂಸರು ಹೊಗಳಿದ್ದು. ಅಲ್ಲಿಯ. 
ರಾಮ-ರಾವಣರ, ಶೃಷ್ಟ-ಕೌರವರ, ಸೀತೆ- ಶೂರ್ಪಣಬಂಯರ. ಕುಂತಿ-ಗಾಂಧಾರಿಯರ 
ಚಾರಿತ್ರ ಚಿತ್ರಗಳು ಕೃತ್ಯಾಕೃತ್ಯಗಳ ಕೈಮರಗಳು. ಕವಿಗಳು ಖಷಿಗಳೆನ್ನಿಸಿ ಕೊ೦ಡದ್ದು 
ಇಂಥ ರಸದರ್ಶನಗಳಿಂದ. ಲ ಅವರನ್ನು ಜಗತ್ತಿನ "ಪ್ರತ್ಯಭಿಜ್ಞಾ 
(ಗುರುತಿಸಲ್ಪಡದೆಯೇ ಇರುವ) ಶಾಸನಕರ್ತರು ಎಂದು ಆಂಸ್ಬರಲ್ಲಿ ಹೇಳುವ ವಾಡಿಕೆಯಿದೆ. 
ಏಕೆಂದರೆ, ಅವರ ಕೃತಿಗಳೇ ಜನರ ಹೃದಯದ ಧ್ಯೇಯ-ಆದರ್ಶಗಳನ್ನು ರೂಪಿಸುತ್ತವೆ. 


ಆದುದರಿಂದ ಅವರೇ ನಿಜವಾದ ಸಮಾಜ ಶಿಕ್ಷಕರು. 


ಹೊಸಗನ್ನಡ ಸಾಹಿತ್ಯವಿನ್ನೂ ಎಷ್ಟೋ ಮಹಾಜನರಿಗೆ ಹೊಸದಾಗಿಯೇ ಉಳಿದಿದೆ. 
ಭಾಷಾ ಸಂಸ್ಕಾರದ ಹಳೆಯ ಶೈಲಿ ಅದರಲ್ಲಿ ಹದಿನಾರಾಣೆವರೆಗೆ ಹಾಗೇ ಉಳಿದುಕೊಂಡಿಲ್ಲ. 
ಆದುದರಿಂದ ಹಳ್ಳಿಗ೦ಂತೂ ನಮ್ಮ ಮಹಾಕವಿಗಳ, ಮಹಾನಾಟಕಕಾರರ., 
ಮಹಾಕಾದ೦ಬರಿಕಾರರ ವಾಣಿಗಳು ಸಾಕಷ್ಟು ಮುಟ್ಟಲ್ಲ ಇನ್ನೂ. ಈ ಸ೦ದರ್ಭದಲ್ಲಿ 
ಹೊಸ ಕಾಲಧರ್ಮ-ದೇಶ ಧರ್ಮಗಳನ್ನು ಬಿಂಬಿಸುವ ಭಾವ-ಭಾವನೆಗಳನ್ನು ಹರಿಯಿಸುವ 
ಜನಪ್ರಿಯವಾಗಲು ಯೋಗ್ಯವಾದ ಕೆಲ ಆಧುನಿಕ ಪುಟ್ಟ ಕೃತಿಗಳನ್ನು ಸ೦ಗ್ರಹಿಸಿ ಅವುಗಳಲ್ಲಿ 


* ೧೫೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಧ್ವನಿತವಾಗುವ ಸಾಂಸ್ಕೃತಿಕ ಸಂದೇಶವನ್ನು ನನ್ನದೇ ಮಾತಿನಲ್ಲಿ ಇಲ್ಲಿ ಇಡಲು 
ಪ್ರಯತಿ ಸಲಾಗಿದೆ. ಓದುಊರು ಕೃತಿಗಳನ್ನು ತು ಎತ್ತಿಕೊಂಡು ಓದಿ ರಸ ತಲ್ಲೀನತೆಯ 
ಮೂಲಕ ಈ ಸಂದೇಶವನ್ನು ಅರಗಿಸಿಕೊಳ್ಳಹಚ್ಚಲು `ಇದೊಂದು ಚಿಕ್ಕ ಪ್ರೇರಣೆಯಷ್ಟೆ. 

ಪ್ರಸ್ತುತ ಪ್ರಯತ್ನದಲ್ಲಿ ಕವನಗಳನ್ನೂ ನಾಟಕಗಳನ್ನೂ ಆರಿಸಿಕೊಂಡು ಕತೆ 
ಕಾದ೦ಬರಿಗಳನ್ನು ಬಿಡಲು ಕತೆ-ಕಾದಂಬರಿಗಳಿಗಿ೦ತ ಕವನ-ನಾಟಕಗಳು ಬಹು ಸಂಖ್ಯರಿಗೆ 
ಹೆಚ್ಚು ಅಪರಿಚಿತವಾಗಿರಬಹುದೆಂಬುದೇ ಕಾರಣ. ಅಪರಿಚಿತ ಕಾವ್ಯಭಾಗವನ್ನು 
ಪರಿಚಯಮಾಡಿಕೊಳ್ಳಲು ಉತ್ತೇಜಿಸುವ ಉದ್ದೇಶ ಇದರಲ್ಲಡಗಿದೆ. ಆಯ್ಕೆಯಲ್ಲಿ ಸಣ್ಣ 
ಸಣ್ಣ ಕವನ, ನಾಟಕಗಳಿಗೇ ಪ್ರಾಮುಖ್ಯ ಕೊಡಲು ಅವುಗಳು ಸುಲಭ ಗ್ರಾಹ್ಯವಾದಾವು 
ಎ೦ಬುದೇ ಆಶಯ. ಪುಸ್ತಕದ ಅಳತೆಯನ್ನು ಕಿರಿದಾಗಿ ಇಟ್ಟುಕೊ೦ಡುದರಿ೦ದ ಕರ್ನಾಟಕದ 
ಎಲ್ಲ ಪ್ರಸಿದ್ಧ ಕವಿ-ನಾಟಕಕಾರರ ಕೃತಿಗಳಿಗೂ ಎಡೆಯನ್ನು ದೊರಕಿಸಿ ಕೊಡಲಾಗಲಿಲ್ಲ. 
ಆದರೆ ಆದಷ್ಟು ಔಚಿತ್ಯ ವಿವೇಕದಿ೦ದ ಸಾಕಷ್ಟು ಪ್ರಾತಿನಿಧಿಕವೆನಿಸುವಂತೆ ಬೇರೆ ಬೇರೆ 
ಕವಿಗಳ ಹಾಗೂ ನಾಟಕಕಾರರ ಕೃತಿಗಳನ್ನಿಲ್ಲಿ ಎತ್ತಿಕೊಡಲಾಗಿದೆ. 


ಇಡಿ ಕೃತಿಯ ಸರಳಾನುವಾದ, ಭಾವಾನುವಾದ, ತಾತ್ಪರ್ಯ, ಕಥಾ ಸಾರಗಳನ್ನು 
ಕೊಡುವ ಕೆಲಸವನ್ನಿಲ್ಲಿ ಮಾಡಿಲ್ಲ. ಏಕೆ? ಅದು ಬರೆಹದ ಉದ್ದೇಶವಲ್ಲ. ಅಥವಾ 
ಅವುಗಳ ಸಾಹಿತ್ಯಿಕ ವಿಮರ್ಶೆಗೂ ಇಲ್ಲಿ ಸ್ಥಳ ಕೊಟ್ಟಲ್ಲ. ಸಂಸ್ಕೃತಿಯ ಪ್ರಾಣವಾಯುಗಳನ್ನು 
ವಿವೇಚಿಸಿ ಓದುಗರೆದುರಿಡುವುದೇ ಪ್ರಥಮೋದ್ದೇಶವಾಗಿರುವುದರಿ೦ಂದ ಆ 
ವಿಚಾರಭರಶೈಲಿಯಿ೦ಂದಲೇ ಉದ್ದಕ್ಕೂ ಬರೆಹ ಸಾಗಿದೆ. ವಿಚಾರವನ್ನೇ ಪ್ರತ್ಯೇಕವಾಗಿ 
ಇಟ್ಟರೆ ಜನಸಾಮಾನ್ಯರಿಗೆ ಶುಷ್ಕವೆನಿಸೀತೆಂದು ಪುಸ್ತಕವು ಕಾವ್ಯನಿಷ್ಠವಿಚಾರದ ಹಾದಿಯನ್ನು 
ಹಿಡಿದಿದೆ. ಕಾವ್ಯವೊಂದಿದ್ದರೆ ವಿಚಾರದ ಸ್ಪಷ್ಟತೆ ಇನ್ನೂ ಹೆಚ್ಚಾಗುವುದು. ಹಾಗೆ ಬಡುವ 
ಸಂದರ್ಭದ ಪೂರ್ವದಲ್ಲಿ ಕೂಡ ಬರೆಹ ಉಪಯುಕ್ತವಾಗಿ ಉಳಿಯಬೇಕೆಂಬ ಉದ್ದೇಶದಿಂದ 
ಕಾವ್ಯದ ನೆಪದಲ್ಲಿ ಸ್ವತಂತ್ರವಿಚಾರಧಾರೆಯೇ ಎಷ್ಟೋ ಕಡೆ ಹರಿದಿದೆ. ಇಂಥ ಪ್ರಯತ್ನವೊಂದು 
ಹೊಸ ಪ್ರಯೋಗ. ಇನ್ನು ವಿಚಾರದ ಜಾತಿಯೇ ಅನಾಕರ್ಷಣೀಯವೆನ್ನುವ 
ಅಸಹೃದಯರಿಗಿಲ್ಲಿ ಆದರಣೆಯಿಲ್ಲ. 

ಇಲ್ಲಿ ಹರಿಯುವ ವಿಚಾರದ ಬಿತ್ತಿ ನಮ್ಮ ದೇಶ ಅದೂ ಇ೦ದಿನ 
ಪ್ರಜಾಸತ್ತಾವಾದಿಯಾದ, ಗಣರಾಜ್ಯವನ್ನು ಪುರಸ್ಕರಿಸಿದ ಸ್ವತಂತ್ರ ಭಾರತದೇಶ. 
ಸಂವಿಧಾನದಲ್ಲಿ ಹೇಳಿದ ಧ್ಯೇಯ-ಧೋರಣೆಗಳೇ ವಿಚಾರದ ಆವಾರ. ಈ ದೃಷ್ಟಿಯಿಂದ 
ಗೀತಗಳನ್ನು, ನಾಟಕಗಳನ್ನೂ ನೋಡಿದಾಗ ನಮ್ಮ ಗೀತಾಚಾರ್ಯ-ರಂಗಾಚಾರ್ಯ 
ಸಾಹಿತಿಗಳು ಬಹಳ ಮಟ್ಟಿಗೆ ಪ್ರಗತಿಶೀಲವೂ ಸರ್ವಹಿತಕರವೂ ಆದ ಅಭಿಪ್ರಾಯಗಳನ್ನೂ 
ಭಾವನೆಗಳನ್ನೂ ತಮ್ಮ ನವ್ಯಕೃತಿಗಳಲ್ಲಿ ಮೂಡಿಸಿರುವುದು ಎದ್ದು ಕಾಣುತ್ತದೆ. ಕಾದಂಬರೀ 
ರಸಜ್ಜರಿಗೂ ಇದೇ ಅನುಭವವಾಗಬಹುದು. ಏಕೆ೦ದರೆ ಎಲ್ಲರೂ ಸಮಕಾಲೀನರು. 
ಏಕಾವರಣದಲ್ಲಿ ಬೆಳೆದವರು. ಈ ಕವಿ-ನಾಟಕಕಾರ-ಕತೆಗಾರರ ಮಹತ್ವದ ಸಂದೇಶಗಳಲ್ಲಿ 
ಭೇದ ಕಡಿಮೆ. ಅದೂ ಒಂದು ಕಾರಣ-ಕತೆಗಳನ್ನು ತೆಗೆದುಕೊ೦ಡು ವಿಚಾರ ಮಾಡುವುದನ್ನಿಲ್ಲಿ 


ಸ್ಟ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೫೧ * 


ಬಿಡಲು. ಚರ್ವಿತ ಚರ್ವಣವಾಗದಿರುವುದು ಅವಶ್ಯವಲ್ಲವೇ? ಆದರೂ ಭಾವ- 
ರಂಗಪ್ರಪ೦ಂಚಗಳ ಸ೦ಚಾರದಲ್ಲೇ ಕೆಲವೆಡೆ ಅನಿವಾರ್ಯವಾಗಿ ಅಭಿಪ್ರಾಯ-ತಾತ್ಪರ್ಯಗಳ 
ಪುನರುಕ್ತಿ ಸಂಭವಿಸಿರಬಹುದಾಗಿದೆ. ಅ೦ಥ ಪುನರುಕ್ತಿಗಳು ಪದ್ಯವೊ೦ದರಲ್ಲಿ 
ಪುನರುಕ್ತವಾಗುವ ಪಲ್ಲವಿದ್ದ ಹಾಗೆ ಎ೦ದು ಭಾವಿಸಬಹುದು. 

ಅನೇಕ ಪುಸ್ತಕ ಭಂಡಾರದ ಅಧಿಕಾರಿಗಳ ಅನುಭವದ ಪ್ರಕಾರ ವಿಚಾರ ಪ್ರಧಾನವಾದ 
ಕೃತಿಗಳನ್ನು ಹಾಗೂ ಕವನ-ನಾಟಕಗಳನ್ನು ಓದಲು ಒಯ್ಯುವವರ ಸಂಖ್ಯೆ ಕಡಿಮೆಯೆಂದು 
ಕ೦ಡು ಬಂದಿದೆ. ಈ ಭಾಗದಲ್ಲಿ ಓದುಗರ ಆಸಕ್ತಿ ಅಭಿರುಚಿಗಳನ್ನು ಉದ್ದೀಪಿಸಲೆಂದು 
ಸಾಹಿತ್ಯದ ಈ ಮೂರು ಉತ್ತಮಾಂಗಗಳನ್ನು ಇಲ್ಲಿ ಬೆರೆಸಲಾಗಿದೆ. ಇದೊ೦ದು ಹೊಸ 
ಚಂಪು. ಬೇಸರವಾದಾಗ ಹತ್ತು ನಿಮಿಷ ಓದಿದರೂ ಏನಾದರೊಂದು ವಿಚಾರ ಓದುಗರಲ್ಲಿ 
ಎದ್ದು ಸ೦ಚರಿಸುವಂತಾದರೆ ಆ ದಿಶೆಯಲ್ಲಿ ಮಾಡಿದ ಈ ಪ್ರಯತ್ನ ಸಾರ್ಥಕವೆನ್ನುವೆ. 

ನಮ್ಮ ಸಮಾಜದ ನಾಳಿನ ಪ್ರೌಢರೆನಿಸುವ ಮಾಧ್ಯಮಿಕ ವಿದ್ಯಾಲಯದ ವಿದ್ಯಾರ್ಥಿ- 
ವಿದ್ಯಾರ್ಥಿನಿಯರು ಹಾಗೂ ತತ್ಸಮರಾದ ಇತರ ಮಾತು ಬಲ್ಲ ಮಹನೀಯರು 
ಬಹುಸಂಖ್ಯರು. ಪ್ರಜಾಪಭುತ್ವದ ಇಂದಿನ ಜೀವನರ೦ಗದಲ್ಲಿ ಪಾಲಿಸಬೇಕಾದ ಪ್ರಜಾಧರ್ಮದ 
ಮೂಲಸೆಲೆಗಳನ್ನು ಹೃದಯದಲ್ಲಿ ಒಂದಿಸಿಕೊಳ್ಳಬೇಕಾದ ಅವಧಿ ಬಹುಬೇಗ ಮೀರುತ್ತಿದೆ. 
ಈ ಸನ್ನಿವೇಶದಲ್ಲಿ ನಾಯಕತ್ಚದ ಹಾಗೂ ಅನುಯಾಯಿತ್ವದ ವ್ಯಕ್ತಿತ್ವಗಳನ್ನು ನಮ್ಮ ಜನ 
ಸುಸ್ಪಷ್ಟವಾಗಿ ಬೆಳೆಸಿಕೊಂಡು ದೃಢಬುದ್ಧಿಯಿಂದ ವ್ಯವಹರಿಸಲು ಕಲಿತ ಹೊರತು 
ಪ್ರಯೋಗರೂಪದಲ್ಲಿರುವ ಈ ಪ್ರಜಾಸತ್ತೆಯಿಲ್ಲಿ ಯಶಸ್ವಿಯಾಗದು. ಈಗ ನಡೆಯುವ 
ಪ್ರಭುತ್ಚವು ಅನಿವಾರ್ಯವಾಗಿ 1201700780) 15 & 101177 08 8೦೪೦1117100 0) 7೦0/೩೯ 
18708700 ಸಾಮಾನ್ಯ ಜನರ ಅಜ್ಜಾನವನ್ನಾಧರಿಸಿ ನಡೆವ ಪ್ರಜಾಪ್ರಭುತ್ವವೆನಿಸಿದೆ. ಇಂಥ 
ಮಿದುಳಿಗೆ ಬದಲು ಮತಗಳನ್ನು ಬಳಸಿಕೊಂಬ ಇಂಥ ಅವಸ್ಥೆಯನ್ನು ನಾವು ದಾಟಿ 
ಮುನ್ನಡೆಯಿಡಬೇಕಾಗಿದೆ. ಪ್ರಜಾಸತ್ತೆಯ ಪಾವಿತ್ರ್ಯ ಸೌಂದರ್ಯಗಳನ್ನು ಸರ್ವಭಾವದಿಂದ 
ಸರ್ವೊೋಚ್ಛವೆಂದು ಚಿತ್ತದಲ್ಲಿ ನಿಲ್ಲಿಸಿಕೊಂಬ ಸುಸ೦ಂಸ್ಕೃತಿಯ ರಸಘೋಷಣೆ ಎಷ್ಟು 
ಮಾರ್ಗಗಳಿಂದ ನಮಗಿಂದು ದೊರಕಿದರೂ ಕಡಿಮೆಯೇ. ಈ ಪ್ರಯತ್ನ ಪ್ರವಾಹಗಳಲ್ಲಿ 
ಪ್ರಸ್ತುತವಾದ ಸೌಮ್ಯ ಸುಲಭ, ಸರಳ ಎನಿಸಿದ ತಿಳಿವೊನಲು ಒಂದು. 


ದೇವತಾಕಲ್ಪನೆ ಎಂದರೆ ಏನು? ಎಂದು ಕೇಳಿದ್ದಕ್ಕೆ ಉತ್ತರವಾಗಿ “ಪ್ರತಿಯೊಬ್ಬರ 
ಮನಸ್ಸಿನ ಅತ್ಯುನ್ನತ ಕಲ್ಪನೆಯೇ ದೇವರು' ಎ೦ದೊಬ್ಬ ಉತ್ತರಿಸಿದ. ಭಾರತರಾಷ್ಟ್ರಪುರುಷನೇ 
ನಮಗಿಂದು ಲೌಕಿಕ, ಜಾತ್ಯಾತೀತ ದೇವರು. ಈ ಸಮಷ್ಟಿಭಾವವು ನಮ್ಮಲ್ಲಿಯ ಪ್ರತಿಯೊಂದು 
ವ್ಯಕ್ತಿಯಲ್ಲೂ ಜಾಗೃತವಾಗಬೇಕಾಗಿದೆ. ಹಾಗೆ ಜಾಗೃತವಾದರೆ ಮಾತ್ರ ನಾವು "ಭಾರತೀಯ 
ಸಮಾಜ' ಎ೦ಬ ಪದವನ್ನು ಸಾರ್ಥಕವಾಗಿ ನಮಗೆ ಅನ್ವಯಿಸಿಕೊಳ್ಳಬಹುದು. ಅಲ್ಲಿಯವರೆಗೆ 
ಅದೊಂದು ಕೇವಲ ಶಬ್ದಸ೦ಗೀತ. 'ಭಾರತವೇ ನಮ್ಮ ಕುಲದೈವ' ಎ೦ಬ ಶ್ರದ್ಧೆಯೊಂದು 
ಕಲ್ಪವ್ಯಕ್ಷ. ಆ ಕಲ್ಪವೃಕ್ಷವನ್ನು ಜನಮನದಲ್ಲಿ ನೀರೆರೆದು ಪೋಷಿಸುವ ಕಾರ್ಯವನ್ನು 
ಸಾಹಿತ್ಯವು ಮಾಡುತ್ತಿದೆ. ಅದು ತನಗೆ ಸಹಜವಾದ ಪರೋಕ್ಷತಂತ್ರದಿ೦ದ ಮಾಡುತ್ತ 


* ೧೫೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 
ಬ೦ದ ಸೇವೆಯ ಬಗೆಯನ್ನು ಇಲ್ಲಿ ಪ್ರತ್ಯಕ್ಷಕ್ಕೆ ತರುವ ಪ್ರಯತ್ನವನ್ನು ಮಾಡಿರುವುದಲ್ಲದೆ, 
ಆ ದಿಶೆಯಲ್ಲಿ ಕಣ್ಮೆರೆದು ರಸಿಕರು ಲಕ್ಷ್ಮಹಾಕಬೇಕೆ೦ಂದು ಪರೋಕ್ಷ ಉತ್ತೇಜನವನ್ನು ಈ 
ಧಾರೆ ಕೊಡುತ್ತಹೋಗುತ್ತದೆ. 


ಒಂದು ಜನಾಂಗದ ಮನ-ಮಾತು-ಕಾರ್ಯಗಳಲ್ಲಿ ಅತ್ಯುತ್ತಮವಾದವುಗಳನ್ನು 
ಪರಿಚಯ ಮಾಡಿಕೊಳ್ಳುವುದು ಸಂಸ್ಕೃತಿವರ್ಧಕ ಎ೦ದು ಬಲ್ಲವರೆನ್ನುತ್ತಾರೆ. ಹಾಗೇ 
ಅದರ ಅತ್ಯಧಮ ಅಂಶಗಳ ಪರಿಚಯವೂ ಅವುಗಳ ಹೇಯತೆಯನ್ನು ಬೆಳೆಸಿಕೊಳ್ಳಲು 
ಅವಶ್ಯಕ. ಜೀವನದಲ್ಲಿ ಬರುವ ಅನುಭವಗಳು ಒಂದು ಮಾದರಿಯವಾಗಿರುವುದಿಲ್ಲ; 
ಅವು ಎಷ್ಟೋ ವೇಳೆ ನಮ್ಮನ್ನು ಕೇಳಿಕೊಂಡು ಬರುವುದೂ ಇಲ್ಲ. ಹೀಗಿರುವಾಗ ಆಯಾ 
ಅನುಭವದ ಯೋಗ್ಯ ಬೆಲೆಯನ್ನು ಕಟ್ಟುವ ಯೋಗ್ಯತೆ ಬರಲು ಅದನ್ನು ಹೋಲುವ 
ಅನುಭವಗಳ ಸಾಹಿತ್ಕಿಕ ಪರಿಚಯವು ಮೊದಲೇ ನಮಗಿರುವುದು ಲಾಭಕರ. 


(51017 15 170 0000511 0೯1730 785111) (101115 08010 0170500/- ರೂಢಿ, ಪದ್ಧತಿ 
ಎಂಬುದು ಇಂದಿನ ಬಾಳಿನಲ್ಲಿ ನೆಲೆನಿಂತ ಹಿ೦ದಿನ ಅನುಭವಾಂಶ ಎಂದು 
ಹೇಳುವುದು೦ಟು. ಇದು ಬಹಳ ಮಟ್ಟಿಗೆ ನಿಜ. ನಮ್ಮ ನಿತ್ಯದ ನಡತೆಯಲ್ಲಿ ಯಾಂತ್ರಿಕ 
ಅನುಕರಣವಿರುವಂತೆಯೇ ವಿಚಾರದಲ್ಲೂ ಭಾವ-ರಸಗಳಲ್ಲೂ ಪರಂಪರೆಯ ಅಜ್ಜಾತ, 
ಅರ್ಧಜ್ಞಾತ ಅನುಕರಣವಿರುತ್ತದೆ. ಅವೇ ಕೆಲವು ನಮ್ಮನ್ನು ತಿಳಿದ ವಿಚಾರ ಹಾಗೂ 
ಮಾಡುವ ವರ್ತನೆಗಳ ನಡುವೆ ಸೇತುಗಟ್ಟದಂತೆ ವಿಘ್ನವಾಗಿ ತಡೆದುನಿಲ್ಲಿಸಬಲ್ಲ ಗೋಡೆಗಳು. 
ವಿಕಾಸ ಹೊಂದುತ್ತಿರುವ ಜೀವನನೀತಿಯು ತನ್ನ ವಿವರಗಳಲ್ಲಿ ಹಳೆಯದೂ ಅಕಾಲಿಕವೂ 
ಆದ ಕೆಲ ಅಂಶಗಳನ್ನು ಹಿಡಿಯುತ್ತಲೂ ಹೊಸವೂ ಕಾಲೋಚಿತವೂ ಆದ ಕೆಲ 
ಅಂಶಗಳನ್ನು ಹಿಡಿಯುತ್ತಲೂ ಹೋಗುವುದು ಸ್ವಾಭಾವಿಕ. ಈ ವ್ಯವಕಲನ-ಸಂಕಲನ 
ಪದ್ಧತಿಯೇ ಎಲ್ಲ ಬಗೆಯ ಬೆಳವಣಿಗೆಗೂ ಮೂಲಭೂತವಾದ ಮಾರ್ಗ. 


ನವ ಭಾರತೀಯರೂ ನವಕರ್ನಾಟಕರೂ ತಮ್ಮ ನವಜೀವನವನ್ನು ರೂಪಿಸಿಕೊಳ್ಳ 
ಹೊರಟ ಈ ಸಂದರ್ಭದಲ್ಲಿ ಬಿಡಬೇಕಾದ ಹಾಗೂ ಹಿಡಿಯಬೇಕಾದ ವಿಚಾರ ಆಚಾರಗಳ 
ವಿವೇಚನೆ ಕ್ರಮಪ್ರಾಪ್ತ. ಈ ವಿವೇಚನೆ ಸಾಕಷ್ಟು ಕಡೆಗಳಲ್ಲಿ ಸಾಕಷ್ಟು ತೀವ್ರಗತಿಯಿ೦ಂದಲೂ 
ಗ೦ಭೀರವಾಗಿಯೂ ಸಾಗುತ್ತಿಲ್ಲ. ಅದರಿ೦ದ ಔದಾಸೀನ್ಯ, ಅನಾಸಕ್ತಿ ನಿರುತ್ಸಾಹ, ಅಪವ್ಯಯ, 
ಅಪ್ರಾಮಾಣಿಕತೆ, ಅದಕ್ಷತೆ, ಅಪರುಚಿ, ಅಶುಚಿ ಮುಂತಾದವು ನಮ್ಮ ಸಾರ್ವಜನಿಕ 
ಜೀವನದ ಕಾರ್ಯಕ್ಷೇತ್ರಗಳಲ್ಲಿಂದು ಕಂಡು ಬಂದಿವೆ. ಇಂಥ ಅಪ್ರಬೋಧದ 
ಮುಗಿಲೊಡ್ಡುಗಳನ್ನು ಒಡೆದು ಚೂರುಚೂರುಮಾಡಿ, ವಿಚಾರ ಸೂರ್ಯನ ಬೆಳಕಿಗೆ 
ಜನರ ಎದೆಗಣ್ಣು-ಮಿದುಳ್ಗಣ್ಣುಗಳನ್ನು ತೆರೆಯಿಸಿ ಎದುರುಮಾಡುವ ಸತತೋದ್ಯೋಗಿಯೇ 
ಸಾಹಿತಿ. ಸಾಹಿತ್ಯದ ಈ ಕರ್ತವ್ಯವನ್ನು ಹೊಸಗನ್ನಡ ತಕ್ಕಮಟ್ಟಿಗೆ ನೇರವೇರಿಸಿದೆ ಎಂಬುದು 
ಆಶಾದಾಯಕವಾದ ಸಂಗತಿ. 


ಕಾವ್ಯವೆಂದರೆ ಸಾಹಿತ್ಯ, ಒಂದು ಶಬ್ದ ಸಾಧನವನ್ನು ಬಳಸುವ ಲಲಿತ ಕಲೆ. ಗದ್ಯ, 
ಪದ್ಯ, ಮಿಶ್ರ ಎಂಬುದು ಅದರ ವಿಭಜನಾಕ್ರಮ. ಕವನಗಳನ್ನು ಪದ್ಯವೆನ್ನುತ್ತಾರೆ. ಕತೆ- 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೫೩ * 


ಕಾದಂಬರಿ-ನಿಬಂಧಗಳು ಗದ್ಯಗಳು. ನಾಟಕವು ಗದ್ಯ-ಪದ್ಯ ಸಂಮಿಶ್ರವಾಗಿತ್ತು ಹಿಂದೆ. 
ಇಂದಿನ ನಾಟಕಗಳಲ್ಲಿ ಬಹುಸಂಖ್ಯೆ ಗದ್ಯಮಯ. ನಾಟಕದಲ್ಲಿ ಸ೦ವಾದವೇ ಎದ್ದು 
ಕಾಣುವ ಲಕ್ಷಣ. 

ಹೊಸಗನ್ನಡ ಪದ್ಯಗಳಲ್ಲಿ ಹೆಚ್ಚಿನವನ್ನು ಭಾವಗೀತಗಳೆನ್ನುತ್ತಾರೆ. ಅವು ಹೆಚ್ಚಾಗಿ 
ನಡುಗನ್ನಡದ ಷಟ್ಟದಿ ಛಂದಸ್ಸಿಗೆ ಸಂಬಂಧಿಸಿದ ಗಣಘಟಕಗಳನ್ನು ಆಧರಿಸಿವೆ. ದಾಸರಪದ, 
ಶರಣರ ವಚನಗಳಲ್ಲಿ ಹೇಗೋ ಹಾಗೇ ಭಾವಗೀತದಲ್ಲೂ ಒಂದು ಭಾವದ 
ಪ್ರತಿಪಾದನೆಂರರಾಗಿರುತ್ತದೆ. ಭಾವವೆಂಬುದೊ೦ದು ಮನಃಸ್ಥಿತಿ. ಇಲ್ಲದು 
ಭಾವನಾಪುಧಾನವಾಗಿರುತ್ತದೆ. ಕವಿಯು ತನ್ನ ಸುತ್ತುಮುತ್ತ ಕಂಡ ಘಟನೆಗೆ ತೋರಿಸುವ 
ಒ೦ದು ಮಾನಸಿಕ ಪ್ರತಿಕ್ರಿಯೆಯೇ ಪದ್ಯವೊ೦ದರ ಭಾವ. ಅವನ ಅನಿಸಿಕೆ ನಮ್ಮ 
ಅನಿಸಿಕೆಯಾಗುತ್ತದೆ-ನಾವು ತಲ್ಲೀನರಾಗಿ ಪದ್ಮವೋದಿದಾಗ ಅದೇ ರಸಾಸ್ವಾದ. 

ನಾಟಕಗಳಲ್ಲಿ ಏನಾದರೊಂದು ಕಥಾವಸ್ತುವಿರುತ್ತದೆ; ಪಾತ್ರಗಳು ಅಲ್ಲಿ ಪರಸ್ಪರ 
ಮಾತಾಡುತ್ತವೆ. ಆ ಪಾತ್ರಗಳಲ್ಲಿ ಯಾವುದಾದರೂ ಒಂದೆರಡು ಮುಖ್ಯವಾಗಿರುತ್ತವೆ. ಆ 
ಮುಖ್ಯ ಪಾತ್ರಗಳು ಏನಾದರೊಂದು ಸಂ೦ಕಲ್ಪವನ್ನಿಟ್ಟುಕೊ೦ಡು ಕಾರ್ಯಸಾಧನೆಗೆ 
ತೊಡಗುತ್ತವೆ. ನಾಟಕ ಮುಗಿಯುವುದು ಸಾಮಾನ್ಯವಾಗಿ ಕಾರ್ಯದ ಕೊನೆಯ ಹಂತದಲ್ಲಿ. 
ಕೊನೆಯ ಹಂತ ಸಂಕಲ್ಪದಂತೆ ಫಲಿಸಿದರೆ ಸುಖಾ೦ತ ನಾಟಕವಾಗುತ್ತದೆ, ಫಲಿಸದೆ 
ಹೋದರೆ ದುಃಖಾಂತ ನಾಟಕವಾಗುತ್ತದೆ. ಮುಖ್ಯ ಪಾತ್ರಗಳ ಹೃದಯ-ಬುದ್ಧಿಗಳಲ್ಲಿ 
ಓಡಾಡುವ ಹಲವಾರು ಭಾವನೆ-ಅಭಿಪ್ರಾಯಗಳು ಸಾಮಾನ್ಯವಾಗಿ ನಾಟಕಕಾರನವೇ 
ಆಗಿರುವುದು ಸಂಭವ-ಅದರಲ್ಟೂ ಹೆಚ್ಚಾಗಿ ಸಾಮಾಜಿಕ ನಾಟಕಗಳಲ್ಲಿ. 


ಕವನವನ್ನು ಓದುತ್ತೇವೆ, ಕೇಳುತ್ತೇವೆ ನಾಟಕವನ್ನು ನಾವು ಓದುತ್ತೇವೆ, ಕೇಳುತ್ತೇವೆ 
ಮತ್ತು ನೋಡುತ್ತೇವೆ. ಆದುದರಿಂದ ದೃಶ್ಯವು ತಿಳಿದುಕೊಳ್ಳಲು ಎಲ್ಲಕ್ಕಿಂತ ಹೆಚ್ಚು ಸುಲಭ. 
ಅದಕ್ಕೇ ಅದನ್ನೊಂದು "ಸಾಮಾಜಿಕ ಕಲೆ' ಎನ್ನುತ್ತಾರೆ; ಸಾಮಾನ್ಯರಿಗಾಗಿಯೇ ಅದಿರುವುದು- 
ತನ್ನ ಕಲಾತ೦ಂತ್ರದ ಮುಖ್ಯದೃಷ್ಟಿಯಿ೦ದ. ಕೆಟ್ಟತನದ ಕರಾಳತೆಯನ್ನೂ ಒಳ್ಳೆಯತನದ 
ಸೊಬಗನ್ನೂ ನಾವು ನಾಟಕದಲ್ಲಿ ಸ್ಪಷ್ಟವಾಗಿ ಕಾಣಬಹುದಂತೆ. ಕವನವು ಸಾಹಿತ್ಯದ 
ತಾರುಣ್ಯದ ಮೂರ್ತಿಯಾದರೆ, ನಾಟಕವು ಅದರ ಪ್ರೌಢದಶೆಯೆಂದು ಹೇಳುವುದುಂಟು. 


ಭಾವಗೀತಕ್ಕೆ ಕತೆಯ ಹಿನ್ನೆಲೆಯನ್ನು ಕೊಡಲಾಗುವುದಿಲ್ಲ. ಅದರಲ್ಲಿ ಬಂದ ಸ್ಥೂಲ 
ಉಲ್ಲೇಖಗಳಿಂದಲೇ ನಾವು ಅದರಲ್ಲಿರುವ ಭಾವನಾಪ್ರತಿಕ್ರಿಯೆಯ ಪ್ರೇರಕವಾಗಿ ನಿಂತ 
ಪ್ರಾಪಂಚಿಕ ಪರಿಸರವನ್ನು, ಸನ್ನಿವೇಶವನ್ನು, ಘಟನೆಯನ್ನು, ಸಂಗತಿಯನ್ನು 
ಊಹಿಸಿಕೊಳ್ಳಬೇಕು. ಈ ಊಹಾಶಕ್ತಿ ಶಿಕ್ಷಣ-ಅನುಭವಗಳಿ೦ದ ನಮ್ಮಲ್ಲಿ ಬೆಳೆದಿರುತ್ತದೆ. 
ಪತ್ರಿಕೆಗಳನ್ನೋದುವಾಗ ನಾವು ಎಷ್ಟೋ ವೇಳೆ ಹಿಂದೆ ನಮಗೆ ತಿಳಿದು ಬಂದಿದ್ದ 
ಸಂಗತಿಗಳ ಹಿನ್ನೆಲೆಯನ್ನು ಸ್ಮರಿಸಿಕೊಂಡು ಕೆಲವೊಂದು ಸುದ್ದಿಗಳನ್ನು 
ಅರ್ಥಮಾಡಿಕೊಳ್ಳುವುದಿಲ್ಲವೇ? ಹಾಗೇ. ಗೀತಕವಿ-ರಂಗಕವಿಗಳ ಮೂಲಭೂತ ಆಶಯಗಳು 


* ೧೫೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅವರ ಕೃತಿಯ ನೆಲಗಟ್ಟಾಗಿರುತ್ತವೆ. ಆ ಕೃತಿಗಳು ಆ ಆಶಯಗಳನ್ನು ಸಂದೇಶಗಳನ್ನಾಗಿ 
ಧ್ವನಿಸುತ್ತವೆ. ಅವೇ ನಮಗೆ ದೊರಕುವ ಕಾ೦ಂತೋಪದೇಶ. 


1110788110 15 (110 ೦[[೦55107 081110 110080 08500100- ಸಾಹಿತ್ಯವು ಸಮಾಜದ 
ವಿಚಾರಗಳ ಪ್ರಕಟಸ್ಟರೂಪ ಎನ್ನುತ್ತಾರೆ. ಕೃತಿಕಾರರು ಸಮಾಜದ ಗಣ್ಯ ಗು೦ಪುಗಳ 
ಸದಸ್ಯರ ಪ್ರಾತಿನಿಧಿಕ ಮೂರ್ತಿಗಳಾಗಿರುತ್ತಾರೆ-ಭಾವಿಕ ಲೋಕದಲ್ಲಿ. ಅನೇಕರ 
ಸುಖದುಃಖಗಳಲ್ಲಿ ಹೊಕ್ಕು ಹೊರಟ ಪ್ರತಿಭೆ ಅವರ ಸ್ವತ್ತು. ಅವರು ಒ೦ದು ಬಗೆಯ 
ಸೂಕ್ಷ್ಮದರ್ಶಿಗಳು. ಅಂಥ ಸೂಕ್ಷ ಕ್ಷೃದರ್ಶನದಿಂದ ಪುಷ್ಪವಾದ "ಅವರೆದೆಯಲ್ಲಿ ಮೂರ್ತಿಗೊಂಡ 
ಪ್ರಾತಿಭವ್ಯಕ್ತಿತ್ವವು ಅನುಭವದಿಂದ. ತುಂಬಿದಾಗ ತುಳುಕುತ್ತದೆ. ಹಾಗೆ ತುಳುಕಿ ಶಬ್ದರೂಪದಿಂದ 
ಹೊರಬಿದ್ದ. ಭಾವವು ಕಾವ್ಯಕೃತಿಯೆನಿಸುತ್ತದೆ. ಆದುದರಿಂದ ಸಾಹಿತಿಗಳ. ಕೃತಿಗಳನ್ನು 
ಅವಲೋಕಿಸುವಾಗ ತೀರ ಅಪರಿಚಿತ ಸ್ಥಳವನ್ನು ಹೊಕ್ಕಂತೆನಿಸುವುದಿಲ್ಲ. ಜವ ನಾಪೂ 
ಸಹಜೀವಿಗಳು, ಸಹಾನುಭವಿಗಳು, ಸಹಧಮ್ಮೀಯರು ಎಂಬ ಭಾಸವಾಗುತ್ತದೆ. 


ಇಂದಿನ ನಾಟಕಗಳಲ್ಲಿರುವುದು ಶುದ್ಧ ಆಡು ಮಾತು. ಕೆಲವೆಡೆ ಗೀತರೂಪಕಗಳಲ್ಲಿ 
ಮತ್ತು ಕವನಗಳಲ್ಲಿ ಹೆಚ್ಚಾಗಿ ಇರುವಂತೆ ಗ್ರಾಂಥಿಕ ಭಾಷೆ ನಮಗೆದುರಾಗುತ್ತದೆ. ಅಂಥ 
ಗ್ರಾಂಥಿಕತೆಯು ಭಾವದ ಔನ್ನತ್ಯ ಅಥವಾ ತೀವ್ರತೆಯನ್ನು ವ್ಯಕ್ತಪಡಿಸಲು ಅನುಕೂಲಿಸುತ್ತದೆ- 
ಇಲ್ಲವೆ ಆ ಮೂಲಕ ಹೇಳುವ ಭಾವದ ಗಾಂಭೀರ್ಯ (ಆಳ) ಸ್ವಲ್ಪ ಹೆಚ್ಚಾಗುವಂತೆ 
ತೋರುತ್ತದೆ. ಅಂಥ ಸಾಲುಗಳು ಕಲಾಸ೦ಯೋಜನೆ ಚೆನ್ನಾಗಿದ್ದಲ್ಲಿ ನಮ್ಮ ಸ್ಮೃತಿಭಿತ್ತಿಯಲ್ಲಿ 
ಚಿರಸ್ಥಾಯಿಗಳಾಗಿ ನಿಲ್ಲುತ್ತವೆ. ಎಷ್ಟೋ ಕವಿಗಳ ಮಾತುಗಳು ಗಾದೆಗಳಾಗಿ ಹೋದದ್ದು 
ಹೀಗೆ. ಗಾದೆಗಳು ಅನುಭವದ ಗಟ್ಟಗಳಲ್ಲವೇ? ವಿಚಾರ ಪ್ರಚೋದನೆಗೆ ನಾವು ಅವುಗಳನ್ನೆಷ್ಟು 
ಸಲ ಬಳಸುವುದಿಲ್ಲ? ಅಂಥ ಸುಭಾಷಿತಗಳು ಮಹಾಕವಿಪ್ರಸಾದಗಳು। 

ನೀಃಸ್ಟಾರ್ಥ ಆತ್ಮದಲ್ಲಿ ಅರಳಿ ನಿಲ್ಲುವ ಹೂವೇ ಸೌಂದರ್ಯವಂತೆ! ಅಂಥ ಆತ್ಮವುಳ್ಳ 
ಸಾಹಿತಿಯೇ ನಿಜವಾದ ಕವಿ, ಕಾವ್ಯಕಾರ-ಅವನ ವಾಣಿ ಅಂಥ ಸೌಂದರ್ಯರೂಪದ್ದು. 
ಅಂಥ ರೂಪವು ಆತ್ಮಕ್ಕೆ ಆಪ್ಯಾಯಮಾನವಾಗುವ ಸತ್ಯವನ್ನು ದ್ವನಿಸಬಲ್ಲದು. ಈ 
ಅರ್ಥದಲ್ಲೇ ಸತ್ಯವು ದಿವ್ಯ ಮನಸ್ಸಿನ ಆವಿರ್ಭಾವ! ಎಂದು ಹೇಳುವುದು. ಜಾತಕಗಳಲ್ಲಿ 
ಮನುಷ್ಯರನ್ನು ಮನುಷ್ಯ-ದೇವ-ರಾಕ್ಷಸ ಗಣಗಳವರೆ೦ದು ಮೂರು ವಿಧವಾಗಿ 
ವರ್ಗೀಕರಿಸುತ್ತಾರೆ. ಬಹತ ಈ ವರ್ಗೀಕರಣವು ಆಯಾ ವ್ಯಕ್ತಿಗಳ ಮುಖ್ಯವಾದ 
ಭಾವನಾಧಾರೆಯನ್ನು ಎತ್ತಿ ಸೂಚಿಸಲೆಂದು ಹೊರಟಿದ್ದೊ ಏನೋ! ಅದು ಹೇಗಿದ್ದರೂ 
ಜೀವನದಲ್ಲಂತೂ ನಮಗೆ "ಅವರವರ ಚರಿತ್ರೆಯ ಮೂಲಕ "ಹಾಗೆ ವರ್ಗೀಕರಣ ಮಾಡಲು 
ಬರುತ್ತದೆ. 

ಒಬ್ಬನ ಪ್ರಧಾನಭಾವವು ಕಲೆ, ಎಜ್ಜಾನ, ತತ್ವಜ್ಞಾನ, ಕಸಬು, ಕೈಗಾರಿಕೆ ಮುಂತಾದ 
ಅನೇಕ ರೂಪಗಳಲ್ಲಿ ಪ್ರಕಟವಾಗಬಹುದು. ಶಬ್ದಕಲೆಯ ಮೂಲಕ ಹೊರಬಿದ್ದಾಗ 
ಕಾವ್ಯವೆನಿಸುತ್ತದೆ ಆ ಭಾವ. 15 8 1715610081)7 ೦8 ೦111117೩000, 15 17055880 15 
1000 0 00೩1 ೩7611176- ಕಲೆಯೆ೦ಬುದು ನಾಗರೀಕತೆಯನ್ನು ಪ್ರಸಾರಮಾಡುವ ಪಾಠಕ, 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೫೫ * 


ಉಪದೇಶಕ; ಅದರ ಸಂದೇಶವು ಹೃದಯವನ್ನೂ ಮುಟ್ಟುತ್ತದೆ, ಮನಸ್ಸನ್ನೂ ಮುಟ್ಟುತ್ತದೆ. 
ಹೀಗೆ ಹೃದಯಕ್ಕೆ ಮುಟ್ಟಿದ ಸಂದೇಶವು ನಮ್ಮದಾದಾಗ ಅದು ನಮ್ಮ ವ್ಯಕ್ತಿ ಭಾವದ 
ಅ೦ಗವಾಗಿ ಕೂಡಿ ನಮ್ಮ ವ್ಯಕ್ತಿತ್ವವನ್ನು, ಮನೋದಾರ್ಡ್ಯವನ್ನು ಬೆಳೆಸುತ್ತದೆ; 
ಮನಃಪ್ರಣಾಳಿಕೆಯನ್ನು ರೂಪಿಸುತ್ತದೆ: ಮನದ ಒಲವು ನಿಲುವುಗಳನ್ನು ದಿಗ್ಬರ್ಶಿಸುತ್ತದೆ. 
ಹೀಗಿರುವುದರಿ೦ದಲೇ 

“ಸಾಹಿತ್ಯ ಸಂಗೀತ-ಕಲಾವಿಹೀನ: 

ಸಾಕ್ಷಾತ್‌ ಪಶುಃ ಪುಚ್ಛ-ವಿಷಾಣಹೀನ:' 

ಎಂಬುದಾಗಿ ಅರಸಿಕನನ್ನು ಪ್ರಾಣಿಸದೃಶನೆಂದು ಬಯ್ಕಲಾಗಿದೆ. ಸಮಾಜಜೀವಿಯಾದ 
ಮಾನವನಿಗೆ ಸಹಾನುಭೂತಿ ಅತ್ಯಗತ್ಯ ಆ ಗುಣವು ವೃದ್ಧಿಯಾಗಲು ಸಾಹಿತ್ಯಾದಿ ಕಲೆಗಳನ್ನು 
ಅವಲೋಕಿಸುವುದೇ ತರಬೇತು. ಕುರಿತೋದದೆಯೂ ಕಾವ್ಕಪ್ರಯೋಗ ಪರಿಣತಮತಿಗಳೆಂಬ 
ಹೊಗಳಿಕೆಗೆ ಪಾತ್ರರಾಗಿದ್ದ ಕನ್ನಡಿಗರು ಆ ಹೊಗಳಿಕೆಯ ಅರ್ಹತೆಯನ್ನು ಇಂದೂ 
ಉಳಿಸಿಕೊಳ್ಳಬೇಕಾದರೆ ಕುರಿತೋದುವುದಗತ್ಯ-ಜೀವನಕ್ರಮ ಈಗ ಬದಲಾಗಿರುವುದರಿಂದ. 
ನಿತ್ಯ-ನೈಮಿತ್ತಿಕ ಆಚಾರ-ಅಭ್ಯಾಸಗಳು ಲೋಪ-ಆಗಮ-ಆದೇಶಗಳಿಗೆ ಗುರಿಯಾದುದರಿಂದ; 
ಅಲ್ಲವೇ? 


ಕುಮಟ, ೦೧-೦೧-೧೯೬೨ ಬಿ.ಎಚ್‌.ಶ್ರೀಧರ. 


* ೧೫೬ 


೧೫೭ * 


ಭಾಗ - ೧ 
ಭಾವ ವಿಹಾರ 


ಪೀಠಿಕೆ 


ನಾವು ಯಾರು? 

ಭಾರತದ ಹಳ್ಳಿಗರು, ಪಟ್ಟಣಿಗರು, ನಗರವಾಸಿಗಳು. ನಮ್ಮ ಪೂರ್ವಜರು ಎಷ್ಟನೆಯ 
ಇಸವಿಯಲ್ಲಿದ್ದರು? ೮-೧೦ ಸಾವಿರ ವರ್ಷಗಳ ಹಿಂದೆ. ನಮ್ಮ ನಮ್ಮ 
ಕುಲಮೂಲನಿವಾಸಿಗಳಿ೦ದ ಹಿಡಿದು ಆರ್ಯ-ದ್ರಾವಿಡ ಮುಂತಾದ ಅಸಂಖ್ಯ ಜನಾ೦ಗಗಳ 
ಒ೦ದು ಮಹಾಸಂಮಿಶ್ರ ಮಾನವಕುಲ. ನಮ್ಮ ಜಾತಿ ಬ್ರಾಹ್ಮಣಾದಿ ವರ್ಣಗಳಿಂದ 
ಹಿಡಿದು ಶುದ್ಧ ವಿದೇಶೀಯ ಆಚಾರವುಳ್ಳವರವರೆಗಿನ ಜಾತಿ- ಮತ- ಪಂಥಸ್ಪ ಕರ ಒಂದು 
ಮಹಾಸಾಗರದ ಜಾತಿ. ಭಾರತ ರಾಷ್ಟ್ರವಿಂದು ಒ೦ದು ಜನಸಾಗರ, ವಿಶ್ವಮಾನವ 
ಮಹಾಕುಟುಂಬ! ನಮ್ಮ ಆಚಾರ-ಎಚಾರ- ಇಉಚ್ಚಾರ- ಉಪಚಾರಗಳಲ್ಲಿ ಎಷ್ಟು ಭೇದಗಳಿದ್ದರೂ 
ನಮ್ಮ ಮೋರೆಯನ್ನು ಕಂಡಕೂಡಲೇ ವಿದೇಶಿಯರು ಇವರು ಭಾರತೀಯರೆಂದು ಗುರುತಿಸಿ 
ಬಿಡುತ್ತಾರೆ! ನಮ್ಮ ಸಾ ವೇಷ, ಭಾಷೆ, ವೇದಾಂತ, ವ್ಯವಹಾರಗಳಲ್ಲಿ ಅನಂತ 
ಪ್ರಕಾರಗಳಿದ್ದರೂ ಚ್‌[|॥ ನಾವು ಕಾಣಿಸುವುದು ಭಾರತೀಯರಾಗಿ. ಇದು 
ಒಂದು ವಿಚಿತ್ರ ಸ೦ಗತಿಯೇ ಅಲ್ಲವೆ? ಹೌದು-ಈ ವೈಚಿತ್ರ್ಯದ ಬಗ್ಗೆ 'ಮರುಳಸಿದ್ಧ'* ಕವಿ 
ಆಶ್ಚರ್ಯ ಪಟ್ಟಿದ್ದಾನೆ. ಅವನ ಭಾರತ ವರ್ಣನೆ ಹೇಗಿದೆ ಗೊತ್ತೆ? 

ಭಾರತ ಸಾಗರದಲ್ಲಿ ತೆರೆಗಳೋ ಕೋಟಿ ಕೋಟಿ ಕೋಟ; 

ಒಂದು ತೆಗೆವ ದನಿಯಲ್ಲೆ ಹತ್ತು ಹದಿನೈದು ತರದ ಧಾಟಿ! 

ಒಂದಕೊಂದ ಹೋಲಿಸಲು ಸಾಧ್ಯವೇ? ಬಣ್ಣಕ್ಕೆಲ್ಲಿ ಸಾಟಿ? 

ಎತ್ತರದಲ್ಲೂ ಏರುಪೇರು! ಬಾನ್ಗೆಲ್ಲಿ ನೆಲದ ಭೇಟಿ? 


ಕಡಲಲೆಗಳಂತೆ ಗಾಳಿಗಳು ಕೂಡ ತಣ್‌-ಬಿಸಿಯ ಹಲವು ಮಾಟ 
ಮೋಡಗಳ ಸೈನಿಕರು ಕೂಡ ತೋರುವರು ಬೇರೆ ಬೇರೆ ಅಧಟ। 
ತೀರಗಳ ಮರಗಳೊಂದೆರಡೆ? ಲೆಕ್ಕಿಸುವ ಬುದ್ಧಿ ಪಡೆಗು ಗೊರಟ 
ಜಲಯಾನಕೇನು ರೂಪೊಂ೦ಂದೇ ಭಾಂಡಿಗಳ ಚೂರಿನಷ್ಟು ಏಕಟ। 





೨ 


ಶ್ರೀಧರರ ಕಾವ್ಯನಾಮ 


* ೧೫೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅಲ್ಲೆರಗುವಂಥ ಸಿಡಿಲೊಂದು ಬಗೆಯದೇ? ಅಲ್ಲ ಅಲ್ಲ ಅಲ್ಲ 
ಅದರೊಡನೆ ಹೊಳೆವ ಮಿಂಚುಗಳನೆಣಿಸಲೀತಲೆಯೆ ಸಾಲದಲ್ಲ! 

ಆ ಕಡಲ ಜೀವ-ಜಡ ರತ್ನರಾಶಿಗಳನಳೆಯಲಾರಿಗಳವು? 

ಅದರೊಡಲ ಹೊನಲ ಹೊಕ್ಕುಳನು ಹೊಕ್ಕರೋ ಸೆಳವು ಸೆಳವು ಸೆಳವು! 


ಜಡಜಭವನು ನಿರ್ಮಿಸಿದ ಭುವನಗಳ ಮೊದಲ ಪಂಕ್ತಿಯಾಗಿ 
ಕಡೆಯೆ ನಂಜಮರ್ದುಗಳನುಗುಳಿ ದೈತ್ಯರನು ಕೊಂದು ಕೂಗಿ 
ಬುಡದೊಳಮೃತಶಿಲೆಮಾಡಿ ಹೂಳಿ ಕೆಡದಂತೆ ಸುರರನಿಟ್ಟು 
ನಡುವೆ ತೇಲಿಸಿದೆ ಮನುಜಕುಲವ ಭಾರತದ ಕಡಲ ಕಟ್ಟು! 


ಅನಂ೦ತಾವತಾರಗಳ ತಾಳಿದೀ ಕಡಲತಳದೊಳಲ್ಲಿ 
ಅನಿತ್ಯಗಳ ನಿತ್ಯವೂ ಹೊತ್ತಿರುವ ಸತ್ಯರೂಪದಲ್ಲಿ 
ಕನತ್ಯನಕ ತತ್ವ ಪ್ರದೀಪಿಕೆಯ ಬೆಳಗುತಿರುವ ಶೇಷ 
ಜನಾ೦ತಸ್ಥ ವಿಶ್ವಾತ್ಮ ಸಾರುತಿಹ ಪುಣ್ಯ ಶಾಂತಿ ಘೋಷ 


೧೫೯ * 


೧ 


ಶೃಂಗಾರ ಸಂದೇಶ 


ವಿಂಧ್ಯ, ಹಿಮಾಚಲ, ಯಮುನೆ, ಗಂಗೆಯರ ಗುರುತುಗಳನ್ನು ರವೀಂದ್ರರು ಎತ್ತಿ 
ಹೇಳಿದರೆ ಮರುಳಸಿದ್ಧ ಕವಿ ಭಾರತದೇಶವನ್ನೆ ಒಂದು ಸ್ವತಂತ್ರ ಸೃಷ್ಟಿ ಒಂದು ವೈವಿಧ್ಯವೂರ್ಣ 
ಬ್ರಹ್ಮಾಂಡ. ಒಂದು ಮಹಾಜೀವಸಾಗರ ಎ೦ದು ಅದ್ಭುತವಾಗಿ ಬಣ್ಣಿಸಿದ್ದಾನೆ; ಅದರಲ್ಲಿಯ 
ಜೀವ-ಜಡ ಪದಾರ್ಥಗಳ ನಮೂನೆಗಳನ್ನು ಎಣಿಸಲಸಾಧ್ಯ ಎಂದು ಬಿಟ್ಟಿದ್ದಾನೆ! ಜಗತ್ತಿನಲ್ಲೇ 
ಅತ್ಯುನ್ನತವೆನಿಸಿದ ಗೌರೀಶ೦ಂಕರವೂ ಅತ್ಯಂತ ಆಳವಾದ ಜಲಪಾತವೆನಿಸಿದ 
ಜೋಗಜಲಪಾತವೂ ನಮ್ಮ ದೇಶದಲ್ಲಿವೆ. ನಮ್ಮ ಜನಗಳಲ್ಲಿರುವ ಗುಣ-ಬುದ್ಧಿಗಳಲ್ಲೂ 
ಇಂಥ ತಾರತಮ್ಯವಿರುವುದು ನಮಗೆಲ್ಲ ತಿಳಿದ ಸಂಗತಿಯಲ್ಲವೇ? ವಿದೇಶದ ಪಂಡಿತರು 
ಹಿಂದು ಧರ್ಮವೆಂದರೇನೆಂಬುದನ್ನು ಲಕ್ಷಣಿಸಿ ಹೇಳಲಾರದೆ ಹೋದರು. ಹಾಗೇ ಒಂದು 
ದೇಶವಾದರೂ ಹಿಂದೀಯ ಜನಗಳಾದ ನಾವಾದರೂ ವರ್ಣನೆಗೆ. ವರ್ಗೀಕರಣಕ್ಕೆ 
ನಿಲುಕದವರಾಗಿದ್ದೇವೆ. ಆದರೆ ನಮ್ಮ ತಳ ಮಾತ್ರ ಒಂದೇ. ಈ ಐಕ್ಕದ ತಳವನ್ನು 
ನಾವಿಂದು ಕಂಡುಕೊಳ್ಳಬೇಕಾಗಿದೆ. ಏಕೆ? ಏಕೆ ಎಂಬ ಪ್ರಶ್ನೆಗೆ ಉತ್ತರವಾಗಿ 
“ಅ೦ಬಿಕಾತನಯದತ್ತ”ರು ಇಂದಿನ ಶೃಂಗಾರ ದೃಷ್ಟಿಯನ್ನು ಹೀಗೆ ನಮ್ಮೆದುರಿಡುತ್ತಾರೆ: 
ಎಂದಿನಿಂದಲೊ ಏನೋ ಒಳಗೊಂದು ಸಖ-ಜೀವ 
“ಸಖೀ! ಬಾರೆ ಬಾ। ಎಂದು ಕೂಗುತಿದೆ 
“ಮುಂದಿನ ಪಥದಲಿ ಸಖಿಯಾಗು ಬಾ' ಎಂದು 
ನನ್ನ ಮನೋರಥ ನೂಗುತಿದೆ 
ಬಾನಿಂದ ಬಾನಿಗೆ ಹಾಡಿನ ತಾನೊಂದು 
ಸಖಿ-ಸಖ-ಸಖಿಯೆಂದು ತೂಗುತಿದೆ 
“ನಾನೂ ನೀನೂ ಸಖ-ಸಖಿ ಸಮ-ಸುಖಿ' 
ಎಂದೆನುತ ಮುಂದಕೆ ಹೋಗುತಿದೆ 
(ಸಖೀ ಗೀತ: ೮೮೯-೮೯೬ ಸಾಲು) 


* ೧೬೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಶೃಂಗಾರ ರಸಕ್ಕೆ ರತಿಯು ಸ್ಥಾಯಿಭಾವ. ವಿಶಾಲಾರ್ಥದಲ್ಲಿ ರತಿಯೆಂದರೆ ಪ್ರೇಮ, 
ಪ್ರೀತಿ. ಮೇಲಿನದು ದಾಂಪತ್ಯಪ್ರೇಮವನ್ನು ವ್ಯಂಜಿಸುವ ಉದಾಹರಣೆ. ಕನ್ನಡ-ಭಾರತ 
ದಂಪತಿಗಳ ಪ್ರೇಮವಿಂದು ಗೆಳೆತನದ ತತ್ವವನ್ನಾದರಿಸಿ ನಿಂತಿದೆ. ಗೆಳೆತನಕ್ಕೆ ವ್ಯಕ್ತಿ ಗೌರವದ 
ಸ್ಥೂಲ ಸಮಾನಸ್ಕಂಧತೆ ಅಗತ್ಯ. ಶೀಲ-ಅಭ್ಯಾಸ-ಅಭಿರುಚಿಗಳಲ್ಲಿ ಸ್ವಲ್ಪ ಭೇದವಿದ್ದರೂ 
ಹೆಚ್ಚಿನ ಹೋಲಿಕೆಯಿದ್ದಲ್ಲಿ ಸಮಭಾವವು ದೃಢಗೊಳ್ಳುವುದು ಸುಲಭಸಾಧ್ಯ. ಕೌಟುಂಬಿಕ 
ಜೀವನದ ಗುರಿಯ ಬಗ್ಗೆ ದಂಪತಿಗಳಲ್ಲಿ ಐಕಮತ್ಯವಿರುವುದು ಅನಿವಾರ್ಯ. ಇಂಥ 
ಐಕಮತ್ಯಕ್ಕೆ ಶಿಕ್ಷಣ-ಸ೦ಸ್ಕಾರಗಳ ನೆರವೇ ಆಧಾರ. ಹೃದಯ-ಬುದ್ಧಿಗಳ ಸಮಾನ ಔನ್ನತ್ಯವು 
ಇಬ್ಬರಿಗೂ ಸಮಮಟ್ಟದಲ್ಲಿರುವುದನ್ನು ಧ್ವನಿಸುವ ಮೇಲಿನ ಪದ್ಯದಲ್ಲಿ ಸಖೀತ್ಚದ ಮಟ್ಟಕ್ಕೆ 
ಬ೦ದು ನಿಲ್ದೆಂದು ಪತಿಯೊಬ್ಬನು ಸತಿಗೆ ಕರೆಗೊಡುತ್ತಾನೆ. ಇಂಥ ಕಾ೦ತಸ೦ಮಿತಿಯ 
ಕರೆಗೆ ಓಗೊಡದ ಸುಸಂಸ್ಕೃತ ಕಾಂತೆ ಯಾವಳಿದ್ದಾಳು? 

ನಮಗಿಂತ ಹಿರಿಯರಲ್ಲಿ ಹಾಗೂ ದೇವರಲ್ಲಿ ನಮಗಿರುವ ಪ್ರೀತಿ ಅಥವಾ ಪ್ರೇಮವು 
ಭಕ್ತಿಯೆನಿಸುತ್ತದೆ. ಭಕ್ತಕವಿಗಳಿಗೆ ಹೆಸರಾದ ನಾಡು ನಮ್ಮದು. 'ಮಾತೃದೇವೋಭವ' 
ಎ೦ಬುದು ಪ್ರಾಚೀನ ಕಾಲದಿ೦ದ ಭಾವವುಳ್ಳ ಇಂದಿನವರೆಗೂ ಗೌರವಿಸಲ್ಪಡುವ ಸಂದೇಶ. 
ಈ ನಿತ್ಯನೂತನವಾದ ಭಕ್ತಿ ಮನೋಭೂಮಿಕೆಯಿ೦ದ 'ವಿನಾಯಕ'ರು ಕೊಟ್ಟ ಆದರ್ಶ 
ತಾಯಿ ಹೇಗಿದ್ದಾಳೆ ಗೊತ್ತೇ? 

ಪ್ರೇಮವೆನಗಾರಾಧ್ಯವಿರಲದಕೆ ನೈವೇದ್ಯ 

ವಲ್ಲವೆ ನನ್ನಣುಗರೆಳೆಯ ನಗೆಯು 

ಅವರ ಮೃದು ಮಧುರ ಧ್ವನಿಯಲ್ಲವೇ ಘನ ಮಂತ) 

ಇದನುಳಿದುಪಾಸನೆಯು ಯಾವ ಬಗೆಯು? 

(ಬಾಳ ದೇಗುಲದಲ್ಲಿ : ೫೨ನೇ ಪುಟ ೫ನೇ ನುಡಿ) 

ತನ್ನ ಮಕ್ಕಳ ಹೃದಯದಲ್ಲಿ ತನ್ನ ಬಗ್ಗೆ ಭಕ್ತಿ ಹುಟ್ಟುವಂತೆ ಬಾಳುವ ತಾಯಿ 
ವಾತ್ಸಲ್ಯಮಯಿಯಾಗಿರಬೇಕು. "ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತಾನಭವತಿ' 
ಎ೦ದು ಹಿ೦ದೆ ಶಂಕರಾಚಾರ್ಯರು ತಾಯಿಯ ಆದರ್ಶ ತಾಯ್ತನವನ್ನು ಕೊಂಡಾಡಿದ್ದು 
ಎಲ್ಲರಿಗೂ ತಿಳಿದ ಸ೦ಗತಿ. ಅದರಲ್ಲಿ ಮಕ್ಕಳು ತನ್ನನ್ನು ಭಕ್ತಿಯಿ೦ದ ನೋಡಲಿ ಬಿಡಲಿ- 
ತಾನೆಂದೂ ಅವರಲ್ಲಿ ತನಗಿರುವ ವಾತ್ಸಲ್ಯವನ್ನು ಕಳೆದುಕೊಳ್ಳೆನು ಎಂಬ ಹಿರಿಯ 
ತಾಯ್ತನವು ಧ್ವನಿಸಿದೆ. ವಿನಾಯಕರ ನುಡಿಯಲ್ಲಿ ೧೨ನೆಯದಾದ- 

ಬಾಳ್ವಿಕೆಯ ಒಗಟಕ್ಕೆ ಬಾಳುವೆಯೆ ಉತ್ತರವು 

“ಎಂತಿರಲಿ?' `ನಿನ್ನಿರವು ಎಂತೊ ಅಂತೆ! 

ಇದ್ದುದಕೆ ಇಲ್ಲದರ ಕುಂದಣವ ಬಳಸದಿರು 

ವಿದ್ಯೆ. ಸಂಪದ, ಬುದ್ಧಿ-ಎಲ್ಲ ಕಂತೆ| 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೬೧ * 


ಎ೦ಬುದು ತಾಯಿಯ ತಾಯ್ತನದ ಭಾವಾವೇಶವನ್ನು ಮುಗಿಲಿಗೊಯ್ದು ಮುಟ್ಟಿಸಿದೆ. 
ಶಂಕರರ ಮಾತಿನಂತೆಯೇ ಮಕ್ಕಳನ್ನು ಹಡೆದು ಅವರನ್ನು ಸಾಕಿಸಲಹುವದೆ ತನ್ನ 
ಪರಮಾದರ್ಶ, ಪರಮಸಿದ್ಧಿ ಎಂದು ತಿಳಿದು. ತಾಯ್ತನದ ವಾತ್ಸಲ್ಯ-ಮಮತೆಗಳು 
ವಿದ್ಯೆ-ಸಂಪತ್ತು ಬುದ್ದಿಗಳೆಲ್ಲಕ್ಕೂ ಹೆಚ್ಚಿನವೆ೦ದು ಭಾವಿಸುವ ತಾಯಿಗೆ ೫ನೆಯ ನುಡಿಯಲ್ಲಿ 
ಹೇಳಿದಂತೆ ಮಕ್ಕಳ ಲೀಲೆಯೇ ಅವು ಮಾಡುವ ತನ್ನ ಆರಾಧ್ಯದೈವತವಾದ ಪ್ರೇಮದ 
ಉಪಾಸನೆ ಎನಿಸುವುದು ಸಹಜವಲ್ಲವೆ? 

ಈ ಸುಮಾತೃತ್ವದ ಆದರ್ಶವನ್ನು ಯಾವ ಭಾರತೀಯ ತಾಯಿ ಮೆಚ್ಚಳು? ನಮ್ಮ 
ಕಲಿತ ಆಧುನಿಕ ಮಹಿಳೆಯಾದರೂ ಇಂದು ಇದೇ ಆದರ್ಶವನ್ನು ಎತ್ತಿ ಹಿಡಿದು 
ಸಮಾಜದಲ್ಲಿ ಮಾನ್ಕಳಾಗುತ್ತಿದ್ದಾಳೆ. `ಮಕ್ಕಳು ನನ್ನನ್ನು ಎಷ್ಟು ಪ್ರೀತಿಸುವುವೋ ಅಷ್ಟೇ 
ನಾನು ಅವರನ್ನು ಪ್ರೀತಿಸುವೆನಲ್ಲದೆ, ಅವರ ಪ್ರೀತಿ ಕಡಿಮೆಯಾದಲ್ಲಿ ಅವರ ಬಗ್ಗೆ 
ಇರುವ ನನ್ನ ಪ್ರೀತಿಯೂ ಕಡಿಮೆಯಾದೀತು' ಎ೦ಬ ತರ್ಕಶುದ್ಧಿ ಭಾರತದ ಹಾಗೂ 
ಕನ್ನಡದ ತಾಯ್ತನಕ್ಕಿದ್ದಿಲ್ಲ-ಈಗಲೂ ಇಲ್ಲ. 


ಇದನ್‌ 

ಹಿರಿಯರು ಕಿರಿಯರ ಬಗ್ಗೆ ತಾಳುವ ಪ್ರೇಮವೇ ವಾತ್ಸಲ್ಯ, ಅಂಥ ವಾತ್ಸಲ್ಯ 
ಸಂಪನ್ನ ತಾಯಂದಿರ ಸಂಖ್ಯೆ ಹೆಚ್ಚಿದ ಸಮಾಜದಲ್ಲಿ ಭಕ್ತಿಸಂಪನ್ನರಾದ ಮಕ್ಕಳು 
ಹೆಚ್ಚಾಗಲಾರರೇ? ಎಂದು ಯಾರಾದರೂ ಕೇಳಬಹುದು. ಹೌದೆಂದು ಯಾರಾದರೂ 
ಪಕ್ಕನೆ ಉತ್ತರವನ್ನೂ ಕೊಟ್ಟು ಬಿಡಬಹುದು. ಆದರೆ ತನ್ನ ಹೃದಯದಲ್ಲಿರುವ ವಾತ್ಸಲ್ಯವನ್ನು 
ತನ್ನ ವರ್ತನೆಯಲ್ಲಿ ವ್ಯಕ್ತಗೊಳಿಸುವ ಕಲೆಯೂ ತಾಯಿಗೆ ಗೊತ್ತಿರಬೇಕು. ಆಯಾ 
ಮಗುವಿನ ಗ್ರಹಣಶಕ್ತಿಯ ಬಗೆಯನ್ನೂ ಆಳವನ್ನೂ ಅರಿತು ವರ್ತಿಸದ ತಾಯಂದಿರ 
ಮಕ್ಕಳ “ತಾಯಿಯಂತೆ ಕರು, ನಾಯಿಯಂತೆ ಬಾಲ' ಎ೦ಬ ಸೂತ್ರಕ್ಕೆ ಅಪವಾದವಾಗಿ 
ಬೆಳೆದದ್ದುಂಟು ಅಂಥ ಸಂದರ್ಭದಲ್ಲಿ ವಾತ್ಸಲ್ಯನಿರ್ಭರಳಾದ ತಾಯಿಯು- 

“ಮಕ್ಕಳಿವರೇನಮ್ಮ ಮಕ್ಕಳಿವರೇನಮ್ಮ 

ಮೂವತ್ತು ಮೂರು ಕೋಟ?' 

(ಅಂಬಿಕಾತನಯದತ್ತರ ಗರಿ: ೫೧ನೇ ಪುಟ) 


ಎಂದು ಅಧಿಕೃತವೆಂದು ತೋರುವಂತೆ ಮಕ್ಕಳನ್ನು ಹಳಿದು ಅಳುವ ಪ್ರಸಂಗ 
ಉಂಟಾಗಬಹುದು ಅಥವಾ “ತಾಯಿಯಂತೆ ಕರು' ಎಂಬ ಮಾತಿನ ಮತ್ತೊಂದು 
ಮಗ್ಗುಲಿಗೆ ಮಕ್ಕಳು ಉದಾಹರಣೆಯಾಗಬಹುದು-ಅರ್ಥಾತ್‌ ಅವಿವೇಕಿಗಳಾಗಬಹುದು. 
ಹಾಗಲ್ಲದೆ ತಾಯಿಯಲ್ಲಿ ಮೇಲೆ ಹೇಳಿದ ಗುಣ ಹಾಗೂ ಕಲೆಗಳೆರಡೂ ಇದ್ದಾಗ ಕೂಡ 
ಮಕ್ಕಳು ಅವಿವೇಕಿಗಳಾದರೆ ಅದಕ್ಕೆ ಬೇರೆಯ ಕಾರಣಗಳನ್ನು ನಾವು ಹುಡುಕಬೇಕಾಗುತ್ತದೆ. 
ಅಂಥ ಕಾರಣಗಳ ಕ್ಷೇತ್ರ ಅವುಗಳ ಕುಟುಂಬ ಮತ್ತು ಸುತ್ತಲಿನ ಸಮಾಜ. ಆದುದರಿಂದ 
ದಾಂಪತ್ಯದಲ್ಲಿ ಸತ್ಯದ ಆದರ್ಶವನ್ನು ಮೆಚ್ಚಿಕೊ೦ಂಬ ಇಂದಿನ ಸಮಾಜದಲ್ಲಿ ಆದರ್ಶ 
ತಾಯಿಗೆ ಹೃದಯ ಸೌಂದರ್ಯದಂತೆ ಬುದ್ದಿಸೌಂದರ್ಯವೂ ಇರುವುದವಶ್ಯವೆಂಬುದು 
ಈ ಸಂದರ್ಭದಲ್ಲಿ ಗೃಹೀತವಾದ ಅಂಶ. 


* ೧೬೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತಾಯಿಗಿರುವ ಅಥವಾ ತಂದೆಗಿರುವ ಮಕ್ಕಳ ಮೇಲಿನ ಮಮತೆಯ ಚೆಂದವನ್ನು 
`ಮರುಳಸಿದ್ಧ'ಕವಿಯ “ಮೇಘನಾದ'ದ ೬೦ನೇ ಪುಟದ "ಮಕ್ಕಳಿಗೆ ಕರೆ'ಯಲ್ಲಿ ಕಾಣಬಹುದು. 
ನಂದನವನದರವಿ೦ಂದಳೇ, 
ಮಂದಾರದ ಮಕರಂದಗಳೇ, 
ರಸರೂಪಗಳೇ. 
ಹೊಸ ದೀಪಗಳೇ. 
ದೆಸೆದೆಸೆಗೋಡುವ ಚಿಟ್ಟೆಗಳೇ, 
ಮಿಸುನಿಯ ರಾಗದ ಮಿಟ್ಟೆಗಳೇ 
ಆನಂದಾಂಭೋರಾಶಿಯ ತೆರೆಗಳೆ 
ತೇಲಿ ತೇಲಿ ಬನ್ನಿ; 
ಚೇನಾಂಬರವನು ತೊಡಿಸುವೆ, ತಲೆಯನು 
ತೂಗಿ ತೂಗಿ ಬನ್ನಿ! 
ತೆಕ್ಕನೆ ಬನ್ನಿ] 
ಫಕ್ಕನೆ ಬನ್ನಿ 
ಮಂಗಲಮಯ ಜಲ್ಬನೆಗಳಿರಾ 
ತಂಗಾಲದ ಕಲ್ಪನೆಗಳಿರಾ 
ತಾವರೆಗಳಿರಾ ದೇವತೆಗಳಿರಾ 
ನೀವೇ ನನ್ನುಸಿರು; 
ನಾನೇ ಕರೆಯಲು ನೀವೇ ನೆರೆಯಲು 
ಲೀಲೆಗೆ ಮತ್ತೆ ಶುರು! 
ಮಾತೃಭಕ್ತಿ-ದೈವಭಕ್ತಿಗಳೆರಡರ ಮಧುರ ಸಮನ್ವಯವನ್ನು “ಅಂಬಿಕಾತನಯದತ್ತ'ರ 
`'ಗ೦ಗಾವತರಣ'ದಲ್ಲಿ ಚೆನ್ನಾಗಿ ನೋಡಬಹುದು. ಆ ಕವನದ ಪ್ರಾಣಸ್ಥಲಗಳನ್ನಿಲ್ಲಿ 
ಗುರುತಿಸಬುದು: 
ಕರು ಕಂಡ ಕರುಳೆ 
ಮನ ಉಂಡ ಮರುಳೆ 
ಉದ್ದಂಡ ಅರುಳೆ 
ಸುಳಿ ಸುಳಿದು ಬಾ 
ಶಿವಶುಭ್ರ ಕರುಣೆ 
ಅತಿ ಕಿ೦ಂಚಿದರುಣೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೬೩ * 


ವಾತ್ಸಲ್ಯವರುಣೆ 
ಇಳಿ ಇಳಿದು ಬಾ 
ಇಳಿದು ಬಾ ತಾಯಿ 

ಇಳಿದು ಬಾ 
ಮತ್ತು- 

ಹರಕೆ ಸಂದಂತೆ 
ಮಮತೆ ಮಿಂದಂತೆ 
ತುಂಬಿ ಬಂದಂತೆ 
ದುಮ್ಬುಮೆಂದಂತೆ ದುಡುಕಿ ಬಾ 
ನಿನ್ನ ಕಂದನ್ನ ಹುಡುಕಿ ಬಾ 
ಹುಡುಕಿ ಬಾ ತಾಯಿ ಹುಡುಕಿ ಬಾ 


ಎ೦ಬಲ್ಲಿ ಆದರ್ಶಪುತ್ರನ ಮಾತೃಭಕ್ತಿಯ ಪರಾಕಾಷ್ಟೆಯು ಹರಿದಿದೆ. ಗಂಗೆ ಪಾವಿತ್ರ್ಯಕ್ಕೆ 
ಹೆಸರಾದವಳು. ಇದು ಮಕ್ಕಳ ದೃಷ್ಟಿಯಲ್ಲಿ ತಾಯಿಯ ಜೀವನ ಹಾಗೂ ಚಾರಿತ್ರಗಳ 
ಪಾವಿತ್ರ್ಯ ಎಷ್ಟು ಗಣ್ಯ ಎಂಬುದನ್ನೂ ಹೊಳೆಯಿಸುತ್ತದೆ. ಅದೇ ಮೇರೆಗೆ ಅದು ಎಷ್ಟು 
ಗೌರವಾರ್ಹ ಎಂಬುದೂ ಧ್ವನಿತವಾಗುತ್ತದೆ. ಜೊತೆಗೆ ಅದನ್ನು ಗುರುತಿಸಿ, ಮೆಚ್ಚಿ ಅದಕ್ಕೆ 
ಶರಣಾಗುವ ಮಗ ಅಥವಾ ಮಗಳ ಸಂಸ್ಕೃತಿಯ ರೇಖೆಯೂ ಸುಸ್ಪಷ್ಟವಾಗುತ್ತದೆ. 
ಅಂಥ ತಾಯಿಗೆ ಇಂಥ ಮಕ್ಕಳಿರುವುದು ಇಂದಿನ ಕವಿದರ್ಶನ ಕ೦ಡ ಉನ್ನತ ಆದರ್ಶ. 
ಕನ್ನಡದ ನಾಡದೇವತೆ ಭುವನೇಶ್ವರಿಯಾದುದರಿ೦ದ ಜಗನ್ಮಾತೆಯ ರೂಪದಲ್ಲಿ ದೇವರನ್ನು 
ನೆನೆಯುವ ರೂಢಿ ಸಹಜವಾಗಿದೆ. ನಮಗೆ ನಮ್ಮ ನಾಡೂ ತಾಯಿ, ನುಡಿಯೂ ತಾಯಿ! 
ಇದರ ಮೇಲೆ ಗಂಡು ಕವಿಗಳು ತಾಯ ಆರಾಧಕರಾದುದು ಮಾನಸಶಾಸ್ತ್ರೀಯವಾಗಿಯೂ 
ಅತ್ಯಂತ ನೈಸರ್ಗಿಕ. ನಮ್ಮ ಸಂಸ್ಕೃತಿಯಲ್ಲಿ ಈ ಭಕ್ತಿಯೇ ಗಂಡಸಿನ ಪೌರುಷ-ಪರಾಕ್ರಮಗಳ 
ಶಕ್ತಿ ಈ ಮಾತಿಗೆ "ಗರಿ'ಯಲ್ಲಿರುವ “ಕನಸಿನೊಳಗೊ೦ದು ಕಣಸು' ಎ೦ಬ ಕವನ 
ನಿದರ್ಶನವಾಗಿದೆ. ಅದರ ಕೊನೆಯ ಸಾಲುಗಳು: 


“ಚಂಡಿ ಚಾಮುಂಡಿ ಪೇಳ್‌ ಬೇಕಾದುದೇನು?' 
“ಗಂಡುಸಾದರೆ ನಿನ್ನ ಬಲಿ ಕೊಡುವೆಯೇನು?' 


ಮನವು ನಡುಗಿತು ತನುವು ನವಿರಿಗೊಳಗಾಯ್ತು 

ನೆನವು ನುಗ್ಗಿತು-ಹೊರಗೆ ಕಂಡೆ-ಬೆಳಗಾಯ್ತು. 
ಇದರಲ್ಲಿ ರಂಜಕವಾದ ಶೃಂಗಾರ ಸಾಹಸದ ಮನೋಭೂಮಿಕೆಯ ಛಾಯೆಯನ್ನು 
ಕಾಣಬಹುದು. ಸ್ತೀ-ದಾಕ್ಷಿಣ್ಯಪ್ರಧಾನವಾದ ಧೀರೋದಾತ್ತ ಮನೋಧರ್ಮವುಳ್ಳ ಪುರುಷ 
ಪಾತ್ರಗಳೇ ಅಥವಾ ಶೃಂಗಾರವೀರರು. ಅವರ ಪ್ರೇಮಾವೇಶವು ಮಾತೃನಿಷ್ಠವಾದಾಗ 


* ೧೬೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಾತ್ವಿಕ ಸೌಂದರ್ಯ ತಾಳಿದರೆ. ಪ್ರಿಯಾನಿಷ್ಠವಾದಾಗ ರಾಜಸಸೌ೦ದರ್ಯವನ್ನು ತಾಳುತ್ತದೆ. 
ಹಿ೦ದಿನ ಶೃ೦ಗಾರವೀರರಿಗೆ ಹೆಚ್ಚಾಗಿ ಮುಗ್ಧರೂ ಪವಿತ್ರಶೀಲರೂ ಪಶಿವ್ರತೆಯರೂ ಆದ 
ಸ್ತ್ರೀಯರು " ಮಚ್ಚಿನವರಾಗಿದ್ದರೆ, 'ಇಂದಿನ ಶೃ೦ಗಾರವೀರರಿಗೆ ಪಾವಿತ್ರ್ಯ-ಪಾತಿವ್ರತ್ಯಗಳ 
ತೊತೆಗೆ ಮುಗ್ಧತೆಯ ಬದಲು ಪ್ರೌಢತೆ ಟಾ ಮಧ್ಯಮತೆ ಅಪೇಕ್ಷಣೀಯವೆನಿಸಿದ್ದು 
ಗಮನಾರ್ಹ. 'ದಾಂಪತ್ಯಕ್ಕೆ ಸಖ್ಯ ಆದರ್ಶವಾದುದೇ ಡ್ಯ ಮೆಚ್ಚಿಗೆಗೆ. ಕಾರಣ. ಆದರ 
ನಮ್ಮ ಸಮಾಜದಲ್ಲಿಯ "ವಸ್ತಿ ಸ್ವಲ್ಪ ಹಳೆಯ ಕಾಲದ್ದೇ ಎಂಬುದು ಸ ಸ್ಪಷ್ಟ ಕವಿಗಳೂ, 
ಕಾದಂಬರಿಕಾರರೂ, ಕತೆಗಾರರೂ 'ಇದ್ದದ್ದರ ಜೊತೆಗೆ ಇರಬೇಕಾದ ಬಗೆಯನ್ನೂ 
ಕಲ್ಪಿಸುವುದು ಸಹಜವಲ್ಲವೆ? ಅಂಥ ಇರಬೇಕೆನಿಸುವ ಶೃಂಗಾರನಾಯಿಕೆಯ ಒಂದು 
ಚಿತ್ರವನ್ನು “ಆನ೦ದಕ೦ದ'ರ "ಎರಹಿಣಿ'ಯಲ್ಲಿ ಕಾಣಬಹುದು. 
ಕೆಳದಿಯರನೊಡಗೊಂಡು ಕೆಲೆ ಕೆಲೆ- 
ದುಲಿದು ಮೇಲಕೆ ಹಾರಿ. 
ಇಳೆಯವರನಣಕಿಸುತೆ ಪಕ್ಕವ 
ಕೆಳರಿ ಬಾನೆಡೆಗೇರಿ. 
ತಳರುತಿಹೆ ನೀನೆಲ್ಲಿ? ಹಕ್ಕಿಯ 
ಕುಲದರಸ ಹೇಳಿಲ್ಲಿ? 
ಗೆಳೆಯನೆಡೆ ದೊರೆಯುವುದೆ ನೀನಡೆ- 
ದುಳಿವ ದಾರಿಯೊಳೆಲ್ಲ? 
ದೊರೆತರಾತಗೆ ನೀನು... 
ದೊರೆತರಾತಗೆ ನನ್ನ ಬಾಳಿನ 
ಕೊರಗನರುಹುವೆಯೇನು? 
(ಹಾರಯ್ಯೆ: ೩೫ನೇ ಪುಟ) 
ಇಂಥ ಸಹ್ಯದಯೆಯಾದ ಆಧುನಿಕ ಪ್ರೇಯಸಿಯು ಇಂದು ಆಕರ್ಷಕಳು- 
ಹಿಂದೆಯೂ ಗಾಂಧರ್ವಪ್ರಣಯ ಇಂಥವಳ ಪಾತ್ರ ದೊಡ್ಡದಾಗಿತ್ತು. ತಾರುಣ್ಯವು 
ನಿತ್ಕ್ಯನೂತನವಹುದಾದರೆ, ಈ `ಯಕ್ಷ-ಯಕ್ಷಿ'ಯರ ಶೃಂಗಾರೋತ್ಸಾಹವೂ ನಿತ್ಕನೂತನವಾಗಿ 
ಉಳಿಯದಿರದು. ಬಿಸಿನೆತ್ತರಿಗೆ ಭಾವಾವೇಶ-ಭಾವೋದ್ರೇಕಗಳೇ ರಮ್ಯವೆನಿಸುವುದು ಸ್ವಾಭಾವಿಕ. 
ಸುಶಿಕ್ಷಿತ ನಾಯಕ-ನಾಯಿಕೆಯರಿಗೆ ಕಲ್ಪನಾಶಕ್ತಿ ಕಡಿಮೆಯಿರುವ ಅರಸಿಕ ಪ್ರೇಮವ್ಯವಹಾರ, 
ರುಚಿಸದು. ಆವೇಶವಿಲ್ಲದ ಸಪ್ರೆ ಶೃಂಗಾರದಲ್ಲಿ ರೋಮಾಂಚಕತೆಯಿಲ್ಲ. ಸಸ್ಥಿತ ವಿಸ್ಮಿತವಿಲ್ಲ, 
ಅರ್ಥವ್ಯಕ್ಕಿಯಿಲ್ಲ. "ಎರಹಿಣಿ'ಯ ಕರೆವೆನೇನೆಂದು' ಎ೦ಬ (೨೩ನೇ ಪಟ) ಹಾಡಿನಲ್ಲಿ 
ಅವಳ ರಸಿಕ ಕಲ್ಪನಾ ವಿಲಾಸ ಬಹಳ ಚೆನ್ನಾಗಿ ಮೂಡಿದೆ: 
`ಜೆಲ್ಹ' ಎಂದೆನಲೆ! ಪ್ರಿಯ ವಲ್ಲಭಾ' ಎಂ೦ದೆನಲೆ! 
“ನಲ್ಲ” ಎಂದೇ ಕೂಗಿ ಕರೆದು ಬಿಡಲೆ! 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೬೫ * 


“ಚೆನ್ನ' ಎನ್ನುವುದಿ೦ಪೊ! `ರನ್ನ' ಎಂದರೆ ಸೊಂಪೊ। 
`ನನ್ನೊಲವೆ' ಎಂದು ಕೂಗುವುದೆ ಪೆ೦ಪೊ? 
`ಅರಸಿಕೇಷು ಕವಿತ್ವನಿವೇದನ೦ ಶಿರಸಿ ಮಾಲಿಖ. ಮಾಲಿಖ, ಮಾಲಿಖ' ಎಂದು 
ಹಿ೦ದೊಬ್ಬ ಕವಿ ಬ್ರಹ್ಮನನ್ನು ಬೇಡಿಕೊ೦ಡಂತೆ ಇಂದಿನ ನವಯುವಕರಾದರೂ ತಮ್ಮ 
ರಸಿಕ ಕಲ್ಪನೆಯ ವ್ಯವಹಾರವನ್ನು ಅರಸಿಕೆಯರಲ್ಲಿ ನಡೆಸಲು ಒಪ್ಪರು. ಆದರೆ ಬದಲಾವಣೆ 
ಸ್ವಲ್ಪವಾದರೂ ಆಗಿರುವ ಇ೦ದಿನ ಸಮಾಜದ ಶಿಕ್ಷಿತ ಮಟ್ಟದಲ್ಲಿ “8014 1188001111 
೩06 50)/ 7೩11171110 ಗ೦ಡಸಿಗೆ ಧೈರ್ಯವು ಸೌಂದರ್ಯ, ಹೆಂಗಸಿಗೆ ಲಜ್ಜೆಯೇ 
ಸೌಂದರ್ಯ' ಎ೦ಬ ಆದರ್ಶವು ಸಾಮಾನ್ಯ ಜೀವನದಲ್ಲಿ ಅತಿ ಸ್ಪಷ್ಟವಾಗಿ ಎಲ್ಲೆಡೆ ಎದ್ದು 
ಕಾಣುವುದಿಲ್ಲ; ಆದರೆ ಕಾವ್ಯದಲ್ಲಿ ಅದು ಅಷ್ಟೇನೂ ಮಸುಳಿಸಿಲ್ಲ. ಈ ಪ್ರಕಾರ ಭಾವಾವೇಶ 
ಪ್ರಖರವಾಗಿ ತೋರುವ ತರುಣ, ಪ್ರಿಯ-ಪ್ರೇಯಸಿಯರ ವಿಪ್ರಲಂಭ ಶೃಂಗಾರವನ್ನು ಶ್ರೀ 
ಕಡೆಂಗೊಡ್ಲು ಶ೦ಕರಭಟ್ಟರ 'ಹೊನ್ನಿಯ ಮದುವೆ' ಎ೦ಬ ಕವನದಲ್ಲಿ ಅವಲೋಕಿಸಬಹುದು; 
ಸಾಮಾಜಿಕ ವಿಘ್ನದಿ೦ದ ಪ್ರಣಯ ಫಲಿಸದ ಆ ಪ್ರೇಮಿಗಳ ದುರಂತ ಜೀವನವಿಂತಾಯಿತು. 
ದಿನಗಳು ಕಳೆದವು 
ನೆನಪಿನ ನಾಡಿಗೆ 
ಒಯ್ದವು ಹೊನ್ನಿಯ ಚೆನ್ನನನು 
ಹೊಸ ಹೊಸ ವರ್ಷದ 
ಪರದೆಯನಿಕ್ಕುತ 
ವಿಧಿಯದನೂ ಮರೆಮಾಚುವನು 
ಕಡಲ ತಡಿಯ ಮಳಲೊಟ್ಟಿಲೊಳೊಂದೆಡೆ 
ಕೇಳುವುದೊಮ್ಮೊಮ್ಮೆಗೆ ಕೂಗು 
ಸುಯ್ಯುವ ತೆರದಿ ಹಲುಬುವ ತೆರದಲಿ 
ಬಯ್ಯವ ಹೊಯ್ಯುವ ದನಿ ಸೋಗು 
ಇರುಳ ಮೊದಲ ಮುಂ 
ಜಾವದೊಳೊಮ್ಮೆಗೆ 
ತಿ೦ಗಳು ಬೆಳಕಿಗೆ ನೆಳಲಂತೆ 
ಏನೋ ಕಾಂಬುದು! 
ಭೂತದ ದಂಪತಿ 
ಅಲ್ಲಿ ನಲಿವುದೆಂಬುದು ವಾರ್ತೆ ("ನಲ್ಲೆ : ೩೨-೩ ಪುಟಗಳು) 
ಮೇಲಿನ ಸಾಲುಗಳು ವಿಫಲ ಪ್ರಣಯಿಗಳ ಆತ್ಮಹತ್ಯೆಯನ್ನು ಬಣ್ಣಿಸುತ್ತವೆ. ಹಣ, 
ಹೆಸರು, ಕುಲ, ವಿದ್ಯೆ, ಗೌರವ, ಸೌಂದರ್ಯ, ಔದಾರ್ಯಗಳೆಲ್ಲ ಬೇಕಾದ ಗುಣಗಳೇ; 
ಆದರೆ ಅವೆಲ್ಲ ಪ್ರಾಮಾಣಿಕವೂ ಅಚಲವೂ ಗ೦ಭೀರವೂ ಆದ ಪ್ರೇಮವಿದ್ದರೆ ಮಾತ್ರ 


* ೧೬೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಶೋಭಿಸುವುವು ಎ೦ಬುದು ಆದರ್ಶಪ್ರಣಯಿಗಳ ಅಭಿಪ್ರಾಯ. ತಕ್ಕಡಿಯಲ್ಲಿಟ್ಟು ತೂಗಿದರೆ 
ಆ ಎಲ್ಲ ಗುಣಗಳ ತೂಕವೂ ಅವಿಚಲವಾದ ಪ್ರಣಯನಿಷ್ಠೆಯ ತೂಕಕ್ಕೆ ಸರಿಸಮವೆನಿಸದು. 
ಹೀಗೆ ಲೈಂಗಿಕ ಪ್ರೇಮದ ಉಚ್ಚ ಆದರ್ಶವಿ೦ದು ಅನೇಕ ಕವಿಗಳಿ೦ದ ಪ್ರಶಂಸಿಸಲ್ಪಟ್ಟದೆ. 
ಇದರಲ್ಲಿ ಶೃಂಗಾರ ಸಾಹಸಿಕ ಮನೋಧರ್ಮದ ತಿರುಳಿದೆ. ಅದರ ರಂಜಕ ವರ್ಣವಿದೆ: 
ಪ್ರೇಮ ಶುದ್ಧಿಯ ಮುಂದೆ ಯಾವ ಧರ್ಮವೂ ಹೆಚ್ಚಲ್ಲ ಎಂಬ ಅಭಿಮಾನ-ಅಹಂಕಾರ 
ಇದರಲ್ಲಡಗಿದೆ. ಅಂತರ್ಜಾತೀಯ ವಿವಾಹ ಮುಂತಾದವುಗಳ ಮೂಲಕ ಜಾತೀಯತೆಯನ್ನು 
ಕೊನೆಗೊಳಿಸಬೇಕೆಂಬ ಅಭಿಪ್ರಾಯಕ್ಕೆ ಈ ಭಾವನೆ ಪೋಷಕವಾಗಿದೆ. ಮೊದಲು ಪ್ರೇಮ, 
ಕಡೆಗೆ ಧರ್ಮ' ಎ೦ಬ ಮನಸ್ತೇ ಇಂದು ಬಾಲ್ಯವಿವಾಹವನ್ನು ತಡೆಗಟ್ಟಲು ಕಾರಣವಾದದ್ದು. 
ಇದಕ್ಕೆ ಅಂಧ ಶ್ರದ್ಧೆ ಅರುಚಿಕರ, ತಿಳಿವಳಿಕೆ ಅಡಿಗಲ್ಲಾಗಿದೆ. ಪ್ರಣಯಿಗಳಲ್ಲಿ (ಅವರ 
ಭಾವಾವೇಶ ಮುಂತಾದ ಕಾರಣಗಳಿ೦ದ ಎಷ್ಟೇ ನೂನೃತೆಯುಳ್ಳವರಾಗಿದ್ದರೂ) ಪರಸ್ಪರರ 
ತಿಳಿವಳಿಕೆ ಇರುವುದು ಮದುವೆಗೆ ಅನಿವಾರ್ಯವಾದ ಪೂರ್ವಸಿದ್ಧತೆ ಎಂಬುದು ಇಂದಿನ 
ಮತವೆನ್ನಬಹುದು. ಈ ಮತದ ಆಧಾರದ ಮೇಲೆಯೇ ಸಾಮಾಜಿಕ ನೀತಿ-ನಿಯಮಗಳ 
ಉಗ್ರತೆಯನ್ನು ಟೀಕಿಸುವ ಕತೆ ಕಾದಂಬರಿಗಳೆಷ್ಟೋ ಇಂದು ಬರೆಯಲ್ಪಟ್ಟವೆ. ಕವಿಗಳಾದರೂ 
ಇದಕ್ಕೆ ಹೊರತಾದಾರೇ? ಅವರೂ ಮೇಲೆ ಹೇಳಿದಂತೆ ಶುದ್ಧವೂ ಪ್ರಬುದ್ಧವೂ ಆದ 
ದಾಂಪತ್ಯ ಪ್ರಣಯಕ್ಕೆ ಅಗ್ರಪೂಜೆ ಸಲ್ಲಿಸಿದ್ದಾರೆ! ಶ್ರೀ ವೈ.ಎಸ್‌. ಲೂಯಿಸರ "ಪ್ರೇಮ 
ಶ್ರೀಗಂಧ' ಎ೦ಬ ಪದ್ಯವೂ ಇದಕ್ಕೊಂದು ದೃಷ್ಟಾಂತವಾದೀತು: 

ನೀನು ಹೊರಡುವೆಯೆಂದು ನಿನ್ನಿಂದ ಕೇಳುವಾ 

ಮೊದಲೆ ಅರಿತೆನು ನಾನು ಅದನೆ೦ತೊ ಇನಿಯ. 

ಅರಿಯುವಂತೆಲ್ಲರೂ ಬರುವೊಂದು ಹಿರಿದುಗುಡ- 

ವನ್ನೆದೆಯ ಗೂಡಿಸಲಿ ನೆಮ್ಮದಿಯ ಕೊನೆಯ! 

ವಿರಹದನುಭವಕಿ೦ತ ವಿರಹಿಣಿಯವೋಲಿರುವೆ 

ನೆನುವ ಭಯವಿಮ್ಮಡಿಯ ದುಃಖವನು ತರಲು, 

ಪ್ರೇಮ ಚಕ್ಷುವಿನಿಂದ ಬೆನ್ನೊಳಗು ಹೊರಗೆಲ್ಲ 

ತಿಳಿದಿರುವ ನೀನೊಡನೆ ಸಂತವಿಸಿ ಬಂದೆ. 

ಒಲುಮೆ ಶ್ರೀಗ೦ಧವನು ನನ್ನೆದೆಗೆ ಲೇಪಿಸಿರೆ 

ದುಃಖದಲು ನಾನಂದು ಸುಖಿಯಾಗಿ ನಿಂದೆ| 

("ಗಾನಲಹರಿ' : ೧೭ನೇ ಪುಟ) 

ಎ೦ಬ ಸಾಲುಗಳಲ್ಲಿ ಆಧುನಿಕ ಪ್ರೇಮನಾಯಿಕೆಯ ಹೃದಯ ಸೌಂದರ್ಯ ಚೆನ್ನಾಗಿ 
ಮೂಡಿದೆ. ಹಾಡಿನ ಶೀರ್ಷಿಕೆ ಪ್ರೇಮಶ್ರೀಗ೦ಧವೆ೦ದಿರುವುದು ಪ್ರೇಮಪಾರಮ್ಯ ಹೇಳುವ 
ಆಧುನಿಕತೆಗೊ೦ದು ಪ್ರಮಾಣ. ಪ್ರೇಮವ್ಯವಹಾರದಲ್ಲಿ ನಿಷ್ಕಿಯಾತ್ಮಕ ಸಹಕಾರವೀವ 
ಸಾಮಾನ್ಯವಾದ ಪ್ರಾಚೀನ ಸಾಮಾಜಿಕ. ಗರತಿತನ. ಇಂದಿನ ತರುಣನಾಯಕರಿಗೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೬೭ * 


ಮೆಚ್ಚಿಗೆಯಾಗದು. ಅವರ ಕಲ್ಪನೆಗೆ ಮೇಲೆ ಕೊಟ್ಟಂಥ ಸಹ್ಯದಯ ನಾಯಿಕೆಯೇ ರಮೆ. 
ಈ "ಮಾತಿಗೆ ಶ್ರೀ ಗಂಗಪ್ಪ ವಾಲಿಯವರ “ಕವಿತಾ ಸುಂದರಿಗೆ” ಎಂಬ ಕವನದಲ್ಲೂ 
ಉದಾಹರಣೆಯನ್ನು ಕಾಣಬಹುದು; ಅದರ ಕೊನೆಯ ನುಡಿ ಇಂತಿದೆ: 


ಚೆಲುವಿನ ಬರೆಹಕೆ ಮಿಗಿಲಿನ ಬರೆಹವು 

ಮುಗಿಲಿನ ಸೊಬಗಿಗು ಬಲು ಹಿರಿದು; 

ಒಲವಿನ ಕರೆಹಕೆ ಮಿಗಿಲಿನ ಕರೆಹವು 

ಮುಗಿಲಿನ ಲೋಕದೊಳೂ ಅರಿದು 

("ಕಲ್ಯಾಣ ಕ್ರಾಂತಿ: : ೩೬ನೇ ಪುಟ) 

`ಜೆಲುವಿನ ಬರೆಹ” ಎ೦ಬುದು ಹೃದಯಲ್ಲಿರುವ ಪ್ರಣಯವು ವ್ಯಕ್ತವಾಗುವ 
ರೀತಿಯೆ೦ದು ಇಡಿ ಪದ್ಯದ ಸಂದರ್ಭ ಧ್ವನಿಯ ಬಲದಿಂದ ತಿಳಿದುಕೊಳ್ಳಬಹುದು. 
ತನ್ನಲ್ಲಿರುವ ಪ್ರೇಮವನ್ನು ಪ್ರಿಯವಾಗಿ ವ್ಯಕ್ತಮಾಡುವ ಕಲೆ ನಾಯಿಕೆಗಿರಬೇಕು. ಒಲವು 
ಪ್ರಾಣವಾದರೆ ಚೆಲುವದರ ಒಡಲು. ಒಲವು ಅವ್ಯಕ್ತ. ಚೆಲುವು ಅದರ ವ್ಯಕ್ತರೂಪ. 
ಒಲವನ್ನು ವ್ಯಕ್ತಪಡಿಸಲಾರದ ಚೆಲುವು ಚೆಲುವಲ್ಲ. ಚೆಲುವೆಂಬುದಿ೦ದು ಒಲವಿನ ಭಾಷೆ. 
ಒಲವಿನ ಬರವಣಿಗೆಯ ರೂಪವಾದ ವ್ಯಕ್ತಿಯೆಂದರೆ ಚೆಲುವು; ಅಥವಾ ಬರೆದ ಒಲವೇ 
ಚೆಲುವು, ಬರೆಯದೆ ಇಟ್ಟುಕೊಂಡ ಚೆಲುವೇ ಒಲವು-ಎ೦ದು ಮುಂತಾಗಿ ಮೇಲಿನ 
ನುಡಿಯಿಂದ ಸಾರಸಂಗ್ರಹ ಮಾಡಬಹುದು. ಒಲವು ಅಂತಃಸೌಂದರ್ಯ; ಅದರ ಪ್ರಕಟ 
ಸ್ವರೂಪ ಚೆಲುವು-ಎಂಬ ರುಚಿ ತುಂಬ ಮನನೀಯವಾಗಿದೆ. ಸೌಂದರ್ಯವೆಂಬುದು 
ಕಣ್ಣಿನ ತುತ್ತಲ್ಲ' ಎ೦ದು ಎಚ್ಚರಿಕೆಯಿತ್ತ ಅಂಬಿಕಾತನಯದತ್ತರ ತತ್ವಾಖ್ಯಾನವನ್ನಿಲ್ಲಿ 
ನೆನೆದುಕೊ೦ಬುದೊಳಿತು. ಬಾಹ್ಯಾಂಗ ಸೌಂದರ್ಯವು ಅ೦ತರ್ಗತ ಶುದ್ಧ ಪ್ರೀತಿಯನ್ನು 
ವ್ಯಕ್ತಪಡಿಸುವ ಮಾಧ್ಯಮವೆನಿಸದಿದ್ದಾಗ ಅದು ವ್ಯರ್ಥ ಎಂಬುದು ಆಡುನಿಕ 
ಸೌಂದರ್ಯಮಿಮಾಂಸೆಯ ಸುಂದರ ನಿರ್ಣಯ. ಒಲವಿನ ಕರೆಯನ್ನು ಚೆಲುವಿನ 
ಓಲೆಯಲ್ಲಿ ಬರೆದು ಕಳಿಸಬಲ್ಲವಳೇ ಕವಿಕಲ್ಪಿತ ಕಾವ್ಯಮಯ ಸುಂದರಿ! ಚಿನ್ನಕ್ಕೆ 
ಕುಂದಣವಿಡುವಂತೆ ಒಳಗಿನ ಗುಣಕ್ಕೆ ಹೊರಗಿನ ಸಂಸ್ಕಾರ ಅಗತ್ಯವಲ್ಲವೇ? ನಾಯಿಕೆಯನ್ನು 
ತೆಗೆದು ಅವಳ ಸ್ಥಾನದಲ್ಲಿ ನಾಯಕನನ್ನಿಟ್ಟರೆ ಅವನಿಗೂ ಈ ಮಾತು ಅನ್ವಯಿಸುತ್ತದೆ. 
ಇಂದಿನ ನಾಯಿಕೆಯ ಹೊಸ ಸ್ವರೂಪದ ಶಕ್ತಿಯನ್ನು ಹಳೆಯ ನಾಯಿಕೆಯರಲ್ಲಿ 
ಕಾಣಹೋದರೆ 'ಕುವೆ೦ಪು' ಅವರ “ಚಿತ್ರಾಂಗದೆ' ಎದುರಾಗುತ್ತಾಳೆ. ಅವಳ ವ್ಯಕ್ತಿತ್ವದ 
ರಸಿಕ ಮುಖವನ್ನಿಲ್ಲಿ ತೆಗೆದುಕೊಳ್ಳೋಣ: 

ಬೆಕ್ಕಸದಿ ನೋಡುತಿರ್ದಳು ತರಳೆ ಕಣ್ಣಳೆವೆ 

ಇಕ್ಕದೆಯೆ. ಕಂಡಳಿನ್ನೊಂದದ್ಳುತವನಲ್ಲಿ: 

ತೇಲುವಾ ದ್ವೀಪಮಧ್ಯದ ಪುಷ್ಪರಂಗದಲಿ 

ಯಾರವನು ದೇವವಂದಿತ ಮೋಹನಾಕೃತಿಯ 


* ೧೬೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ರುಕ್ಕರಾಗಾತಪಸ್ನಾತ ಮಾನವಮೂರ್ತಿ?9 

ಕಂಡು ನಿಷ್ಪಂದಳಾದಳು ಕನ್ಯೆ ಕರುವಿಟ್ಟು 

ಕಂಡರಿಸಿದಂತೆ; ಕುಂಚಿಗೆಯ ವರ್ಣದ ಕರ್ಮ 
ಚಿತ್ರಸ್ಥವಾದಂತೆ. ಕಣೆವೆರಸಿ ಕೈಬಿಲ್ಲು 

ಜಗುಳ್ದುರುಳಿದುದು ನೆಲಕೆ. ಸ್ಪುರಿಸಿತಾ ಗಂಡೆದೆಯ 
ಹೃದಯದಲಿ ತಾನು ಹೆಣ್ಣೆಂಬ ಲಜ್ಜೆಯ ಲಹರಿ 

ಮೊತ್ತ ಮೊದಲು! ಕೋಮಲತೆ ಕುಡಿವರಿದುದೊಡನೊಡನೆ 
ಸೌಂದರ್ಯತೃಷೆಯಿ೦ದ ಪ್ರೇಮಲತೆ ಬಾಯಾರಿ 
ಕಾತರಿಸಿತಾವುದನೊ ತಾನರಿಯದುದ ಬಯಸಿ 

ನಾಚಿದಳು ತನ್ನವಸ್ಥೆ ಗೆ ತಾನೆ ಕನಸಿನಲಿ 

ಲಲನೆ ಕನಲ್ಲಿನೊ ಮ್ಮ ಪೆ ಪೌರುಷವನುರೆ ಹಾರಿ 

ಬರಿದೆ (ಚಿತ್ರಾಂಗದಾ: ೭ನೇ ಪುಟ) 


ಈ ಧೀರ ನಾಯಿಕೆಯ ಚಿತ್ರ ಇಂದಿನ ಸ್ತ್ರೀ ಪುರುಷರಿಬ್ಬರಿಗೂ ಪ್ರಿಯ. ಈಗಿನ 
ನಾಗರಿಕತೆ ತಳೆಯಬೇಕೆನ್ನು ತ್ತಿರುವ ಆದರ್ಶಮಟ್ಟದಲ್ಲಿ ಈ ಹೊಸ 'ಜಿತ್ರಾಂಗದೆ ಹುಟ್ಟದ್ದಾಳೆ. 
ಶ್ರೀ ವಿನೋಬಾ ಭಾವೆಯವರಿಂದು ಹೆಂಗಸಿಗೆ ಭೀರುತ್ವ ಹೆಚ್ಚಾಗುವುದೊಳ್ಳೆಯದಲ್ಲ 
ಎಂದು ಉದ್ಗರಿಸುತ್ತಿರುವುದು ಆಧುನಿಕ ಅಭಿರುಚಿಯನ್ನೇ "ಸೂಚಿಸುತ್ತದೆ. ಸಾರ್ವಜನಿಕ 
ವ್ಯವಹಾರಗಳಲ್ಲಿ ಸ್ತ್ರೀ ಪುರುಷರ ಸಮಾನ ಹಕ್ಕು, ಸಮಾನ ಸ್ವಾತಂತ್ರ 7ನ್ನು ಎತ್ತಿಹಿಡಿದ 
ಭಾರತದ ಪ್ರಜಾಪ್ರಭುತ್ವವು ಹೆ೦ಂಗಸೊಂದು ಟಾ 011) `ಭರಣದ ಬುಟ್ಟಯಾಗಿ, 
ಬುರುಕಿಯೊಳಗಿನ ಬೆಡಗಿಯಾಗಿ ಬೆಳೆಯುವುದನ್ನು ಮೆಚ್ಚದು. ಕುಟುಂಬದ ಹಾಗೂ 
ದೇಶದ ಕಾರ್ಯಗಳಲ್ಲಿ ಗಂಡಸಿನ ಸಮತೂಕದ ಹೊಣೆಯನ್ನಿಂದು ಹೆಂಗಸುಹೊರಬೇಕೆಂದು 
ಹೇಳಲಾಗುತ್ತಿದೆ; ಅದರಿ೦ದಲೇ ಅವಳಿಗೆ ಸಮಕ್ಕೂ ಸ್ವಲ್ಪ ಹೆಚ್ಚೇ ಆದ ಹಕ್ಕುಗಳನ್ನು 
ಕಾಯದೆ ಕೊಟ್ಟಿದೆ. ಅದರ ಮೇರೆಗೆ ಅವಳ, ವ್ಯಕ್ತಿತ್ವ ಬೆಳೆದು ಬರಬೇಕಾದರೆ 
ಭವಿಷ್ಯದರ್ಶಿಗಳಾದ ನಮ್ಮ ಕವಿಪ್ರವಾದಿಗಳು ಕಡೆದಿಟ್ಟ ಚಿತ್ರಾಂಗದೆಯಂಥ 
ಸ್ತ್ರೀಮೂರ್ತಿಗಳನ್ನು ಲಕ್ಷಿಸಬೇಕು. ಅವಳದು ವೀರಶೃ್ಛ ೦ಗಾರೆ ಭೀರುಶ್ಶಂಗಾರವಲ್ಲ. 
ನೇರುಶೃಂಗಾರವು ಬಾದರಾಯಣ ಕಾಲಕ್ಕೆ ಸೇರಿದ್ದು. ಕಾಗ ಯುವತಿ: 
ಪರಿರಕ್ಷಣೀಯಾ' ಎಂಬುದು ಅಂದಿನವರ ಅನಿಸಿಕೆ. ರಕ್ಷ್ಸ ರಕ್ಷಕ ಭಾವವೇ ಅಂದಿನ ಸ್ತ್ರೀ 
ಪುರುಷರ ಸಂಬಂಧದ ಮೂಲಾಧಾರ. ಈ ಗಾಂಧಿಂಯುಗದಲ್ಲಾದರೋ ಹೆಂಗಸನ್ನು 
ಆತ್ಮರಕ್ಷಣೆ-ಪರರಕ್ಷಣೆಗಳಿಗೆ ಸಿದ್ಧಳನ್ನಾಗಿ ಮಾಡುವ ವಿಚಾರ ಹೊರಟದೆ- -ಕಾರ್ಯದಲ್ಲೂ 
ಕೆಲಮಟ್ಟಿಗೆ ಅಂಥ ಪ್ರಯತ್ನ ನಡೆದಿದೆ. ಈ ದೃಷ್ಟಿಯಿ೦ದ ಚಿತ್ರಾಂಗದೆಯೊಂದು ನವ್ಯ 
ಸಂಕೇತ, ನವನಾಗರಿಕತೆಯ ಪ್ರತಿಮೆ. ಇನ್ನು ಆಧುನಿಕ ನಾಯಕರ ಬಾಹ್ಯ ಲಕ್ಷಣಗಳಿಗೆ 
ಉದಾಹರಣೆ ದುರ್ಲಭವಾದರೂ ನಾಯಿಕೆಯರ ಹೊರಮುಖವನ್ನು ನಮ್ಮ ಪದ್ಯಕಾವ್ಯ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೬೯ * 


ಪ್ರಪಂಚದಲ್ಲಿ ಅಲ್ಲಿ ಇಲ್ಲಿ ಕಾಣಬಹುದಾಗಿದೆ. ಶ್ರೀ 'ಚೆನ್ನವೀರ ಕಣವಿ'ಯವರ `ಶ್ವೇತಪುತ್ರಿ' 
ಸಿಗರೇಟಿನ ಮೂರ್ತಿ. ಆದರೆ ಆ ಮೂರ್ತಿಕರಣಕ್ಕೆ (?050011080008) ಬಳಸಲಾದ 
ಬಣ್ಣನೆ ಆಧುನಿಕ ಸ್ತೀಯದು: 
ಗಾಳಿಯ ಬೆರಳಿಗೆ ಬೆಳ್ಳಿಯ ಉಂಗುರ 
ತೊಡಿಸುತ ಬರುತಿಹ ವಯ್ಯಾರಿ! 
ಹೊಗೆಯ ಸುರುಳಿಗಳ ಅರಳಿನ ಮಾಲೆಯ 
ಕೊರಳಿಗೆ ಸೂಡುವ ಸುಕುಮಾರಿ। 
ಬಿಳಿಯ ಪತ್ತಲದ ತೆಳ್ಳನೆಯುಡುಗೊರೆ 
ಕೆಂಗಿಡಿ ಕೆಂಬರಳಿನ ನತ್ತು! 
ನಿರಾಭರಣ ಸುಂದರಿ ಸುವಿಲಾಸಿನಿ 
ಕಲಿಸಿದರಾರೀ ಹೊಸಗತ್ತು) 
ಸುಳಿಗಾಳಿಗೆ ಬಲು ಬಳುಕುತ ನಟಿಸುವ 
ಒಪ್ಪಿಡಿ ನಡುವಿನ ಹೊಗೆರಾಣಿ| 
ಒಂದೇ ಸೆಳೆತಕ್ಕೆ ತುಟಿಗಳ ಮುದ್ರಿಕೆ 
ನಿನ್ನಯ ಹೆಸರೇ "ಜೇನುಹನಿ' 
ಮೊದ ಮೊದಲಿಗೆ ಹಿರಿಕಿರಿಯರಿಗಂಜುತ 
ಕಟ್ಟೇಕಾ೦ತದಿ ನೀನೊಲಿದೆ; 
ಕಿತ್ತಳೇತೊಳೆತುಟಿ ಮಧುರಿಮೆ ಹೀರಲು 
ಮುತ್ತಿನ ಸತ್ತಿಗೆ ನೀನಾದೆ! 
("ಆಕಾಶ ಬುಟ್ಟಿ' ೧೯ನೇ ಪುಟ) 
ಇಲ್ಲಿ "ಶ್ವೇತಪುತ್ರಿ'ಯನ್ನು ರೂಪಿಸಲು ತೆಗೆದುಕೊ೦ಡ ಅಲಂಕಾರ ಸಾಮಗ್ರಿಗಳು 
ಆಧುನಿಕ ಸ್ತ್ರೀಯ ಉಡುಗೆ-ತೊಡುಗೆಗಳೇ ಆಗಿವೆ. ಈ ಬಾಹ್ಯರೂಪವು ಇಂದು 
ಹೃದಯಾಕರ್ಷಕವೆನ್ನಬಹುದು. ಹೆಣ್ಣುಮಕ್ಕಳಿಗೆ ಹೆಸರಿಡುವಾಗ ಸಹ ಇಂದು 'ಜೇನುಹನಿಗೆ 
ಸದ್ಯ ಶ್ಯವಾದ ಜಡ ಕಲ್ಪನೆ ಕೆಲಸ "ಮಾಡುತ್ತಿದೆ ತಂದೆ-ತಾಯಂದಿರ ಹೃದಯದಲ್ಲಿ 
ಎಂಬುದನ್ನು ಅನುಭವ ತೋರಿಸಿಕೊಡುತ್ತದೆ. ಕಾವ್ಯ ಶೈಲಿಯಲ್ಲಿ ಹೇಗೋ ಹಾಗೇ 
ಜೀವನದ ಶೈಲಿಯಲ್ಲಿ ಸರಳತೆಗಿಂದು ಪ್ರಾಧಾನ್ಯ ಬಂದಿದೆ: 
ಕುಸುರಗೆಲಸದ ಕಲಾಜಟಿಲತೆ ಿಮ್ಮೆಟ್ಟುತ್ತಿದೆ. ಇದು ಜನತಾಯುಗದ ಲಕ್ಷಣವೇನೋ! 
ಜನಪದ ಸಾಹಿತ್ಯದ ವಿಶೇಷಾಭ್ಯಾಸದ ಅಭಿರುಚಿ ವಿದ್ವಾಂಸರಲ್ಲಿ ಹುಟ್ಟಿದ್ದು ಈ 
ಮನೋಧೂಮಿಕೆಯಿಂದಲೇ ಆಗಿರಬಹುದೇ? ಸಾಮಾನ್ಯನ ಮಾನ್ಯತೆ 'ಪುರಸ್ಪ ತವಾದದ್ದೇ 
ಇದಕ್ಕೆ ಕಾರಣವಿರಬಹುದೇ? ಸಾಹಿತ್ಯವು ಜೀವನದ ಪ್ರತಿಬಿಂಬವಾಗಬಹುದು, ಇಲ್ಲವೆ 
ಜೀವನವೇ ಸಾಹಿತ್ಯದ ಪ್ರತಿಬಿಂಬವಾಗಬಹುದು. ಮೊದಲಿನ ಪ್ರಕರಣಕ್ಕೆ ವಾಸ್ತವ ದೃಷ್ಟಿ 


* ೧೭೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕಾರಣವಾದರೆ, ಎರಡನೆಯದಕ್ಕೆ ಆದರ್ಶದೃಷ್ಟಿ ಕಾರಣವಾಗುತ್ತದೆ. ಸಾಹಿತ್ಯವೂ ಜೀವನವೂ 
ಅವಳಿಜವಳಿಗಳಾಗಿರುವಂತೆ ಆದರ್ಶವೂ ವಾಸ್ತವವೂ ಅವಳಿಜವಳಿಗಳಾಗಿವೆ. ಆದುದರಿಂದ 
`ಶ್ವೇತಪುತ್ರಿ'ಯ ಸ್ವರೂಪ ಒಂದು ದೃಷ್ಟಿಯಿ೦ದ ವಾಸ್ತವ, ಇನ್ನೊಂದು ದೃಷ್ಟಿಯಿಂದ 
ಆದರ್ಶ. ಶೃಂಗಾರ ಜೀವನದ ಒಳಸೊಬಗಿನಂತೆಯೇ ಹೊರಸೊಬಗಾದರೂ ವಾಸ್ತವವು 
ಆದರ್ಶಕ್ಕೇರುವ ಮತ್ತು ಆದರ್ಶವು ವಾಸ್ತವರೂಪ ತಾಳುವ ಚಕ್ರಾರಪಂಕ್ತಿಯ ಗತಿಯನ್ನೆ 
ಹಿಡಿದಿರುವುದಲ್ಲವೇ? 
ಸೃಷ್ಟಿ ಸೌಂದರ್ಯವು ಜಡವಸ್ಮುವಿನ ಗುಣವೆ೦ಬುದು ನಿಜ. ಆದರೆ ಆ ಜಡ ಭಿತ್ತಿಯಲ್ಲಿ 
ಮನುಷ್ಯನ ಕವಿದೃಷ್ಟಿಯು ತಾನೇ ಆರೋಪಿಸುವ ಮಾನವಗುಣಗಳನ್ನು ಕಾಣಬಲ್ಲದು. 
ಹಿ೦ದಿನಿಂದಲೂ ಕವಿಗಳು ಪ್ರಾಕೃತಿಕ ಜೀವ-ಜಡಗಳಲ್ಲಿ ಮಾನುಷ ಭಾವನೆಗಳನ್ನು 
ಕ೦ಡು ಬಣ್ಣಿಸುತ್ತಾ ಬಂದಿದ್ದಾರೆ. ಇಂದಿನ ಕವಿಗಳೂ ಈ ನಿಯಮಕ್ಕೆ ಹೊರತಲ್ಲ. 
ಅಂಬಿಕಾತನಯದತ್ತರ ಶ್ರಾವಣದ ಪ್ರಾಕೃತಿಕ ಆವರಣವನ್ನು ನೋಡಿ: 
ಬೆಟ್ಟ ತೊಟ್ಟಾವ ಕುತನಿಯ ಅಂಗಿ 
ಹಸಿರು ನೋಡ ತಂಗಿ 
ಹೊರಟಾವೆಲ್ಲೊ ಜಂಗಿ 
ಜಾತ್ರಿಗೇನೋ ನೆರದದ ಇಲ್ಲೆ ತಾನೋ 
ಬನಬನ ನೋಡು ಈಗ ಹ್ಯಾಂಗ 
ಮದುವಿ ಮಗನ್ಹಾಂಗ 
ತಲಿಗೆ ಬಾಸಿ೦ಗ 
ಕಟ್ಟಕೊ೦ಡೂ-ನಿಂತಾವ ಹರ್ಷಗೊಂಡು 
ಹಸಿರುಟ್ಟು ಬಸುರಿಯ ಹಾ೦ಗ 
ನೆಲಾ ಹೊಲಾ ಹ್ಯಾಂಗ 
ಅರಿಸಿಣ ಒಡೆಧಾ೦ಗ 
ಹೊಮ್ಮತಾವ-ಬ೦ಗಾರ ಚಿಮ್ಮತಾವ 
ಗುಡ್ಡ ಗುಡ್ಡ ಸ್ಥಾವರಲಿಂಗ 
ಅವಕ ಅಭ್ಯಂಗ 
ಎರಿತಾವನ್ನೊ ಹಾಂಗ 
ಕೂಡ್ಯಾವ ಮೋಡ-ಸುತ್ತೆಲ್ಲ ನೋಡ ನೋಡ 
ನಾಡೆಲ್ಲ ಏರಿಯ ವಾರಿ 
ಹರಿತಾವ ರುರಿ 
ಹಾಲಿನ ತೊರಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೭೧ * 


ಈಗ ಯಾಕ ನೆಲಕೆಲ್ಲ ಕುಡಿಸಲಾಕ 
ಶ್ರಾವಣಾ ಬಂತು 
("ಹಾಡು-ಪಾಡು: ೨೨ನೇ ಪುಟ) 

ಇಲ್ಲಿ ಕವಿಯು ಶ್ರಾವಣದ ಪ್ರಾಕೃತಿಕ ವಸ್ತುಗಳಲ್ಲಿ ಯಾತ್ರೆಗೆ ಹೋಗುವ ಉತ್ಸಾಹವನ್ನೂ 
ಮದುವೆ ಮಾಡಿಕೊಳ್ಳುವ ಉಲ್ಲಾಸವನ್ನೂ ಒಳಗಿರುವ ತಾಯ್ತನ ಹೊರಹೊಮ್ಮುತ್ತಿರುವ 
ಬಸುರಿಯ ಸೊಬಗನ್ನೂ ಲಿಂಗಪೂಜೆ ಭಕ್ತಿಯನ್ನೂ ಮಕ್ಕಳಿಗೆ ಮೊಲೆಯೂಡಿಸುವ 
ತಾಯಿಯ ವಾತ್ಷಲ್ಯವನ್ನು ಕಂಡಿದ್ದಾನೆ. ಶ್ರೀ “ವೀ.ಸೀ.' ಅವರು ಬೆ೦ಗಳೂರಿನ ಲಾಲಭಾಗಿನಲ್ಲಿ 
ಪ್ರೀತಿಯ ಆಹ್ವಾನವನ್ನು ಕೇಳಿದ್ದು ಅಥವಾ ಕೇಳಿ ಎಂದು ಹೇಳಿದ್ದು ಕೇಳುವ ಹಾಗೂ 
ಇದೆ, ಓದುವ ಹಾಗೂ ಇದೆ; 

ಕೆಂಪುವೂ ಸಾಲ್ಕರನ ದಾರಿಯಲಿ ನಡೆನಡೆದು 

ಕೆಂಪು ತೋಟಕೆ ಬನ್ನಿ ವಿಶ್ರಾಂತಿಗೆ; 

ಒಮ್ಮೆಗೇ ಕಾಣುವುವು ಬಿಳಿಹಸುರು ಕೆ೦ಪುಗಳು 

ಕಣ್ಣ ರಂಜಿಸಿಕೊಳುವ ಎಲ್ಲ ರ೦ಗುಗಳು. 

ಎಲ್ಲವೂ ಕರೆಯುತಿವೆ ವನಕೆ ನೆಳಲಾಸರೆಗೆ 

ನೆಲದಲ್ಲಿ ಸುರಿದಿರುವ ಹೂವು ಹಾಸುಗೆಗೆ 

ಮೇಲಿಂದ ಬೇಯಿಸುವ ಬೇಸಗೆಯ ನೇಸರಿನ 

ಹಿಂಸೆಗಳ ನೀಗಿಕೊಳಿರೆನ್ನುತ್ತಿವೆ 


ಜಡಪ್ರಕೃತಿಯು ಮಾನವ ಗುಣಗಳಿಲ್ಲದ ಶುದ್ಧ ಕನ್ನಡಿ ಎ೦ಬುದು ಪ್ರತ್ಯಕ್ಷಸಿದ್ಧ. 
ಅಂಥಲ್ಲಿ ಪ್ರೇಮ, ಸ್ನೇಹ, ವಾತ್ಸಲ್ಯ, ಕರುಣೆ ಅಥವಾ ಅಪ್ರೀತಿ, ದ್ವೇಷ, ಒರಟುತನ, ಕ್ರೌರ್ಯ 
ಮುಂತಾದ ಗುಣಗಳನ್ನು ಕಾಣುವುದು ಕಲಾಭಿಜ್ಯರ ದೃಷ್ಟಿಯಲ್ಲಿ ಬಹಳ ಮೆಚ್ಚುಗೆಗೆ 
ಪಾತ್ರವಾಗಿದೆ. ಶ್ರೀ "ಬಿಳಿಗಿರಿ'ಗಳ “ಬಿಳಿಗಿರಿಯ ಕಮರಿ'ಯಲ್ಲಿ ಏನು ಕಾಣಿಸುತ್ತದೆ? 
ಎಂಬುದನ್ನೀಗ ನೋಡೋಣ: 
ಎಷ್ಟು ಕ್ಷುಲ್ಲಕವಾಗಿ ಕಂಗಳಿಗೆ ತೋರುತಿದೆ 
ಕೆಳಗಿನ ಜಗತ್ತು ನಾನೊರಗಿದೀ ಬ೦ಡೆಗಳ 
ಪೀಠದಿಂ। ಹಸಿರು ಬಣ್ಣದ ಹತ್ತಿಯುಂಡೆಗಳ 
ವೋಲು ತೋರಿ ತರುರಾಜಿಯಿದು ಮಂಕ ತೂರುತಿದೆ 
ತಳವ ನೋಡುತಲಿರುವ ನನ್ನ ಕಣ್ಣುಗಳಂಜೆ! 
ಅದೋ! ಸುದೂರದಗಿರಿಗೆ ಹಾವಿನೊಲು ರೂಹಾಂತು 
ಕಾಳ್ಗಿಚ್ಚು ಅಗ್ನಿಸೋಪಾನವನು ತಾನೆಂತು 
ರಚಿಸಿ ರಂಜಿಪುದಹಾ! ಅಗೋ ಅಗೋ! ಮುಚ್ಚಂಜೆ 


* ೧೭೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಹಡೆದಳೋ ದಿವ್ಯ ಶಿಶುವಂ, ಬೆಳಕ ಸುಧೆಯಿಂದ 

ಹೆಪ್ಪುಗಟ್ಟದ ಕೆನೆಯೊ ಎಂಬವೊಲು ಪೆರೆಯುದಿಸಿ 

ಕಮರಿಯಾಳದ ಬಸಿರ ಪುರುಳ ಪರಿಕಿಸಲೆಳಸಿ 

ಶೀತಕಿರಣಗಳಟ್ಟು ತೇರಿದನು ಜವದಿಂದ! 

ಪ್ರಕೃತಿ ಕವಯಿತ್ರಿಯೊಮ್ಮೊಮ್ಮೆ ರಚಿಸುವ ಹಾಡು 
ಮರೆಯಲಾಗದ ಮಧುರ ತಾನಗಳ ನೆಲೆವೀಡು! 
("ನಂದನ' ೧೦ನೇ ಪುಟ) 

ಈ ಪದ್ಯದಲ್ಲಿ ಬಳಸಲಾದ ಅಲಂಕಾರದ ಮಾತುಗಳಲ್ಲಿ ತೂರುವ ರೂಹುದಾಳುವ, 
ರಚಿಸುವ, ಹಡೆಯುವ, ಮತ್ತು ಪರೀಕ್ಷಿಸುವ ಮುಂತಾದ ಮಾನುಷ ಕ್ರಿಯೆಗಳನ್ನು 
ಹೇಳಲಾಗಿದೆ. ಕಮರಿಯಲ್ಲಿ ಬಣ್ಣಿಸಲಾದ ವಸ್ತುಗಳೆಲ್ಲವೂ ಜಡ. ಆ ಜಡಗಳ ಕ್ರಿಯೆಯ 
ಹನ್ನೆಲೆಯಲ್ಲಿ ಮನುಷ್ಯಸಹಜವಾದ ಯಾವುದಾದರೊಂದು ಭಾವವಿದೆ ಎಂಬ 
ಆರೋಪವನ್ನಿಲ್ಲಿ ನಾವು ಕಾಣಬಹುದು. ಪೂರ್ವೋಕ್ತ ಆದರ್ಶ ತಾಯಿ ಮಕ್ಕಳನ್ನು 
ಕಾಣುವಂತೆ, ಸಾತ್ವಿಕ ಸಾಧುಸಂತರು ಇತರರನ್ನು ನೋಡುವಂತೆ ಅಥವಾ ಭಕ್ತರು 
ದೇವರನ್ನು ಲಕ್ಷಿಸುವಂತೆ ನಾವು ಪ್ರಕೃತಿಯನ್ನು ಲಕ್ಷ್ಚಿಸುತ್ತೇವೆ, ಪ್ರೀತಿಸುತ್ತೇವೆ. ಇದು 
ಪ್ರತಿಪ್ರೀತಿನಿರಪೇಕ್ಷವಾದ ಏಕಮುಖ ಪ್ರೀತಿ. ಮೇಲಿನ ಪದ್ಯದ ಕೊನೆಯಲ್ಲಿ ಕವಿಯು 
ಪ್ರಕೃತಿಯನ್ನು ಕವಯಿತ್ರಿ ಎ೦ದು ಕರೆದುದಾದರೂ ಮನುಷ್ಯಸಹಜವಾದ ಕವಿಧರ್ಮವನ್ನು 
ಕೃತಿಯಲ್ಲಿ ಆರೋಪಿಸಿಯೇ. ಆಗ ಪ್ರಕೃತಿಯ ಸೌಂದರ್ಯ ಅರ್ಥಪೂರ್ಣವೆನಿಸುತ್ತದೆ; 
ಪ್ರಕೃತಿಯು ಪ್ರಿಯ ಎನಿಸುತ್ತದೆ. ಮೆಚ್ಚಲರ್ಹವಾಗುತ್ತದೆ. ಕವಿಯ ಮನದಲ್ಲಿ ಯಾವ 
ಭಾವ ಪ್ರಧಾನವಾಗಿರುವುದೋ ಅದು ಅವನ ಪ್ರಕೃತಿ ವರ್ಣನೆಯಲ್ಲಿ ಸಂದರ್ಭಾನುಸಾರ 
ಗಣ್ಯವಾಗಿ ಪ್ರತಿಬಿಂಬಿಸುತ್ತದೆ. ಪ್ರಕೃತ ಉದಾಹರಣೆಯಲ್ಲಿ ಬಿಳಿಗಿರಿಯ ಕಮರಿಯೊಂದು 
ಜಗತ್ತು ಅದರ ಪಕೃತಿಭಾವಗಳು ಒಂದೇ ಎರಡೇ? ಅನೇಕ! ಕ್ಷುಲ್ಲಕತನ. ಮಂಕತೂರುವ 
ಮಾಯಾವಿತನ. ಎದೆಯೊಡೆಯಿಸುವ ಭಯಾನಕತೆ, ರ೦ಜಕತೆ, ಶ೦ಕಾಸ್ಟದ ಚರಿತ್ರೆಗಳೆಲ್ಲಾ 
ಜಗತ್ತಿನಲ್ಲಿರುವ ಅಂಶವು ಎತ್ತರದ ದಿವ್ಯ ದೃಷ್ಟಿಗೆ ಹೊಳೆಯುತ್ತದೆ. ಆದ್ದರಿ೦ದ ಪ್ರಕೃತಿಯ 
ಪ್ರತಿನಿಧಿಯಾದ ಬಿಳಿಗಿರಿಯ ಕಮರಿಯನ್ನು ನೋಟಕ ಮರೆಯಲಾರ. ಹೀಗೆ ಪ್ರಕೃತಿಯ 
ರಸ್ಯಮಾನವೆನಿಸುವ ಬಗೆಯನ್ನು ಆಧುನಿಕವಾಗಿ ಅರ್ಥಯಿಸಿ ಹೇಳಿದ ಈ ಪದ್ಯವು 
ನಮ್ಮಲ್ಲಿಂದು ಪ್ರಕೃತಿ ಸೌಂದರ್ಯವನ್ನು ಸವಿಯುವ ಪ್ರವೃತ್ತಿ ಹೊಸದಾಗಿ ಎಂಬಂತೆ 
ಜಾಗರಿತವಾದುದನ್ನು ನಿದರ್ಶಿಸುತ್ತದೆ. ನಿರ್ಮಾನುಷ ಧರ್ಮವುಳ್ಳ ಪ್ರಕೃತಿಯಲ್ಲಿ ನಮ್ಮರತಿ 
ಉದ್ಭುದ್ಧವಾಗುವುದು ನಿಜವಾದ ಸಾತ್ವಿಕ ಶೃಂಗಾರವೆಂದು ಹೇಳಬಹುದಲ್ಲವೇ? ಇದು 
ದೈವಭಕ್ತಿಗೆ ಸರಿಸಾಟಿಯೆನಿಸಿರುವುದಲ್ಲದೆ ಅಸನಾತನಿಗಳ ದೃಷ್ಟಿಯಲ್ಲಿ ಅದಕ್ಕೊಂದು 
ಬದಲಿಯೂ ಆಗಿದೆ ಎನ್ನಬಹುದು. “ಪ್ರಕೃತಿಯು ಅವ್ಯಕ್ತನಾದ ದೇವರ ವ್ಯಕ್ತರೂಪ' 
ಎಂಬ ಅರ್ಥಬರುವಂತೆ ಪರಮೇಶ್ವರನಿಗೆ ಅಷ್ಟಮೂರ್ತಿತ್ವವನ್ನು ಹೇಳಿದ ಕಾಳಿದಾಸನು 
ತಪ್ಪನ್ನು ಆಡಿಲ್ಲವಷ್ಟೇ।! ಮನುಷ್ಯನು ಕಣ್ಣು ತೆರೆದು ಏನನ್ನು ಕ೦ಡರೂ ಅದರಲ್ಲಿ 


ಆ.64 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೭೩ * 


ಮಾನುಷಾರ್ಥವಿರುತ್ತದೆ. ಮಾನವ್ಯವಲ್ಲದ ಅರ್ಥವೇನಾದರೂ ಇದೆ ಎಂದು ಮನುಷ್ಯ 
ಹೇಳಿದರೆ ಅದು ಕೇವಲ ಊಹೆ-ಅದರಲ್ಲೂ ತನ್ನನ್ನೇ ತಾನು ನಂಬಲಾರದ೦ಂತಹ 
ಊಹೆ! ಅನುಭವದ ಗುಟ್ಟು ಹೀಗಿರುವುದರಿ೦ದ ನಮ್ಮ ನಾಗರಿಕ ಪ್ರಕೃತಿಪ್ರೇಮ ಇಂದು 
ಹೆಚ್ಚಾಗಿ ವಿಚಾರವನ್ನು ಪ್ರಚೋದಿಸುವಂಥದ್ದಾಗಿದೆ. ಇದು ಹಿ೦ದಿನ ತಪಸ್ವಿಯುಗದ 
ವೈಜ್ಞಾನಿಕ ಪರ್ಯಾಯ ಅಥವಾ ಎಜ್ಞಾನಾವತಾರ. ವೈಜ್ಞಾನಿಕ ದೃಷ್ಟಿಗೆ. ವಿಚಾರಪರತೆಗೆ 
ನಮ್ಮ ನಾಡಿನಲ್ಲಿ ಇಂದು ಬಂದಿರುವ ಮಹತ್ವ ಎಲ್ಲರಿಗೂ ಗೊತ್ತು; ಅದರಿ೦ದ ಕವಿಯು 
ಹೇಗೆ ತಪ್ಪಿಸಿಕೊಂಡಾನು? ಹಿಂದೆ ಹೆಚ್ಚಾಗಿ... ಭಾವನೆಗೆ ಆಲಂಬನವಾಗಿದ್ದ ನಿಸರ್ಗವಿಂದು 
ವಿಚಾರಕ್ಕೂ ಆಲಂಬನವಾಗುತ್ತಿದೆ. ವಿನಾಯಕರ “ಉದಾರ ಸಮುದ್ರವನ್ನು ನೋಡಿ: 
ತೆರೆಗಳೊಡನೆ ತಿಳ್ಳಿಯಾಡಲು ಬಂದ ಗಾಳಿಗೆ 
ಬುರುಗಿನ ಬೆಳ್ಳಿಯನಿತ್ತು ಕಳಿಸಿದ ಸಮುದ್ರರಾಜ: 
ಬಿಡಿಸಲು ಬಂದ ಹರಿಗೆ ಕಮಲವನೇರಿಸಲಿಲ್ಲವೆ ಗಜೇಂದ? 
ಮುಗಿಲೊಳಗಿಂದ ಬೆಳಕು ಕರೆವ ದಿನಮಣಿಗೆಂದು 
ಬೆಳ್ಳಿಕಟ್ಟನೊ೦ದನಣಿಗೊಳಿಸಿದನು ಸಾಗರಪತಿಯು- 
ಆಕಾಶದರಮನೆಯ ನನೀಲಿವತೆಗೆ ನೆಲಗಟ್ಟೆನಲು! 
ನೌಕೆಯು ಸಾಗಿದೆ ನೇರವಾಗಿ ತನ್ನದೆಯ ಮೇಲೆ, 
ಕ್ಷೇರದಾಗರವಾಗಿ ಸುಗಮವಾಗಿಸಿದ ಪಥವ- 
ಮಳೆಬಿಲ್ಲುಗಳಿ೦ಂದ ಮಜ್ಜನಗೊಳಿಸಿದ ಕಡಲೊಡೆಯ! 
ಬೆಳಗಬ೦ದವನನ್ನು ಮುಳುಗಿಸುವದಿಲ್ಲ. 
ಮುಳುಗಬ೦ದವನಿಗೆ ಬೇಡೆನ್ನುವದಿಲ್ಲ 
ದೇವನಂತೆ ಅನಾಸಕ್ತನಿವ, ಸಮುದ್ರರಾಜ! 
ಇವನಲ್ಲದೆ ಚಿರಂಜೀವಿ ಯಾರು? 
(ಸಮುದ್ರ ಗೀತಗಳು: ೨೨ನೇ ಪುಟ) 
ಈ ಸಮುದ್ರ ವರ್ಣನೆಯ ವಚನರಚನೆಯಲ್ಲಿ ಭಾವನೆಯೇರುತ್ತ ಹೋಗಿ, ವಿಚಾರದ 
ಶಿಖರವನ್ನು ಮುಟ್ಟಿ, ಪ್ರಕೃತಿಯ ಪ್ರತೀಕವಾದ ಸಮುದ್ರವು ದೇವನಂತೆ ಆರಾಧ್ಯ ಎಂಬ 
ಧ್ವನಿ ನಮಗೆ ಕೇಳಿಸುತ್ತದೆ. ಸಮುದ್ರರಾಜನಿಲ್ಲಿ ಒಬ್ಬ ಅಪಾರ ಕರುಣೆಯುಳ್ಳ ಯೋಗೀಶ್ವರ; 
ಅನಾಸಕ್ತಕರ್ಮದಲ್ಲಿ ತೊಡಗಿದ ಸಾಕ್ಷಿಚೇತನೆಯ ಮೂರ್ತಿ; 'ಪರೋಪಕಾರಾರ್ಥಮಿದಂ 
ಶರೀರಂ' ಎ೦ದು ವ್ಯವಹರಿಸುವ ನೀರೊಡಲ ನಿತ್ಯಾನಂದ ಸ೦ತ. ಆದುದರಿಂದ 
ನೋಟಕನಿಗವನು ಪ್ರಿಯ ಔದಾರ್ಯವೇ ಅವನ ಸೌಂದರ್ಯ 
ಪ್ರಕೃತಿ ಭಕ್ತಿ ದೈವಭಕ್ತಿಗೆ ಬಹಳ ಹತ್ತಿರವಾದುದು ಎಂಬುದಕ್ಕೆ ಶ್ರೀ ಎಸ್‌.ಆರ್‌. 
ಎಕ್ಕುಂಡಿಗಳ “ಹಾಡು' ಒಳ್ಳೆಯ ದೃಷ್ಟಾಂತವಾಗಿದೆ: 


* ೧೭೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸೌರವ್ಯೂಹದ ಸಾವಿರ ಕಿರಣ 
ಮುಗಿಲಿನ ಪಾರದೊಳಂತಃಕರಣ 
ಮೋಡಗಳರಳಿದ ವರುಣನ ಕನಸು 
ಹಸಿರೋ ಹಸಿರು ದೇವರ ಮನಸು 
ನೀಲವ್ಯೋಮದ ನೀರಿನ ಹರಕೆ 
ನೆಲದೊಳಗಿಳಿದಿದೆ ಬಳ್ಳಿಗೆ ಮರಕೆ 
ಜಡಜ೦ಜಡದಲ್ಲಿ ಚೈತನ್ಯದ ಹನಿ 
ಸ್ಪರ್ಶಕ್ಕೆ ಚಿಗಿತಿವೆ ಸೃಷ್ಟಿಯ ಧಮನಿ 
ಸುಳಿವ ಸಮಾರಣೆ ದೇವರ ಉಸಿರು 
ಜೈತನ್ಯವೆ ಮುತು ಖುತುವಿನ ಬಸಿರು 
ನಭದ ನಾಭಿಕಮಲದ ದಲ ತೆರೆದು 
ಆನ೦ದ ಬ್ರಹ್ಮನ ದಯೆಯೆರೆದು 
ಸೃಷ್ಟಿಯು ಪರಮಾತ್ಮನ ರಸರಾಸ 
ಉದಿತೋದಿತ ಜೀವನದುಲ್ಲಾಸ 
ನೆಲ ಮುಗಿಲಿನ ನಲವಿನ ಮೈ ತಿಕ್ಕಿ 
ಹಾಡಿದ ಜೀವಕೆ ಮೂಡಿತು ರೆಕ್ಕೆ 
ಮಾರ್ಮೊಳಗಿತು ಮುನಿಯಭಯ ನ್ಯಾಸ 
“ತೇಜಸ್ವಿನಾ ವಧೀತ ಮಸ್ತು” 
("ಸಂತಾನ' : ೫ನೇ ಪುಟ) 
ಇದರಲ್ಲಿ ಮನುಷ್ಯನು ಪ್ರಕೃತಿ ಮಾಧ್ಯಮದ ಮೂಲಕ ದಿವ್ಯಸಂದೇಶವನ್ನು 
ಅರ್ಥೈಸಿಕೊಂಬ ಪ್ರಯತ್ನವಿದೆ; ಪಕೃತಿ ಭಾವವಿಲ್ಲಿ ದೈವಭಾವಕ್ಕೇರುವ ಮೆಟ್ಟಲಾಗಿದೆ. 
ಅಥವಾ ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ, ಆಧುನಿಕ ಪ್ರಕೃತಿಪ್ರೇಮವು ದೈವಭಕ್ತಿಗೆ 
ತೊಡಿಸಿದ ಹೊಸಕವಚ ಎನ್ನಬಹುದು. ಈ ಪ್ರೇಮವೇ ಪೂರ್ಣತೆಗೇರಿದಾಗ ಶಾಂತವಾಗಿ 
ಪರಿಣಮಿಸುತ್ತದೆ. ಶ್ರೀ ಡಿ.ಎಸ್‌. ಕರ್ಕಿಗಳ “ಜೋಗದ ಯೋಗ'ವನ್ನು ಹೊಕ್ಕು ನೋಡಿ: 
ನಾಟ್ಯಗೈವುದದ್ಳುತವು ಸೌಂದರ್ಯದ 
ಜೊತೆಗೆ ಜೋಗದಲ್ಲಿ 
ನಿಲ್ಲು ಮರೆತು ಎಲ್ಲವನು ಇಲ್ಲಿ ಸೌಂ- 
ದರ್ಯಯೋಗದಲ್ಲಿ 
ರಾಜನೊಂದು ಬದಿಯಲ್ಲಿ ರಾಣಿಯಂ 
ದದಲಿ ಗೌರವನಿತೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೭೫ * 


ಇಳಿದು ಬಹಳದೋ ಜರಿಯ ಶಾಲುವಿನ 
ನಿರಿಯ ಚಿಮ್ಮುವಂತೆ 
ಎರಡು ಪಾತ್ರಗಳನೊಂದೆ ಲಹರಿಯಲಿ 
ಸೂತ್ರಗೊಳಿಸೆ ನೇತ್ರ 
ಮನದಿ ಮೂಡುವುದು ಅರ್ಧನಾರಿ 
ನಟನೊಂದು ನಾಟ್ಯ-ಚಿತ್ರ! 
("ಭಾವತೀರ್ಥ': ೩೨ನೇ ಪುಟ) 


* ೧೭೬ 


೨ 


ಶಾಂತ ಸಂದೇಶ 


ಪ್ರಕೃತಿ ಸೌಂದರ್ಯದ ಸಮಾಧಿಯಲ್ಲಿ ನಮ್ಮ ಕವಿಗಳಿಂದು ಶಾಂತಿಯನ್ನು 
ಕಾಣಲೆಳಸಿದ್ದಾರೆ. ಇದು ಅತ್ಯಂತ ಸಹಜ. ದೈವ ಚಿ೦ತನವು ವಿಚಾರ ಪ್ರಧಾನರಿಗೆ ಕಷ್ಟ 
ಅಚಿಂತ್ಯವನ್ನು ಚಿಂತಿಸಿ ಸಮಾಧಿ ಹೊಂದುವುದು ಸುಲಭವಲ್ಲ; ಅವ್ಯಕ್ತ ವಸ್ತುವಿನಲ್ಲಿ 
ಚಿತ್ತವನ್ನು ನಿಲ್ಲಿಸುವುದು ಅಸಾಧ್ಯ. ಆದುದರಿ೦ದ ಸುವ್ಯಕ್ತವಾದ ಮತ್ತು ಅನಾಸಕ್ತವೆಂದು 
ತೋರುವ ಅಥವಾ ತ್ರಿಗುಣಾತೀತ ಸಮದೃಷ್ಟಿಯಿ೦ದ ತ್ರೈಗುಣ್ಯವನ್ನು ಪ್ರದರ್ಶಿಸುವ 
ನಿಸರ್ಗದ ಸುಮುಖಗಳೊಂದೊಂದನ್ನೂ ಎತ್ತಿ ಹಾಡಿ ಮನಃ ಶಾಂತಿಯನ್ನು ಪಡೆಯುವುದು 
“ಕಲಿಯುಗದಲ್ಲಿ ಲ೮ಘೂಪಾಯ' ಎಂದೆನ್ನಿಸುವಂತೆ ಆಧುನಿಕ ಕನ್ನಡ ಕವಿಯಷಿಗಳನೇಕರು 
ಪ್ರಕೃತಿಯೋಗವನ್ನು ಹಿಡಿದಿದ್ದಾರೆ. ಇದೇ ಶುದ್ಧವಾದ ಸೌಂದರ್ಯೋಪಾಸನೆಯೇನೋ 
ಎನ್ನಿಸುವಷ್ಟು ಮಟ್ಟಿಗೆ ಕವಿಗಳ ಮೆಚ್ಚಿಗೆ ಈ ವಿಷಂಸುದಲ್ಲಿ ವ್ಯಕ್ತವಾಗಿದೆ. 
ಅ೦ಬಿಕಾತನದತ್ತರ೦ತೂ ತಮ್ಮ 'ಬೆಳಗಿ'ನಲ್ಲಿ ಈ ಮಾತಿಗೆ ಸ್ಪಷ್ಟ ಪ್ರಮಾಣವನ್ನು ಕೊಡುತ್ತಾರೆ: 
ಗಿಡಗಂಟೆಯಾ ಕೊರಳೊಳಗಿಂದ 
ಹಕ್ಕೀಗಳ ಹಾಡು 
ಹೊರಟಿತು-ಹಕ್ಕೀಗಳ ಹಾಡು 
ಗಂಧರ್ವರಾ ಸೀಮೆಯಾಯಿತು 
ಕಾಡಿನಾ ನಾಡು 
ಕ್ಷಣದೊಳು-ಕಾಡಿನಾ ನಾಡು 
ಕಂಡಿತು ಕಣ್ಣು ಸವಿದಿತು ನಾಲಗೆ 
ಪಡೆದೀತೀ ದೇಹ 
ಸ್ಪರ್ಶಾ-ಪಡೇದೀತೀ ದೇಹ 
ಕೇಳಿತು ಕಿವಿಯೂ ಮೂಸಿತು ಮೂಗು 
ತನ್ಮಯವೀಗೇಹಾ 
ದೇವರ-ದೀಮನಸಿನ ಗೇಹಾ 
ಅರಿಯದು ಅಳವು ತಿಳಿಯದು ಮನವು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೭೭ * 


ಕಾಣ5ದೋ ಬಣ್ಣಾ 
ಕಣ್ಣಿಗೆ-ಕಾಣ5ದೋ ಬಣ್ಣಾ 
ಶಾ೦ಂಶೀರಸವೇ ಪ್ರೀತೀಯಿ೦ದಾ 
ಮೈದೋರೀತಣ್ಣಾ 
ಇದು ಬರಿ-ಬೆಳಗಲ್ಲೋ ಅಣ್ಣಾ. 
("ಗರಿ' : ೨-೩ನೇ ಪುಟಗಳು) 

ಎ೦ಬಲ್ಲಿ ಪ್ರೀತಿಯ ಪಕ್ಷವಾದ ಅವಸ್ಥೆ ಶಾಂತಿಯನ್ನು ಉದ್ಭೋಧಿಸುವುದೆಂದು 
ಅನುಭವ ಸಾಕ್ಷಿಯು ಹೇಳುತ್ತದೆ. ಪ್ರಕೃತಿಯ ಬೆಳಗುಮೊಗವನ್ನು ಉಷಸ್ಸಿನ ರೂಪದಲ್ಲಿ 
ವೈದಿಕ ಚಷಿಗಳು ಎಂದೋ ಕೊಂಡಾಡಿಬಿಟ್ಟದ್ದಾರೆ. ಉಷಸ್ಸು ವೇದದಲ್ಲಿ ಒಂದು 
ದೇವತೆ. ಅದರಲ್ಲಿ ಉಷಸ್ಸುಗಳೆಂದು ಅದನ್ನು ಬಹುವಚನದಲ್ಲಿಯೂ ಕರೆಯಲಾಗಿದೆ. 
ಆದುದರಿಂದ ಅಂದಿನ ಬೆಳಗಿನ ಮುಖವೆನಿಸಿದ ಉಷಸ್ಸು ಆ ಖುಷಿ ಕವಿಗಳಿಗೆ ಶಾ೦ತಿಯ 
ಸಂದೇಶವನ್ನು ಕೊಟ್ಟರೆ, ಇಂದಿನ ಬೆಳಗುಗಳು ಈ ಹೊಸ ಕವಿಗಳಿಗೆ (ಹಾಗೂ ಅವರ 
ಮೂಲಕ ನಮ್ಮೆಲ್ಲರಿಗೆ) ಶಾಂತಿಯ ಸಂದೇಶವನ್ನು ಕೊಡುವುದು ಸ್ವಾಭಾವಿಕವಲ್ಲವೆ? 
ಈ ಶಾಂತಭಾವವು ವ್ಯಕ್ತಕ್ಕೂ ಅವ್ಯಕ್ತಕ್ಕೂ ನಡುವಿನ ಒಂದು ಸಂಕ, ಸೇತು. ಏಣಿ 
ಎ೦ಬ೦ತೆ ತೋರುತ್ತದೆ. ಅದರಿಂದಲೇ ಕವಿಯಿಲ್ಲಿ "ಅರಿಯದು ಅಳವು ತಿಳಿಯದು 
ಮನವು' ಎ೦ದು ಉದ್ಗರಿಸಿದ್ದು ಎದ್ದು ಕಾಣುತ್ತದೆ. ಇದು ಶಾ೦ತಿಲೋಕಕ್ಕೆ ಮನಸ್ಸಿನ 
ಉದಾತ್ತಾವಸ್ಥೆ ತೆರೆಯುವ ಬಾಗಿಲು. ಪ್ರಾಪಂಚಿಕವಾದ ಅಷ್ಟ ಭಾವರಸಗಳು 
ಉಂಟುಮಾಡಿದ ಕ್ಷೋಭೆಯು ಸ್ಥಿಮಿತ ರೂಪಕ್ಕೆ ಬರುವ ಅಥವಾ ಸಹಜ ಪ್ರಕೃತಿಯನ್ನು 
ಹೊಂದುವ ಬಗೆಯೇ ಮನಸ್ಸು ಶಾಂತವಾಗುವ ಬಗೆಯಲ್ಲವೇ? ನಮ್ಮ ಮನಸ್ಸು 
ಶಾಂತಿಪಥವನ್ನು ಹಿಡಿದು ನಡೆಯುವ ಚಿತ್ರವನ್ನು ಇ೦ದಿನ ಕವನಗಳಲ್ಲಿ ಪ್ರಕೃತಿ ಸೌಂದರ್ಯಕ್ಕೆ 
ಮೀಸಲಾದ ಪದ್ಯಗಳೇ ಹೆಚ್ಚು ಚೆನ್ನಾಗಿ ಕೊಡುತ್ತವೆ. ದೈವಭಕ್ತಿಯ ಪರಾಕಾಷ್ಠೆಯು 
ಹೀಗೇ ಶಾ೦ತ-ಸ್ಥಲಕ್ಕೋೊಯ್ಯಬಲ್ಲುದಾದರೂ ಅದು ಸರ್ವಾರಾಧ್ಯ ಮಾಧ್ಯಮವೆನಿಸಿಲ್ಲ. 
ನಿಸರ್ಗವಾದರೋ ಸರ್ವಾರಾಧ್ಯ-ಅಥವಾ ದೈವಕ್ಕಿಂತ ಹೆಚ್ಚು ವ್ಯಾಪಕವಾದ ಆರಾಧ್ಯ 
ಯೋಗ್ಯತೆಯುಳ್ಳದ್ದೆ೦ದು ನವನಾಗರಿಕರು ತಿಳಿಯುತ್ತಾರೆ ಈ ವಿಚಾರಯುಗದಲ್ಲಿ-ಎಂದರೆ 
ತಪ್ಪಾಗದಲ್ಲವೇ? ಈ ಅಂಶವನ್ನು "ನಕ್ಷತ್ರ ವೀಕ್ಷಣೆ'ಯಲ್ಲಿ ಸ್ಪಷ್ಟಮಾಡಿಕೊಳ್ಳಬಹುದು: 

ವಿಶ್ವಶಿಲ್ಲಿಯ ಕಲೆಯ ಅದ್ಭುತ ಪವಾಡವೆನೆ 

ಸುರಕಲಾವಿದನಾದ ದೇವದೇವನ ಕಲೆಯ 

ಸೌಂದರ್ಯದುತ್ತಮ ಪ್ರದರ್ಶನದ ಶಾಲೆಯೆನೆ, 

ಭುವನಮೋಹನ ಕವಿಯ ಕೋಟಿ ಸಂಖ್ಯೆಯ ಕವನ 

ಬರೆದಿರುವ ಹೊತ್ತಗೆಯೊ ಎನೆ, ಮೇಲೆ 

ತೋರುತಿದೆ ನಕ್ಷತ್ರಖಚಿತವಾದೀ ವ್ಯೋಮ 


* ೧೭೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆಲೋಚಿಸುತ್ತಿಂತು ಆಸ್ಚಾದಿಸಿದೆನಂದು 

ನಕ್ಷತ್ರವೀಕ್ಷಣೆಯ ಅಮೃತರಸನಿಮಿಷಮಂ ("ಗಾನಲಹರಿ' ೬ನೇ ಪುಟ) 

ರಸಸಮಾಧಿಯು ಯಾವ ಆಲಂ೦ಬನ ವಸ್ತುವಿನಲ್ಲೂ ಆಗಬಹುದೆ೦ದು ಯಾರಾದರೂ 
ಹೇಳಬಹುದು. ಆದರೆ ಮನುಷ್ಯನ ಪ್ರಾಪಂಚಿಕ ವಿಚಾರದಿ೦ದ ಅ೦ಥ ಸಮಾಧಿಯು 
ತೀರ ಮುಕ್ತ ಎಂದು ಎಲ್ಲ ಸಂದರ್ಭಗಳಲ್ಲೂ ಹೇಳಲು ಸಾಧ್ಯವಿಲ್ಲ. ಇಷ್ಟ ಪ್ರಾಪ್ತಿಯಿ೦ದ 
ತೃಪ್ತಿಯುಂಟಾಗುತ್ತದೆ. ಮನಸ್ಸು ಅಕ್ಷುಬ್ಧವಾಗುತ್ತದೆ ಎ೦ಬುದು ನಿಜ. ಆದರೆ ಇಷ್ಟಗಳಲ್ಲಿ 
ಜೀವಿಗಳು ನಮ್ಮ ಪ್ರಚೋದನೆಗಳಿಗೆ ತಕ್ಕ ಪ್ರತಿಕ್ರಿಯೆಗಳನ್ನು ಕೊಡಬೇಕೆಂದು ಶರ್ತವು 
ಅನೇಕ ಕಡೆಗಳಲ್ಲಿ ಕ೦ಡು ಬರುತ್ತದೆ. ಅನುಕೂಲ ಪ್ರತಿಕ್ರಿಯೆಗಳನ್ನು ಅಪೇಕ್ಷಿಸಿ, ಅವುಗಳನ್ನು 
ಸಾಕಷ್ಟು ಪೂರ್ಣವಾಗಿ ಪಡೆದು, ಮನಸ್ಸು ಶಾ೦ತವಾಗುವಲ್ಲಿ-ಸ್ವತಂತ್ರರಾದ ಇತರರ 
ಮನಸ್ಸುಗಳಿಗೆ ನಮ್ಮ ಮನಸ್ಸು ಅಧೀನವಾಗಿರುವ ಅಂಶ ಗಮನಾರ್ಹ. ಆದರೆ ಗಿರಿ- 
ವನ-ನದಿ-ಸಮುದ್ರ-ನಕ್ಷತ್ರ-ಮೋಡ-ಬೆಳಗು ಮುಂತಾದ ನಿಸರ್ಗದ ಜಡಸ್ಟರೂಪಗಳು 
ಆಲಂಬನವಾದಾಗ ನಾವು ಅವುಗಳಿಂದ ಅನುಕೂಲ ಪ್ರತಿಕ್ರಿಯೆಯನ್ನು ಬಯಸುವುದಿಲ್ಲ. 
ಅವು ಪ್ರತಿಕೂಲವಾದಾಗ ಗ೦ಭೀರವಾಗಿ ಅವುಗಳನ್ನು ನಾವು ಬುದ್ಧ್ಯಾ ದೂರಲು 
ಹೋಗುವುದೂ ಇಲ್ಲ. ಏಕೆ೦ದರೆ ಅಂಥ ವಸ್ತುಗಳ ಕಾರ್ಯಗಳು ಅನಿಚ್ಛಾಕೃತ ಎಂದು 
ನಮಗೆ ಪ್ರತ್ಯಕ್ಷ ಗೊತ್ತಿರುತ್ತದೆ. ಅನುಕೂಲ-ಪ್ರತಿಕೂಲ ಕಲ್ಪನೆಗಳಿಂದ ನಿರಪೇಕ್ಷವಾಗಿರುವ 
ಪ್ರಕೃತಿದರ್ಶನದ ಇಷ್ಟ ಮತ್ತು ಆ ಇಷ್ಟದ ಪೂರೈಕೆಗಳು ಶುದ್ಧವಾದ ಆನ೦ದವನ್ನು 
ನಮಗೆ ಕೊಡಬಲ್ಲವಲ್ಲವೇ? ಇಂಥ ಭಾವನೈರ್ಮಲ್ಯ ಕಂಡು ಬರುವುದು ಅಂಥಲ್ಲೇ 
ಹೆಚ್ಚೆಂಬುದು ಅನುಭವದ ಮಾತಾಗಿರುವುದರಿ೦ಂದಲೇ ಅದನ್ನು ನೀತಿಯ ಮಾನದಂಡದಿಂದ 
ಯಾರೂ ಅಳೆಯ ಹೋಗುವುದಿಲ್ಲ. ಆದುದರಿ೦ದ “ರಸಸಮಾಧಿ' ಎ೦ಬ ಪದ ಸ್ಪಷ್ಟವಾಗಿ 
ಸಾರ್ಥಕವಾಗುವುದು ನಿಸರ್ಗದ ಜಡಾವತಾರಗಳಲ್ಲಿ ಅಥವಾ ಮಾನುಷೇತರ ರೂಪಗಳಲ್ಲಿ 
ನಮ್ಮ ಮನಸ್ಸು ಲೀನವಾದಾಗಲೇ. ಪ್ರಯೋಜನಗಳೆಲ್ಲವನ್ನು ಮರೆತು, ವಿಚಾರವು ಸ್ತಬ್ಧವಾಗಿ, 
ನಿಸರ್ಗದ ವಿಭೂತಿಯಲ್ಲಿ ಮನಸ್ಸು ಅಪಹೃತವಾಗುವ, ಲಯವಾಗುವ, ತನ್ನ ಇರವಿನ 
ಅರಿವನ್ನು ಕಳೆದುಕೊಳ್ಳುವ ನಿಶ್ಚಿಂತತೆಯ ರೂಪದ ಜೀವನ್ಮುಕ್ತಿಯ ಪ್ರಕೃತಿ ಸೌಂದರ್ಯದ 
ನಿರೀಕ್ಷಣೆಯಲ್ಲಿ ಸುಲಭ ಸಾಧ್ಯ ಎಂಬುದು ಎಲ್ಲ ಭಾವಿಕರಿಗೂ ತಿಳಿದ ವಿಷಯ. ಈ 
ದೃಷ್ಟಿಯಿಂದಲೇ 'ಜ್ಞಾನಿ'ಯಲ್ಲಿ ವಿನಾಯಕರು- 

ಮಲೆನಾಡಿನೈಸಿರಿಗೆ 

ನಿನ್ನ ಕಣ್ಮನವಿತ್ತು 

ಸತಿಸುತರಿಗೆಂದೆದೆಯ ನಲುಮೆಯಿತ್ತು 

ನೀನು ಬಾಳಿದೆ ಜ್ಞಾನ- 

ಕೆಂದು ಎಲ್ಲವನಿತ್ತು 

ಆತ್ಮವನು ಮುನ್ನೀರ ಮೊಳಗಿಗಿತ್ತು. 

(ಬಾಳ ದೇಗುಲದಲ್ಲಿ : ೨೬೫ನೇ ಪುಟ) 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೭೯ * 
ಜ್ಞಾನಿಯ ಕಣ್ಮನಗಳು ಮೊದಲು ಪ್ರಕೃತಿ ಸೌಂದರ್ಯದತ್ತ ಹರಿದುದನ್ನು ಉಲ್ಲೇಖಿಸಿದ್ದಾರೆ. 
ಅದು ಮನುಷ್ಯನ ಸಾತ್ವಿಕ ಸಂಸ್ಕಾರಕ್ಕೆ ಪ್ರಥಮ ಸೋಪಾನವೆಂದು ಅನೇಕರು ಗ್ರಹಿಸುತ್ತಾರೆ. 
'ಬೆಟ್ಟಕುಳಿ'ಯ ಕೊನೆಯ ಭಾಗ ಇದನ್ನು ಪುಷ್ಟೀಕರಿಸುತ್ತದೆ: 

ಹಗಲಿನಲ್ಲಿಯೂ ಸೊಗಯಿಸುವೆನುಯೆಂದಾಸುಧಾಂಶುವಿಲ್ಲಿ 

ಬಾ-ನಗಲಿ ಗುಡ್ಡಮೆಯ್ಗೊಂಡು ಬ೦ದನಿದೊ ಹರಿತವರ್ಣದಲ್ಲಿ; 

ಜಲಧಿಯಲ್ಲಿ ಜಲರೂಪ ಬೇಸರಾಗಿ 

ತೆರೆಗಳಿತ್ತ ಸಾಗಿ 

ತ-ಣ್ಣೆಲು ಮೇಲೆ ಮಲಗಿಹವು ಬೆಟ್ಟವಾಗಿ 

ಹಸಿರು ತಲೆಯ ತೂಗಿ! 

ಆತ್ಮ ಆತ್ಮ ಮಾತಾಡುವ ಮನೆಯಿದು, 

ಪ್ರೀತಿ ಪ್ರೀತಿಯಲಿ ಬಿಟ್ಟಹ ತೆನೆಯಿದು, 

ಧಾತ್ರಿದೇವಿಯೆದೆ ಸೊಬಗಿನ ತೆನೆಯಿದು 

ಜೊಕ್ಕದಲ್ಲಿ ಬಲು ಚೊಕ್ಕ 

ಪರ-ಮಾತ್ಮನೆಡೆಗೆ ಸೋಪಾನ ಪಂಕ್ತಿಯಿದು 

ನೋಡಬಾರ ನನ್ನಕ್ಕ 

("ಮೇಘನಾದ' ೫೧-೫೨ನೇ ಪುಟಗಳು) 

ಪಾವಿತ್ರ್ಯವೇ ಸೌಂದರ್ಯವೆಂದ ಗಾಂಧಿಯವರ ಮಾತನ್ನಲ್ಲಿ ನೆನೆದುಕೊ೦ಡರೆ ಮೇಲೆ 
ಹೇಳಿದ ಶುದ್ಧ ರತಿಯ ಆಲಂಬನವಾಗಲು ಜಡನಿಸರ್ಗದಷ್ಟು ಯೋಗ್ಯವಾದ 
ಪದಾರ್ಥವಿನ್ನೊಂದಿಲ್ಲ ಎಂಬುದು ಚೆನ್ನಾಗಿ ಗೊತ್ತಾಗುತ್ತದೆ. ನಿಸರ್ಗದ ಬೆಟ್ಟ-ಕುಳಿ 
(111115 ೫1611811008) ಎ೦ಬ ಮೊಗವು (ಬಿ.ಹೆಚ್‌.ಶ್ರೀ) ಮರುಳ ಸಿದ್ಧಕವಿ ಹೇಳಿರುವಂತೆ 
`ಜೊಕ್ಕದಲ್ಲಿ ಬಲು ಚೊಕ್ಕ'ವಲ್ಲವೆ? ಈ ಅರ್ಥವನ್ನಿಟ್ಟುಕೊಂಡೇ ಆತನು “ಅದಿತಿ ಸೂಕ್ತ' 
ದಲ್ಲಿ ಇಂತೆಂದ: 

ಲಯವಾದರು ಆಗಬಹುದು, ಆದರು ಅತ್ಯಲ್ಪ ನಷ್ಟ 

ಪುನರುದಯಕ್ಕಿಲ್ಲ ಕಷ್ಟ ಅನಿತ್ಯದಲಿ ಸ್ಪಲ್ಪ ನಿತ್ಯ, 

ಪ್ರಮಿತದೊಳಪ್ರಮಿತ ಕೊಂಚ, ಸುಖ ದುಃಖವ ದಾಟನಿಂತ 

ಆನಂದದ ಅರ್ಥವನ್ನು ಅಂದಾಜಿಸಿ ತೋರಿಸುತಿಹ 

ಭಾಸ್ಪತ್ರೆಯ ಸೂಕ್ಷ್ಮ ಜಾಲ, ಜೀವ-ಜಡಾಶ್ರಯ ವಿಶಾಲ; 

ಆದಿತ್ಕರು ಅರಳಿ ನಿಂತ ಕಲ್ಪ ಕುಸುಮತರು| 

ಬೊಮ್ಮ ಹೊದೆದ ಸಮ್ಮ ಶಕ್ತಿ, ಮಾಯೆ, ಪ್ರಕೃತಿ, ಕಂಡರೂ 


ಮ್‌ 


ಕಾಣಿಸದಿಹ ಕರ್ಮದುಸಿರು; ಗೌಣವಾಗಿ ನಿಂದರೂ 


* ೧೮೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪ್ರಧಾನತೆಯ ಗುಣವ ಹೊತ್ತೆ: ವಿರಾಡಾಗಿ ಬಂದರೂ 

ಬೊಮ್ಮ-ನೀನು ಬೆದರದುಳಿದೆ ಬೆದರಿದರೂ ಅದಿರದಾದೆ! 

ಭಕ್ತಳಾಗಿ ಅವಿಭಕ್ತಗೆ ಸಕ್ತಿಯಿ೦ದ ಬಾಗಿಹೆ- 

ಅವನಂಬರವಾಗಿಹೆ; 

ಅಲಿಪ್ತ ಸನ್ಮಾತ್ರಗೆ ಬಳಿದ ಲೇಪ್ಯ ಲೇಪ, 

ಅವರ್ಣ್ಯ ಚಿನ್ಮಯನು ತೊಟ್ಟ ಸುವರ್ಣ್ಯ ರೂಪ। 

("ಮಂಜುಗೀತ' ೯-೧೦ನೇ ಪುಟಗಳು) 

ಪ್ರಕೃತಿಯನ್ನು ಸಾಧಕನ ಮನಸ್ಸು ಕಲ್ಪಿಸಿಕೊಳ್ಳುವ ಬಗೆಯನ್ನು ಅದಿತಿಯ 
ವರ್ಣನೆಯಲ್ಲಿ ಮೇಲಿನ ಪದ್ಯವು ನಮ್ಮ ಮುಂದಿಡುತ್ತದೆ. ದೇವತೆಗಳೆಲ್ಲ ಪ್ರಕಾಶಸ್ಟರೂಪರು. 
ಅವರ ತಾಯಿ ಅದಿತಿ; ಅರ್ಥಾತ್‌ ಎಲ್ಲ ಬೆಳಕಿನ ಆಕರ. ಧಾತೃ, ಅರ್ಯಮ, ಮಿತ್ರ, 
ವರುಣ, ಇ೦ದ್ರ, ವಿವಸ್ವಂತ, ಪರ್ಜನ್ಯ, ಪೂಷ, ಅ೦ಶುಮಂತ, ಗಭಸ್ತಿಮಂತ, ತ್ವಷ್ಟೃ 
ಮತ್ತು ವಿಷ್ಣು ಎ೦ಬ ದ್ವಾದಶಾದಿತ್ಕರು ಅದಿತಿಯ ಪ್ರಸಿದ್ಧರಾದ ಮಕ್ಕಳು. 

ವಿಶ್ವದ ಬೆಳರ್ಕೊಗವೇ ಅದಿತಿ; ಪ್ರಕೃತಿಯ ಅನ೦ತ ಪ್ರದೇಶವೇ ಅದಿತಿ; ಸ್ವಾತಂತ್ರ್ಯವೇ 
ಅದಿತಿ. ಆದುದರಿಂದ "ಏನನ್ನು ಕೊಡಲೂ ಶಕ್ತಿಯಿಲ್ಲದ್ದು' ಎಂಬ ಅರ್ಥವುಳ್ಳ ಅದಿತಿಯು 
ಎಲ್ಲವನ್ನೂ ಕೊಟ್ಟರೂ ಉ೦ಟಾಗದ ಅಸೀಮ ಆನಂದಕ್ಕೆ ಸಾಧನ ಎಂಬುದೇ ಪ್ರಕೃತಿಯ 
ಅದಿತಿತ್ವವನ್ನು ಕವಿ ಎತ್ತಿ ಹಾಡಲು ಕಾರಣ. ಹೀಗೆ ಆಧುನಿಕ ಕಾವ್ಯ ಪ್ರಪ೦ಚದಲ್ಲಿ 
ಹೊಸಕವಿಗಳು ಶಾಂತಿಯ ಸಂದೇಶವನ್ನು ಹೆಚ್ಚಾಗಿ ಪ್ರಕೃತಿಯ ದರ್ಶನದ ಮೂಲಕ 
ಪಡೆಯಲು ಯತ್ನಿಸಿದ್ದಕ್ಕೆ ಇನ್ನೂ ಎಷ್ಟೋ ಉದಾಹರಣೆಗಳನ್ನು ಕೊಡಬಹುದು. ಆದರೆ 
ಪ್ರಸ್ತುತ ಸಂದರ್ಭಕ್ಕೆ ಇಷ್ಟು ಸಾಕೆಂದು ತೋರುತ್ತದೆ. 

ಡಿ 


೧೮೧ * 


ಕ್ರಿ 
ವೀರ ಸಂದೇಶ 


ಪ್ರಜಾಪ್ರಭುತ್ವದ ಇಂದಿನ ಸ್ವತಂತ್ರ ಆವರಣದಲ್ಲಿ ಜನತೆಯ ವೀರಭಾವದ 
ಉದ್ದೋಧವಾಗುವುದು ದೇಶಭಕ್ತಿಯಿ೦ದ. ಶಾಂತಿ, ಸುಖ, ಸಂತೃಪ್ತಿಗಳನ್ನು ನಾಡಿನಲ್ಲಿ 
ಸ್ಥಾಪಿಸಲು ಬೇಕಾದ ರಾಷ್ಟ್ರನರ್ಮಾಪಕ ಕಾರ್ಯಗಳಲ್ಲಿ ನಾವು ಉತ್ಸಾಹ ಜದ 
ಇಂದು ಸ್ವಾಭಾವಿಕ. ಉತ್ಸಾಹವೇ ವೀರರಸದ ಸ ಸ್ಥಾಯಿ. ಭಾರತ ಹಾಗೂ ಕರ್ನಾಟಕ 
ಮಾತೆಯರನ್ನು ಕುರಿತು ಉಸಿರಿದ ಉತ್ಸಾಹೋದ್ಗಾರಗಳ ಸ್ಫೂರ್ತಿದಾಯಕತೆಗೆ ನಿದರ್ಶನವಾಗಿ 
ಮೊದಲು ಶ್ರೀ ಜಿ.ಆರ್‌. ಪಾ೦ಡೇಶ್ಚರರ "ನಿಜ ಸ್ಟರಾಜ್ಯ ಮುಟ್ಟು' ಎ೦ಬ ಗೀತವನ್ನು 
ತೆಗೆದುಕೊಳ್ಳಬಹುದು. 

ಕಟ್ಟು ಕಟ್ಟು ನಾಡಕಟ್ಟು 

ಲೋಕಮತಕೆ ಪಟ್ಟಗಟ್ಟು 

ನೀತಿ ನಿಯಮಗಳನು ತೊಟ್ಟು 

ಜಾತಿಮತದ ಮದವ ಸುಟ್ಟು 

ಸ್ವಾತಂತ್ರ್ಯದ ಸಮಭಾವದ 

ಭದ್ರವಾದ ತಳಗಟ್ಟು 

ಅದರ ಮೇಲೆ ಲೋಕಮತದ 

ಪ್ರಜ್ವಲಿಪ ಕಿರೀಟವಿಟ್ಟು 

ಕಟ್ಟು ಕಟ್ಟು ನಾಡ ಕಟ್ಟು! 

ಸವಿದೆವೊ೦ಂದು ವರುಷ 

ಸ್ವಾತಂತ್ರ್ಯದ ಹರುಷ 

ಬಡವರೊಡಲ -ಹಸಿವೆ ಬೆಂಕಿ, ನಾಡನೆಲ್ಲ ಸುಟಿತು; 


ಊ 


ಬಡಗಿನ ಕಿಡಿ ಸಿಡಿದು ತೆ೦ಕ ನಾಡನೆಲ್ಲ ಮುಟ್ಟಿತು! 


ಆ 


ಕುರಿಯ ವೇಷದಿ೦ದ ತೋಳ ಕುರಿಮಂದೆಯ ಮುಕ್ಕಿತು: 
ಸಿರಿವಂತರ ಸ್ವಾರ್ಥಿಗಳ ಧುರೀಣತ್ವ ಸೊಕ್ಕಿತು! 


* ೧೮೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ದುರ್ಬುದ್ಧರ ದುರ್ಮಂತ್ರರ ನಿರ್ಭಿಡೆಯಿಂ ಕುಟ್ಟು; 
ಸತ್ಯ-ಶಾಂತಿ-ಸೌಂದರ್ಯದ ಹೊಸನಾಡನೆ ಕಟ್ಟು 
ನಿಜ ಸ್ವರಾಜ್ಯ ಮುಟ್ಟು! 
("ಸುಪಂಥಾ' : ೧೪-೧೫ನೇ ಪುಟಗಳು) 
ಗೀತದ ಅರ್ಥ ಸ್ವಯಂ ಸ್ಪಷ್ಟ ಅದರಲ್ಲಿ ಭಾರತೀಯನೆದೆ ಮೆಚ್ಚುವ ಆದರ್ಶ 
ತತ್ವಗಳ ಉಲ್ಲೇಖವಿದೆ. ಆದರೆ ಅಂಥ ಸ್ವಾತಂತ್ರ್ಯ, ಸಮಭಾವ, ಜಾತ್ಯಾತೀತತೆ, 
ದೀನೋದ್ಧಾರಗಳನ್ನು ಕಾರ್ಯರೂಪಕ್ಕೆ ತರುವ ಪ್ರಯತ್ನಕ್ಕೆ ದುರ್ಬುದ್ದರೂ ದುರ್ಮಂತ್ರರೂ 
ಅಡ್ಡಿಯನ್ನೊಡ್ಡಿದ್ದರಿ೦ದ ಭಾರತೀಯ ಕೆರಳುತ್ತಾನೆ. ಲಂಚ ವ೦ಚನೆಗಳೆ೦ಂಬ ರೋಗಗಳೀಗ 
ನಮ್ಮ ರಾಷ್ಟದ ಆರೋಗ್ಯವನ್ನು ಹಾಳು ಮಾಡುತ್ತಿರುವುದು, ನಮ್ಮೆಲ್ಲರ ಅನುಭವಕ್ಕೆ 
ಬ೦ದ ವಿಷಯ. ಸತ್ಯ, ಶಾಂತಿ, ಸೌಂದರ್ಯಗಳು ಪ್ರಕಾಶಿಸುವ ರಾಜಕೀಯ, ಆರ್ಥಿಕ, 
ಶೈಕ್ಷಣಿಕ್ಕ ಸಾಮಾಜಿಕ ಮತ್ತು ಔದ್ಯಮಿಕ ಸಂಸ್ಥೆಗಳನ್ನು ಕಟ್ಟುವ ನಮ್ಮ ಪ್ರಯತ್ನವು 
ಪಂಚವಾರ್ಷಿಕ ಯೋಜನೆಗಳ ರೂಪದಲ್ಲಿ ಸಾಗುತ್ತಿರುವುದೂ ಸುವೇದ್ಯ. ಹಾಗೇ ಆ 
ನಮ್ಮ ಪ್ರಯತ್ನ ಅಸಮರ್ಪಕವಾಗಿ ನಡೆಯಲಾರಂಭಿಸಿದ್ದೂ ನಮಗೆ ಗೊತ್ತಿದೆ. ಅಂಥ 
ಅಸಮರ್ಪಕತೆಗೆ ನಮ್ಮ ಜನರಲ್ಲಿಯ ಹಲವರ ದುರ್ಬುದ್ಧಿ ಅಥವಾ ಸ್ವಾರ್ಥೈಕಪರಾಯಣತೆ 
ಹಾಗೂ ದುರ್ಮಂತ್ರ ಇಲ್ಲವೆ ಕಪಟಕಾರಸ್ಥಾನಗಳೇ ಕಾರಣವೆ೦ಬುದು ಗೊತ್ತಾದ ನಮಗೆ 
ಎಷ್ಟೋ ವೇಳೆ ಮೇಲೆ ಹೇಳಿದಂತೆ ಸಿಟ್ಟು ಬಂದು, ದುಷ್ಟಶಕ್ತಿಗಳನ್ನು ಕಟ್ಟಿ ಕೆಡೆಯುವ 
ವೀರಾವೇಶ ಉಂಟಾದದ್ದು ಉ೦ಟು. ಅಂಥ ವೀರಾವೇಶದ ಒಂದು ಬಗೆಯನ್ನು ಮೇಲಿನ 
ಪದ್ಯವು ವ್ಯಕ್ತಪಡಿಸುತ್ತದೆ. ಪದ್ಮದ ಟಕಾರಾ೦ತ್ಯಪ್ರಾಸವು ದಿಟ್ಟತನದ ಗಟ್ಟಿತನವನ್ನು ಬಲವಾಗಿ 
ಧ್ವನಿಸುತ್ತದೆ. 
ಇದೇ ಮೇರೆಗೆ ಕಳೆಗುಂದಿದ ನಮ್ಮ ನಾಡಿನಲ್ಲಿ ಚೈತನ್ಯ ಪುಟದೇಳಲಿ ಎಂಬ 
ಭಾವದಿಂದ “ದಂಡನಾಯಕ ಬಸವ ಬಾ' ಎಂದಿದ್ದಾರೆ ಗ೦ಗಪ್ಪನವರು: 
ಸಿರಿಯು ಬಡವರ ನೆತ್ತರದ ಹಸಿ- 
ಕುಂಕುಮದ ಹಣೆಗಿಡುತಿದೆ, 
ನಿರತ ದುಡಿಯುವ ಕರ್ಮಯೋಗಿಗ- 
ಳೆದೆಗೆ ಬಾಣವ ಖಿಡುತಿದೆ. 
ಮಾನವನ ಹೃಚ್ಛರಧಿಮಥನದಿ 
ಕಾಳಕೂಟವು ಹುಟ್ಟಿದೆ; 
ದೀನಜನತೆಯು ವಿಷದ ಧೂಮದ 
ಕತ್ತಲೊಳು ಕಂಗೆಟ್ಟಿದೆ. 
ತಮದ ಗುಣಗಳ ತಮದ ಪಟಲವ 
ಪರಿದು ಬಾ ಬಾ ಬಸವನೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೮೩ * 


ವಿಮಲ ಭಕ್ತಿ ಪ್ರೇಮ ಕ್ರಿಯೆಗಳ 
ಸೂರ್ಯ ಬಾ ಬಾ ಬಸವನೆ, 
ನಾಡಿನೇಳಿಗೆಗಾಗಿ ಬಾಳಿದ 
ದಂಡನಾಯಕ ಬಸವ ಬಾ 
ನಾಡ ನಾಡಿಗಳಲ್ಲಿ ನೂತನ 
ಚೇತನೆಯ ತುಂಬಿಸಲು ಬಾ 
("ಕಲ್ಯಾಣಕ್ರಾಂತಿ' : ೨೦-೨೫ನೇ ಪುಟಗಳಲ್ಲಿ) 
ಮೇಲಿನ ಆಯ್ದ ನುಡಿಗಳು ಪ್ರಾರ್ಥನಾರೂಪದಲ್ಲಿದ್ದರೂ, ಭಾರತದ ಆಧುನಿಕ 
ಪರಿಸ್ಥಿತಿಯನ್ನು ಚಿತ್ರಿಸಿ, ಆ ಹಿನ್ನೆಲೆಯಲ್ಲಿ ದಂಡನಾಯಕನಾಗಿ ಬಾ ಎಂದು ಬಸವನಿಗೆ 
ಆಮಂತ್ರಣವಿತ್ತದ್ದು ಕೆಚ್ಚನ್ನು ಹೊಟ್ಟೆಯಲ್ಲಿ ಸಾಕಷ್ಟು ತು೦ಬಿಕೊ೦ಡಿದೆ. ಇದು ವೀರಕ್ಕೊಂದು 
ಆಹ್ವಾನ. ಮೂವತ್ತ ಮೂರು ಕೋಟಿ'ಯಲ್ಲಿ ಬರುವ 
ಡಿಂಭಗಳನೊಡೆದು ಬನ್ನಿ, ಕಂಭಗಳನೊಡೆದು ಬನ್ನಿ! 
ಮೈಯಲ್ಲಿ ಮಡಗದಿರಿ, ಮನದಲ್ಲಿ ಅಡಗದಿರಿ, 
ತಾಯಿ ಇದೊ ಬಂದೆವೆನ್ನಿ 
ನಾ ಪಡೆದ 
ಮೂವತ್ತು ಮೂರು ಕೋಟಿ! 
("ಗರಿ' : ೫೧ನೇ ಪುಟ) (ಬೇಂದ್ರೆ) 
ಎ೦ಬ ಸಾಲುಗಳು ಶೋಕ-ಸಂತಾಪಗಳ ಸೌದೆಯಿ೦ದ ಪುಷ್ಟ್ಪವಾಗಿ ಕೊನೆಯಲ್ಲಿ 
ಪ್ರಜ್ವಲಿಸುವ ವೀರಾವೇಶದ ಕರೆಯನ್ನು ಪ್ರಕಟಿಸುತ್ತವೆ. “ನರಕುರಿಗಳಂತಿರುವ ಮಕ್ಕಳೇ 
ನರಸಿಂಹರಾಗಿ ಅವತರಿಸಿರಿ' ಎಂಬ ಗರ್ಜನೆ ಹೃದಯವನ್ನು ಹೊಡೆದೆಬ್ಬಿಸುತ್ತದೆ. 
ಗ್ರಾಮಸಿ೦ಂಹಗಳನ್ನು ಅರಣ್ಯಸಿ೦ಹಗಳನ್ನಾಗಿ ಮಾರ್ಪಡಿಸುವ ವೀರ ಕಲೆಗಾರಿಕೆ ಮೇಲಿನ 
ಐದು ಸಾಲುಗಳಿಗಿರುವುದು ಹೊಸಗನ್ನಡ ಕಾವ್ಯಕಲೆಯ ಪ್ರತಿಭಾ ವೈಶಿಷ್ಟ್ಯಕ್ಕೊಂದು 
ಅದ್ವಿತೀಯ ಉದಾಹರಣೆ. ಅವುಗಳ ಅರ್ಥರಭಸವನ್ನು ಪದಗಳು ನಾದ ಸಾಮರ್ಥ್ಯ 
ಇಮ್ಮಡಿ-ಮುಮ್ಮಡಿ ಹೆಚ್ಚು ಮಾಡಿ ನಮ್ಮೆದುರು ಹಾಯಿಸಿರುವುದು ನರ-ನಾಡಿಗಳಲ್ಲಿ 
ವೀರ ಭಾವದ ವಿದ್ಯುತ್ತಂಚಾರವನ್ನು ಯಾರಿಗಾದರೂ ಮಾಡಿಸದಿರದು. ವೀರರಸವೇ 
ಮೂರ್ತಿವತ್ತಾಗಿ ಎದುರಾಯಿತೇ9? ಎಂಬ ಭಾವಸ್ಪಂದ ಹೃದಯದಲ್ಲಿ ಉಂಟುಮಾಡಬಲ್ಲ 
ಇತರ ನಿದರ್ಶನಗಳತ್ತ ಹೊರಳೋಣ: 
ಪಂಡಿತನೆ ಪಂಡ ಅಥವಾ ಪುಂಡ ಪಶು ಕಲಿಯ 
ಖಂಡದಲಿ; ಮೇದಸ್ಸು ಮೇದಸ್ಸು; ಎಜ್ಞಾನ- 
ಮುಂಡುತರ್ಕವಪಾಯಮಾನವೀ ಯಜ್ಞಕ್ಕೆ; 


* ೧೮೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ದಂ೦ಡವೇದದ ಸೂಕ್ತವನುವಾಕ: ಮು೦ಂಡವೆ ಪು- 

ರೋಡಾಶಪಿ೦ಡ-ಖಂಡನದ ಖಂಡಿತ ಸಾಮ- 

ಗಾನ; ನೃತ್ಯ ಪ್ರೇತನೃತ್ಯ! ಜಯ ಚಂಡಿಕೇ, 

ಚೆ೦ಡಿಕೆಯ ಮೊದಲೆ ಕತ್ತರಿಸಿಹೆ ನಿನ್ನಡಿಗೆ! 

ಭಾರತೋದ್ಧಾರಕ್ಕೆ ಬಾರ ಭಂಗಿನಿ, ಗುಡಿಸು 

ಕೌರವ್ಯ-ಬೌರವ್ಯ-ರೌರವ್ಯ ರಂಪಗಳ; 

ಹೊಸ ಹುಟ್ಟ ಹೊಟ್ಟೆಯಲಿ ಹೊತ್ತ ಬಸಿರಿನ ಬಯಕೆ 

ತೀರಲಿಂದೇ ಬಂದು ನಿಲ್ಲು ಜಗದಂಬೆ ಬಾ- 

ಯುಂಟೆಂದೆ ಬೊಗಳುವರ ಮೂಕಿಸುವ ಮೂಕಾಂಬೆ! 

(ನವ್ಯದ್ವನಿ-೧೩ನೆಯ ಪುಟ) 

“ಕ್ಷೇತ್ರದಲ್ಲಿ ಯಾತ್ರಿಕರನ್ನು ಸುಲಿದುಂಬ ಪ೦ಡರಂತಿದ್ದಾರೆ ನಮ್ಮ ತಜ್ಞರನೇಕರು. 
ಅಂಥವರು ವಧ್ಯರು. ದುಷ್ಟ ಸಂಹಾರಕ್ಕಾಗಿ ಮಾಡುವ ನರಮೇಧಕ್ಕೆ ಅಂಥ 
ವಂಚನಾವಿದಗ್ಗರು ತಕ್ಕ ಪಶುಗಳು. ಅವರು ಅನ್ಯಾಯಾರ್ಜಿತಗಳನ್ನುಂಡು ಬೆಳೆಸಿಕೊಂಡ 
ಬುದ್ಧಿಮತ್ತೆಯೇ ಆ ಯಜ್ಜಾಗಿಗೆ ಸುರಿವ ತುಪ್ಪ ಅದಕ್ಕಾಹುತಿ ಚ ಎಜ್ಞಾನದ 
ಹೆಸರಿನಲ್ಲಿ ಆ ತಜ್ಞರು ಮಾಡುತ್ತಿರುವ ಕುತರ್ಕವೆಂಬ ವಪೆ ಸಿದ್ಧವಾಗಲಿ. ಅಪರಾಧಿಗಳನ್ನು 
ದಂಡಿಸುವ ದಂಡನೀತಿ ಸೂತ್ರಗಳು ಯಜ್ಞದಲ್ಲಿ ಹೇಳುವ ಮ೦ತ್ರದ ಸ್ಥಾನವನಾಕ್ರಮಿಸಲಿ: 
ಸಾಮಗಾನದ ಸ್ಥಾನದಲ್ಲಿ ಅವರ ವಾದವನ್ನು ಖಂಡಿಸುವ ಖಂಡಿತೋಕ್ತಿಯ 
ನ್ಯಾಯನಿರ್ಣಯಗಳಿರಲಿ ಚ೦ಡಿಯೇ, ನಿನಗೆ ಜಯವಾಗಲಿ. ಹಳೆಯ ನಾಗರಿಕತೆಯ 
ಚಿಹ್ನವಾದ ತಲೆಗೂದಲನ್ನು ನಾನು ನಿನಗೆ ಮೊದಲೇ ಅರ್ಪಿಸಿಬಿಟ್ಟಿದ್ದೇನೆ. ಆ ಈ 
ಯೋಜನೆಗಳ ಕಾರ್ಯಾಚರಣೆಯಲ್ಲಿ ಲಕ್ಷಣಗಳನ್ನು ಲಕ್ಷಿಸದೆ ನು೦ಗಿ-ನೀರು ಕುಡಿಯುವ 
ಕಪಟನಾಟಕಸೂತ್ರಧಾರರೆಂಬ ಕಸಗಳನ್ನು ಭಾರತದಿ೦ದ ದೂರ ಗುಡಿಸಿ ಒಗೆ. ಅವರ 
ಭಾಷಣದ ಬೊಬ್ಬೆಯಿನ್ನಡಗಲಿ, ನವಭಾರತ ನಿರ್ಮಾಣವನ್ನು ಹೃದಯಗರ್ಭದಲ್ಲಿಟ್ಟುಕೊ೦ಡ 
ನಿನ್ನ ಬಯಕೆಯು ಈ ಅಸುರರನ್ನು ಸಂಹರಿಸುವುದರ ಮೂಲಕ ತೀರಲಿ” ಈ ಮಾರಣ 
ಹೋಮದ ಭಾಷೆಯಲ್ಲಿ ರುದ್ರವೀರದ ಆವೇಶವಿದೆ; ಪ್ರಾರ್ಥನೆಗೆ ಪಾತ್ರಳಾದ ಚ೦ಡಿಯ 
ಚಂ೦ಡಪರಾಕ್ರಮದ ಆವೇದನೆಯಿದೆ. ಪ್ರಾರ್ಥಿಸುವ ಭಕ್ತನೇ ಚ೦ಂಡಿಯ ಅವತಾರ ತಾಳಿ 
ಮಾತಾಡುವಂತಿದೆ. ಜೋರತಜ್ಞರ ಮುಂಡವನ್ನು ಹಿಟ್ಟಿನುಂಡೆ ಮಾಡಿ ಚ೦ಡಿಯನ್ನು 
ತೃಪ್ತಿಗೊಳಿಸುವ ಮಹಾನರಮೇಧಕ್ಕೆ ಹಾಕಬೇಕು. ಅವಳ ಗಣಗಳಾದ ಪ್ರೇತಗಳು ಆನಂದಿಸಿ 
ಕುಣಿಯಬೇಕು-ಎಂಬುದು ಆವೇಶದ ಪರಾಕಾಷ್ಟೆ ವೀರಕ್ಕೆ ರೌದ್ರಕೊಟ್ಟಷ್ಟು ಪುಷ್ಟಿಯನ್ನು 
ಇನ್ನಾವುದೂ ಕೊಡದು ಎ೦ಬುದನ್ನು ರನ್ನನ `ಗದಾಯುದ್ಧ'ವನ್ನು ಓದಿದವರಿಗೆ ಹೊಸದಾಗಿ 
ಹೇಳಬೇಕಾಗಿಲ್ಲ. 


ನಾವಿಂದು "ಸ್ವಾತಂತ್ರ್ಯ' ಎಂಬ ರಾಜಕೀಯ ಮೌಲ್ಯವನ್ನು ಎತ್ತಿ ಹಿಡಿದಿದ್ದೇವೆ. 
ನಮಗಿಂದು ದಾಸ್ಯವು ಅಸಹ್ಯದ ವಸ್ತು. ಇತಿಹಾಸದ ನಾನಾ ಬದಲಾವಣೆಗಳ ಫಲವಾಗಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೮೫ * 


ಈ ಹಿಂದೆ ನಾವೆಲ್ಲ ಪರರ ಆಳಿಕೆಗೆ ಒಳಪಟ್ಟದ್ದೆವು. ರಾಜಕೀಯ ಸ್ವಾತಂತ್ರ್ಯವನ್ನು 
ಗಳಿಸಿದ್ದ ನಮ್ಮ ಜನತೆಯೀಗ ಆರ್ಥಿಕ, ಸಾಮಾಜಿಕ, ನೈತಿಕ ಸ್ವಾತಂತ್ರ್ಯಗಳನ್ನು ರೂಪಿಸಲು 
ಹೆಣಗುತ್ತಿದೆ. ಶತಮಾನಗಳಿ೦ದ ಬೆಳೆದು ಬ೦ದ ನಮ್ಮ ಮಾನಸಿಕ ಆವರಣದಲ್ಲಿ ದಾಸ್ಯದ 
ಯಾವ ಅಂಶವೂ ಇರದಂತೆ ಮಾಡಬೇಕೆನ್ನುತ್ತಿದ್ದೇವೆ; ಸ್ವತಂತ್ರವಾಗಿ ಯುಕ್ತಾಯುಕ್ತ 
ವಿವೇಕವನ್ನು ಕಂಡುಕೊಳ್ಳುವ ಶಿಕ್ಷಣಬೇಕೆನ್ನುತ್ತಿದ್ದೇವೆ; ಸ್ವಾಚ್ಚಂದ್ಯದಷ್ಟೇ 
ಅಂಧವಿಧೇಯತೆಯೂ ಹಾನಿಕರ ಎಂದು ನಾವಿಂದು ನಂಬಿದ್ದೇವೆ. ಯಾವ ಕ್ಷೇತ್ರದಲ್ಲೂ 
ನಮಗಿಂದು ನಿರಂಕುಶ ಪ್ರಭುತ್ವಬೇಡ. ನಿರಂಕುಶತೆ ಎಲ್ಲಿ ಕಂಡು ಬ೦ದರೂ ನಾವಿಂದು 
ಪ್ರತಿಭಟಿಸಲಾರಂಭಿಸಿದ್ದೇವೆ. ಶ್ರೀ ಕೋ. ಚನ್ನಬಸಪ್ಪನವರ “ನಿರಂಕುಶಾಧಿಕಾರಕ್ಕೆ” ಎಂಬ 
ಕವನ ಈ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ ಬಗೆಯನ್ನೀಗ ನೋಡೋಣ: 

ಧೂರ್ತ ದೈತ್ಯ ದೌರ್ಜನ್ಯಮಂ ನಿಲಿಸು ಓ ನಿಲಿಸು। 

ಗುಂಡಿಕ್ಕಿ ಕೊಂದು ಹಣಿದು ಮಣಿಸುವೆನೆಂಬ ಪೊಳ್ಳು 

ಹುಸಿ ಹುಮ್ಮಸದು ಬೇಡ; ನಿನ್ನಿರುವಿಕೆಗದೆ ಮುಳ್ಳು 

ಉಳಿವಾಸೆ ಇರ್ದೊಡಾ ಜನತೆಯಾಕಾಂಕ್ಷೆಯಂ ಸಲಿಸು! 

ಇಲ್ಲದಿರೆ, ಪ್ರಲಯಜ್ವಾಲೆಯ ಪೋಲ್ವ ಕುಪಿತ ಪ್ರಜಾಇಷ್ಟ 

ನಿನ್ನಂಥ ನೂರಾರು ಜಿಗಳೆಗಳ ನೆಕ್ಕಿ ನುಂಗುವುದು; 

ತುಳಿಯುವೆನ್‌ ಎ೦ಬ ನಿನ್ನ ಕಾಲನ್‌ ಕಚ್ಚಿ ಅಗಿಯುವುದು; 

ಮಹಾ ಹಿಮರಾಶಿ ಕೊಚ್ಚಿ ಬರೆ ತಡೆಯುವುದೆ ರಾಜದಂಡದ ಕಾಷ್ಠ? 

ಕೆನ್ನೂಟದೊರೆಗೆಯ್ದ ಅನುಚಿತ ಶಾಸನವಗೈಯುವೆಯಾ? 

ಹಿ೦ದೆ ನಿನ್ನಂತೆ ನೂರಾರು ರಾಜರ್‌ ಜನರೊಡನೆ ಕಾದಿ 

ತಮ್ಮವಸಾನವನೆ ಆಮಂತ್ರಿಸಿದ ಕರುಣಕಥೆ ಕೇಳೆಯಾ। 

ನಿರಂಕುಶಾಧಿಕಾರಮನ್‌ ಬಯಸಿಕೊಳ್ಳದಿರು ಶವ ಬೂದಿ! 

ಜನತೆಯದನಣಿಗೆಯ್ಯುತ್ತಿದೆ ಚಂದನವ ಕಡಿದೊಟ್ಟ 

ಬಿಡುಗಡೆಯ ಸಾರುವುದು ಬ೦ಧನದ ಬೇಡಿಗಳ 

ಪುಡಿಕುಟ್ಟಿ 

("ಪ್ರಾಣಪಕ್ಷಿ' ೫೦ನೇ ಪುಟ) 

ಈ ವಚನರಚನೆಯಲ್ಲಿ ವೀರತನದ ಕಡುಪು. ಕಟ್ಟಾಯಗಳು ತುಂಬಿವೆ. ಮನಸ್ಸಿಯಾಗಿ 
ನಿರಂಕುಶಾಧಿಕಾರವನ್ನು ನಡೆಸಲು ಬರುವ ರಾಜನನ್ನು ಇಲ್ಲಿ ಸಾಂಕೇತಿಕವಾಗಿ ಗ್ರಹಿಸಿದರೆ, 
ಈ ಯುಗಧರ್ಮ ಪ್ರಜಾಧಿಕಾರವನ್ನು ಎತ್ತಿ ಹಿಡಿದಿರುವುದನ್ನು ಗಮನಕ್ಕೆ ತಂದುಕೊಂಡರೆ, 
ಪದ್ಯದ ವೀರಾವೇಶದೊಡನೆ ನಮ್ಮ ಮನಸ್ಸು ಸಮರಸವಾಗಿ ಅದರ ವೀರಸ೦ದೇಶವನ್ನು 
ಅರಗಿಸಿಕೊಳ್ಳಲು ಶಕ್ತವಾಗುತ್ತದೆ. ವ್ಯಕ್ತಿಯ ದಾಸ್ಯದಲ್ಲಿರಲು ಸಮಷ್ಟಿ ಒಪ್ಪದೆಂಬುದು 
ತಾತ್ಪರ್ಯವಾದರೂ ಆ ತಾತ್ಟ್ಚರ್ಯವು ತನ್ನ ಪ್ರಕಟನ ಶೈಲಿಯ ಬಲದಿಂದ ಸ್ಥಾತಂತ್ರ್ಯದ 


* ೧೮೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಇತರ ಅಲೆಗಳನ್ನೂ ನಮ್ಮ ಹೃದಯ ಸಮುದ್ರದಲ್ಲಿ ಎಬ್ಬಿಸಬಲ್ಲುದಾಗಿದೆ. ಅಂಥ ಅಲೆಗಳನ್ನು 
ಶ್ರೀ ಭುಜೇ೦ಂದ್ರ ಮಹಿಷವಾಡಿಗಳ 'ಹಿಂದುಳಿದುಹುರುಳಿಲ್ಲ' ಎ೦ಬ ದಿಟ್ಟ ನುಡಿಯಲ್ಲಿ 
ಚೆನ್ನಾಗಿ ಕಾಣಬಹುದಾಗಿದೆ: 

ತರುಣರಾ ಮುನ್ನಡೆಗೆ ಮಾರ್ಗವದು ಮಾಡಲ್ಕೈೆ 

ವಿಧವೆಯರ ಸಧವೆಯರ ಯಾತನೆಯ ಬಿಡಿಸಲ್ಕೆ 

ಜಾತಿಯಾ ಭೂತವನೆ ಹೊಡೆದಾಚೆ ಹಾಕಲ್ಕೆ 

ನೀತಿಯಾ ದೇವರನೆ ನೆಲೆಯಾಗಿ ನಿಲಿಸಲ್ಕೆ 

ಹತ್ತಾಗಿ ಹರಿದವರನೊಂದಾಗಿ ಮಾಡಲ್ಕೆ 

ಹೋಗಿಹರು ತ್ಯಾಗಿಗಳು ಮುಂದೋಡಿ ಅವರೆಡೆಗೆ 

ಬೆ೦ದಿರುವ ನೊಂದಿರುವ ಮಾನವರ ಬಳಿ ಬಳಿಗೆ! 

ಮುಂದಿರುವ ಮಂದೆಯನು ಕೂಡಲಿಕೆ ನಡೆ ಮುಂದೆ 

ತ್ಯಾಗಿಗಳ ಬಗೆಯಲ್ಲಿ ಸಾಗಲಿಕೆ ನಡೆಮುಂದೆ! 

ನಡೆ ಬೇಗ ನಡೆ ಬೇಗ ತಡಮಾಡಿ ಫಲವಿಲ್ಲ! 

ಓಡೋಡು ಮುಂದೋಡು ಹಿಂದುಳಿದು ಹುರುಳಿಲ್ಲ!! 

(ಮಾಯಾಮಂದಿರ ೨೦-೨೧ನೆಯ ಪುಟ) 

ಈ ಸಾಲುಗಳಲ್ಲಿ ನವಭಾರತದ ಸಾಮಾಜಿಕ ಸದಾದರ್ಶಗಳ ಪಟ್ಟಿಯೇ 
ಬ೦ದಿದೆಯೆನ್ನಬಹುದು. ಈ ಸದಾದರ್ಶಗಳೊಂದೊಂದನ್ನೂ ಸಾಧಿಸಲು ಹೊರಡೆಂದು 
ಸಾಮಾಜಿಕನನ್ನು ಕವಿ ಹುರಿದುಂಬಿಸುತ್ತಾನಿಲ್ಲಿ. “ಉತ್ತಿಷ್ಠತ ಜಾಗ್ರತ, ಪ್ರಾಪ್ಯವರಾನ್ನಿಬೋಧತ' 
ಎಂಬ ಹಳೆಯ ಜನಜಾಗೃತಿಯ ಸಂದೇಶದಂತೆಯೇ ಈ ಹೊಸ ಪದ್ಯವಾದರೂ 
ಅಯತ್ನಶೀಲರನ್ನು ಹೊಡೆದೆಚ್ಚರಿಸಿ, ಮೇಲೆ ಹೇಳಿದ ಸಾಮಾಜಿಕ ಸಿದ್ಧಿಗಳಿಗಾಗಿ ಹೋರಾಡಲು 
ಬಲವಾಗಿ ಪ್ರೇರಿಸುತ್ತದೆ. "ಓ ನನ್ನ ಜನವೇ' ಎ೦ಬ ಪದ್ಯದಲ್ಲಿ ಶ್ರೀ ಗೋಪಾಲಕೃಷ್ಣ 
ಅಡಿಗರು ಕೊಟ್ಟ ಕರೆಯನ್ನೀಗ ಕೇಳೋಣ: 

ಓ ಬನ್ನಿ ಜನವೆ, ಕನ್ನಡ ನಾಡ ಗಡಿಮೂಲೆ 

ಮೂಲೆಯಿಂದ, 
ಹಳ್ಳಿ ಪಟ್ಟಣಗಳಿಂದ: 

ಮೈಸುರೋ, ಮಂಗಳೂರೋ, ಧಾರವಾಡವೋ 

ರಾಯಚೂರೋ-ಎಂಟು ದಿಕ್ಕಿನಿಂದ 

ಮುಳುಗಿದೀ ಕನ್ನಡವನೆತ್ತುವೊಮ್ಮನ ಮಿಣಿಯ 

ಬಿಗಿವ,. ಎಳೆಯುವ, ಗೆಲುವ ಭಾವದಿಂದ. 

ಬನ್ನಿರೋ ಬನ್ನಿ, ನನ್ನೆದೆಗೆ ಬನ್ನಿ[ 

("ನಡೆದು ಬ೦ದ ದಾರಿ' ೬೪-೬೫ನೇ ಪುಟ) 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೮೭ * 


ಈ ಸುಶ್ಲಿಷ್ಟ ಪಂಕ್ತಿಗಳು ಕನ್ನಡ ನಾಡಿನ ಹೃದಯ್ಯೆಕ್ಯವನ್ನು ಸಾಧಿಸಲು 
ಪ್ರಯತ್ನಿಸಬೇಕೆಂಬ ಸಂದೇಶವನ್ನು ಜನತೆಗೆ ಕೊಟ್ಟಿವೆ. ಕರ್ನಾಟಕ ಏಕೀಕರಣವು ಕವಿಗಳ 
ಸ್ಥಾಯಿಯಾದ ರಸವಲ್ಲವೇ? ಈ ರಸದ ವೀರ್ಯವತ್ತೆಗೆ “ಒ೦ದೇ ಕರ್ನಾಟಕ' ಮತ್ತೊಂದು 
ನಿದರ್ಶನ: 

ಇಂದೇ ಮುಂದೇ ಎಂದೇ ಕರ್ನಾಟಕ ಒಂದೇ 

ಜಗದೇಳಿಗೆಯಾಗುವದಿದೆ ಕರ್ನಾಟಕದಿಂದೆ 

ಇಲ್ಲಿಯ ಜನ-ಮನ-ಭಾಷೆಯು ಕನ್ನಡವದು ಒಂದೇ 

ಒಂದೇ ಜನವೂ ಮನವೂ ಕನ್ನಡಿಗರು ಎಂದೇ 

ಕುಲವೊಂದೇ ಸ್ಥಲವೊಂದೇ ನೀತಿಯ ನೆಲೆಯೊಂದೇ 

ಹೀಗೆನ್ನದ ಹೆರವರು ಅವರಿದ್ದರು ಒಂದೇ 

ಇರದಿದ್ದರು ಒಂದೇ! 

ಕನ್ನಡವೆಂದೂ ಒಪ್ಪದು ಕರ್ನಾಟಕ ನಿಂದೇ 

ಒಂದೇ ಒಂದೇ ಒಂದೇ ಕರ್ನಾಟಕ ಒಂದೇ 

ಕನ್ನಡ ಮಾತೇ ಮಾತೆಯು, ಕರ್ನಾಟಕ ಒಂದೇ 

ಅದು ದೈವತ ಅದು ಜೀವಿತ ಒಪ್ಪಿಹೆವದುವೆಂದೇ 

ನಮ್ಮದು ನಿಮ್ಮದು ಅವರದು ಈ ಆಸಿ ಪಾಸ್ತಿ. 

ನಾಡಿನ ತಾಯಿಗೆ ಸೇರಿದೆ, ಬೇರೆಯ ಮನೆ ನಾಸ್ತೀ 

ಕನ್ನಡ ಕಾಯಕದಲ್ಲಿಲ್ಲವು ಕಮ್ಮಿ ಜಾಸ್ತೀ 

ಇದನೊಪ್ಪದ ಹೆರವರು ಅವರಿದ್ದರು ಒಂದೇ 

ಇರದಿದ್ದರು ಒಂದೇ 

ಕರ್ನಾಟಕ ಹಿತ-ವಿಹಿತವು ಕನ್ನಡ-ಕುಲದಿಂದೇ 

ಒಂದೇ ಒಂದೇ ಒಂದೇ ಕರ್ನಾಟಕ ಒಂದೇ 

(ಬೇಂದ್ರೆಯವರ “ಗಂಗಾವತರಣ' ೪೨ನೇ ಪುಟ) 

ಈ ವೀರ ಘೋಷವು ಅಪೂರ್ವ ಚೈತನ್ಯದಾಯಕವಾಗಿದೆ. ಇದರದು ಶಾಪಾನುಗ್ರಹ 
ಶೈಲಿ. ಇಲ್ಲಿ ಭಾವದ ತೂಕ, ಹೃದಯದ ನಿಶ್ಚಯ, ದೈರ್ಯರಭಸಗಳು ಒಂದನ್ನೊಂದು 
ಒತ್ತಿಕೊಂಡು ಬ೦ದು ಹೊರ ಹರಿದಿವೆ. ಜೀವನವನ್ನು ರೂಪಿಸಬಲ್ಲ ಸಾಹಿತ್ಯ ಶಕ್ತಿಗೆ 
ಇಂಥ ಮಾರ್ಮಿಕವಾದ ಉತ್ತೇಜನ ಗತಿಯಿರುತದೆ, ನಿರ್ಭಿಡೆಯ ಧಾಟಿಯಿರುತದೆ. 
ಕರ್ನಾಟಕದ ಜೀವನಧರ್ಮವನ್ನು ಸಾರುವ ಈ ಸಾಹಿತ್ಯ ಧರ್ಮವೇ ಎಳೆಯ 
ಕರ್ನಾಟಕವನ್ನು ಬೆಳೆಯಿಸಿ ಕಟ್ಟ ನಿಲ್ಲಿಸ ಬಲ್ಲುದಾಗಿದೆ `ರಣಭೈರವಿ'ಯಲ್ಲಿ ಶ್ರೀ ವಿ.ಜಿ. 
ಭಟ್ಟರ ಗರ್ಜನೆಯೂ ಜೋರಾಗಿದೆ. 


* ೧೮೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸರಿ ಹಿಂದೆ ಸರಿ ಹಿಂದೆ ಸರಿ ಹಿಂದೆ ಗಂಡೆ 

ಗಂಡಲ್ಲ ಹೆಣ್ಣು ನೀನೆಂಬುದನು ಕಂಡೆ 

ನಾಡೆಲ್ಲ ಸೆರೆಯೊಳಿರೆ ತೋಳೆರೆಯು ಬೇಕೆ? 

ಕ್ಟಾಮ ಏಷ ಕುಡಿಯುತಿರೆ ತುಟಿಯ ಸೊದೆಯೇಕೆ? 

ಕಲಿ ತಬ್ಬಿರಲು ಮೈಯ ಹೆಣ್ಣಲ್ಲ ಹೆಣ್ಣು 

ನಾನಿಂದು ಭೈರವಿಯು ಹರನ ಕಿಡಿಗಣ್ಣು 

ಹೆಳಲು ಹಾವಾಗಿಹುದು ಅರಿ-ಮಾ೦ಸ ಮುಡಿವೆ 

ನಾಲಿಗೆಯು ಕೇಸುರಿಯು ಕೆನ್ನೀರ ಕುಡಿವೆ 

ಕಹಳೆಯಾಗಿದೆ ಕ೦ಠ ಎದೆ ಸೂಲ ಸಾಲೆ 

ಮೂರ್ತಿಗೊಂಡಿಹುದೆನ್ನೊಳಿದೊ ರುದ್ರಲೀಲೆ 

ಕೈಗಳಲಿ ಪಾ೦ಚಜನ್ಯವು ಗಂಡುಗೊಡಲಿ 

ಕಣಕಿಳಿದಿಹೆನು ಹೆಣ್ಣು ಜಯ ಸಿಗಲಿ ಬಿಡಲಿ 

ಗ೦ಡಸಾದರೆ ಗಂಡೆ ನೀನಿಂದು ರುದ್ರ 

ಬೆಂಡೆದೆಯ ಬೂಚಿಯಿರೆ ಕ್ರಿಮಿಕೀಟ ಕ್ಷುದ್ರ! 

("ರಕ್ತಾಂಜಲಿ' : ೭-೮ನೇ ಪುಟ) 

“ಪೌರುಷರಸಃ ಸ್ತ್ರೀಣಾಂ ಕುತಃ ಸಿಧ್ಯತಿ?' ಎಂದ ಜಯದೇವನ ಮಾತಿನಂತೆ 
ಜಗತ್ತಿನಲ್ಲಿಯೇ-ಅದರೆಲ್ಲೂ ಹೆಚ್ಚಾಗಿ ಭಾರತದಲ್ಲಿ-ವೀರ ಕಾರ್ಯಗಳಿಗೆ ಗಂಡಸು 
ಪ್ರಥಮಾಧಿಕಾರಿಯಾಗಿರುವುದು ಸಾಮಾನ್ಯವಾದ ಸಾಂಸ್ಕ್ಯ ತಿಕ ನಿಯಮ. ಈ ಭಾವನೆ 
ಅ೦ತತಃ ಹೆಣ್ಣು ಗ೦ಡುಗಳಿಬ್ಬರಲ್ಲೂ ಸ್ಥಿರವಾಗಿರುವುದರಿಂದ ಪ ಪ್ರಾಣಿಗಳಲ್ಲಿರುವಂತೆಯೇ 
ಭಾರತದ ಪ್ರಾಚೀನ ಯೋಧಧರ್ಮವು ಹೆ೦ಗಸಿಗೂ ಗಂಡಸಿಗೂ ಯುದ್ಧವಿಲ್ಲ ಎ೦ದಿತು. 
ಹೆ೦ಗಸು ವೀರೆಯಾಗಬಯಸುವುದಕ್ಕಿಂತ ವೀರಮಾತೆಯಾಗಬಯಸುವುದು ರೂಡಿ. 
ಶ್ರೀ ಅರವಿಂದಾಶ್ರಮದ ಶ್ರೀಮಾತೆಯಾದರೂ ಇಂದು ಹಾಗೇ ಅಪ್ಪಣೆ ಕೊಡಿಸಿದ್ದಾರೆ. 
ಆದುದರಿಂದ ಇದು ನಮ್ಮ ಪ್ರಾಚೀನ ಆದರ್ಶವೂ ಹೌದು. ಅರ್ವಾಚೀನ ಆದರ್ಶವೂ 
ಹೌದು. ಇದನ್ನು ಮನೋಭೂಮಿಕೆಯಲ್ಲಿಟ್ಟುಕೊಂಡೇ ಶ್ರೀ ಭಟ್ಟರು ಹೆಣ್ಣಿನ ಬಾಯಿ೦ದ 
ಗಂಡನ್ನು ಮೂದಲಿಸುವಂತೆ ಮಾತನಾಡಿಸಿದ್ದಾರೆ. ಹೆಣ್ಣಿಗೆ ವೀರಮನೋಧರ್ಮವಷ್ಟೇ 
ಮುಖ್ಯ. ಗಂಡಿಗೆ ವೀರಮನೋಧರ್ಮವೂ ಮುಖ್ಯ, ವೀರಕರ್ಮದ ಕೌಶಲ್ಯವೂ ಅಷ್ಟೇ 
ಮುಖ್ಯ. ಇದಕ್ಕೆ ಅವರವರ ದೈಹಿಕ ಉದ್ದೇಶಗಳೇ ಸಾಕ್ಷಿ. ಈ ನಿಸರ್ಗ ನ್ಯಾಯದ 
ಸಾಮಾನ್ಯ ಧೋರಣವನ್ನು ಗ್ರಹಿಸಿಕೊ೦ಂಡ ಸಹೃದಯರಿಗೆ ಇಲ್ಲಿಯ ವೀರಪ್ರೇರಣೆ 
ಹೃದಯಂಗಮವಾಗುತ್ತದೆ. ಇಂದಿನ ಕಾಲದಲ್ಲಿ ಹೆ೦ಗಸರೂ ಮಿಲಿಟರಿಗೆ ಸೇರಿರಬಹುದು. 
ಆದರೆ ರಣರಂಗದಲ್ಲಿ" ಮುಖಾಮುಖಿಯಾಗಿ ನಿಂತು ಶಸ್ತ್ರಪಾಣಿಗಳಾಗಿ ಹೋರಾಡುವ 
ಕಾಲಾಳುಗಳಲ್ಲಿ ಸ್ತೀಯರ ಸ ಸಂಖ್ಯೆ ಶೂನ್ಯವೇ ಅಲ್ಲವೇ? ಈ ದೃಷ್ಟಿಯಿ೦ದ ನೋಡಿದಾಗ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೮೯ * 


`ಗ೦ಡಲ್ಲ ಹೆಣ್ಣು ನೀನೆಂಬುದನು ಕಂಡೆ' ಎ೦ಬ ಭೈರವಿಯು ವೀರವಾಣಿಯ ಮೊನಚು, 
ಹರಿತ ಅರ್ಥವಾಗುತ್ತದೆ. ದಯೆಯಲ್ಲಿ, ದಾನದಲ್ಲಿ, ಸೇವೆಯಲ್ಲಿ ಹೆ೦ಗಸೂ ಗಂಡಸೂ 
ಸಮಾನ ವೀರತನವನ್ನು ತೋರಿಸಬಹುದು. ಆದರೆ ಸ್ಥೂಲದೇಹದ ಕಾರ್ಯವೇ 
ಪ್ರಧಾನವಾಗಿರುವ ಕುಸ್ತಿ-ಕಾಳಗಗಳು ಇಂದಿಗೂ ಗಂಡಸಿಗೇ ವಿಶಿಷ್ಟವಾಗಿವೆಯಲ್ಲವೇ? 
ಈ ಮಾತುಗಳಿಗೆ ಅಪವಾದಗಳಿದ್ದರೆ ಅವು ನಿಯಮಗಳನ್ನು ಸಿದ್ದಮಾಡಿಯಾವಲ್ಲದೆ 
ವಿರೋಧಿಸಲಾರವು. ಅಕ್ಕ ಮಹಾದೇವಿಯ ಸನ್ಯಾಸವು ಅಪವಾದವಾಗಿ "ಸ್ತ್ರೀಯರ ಸನ್ಯಾಸದ 
ಉದಾಹರಣೆಗಳ ಅತ್ಯಲ್ಪ ಸಂಖ್ಯೆಯನ್ನು ಎತ್ತಿ ಹಿಡಿಯುತ್ತಿಲ್ಲವೇ? ಹೌಗೇ. ಇದರಿಂದ 
ಹೆಂಗಸಿನ ಹಿಮ್ಮೆಟ್ಟು ಗಂಡಸಿನ ಮುಮ್ಮೆಟ್ಟೆ. ಮತ್ತು ಉತ್ತೇಜಕಾಾಗಿ ಪರಿಣಮಿಸುವಂತಾಗಿದೆ; 
ಹೆಂಗಸಿನ ವೀರವು ಗಂಡಸಿನ ನಿರ್ವೀರ್ಯತೆಗೆ ರಾಮಬಾಣದಂ೦ಥ ಭಾವನಾತ್ಮಕ ಔಷಧವಾಗಿ 
ಇತಿಹಾಸದಲ್ಲಿ ಫಲಿಸಿದೆ. ಹಿ೦ದೂ ವೀರರು' ಎ೦ಬ ಗೀತವನ್ನು ಗಮನಿಸಿ; 

ಬಹು ಬಲಶಾಲಿಯು ಅಂತಃಕರಣವು 

ನಮ್ಮಯ ಬಲ ನಮ್ಮೊಳಗಿಹುದು: 

ಬಹುವಿಧ ಬಾಧೆಯ ದುಃಖಕೆ ಬೆದರೆವು 

ಎದೆಗಾರಿಕೆ ನಮ್ಮೊಳಗಿಹದು! 

ಆಸುರ ವೃತ್ತಿಯ ರಾಗದ್ವೇಷದ 

ಮಾಯಾಮೋಹಕೆ ಹಗೆ ನಾವು; 

ಸಾಸಿರ ಆಸೆಯ ಮುರಿಯುತ ಸುಖಸುಮ- 

ಶಯ್ಕೆಯನೊದೆಯುತ ನಡೆಯುವೆವು! 

ಚಿಂತೆಯ ಕಂತೆಯ ಬೇಗೆಯುಬಾರದು 

ನಿರ್ಮಲ ಕರ್ಮಠ ಮನದಲ್ಲಿ; 

ಸಂತತ ಶಾಂತದಿ ನಡೆದಿರೆ, ಒಂದರೆ 

ಚಣ ವೆತೆ ತಡೆಯದು ಪಥದಲ್ಲಿ- 

ಮನದಲಿ ಆಸೆಯು ಕುಗ್ಗದು, ದಾರಿಯ 

ದಣಿವಿಕೆ ತಡೆಯದು ಮಾರ್ಗವನು; 

ಕೊರಗದ ಹೃದಯದ ದೀಪವು ಹರಡಿದೆ 

ಪ್ರತಿಕ್ಷಣ ನೂತನ ಕಿರಣವನು: 

ಪ್ರಗತಿಯ ಪಥದಲಿ ಅಡಿಗಳ ಕೆಡದಲೆ 

ಬಾಗದೆ ಬಳುಕದೆ ನಡೆಯುವೆವು! 

ದೃಢ ವಿಶ್ವಾಸದ ಶಸ್ತವ ತ್ಯಾಗದ 

ಕವಚವ ತೊಟ್ಟೆವು ರಣಕಾಗಿ: 


* ೧೯೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸುಡಿಸುತ ನಡೆವೆವು ತನು ಜೀವನಗಳ 

ನಿಜ ವೈಭವ ಚಿರ ಸುಖಕಾಗಿ! 

("ಅರ್ಚನಾ' ೬೪ನೇ ಪುಟ) 

ಈ ಪ್ರತಿಜ್ಞಾವೀರ ವಾಣಿಗಳು ನಮ ರಾಷ್ಟ್ರದ ನವನಿರ್ಮಾಣದಲ್ಲಿ ಕಂಕಣ ತೊಟ್ಟ 
ಹೊಸ ನಾಗರಿಕರ ಎದೆಯಲ್ಲಿ ವಿದ್ಯುತಮ ಸ್ಫೂರ್ತಿಯನ್ನು ಮೂಡಿಸಬಲ್ಲವು. ನಿರ್ವೀರವೋ 
ಏನೋ ಎನಿಸಿದ ನಮ್ಮಿ ಉರ್ವೀತಂಹಿಂದು ಸಚೇತನವಾಗಿ ಪುನಾರಚನೆಯನ್ನು ಭರದಿಂದ 
ಸಾಗಿಸಿಕೊಂಡು ಹೋಗಬೇಕಾದರೆ ಇಂಥ ಉತ್ಸಾಹವರ್ಧಕವಾದ ವೀರೋದ್ಗಾರವು 
ಜನಕವಿಗಳ ಲೇಖನಿಯಿಂದ ಇನ್ನೂ ಹೆಚ್ಚು ಹೆಚ್ಚಾಗಿ ಹರಿದು ಬರಬೇಕು. ನಮ್ಮೆದೆಯಲ್ಲಿ 
ವೀರಗುಣ ಬೆಳೆಯಬೇಕಾದರೆ ನಾವಿ೦ದು ಸಾರ್ವಜನಿಕ ಚಿ೦ತನದ ಸದಭ್ಯಾಸವನ್ನು 
ಅಳವಡಿಸಿಕೊಳ್ಳಬೇಕು. ಹತ್ತು ಜನರ ಕಷ್ಟವೇ ನಮ್ಮ ಕಷ್ಟ ಎ೦ಬುವನ್ನು ಜೀರ್ಣಿಸಿಕೊಳ್ಳದಿದ್ದರೆ 


ಮೇಲಿನ ಮಾದರಿಯ ಪದ್ಯಗಳು ನಮಗೆ ರುಚಿಸವು: ನಾವು ಜ೦ಭಕೊಚ್ಚಿಕೊಂಬ 
ನಮ್ಮ ರಾಷ್ಟ್ರೀಯತೆಗೂ ಅರ್ಥವಿಲ್ಲ. ಸಾಂಘಿಕ ಹಿತವನ್ನು ಸ್ವಹಿತವೆಂದು ಭಾವಿಸುವ 
ಸಂದರ್ಭಮೌಂದೇ ನಮಗಿಂದು "ಗೌರವಾರ್ಹವಾಗಿ ಪರಾಕ್ರಮವನ್ನು ಪ್ರದರ್ಶಿಸಲು 
ಉಚಿತವೆನಿಸಿದ್ದು. ಆದುದರಿ೦ದ ನಮ್ಮ ಗಣರಾಜ್ಯದಲ್ಲಿ ಗಣಧರ್ಮವೇ ಸ್ವಧರ್ಮ, 
ಗಣಹಿತವೇಗಣ್ಯ, ಗಣಕಾರ್ಯವೇ ವೀರಕಾರ್ಯಕ! 


ಡಿ 


೧೯೧ * 


೪ 
ಬೀಭತ್ಪ ಸಂದೇಶ 


ಬೇಡವಾದುದು ಯಾವುದೆಂಬುದನ್ನು ಎತ್ತಿ ಒತ್ತಿ ಹೇಳಿದರೆ, ಬೇಕಾದುದು 
ಯಾವುದೆಂಬುದು ಚೆನ್ನಾಗಿ ಗೊತ್ತಾಗುವುದು. ನಮಗೆ ಯಾವ ವ್ಯಕ್ತಿ ಗುಣ, ಕಾರ್ಯ 
ಅಥವಾ ಕಲ್ಪನೆ ಜುಗುಪ್ಸೆ ಹುಟ್ಟಿಸುವುದೋ ಅದು ಅಸಹ್ಯ (ಅಸಹನೀಯ) ಎನಿಸುತ್ತದೆ. 
ಈ ಅಸಹ್ಯದ ತೀಕ್ಷ್ಣಭಾವವು ತದ್ವಿರುದ್ಧವೆನಿಸುವ ಸಹ್ಯ, ಗ್ರಾಹ್ಯ ಪದಾರ್ಥಗಳ 
ಅಪೇಕ್ಷಣೀಯತೆಯನ್ನು ಪ್ರಖರವಾಗಿ ದ್ವನಿಸುತ್ತವೆ. ಇಲ್ಲಿ ಜುಗುಪ್ಸೆ ಸ್ಥಾಯಿಭಾವ, ಭೀಭತ್ಸವು 
ರಸ. ನಮ್ಮ ಪರಂಪರಾಗತ ನಾಗರಿಕತೆಯಲ್ಲಿ ಕ೦ಡು ಬರುವ ಮಾನಸಿಕ ಹಾಗೂ ದೈಹಿಕ 
ಅಭ್ಯಾಸಗಳಲ್ಲಿ ಬದಲಾದ ಕಾಲಕ್ಕನುಗುಣವಾಗಿ ಕೆಲವು ತ್ಯಾಜ್ಯ ಮತ್ತು ಕೆಲವು ಗ್ರಾಹ್ಯ. 
ತ್ಯಾಜ್ಯವಾದ ದೃಷ್ಟಿಕೋನಗಳು, ಕಲ್ಪನೆಗಳು, ರೂಢಿಗಳು, ಪದ್ಧತಿಗಳು, ವಿಚಾರಗಳು 
ಪಾತ್ರೆಗ೦ಟಿದ ಕಿಲುಬಿನಂತೆ ನಮ್ಮ ಮನಸ್ಸಿಗಂಟಿಕೊಂಡಿರುತ್ತವೆ. ಭಾರತವೊ೦ದು ಬಹಳ 
ಹಳೆಯದೇಶ. ಇಲ್ಲಿ ಸಮಾಜಕ್ಕೂ ವ್ಯಕ್ತಿಗೂ ಅನಾರೋಗ್ಯಕರವಾದ ಹಲವಾರು ಧಾರ್ಮಿಕ, 
ನೈತಿಕ, ಸಾಮಾಜಿಕ ಕಲ್ಪನೆಗಳು ನಡತೆಗಳೂ ಉಳಿದುಕೊಂಡಿವೆ. ನಮ್ಮ ನಾಗರಿಕತೆಯ 
ಅಂಥ ಅಸಹ್ಯ ಮುಖವನ್ನು "ಕೃಷ್ಣನ ಕೊಳಲಿ'ನಲ್ಲಿ ಬರುವ ಈ ಕೆಳಗಿನ ಸಾಲುಗಳು 
ತೀಕ್ಷ್ಣವಾಗಿ ಚಿತ್ರಿಸುತ್ತವೆ: 

ನಿಂತೆ ರುಗ್ಗಗಿರಿಯ ಭಗ್ನ ಶಿಖರದ ಮೆದೆ ಕೂದಲ ಕೊಳೆ 

ಕೋಟೆ ಕೆಳಗೆ 

ಬಿದ್ದ ಹಲ್ಲ ಬಚ್ಚ ಬಾಯಿ ಲೊಚ ಲೊಚ ಲಬ್ಟಣಿಸಿದಂತೆ 

ಆಕಳಿಸುವ ಕಿರಲು ಚಿಲಕ 

ಅರವತ್ತರ ಕಚ್ಚಿಹರಕುತನದ ತೆವಲು ದುಡುಕಿದಂತೆ 

ಹೆಬ್ಬಾಗಿಲಿನರೆತೆರೆದ ಬಾಯಿ. 

ಕಮರುತೇಗುಬಿಟ್ಟು ಮುಖವ ಮುದ್ರಿಸಿದೊಲು ಕೊತ್ತಳಗಳು, 

ಸುಕ್ಕು ಗೋಡೆ 

ಗಾರೆ ಬಿದ್ದು ಗೋಗರೆಯುವ ಇಟ್ಟಿಗೆ. ಕುಸಿದ ಕ೦ಭ. 


* ೧೯೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬಾಗಿದ ಬೆನ್ನೆಲುಬು ಜಂತಿ, ತೊಲೆ, ರೀಪು 

ಲೋಳೆ ಜೊಲ್ಲು ಚೆಲ್ಲಿದವೊಲು ಅಲ್ಲಿ ಇಲ್ಲಿ ಕೊಳೆವ ನೀರು 

ಬಿರುಕುಗೋಡೆ ಸಂದಿ ಸಂದಿ ಜೇಡನ ಬಲೆ-ಪುರಾಕೃತದ 

ಹೊರೆ, ಪೊರೆ, ಪೊರೆ, ಹೇರಿದೆ 

ಬಾಗಿಲ ಬಳಿ ಕೈದೊಣ್ಣೆಗೆ ಸಿಂಹಮುಖದ ಭೀಕರ ಹೊರೆ; 

`ದೊ೦ಗಲುನ್ನಾರು ಜಾಗ್ರತ!' 

ಬಾವಲಿಹಳೆಯುಚ್ಚೆ ಹಿಕ್ಕೆ ಗಿಜಿ ಗಿಜಿ ಗಿಜಿ ಚಾವಡಿಯಲಿ 

ಗೋಪಿಕೆಯರ ಹಳಸುನೆಳಲ ಮೇಲೆ ನೊಣೆದು ಮುಸುರುತ್ತಿವೆ 

ಮತಿದಾಸ್ಕದ, ಮತದಾಸ್ಯದ ನೊಣ, ನುಸಿ. 

ಬಾಲವಾಡಿಸುತ್ತ ನಾಯಿ 

ಸತ್ತ ಗರುಡಪಕ್ಷಿ ರೆಕ್ಕೆ ಕಿತ್ತಾಡಿಸುತಿರೆ ಬಾಯಿ! 

(ಅಡಿಗರ “ಚಂಡೆ ಮದ್ದಳೆ' : ೫೩ನೇ ಪುಟ) 

ಇಲ್ಲಿ ಕೊಟ್ಟ ಸಾಲುಗಳಲ್ಲಿ ಒಂದು ಹಳೆಯದಾದ ಬೃಹದಾಕಾರದ ಹೊಲಸು 
ಮನೆಯ ಚಿತ್ರ ನಮಗೆದುರಾಗುತ್ತದೆ. ಅದನ್ನು ಮನೆಯೆಂದರೂ ಸರಿಯೆ, ಕೋಟೆಯೆಂದರೂ 
ಸರಿಯೆ-ಅದೊಂದು ಸಂಪೂರ್ಣವಾಗಿ ನಾಶಹೊ೦ದಲು ಕ್ಷಣಮಾತ್ರ ಬಾಕಿ ಇರುವ, 
ಅಸಹ್ಯ ವಸ್ತುಗಳಿಂದ ಅತಿಯಾಗಿ ತುಂಬಿರುವ ಸ್ಥಳ ಎಂಬುದು ಸ್ಪಷ್ಟವಾಗುತ್ತದೆ. ₹001 
10 ೫10000 ದಡ್ಡನಿಗೂ ಮನಸ್ಸಿನ ಮೇಲೆ ಅಚ್ಚೊತ್ತಿದಂತೆ “ಹೊಳೆಯಬೇಕೆಂದು 
ಅತಿ ದಟ್ಟವಾದ ವರ್ಣಹೊಯ್ದ ಚಿತ್ರದಂತೆ ಪ್ರಸ್ತುತ ಗಣಪಂಕ್ಕಿಗಳು ಅತ್ಯಸಹ್ಯ ಭಾವವು 
ರಸಿಕರಲ್ಲಿ (ತ್ಯಾಜ್ಯವಾದ ಹಳತನಗಳ ಬಗ್ಗೆ) ಮೂಡುವಂತೆ ಪ್ರಯತ್ನಿಸುತ್ತವೆ. ಅಂಥ 
ಮನೆ ಮತಿದಾಸ್ಕದ ಮಹಾಚಿಹ್ನ. ಅದರ ಬಗ್ಗೆ ನಮಗೆ ಜುಗುಪ್ಸೆ ಹುಟ್ಟಬೇಕು. ಹೊಸತೆಲ್ಲ 
ಹಸನಾದುದು ಎಂಬ ಮಾತು ಎಷ್ಟು ಅಸಂಬದ್ಧವೋ ಹಳತೆಲ್ಲಾ ಹೊನ್ನು ಎಂಬ 
ಮಾತೂ ಅಷ್ಟೇ ಅಸಂಬದ್ಧ. ಮೊದಲಿನ ಮಾತನ್ನು ಇಲ್ಲಿ ಹೇಳದೆ, ಎರಡನೆಯದಷ್ಟನ್ನೇ 
ಒತ್ತಿ ಹೇಳಿದಂತಿದೆ. ಪದ್ಮದ ಕೊನೆಯಲ್ಲಿ ಕೃಷ್ಣನ ಕೊಳಲು "ಕೊಲುವ ದನಿಯನ್ನು 
ಕೊ೦ದು ಬದುಕಿಸುವ ದನಿಯನ್ನು ಮತ್ತು ಸಾವೆನು ಎ೦ಬ ಆಸೆಯನ್ನು ಕೆರಳಿಸುವ 
ದನಿಯನ್ನು 'ಕೊಟ್ಟದೆ ಎಂಬ ಅರ್ಥ ಬರುವಂತಿದೆ. ಅಂದಿನ ಆಹ್ಲಾದಕ ವಸ್ತುವಿಂದು 
ಜೀವೋತ್ತರ. ಮೃತ ಜಡ! ಯಾರಿಗೆ? ಯಾಕೆ? ಯಾವ ಸಂದರ್ಭಗಳಲ್ಲಿ? ಇಡಿ ದೇಶದ 
ದೃಷ್ಟಿಯಿಂದ ಕೆಲ ಪರಂಪರಾಗತವಾದ (ಸಾಂಪ್ರದಾಯಿಕ) ಆಚಾರ ವಿಚಾರಗಳು 
ತ್ಯಾಜ್ಯವೆನಿಸಿರುವುದನ್ನು ಅರಸಿನೋಡಲು ಕವಿ ಇಲ್ಲಿ ಪ್ರಜೋದಿಸಿದ್ದಾನೆ. ಎಂದು 
ಬಾಸವಾಗುತ್ತದೆ. ಇಂಥ ಆತ್ಮಕೋಧ ನಮ್ಮ ನವಭಾರತಕ್ಕಿಂದು ಅತ್ಯಗತ್ಯವೆಂಬುದನ್ನು 
ಅಲ್ಲಗಳೆಯಲು ಸಾಧ್ಯವೇ? ಇದರ ಮೇಲೆ “ಮಲೆನಾಡಿನಲ್ಲಿ ಮನು' ಕಂಡದ್ದೇನನ್ನು? 
ಎಂಬುದನ್ನು ಗಮನಿಸೋಣ: 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೯೩ * 


ತೋಟಿಗ ಕಲಿ ಬೆಳೆಸಿರುವೀ 
ಹೇತಾರಿಯ ಕಾಡು 
ಚಕ್ಕೆ ತೊಗಟು ತಿರುಳೆಲ್ಲಾ 
ಸುಮಲಗಂಧ ನೋಡು! 
ಹೊಲಸಾಗಿಯೆ ಹುಲುಸಾಗಿಹ 
ಚರತರುಗಳ ಥಾಟು 
ಸೈತಾನ ಸ್ಫೂರ್ತಿ ಗುರುವ- 
ಲೊದಗಿಸುವೇರ್ಪಾಟು। 
ಭಗವ೦ತನ ವಿಶ್ವರೂಪ 
ಮಲ-ನಿರ್ಮಲವಿತ್ತು; 
ಶ್ವರೂಪದೀ ನೆಲಕೊ ಮಲ- 
ಸ್ವರೂಪ ಸಂಪತ್ತು! 
("ಮಂಜುಗೀತ' ಪುಟ ೭೦-೭೧) (ಬಿ.ಹೆಚ್‌.ಶ್ರೀ) 

ಇಂದಿನ ಸಹಜೀವಿಗಳೇ ಚರತರುಗಳು. ಕಿರುಗಾಡ ಜಡ(ಮತಿ)ಗಳಾದ ಗಿಡ- 
ಮರಗಳು-ಅದರಲ್ಲೂ ಹೆಚ್ಚಾಗಿ ಹೇತಾರಿಮರಗಳು ಆ ಮರಗಳ ಚಕ್ಕೆಯನ್ನು ತಂದು 
ಭೂತ-ಸರ್ಪ-ಪಿಶಾಚಾದಿಗಳ ಬಾಧೆಯು೦ಟಾಗದಿರಲೆಂದು ಹಳ್ಳಿಗರು ಮಕ್ಕಳ ತೊಟ್ಟಿಲಿಗೆ 
ಕಟ್ಟುತ್ತಾರೆ. ಅದು ಸರ್ವಾ೦ಗದಲ್ಲೂ ದುರ್ವಾಸನೆಯುಳ್ಳ ಜಾತಿಯ ಮರ. ಆ ಮರದಂತೆ 
ಮನುಷ್ಯನಿರುವುದು ಹೇಗೆ? ಅವನಲ್ಲಿ ಪರಹಿ೦ಸೆಯ ಮೂಲಕ ಸ್ವಾರ್ಥ ಸಾಧಿಸಿಕೊಳ್ಳುವ 
ದುರ್ಗುಣವೇ ದುರ್ಗಂಧ: “ಸರ್ವಾಂಗ೦ ದುರ್ಜನೇ ವಿಷಂ' ಎ೦ದ ಹಾಗೇ ಅವನ 
ಸರ್ವಾಂಗ ಅಂಥ ದುರ್ಗ೦ಂಧದಿಂದ ತುಂಬಿದಾಗ ಅವನು ಹೇತಾರಿ ಮರದಂತಾಗುವುದು 
ಸಹಜವಲ್ಲವೇ? ಇದು ಕಲಿಯುಗ. ಕಲಿ ಮಹಾರಾಯನು ಇಂಥ ಮಾನುಷ ಹೇತಾರಿಗಳ 
ತೋಟವನ್ನೇ ಬೆಳೆಸಿರುವಂತೆ ತೋರುತ್ತದೆ. 'ಸರ್ವ೦ ಖಲ್ವಿದ೦ ಮಲಂ'- ಇಂದಿನ 
ಸಮಾಜದಲ್ಲಿ ಇಂಥ ಮಲರೂಪ ತಾಳಿರುವ ಮಂದಿ ಹೆಚ್ಚಾಗಿರುವುದು ಅವರ ಲಂಚ- 
ವಂಚನೆ-ಲೋಭ-ಮತ್ಸರಗಳೆಂಬ ವಾಸನೆಗಳಿ೦ಂದ ಸುಸ್ಪಷ್ಟವಾಗಿದೆ. ಭಾರತೀಯ 
ನಾಗರಿಕತೆಯಲ್ಲಿ ಸಾಮಾಜಿಕ ವ್ಯವಹಾರ ಅಪ್ರಾಮಾಣಿಕತೆಯ ನೆಲೆವೀಡಾಗಿರುವುದು 
ಅನುಭವಸಿದ್ಧ. ಗಾ೦ಧಿನಿಧಿಯಿ೦ದ ಕೂಡ ಹಣ ಕದ್ದು ತಿಂದ ಕಾಲವಿದು! ಭಗವ೦ತ 
ಮೂಲತಃ ನಿರ್ಮಿಸಿದ ಜಗತ್ತು ಮಲವಷ್ಟೇ ಆಗಿದ್ದಿಲ್ಲ. ಜೊತೆಗೆ ನಿರ್ಮಲವೂ ಆಗಿತ್ತು- 
ಅರ್ಥಾತ್‌ ಅದು ಸಂಮಿಶ್ರರೂಪದ್ದಾಗಿತ್ತು. ಅರ್ಧ ಹಾಗೆ, ಅರ್ಧ ಹೀಗೆ ಎಂದು. 
ಆದರೀಗ ಅದರ ಸ್ಪರೂಪವೋ ಮೊದಲಿನ ವಿಶ್ವ (ಎವಿಧವಾದ) ರೂಪಗಳನ್ನು-ಮಲ, 
ನಿರ್ಮಲ ಭೇದಗಳನ್ನು-ಕಳೆದುಕೊ೦ಡು ಸಂಪೂರ್ಣ ಶ್ವರೂಪಕ್ಕಿಳಿದಿದೆ. ಶ್ಚಾನದಂತೆ 
ಮಲವನ್ನೇ ಹುಡುಕಿಕೊಂಡು ಹೋಗುವ ಸ್ವಭಾವವನ್ನು ತಾಳಿದೆ! ವರ್ತಮಾನ ಭಾರತದ 


* ೧೯೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ರಾಷ್ಟೀಯ ಜೀವನದ ವ್ಯವಹಾರದಲ್ಲಿ ತೊಡಗಿದ ಹಲ-ಕೆಲ ಮಹನೀಯರ ಚಾರಿತ್ರವೇ 
ಕವಿಗೆ. ಭಾರತವನ್ನು ಹೀಗೆ ದರ್ಶನ ಮಾಡಿಸಿದ್ದು. ಈ ಅಸಹ್ಯ ಭಾರತ ಮುಖವನ್ನು 
ನೆನೆದರೇ ಓಡಿಹೋಗಬೇಕೆನಿಸುವುದಿಲ್ಲವೇ? 

ಇದು ನಿಸರ್ಗ ಬಿಟ್ಟ ಹೇಸಿಗೆಯ ಹೂ। 

ಮನುಜ ಕುಲದ ಧರ್ಮ, ನ್ಯಾಯಬುದ್ಧಿ ಸತ್ತ ಹಾಗೆ 

ಅದೋ ಕಾಗೆ, ಕರಿಯ ಕಾಗೆ 

ಏರಿ ಏರಿ ಏರಿ 

ಹಾರಿ ಮುಗಿಲ ಮರೆಯಸೇರಿ 

ತಮದ ಬಸುರಿನಾಳದಿಂದ 

ತಿಳಿವು ಚಿಕ್ಕೆ ಬೀಜಗಳನು 

ಕಿತ್ತು ಮುಕ್ಕ ತೊಡಗಿದೆ 

ಹಣ್ಣು ಹೂವು ಎಲೆಗಳನ್ನು 

ಕಳಚಿ ನಿಂತ ಗಿಡಲತೆಗಳು 

ಚಳಿಗೊ ಏನೊ ನಡುಗಿವೆ 

ಏನದೇನು ಸದ್ದು? 

ಎಲ್ಲಿ ಯಾರಿಗಿ೦ಥ ಇಂಥ ಗುದ್ದು? 

ನೋಡು. ಕಾಣದೇನು ಸೂಡು! 

ಗುಣಿಯ ತೋಡಿ ಆಳನೋಡಿ 

ಮಲಗಿ ಒಳಗೆ ತಾನೆ ತನ್ನ 

ಮೇಲೆ ಮಣ್ಣು ಮುಚ್ಚಿತು 

("ಏಳು ಸುತ್ತಿನಕೋಟೆ' : ಪುಟ ೨-೩) 

ಶ್ರೀರಾಮಚ೦ದ್ರ ಶರ್ಮರಿಲ್ಲಿ ಮನುಷ್ಯ ಕುಲ ಆತ್ಮಹತ್ಯೆ ಮಾಡಿಕೊಳ್ಳುವ ಚಿತ್ರವನ್ನು 
ಕೊಟ್ಟದ್ದಾರೆ. ಮನುಷ್ಯರ ಶೀಲ ಎಷ್ಟು ಭೀಭತ್ಸವಾಗುತ್ತಿದೆ, ಎಷ್ಟು ನಿರಾಶಾದಾಯಕವಾಗಿದೆ- 
ಎಂಬುದನ್ನು ಉಗ್ರವಾಗಿ ನಾವಿಲ್ಲಿ ಕಾಣಬಹುದು. ಶ್ರೀ ಕಣವಿಯವರ "ಕೊನೆಯ 
ಎಚ್ಚರಿಕೆ'ಯನ್ನು ಕೇಳಿದರೂ ಇದೇ ಧ್ದನಿ ಕೇಳಿಸುತ್ತದೆ; 

ದೊಡ್ಡ ಜನರ ದೊಡ್ಡಸ್ಪಿಕೆ 

ಹೊಗಳುಭಟರ ಡಬಡ್ಡಳಿಕೆ 

ಅನ್ಯಾಯದ ದಬ್ಬಾಳಿಕೆ 

ಹೇಳು ಕ್ರೂರಿ ಏತಕೆ? 

(ಸ್ವಲ್ಪ ಜನರ ಸ೦ತೋಷಕೆ!) 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೯೫ * 


ಕನಲಿ 


ನರಗೆ ನರನ ರಕ್ತ ರುಚಿಯೆ? 
ಶೋಷಣೆಯಿದು ನಿನಗೆ ಶುಚಿಯೆ? 
ಹೇ। ಸಮಾಜಪಾತಕಿ 
ಕಪಟವೇಷ ನರ್ತಕಿ! 
ನಿನ್ನ ಲಾಸ್ಕ ಹಾಸ್ಕದಲ್ಲಿ 
ಕುಡಿತ ಮೆರೆತ ಕೇಕೆಯಲ್ಲಿ 
ಉದರಭರಣಕಾಗಿ ಹರಣ 
ಕೊಡುವ ಈ ದುರಂತ ಮರಣ 
ಚರಮಗೀತ ಕೇಳದೆ? 
ಅ೦ಜುಬುರುಕರೆಂದು ಕಪ್ಪೆ ಚೆಲ್ಲಿ ಮೋಜು ನೋಡುವೆ; 
ಮುಗ್ದ ಕುಸುಮ ಕೋಮಲೆಯರ ರು೦ಡಮಾಲೆ ಸೂಡುವೆ! 
ನಿಷ್ಕಲ್ಮಷ ಎದೆಗಳನ್ನು ಹತ್ತಿ ತುಳಿದು ಹಿಂಡುವೆ; 
ಧೀರರೆಂದು ಕ೦ಡು ಬರುವ ಮೊದಲೆ ಜೀವ ಹೀರುವೆ! 
(ಆಕಾಶಬುಟ್ಟ' ಪುಟ ೯-೧೦) 
ಇಲ್ಲಾದರೂ ಕವಿಯು ಸಮಾಜದ ಶೋಷಕ ಪಿಶಾಚಿಯ ಭೀಭತ್ಸ ತಾಂಡವವನ್ನು 
ಕಣ್ಮುಂದೆ ಕೋರೈಸುವಂತೆ ಕೊಟ್ಟಿದ್ದಾರೆ. ಇದೇ ಮಾತನ್ನು- 
ಮೃತ ಮನುಜತೆವೆತ್ತ ಜನರ 
ಶೃಂಗಾರವ ನೋಡಿ 
ಮಸಣದ ಭೀಭತ್ಸ ಹೇಸಿ 
ಕಾರದಿರದು ಓಡಿ! 
ಹೆಣವ ಕೂಡ ಹಂಚಿ ತಿಂಬ 
ಪಿಶಾಚಗಳೆ ಬೇಕು; 
ಹಣದಿನಿಗಳ ಹೂಹಾಸಿಗೆ- 
ಯಾತಿಥ್ಯವು ಸಾಕು! 
ಪ್ರೇತಲೋಕ ಭಯಾನಕತೆ- 
ಯಲ್ಲು ಕರುಣೆ ಹೊಳೆಗು 
ನೀತಿ ಸತ್ತ ನರಲೋಕದಿ 
ನಿತ್ಯದುಃಖ ಬೆಳೆಗು! 
ಶಾಕಿನಿ ಡಾಕಿನಿಯರೊಮ್ಮೆ 
ಅಹಿ೦ಂಸೆಯನು ಹಿಡಿದರೂ 


* ೧೯೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಲೋಕಮಾನ್ಯ ಮೃತಸತ್ವರು 
ಛನ್ನ ಹಿಂಸೆ ತಡೆಯರು! 
ಮಸಣ ಮದ್ದು ಮೆಚ್ಚಿದವಗೆ 
ಎಂಬ ಸೊಲ್ಲು ಸಲ್ಲ 
ಮಸಣಗಸಣಿ ಮರೆಸಿ ಬಾಳ್ವ- 
ನಾಗರಿಕತೆ ಹೊಲ್ಲ! 
ಬಂದೆ ಮಸಣವಾನಿಸರೇ 
ನಿಮ್ಮ ಸೇರಲಿಂದು! 
ಹ೦ದಲೆಯಿಂದೆತ್ತಿ ಕೊಡಿರಿ 
ಹಸಿದೆ ನನ್ನಿಗೆಂದು! 
("ನವ್ಯದ್ದನಿ' : ಪುಟ ೨೮-೯) 
ಎ೦ಬಲ್ಲಿಯೂ ಮತ್ತೊಂದು ರೀತಿಯಿ೦ದ ಕಾಣಬಹುದು. ಮಾನವನು ದಾನವನಂತೆ 
ಹಿಂಸಾಪರಾಯಣನಾದಾಗ ಅವನ ಭೂತಲೀಲೆಗೆ ಅ೦ತವಿದೆಯೆ? ಪಾರವಿದೆಯೆ? 
ಮಸಣದ ಪಿಶಾಚಗಳಿಗಿ೦ತಲೂ ಹೆಚ್ಚು ಅಸಹ್ಯವಾದೀತು ಅವನ ವರ್ತನೆ! ನವಭಾರತದ 
ಸ್ವತಂತ್ರಯುಗದಲ್ಲಿ 588108 170 500118 ಲೂಟಿ ಮಾಡಿದ್ದನ್ನು ಹಂಚಿ ತಿಂಬ ಬಗೆಯ 
ಶೋಷಣೆ ಹಲವೆಡೆ ಕಂಡು ಬಂದುದನ್ನು ಕವಿಯಿಲ್ಲಿ ಕಟುವಾಗಿ ಟೀಕಿಸಿದ್ದಾನೆ. ಇದೇನು 
ಪುಂಡರಾಜ್ಯವೋ ಗು೦ಡರಾಜ್ಯವೋ ಎನಿಸುವಂಥ ಕೆಲ ಘಟನೆಗಳೇ ಇಂಥ ಉದ್ಗಾರಗಳಿಗೆ 
ಪ್ರೇರಕಗಳು ಇ೦ಂಥ ಗೋಮುಖ ವ್ಯಾಘ್ರ ವೃತ್ತಿಯ ಪರಪೀಡಕ ತಂತ್ರಗಳು ಹೆಚ್ಚುತ್ತ 
ಹೋದ ಹಾಗೆ ಹೆದರಿಕೆಯಾಗದೆ ಉಳಿದೀತೆ ಪ್ರಾಮಾಣಿಕನಿಗೆ? 
ಇ 


೧೯೩೭ * 


೫ 
ಭಯಾನಕ ಸಂದೇಶ 


ಹಾಗೇ ಹೆದರಿಸುವಂಥ ಕ್ರೌರ್ಯದ ಚಿತ್ರಣದಲ್ಲಿ ಭಯ ಭಾವವು ಸ್ಥಾಯಿ. 
ಅಂಬಿಕಾತನಯದತ್ತರ “ಕುರುಡು ಕಾ೦ಚಾಣ'ದಲ್ಲಿ ನಮ್ಮೆದುರು ಮೂರ್ತಿವತ್ತಾಗಿ ನಿಲ್ಲುವ 
ಶೋಷಣ ದೈತ್ಯನನ್ನು ಸಾಕ್ಟಾತ್ಕರಿಸಿಕೊಳ್ಳೋಣ: 

ಬಾಣಂತಿಯೆಲುಬ ಸಾಬಾಣದ ಬಿಳುಪಿನಾ 

ಕಾಣದ ಕಿರುಗೆಜ್ಜೆ ಕಾಲಾಗ ಇತ್ತೋ; 

ಸಣ್ಣ ಕಂದಮ್ಮಗಳ ಕಣ್ಣೀನ ಕವಡೀಯ 

ತಣ್ಣನ್ನ ಜೋಮಾಲೆ ಕೊರಳೊಳಗಿತ್ತೋ; 

ಬಡವರ ಒಡಲಿನ ಬಡಬಾಇ*ನಲದಲ್ಲಿ 

ಸುಡು ಸುಡು ಪಂಜು ಕೈಯೊಳಗಿತ್ತೋ 

ಕಂಬನಿ ಕುಡಿಯುವ ಹುಂಬ ಬಾಯಿಲೆ ಮೈ- 

ದುಂಬಿದಂತುಧೊ ಉಧೊ ಎನ್ನುತಲಿತ್ತೋ; 

ಕೂಲಿ ಕುಂಬಳಿಯವರ ಪಾಲಿನ ಮೈದೊಗಲ 

ಧೂಳಿಯ ಭಂಡಾರ ಹಣೆಯೊಳಗಿತ್ತೋ! 

("ನಾದಲೀಲೆ' : ಪುಟ ೩೮) 

ಈ ಭೀಷಣ ಶೋಷಣಾಸುರನ ಕಾಪಾಲಿಕ ಅವತಾರ ಎದೆ ರುಲ್ಲೆನಿಸುವಂತಿದೆ. 
ಈ ಸಾವಕಾರಿಕೆ ಎಷ್ಟು ಜನರ ಸಾವು ನೋವುಗಳಿಗೆ ಕಾರಣವಾಗುತ್ತಿದೆಯೋ! ಶೋಷ್ಠ- 
ಶೋಷಕ ವರ್ಗಗಳ ವೃದ್ಧಿ ಭಾರತಕ್ಕೆ ಗಂಡಾ೦ತರಕರವಾಗಿದೆ. ಇದನ್ನು ಗಮನಿಸಿಯೇ 
ನಮ್ಮ ಮುಖಂಡರಿಂದು ಧನಿಕ-ದರಿದ್ರರ ಅಂತರವನ್ನು ಕಡಿಮೆ ಮಾಡಲು 5001811800 
೫810111 08500100/ ಸಮಾಜವಾದಿ ಸ್ವರೂಪದ ಸಮಾಜವನ್ನು ರಚಿಸುವುದೇ ಮದ್ದೆಂದು 
ಸಾರಿದ್ದಾರೆ. "ನರಬಲಿ'ಯಲ್ಲಿ- 

ನಿಂದಿಹರಿದೊ ಇಗೊ। 

ಎಕ್ಕಡ ಮೆಟ್ಟಿಹ ಎಕ್ಕಲ ಬಂಟರು 


* ೧೯೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಉಕ್ಕಡಗಾತ್ರದ ಉಕ್ಕಡದವರು 

ಕಕ್ಕಡ ಹೊತ್ತಿಸಿ ಕಣ್ಣುಗಳಲ್ಲಿ 

ಮಾಡಿಸೆ ಕೆನ್ನೀರ್‌ ಜಳಕವನು 

ಏರಿಸೆ ರುಂಡದ ಹೂವುಗಳ 

ಹಾಕಲು ಮದ್ದಿನ ಧೂಪವನು 

ಬಾರಿಸೆ ಗುಂಡಿನ ಗಂಟೆಗಳ 

ಬಂದಿತು ಬಂದಿತು ನೈವೇದ್ಯ 

ನೀತಿಯ ಭೂತವೆ ಹೊರಡಿಲ್ಲಿಂದ 

ದಯೆಯ ದೆವ್ವವೇ ನೀ ಹೊರಡು 

ಕರುಳಿನ ಮರುಳೇ ಓಡಿಲ್ಲಿಂದ 

ನ್ಯಾಯ ರಾಕ್ಷಸನೆ ನೀನೋಡು! 

(ಬೇ೦ದ್ರೆ-"ಗರಿ' : ಪುಟ ೬೭) 

ಅದೇ ಕಂಸಾಸುರರ ಕರ್ಗೆಯ್ಮೆಯ ಕರಾಳ ಮೂರ್ತಿಗಳನ್ನು ಕಾಣಬಹುದು. 
“ಚ೦ಡೆಮದ್ದಳೆ' ಯಲ್ಲಿಯ 'ಗೊ೦ದಲಾಸುರ'ನ ಘೋರಮುಖವೇನಾದರೂ ಕಡಿಮೆಯೇ? 

ಯಾರಿವನು ನಾಯಕ? 

ದೀನ ದುಃಖಿ ದರಿದ್ರ ಕೋಟಿ ದುಃಖತ್ರಾತ, 

ಆರ್ತರಕ್ಷಕ ಈ ಅನಾಥ ಬಂಧು? 

ಏ. ಎಲಾ. ಇದು ಎಂಥದಯ್ಯ, ಈ ಹೊಸ ಜಂತು?) 

(ಅವತಾರಲೋಕಕ್ಕು ಮಿಕ್ಕಿತಲ್ಲ!) 

ರೋಬಟ್ಟು. ನರಯಂತ್ರ?) 

ಸುಟ್ಟ ಬೀಜದಿ ಹುಟ್ಟಿ ಬಂದ ಜಾಲಿಯ ಮರ?) 

ಕಾಲೋ ಸ್ಟೀಮ್‌ ರೋಲರೋ!। ಹೃದಯವೋ ರುಬ್ಬುಗುಂಡೋ? 

ಕಣ್ಣೊ? ಕಣ್ಣೂ ಹೌದು. ಕಣ್ಣಲ್ಲ-ಹೈವೊಲ್ಟೇಜು ಬಲ್ಬು! 

ತಲೆಯೊಳತ್ಕಾಧುನಿಕ ಗೋಡೆಗಡಿಯಾರದೊಳ 

ಕರುಳಂತದೇನೇನೊ ತಂತಿತಂತ್ರ: 

ಹೊಟ್ಟೆಯೊಳಗಿದ್ದಿರಲು ಬೇಕು ಮಾರಣಗಿರಣಿ 

ಬಾಯಿ ಹೊಗೆಕೊಳವೆಯಿಂದೆದ್ದು ಕವಿಯುತ್ತಿತ್ತು 

ವಿಷವಾಯು ಕಣಜ ಹೊಗೆ! (ಅಡಿಗ) 

ಈ ವಿರಾಡ್ರೂಪದ ವಿಕಟಮೂರ್ತಿಯನ್ನು ಕಂಡರೆ ಯಾರು ಹೆದರರು? 
ಯಾಂತ್ರೀಕರಣದ ಫಲವಾಗಿ ಮನುಷ್ಯ ಹೃದಯವು ಯಂತ್ರದಂತೆಯೇ ಕಲ್ಲಾಗಿ, ಇಂದು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೯೯ * 


ಹುಂಬ ಜನರ ತಂಡಗಳನ್ನು ಕಟ್ಟ ಬ್ರಹ್ಮಾಂಡ ಭಾಂಡದಂತೆ ತನ್ನ ಉದರವನ್ನು 
ಬೆಳೆಯಿಸಿಕೊ೦ಡು ತಿರುಗಾಡುವ ದಸ್ಕುಗಳ ಅನಾರ್ಯ ವ್ಯವಹಾರ ಅಲ್ಲಿ ಇಲ್ಲಿ ಆಗೀಗ 
ಭಾರತೀಯನ ಕಣ್ಣಿಗೋ ಕಿವಿಗೋ ಬೀಳುತ್ತಿದೆ. ಇಂಥ ಕಪಟಿಗಳೂ ಕ್ರೂರಿಗಳೂ 
ಹಿ೦ಸಾಮತ್ತರೂ ದೀನ-ದಲಿತ-ದುಃಖಿಗಳ ಹೃದಯವನ್ನು ಹೀರಿ ಹಿಪ್ಪೆಯಾಗಿ ಮಾಡುವ 
ಕಾರಭಾರಕ್ಕಂಜಿ ಹಳ್ಳಿಯ, ಪಟ್ಟಣದ ಜನ ಹಿ೦ಜರಿದದ್ದುಂಟು. ಈ ಕಗ್ಗೊಲೆಗಾರಿಕೆಯ 
ಧಾರ್ಮಿಕ-ರಾಜಕೀಯ-ಆರ್ಥಿಕ-ಸಾಮಾಜಿಕ ನೇತೃತ್ವ ಎಲ್ಲಿ ತಲೆದೋರಿದರೂ ಅಲ್ಲಿ 
ಭಯವುಂಟಾಗದಿರದು. ಮುಗ್ಧ ಜನರು ಮುಂ೦ದುಗಾಣದ ಮೊಗಚಿ ಬೀಳಬಹುದು. 
ಆಗ ಪ್ರಜೆಗಳು ಸತ್ತ ಪ್ರಜಾಸತ್ತೆ ಕಂಗೊಳಿಸೀತು! ಇಂಥವರ ಅಟ್ಟಹಾಸವನ್ನು ಮುರಿಯಲು 
ತಡವಾಗಿಯಾದರೂ ಸಮಾಜದಲ್ಲಿ ರುದ್ರಾವತಾರವಾಗದಿರದು. ಅ೦ಥ ರುದ್ರಾವತಾರದಿ೦ದ 
ಅನಾಗರಿಕ ಸರ್ವಾಧಿಕಾರಕ್ಕೆ ಅಂತ್ಯವಿಧಿಯುಂಟಾಗಿಯೇ ತೀರುತ್ತದೆ! 

ಡಿ 


* ೨೦೦ 


೬ 
ರೌದ್ರ ಸಂದೇಶ 


ರೌದಕ್ಕೆ ಕ್ರೋಧವು ಸ್ಥಾಯಿಭಾವ. ವೀರಾವೇಶದ ಪರಮಾವಧಿ ರುದವಾಗುತ್ತದೆ. 
ವೀರ ಕಾರ್ಯ ಮುಗಿದ ಬಳಿಕ ಬೀಭತ್ಸವೋ ಎನಿಸುವಷ್ಟರ ಮಟ್ಟಿನ ಪ್ರತೀಕಾರ- 
ಲೀಲೆಯಲ್ಲಿ ರುದ್ರತೆ ತೊಡಗುತ್ತದೆ. ಅನ್ಯಾಯವನ್ನು ಅಸಲು ಬಡ್ಡಿಗಳ ಸಹಿತವಾಗಿ 
ತೀರಿಸುವವ ರುದ್ರನೊಬ್ಬನೇ. ಈ ದಂಡನೆ ಗೆದ್ದ ದಂಡನಾಯಕರೆಂದರೆ ಭಾರತದ 
ಭೀಮ; ದಕ್ಷಾಧ್ವರವನ್ನು ನಾಶಮಾಡಿದ ವೀರಭದ್ರ; ಮಾರನನ್ನು ಮುಹೂರ್ತದಲ್ಲಿ ಸುಟ್ಟು 
ಬೂದಿ ಮಾಡಿದ ಹರ! ಈ ಹರ ಶಕ್ತಿ “2080/00008 15 1110 70700015110 08 
(೮0850110000- ಪ್ರಲಯವೇ ಸೃಷ್ಟಿಗೆ ಪೂರ್ವದಲ್ಲಿ ಮಾಡಬೇಕಾದ ಸಿದ್ಧತೆ?” ಎಂದು 
ಗರ್ಜಿಸಿ ಕ್ರಾಂತಿಯಲ್ಲಿ ಕೈಹಾಕುತ್ತದೆ. ಜಗತ್ತಿನಲ್ಲಿ ಮಹಾಕ್ರಾಂತಿಗಳು ಸಿಡಿಲಿನಂತೆ ಬಡಿದ 
ಬಗೆಗೆ ವೀರಕ್ಕಿ೦ತ ರೌದ್ರವೇ ಹೆಚ್ಚು ಕಾರಣ. ಆವೇಶವೆಂದರೆನಬೇಕು ರೌದ್ರಕ್ಕೆ! ಭಾವನೆಯ 
ಬಿಸಿ ಉನ್ಮಾದಕ್ಕೇರಿ ವೀರದ ಹೆಸರಿನಲ್ಲಿ ಭೀಭತ್ಸಕ್ಕಿಳಿದ ಉದಾಹರಣೆಗೆ ರೌದ್ರಾಧಿಕ್ಕ 
ಬೀಜವೆನಿಸಿದ್ದುಂಟು. ಇದು ಒ೦ದು ವಿಧದ ಪ್ರಕೃತಿಯ ಕೋಪ-ಜ್ವಾಲಾಮುಖಿ, ಭೂಕಂಪ, 
ಫ್ಲೇಗು, ಕಾಲರಾ ಇದ್ದ ಹಾಗೆ; ದೈವಶಾಪದ ಆವಿಷ್ಕಾರ ಒಂದು ದೇಶಕ್ಕೆ ದೇಶವೇ 
ಅಥವಾ ಜಗತ್ತೇ ಇಂಥ ಒಂದು ಸಿಟ್ಟಿನಿಂದ ಉಧ್ವಸ್ತವಾದೀತು. ಒಂದು ಮಾನವಕುಲವೇ 
ಈ ಪ್ರಕಾರ ನಾಶವಾದುದಕ್ಕೆ ಇತಿಹಾಸ ಉದಾಹರಣೆ ಕೊಡಬಲ್ಲುದು. ಮನುಷ್ಯ ಸಮಾಜ 
ಸುಧಾರಿಸಲಾರದಷ್ಟು ಕೆಳಗಿಳಿದು ಹೋದಾಗ ಇಂಥ ಶಸ್ತ್ರ ಚಿಕಿತ್ಸೆಯನ್ನು ವಿಶ್ವಶಕ್ತಿ ಮಾಡುತ್ತದೆ. 
ಅಣುಬಾ೦ಂಬಿನ ಇಂದಿನ ಸ್ಪರ್ಧಾಳುತ್ವದಲ್ಲಿ ಪರಿಸ್ಥಿತಿ ಅಂಥ ವಿಕೋಪಕ್ಕೆ ಹೋದೀತೆ? 
ಹೋದರೆ ಏನಾದಿತು? ಎಂಬ ಅಂಶವನ್ನು “ರುದ್ರಾವತಾರ'ದಲ್ಲಿ ನಿವೇದಿಸಲಾಗಿದೆ: 
ರುದ್ರೋಹಂ ರುದ್ರೋಹಂ ಕ್ಷುದ್ರಾದ್ರಿಯಿನೆದ್ದು ಬಂದೆ; 
ಜಗದಗಲಕೆ ಹರಹಿ ನಿಂದೆನಿದೋ ಮುಗಿಲು ಜಡೆಯ ತೂಗಿ! 
ವಿದ್ಯುದಸ್ತ್ರ ಹಿಡಿದೆ. ಗುಡುಗಿ ನಡುಗಿಸುತಿಹೆ ಚರಾ ಚರದೊ 
೪ಿರುವ ದುಷ್ಪಸರ್ಪಮತಿಗಳೆಲ್ಲರನ್ನ ಮೆಟ್ಟಲೆಂದು 
ರಾಕೀಸಿನ ತು೦ಗತಮ ಶಿರಃಪ್ರದೇಶದಲ್ಲಿ ಮೂಡಿ 
ಗರ್ಜಿಸುತಿಹೆನಿದೋ ಕೇಳಿ: ಅಣುಮಾನವ ಜಂ೦ತುಗಳೇ। 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕ್ಷುದ್ರ ಲೋಭ ಮೆತ್ತಿಕೊಂಡ ಮೈಮನಗಳ ಮೂಟೆಗಳೇ! 
ನಿಲ್ಲಿರಲ್ಲಿ ನಿಂತಲ್ಲೇ ವಜ್ರಮುಷ್ಠಿಯಿ೦ದ ನಿಮ್ಮ 
ಬೆನ್ನೆಲುಬನು ಹುಡಿಗೂಡಿಸಿ ಭುವಿಗೆ ಗೊಬ್ಬರವನಿಕ್ಕುವೆ; 
ಮಣ್ಣಿನಾಸೆ ಹೊನ್ನಿನಾಸೆ ಕಸಕಿ೦ತಲು ಕಡಿಮೆಯಾದ 

ಜೊಳ್ಳು ಬಿರುದು ಬಾವಲಿಗಳ ಹೆಕ್ಕುವಾಸೆ ಬೆನ್ನು ಹತ್ತಿ 

ನನ್ನಿಗಾರರೆದೆಗೆ ಹಿಂದಿನಿಂದ ಜೂರಿಯಿಕ್ಕಿ ಬಾಳ್ವ 

ನರನರಿಗಳೆ! ಇಗ್ಗಾಲಿನ ಕರ್ಕೋಟಕ ಕುಂಡಗಳೇ। 

ಕುದುರಾಳಗಳೆಲ್ಲ ಸತ್ತು ಹುಟ್ಟಿದ ವಏಷಖಂಡಗಳೇ। 

ಕೆಡೆದು ನಿಮ್ಮ ತೆರೆಚರಂಡಿಯಲ್ಲಿ ನೂಕಿ ಜಡಿದು ಬಡಿದು 

ಕಡೆದು ನುಣ್ಣನೆಣ್ಣೆ ಮಾಡಿ ಹರಿಯ ಬಿಡುವೆ ನರಕದೆಡೆಗೆ! 


ಇದೋ ಶೂಲ. ಇದೋ ಪಾಶ, ಕಚ್ಚಿ ಚುಚ್ಚಿ ತಿಂಬ ಭೂತ 
ಇದೋ ರಕ್ತ ರಕ್ತವನ್ನು ಕಾರಿಸುವ ಪಿಶಾಚ ತಂಡ! 
ಬಿಟ್ಟೆ ನಿಮ್ಮ ಮೇಲೆ ತಾಳಿಕೊಳ್ಳಿರೆಂಜಲು೦ಬ ಮಾನ 
ಸತ್ತ ಹೇಡಿ ಹೆಣಗಳೇ. ಕರಾಳ ತಂತ್ರಗಣಗಳೇ। 
ಎತ್ತ ಓಡಲೆದ್ದಿರಯ್ಯ? ಹೋಗಿರೋ-ಅದೆಲ್ಲಿ ನೀವು 
ತಲೆ ತಪ್ಪಿಸಿಕೊಂಬಿರೆಂದು ನೋಳ್ಟೆ ನನ್ನ ಮಾಯೆಯಿಂದ! 
ತತ್ತರಿಸಿರಿ ತಬ್ಬಕೊಳ್ಳಿರಯ್ಯ ನಿಮ್ಮ ಪಾಪಗಳನು; 
ಚಾಡಿ, ಛಿದ್ರ, ಕಪಟ, ಕಂತ್ರಿವಿದ್ಯೆ, ಕಳ್ಳ-ಸುಳ್ಳತನದ 
ಮೋಡಿ ಮಂತ್ರ-ಒಂದೆ. ಎರಡೆ?) ಕಾರ್ಗೆಲಸದ ಗುಡ್ಡ ಗುಡ್ಡ 
ಆ ಅರಮನೆಗಳಲಿ ತಲೆಯ ಮರೆಸಿಕೊಳ್ಳಲೇಳಿರಯ್ಯ- 
ಏಕೆ ಗಾಬರಿಯಲಿ ಎಡಹುತಿರುವಿರೀಗ ಗಣ್ಯರೇ? 
ಏಕೆ ಬೆದರಿ ಬಳುಕುತಿಹಿರಿ ನಾಗರಿಕವರೇಣ್ಯರೇ? 
ಕ್ಷುದ್ರ ಶತ್ರು ರುದ್ರ ನಾನು 
ಇಡಿಪಸ್‌ಕಾಂಪ್ಲೆಕ್ಸಿನವನು! 
ಮದ್ಯಗಿದ್ಯವಿದ್ದರೆಯ್ದಿ 
ಬೇಗ ಕುಡಿದು ಬನ್ನಿರೋಡಿ 
ಗುಟ್ಟುಗಳ ಕಪಾಟನೊಮ್ಮೆ ತೆರೆದು ನೋಡಿ ಬನ್ನಿರಯ್ಯೊ 
ಕಷ್ಟ. ಕಷ್ಟ ಪರರ ಕೈಗೆ ಸಿಕ್ಕರವು! ಬೃಹಸ್ಪತಿಗಳೆ. 
ಕಾಲವಿಲ್ಲ; ಕಾಲಕಾಲ ಆಜ್ಞೆಯಿತ್ತೆ: ಕೇಳಿತೇನು? 


೨೦೧ * 


* ೨೦೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬಾಲ ಮಡಿಸಿಕೊಂಡು ನಿಲ್ಲಿ; ಚೀರಲಲ್ಲಿ ಫಲವದೇನು? 
ಖ್ಯಾತೋಹಂ, ಎಷಯಲುಬ್ಧ-ರಾಷ್ಟ್ರಕೃತ-ದ್ಯೂತೋಹಂ; 
ಎಜ್ಞಾನ-ವ್ಯಾಪಾರ-ವಿಷಾಬ್ದಿಜನ್ಯ ಭೂತೋಹಂ। 
ಧಗದ್ಭಗಿಸಿ ನಿಂದೆನಿದೋ ದಿಗ್‌-ದಿಗ೦ತಗಳಲಿ ಹರಡಿ; 
ಜೀವಗಳ್ಳರಿತ್ತ ಕಾಣಿರೊಮ್ಮೆ ಕಣ್ಣನರಳಿಸಿ! 
ಕಟ್ಟ ಗಂಟುಮೂಟೆಗಳನು ಹೊರಡಲಿನ್ನು ಸರಳಿಸಿ! 
(ಮಂಜುಗೀತ' ಪುಟ ಸಂಖ್ಯೆ ೫೮-೫೯) (ಬಿ.ಎಚ್‌.ಶ್ರೀ) 
ಒ೦ದು ಮನುಷ್ಯ ಸಮಾಜದಲ್ಲಿಯ ಬಹುಸಂಖ್ಯಾ ಗಣ್ಯರು ಚಾಪಲ್ಯದಂಡೆಗಳಾದಾಗ, 
ಮಾತ್ಸಂರ್ತುದುಂಡೆಗಳಾದಾಗ, ಮುದಮುತ್ತಿ ಹೊಲಸಾದ ಜೀಜೀತನದ 
ಜೋಲುಗೊಂಡೆಗಳಾದಾಗ-ಅವರ ಮಂಡೆಗಳು ಲಜ್ಜೆಯಿಲ್ಲದ ಕೊಳಚೆ ಹಂಡೆಗಳಾದಾಗ 
ಅವರ ಮೊಗದಲ್ಲಿ ಹೇಸುನಗೆಯರಳಿ ಮಿರುಗಲಾರಂಭಿಸಿದಾಗ ರುದ್ರಾವತಾರವಾಗುತ್ತದೆ. 
ವಕೀಲರು ಸುಳ್ಳು ಹೇಳಲಾರಂಭಿಸಿದಾಗ, ಮಹಾಧ್ಯಾಪಕರು ಪರೋಪದೇಶ-ಪಂಡಿತರಾದಾಗ, 
ಧರ್ಮರಾಯ ಶೆಟ್ಟರು ಕಳ್ಳಪೇಟಗರಾದಾಗ, ಟೊಪ್ಪಿ ಹಾಕುವವರು ರಾಜಕಾರಣಿಗಳಾದಾಗ, 
ಪರಮತದ ಗಿಳಿಪಾಠ ಮಾಡಿ ಅದೆ ಎಲ್ಲ ತತ್ವಜ್ಞಾನ ಎಂಬ ಜಂಭದ ಜಯದ್ರಥರು 
ವಿದ್ವಾಂಸರೆಂದು ಮಾನಿಸಲ್ಪಡುವಾಗ, ಸಮತಾವಾದದ ಹೆಸರಿನಲ್ಲಿ ನೆಲಸಮತಾವಾದದ 
ಆಡಳಿತ ಶುರುವಾದಾಗ, ಚಿತ್ರಗುಪ್ತನಿಗೆ ಇಂಥ ಸಮಾಜಶ್ರೇಷ್ಠಿಗಳ ಲೆಕ್ಕವಿಟ್ಟು ಪೂರೈಸದಾದಾಗ 
ರುದ್ರಾವತಾರವಾಗಿಯೇ ತೀರುತ್ತದೆ. ಪ್ರಕಾಶಕರೂ, ಪುಸ್ತಕ ವ್ಯಾಪಾರಿಗಳೂ ಲೇಖಕರನ್ನು 
ನುಂಗಿ ನೀರ್ಕುಡಿದೇ ಬದುಕಲಾರಂಭಿಸಿದಾಗ, ಸಂಕುಚಿತ ಜಾತೀಯತೆ ಪ್ರಾದೇಶಿಕತೆಗಳು 
ನೆಗಳೆಯಂತೆ ಬಾಯ್ದೆರೆದಾಗ, ಮತಾಂಧತೆ ಮೇರುವಿನೆತ್ತರಕ್ಕೇರಿದಾಗ, ಪಂಕ್ತಿಭೇದವೇ 
ಪರಮಧರ್ಮವಾದಾಗ, ನಿಷ್ಪಕ್ಷಪಾತತೆಯು ಪಕ್ಷರಹಿತವಾದಾಗ ರುದ್ರಾವತಾರವಾಗದೆ 
ಎಂದೂ ಇರದು! ಒಂದು ಸಮಾಜ ಈ ಪ್ರಕಾರ ವ್ಯಕ್ತಿಸ್ವಾರ್ಥ, ಜಾತಿಸ್ಟಾರ್ಥ, ಪ್ರದೇಶಸ್ವಾರ್ಥ. 
ತಂಡಸ್ವಾರ್ಥಗಳಿಗೆ ಆಳಾಗಿ ಮುಗ್ದರನ್ನೂ ಪ್ರಾಮಾಣಿಕರನ್ನೂ, ಬಡವರನ್ನೂ, ಗುಣಿಗಳನ್ನೂ, 
ನಿಜವಾದ ಕಲೆಗಾರರನ್ನೂ, ವಿದ್ವಾಂಸರನ್ನೂ ಕಡೆಗಣಿಸಿ ಶೋಷಿಸಿ, ತಿರಸ್ಕರಿಸಿ 
ಬಾಳಲಾರಂಭಿಸಿದಾಗ, “ಹರ ಕೊಲ್ಲಲ್‌ ಪರ ಕಾಯ್ವನೇ?' ಎಂಬಂತಹ ಪರಿಸ್ಥಿತಿ 
ಉಂಟಾಗುವುದು ಅನಿವಾರ್ಯವಲ್ಲವೇ? 'ಅಲ್ಲಾವದೀನ ನೃಪತೌ ನಸಂಧಿರ್ನಚವಿಗ್ರಹಃ 
ಎಂಬ೦ತಹ ನ್ಯಾಯವಂತಿಕೆ ಸಣ್ಣದರಿಂದ ದೊಡ್ಡದರವರೆಗಿನ ಎಲ್ಲ ಸಾರ್ವಜನಿಕ, 
ಸಾಮಾಜಿಕ, ಶೈಕ್ಷಣಿಕ, ಸಾಹಿತ್ಯಿಕ ವ್ಯವಹಾರದಲ್ಲೂ ತಲೆದೋರಿದಾಗ "ಅನ್ಯಥಾ ಶರಣ೦ 
ನಾಸ್ತಿ' ದೇವರು ಅಥವಾ ವಿಶ್ವದ ನಿಯಾಮಕ ಶಕ್ತಿಯು ರುದ್ರಲೀಲೆಗಾರಂಭಿಸದೆ ಗತ್ಯಂತರವಿಲ್ಲ! 
ಕ್ರಾಂತಿ, ವಿಪ್ಣವ, ಹೋರಾಟ, ಹಿಂಸೆ, ದರೋಡೆ, ಬಲಾತ್ಕಾರ ಮುಂತಾದ ಅರಾಜಕವೆಂದು 
ಪ್ರತ್ಯಕ್ಷವಾಗಿ ತೋರುವ ಚಳವಳಗಳು ಅಸಹ್ಯವಾದ ಅಪ್ರತ್ಯಕ್ಷ ಹಿಂಸೆಯನ್ನು ಪ್ರತಿಭಟಿಸಲು 
ಎದ್ದು ನಿಂತದ್ದಕ್ಕೆ ಚರಿತ್ರೆಯು ಸಾಕ್ಷಿ ಕೊಡಬಲ್ಲದು ಇಂಥ ಅಶಾಂತಿಪರ್ವವು ಭಾರತದಲ್ಲಿ 
ಸಂಭವಿಸದಂತೆ ನೋಡಿಕೊಳ್ಳುವುದಕ್ಕಾಗಿಯೇ ನಾವಿ೦ದು ಕವಿಕೊಟ್ಟ ನೋಟೀಸಿನಿಂದ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೦೩ * 


ಎಚ್ಚೆತ್ತು ಮುಂಜಾಗ್ರತೆ ವಹಿಸಬೇಕು. ವ್ಯಕ್ತಿಚಾರಿತ್ರ ಅಶುದ್ಧವಾಗಿ ಆ ಮೂಲಕ ಸಮಾಜಚಾರಿತ್ರ 
ರಾಷ್ಟ್ರಚಾರಿ ತ್ರಗಳು ಹೊಲೆಗೆಟ್ಟು ಹೋಗುವ ಸಂದರ್ಭವನ್ನು ತಪ್ಪಿಸಿಕೊಳ್ಳಬೇಕಾದರೆ "೧॥81876 
00೦೦೬ ೮೪೫೦07 1780 10 1 115 6ಟ್ರ-ಪ್ರ ಪ್ರತಿಯೊಬ್ಬ 'ಪ್ರಜಿಯೂ' ತನ್ನ ಕರ್ತವ್ಯವನ್ನು 
ಮಾಡಬೇಕೆಂದು ಇಂಗ್ಲೆಂಡು ನಿರೀಕ್ಷಿಸುತ್ತದೆ' “ಎಂದ ನೆಲ್ಲನ್ನ ನ. ಮಾತಿನಂತೆ. 
ಭಾರತೀಯರಾದರೂ ಚುರುಕಿನಿಂದ ತಮ್ಮ ತಮ್ಮ ವೈಯಕ್ತಿಕ ಶೀಲ-ಚಾರಿತ್ರಗಳನ್ನು 
ಶುದ್ಧಗೊಳಿಸಿಕೊಳ್ಳಲು ಅರೆನಿಮಿಷವೂ ತಡಮಾಡದೆ ಕ೦ಕಣಬದ್ಧರಾಗುವುದೀಗ ಕ್ರಮ 
ಪ್ರಾಪ್ತ ಹೊಸದಾಗಿ ಗಳಿಸಿಕೊಂಡ ಸ್ವಾತಂತ್ರ್ಯ ನಮಗುಳಿಯಜೇಕಾದರೆ ಅಂತರ್ದೇಶಿಯ 
ಸಂಘಟನೆ. ಸಹಕಾರ, ಸ೦ವಿಭಾಗ, ಸಮದೃಷ್ಟಿ ಸಹಾನುಭೂತಿ ನಮಲ್ಫಿ ಬೆಳೆದು ಬರಬೇಕು. 
ತನ್ನ ಸಂಸ್ಕೃತಿಯ ಬಗ್ಗೆ ಎಲ್ಲರಿಗಿ೦ತ ಹೆಚ್ಚು ಹೆಮ್ಮೆ ಪಟ್ಟುಕೊಳ್ಳುವ ಭಾರತವೇ ಕ್ಷುದ್ರಾತ್ಮವಾದರೆ 
ಹರಿ-ಹರ-ಹಿರಣ್ಯಗರ್ಭರು ನಗರೇ? 
ಮೇಲೆ ಹೇಳಿದಂಥ ರುದ್ರಲೀಲೆಯ ವಿಕಟಾಟ್ಪಹಾಸವನ್ನು- 


ಇಂದಕಾರಣವನ್ನೊಳಾನ೦ದವುಕ್ಕುತಿದೆ- 

ಆಯಿತಾವುದೊ ಮುಕುಟ ಹುಡಿಯ ಪಾಲು! 
ಇಂದಕಾರಣವೆನ್ನೊಳಾನ೦ದವುಕ್ಕುತಿದೆ- 
ಕುಡಿಯಿತಾವುದೊ ಹುಡಿಯ ಹಸುಳೆ ಹಾಲು। 
ಆನ೦ದದೆಲ್ಲೆಯೇ ಮೀರಿ ಹರಿಯುತ್ತಿಹುದು- 

ಜಗಕೆ ಬಿಡುಗಡೆಯ ಡಂಗುರವ ಹೊಡೆವಂತೆ! 
ಆನ೦ದದೆಲ್ಲೆಯೇ ಮೀರಿ ಹರಿಯುತ್ತಿಹುದು- 

ಮಾನವನ ಹೀನತೆಗೆ ತೀರ್ಪುಕೊಡುವಂತೆ| 

(`ರಕ್ತಾಂಜಲಿ' ಪುಟ ೮೮) 

ಈ 'ಸೆರೆಯಾಳಿ'ನ ಪಂಕ್ತಿಗಳಲ್ಲಿ ಕಾಣಬಹುದು. ಅಟ್ಟಹಾಸವು ಹಾಸ್ಕದ ಅತಿಹಸಿತವೆಂಬ 
ಆರನೆಯ (ನೀಚ) ವರ್ಗಕ್ಕೆ ಸೇರಿದ್ದೆಂಬ೦ತೆ ಹೊರಗೆ ಕಂಡರೂ ಅ೦ತತಃ ಅದು ಸಾತ್ರಿಕ. 
ಹರನು ಅಟ್ಟಹಾಸಕ್ಕೆ ಹೆಸರಾದದ್ದು ಈ ಅರ್ಥದಲ್ಲೇ ಅಲ್ಲವೇ? ಅವನದೆಂದಾದರೂ 
11111805 1.೩೬£86-ಧೀರೋದ್ಧತನ ನಗೆಯೆನ್ನಲಾದಿತೆ? 


ಡಿ 


* ೨೦೪ 


೭ 


ಹಾಸ್ಯ ಸಂದೇಶ 


ಮುಖದ ಮೇಲೆ ಪ್ರಕಟವಾಗುವ ನಗೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ನಮ್ಮಲ್ಲಿ 


ಹಾಸ್ಯವನ್ನು ಆರು ಪ್ರಕಾರಗಳನ್ನಾಗಿ ವಿಂಗಡಿಸಿದ್ದಾರೆ. ಸ್ಮಿತ ಮತ್ತು ಹಸಿತಗಳು ಜ್ಯೇಷ್ಠ 
ಜನರಲ್ಲಿಯೂ ವಿಹಸಿತ ಅವಹಸಿತಗಳು ಮಧ್ಯಮರಲ್ಲಿಯೂ, ಅಪಹಸಿತ-ಅತಿ-ಹಸಿತಗಳು 
ನೀಚರಲ್ಲಿಯೂ ಸಹಜ ಎಂದು ಹೇಳುತ್ತಾರೆ. ಅಪಹಾಸ್ಯ, ವಕ್ರೋಕ್ತಿ ವ್ಯಂಗ್ಯೋಕ್ತಿ ಅವಹೇಳನ, 
ಪರಿಹಾಸ, ಹುಚ್ಚುಹಾಸ್ಯ, ವಿಕಟಹಾಸ್ಯ, ನಕಲಿ, ಚತುರೋಕ್ತಿ ಮತ್ತು ನಿಂದೆ ಎಂದು ಆಂಗ್ಲ 
ವಿಮರ್ಶಕರು ಹಾಸ್ಯವನ್ನು ಹತ್ತು ವಿಧವಾಗಿ ವಿಂಗಡಿಸಿದ್ದಾರಂತೆ. ಹಾಸವು ಹಾಸ್ಕರಸದ 
ಸ್ಥಾಯಿಭಾವ. ಅಸಾಂಗತ್ಯವು ಹಾಸ್ಯದೃಷ್ಟಿಗೆ ಅವಲಂಬನ. "ಸಮಾಜದಲ್ಲಿ ಕಂಡು ಬರುವ 
ನಾನಾ ವಿಧದ ಅಸಂಬದ್ಧತೆಗಳನ್ನು ನಮ್ಮ ಕವಿಗಳು ತಮ್ಮ ಕಾವ್ಯಗಳಲ್ಲಿ ನಾನಾ ರೀತಿಯಿಂದ 
ವಿಂಡಂಬಿಸಿದ್ದಾರೆ. ಅದರಲ್ಲೂ ವಿಡ೦ಬನೆಯು ಅವಹೇಳನದ, ಚತುರೋಕ್ತಿಯ, ಕುಚೇಪ್ಟೆಯ 
ಅಥವಾ ವಿಕಟಹಾಸ್ಕದ, ನಕಲಿಯ ಮತ್ತು ವಕ್ರೋಕ್ತಿಯ ರೂಪಗಳಲ್ಲಿ ಹೊರ ಹೊರಟದ್ದೇ 
ಹೆಚ್ಚು. ವಿಮರ್ಶೆಯ ಅಸಿಧಾರೆಯುಳ್ಳ ಹೊಸಗನ್ನಡ ವಿಡಂಬನ ಕವನಗಳು ಎಂದೆಂದೂ 
ಬದುಕಿ ಉಳಿಯುವಂತಿವೆ. 


ಇಂಗ್ಲೀಷು ಕಲಿತವರೂ ಸಿನೆಮಾ ಕಂಡವರೂ “"ಸೌಂದರ್ಯವೆಂದರೇನು?' ಎಂದು 
ಆಗೀಗ ಚರ್ಚೆ ಮಾಡುವುದುಂಟು. ಪ್ರಾಧ್ಯಾಪಕರು 110 15 80800, 8080 15 
'7-ಸೊಬಗೇನನ್ನಿ ನನ್ನಿಯೇ ಸೊಬಗು' ಎಂದು ಮುಂತಾಗಿ ಉದ್ಭರಿಸಿ ಹೇಳುವುದುಂಟು. 
ನಮ್ಮ ಹೊಸ ಬಾಳಿನಲ್ಲಿ ಹೊಕ್ಕ ಹೊಸ ಬಗೆಯ ಪ್ರಶ್ನೆಯಿದೊಂದು. ಹಿ೦ದೆ ನಮ್ಮಲ್ಲಿ 
ಅಂದ- ಚೆ೦ದಗಳ ಬಗ್ಗೆ ಮೀಸಲಾದ ಗಿಇಗೀಾತತ್ತಶಾಸ್ತ್ರ ವಿಭಾಗಗಳಿದ್ದಿಲ್ಲ. ಪಾಶ್ಚಾತ್ಯರಲ್ಲಿ 
ಅಂಥ ಎಶಿಷ್ಟಶಾಸ್ತ್ರವು 'ಮಹತ್ವ ಪಡೆದಿರುವುದರಿಂದ ನಮ್ಮಲ್ಲೂ ಆಗೀಗ ಅಂಥ ಪಶೆ ಯನ್ನು 
ಕೇಳಿದವರಿದ್ದಾರೆ. `್ರೀ ಅರವಿಂದರಂಥ ತತ್ವಜ್ಞಾನಿಗಳು ಹುಟ್ಟ 'ನೂ7260021 0೦%” 
ತರ್ಕಾತೀತ "ಸೌಂದರ್ಯ ಎಂದು ವಿಷಯತ್ವವಿತ್ತು ಅದನ್ನು ವ್ಯಾಖ್ಯಾನಿಸಿದ್ದಾರೆ. ಒಬ್ಬ 
ಸಂಸ್ಕೃತ ಕವಿ ಹಿ೦ದೆ ಇಂಥ ಪ್ರಶ್ನೆಗೆ ವಿಡಂಬನರೂಪದ ಉತ್ತರವನ್ನು ಹೀಗೆ ಕೊಟ್ಟಿದ್ದ: 

ಅತಿ ಹೆಚ್ಚು ಡೊಂಕಾದ ಬಾಲವುಳ್ಳ ಹೆಣ್ಣು ನಾಯಿಯನ್ನು ಗ೦ಡು ನಾಯಿಯು 
ತ್ರಿರೋಕ ಸುಂದರಿ ಎಂದು ಆಯ್ದುಕೊಳ್ಳುತ್ತದೆ. ಅತಿ ಹೆಚ್ಚಾಗಿ ಅಷ್ಟೂ ಹಲ್ಲುಗಳನ್ನೂ 
ಕಿರಿದು ತೋರಿಸಬಲ್ಲ ಹೆಣ್ಣು ಮ೦ಗ ಅತ್ಯಂತ ಸುಂದರಿ ಎಂದು ಗಂಡು ಮಂಗ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೦೫ * 


ಆರಿಸಿಕೊಳ್ಳುತ್ತದೆ. ಅತಿ ದೊಡ್ಡದಾದ ಹೊಟ್ಟೆಯುಳ್ಳ ಹೆಣ್ಣು ಹಂದಿಯನ್ನು ಗಂಡು ಹಂದಿ 
ಅಪ್ಪರೆಯೆಂದು ವರಿಸುತ್ತದೆ. ಅತ್ಯಂತ ಕರ್ಕಶವಾಗಿ 'ಕಿರಿಚಬಲ್ಲ ಹೆಣ್ಣು ಕತ್ತೆಯನ್ನು 
ಗಂಡು ಕತ್ತೆ ಆದರ್ಶಸುಂದರಿಯೆಂದು ಅನುಸರಿಸುತ್ತದೆ. ಮನುಷ್ಯರಲ್ಲಿ ಗಂಡಸು ಮೊಲೆಗಳ 
ಗಾತ್ರ ಅತೀ ದೊಡ್ಡದಾಗಿರುವವಳು ಅದ್ವಿತೀಯ ಸುಂದರಿ ಎಂದು ನಿರ್ಣಯಿಸುತ್ತಾನೆ. 
ಆದುದರಿಂದ ಅವರವರ ಅಜ್ಜಾನವನ್ನುಳಿದರೆ ಸೌಂದರ್ಯವೆಂಬುದಕ್ಕೇನಾದರೂ 
ಅರ್ಥವಿದೆಯೇ? 


“ಕಾವ್ಯವೇದನೆಯಲ್ಲಿ' ಹೊಸಗನ್ನಡ ಕವಿಯಿಂತೆಂದ: (ವಿ.ಜಿ.ಭಟ್‌) 


ಸುತ್ತು ಹೇಟೆಯ ಹಿಂಡು: 
ನಡುವಿಹುದು ಹುಂಜ 
ಹೇಸಿ ಹೇಟೆಗಳೆಲ್ಲ 
ಹುಂಜಕ್ಕೆ ಜೆಂದ। 

ಈ ನಿಸರ್ಗದ ಚೆಲುವು 
ನನಗೆಲ್ಲ ಚೆಂದ: 
ಸುತ್ತಲೂ ಹೇಟೆಗಳು 
ನಡುವೆ ನಾ ಹುಂಜ। 


“ಅದು ಚೆಂದ, ಇದು ಚೆಂದ' ಎಂದು ತೀರ್ಮಾನಿಸುವ ಮನುಷ್ಯನ ಬುದ್ಧಿಗೆ 
ಅಹಂಕಾರದ ಭಿತ್ತಿಯಿರುವುದನ್ನು ಇಲ್ಲಿ ಸೂಚಿಸಲಾಗಿದೆ. ಅಂಥ ಭಿತ್ತಿ ಇಲ್ಲದೆ ಇರುವ 
ಸಂದರ್ಭವೂ ಇರಬಹುದು. ಆದರಿಂದು ಮೆಹರ್‌ಖಾನಿ ಮಾಡುವ ದೃಷ್ಟಿಯಿಂದ 
ಕಲಾವಸ್ತುಗಳನ್ನು ಪ್ರಶಂಸಿಸುವ ಮನೋಧರ್ಮದವರು ಹೆಚ್ಚಾಗಿ ಕಾಣಲಾರಂಭಿಸಿದ್ದಾರೆ. 
ಒಂದು ದೃಷ್ಟಿಯಿಂದ ಇದು ಅಂಥವರಿಗೊ೦ಂದು ಹೊಡೆತ. ತಮ್ಮ ಜೀವನ ಸ್ವರೂಪ, 
ಆವರಣಸಹಿತವಾದ ವ್ಯಕ್ತಿತ್ವ ಇರಸ್ತಿಕೆ ಎಂಬುದು ಪರಮರಮ್ಯವೆಂದು ಒಳಗೊಳಗೇ 
ಭಾವಿಸಿಕೊಂಡು “ಹೋಗಲಿ ಪಾಪ' ಎಂದು ಮತ್ತೊಬ್ಬರನ್ನೂ ಅವರ ಕೃತಿಗಳನ್ನೂ 
ಖುಷಿ ಬ೦ದಾಗ, ಉದಾರವಾಗಿ, ದಯೆಯಿಟ್ಟು ಚೆಲುವಾಗಿದೆ ಎಂದು ಹರಸುವ 
ಹು೦ಜತನವನ್ನಿಲ್ಲಿ ವಿಡಂಬಿಸಲಾಗಿದೆ ಎಂದರೂ ಸರಿಯೇ. ಹಾಗಲ್ಲದೆ, ಅದು ಚೆಲುವು, 
ಇದು ಚೆಲುವು ಅವಳು ಚೆಲುವೆ, ಇವಳು ಚೆಲುವೆ ಎಂದು ಸಿನೆಮಿಸುವ ಸಂಭ್ರಾಂತರನ್ನು 
ಗೇಲಿಮಾಡಲು ಹೊರಟ ಪದ್ಯವಿದೆ೦ದರೂ ಸರಿಯೇ. ಮೊದಲಿನ ನಾಲ್ಕು ಸಾಲುಗಳು 
ಈಗ ಹೇಳಿದ ದೃಷ್ಟಿಯನ್ನು ಬೆಂಬಲಿಸಿದರೆ, ಎರಡನೆಯ ನಾಲ್ಕು ಸಾಲುಗಳು ಮೊದಲು 
ಹೇಳಿದ ದೃಷ್ಟಿಯನ್ನು ಸಮರ್ಥಿಸಬಲ್ಲವು. ಸ್ವತಃ ಸು೦ದರರೂ ಸು೦ದರ ಕೃತಿಗಳ ನಿರ್ಮಾತರೂ 
ಆಗಿದ್ದರೂ ಅನೇಕರು 'ಮೆಚ್ಚಿದವನಿಗೆ ಮರಣವೇ ಸುಖ'ವೆಂಬ ಗಾದೆಯಂತೆ ಯಾರನ್ನೋ 
ಯಾವುದನ್ನೋ ಯಾವುದೋ ಭ್ರಮೆಗೊಳಗಾಗಿ ಚೆಂದವೆಂದು ಮರುಳಾಗುವ 
ಉದಾಹರಣೆಗಳಿವೆ. ಪರಾಕ್ರಮ ಕ೦ಠೀರವನು ಹುಂಬನಾದರೆ ಅತ್ಯಂತ ಭೀರುವೂ 


* ೨೦೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ದುರ್ಬಲಳೂ ಆದ ಹೆಂಗಸನ್ನು ಮೆಚ್ಚಿಕೊಳ್ಳುತ್ತಾನೆ; ಅತ್ಯಂತ ಶುದ್ಧನಾದವನು ಹುಂಬನಾದರೆ 
ಅತಿ ಅಶುಚಿಶೀಲದ ಹೆಂಗಸನ್ನು ಮೆಚ್ಚಿ ಮದುವೆಯಾಗುತ್ತಾನೆ! ಇಂಥ ವಿಕಟಯೋಗಗಳಿಗೆ 
ಜೀವನದಲ್ಲಿ ಯಾವಾಗಲೂ ದೃಷ್ಟಾಂತಗಳು ಸಿಕ್ಕಿಯೇ ಸಿಗುತ್ತವೆ! 
ಪ್ರತಿಯೊಬ್ಬನಿಗೂ ತನ್ನ ಅಭ್ಯಾಸವನ್ನು ಸಮರ್ಥಿಸಿಕೊಳ್ಳುವ ಅಭ್ಯಾಸವಿರುವುದು 
ಎಲ್ಲರಿಗೂ ತಿಳಿದ ಸಂಗತಿ. ವ್ಯಕ್ತಿಯು ಹೆಚ್ಚು ಹೆಚ್ಚು ಬುದ್ಧಿವ೦ತನಿದ್ದಂತೆ ಅವನ 
ಸಮರ್ಥನೆಯೂ ಹೆಚ್ಚು ಹೆಚ್ಚು ತರ್ಕಬದ್ಧ ಎ೦ಬಂತೆ ತೋರುತ್ತದೆ. ಭಾವನೆಯ ಆವೇಶಕ್ಕೆ 
ಆಳಾಗಬಾರದೆಂಬ ತತ್ವವನ್ನು ವೇದಿಕೆಯ ಮೇಲೆ ನೂರು ಸಲ ಎತ್ತಿ ಹೇಳಿದ ಮನುಷ್ಯನೇ 
ಅ೦ಥ ಆಳಾಗಿ ವ್ಯವಹರಿಸುವುದನ್ನು ನಾವು ಎಷ್ಟೋ ಕಡೆ ಕಾಣಬಹುದಾಗಿದೆ. ಅದರಿಂದ 
ಬಹುಶಃ ಅಭಿರುಚಿಯೇ ಮೂಲತಃ ಮಾನವನ ವ್ಯವಹಾರದಲ್ಲಿ ಪ್ರಬಲ ಪ್ರೇರಣೆಯೋ 
ಏನೋ ಎ೦ಬ ಸ೦ದೇಹ ಕೂಡ ಉಂಟಾಗುತ್ತದೆ. ಎಚಾರಶುದ್ಧತೆಗೆ ಸರಿಸಮವಾದ 
ಆಚಾರಶುದ್ಧತೆಯನ್ನು ಇಟ್ಟುಕೊಳ್ಳುವುದು ಒಂದು ತಪಸ್ತೇ ಸರಿ| ಶ್ರೀ ಜಿ.ಪಿ.ರಾಜರತ್ನರ 
“ಬು೦ಡೇ ಬಕ್ತ ರತ್ನ” ಎಂಬ ಪದ್ಯವನ್ನೀಗ ಪರಾಂಬರಿಸೋಣ: 
ಯೆಂಗೀಸ್ಸ್‌ ಎಂಗೆ ಅರಸ್ನ ಕುಂಕ್ಚ- 
ಗ೦ಡೀಗ್ಸ್‌ ಅಂಗೆ ಯೆಂಡ. 
ವುಟ್ಟಿದ್‌ ಮನ್ಸ ರುಂಡಾಂತ್‌ ಅಂದ್ರೆ 
ಯೆ೦ಡದ್‌ ಬುಂಡೆ ಮುಂಡ. 
ಮನ್ಸಾಂತ್‌ ಅನ್ನೋ ಮೀನ್‌ ಬದಕೋದ್ಕೆ 
ಯೆಂಡದ್‌ ನೀರೆ ಮುಕ್ಕ! 
ಅನಬೋವಸ್ತನ್‌ ಮಾತ್‌ ಸುಳ್ಳಾಗ್ಬು- 
ಸತ್ಯ ರತ್ನನ್‌ ವಾಕ್ಯ[ 
("ರತ್ನನ ಪದಗಳು' : ಪುಟ ೧೫) 
ಹೆಂಡದ ದುರಭ್ಯಾಸವುಳ್ಳವನು ಯೋಗಿಶ್ಚರನಂತೆ, ಅನುಭಾವಿಯಂತೆ ಅನುಭವ 
ಪ್ರಾಮಾಣ್ಯವನ್ನು ಒತ್ತಿ ಹೇಳಿ, ಆ ಮೂಲಕ ಹೆಂಡದ ಅನಿವಾರ್ಯತೆಯನ್ನಿಲ್ಲಿ 
ಸಮರ್ಥಿಸಿಕೊಳ್ಳುತ್ತಾನೆ. ಹೆಂಡವೊಂದು ಸ್ಥೂಲವಾದ ಪದಾರ್ಥ-ಒಂದು ಪೇಯ ಅದರಂತೆ 
ಕಣ್ಣು, ಕಿವಿ, ಮೂಗು, ಚರ್ಮಗಳ 1] ವಸ್ತುಗಳಲ್ಲೂ ಅಹಿತಕರವಾದ 
ಭೋಗ್ಯ ಪದಾರ್ಥಗಳು ನಮಗೆ ಪ್ರಿಯವನಿಸುವುದುಂಟು. ಮನಸ್ಪು ಕೂಡ ಈ ಸಂದರ್ಭಕ್ಕೆ 
ಹೊರತಲ್ಲ. ಹಿತವನ್ನು ಬಿಟ್ಟು ಪ್ರಿ ಪ್ರಿಯಕ್ಕೆ ಅದು ಅಂಟಿಕೊಂಡು ಬುದ್ಧಿಯನ್ನು "ಏ್ರಿಯವಾದುದೇ 
ಹಿತವಾದುದು' ಡು ಸಮರ್ಥಿಸಲು ಬಳಸಿಕೊಳ್ಳುತ್ತದೆ. ಸಿಗರೇಟು-ಬೀಡಿಗಳ ಬಗ್ಗೆ 
ಬರೆದು ಬರುವ ಲೇಖನಗಳಲ್ಲಿ ವೈದ್ಯಶಾಸ್ತ್ರದ ಆಧಾರಗಳನ್ನು ತೋರುವ ಕಾರಣಗಳನ್ನ, 
ಮುಂದೆ ಮಾಡಿ ಒಂದು ಪಕ್ಷ ಟಿ ಹಾನಿಕರವಂದರೆ, ಇನ್ನೊ ೦ದು ಅದು ಓತಕರ 
ಎಂದು ಸಾಧಿಸುವ ನಿದರ್ಶನವನ್ನು ಅನೇಕರು ಕಂಡಿರಬಹುದು. ಇತ್ತೀಚೆಗೆ ಬಿ.ಸಿ.ಜಿ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೦೭ * 


ಚುಚ್ಚುಮದ್ದಿನ ಬಗೆಗೂ ಡಾಲ್ಡಾ ವನಸ್ಪತಿಯ ಬಗೆಗೂ ವ್ಯಾಕ್ಷಿನೇಶನ್ನಿನ ಬಗೆಗೂ ಹೀಗೇ 
ಸಮಸಾಮರ್ಥ್ಯವುಳ್ಳವೆಂದು ತೋರುವಂಥ ತರ್ಕ-ಪ್ರತಿತರ್ಕಗಳೂ ಆಧಾರ-ಪ್ರತ್ಯಾಧಾರಗಳೂ 
ಪ್ರಕಟವಾದದ್ದು ಎಲ್ಲರಿಗೂ ತಿಳಿದ ಸಂಗತಿ. ಲೋಕದಲ್ಲಿ ಅನೇಕ ಹಿತಾರ್ಥಿಗಳಿದ್ದಾರೆ. 
ಹೆ೦ಡ ಕುಡಿಯುವವರೆದುರು ಅದೇ ಯೋಗ್ಯ ಎಂಬುದು ಗಡ೦ಗಿನ ಮಾಲಿಕನ ಹಿತಾರ್ಥ. 
ಹೆಚ್ಚು ಕಮಿಶನ್‌ ಯಾವುದರ ಮೇಲೆ ಸಿಕ್ಕುವುದೋ ಅಂಥ ಕಂಪನಿಯ ಔಷಧವೇ 
ಅತ್ಯು ತ್ತಮ ಎನ್ನುವುದು ಔಷಧ ವ್ಯಾಪಾರಿಯ ಹಿತಾರ್ಥ. ಇಂಥ ಅಂತರ್ಗತ 
ಹಿತಾರ್ಥಗಳನ್ನು ಅರಿತುಕೊಳ್ಳಲಾರದ ಕಲಿತ ಹಾಗೂ ಕಲಿಯದ ಭಾರತೀಯರನೇಕರು 
ಮೇಲೆ ಹೇಳಿದಂಥ ಹೆಂಡ ಕುಡುಕನಂತೆ ಭಾವಿಕತನದಿ೦ದ ಹಾನಿಕರವಾದ ಅಭ್ಯಾಸಗಳನ್ನು 
(ಅದನ್ನು ಹಚ್ಚಿಕೊಡುವ ವಂಚಕರಿಗಿ೦ತಲೂ ಹೆಚ್ಚು ಸಮರ್ಥವಾಗಿ) ಇವರ 0ಕೊಂಬುದು. 
ವಿಡಂಬನೀಯ, ಎಜ್ಞಾನದ ಹೆಸರಿನಲ್ಲಿ, ತತ್ವಜ್ಞಾನದ ಹೆಸರಿನಲ್ಲಿ, ಶಿಕ್ಷಣ ಶಾಸ್ತ್ರದ ಹೆಸರಿನಲ್ಲಿ, 
ಕಲೆಗಾರಿಕೆಯ ಹೆಸರಿನಲ್ಲಿ ಹಾಗೂ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವ ಅನೇಕ ತರದ 
ತೋರಿಕೆಯ ಪ್ರಚಾರ, ಉಪದೇಶ. ಉಪನ್ಯಾಸಗಳ ಉಪದ್ವ್ಯಾ ಪದಿಂದೆ ವಂಚಿತರಾಗದಿರಲು 
ಉಕ್ತ ವಿಡಂಬನ ಶೈಲಿಯಿಂದ ಕವಿ ಎಚ್ಚರಿಸುತ್ತಾನೆ. ವಿಡಂಬನೆಯ ಮುಖ್ಯೋದ್ದೇಶವೇ 
ಇದು. ಇದ್ದದ್ದನ್ನು ಇದ್ದ ಹಾಗೇಯೇ ಹೇಳಿದರೆ ಎಷ್ಟೋ ವೇಳೆ ಜನರಿಗೆ ತಿಳಿಯುವುದಿಲ್ಲ. 
ಅಥವಾ ತಾಗುವುದಿಲ್ಲ. ಇಲ್ಲವೆ ರುಚಿಸುವುದಿಲ್ಲ. ಅಂಥ ಪ್ರಕರಣಗಳು ಜೀವನದಲ್ಲಿ 
ಬಹಳ. ಆದುದರಿಂದ ಕವಿಗಳು ಕೆಲವು ಡಿಗ್ರಿಯ ಖಾರವನ್ನು ಬೆರಸಿದ ಮಾತುಗಳ 
ಮೂಲಕ ಜನತೆಗೆ ಸತ್ಯವನ್ನು ಸಾಕ್ಷಾತ್ಕರಿಸಿ ಕೊಡುತ್ತಾರೆ. 


ಭಾರತಕ್ಕೆ ರಾಜಕೀಯ ಸ್ವಾತಂತ್ರ್ಯ ದೊರೆತಿದೆ ಎಂಬುದೇನೋ ನಿಜ. ಆದರೆ 
ಅದಕ್ಕಿನ್ನೂ ಅಭಿಪ್ರಾಯ- ಅಭಿರುಚಿಗಳ ದಾಸ್ಯ ಹೋಗಿಲ್ಲ. ವಿದೇಶಗಳಲ್ಲಿರುವ 
ಸದಾಚಾರಗಳನ್ನು, ಅನುಸರಿಸುವುದಕ್ಕಿಂತ ಚ ಅಲ್ಲಿಯ "`ಓತಫ್ನು ಆಚಾರಗಳನ್ನು 
ದಿಲ್ಲಿಯಿಂದ ಹಳ್ಳಿಯವರೆಗಿನ ಅನೇಕ-ವರ್ಗದವರೂ ಮಟ್ಟದವರೂ ಸ್ಥಾನ- ಮಾನದವರೂ 
ಅನುಕರಿಸಲು ಕಲಿಯುತ್ತಾರೆ. ಈ ಅ೦ಧಶ್ರದ್ಧೆಯು ಸ್ವದೇಶೀಯ ಅಂಧಶ್ರದ್ಧೆಯೊಡನೆ 
ಕೂಡಿಕೊ೦ಡು ನಮ್ಮನ್ನು ದಿನೇ ದಿನೇ ನಮ್ಮ ಹಿ೦ದಿನ ತಲೆಮಾರಿನವರಿಗಿ೦ತ ಕೆಳಗಿನ 
ಮಟ್ಟಕ್ಕೆ ನೂಕುತ್ತಿರುವುದನ್ನು ನಾವು ಮನಗಾಣಬೇಕು. ಅದಕ್ಕೆ ವಿಚಾರಶಕ್ತಿಯನ್ನು 
ಬೆಳೆಸಿಕೊಂಡು ಸ್ವವಿಚಾರದಂತೆ ನಡೆಯುವ ದೈರ್ಯ-ಆರ್ಜವಗಳನ್ನು 
ರೂಡಿಸಿಕೊಳ್ಳುವುದೊ೦ದೇ ಮದ್ದು ಈ ಭಾವವನ್ನು ಪ್ರೇರಿಸುವ ಇನ್ನೊಂದು ಕವನವನ್ನು 
ಅವಲೋಕಿಸೋಣ: 

ಸಾವಿರಾರು ಗಿಡ 

ನೆಟ್ಟೆವು ನಾವು 

ಲಕ್ಷಾಂತರ ಗಿಡ- 

ಕೊದಗಿತು ಸಾವು 


* ೨೦೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಯಾರೂ ನೆಡದೇ 

ತೊಂದರೆ ಪಡದೇ 

ಕೋಟ್ಯಂತರ ಸಸಿ ಮೊಳೆತವಲ 

ಹರಿಹರ ಬ್ರಹ್ಮ 

ಎಲ್ಲರು ನಮ್ಮ 

ವನ ಮಹೋತ್ಸವದ ಮಹತ್ವವರಿತು 

ಸಹಕಾರವ ನೀಡಿದರು ಭಲಾ। 

(ಅರಣ್ಯರೋದನ' ಪುಟ ೧೯) 

`ಸಹಕಾರ' ಎಂಬ ಈ ಪದ್ಯವು ವನಮಹೋತ್ಸವವನ್ನು ಕೆಲವೊಂದೆಡೆ ನಾವು 
ಆಚರಿಸಿದ್ದರ ಸುಂದರವಾದ ಏಡಂಬನೆ. ಇದೇನೀ ಅದ್ಭುತ? ನಾವು ನೆಟ್ಟರೆ ಬದುಕಲಿಲ್ಲ; 
ತಾವೇ ಹುಟ್ಟ ಎಷ್ಟೋ ವನಸ್ಪತಿಗಳು ಬೆಳೆದುಕೊಂಡಿವೆ!' ಎಂಬುದು ಮೊದಲಿನ ಆಲೋಚನೆ, 
ಅನಂತರ ಹೇಗಾದರೂ ಮಾಡಿ ತಮ್ಮ ಅಪಯಶಸ್ಸನ್ನು ಯಶಸ್ಸೇ ಎ೦ದು ಸಮರ್ಥಿಸುವ 
ದುರಾಲೋಚನೆ ಉಂಟಾಗುತ್ತದೆ. ಅದರಿ೦ದ ತಾವೇ ತಾವಾಗಿ ಹುಟ್ಟಿ ಬೆಳೆದ ವನಸ್ಪತಿಗಳು 
ದೇವರು (ಅಥವಾ ನಿಸರ್ಗ) ನಮ್ಮ ವನಮಹೋತ್ಸವಕ್ಕೆ ಸಹಕಾರ ನೀಡಿದ್ದಕ್ಕೆ ಸಾಕ್ಷಿ 
ಎಂದು ಬೆನ್ನು ಚಪ್ಪರಿಸಿಕೊಳ್ಳುವ ಪ್ರವೃತ್ತಿ ಪ್ರಕಟವಾಗಿದೆ. ನಮ್ಮ ಇಂದಿನ ಹಲಕೆಲವು 
ತಜ್ಞ ಯೋಜನೆಗಳನ್ನು ಹೀಗೇ “ಅಡಿಬಿದ್ದರೂ ಮೂಗು ಮೇಲೆ' ಎ೦ಬ ನಾಣ್ಣುಡಿಯಂತೆಯೇ 
ಸಮರ್ಥಿಸಿಕೊಳ್ಳುತ್ತಿದ್ದೇವೆ. ಇಂಥ ಸಮರ್ಥಕರನ್ನು ನಮ್ಮ ಸಮಾಜ ಸಾರ್ವಜನಿಕವಾಗಿ 
ಪುರಸ್ಕರಿಸುವುದು ಅದರ ಹೇಡಿತನದ ಲಕ್ಷಣ. ಅದಕ್ಕೆ ವಾಕ್‌ ಸ್ವಾತಂತ್ರ್ಯವಿರುವುದು 
ಖಾಸಗಿಯಾಗಿ ಕಟ್ಟೆಯ ಮೇಲೆ ಕುಳಿತು ಟೀಕೆ ಮಾಡುವುದರಲ್ಲಪಷ್ಟೇ ವ್ಯಯವಾಗುತ್ತಿದೆ. 
ಈ ಪ್ರವೃತ್ತಿ ಹೀಗೇ ಉಳಿದರೆ ನಮ್ಮ ರಾಷ್ಟ್ರವು ಇನ್ನು ೫೦೦ ವರ್ಷಗಳು ಕಳೆದರೂ ಪ್ರಗತಿ 
ಹೊ೦ದಲಾರದು. ವ್ಯಕ್ತಿಗೌರವ-ಗಂಥಗೌರವಗಳಿಗ೦ಜಿ ಅಯೋಗ್ಯ ವಿಚಾರ-ಆಚಾರಗಳನ್ನು 
ಆಳಿನಂತೆ ಅನುಸರಿಸುವುದನ್ನು ಅಂದೇ ಖಂಡಿಸಿದ ಭಗವಾನ್‌ ಬುದ್ಧನ ಅಶೋಕ 
ಚಿಹ್ನವನ್ನು ಧರಿಸಿದ ನಮ್ಮ ನಾಡಿಗೆ ಈ ಬಗೆಯ ತಾಳ್ಮೆ ಧೈರ್ಯಹೀನತೆ, ಸೋಮಾರಿತನಗಳು 
ಅಪಾಯಕರ. ಖಂಡನೀಯವಾದುದನ್ನು ಸರ್ವತ್ರ ಖಂಡಿಸುವುದು ವಿಧಿರೂಪದ ಸಾಮಾಜಿಕ 
ಸದ್ಗುಣ, ಅದು ಧೀರ ಜನಾಂಗದ ಪ್ರಥಮ ಕರ್ತವ್ಯ. ಅಪ್ರಿಯವಾದ ಸತ್ಯವನ್ನು 
ಪ್ರಿಯರೂಪದಲ್ಲಿ ಹೇಳುವುದು ಅನಿವಾರ್ಯ; ಆ ಶೈಲಿ ತಾಗದಾದಾಗ ನಾವು 
ಅಪ್ರಿಯರೂಪದಲ್ಲಾದರೂ ಹೇಳಲೇಬೇಕು-ಎ೦ಬುದು ಸಾರ್ವಜನಿಕ ಜೀವನದಲ್ಲಿ 
ಆಸಕ್ತಿಯುಳ್ಳ ನಮ್ಮೆಲ್ಲರ ತತ್ವವಾಗಬೇಕು! "500100 15 170 010004! '?/11100 0111778515 
7101005100 ೩76 517105 1081 1701[-ಕಾಪಟ್ಯದ ಬುರುಕಿಯನ್ನು ಕಿತ್ತೆಸೆದು ನಿಜವಾದ 
ಯೋಗ್ಯತೆಯನ್ನು ಗುರುತಿಸಿ, ಮನ್ನಣೆ ಕೊಡುವ ಸಮಾಜವೊಂದು ನ್ಯಾಯಮಂಡಲ; 
ಇಂಥ ಸಮಾಜರಚನೆಯೇ ವಿಡಂಬನದ ಗುರಿಯಾಗಿದೆ ನಮ್ಮ ಇಂದಿನ ವಿಡಂಬನ 
ಕವಿಗಳಿಗೆ ಈ ದೃಷ್ಟಿಯಿಂದಲೇ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೦೯ * 


ಯುದ್ಧ ದೇವನು ಬಂದಾ 
ಬುದ್ಧ ದೇವನು ಬಂದಾ 
ಇದ್ದವರ ಇರುಚಿಂತೆ 
-ಬಗೆ ಹರಿಯಲಿಲ್ಲಾ 
ಬಗೆ ಹರಿಯಲಿಲ್ಲಾ 
ಕಲ್ಕಿ ದೇವನು ಬ೦ದ 
ಉಳ್ಳಿ ದೇವರ ತಂದ 
ಸಲ್ಮಿ ಗುದ್ದಲಿಯಿಂದ ತೋಡಿದನಲ್ಲಾ 
ತೋಡಿದನಲ್ಲಾ 
ಎಲ್ಲಾ ದೇವರು ಬಂದು 
ತಲ್ಲಣಗೊಂಡರು 
ಇಲ್ಲಿಯವರ ಕಾಟ ಇಲ್ಲುಳಿಯಿತಲ್ಲಾ 
ಇಲ್ಲುಳಿಯತಲ್ಲಾ 
ಪ್ರಾಣದೇವನು ನಿತ್ರಾಣನಾಗುತ ಅಂದ 
ಅನ್ನದೇವರು ಮಾತ್ರ ಇನ್ನೂ ಬರಲಿಲ್ಲೋ? 
ಇನ್ನೂ ಬರಲಿಲ್ಲಾ! 
("ನಾದಲೀಲೆ': ಪುಟ ೩೫) (ಬೇಂದ್ರೆ) 
ಎ೦ಬ "ಅನ್ನಾವತಾರ' ನಮ್ಮ ೮೦೪/ 17016 1006 ೮೩/708187- ಆಹಾರ ಹೆಚ್ಚು 
ಬೆಳೆಯಬೇಕೆಂದು ಮಾಡಿದ ಪ್ರಚಾರದ ಒಳ್ಳೆಯ ಟೀಕೆಯೆನಿಸುವಂತಿದೆ. ಪ್ರಯತ್ನದಲ್ಲಿ 
ಪ್ರಾಮಾಣಿಕತೆಯು ಕಡಿಮೆಯಾದಾಗ ಅದರ ಯಶಸ್ಸು ಪ್ರಶ್ನಾರ್ಥಕ ಚಿಹ್ನೆಗೆದುರಾಗಬೇಕಾಗಿ 
ಬರುವುದು ಸಹಜ. ಅಂಥ ಅಪಯಶಸ್ಸನ್ನು ಜನನೇತ್ರರಾದ ಕವಿಗಳು ವಿಡಂಬಿಸುವುದೂ 
ಸಹಜ। ಅಂಥ ಟೀಕೆ ನಮ್ಮ ಕಣ್ಣನ್ನು ತೆರೆಯಿಸದಿದ್ದರೆ ಒಂದೇ ಕವಿಯ ವಾಣಿಯಲ್ಲಿ ಶಕ್ತಿ 
ಸಾಲದಾಗಿದೆ ಎನ್ನಬೇಕು-ಇಲ್ಲವೆ ನಾವು ಸಾಹಿತ್ಯದ ಸಂದೇಶಕ್ಕೆ ಮಣಿಯದಷ್ಟು ದಪ್ಪ 
ತೊಗಲಿನವರಾಗಿದ್ದೇವೆ ಎನ್ನಬೇಕು! ಈ ಎರಡು ಕಾರಣಗಳಿಲ್ಲದಿರುವಾಗ ಸಾಹಿತ್ಯವು 
ಜನಜೀವನವ್ನು ತಿದ್ದುವುದರಲ್ಲಿ ಎಂದೂ ಅಶಕ್ತವಾಗದು 110೩0೦ 15 10 11008! 08 
111118 50015- ಸಾಹಿತ್ಯವೆ೦ಬುದು ಚಿ೦ತನಪರರ ವಿಚಾರ' ಎಂಬ ಮಾತು 
ವಿಡಂಬನಕಾರರಿಗೆ ಇನ್ನಷ್ಟು ಹೆಚ್ಚಾಗಿ ಅನ್ವಯಿಸುತ್ತದೆ. ಅವರ ಹಾಸ್ಯಭಂಗಿಯು 
ಸಮಾಜಶಿಕ್ಷಣದ ಹದವಾದ ಮಾರ್ಗ. ಅವರ ಬಿಚ್ಚುಮಾತು, ಮುಚ್ಚುಮಾತು, ಚುಚ್ಚುಮಾತು, 
ಹುಚ್ಚುಮಾತುಗಳು ಸಾರ್ವಜನಿಕ ಹಿತಚಿಂತನದ ಫಲವಾಗಿಯೇ ಹೊರಟಂಥವು. 
ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವುದರಲ್ಲಿ ಅವರ ಕೈ ಶಿಕ್ಷಿತ ಸಮಾಜದಲ್ಲಿ 
ಎಲ್ಲರಿಗಿ೦ತ ಮುಂದೆ. 


* ೨೧೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಶಿವಾ ಶಿವಾ ಹೇ 

ಶಿವ ಮಾದೇವಾ। 

ಅತ್ತಿತು ಕೂಗಿತು 

ಚೀರಿತು ಜೀವ 

ಬಾಯಂಗಳದಲಿ 

ಹುಟ್ಟದ ಮಾತು 

ಮುಗಿಲಿನ ಕಿವಿಯನು ಮುಟ್ಟಲೆ ಇಲ್ಲ! 

ಹಾಡುವ ಸಭೆಯಲಿ ನರಳುವದುಂಟೆ| 

("ಗರಿ' ಪುಟ ೬೧) (ಬೇಂದ್ರ) 

`ತುತ್ತಿನ ಚೀಲ'ದ ಮೇಲಿನ ಮಾತು ಧನಿಕ-ದರಿದ್ರರಲ್ಲಿಯ ಅ೦ತರವನ್ನು ಕಡಿಮೆ 
ಮಾಡುತ್ತೇವೆಂದು ಹೊರಟ, ಹಾಗೆ ಕ೦ಡ ಕಂಡಲ್ಲಿ ಸಾರಿದ, ಆದರೆ ಅದರಲ್ಲಿ ಸಾಕಷ್ಟು 
ಜಯ ಹೊಂದದ, ಬಡಾಯಿಗಾರರಾದ ಕೆಲ ರಾಜಕಾರಣಿಗಳನ್ನು ಮೂದಲಿಸುವಂತಿದೆ. 
ಮೆಟ್ಟನ್ನು ಮೆಟ್ಟಿ ನಡೆಯುವವನಿಗೆ ಬರಿಗಾಲಿನ ಪ್ರಯಾಣಿಕನ ಕಷ್ಟ-ಸುಖ ಹೇಗೆ 
ಗೊತ್ತಾಗಬೇಕು? ಕಾರಿನಲ್ಲೇ ತಿರುಗುವವರಿಗೆ ಮೋಟಾರಿನ ಅವ್ಯವಸ್ಥೆಯ ಬಗ್ಗೆ 
ಸಾರ್ವಜನಿಕರು ದೂರು ಕೊಟ್ಟರೆ ಅವರ ತೊಂದರೆಯ ಡಿಗಿ ಎಷ್ಟೆಂಬುದು ಗೊತ್ತಾದೀತೇ? 
ಅದೇ ಮೇರೆಗೆ ತಮ್ಮ ಜೀವನವನ್ನು ಸುಖವಾಗಿ ಕಳೆಯುತ್ತಿರುವ ಹೃದಯಹೀನ 
ನಾಯಕರಿದ್ದರೆ ಅವರಿಗೆ ಜನತೆಯ ತೊಂದರೆ-ತಾಪತ್ರಯಗಳನ್ನು ತಿಳಿದುಕೊಳ್ಳುವ, 
ತಿಳಿದುಕೊಂಡು ಅವನ್ನು ನಿವಾರಿಸುವ ಪ್ರೇರಣೆಯೇ ಉಂಟಾಗುವುದಿಲ್ಲ 
ಐಷಾರಾಮಪ್ರಿಯರು ಯಾವ ಸರಕಾರಿ ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಅಧಿಕೃತರಾದರೂ 
ಹೀಗೇ `ದೈವವುಳ್ಳವರಿಗೆ ದಯವೇ ಇಲ್ಲ' ಎ೦ಬ ಗಾದೆಯಂತೆ ವರ್ತಿಸುತ್ತಾರೆ. ಇಂಥ 
ಪರೋಪಜೀವಿಗಳೆಂಬ ಕಳೆಯನ್ನು ಕಿತ್ತೊಗೆದಾಗಲೇ ಸಮಾಜವು ನಿರ್ಮಲವಾದೀತು; 
ಅದಕ್ಕೆ ಸ್ವಾಸ್ಯವು೦ಟಾದೀತು. 

ಭಾರತದ ಜನಸಂಖ್ಯೆ ಬಹಳವಾಗ್ದೋಯ್ತ: 

ಅದರಿಂದಲೇ ಇಂದು ಊಟಕಿಲ್ದ್ಲಾಯ್ತು! 

ಊಟಕಿಲ್ಲದ ಜನರ ಜಂಭ ಹೆಚ್ಚಾಯ್ತು: 

ಅದನಿಳಿಸಲಿಂದು ರೇಶನ್ನೆ ಬೇಕಾಯ್ತು! 

ಮಕ್ಕಳನು ಹಡೆದವರು ನವನಂದರಲ್ರೆ? 

ಅವರ ರಾಕ್ಷಸತನವು ಹೆಚ್ಚಾಯಿತಂತೆ! 

ಅವರ ಬಂಧಿಸಲು ರೇಶನ್‌-ಹಗ್ಗ ಬೇಕು- 

ಚಾಣಕ್ಯ ಸರಕಾರಕೆನ್ನಿರೊ ಪರಾಕು! 

ಐರೋಪ್ಯ ಪದ್ಧತಿಯ ಆಡಳತೆ ಬೇಕು, 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೧೧ * 


ಕೈಗಾರಿಕೆಯು ಬ೦ದು ಕೃಷಿಯುಳಿಯಬೇಕು 

ಆದರೂ ಆಹಾರ ಅಕ್ಷಯಿಸಬೇಕು; 

ಅಪ್ಪಚ್ಚಿ ಅಮ್ಮಣ್ಣಿ ಎರಡೂನು ಬೇಕು| 

ಬಂಡವಾಳಿಗ ಬೇಕು ಬಡವನೂ ಬೇಕು; 

ಹುಲಿಹಸುಗಳೆರಡೂನು ಒಟ್ಟಿಗಿರಬೇಕು! 

ಹುಲಿಯು ಹಸುವನು ಶಚ್ಚಿ ತಿನ್ನುತಿರಬೇಕು; 

ಹಸುವಿಂಗೆ ಹೆದರಬೇಡನ್ನುತ್ತಿರಬೇಕು! 

("ಬೇತಾಳಗಳ ಕುಣಿತ' : ಪುಟ ೨೭) (ಬಿ.ಹೆಚ್‌. ಶ್ರೀ) 


ಒಂದು ಕಾಲದಲ್ಲಿ ಒಂದು ರಾಜಕೀಯ ಪಕ್ಷವು ತಳೆದ ಧೋರಣವನ್ನಿಲ್ಲಿ 
ವಿಡಂಬಿಸಲಾಗಿದೆ. “ಸಾಹಿತ್ಯವೆಂಬುದು ಸಮಾಜದ ವಿಚಾರಗಳ ಅಭಿವ್ಯಕ್ತಿಯ ಸ್ವರೂಪದ್ದು' 
ಎ೦ಬ ನುಡಿಯಂತೆ ನಮ್ಮಲ್ಲಿ ನಮ್ಮ ಆಳಿಕೆಯ, ಆಡಳಿತೆಯ, ಆರ್ಥಿಕ ಯೋಜನೆಗಳ 
ಬಗ್ಗೆ ವಿಚಾರಘರ್ಷಣವು೦ಟಾದುದರ ಫಲವಾಗಿಯೇ ನಾವೀಗ ಸಮಾಜವಾದಿ ಸ್ವರೂಪದ 
ಸಮಾಜದ ಆದರ್ಶವನ್ನು ಎತ್ತಿ ಹಿಡಿದದ್ದು. ಜನಕವಿಗಳ ಅಂತರ್ವಾಣಿ ಜನನಾಯಕರ 
ಹೃದಯವನ್ನು ಒಂದಲ್ಲ ಒಂದು ವಿಧದಿಂದ ಹೊಕ್ಕು ತನ್ನ ಪ್ರಭಾವವನ್ನು ಬೀರಿಯೇ 
ತೀರುತ್ತದೆ ಎಂಬುದಕ್ಕಿದೊಂದು ಚಿಕ್ಕನಿದರ್ಶನ: ನಾವೀಗ ಕೃಷಿಗೆ ತಕ್ಕ ಪ್ರಾಮುಖ್ಯವನ್ನು 
ಕೊಡಲಾರಂಬಿಸಿದ್ದೆ. ವೆ. ಕಾರ್ಬಾನೆಗಳ ಕಾಳಜಿಯನ್ನು ಸ್ವಲ್ಪ *[ಡಿಮೆ ಮಾಡಿ. 
ಗ್ರಾಮೋದ್ಯೋಗಗಳತ್ತ ಲಕ್ಷ್ಯ ಹಾಕಲಾರಂಭಿಸಿದ್ದೇವೆ. ಇಂಥ "ನಮ್ಮ "ದೃಷ್ಟಿ ಪರಿವರ್ತನಕ್ಕೆ 
ಕಾಲದ ಕರೆಯಾಗಿ 'ಕರಗಡುವ ಕವಿಗಳ ಕಂಠವು ಕೆಲವೊಮ್ಮೆ ಪು ಪ್ರತ್ಯಕ್ಷವಾಗಿ ಎಷ್ಟೋ 
ವೇಳೆ ಅಪ್ರಶ್ಯಕ್ಷವಾಗಿ-ಕಾರಣವಾಗುತ್ತದೆ. ಮೇಲಿನ ಪದ್ಯವು ಆಡಿದ 'ಚುಚ್ಚುಮಾತಿನಲ್ಲಿ 
ಸಮಾಜವನ್ನು ಎಚ್ಚರಿಸುವ ಕಟುದ್ವನಿಯಿದೆ. ಅಂಥ ದ್ವನಿ ಜನತೆಯನ್ನು ಮುಟ್ಟಿದೆ, 
ಜನನಾಯಕರನ್ನು ತಟ್ಟಿದೆ. ಈಗ ನಾವು ದೃಷ್ಟಿದೋಷವನ್ನು ಅರಿತು ಅದನ್ನು 
ನಿವಾರಿಸಿಕೊಳ್ಳುತ್ತಿದ್ದೇವೆ ಎ೦ಬುದು ಪ್ರತ್ಯಕ್ಷವಾಗಿ ಅನುಭವಿಸುವ ಸ೦ಗತಿ. ಇಂದು ನಾವೇ 
ಸರಕಾರ, ಸರಕಾರವೇ ನಾವು. ಆದುದರಿ೦ದ ಸರಕಾರದ ಟೀಕೆಯೆ೦ದರೆ ನಮಗೆ ನಾವೇ 
ಮಾಡಿಕೊಂಡ ಟೀಕೆ ಎ೦ಬುದನ್ನು ಯಾರೂ ಮರೆಯಲಾಗದು. ಈ ಸ್ವದೋಷೋದ್ಭಾಟನವು 
ಸದಾ ನಡೆಯುತ್ತಿದ್ದರೇ ಸೂಪು, ಬೇಗ ರಾಷ್ಟ್ರ ಪುನಾರಚನೆಯಲ್ಲಿ ಮುನ್ನಡೆಯನ್ನು 
ಸಾಧಿಸಿಯೇವು; ಸರ್ವೋದಯದ ನಮ್ಮ ಸೂರ್ಯನಂಥ ಆದರ್ಶವು ಕೈಗೂಡೀತು. 
ಇಲ್ಲವಾದರೆ- 

ಜನವೆಂತು ಮರೆಯವದು?9 

ದೇವನೌರಸರಾದ 

ಮಾನವರ, ಪಶುವಂತೆ ನಡೆಸಬೇಕೆ? 


ಒಂದು ಗುಂಪನು ಕಟ್ಟು- 


* ೨೧೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತದರ ಹೆಚ್ಚಳಕಾಗಿ 
ಉಳಿದ ಸಮುದಾಯಗಳ ಕೆಡಿಸಬೇಕೆ? 
("ಬಾಳ ದೇಗುಲದಲ್ಲಿ' : ಪಟ ೧೧೨) 

ಎ೦ಬ `ಅಸುರ'ನೀತಿ ಪ್ರಚುರವಾಗಿ ರಾಜಕೀಯದಲ್ವೂ ಸಾಹಿತ್ಯದಲ್ಟೂ ಶಿಕ್ಷಣದಲ್ಲೂ 
ಉದ್ಯೋಗದಲ್ಲೂ ಗುಂಪು-ಮಠಗಳನ್ನು ಕಟ್ಟಕೊ೦ಡ ಸ್ವಯಂವೃತ ನಾಯಕರ ದಬ್ಬಾಳಿಕೆ 
ದಿನೇ ದಿನೇ ಬೆಳೆದು ಮಿಕ್ಕ ಸಮುದಾಯಗಳ, ವರ್ಗಗಳ, ಗುಂಪುಗಳ, ಅಸಂಘಟತರ 
ಅರ್ಥಾಪಹರಣವನ್ನು ಚೆನ್ನಾಗಿ ಮಾಡುತ್ತ ಹೋಗುವ ಪರಿಪಾಠ ಉಂಟಾಗುವುದರಲ್ಲಿ 
ಯಾರೂ ಸಂದೇಹ ಪಡಬೇಕಾಗಿಲ್ಲ. "ನಾಡಿನ ಬಡವನು ಸರ್ಕಸ್ಸಿನ "ಸಿ೦ಹ'ದಂತಾಗುವುದು 
ತಪ್ಪಬೇಕಾದರೆ- 

ನಾಡಿನ್‌ ಬಡವ! ಸರ್ಕಸ್ಸ್‌ ಸಿಮ್ಮ 

ಕಮ್ದಿಯಿಡಿದೋನ್‌ ಬೆಪ್ಪ್‌ ನನ್ನ್‌ ತಮ್ಮ[ 

ಔನ್ಲೆ ಯೆದರಿ ಬಾಲಾ ಮುದರಿ 

ಮೂಲ್ಯಾಗ್‌ ಮುದುರ್ಕೊಬೇಕ) 

("ರತ್ನನಪದಗಳು' : ಪುಟ ೧೧೦) 

ಎ೦ದು ಕೇಳುವ ಛಾತಿ ನಮ್ಮಲ್ಲಿ ಉ೦ಟಾಗಬೇಕು. ಹೆದರಿಕೆ ಎ೦ಬುದು ಆತ್ಮವನ್ನು 
ಕೊಲೆಮಾಡಲು ಕಾಪಟ್ಯವು ಉಪಯೋಗಿಸುವ ಇರಿಚೂರಿ. ಅಂಥ ಅ೦ಜುಕುಳಿಗಳು 
ಕಪಟಗಳಿಗಿ೦ತಲೂ ಹೆಚ್ಚಿನ ಸಮಾಜದ್ರೋಹಿಗಳು, ರಾಷ್ಟದ್ರೋಹಿಗಳು ಎನ್ನಬೇಕು. ಈ 
ಅಭಿಪ್ರಾಯದಿ೦ದಲೇ ಲಂಚ ತೆಗೆದುಕೊಳ್ಳುವವರಿಗಿ೦ತ ಕೊಡುವವರೇ ಹೆಚ್ಚಿನ ಅಪರಾಧಿಗಳು 
ಎಂದೊಮ್ಮೆ ಒಬ್ಬರು ವಾದಿಸಿದ್ದುಂಟು! ಈ ಮನೋಭಾವದಿಂದಲೇ ಶ್ರೀ ಪು.ತಿ. 
ನರಸಿ೦ಹಾಚಾರ್ಯರು "ನವ ಭಾರತ ತರುಣರಾವು' ಎ೦ಬ ಪದ್ಯದಲ್ಲಿ ದೇವರನ್ನು 
ಹಂಗಿಸಿ ಬಿಟ್ಟಿದ್ದಾರೆ! 

ನೂರುಕೋಟಿ ದೇವರಂತೆ 

ನಮಗೇತಕೊ ಇವರ ಚಿಂತೆ? 

ನಮ್ಮ ತೋಳ ಬಲದೊಳವರ 

ನಳೆಯುವುದಕೆ ನಮ್ಮ ಬವರ? 

ಅವರಾಯುಧವವರಿಗುಂಟು, 

ಕಳಕೆ ಹತ್ತು ದೆಸೆಗಳುಂಟು 

ಶರಣು ಶರಣನ೦ತರೇ. 

ಶರಣು ಶರಣು ಸಂತರೇ, 

ನಮ್ಮ ಬಿಡಿರಿ ದಮ್ಮಯ್ಯ, 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೧೩ * 


ಬಯಲಿಗೋಡಿ ನಮ್ಮಯ್ಯ, 
ನಿಮ್ಮ ಹಮ್ಮ ನಿಮಗಿರಲಿ 
ನಮ್ಮ ದಮ್ಮು ನಮಗಿರಲಿ 
ನಿಮಗೆ ನಿಮ್ಮ ಹೋರಿಕೆ 
ಇದೇ ನಮ್ಮ ಕೋರಿಕೆ 
ನವಭಾರತ ತರುಣರಾವು... 
("ಶಾರದಯಾಮಿನಿ' ಪುಟ ೩೫) 
ಇಲ್ಲಿ ಶೌರ್ಯದ ಉದ್ರೇಕವು ದೈವವಿಡಂಬನೆಗೆ ಅವಕಾಶ ಕೊಟ್ಟಿದೆ. 'ನಿನ್ನಿನ 
ಮೊನ್ನಿನ ಹುಡುಗರೊ ನಾವು, ನಮಗೇತಕೆ ಹೇಳಜ್ಜರ ಸಾವು' ಎಂದೊಮ್ಮೆ ಕುವೆ೦ಪುಗಳು 
ಹೂಂಕರಿಸಿದ ಧ್ವನಿ ಇಲ್ಲಿದೆ. ಇಂಥ ಅಧಟು ನಮ್ಮ ನಾಡಿ ನಾಡಿಯಲ್ಲಿ ಸದಾ ಜಾಗೃತವಾಗಿದ್ದರೆ 
ಮಾತ್ರ ನಾವು ದೇಶದಲ್ಲಿ ತೃಪ್ತಿಕರವಾದ ಸಂಘಟಿತ ಜೀವನವನ್ನು ಸಾಗಿಸಿಕೊಂಡು 
ಹೋಗಬಲ್ಲವರಾಗಿ, ವಿದೇಶೀಯರು ಹೊಂಚು ಹಾಕಿ ಬೀಸುವ ವಿವಿಧ ದಾಸ್ಯಗಳ 
ಬಲೆಯಿಂದ ತಪ್ಪಿಸಿಕೊಂಡು ಬಾಳಿಯೇವು. ಆದರೆ ನಮ್ಮ ಪರಾಕ್ರಮವು 
ಹುಂಬತನವಾಗಬಾರದು, ಪ್ರದರ್ಶನವಾಗಬಾರದು, ಉಪಜೀವನ ಸಾಧನವಷ್ಟೇ 
ಆಗಬಾರದು. ಈ ಎಚ್ಚರಿಕೆಯನ್ನು ಮತ್ತೊಬ್ಬ ಕವಿ ಕೊಟ್ಟದ್ದಾನೆ: 
ಯೆಂಕ ಬಾವ ಓಗ್ವಾನೆ ಪರ್ದೆಸಕ್ಕೆ 
ಓಗ್ರಾನೆ ಮುಂದಿನ್‌ ವರ್ಸ ಪರ್ದೆಸಕ್ಕೆ 
ಬೇರ್ಬೆರೆ ದೇಸ್‌ದಾಗೆ 
ಗಾಳಾ ಹಾಕೂ ಯಿದ್ಯ 
ನೋಡ್ಧಾಂಗ್‌ ಮಾಡಿ ಅವ ಬರ್ತಾನೆ| 
ನೀರೇ ಇಲ್ಬಿದ್ದಲ್ಲಿ 
ಮೀನ ಗೀನಾ ಹುಡ್ಕಿ 
ಹಿಡ್ಯೂ ಯಂತ್ರ ಸಿಕ್ರೆ ತರ್ತಾನೆ! 
ಬೇರ್ಜೆರೆ ದೇಸ್ಟಾಗೆ 
ಗಂಜೀ ಉಂಬ್‌ ನಮೂನಿ 
ಥಾಟೂ ಗೀಟೂ ಕಲ್ಕು ಬರ್ತಾನೆ! 
ಗ೦ಜೀ ನೀರೂ ಇಲ್ಲೆ 
ಬದ್ಧೂ ಯಿದ್ಯ ಸಿಕ್ರೆ 
ನೂರಾರ್‌ ಖಂಡೀನಾದ್ರೂ ತರ್ತಾನೆ 
ಬೇರ್ಜೆರೆ ದೇಸ್ಟಾಗೆ 
ಗೊರ್ಕೇ ಹೊಡೂ ರೀತಿ 


* ೨೧೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಗೀತಿಯೆಲ್ಲ ಕಲ್ತು ಬರ್ತಾನೆ! 
ಗೋರ್ಕೇ ಹೊಡೂ ಮನ್ಮ 
ಎಚ್ರೇ ಆಗ್ದಿದ್ದಾಂಗೆ 
ಮಾಡೂ ಮದ್ದು ಸಿಕ್ರೆ ತರ್ತಾನೆ! (ವಿ.ಜಿ.ಭಟ್‌) 

ಎದೇಶಗಳಿಗೆ ಶಿಷ್ಯವೃತ್ತಿಗಳನ್ನಿತ್ತು ನಮ್ಮ ಸರಕಾರಗಳಿ೦ದು ನಮ್ಮಲ್ಲಿಯ ಎಷ್ಟೋ 
ಕಲಿತವರನ್ನು ವಿಶೇಷ ಜ್ಞಾನದ ಸಂಪಾದನೆಗಾಗಿ ಕಳಿಸಿಕೊಡುತ್ತಿವೆಯಲ್ಲವೇ? ಹಾಗೆ 
ಸಾವಿರಾರು ರೂಪಾಯಿಗಳ ಶಿಷ್ಯವೃತ್ತಿಗಳನ್ನು ಹೇಗಾದರೂ ಮಾಡಿ ಪಡೆದು, ವಿದೇಶಗಳಿಗೆ 
ತೆರಳಿ, ಅಲ್ಲಿ ಕೆಲಕಾಲ ಉಂಡಾಡಿಗಳಾಗಿ ಮೆರೆದು, ಅನ೦ತರ ಭಾರತಕ್ಕೆ ಮರಳಿ, ದೊಡ್ಡ 
ದೊಡ್ಡ ನೌಕರಿಗಳನ್ನು ಸಂಪಾದಿಸಿಕೊ೦ಡು, ಜಂಭದ ಕೋಳಿಗಳಾಗಿ, ಜಯಭೇರಿ 
ಹೊಡೆದುಕೊಂಡು ತಿರುಗಾಡುವ ಡಾ೦ಭಿಕರ ಸಂಖ್ಯೆ ಏರುತ್ತಿರುವ ಅಂಶವನ್ನು ಮೇಲಿನ 
ಪದ್ಯವು ವಿಡಂಬಿಸಿದೆ. ಈ ತಜ್ಞರ ಪಿಡುಗು ಎದ್ದು ಕಾಣುತ್ತಿರುವ ಇಂದಿನ ಅವಧಿಯಲ್ಲಿ 
ಇಂಥ ನೋಟಿಸು ನಮ್ಮ ಕಣ್ಣನ್ನು ತೆರೆಯಿಸಬೇಕು-ತೆರೆಯಿಸುವ ಶಕ್ತಿ ಕವಿವಾಣಿಗಿದೆ- 
ತೆರೆಯದಿದ್ದರೆ ನಾವೇ ದಪ್ಪ ತೊಗಲಿನವರೆನಿಸುತ್ತೇವೆ. ಇದೇ ಕವಿ ವಿ.ಜಿ.ಭಟ್ಟರು ಪ್ರಕಟಿಸಿದಂತೆ 
“ಕಾಡುಕೋಣನ ಛಾಪೆಯ ಮಿದುಳುಗಳು ಬಿಕರಿಗೆ ಸಿದ್ಧವಾಗಿವೆ-ಮುಂಗಡವಾಗಿ ಹಣ 
ಕಳಿಸಿ ಅಮೇರಿಕದಿಂದ ಅವು ಬರುತ್ತಿರುವಾಗಲೇ ನಿಮಗೆ ಸಿಗುವಂತೆ ಗ್ಯಾರಂಟಿ 
ಮಾಡಿಕೊಳ್ಳಿರಿ” ಎಂಬ ಜಾಹೀರು ನಾಮೆಯನ್ನು ಕರ್ನಾಟಕವೂ ಭಾರತವೂ ಪುರಸ್ಕರಿಸುವ 
ಪ್ರಸಂಗ ಬ೦ದೀತು! ಆದರೆ ನಾವಿಂದು ತಕ್ಕಮಟ್ಟಿಗಾದರೂ ಎಚ್ಚಿತ್ತಿದ್ದೇವೆ. ಕವಿಗಳೂ 
ಕಲೆಗಾರರೂ ನಮ್ಮನ್ನು ನಾಡಕಟ್ಟುವ ಕೆಲಸದಲ್ಲಿ ಹುರಿದುಂಬಿಸುತ್ತಿದ್ದಾರೆ. ಈ ನಡುವೆ 
ನಾವು ಹಳೆಯ ಕಾಲದ ಕಿಲುಬುಗಳನ್ನು ಕಳೆದುಕೊಳ್ಳಬೇಕು. ಇದೇ ಭಾವವನ್ನು ಶ್ರೀ 
ಕಣವಿಯವರು 


ಮಂತ್ರದರ್ಥವರಿಯದಯ್ಯೊ 
ಮೂಢ ಸಂತೆ ನೆರೆದಿದೆ! 
ಮಡಿಯ ಮಾಡಿ ಉಡುವೆನೆಂದು 
ಬೊಗಸೆ ನೀರು ಸುರುವಿ ಕೊಳಕು 
ಪಂಚೆ ತೊಳೆದ ಮಾತ್ರಕೆ 

ಅಚ್ಚ ಹಸನುಗೊಳಿಸದಿರಲು 
ಮನಕೆ ಶುಭ್ರವೆನಿಸದಿರಲು 
ಮಡಿಯಾಯಿತೆ ಪೂಜೆಗೆ?) 
ಅದರೊಳುಳಿದ ಜಿಡ್ಡಿನಂತೆ 

ನೀನು ಕೂಡ ಮಡ್ಡನಂತೆ, 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೧೫ * 


ತಿಳಿಯೊ ಮೊದಲು ತತ್ವವ 
ಅದರ ಮೂಲ ಸತ್ವವ। 
(ಆಕಾಶ ಬುಟ್ಟಿ' : ಪುಟ ೧೧) 
ನೇರವಾದ ದೂರಿನ ಶೈಲಿಯಲ್ಲಿ ಹೀಗೆ ವ್ಯಕ್ತಪಡಿಸಿದ್ದಾರೆ. ಅವರ ಈ ಎಚ್ಚರಿಕೆಯಂತೆ 
ನಡೆಯದೆ ಪ್ರದರ್ಶನ ಶೀಲತೆಯನ್ನು ಹಿಡಿದರೆ- 

ನಮ್ಮ ಮುಖಂಡರು ಮಾತಾಡಿದರು 
ಎರಡೂವರೆ ತಾಸು 
ರೈತರ ಮನದಲಿ ಬಿಂಬಿಸುವಂತೆ 
ಮೇಜಿನ ಬಳಿ ಗುದ್ದಾಡಿದರು. 
ಭಾಷಣ ಕೇಳಿದ ರೈತರಿಗಾಯಿತು 

ಭೀಷಣ ಪರಿಣಾಮ 

ಎರಡೂವರೆ ತಾಸು 

ಉಪದೇಶದ ತ್ರಾಸು 
ಕೊಟ್ಟದ್ದಕ್ಕೆ ಕೃತಜ್ಞತೆ ಸಲ್ಲಿಸಿ 
ಕೈ ಚಪ್ಪಾಳೆಯ ತಟ್ಟದರು 
ಭಾಷಣಕಾರರು ನೋಡಿದರು 
ಬದನೇಕಾಯಿ ಬಟಾಟೆಗಳನ್ನೇ 
ಮೇಜಿನ ಕಡೆಗೆಸೆದಾಡಿದರು 
ಕೊರಳಿಗೆ ಗೆಣಸಿನ ಮಾಲೆಯ ಹಾಕಲು 
ಗೌಡ ಪಟೇಲರು ಬಾಗಿರಲು 
ನುಡಿಯಿತು ಭಾಷಣಕಾರರ ಕೊರಲು: 

“ಹಸಿವಾಗಿದೆ ಹೊಟ್ಟೆ” 
ಪಟೇಲನುತ್ತರ ಕೊಟ್ಟನು “ಸ್ವಾಮೀ. 
ಆಹಾರದ ಬಿಕ್ಕಟ್ಟುಂಟು; 
ಉಪವಾಸವತ ಸಾಧಿಸಿರಿ, 
ಗಡ್ಡೆಗೆಣಸುಗಳ ಶೋಧಿಸಿರಿ 
ದೇಹಕ್ಕೂ ಹಿತ ದೇಶಕ್ಕೂ ಹಿತ 

ಆಹಾರದ ಮಿತವು” 

("ಸಂತಾನ' ಪುಟ ೩೩-೩೪) 


* ೨೧೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಎಂದು `ರೈತರ ಸಭೆಯಲ್ಲಿ ಹೇಳಿದ ಹಾಗೆ ಜಾಗೃತರಾದ ಜನರು ಇಂದು 
ಕಪಟನಾಯಕರಿಗೆ ಬುದ್ಧಿ ಕಲಿಸದಿರರು. ಹಾಗೆ ಬುದ್ಧಿ ಕಲಿಸುವವರೆಗೆ ಕಾದರೆ ನಾಗರಿಕ 
ಧುರಂಧರರೆಂದುಕೊ೦ಬ ನಾವು ಹಿಂದೆ ಅತ್ತಂತೆ ಇಂದೂ ಅಳಬೇಕಾದೀತು! 


ಡಿ 


೨೧೭ * 


೮ 
ಕರುಣ ಸಂದೇಶ 


ಭಾರತ ಮಾತೆಯಿ೦ದ ಆರಂಭಿಸಿ ಹಳ್ಳಿಯೊಂದರ ಹಳೆಯ ಮುದುಕಿಯವರೆಗೂ 
ರಾಷ್ಟ್ರಕ್ಕೇನಾದರೂ ಅಪಾಯವುಂಟಾದರೆ ದುಃಖ ಪಡುವ ಸಂದರ್ಭ ಬಂದೀತು. 
ಶೋಶಸ್ಥಾಯಿ ಕದಡಿದರೆ ಹೃದಯ ಕರಗಿ ನೀರಾಗುತ್ತದೆ; ವಜ್ತಕಠಕೋರವಾದ ಮನಸ್ಸಾದರೂ 
ಕುಸುಮ ಕೂಟಮಲಿವಾಗುವ ಹೊತ್ತು ಬರುತ್ತದೆ; ಕರಣ ಕಳವಳಿಸುತ್ತದೆ, `ಸರಣ 
ತಳಮಳಿಸುತ್ತದೆ. 

ಹಡೆದೊಡಲು ಬಂಜೆಯಾಯೆ? 

ಬಾಳ್ಕೊದಲೆ ಸಂಜೆಯಾಯ್ತ? 

ಭಾರತಿಗೆ ತಲೆಭಾರ 

ಇರುವಳೆಂಬ ವಿಚಾರ 

ಬಾಳ್ದಣ್ಣು ಗಿ೦ಜು ಆಯೆ) 

ಬರಿಶೂನ್ಯ 

ಮೂವತ್ತುಮೂರು ಕೋಟಿ! 

ನನ್ನೆದೆಯ ಹಾಲನೆರಸೀ 

ನನ್ನೊಳಿಹ ಬೆಳಕ ಬೆರಸೀ 

ವಜದೇಹಿಗಳೆಂದೆ 

ಗೊನೆ-ಮಿಂಚೊ ಎನೆ ಕಂಡೆ- 

ವಜಯವಿರಲೆಂದು ಹರಸೀ 

ಕಳುಹಿದೆನು 

ಮೂವತ್ತು ಮೂರು ಕೋಟಿ 

ಬಸುರಿನಲಿ ಪಡೆದುದೇನು? 

ಹೊರಗಿಲ್ಲಿ ಹಡೆದುದೇನು? 


* ೨೧೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆರರೆ ಬಡಕೊಡಲುಗಳು 
ಸೆರೆಮನೆಗಳಾದವೋ!। 
ನನ್ನಳಲು ಕೇಳದೇನೋ! 
ಎಲೆಲೇ 
ಮೂವತ್ತು ಮೂರು ಕೋಟ 
("ಗರಿ' : ೫೨-೫೪) (ಬೇಂದೆ) 
ಮೂವತ್ತು ಮೂರು ಕೋಟಿ ಮಕ್ಕಳೂ ತಾಯಿಯ ಜೊತೆಗೆ ಹಿಂದೆ ಅತ್ತರು- 
ದೇಶ ಪಾರತಂತ್ರ್ಯದಲ್ಲಿದ್ದಾಗ ಈಗ ಹಾಗೆ ಅತ್ತು ಸತ್ತು ಗಳಿಸಿದ ಸ್ವಾತಂತ್ರ್ಯವನ್ನು 
ಕಾಯ್ದುಕೊಳ್ಳದಿದ್ದರೆ ಮತ್ತೆ ಅಳಬೇಕಾದೀತು. ಕೂಸು ಸತ್ತಾಗ ತಾಯಿ, ತಂದೆ ಹೀಗೆ 
ಅತ್ತರಂತೆ: 
ತಂಬಲ$ ಹಾಕದಂತುಂಬ ಕೆಂಪುಗಿಣಿ 
ಗಡಕ ಹಣ್ಣಿನ ಹಾ೦ಗ 
ಇದ್ದತ್ತ ತುಟಿಯ ಬಣ್ಣೆತ್ತ ಹಾರಿತು? 
ಯಾವ ಗಾಳಿಗೆ, ಹೀಂಗ 
ಈ ಗದ್ದ, ಗಲ್ಲ. ಹಣಿ, ಕಣ್ಣು. ಕಂಡು 
ಮಾರೀಗೆ ಮಾರಿಯ ರೀತಿ 
ಸಾವನ$ ತನ್ನ ಕೈ ಸವರಿತಲ್ಲಿ, 
ಬಂತೆನಗ ಇಲ್ಲದ ಬೀತಿ 
ಧಾರೀಲೆ ನೆನೆದ ಕೈಹಿಡಿದೆ ನೀನು, 
ತಣ್ಣಗ ಅ೦ತನ ತಿಳಿದು 
ಬಿಡವೊಲ್ಲಿ ಇನ್ನುನೂ ಬೂದಿ ಮುಚ್ಚಿದ 
ಕೆಂಡ ಇದ೦ತ ಹೊಳೆದು 
ಮುಗಿಲನ ಕಪ್ಪರಿಸಿ ನೆಲಕ ಬಿದ್ದರ 
ನೆಲಕ ನೆಲಿ ಎಲ್ಲಿನ್ನ? 
ಆ ಗಾದಿ ಮಾತು ನಂಬಿ ನಾನು ದೇವರಂತ 
ತಿಳಿದಿಯೇನ ನೀ ನನ್ನ 
ಇಬ್ಬನ್ನಿ ತೊಳೆದರೂ ಹಾಲು ಮೆತ್ತಿದಾ 
ಕವಳಿಕಂಟಿಯಾ ಹಣ್ಣು 
ಹೊಳೆ ಹೊಳೆವ ಹಾಂಗ ಕಣ್ಣಿರುವ ಹೆಣ್ಣ. ಹೇಳು 
ನಿನ್ನವೇನ ಈ ಕಣ್ಣು? 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೧೯ * 


ಹೇಳಿ 


ದಿಗಿಲಾಗಿ ಅನ್ನತದ ಜೀವ ನಿನ್ನ ಕ 
ಣ್ಣಾರೆ ಕಂಡು ಒಮ್ಮಿಗಲ5 
ಹುಣ್ರಿಮೀ ಚಂದಿರನ ಹೆಣಾ ಬ೦ತೊ ಮುಗಿ 
ಲಾಗ ತೇಲತ ಹಗಲ! 
("ನಾದಲೀಲೆ' : ಪುಟ ೫೮) (-ಬೇಂದ್ರೆ) 
“ನೀ ಹೀಂಗ ನೋಡಬ್ಯಾಡ ನನ್ನ' ಎ೦ದು ಕೂಸಿನ ತಂದೆ ಕೂಸಿನ ತಾಯಿಗೆ 
ಅತ್ತ ಭಾರತದ ತಂದೆ ಸತ್ತಾಗ ನಾನು ಹೇಗೆ ಅತ್ತೆ ಗೊತ್ತೇ? 


ಭಾರತದ ಶುಬ್ರಾಭ್ರಕೀರ್ತಿಕ- 
ರಂಡವೊಡೆದಿತೆ ಸೋದರ! 
ಭಾರತದ ಸತ್ವಪ್ರದೀಪಕ 

ನಂದಿತೇ ಹಾಯ್‌ ಸೋದರ! 
ಭಾರತದ ದಿವ್ಯಾತ್ಮ ತನ್ನವ- 
ತಾರ ಮುಗಿಸಿತೆ ಸೋದರ! 
ಭಾರತದ ಸತ್ಯಾದ್ರಿ ಶೃಂಗವು- 
ರುಳ್ಬುದೇ ಹೇ ಸೋದರ! 
ಅಕಟಕಟ ದುಃಖಾಬ್ಧಿವೀಚಿ ಹ್ಶ- 
ದಂತರಾಳ ಹೊಕ್ಕಿತೋ! 

ಅಕಟ ಸಂತಾಪಾಗ್ನಿ ಕೇಸುರಿ- 
ಗೊಂಡು ದೆಸೆಗಳ ನೆಕ್ಕಿತೋ! 
ವಿಕಟ ಚರಿತನನೆಣಿಸಿ ರೋಮಗ- 
ಳೆದ್ದು ತಿಸುಳಗಳಾದವೋ! 
ಅಕುಟಿಲನ ಮರಣಕ್ಕೆ ಮರುಗಿದ 
ಕರಣ ಹಸುಳೆಗಳಾದವೋ! 

ಸತ್ತು ಬದುಕಿದ ದಿವ್ಯ ಮಾನವ- 
ನಾತ್ಮ ಪಣಜ್ಜಳಿಸುತ್ತಿದೆ! 

ಸತ್ತು ಸಾಯದ ಕೀರ್ತಿಕಾಯದ 
ಕಾಂತಿ ಕಜ್ಜಳ ಕಳೆದಿದೆ! 
ಸತ್ಯಮತ್ತಮ ಹಿಂಸೆ ಮಂತ್ರಗ- 
ಳುಲಿಯಲೈ ದಶದಿಶೆಯಲಿ! 


* ೨೨೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸತ್ಚಥ ಧ್ರುವತಾರೆಯಾದ ಮ- 
ಹಾತ್ಮ ತಣಿವನು ಕಾಣಲಿ| 
(ಅಮೃತ ಬಿಂದು' ೪೨-೪೪) (ಬಿ.ಎಚ್‌.ಶ್ರೀ) 

“ದುಃಖಾಷ್ಟಕ' ಹೀಗೆ ಹರಿಯಿತು. ಸಪ್ಪೆತನ ಮನವನ್ನಾವರಿಸಿತು. ನಿರಾಶೆಯ ನೀರವತೆ 
ಎಲ್ಲೆಲ್ಲೂ ತುಂಬಿದಂತೆನಿಸಿತು. ಭಾರತಕ್ಕೇ ಖಗ್ರಾಸ ಗ್ರಹಣ ಹಿಡಿದ೦ತಾಯ್ತು ಯಾವುದಾದರೂ 
ಒಂದು ಅಪಾಯವು ನಡೆದು ಹೋದ ಮೇಲೆ ನಾವು ಅದರ ನಿವಾರಣೆಯ 
ಪೂರ್ವಸಿದ್ಧತೆಯನ್ನು ಶಕ್ತಿ ಮೀರಿ ಮಾಡಿದ್ದೆವೋ ಇಲ್ಲವೋ ಎ೦ಬ ಸಂದೇಹವು ಎಷ್ಟೋ 
ಸಲ ನಮಗುಂಟಾಗುತ್ತದೆ. ಆಗ ನಾವು ಮಾಡಬಹುದಾಗಿದ್ದು ಅಜಾಗ್ರತೆಯಿ೦ದ ಮಾಡದೆ 
ಉಳಿದ ಅಂಶಗಳಿದ್ದವೆಂದು ಗೊತ್ತಾದರೆ, ಉಂಟಾದ ದುರಂತದ ದುಃಖವು ಅನೇಕ 
ಪಟ್ಟು ಹೆಚ್ಚಾಗುತ್ತದೆ. ಹಾಗಲ್ಲದೆ ಮಾಡಲು ಸಾಧ್ಯವಿದ್ದುದೆಲ್ಲವನ್ನೂ ನಾವು ಮಾಡಿಯೇ 
ಇದ್ದೇವು ಎನಿಸಿದರೆ, ಆದಷ್ಟೇ ದುಃಖವಲ್ಲದೆ ಹೆಚ್ಚಾಗುವುದಿಲ್ಲ. ವ್ಯಕ್ತಿಗೆ ನಷ್ಟ ಸ೦ಭವಿಸಿದರೆ 
ಅದು ಒಬ್ಬನ ಕ್ಷೇಶಕ್ಕೆ ಕಾರಣವಾದೀತು. ಇಡಿ ದೇಶಕ್ಕೂ ಹಾನಿಯೊದಗಿದರೆ, ಅದೆಂಥ 
ಕರುಣಸಾಗರ ತರಂಗಗಳನ್ನು ಎಬ್ಬಿಸುವುದಿಲ್ಲ! ಗಾಂಧಿಯವರ ದಿವಂಗತಿ ಅಂಥ ಒಂದು 
ರಾಷ್ಟೀಯ ನಷ್ಟ. ಈ ಸಾಲನ್ನು ಬರೆಯುತ್ತಿರುವಾಗಲೇ ಅವರ ಜೊತೆಗೆ ಕೆಲಸಮಾಡಿದ 
ಮೌಲಾನಾ ಅಬುಲ್‌ ಹ ಅಜಾದರ ಸ್ವರ್ಗವಾಸದ ಸುದ್ದಿ ಈ ಲೇಖಕನ ಕಿವಿಗೆ 
ಮುಟ್ಟಿತು. ಸ್ವಾತಂತ್ರ್ಯ ವೀರರ ಮರಣ ಒಂದಾದ ಮೇಲೊಂದರಂತೆ ಉಂಟಾಗುತ್ತಿದೆ. 
ಇಂಥ ಶೋಕದ ಅವಧಿಯಲ್ಲಿ ನಾವು ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವುದು 
ಅವರಿಟ್ಟು ಹೋದ ಉದಾತ್ತ ರಾಷ್ಟ್ರಾದರ್ಶಗಳನ್ನು ಶಕ್ತಿಮೀರಿ ಆಚರಣೆಗೆ ತರುವುದರಲ್ಲೇ 
ಇದೆ. ಶೋಕವು ವೀರಪ್ರತಿಜ್ಟೆಯ ಕೊಪ 0೫01 ಸಾರ್ಥಕ. ಇಲ್ಲವಾದರೆ ಅದು 
ಆತ್ಮಗ್ಗಾನಿಕರವಾದ ಹಾಲಾಹಲ। ಅಂಥ ಹಾಲಾಹಲವನ್ನು ಕುಡಿದು ನರಕುರಿಗಳಾಗಿ 
ಅಧಃಪತನ ಹೊಂದುವುದು ಯಾರಿಗೆ ಬೇಕು? ಚಕ ಸಜ ಅಂಥ ರಾಷ್ಟ್ರದಾಸ್ಯದ 
ದುಃಸ್ಥಿತಿಯನ್ನು ಬಯಸನು! 

"11000 18 (70 10170೩1 5011 08 110 08111055 /176-ಸ್ವಾತ೦ತ್ರ ್ಛಪಂಬುದು 
ಅನಿರ್ಬದ್ಧ (ಮನಸ್ಸಿನ) ಆತ್ಮದ ಅಮರ ಸತ್ವ' ಎಂದು ನಾವಿಂದು ತಿಳಿದಿದ್ದೇವೆ. 
ಮರಣಾನಂತರ ಮೋಕ್ಷವೆಷ್ಟು ಅಪೇಕ್ಷಣೀಯವೋ ಬದುಕಿರುವಾಗ ಸ್ವಾತಂತ್ರ್ಯವು ಅಷ್ಟೇ 
ಅಪೇಕ್ಷಣೀಯ. ಅ೦ಥ ಸರ್ವೋತ್ತಮ ಪದವನ್ನು ನಮಗೆ ಲಭ್ಯಗೊಳಿಸಿದ ಮಹಾತ್ಮ 
ಸುಭಾಷಚ೦ದ್ರ, ಸರದಾರ, ಲೋಕಮಾನ್ಯ ಮುಂತಾದ ಮಹಾವೀರರ ಮರಣದಿಂದ 
ನಮಗಾದ ಹಾನಿ ಅವರ್ಣನೀಯ. ತ್ಕಾಗವು ಅತ್ಯಂತ ಹೆಚ್ಚು ಶುದ್ಧವೂ ದಿವ್ಯಪಾವಿತ್ರ್ಯ 
ಸಂಪನ್ನವೂ ಸಮರ್ಥವೂ ಆದ ಸುಗುಣ; ಮನುಷ್ಯನ ಆತ್ಮವನ್ನು ಪವಿತ್ರಗೊಳಿಸಿ, ಅದರ 
ಕಿರೀಟವಾಗಿ ಕೂತುಕೊ೦ಬ ಪ್ರಭಾವಲಯವದು. ಅಂಥ ತ್ಯಾಗವೀರರ ಮರಣಕ್ಕಿಂತ 
ಕರುಣಾಜನಕವಾದ ಪ್ರಸಂಗವಿನ್ನೊಂದಿರುವುದೇ ಈ ಸ೦ದರ್ಭಗಳಲ್ಲಿ- 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆವ ಹಾಲಾಹಲವ ನೀ೦ಟಿದೆನೊ, ಅಲ್ಲದಡೆ 
ದೇವ ನನ್ನೆದೆಯೊಳೀ ಪರಿಯ ದಳ್ಳುರಿಯೆ? 
ಎದೆಯ ಕತ್ತಲ ಕಾಡೊಳುರಿಯುವೀ ಕಾಳ್ಗಿಚ್ಚು 
ಬದುಕಿನಾನಂದಗಳ ಸುಡುತ ಬರುತಿಹುದು 
ಬಗೆಬಾನ ಬೆಳ್ಳಿ ಮಬ್ಬಿನಲಿ ಮರೆಯಾಗಿಹುದು 
ಬಿಗಿದು ಬೆ೦ಬಳಿಪುದಳಿಗೆಯ್ತಗಳ ನೆಳಲು! 
ನೂರಾರು ಆಸೆಗಳನಾಹುತಿಯ ಕೊಂಡಗ್ನಿ 
ನೂರಾರು ನಾಲಗೆಯನೆತ್ತಿ ಹೊತ್ತಿ, 
ಪ್ರಳ ಯಜ್ಞೇಶ್ವರನ ಕೆಂಗಿಡಿಯ ಕೊನೆಮುಟ್ಟಿ 
ತಳವರಿಸಿ ತಂಗಿತನ್ನೆದೆಯನೊತ್ಪಿ! 
ಬಲ್ದೆರೆಯ ಭೋರ್ಗರೆಯೋ?9 ಸಿಡಿಲ ಸಿಂಹದ್ದನಿಯೊ? 
ಕತ್ತಲೆಯ ಮೃತ್ಯು ಮೌನಚ್ಛಾಯೆಯೊ? 
ನಡುಗುತಿದೆಯಂಗಾ೦ಗ, ಹೃದಯ ಹಮ್ಮೈಸುತಿದೆ, 
ತಡೆವುದೆ೦ತೋ ಕಾಣೆನೀ ರೌದ್ರವ! 

("ಜೆ೦ಗಲವೆ;; ಪುಟ ೨೦) 


೨೨೧ * 


ಎಂಬಂತಹ `ನಿರಾಶೆ'ಗೆ ನಮ್ಮೆದೆ ನೆಲೆವೀಡಾಗದೆ ಉಳಿದಿತ್ತೇ? ಅವನ್ನು ನೆನೆದರೇ 
ಎದೆ ರುಲ್ಲೆನ್ನುತ್ತದೆ! ಅಂಥ ಅವಘಡಗಳು ಕಾಲಕೋಪಗಳೇ ಸರಿ! ಅವುಗಳ ಹೃದಯ 
ವಿದ್ರಾವಕತೆಗೆ ಅಳತೆಯಿದೆಯೇ! ಕಾಶಿಯ ಹಿಂದು ವಿಶ್ವವಿದ್ಯಾನಿಲಯವನ್ನು ಕಟ್ಟಿದ 
ದಿವಂಗತ ಮದನಮೋಹನ ಮಾಳವೀಯರು ಒಬ್ಬ ಭಾರತಪುತ್ರರತ್ನರೇ. ಅವರು 


ಕೈಲಾಸವಾಸಿಗಳಾದಾಗ ಶ್ರೀ ವೈ. ಎಸ್‌. ಲೂಯಿಸ್‌ ಹೀಗೆ ಅತ್ತರು: 


ತಿಂಗಳಾರರ ಕಾಲ ಸಂಜೆ ತಾರೆಯದಾಗಿ 

ಉಳಿದಾರು ತಿ೦ಗಳಲಿ ರವಿಯು ಮೂಡುವ ಮುನ್ನ' 
ಆಕಾಶದಂಚಿನಲಿ ಹಿರಿದೀಪದೊಲು ತನ್ನ 
ಕಾಂತಿಯಂ ಪಸರಿಸುವ ನಕ್ಷತ್ರದಂತಾಗಿ 

ಜೀವನದ ಪೂರ್ವೋತ್ತರ೦ಗಳಲಿ ಕಂಗೊಳಿಸಿ, 
ಆರ್ಯಧರ್ಮಕ್ಕೆ ಆಚಾರ್ಯನೋ ಎಂಬಂತೆ 
ವಿಶ್ವವಿದ್ಯಾಲಯದ ಕುಲಪತಿಯು ತಾನಂತೆ 
ಭಾರತದ ಇತಿಹಾಸದಲ್ಲೆ ಸ್ಥಾನವ ಗಳಿಸಿ 

ತೆರಳಿದಿರಿ ನೀವಿಂದು ತುಂಬು ಜೀವನ ಕಳೆದು 
ಕಾಳೆಗದ ರಂಗದೀ ಭಾರತವ ಹಿಂದುಳಿದು! 


* ೨೨೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಇಗೊ ನೀವೆ ಸ್ಥಾಪಿಸಿದ ಆಲಯದ ಬಾಲಕರು 

ನಿಮ್ಮೊಡನೆ ತಾಯ ಸೇವೆಯ ಗೈದ ನಾಯಕರು 

ಮೊಗಬಾಡಿ ಬಾಷ್ನದ೦ಜಲಿವಿಡಿದು ನಿಂದಿಹರು; 

ನಿಮ್ಮಾತ್ಮಶಾಂತಿಗಿದೊ ಪ್ರಾರ್ಥನೆಯ ಸಲಿಸಿಹರು 

("ಗಾನಲಹರಿ'.- ಪುಟ ೩೮) 

ಇಲ್ಲಿ ಶೋಕೋದ್ರೇಕದ ಉತ್ತರ ಕಾಲದಲ್ಲಿ ವಿವೇಚನಾ ಶಕ್ತಿ ಜಾಗ್ರತವಾಗಿದ್ದಾಗಿನ 
ಮನಃಸ್ಥಿತಿ ಸ್ಫುಟವಾಗಿದೆ; ಕೃತಜ್ಞತಾ ಸಮರ್ಪಣೆಯ ಭಾವವಿದೆ. ಕೃತಜ್ಞತೆಯು ಪ್ರಾಣಿ 
ಮಾತ್ರಕ್ಕೆ ಸಹಜ. ಕೃತಫ್ನತೆಯು ಪರಮನೀಚತನ; ಸಾಮಾಜಿಕನ ಅತ್ಯಧಮತನದ ಕುರುಹು. 
ನಾಡಿನ ಬಗ್ಗೆ ಕೃತಜ್ಞತೆ ಯಾರಲ್ಲಿ ಸದಾ ಜಾಗ್ರತವಾಗಿರುವುದೋ ಅವರೇ ನಿಜವಾದ 
ದೇಶಭಕ್ತರು. ಅವರು ಎ೦ದೂ ಅಪ್ರಾವರಾಣಿಕರಾಗಲಾರರು. ಸಾರ್ವಜನಿಕ 
ಹತಚಿ೦ತನವನ್ನೆ೦ಂದೂ ಮರೆಯಲಾರರು. ರಾಷ್ಟ್ರಹಿತ-ಸ ಸಹಜೀವಿಹಿತಗಳಿಗಾಗಿಯೇ ಅವರ 
ಜೀವನ ಮೀಸಲು. ಅಂ೦ಥವರನ್ನೇ ನಾವು ಹುತಾತ್ಮರೆನ್ನುತ್ತೇ ತ್ರೇವೆ. ಹಿಂದೆ ಅಂಥ ದೇಶಪ್ರೇಮಿಗಳು 
ಅವತಾರ ಪುರುಪಷರೆನಿಸಿದರು. "ಕೃಷ್ಣಾಷ್ಟಮಿ, ಶಿವರಾತ್ರಿಗಳು ಅಂಥವರ ಹಬ್ಬಗಳು. ಇಂದಿನ 
ಗಾಂಧಿಜಯಂತಿ, ಲೋಕಮಾನ್ಯರ ಪುಣ್ಯತಿಥಿಗಳಾದರೂ ಅದೇ ವರ್ಗಕ್ಕೆ ಸೇರಿದಂಥವು. 
`ಸ್ಮತಿಭ್ರಂಶಾತ್‌ ಬುದ್ಧಿನಾಶ:' ಎಂಬ ಗೀತಾಸೂಕ್ತಿಯಂತ ಮಹಾವೀರರ ಚರಿತವನ್ನು 
ಸ್ಮರಿಸದೇ ಜನರಲ್ಲಿ ವೀರವುಳಿದೀತೇ? ಸೆಗಣಿಯೊಳಗಣ ಹುಳುವಿಗೆ ಸೆಗಣಿ ವಾಸನೆ 
ಬರುವುದಿಲ್ಲವಂತೆ; ಮೆಣಸಿನ ಕಾಯೊಳಗಿನ ಹುಳುವಿಗೆ ಮೆಣಸಿನ ಕಾಯಿ 
ಖಾರವಾಗುವುದಿಲ್ಲವಂತೆ. ಇಂಥ ವಿಷಕ್ರಿಮಿ ನ್ಯಾಯದಿಂದ ದಾಸ್ಕದಲ್ಲಿ ಕೊಳೆಯುತ್ತಿದ್ದ 
ಭಾರತೀಯರಲ್ಲಿ ಮೇಲೆ ಹೇಳಿದಂಥ ಮಹಾನಾಯಕರು ಎಂಥ ವಿವೇಕವನ್ನು 
ಎಚ್ಚರಿಸಿದರೆಂದರೆ: 


ಸುಡು ಈ ಗಾಳಿವೇಗವನ್ನು, ಭೋಗವನ್ನು ಚೆಲುವನ್ನು] 
ಪಯಣವಿಲ್ಲದೆ ನರನು ಬಾಳಿದರೆ ತಪ್ಪೇನಿತ್ತು? 
ನಿರ್ಮಿಸಿಹನೀಗ ನರಕವನ್ನು ನರಪ್ರಾಣಿಗಳಿಗೆ, 

ಒಬ್ಬನ ಸುಖಕ್ಕಾಗಿ ಇನ್ನೊಬ್ಬನಿಗೆ ದುಃಖ 

ಓರ್ವನ ಸ್ವರ್ಗಕ್ಕಾಗಿ ಇನ್ನೋರ್ವನಿಗೆ ರೌರವ ನರಕ! 
ಇಂತಿದೆ ಇಲ್ಲಿಯ ನ್ಯಾಯ। ಇಂತಿದೆ ಇಲ್ಲಿಯ ಜೀವನ! 
ಅನ್ಯಾಯವೆಂದು ಮುಗಿಯುವುದು? 

ವಿವೇಕವೆ೦ದು ಚಿಗಿಯುವುದು?) 

ಬಿಳಿಯನಿಗಿದೆ ಮ೦ಜುಗಡ್ಡೆಯ ತಿನುವಾಸೆ 

ಅದಕೆ ನಂಜಿನ೦ಥ ಶೆಡ್ಡಿನಲ್ಲಿ ನಿಲ್ಲುವನು ಕರಿಯ 
ಬಿಳಿಯನಿಗೆ ಬೇಕು ಕೈಜೋಡಿಸಿದ ಸೇವೆ- 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೨೩ * 


ಅದಕೆ ಕರಿಯನಾದ ನಿತ್ಯಸೇವಕ। 

ಇವ ಬಿಳಿಯ ಅವ ಕರಿಯ 

ಇವ ಹಾರುವ ಅವಹೊಲೆಯ, 

ಇವ ಸೇವ್ಯ ಅವ ಸೇವಕ. ಇವ ಗಾಣಿಗ ಅವಗಾಣ 

ಇವ ತ್ರಾಣ-ಅವ ನಿತ್ರಾಣ। 

ಇಂತಿದೆ ಇಲ್ಲಿಯ ನ್ಯಾಯ! ಇಂತಿದೆ ಇಲ್ಲಿಯ ಜೀವನ! 

ಅನ್ಯಾಯವೆ೦ದು ಮುಗಿಯುವುದು? 

ವಿವೇಕವೆ೦ದು ಚಿಗಿಯುವುದು? 

("ಸಮುದ್ರ ಗೀತಗಳು' ಪುಟ ೫೬) (ಗೋಕಾಕ) 

ಇಂಥ ಇಲ್ಲಿಯ ನ್ಯಾಯದ ಅರಿವಾಗುವಂತೆ ನಮ್ಮ ಕಣ್ಣು ತೆರೆಯಿಸುವ 
ಪುಣ್ಯಕಾರ್ಯವನ್ನು ಜನನಾಯಕರು ಮಾಡಿದರು. ಅವರ ಸ್ಮೃತಿಯೇ ನಮಗಿಂದು 
ರಾಷ್ಟ್ರಾತ್ಮದ ಜ್ಞಾನವನ್ನು ಮಾಡಿಕೊಡಬಲ್ಲುದಾಗಿದೆ. ಅವರ ಸಾಸದ ಕಾರ್ಯಗಳು 
ಅದ್ಭುತ ರಮ್ಯ. 

ಇ 


* ೨೨೪ 


೯ 


ಅದ್ಭು ತ ಸಂದೇಶ 


ವಿಸ್ಮಯವು ಅದ್ಭುತದ ಸ್ಥಾಯಿ. ಅಜ್ಞಾನವೇ ಆಶ್ಚರ್ಯದ ಕಾರಣ. ಕಾರಣ 
ತಿಳಿಯದಿರುವಾಗ ಕಂಡ ಮಹಾಕಾರ್ಯವೊಂದು ನಮಗೆ ಉಊಉಾವಾಗಲೂ 
ಅಚ್ಚರಿಯನ್ನುಂಟು ಮಾಡುತ್ತದೆ. 1/)/51077 15 001) ೩ 01732110 7181330 08 187088700- 
ಅಜ್ಞಾನದ ರಂಜಕ ನಾಮವೇ ಅದ್ಭುತ. ಸಾಮಾನ್ಯರಾದ ನಮಗೆ ಮಾನ್ಕರ ಮಹಾಕಾಯಕ 
ಅದ್ಭುತವೆನಿಸುವುದರಲ್ಲಿ ಆಶ್ಚರ್ಯವಿಲ್ಲ! ಪರಮಾತ್ಮನಷ್ಟು ಅದ್ಭುತವಸ್ತು ಮತ್ತಾವುದಾದರೂ 
ಇದೆಯೇ ನೋಡೋಣ: 

ಮೌನಾ, ಮೌನಾ, ಮೌನಾ-ಮೌನಾವಿಮಾನಾರೂಢಾ 

ಅಮೃತಾತ್ಮಾ ತರ| ಉತ್ತರ! ಬೋ ಉರ್ಧ್ವೋರ್ಧ್ವೋೊ, ಭೋ 

ಈ ಮಾಯಾಮಂಡಲ ಮುರಿಯೋ. ದಾಟೈ ಆ ತಿರ್ರನ ಚಕ್ರ! 

ಏರೈ, ಏಕಾ, ಏಕೈಕಾ ಮರಣೋತ್ತೀರ್ಣಾ 

ಫೂಃ। ಪಿಸು ಪಿಸು ಮಾತೋ ಮಾತು 

ಇರುಳಿರುಳಿನ ಭು೦ಭೋದ್ದಾರಾ 

ಕರೆ, ಕರೆನರೆ ಕಿರಿ ಕಿರಿ ಲೋಕಾ 

ಬಿಡುಶೋಕಾ, ಉಳಿದೊದ್ದಾಟಾ 

ಚಿರಮೌನದಿ ಹೊಗು ಹೊಗು ಏಗೂ ಮೇಗೂ 

ವಶಾಲಾ, ಅಚಲಾ, ಅಕ್ಬರಾ, ಅರೂಪಾ, ಅದ್ಭುತ ಭೂತಾ 

ಸ್ವರ್ಗೋಪರಿ ಸ್ವರ್ಗಾ, ಅಗಲಾ ಬ್ರಹ್ಮಾಂಡಕು ಮಿಗಿಲಾ 

ಶುದ್ಧಾ, ಎಶುದ್ಧಾ ಸತ್ವಾ ಮಹಿಮಾ ಮಗ್ನಾ 

ಸ್ಟಾನ್ವೀಕ್ಷಕ ಸೋಜ್ಟಲ ಸ್ಥಿಮಿತಾ 

ಅಸೀಮಾ, ನಿರೋದ್ಧಾರಾ, ಸಾಕ್ಷಾತ್‌ ಸಂವಾದನ ಶೀಲಾ 

ಮಾಡ ವಿಚಾರಾತೀತ ಜ್ಞಾನಾ, ಪಡೆ ಅಕ್ಷೋಭ್ಯಗಭೀರಾಮೋದಾ 

ಅವಿಕಾರಿತ ಜ್ಯೋತಿಯೊಳಿರು ವಿಶ್ರಾಂತಾ ಮೂಕಾ, 

ನಿಶ್ಶಬ್ಬಿತ ಸಾಕ್ಷಾತ್ಕಾರಾ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೨೫ * 


ನಿನ್ನನ್ನೇ ಮೀರೈ ಆತ್ಮಾ ಪ್ರಕೃತ್ಯೋತ್ತರ ಪುರುಷಾ 

ಓ ಸಾಕ್ಷೀ, ಕಳೆದುಳಿ ಉಳಿ ಕಂಡದ್ದೆಲ್ಲಾ 

ಕಾಣೈ, ಕೇವಲಾ, ಬ್ರಹ್ಮಾ ಶಾಶ್ವತಾ 

ಸನಾತನ ಮಾತ್ರಾ, ಶಾ೦ತಾ, ಮೌನೋನ್ಮ್‌ೌನಾ 

ಓ ಲೋಕೋತ್ತಮ ನಾಮೋತೀತಾ, ಏಕಾ 

ಭೌಮಾಮೃತ ಆತ್ಮಾ[ 

ಎಂಬ ಈ "ಮೌನ' ವನ್ನೂ 

ಇದು ಯಾವುದೊ ಬ್ರಹ್ಮಾತೀತಾ, ಬ್ರಹ್ಮಾಂತರ್ಜಾತಾ, ತ್ರಾತಾ 

ಸ್ವರೂಪ, ರೂಪಾರೂಪಾರೂಪಾ, ಬಹುರೂಪಾ, ಭೂಪಾ, ಜೇತಾ 

ಲೀಲಾ ವಿಗ್ರಹಾ, ಆಹಾ ಚಿರಸ೦ತತಿ ಸಂತತಜನಿತಾ 

ಪ್ರಕೃತಾ ವಿಕೃತಾ ಕೃತಕಾ ಕೃತಕೃತ್ಯಾ ಧನ್ಯಾಮೂರ್ತಾ 

ಸುಂದರಾ, ಸುಬಂಧಾ, ಸುಗಮಾ, ನಿಗಮಾತೀತಾ 

ಹೃದಯೇ ಹೃದಯಾಂತರ್ಹ್ಯದಯೇ ಲಗ್ನ: ಪರಮಾತ್ಮೇ ಮಗ್ನ: 

ಸಾಕ್ಷಿನ್‌, ದೃಷ್ಟಂ ತ್ಯಜ, ದೃಷ್ಟಂ ತ್ಯಜ 

ಭಜ ಸ್ವಾಂತಂ ಏಕಾ೦ತ೦ ಏಕಂ ಬ್ರಹ್ಮಚಿರಂತನಂ 

ಆಃ ಲೋಕಾತೀತಾ, ಅನಾಮಾ ಏಕೈಕಾ 

ಓ ಮಹದ್ಭೂತಾ, ಅಮೃತಾ! 

ಭವ ಮೌನೀ, ಶಾ೦ತೋ$ ನ೦ಂತೋ$ ನಂತಃ 

("ಚೈತ್ಯಾಲಯ ಪುಟ ೪೯-೫೦) (ಬೇಂದ್ರ) 

ಎಂಬ ಈ "ಮೌನಾತೀತ'ವನ್ನ ಓದಿದರೆ ನನಗಾದಷ್ಟು ಆಶ್ಚರ್ಯ ಇನ್ನಾವ 
ಕಲ್ಪನೆಯಿ೦ದಲೂ ಆಗಿಲ್ಲ. ಮೊದಲನೆಯದು ಅದ್ಭುತ ಭೂತದ ವರ್ಣನೆ. ಎರಡನೆಯದು 
ಮಹದ್ಭೂತದ ವರ್ಣನೆ. ಭೂತವಸ್ತುವೆಂದು ವೇದಾಂತಶಾಸ್ತ್ರವು ಬ್ರಹ್ಮನನ್ನು, ಪರಮಾತ್ಮನನ್ನು, 
ವಿಶ್ವಾಧಾರ ಶಕ್ತಿಯನ್ನು, ದೇವರನ್ನು ಕರೆಯುತ್ತದೆ. ವಿಚಾರಾತೀತ ಜ್ಞಾನಕ್ಕೆ ಕಾರಣವಾದ 
ಪದಾರ್ಥದ ವಿಚಾರ, ಕಲ್ಪನೆ, ಸೂಚನೆ ಎಂಬುದಕ್ಕೆ ವಿಚಾರವು ಸೋಲಬೇಕಲ್ಲವೇ? 
ದಂಗು ಬಡಿದು ಹೋಗುವುದು ಸಹಜವಲ್ಲವೇ) ಹೆಸರಿಲ್ಲದ್ದೆಂದು ಹೆಸರಿಸಲ್ಪಡುವ ಅನಂತದ 
ಕಲ್ಪನೆಯೇ ಅನಂತವಾದ ಅದ್ಭುತವಲ್ಲವೇ? ಆದರೆ ಇಂಥ ಅದ್ಭುತದ ಬಗ್ಗೆ ಲಕ್ಷ್ಯ 
ಹೋಗುವುದು ಹೆಚ್ಚಾಗಿ ಚಿ೦ತಕರಿಗೆ, ವಿಚಾರದ ಅಭಿರುಚಿ ವಿಶೇಷವಾಗಿ ಬೆಳೆದವರಿಗೆ. 
ಆದರೆ ನಮ್ಮ ಸಾಮಾಜಿಕ ವಿಷಯಗಳ ಚಿ೦ತನದಲ್ಲಿರುವವರಿಗೆ ತಮ್ಮ ಸುತ್ತಮುತ್ತಲಿನ 
ಚರಾಚರಗಳಲ್ಲೇ ವಿಚಿತ್ರಾಂಶಗಳು ಕ೦ಡು ಬ೦ದು, ಅವುಗಳಿಂದ 
ಆಶ್ಚರ್ಯಚಕಿತರಾಗುವುದುಂಟು. ಮನಃಶಾಸ್ತ್ರಕಾರರ ಪ್ರಕಾರ ಜಗತ್ತಿನಲ್ಲಿ ಅರ್ಧದಷ್ಟು 
ಜನರು ನರನಿಷ್ಠ ಮನೋರೋಗವುಳ್ಳವರು. ಅವರಲ್ಲಿ ಪ್ರಕೃತಿಯ ಸಮತೋಲವಿಲ್ಲದಿರುವ 


* ೨೨೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮೂಲಕ ಒಂದಲ್ಲ ಒಂದು ಕಡೆಯಲ್ಲಿ ಅವರು ಅವ್ಯವಸ್ಥಿತ ವರ್ತನೆಯನ್ನು 
ತೋರ್ಪಡಿಸದಿರರು. ಅವರ ಮನೋವಾಕ್‌ಕಾಯಕರ್ಮಗಳ ನಡತೆಯಲ್ಲಿ ವಿಸ೦ಗತಿ, 
ವಿಲಕ್ಷಣತೆ, ವಿಚಿತ್ರತೆ, ವಿಪರೀತತೆಗಳು ಅಕಸ್ಮಾತ್ತಾಗಿ ಕಂಡು ಬ೦ದಾಗ ಅವರ ಸಹಜೀವಿಗಳಿಗೆ 
ಅಂಥ ಅನಿರೀಕ್ಷಿತ ಘಟನೆಗಳು ಅಚ್ಚರಿಯನ್ನುಂಟುಮಾಡುತ್ತವೆ. ಆ ತೆರನಾದ ಚಮತ್ಕಾರಗಳು 
ಅತಿ ಕ್ರುದ್ರವೂ ಕ್ಷಣಿಕವೂ ಅಪೂರ್ವವೂ ಆದಾಗ ಅವನ್ನು ನಾವು ಸುಲಭವಾಗಿ ಮರೆತು 
ಬಿಡುತ್ತೇವೆ. ಆದರೆ ಗಂಭೀರ ಪರಿಣಾಮವನ್ನು ನಮ್ಮ ಮನಸ್ಸಿನ ಮೇಲೆ ಮಾಡುವಂತಾದಾಗ 
ನಾವೆಂದೂ ಅವನ್ನು ಮರೆಯೆವು. ನಾಗರಿಕತೆಯ ಇತಿಹಾಸದ ಜ್ಞಾನವು ಜಾಗೃತವಾಗಿರುವವನ 
ಮಾನಸದರ್ಪಣದಲ್ಲಿ ಅಂಥ ವೈಪರೀತ್ಯಗಳು ಬಹುಬೇಗ ಹೊಳೆಯುತ್ತವೆ. ೧೯೪೨ನೇಯ 
ಇಸವಿಯ ಹಿಂದಿದ್ದವರಿಗೆ ಈಗ ಅ೦ದಿನ ಹಾಗೂ ಇಂದಿನ ಜೀವನ ಪರಿಸ್ಥಿತಿಗಳಲ್ಲಿಯ 
ಅಂತರವು ಅಚ್ಚರಿಗೊಳಿಸುವುದಿಲ್ಲವೇ? ಒಂದು ಆಶ್ಚರ್ಯವು ಖೇದಕರವೂ ಆಗಬಹುದು 
ಸಂತೋಷಕರವೂ ಆಗಿ ಪರಿಣಮಿಸಬಹುದು. ಇಂದು ಬದುಕುತ್ತಿರುವ ಮಧ್ಯಮ ವರ್ಗೀಯ 
ಮೇಧಾವಿಗೆ ಹರ್ಷದ ಶತಮಾಂಶಗಳಿಗಿ೦ಂತ ವಿಷಾದದ ಶತಮಾಂಶಗಳೇ ಎದ್ದು 
ಕಾಣುತ್ತವೆಯಲ್ಲವೇ? ಇದಕ್ಕೆ ಕಾರಣವಾದ ಆಶ್ಚರ್ಯ ಇಂತಿದೆ: 

ಪ್ರಕೃತಿ ಭೂಖಂಡದಲಿ ಸಂಸ್ಕೃತಿಯ ಕೊಡೆ ಹಿಡಿದು 

ತಿರುಗುತ್ತಲಿದ್ದ ಗುಂಪೊ೦ದ ನೋಡಿದ. ನೋಡ- 

ಲೆದೆಯೊಂದನುಳಿದೆಲ್ಲ ಅವಯುವಗಳೊಟ್ಟಿತ್ತು 

ಒಂದೊಂದು ನರಯಂತ್ರದಲ್ಲಿಯೂ। ಮತ್ತಿನೆಡೆ 

ಸಾಗಿತ್ತು ಕಡಲಲೆಯ ಮಾಲೆಯಂತೆ ಕಬ೦ಧ- 

ಸೇನೆ-ಎದೆಯಲ್ಲಿತ್ತು. ಕರುಳಿತ್ತು ಕೈಯಿತ್ತು.; 

ಆದರಿಲ್ಲವೆ ಇಲ್ಲ ಮಂಡೆಯೆ೦ಂಬ ಪದಾರ್ಥ! 

ಎಲ್ಲ ಲೇಡೀಸಿನಂಬಿರ್ಲ! ಎಂತಿವು ನನ್ನ 

ಮಕ್ಕಳಾದಾವು? ಏನಿದು! ಎ೦ದ ಮನುರಾಯ 

ಮಂಡೆಯನು ಹಿಡಿದೆರಡು ಕೈಯಿಂದ ತುರಿಸುತ್ತ; 

ಕಂಡರೂ ಮತ್ತೆ ಕಣ್ಣರಳಿಸಿದ ಕಾಣಲೆಂ 

ದಂಡಲೆದು ಮಾನವ್ಯ ಮಂಡೆಗಳನುಹು-ಇಲ್ಲ! 

ಎಡಕೆ ತಿರುಗಲು ಮಂಡೆಯೆದೆಗಳೆರಡೂ ಇರದ 

ನಾಗರಿಕತೆಯ ವಸ್ತಭೂಷಣಗಳನು ಹೊದ್ದ 

ನರಕಬ೦ಧಗಳನ್ನು ಕಂಡ! (ಮಂಜುಗೀತ' : ಪುಟ ೬೬) 

ಯಾವುದೋ ಒಂದುಲೋಕ. ಅಲ್ಲಿ ಒಂದೆಡೆ ಹೃದಯಹೀನರ ತಂಡ, ಇನ್ನೊಂದೆಡೆ 
ಬುದ್ಧಿಹೀನರ ತ೦ಡ, ಮತ್ತೊಂದೆಡೆ ಹೃದಯ-ಬುದ್ಧಿಗಳೆರಡೂ ಇಲ್ಲದವರ ತಂಡ! 
ಆಶ್ಚರ್ಯದ ಮೇಲೆ ಆಶ್ಚರ್ಯವಾಯಿತು ಗಲಿವರನಂತೆ ತಿರುಗಾಡ ಹೊರಟ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೨೭ * 


ಮನುಮಹಾರಾಯನಿಗೆ. ಈ 'ಮಲನಾಡಿ'ನಲ್ಲಿ ಮುಂದೆ ಸಾಗಿದಾಗ ಹೃದಯ ಬುದ್ಧಿಗಳೆರಡೂ 
ಇದ್ದರೂ ಕೆಲ ನರರಂತೆ ತೋರುವ ಪೂರ್ಣಕಾಯದ ಜೀವಿಗಳ ದೇಹದಲ್ಲಿ ಒಂದಕ್ಕಿಂತ 
ಹೆಚ್ಚು ಮಲಕೋಶಗಳು ಕಾಣಿಸಿದವಂತೆ! ಇದೆಂತಹ ನಾಡು? ವಿದ್ಯಾಧರರದೇ, 
ಅಪ್ಪರೆಯರದೇ. ಯಕ್ಷರದೆ, ರಾಕ್ಷಸರದೇ, ಗಂಧರ್ವರದೇ., ಕಿನ್ನರರದೇ? ಈ ಯಾವ 
ಲೋಕಗಳಲ್ಲಿಯೂ ಇಂಥ ಸೃಷ್ಟಿಗಳಿರುವುದನ್ನು ಪುರಾಣಗಳು ಹೇಳಿಲ್ಲ. ಹದಿನೆಂಟಲ್ಲ 
ನೂರೆಂಟು ಪುರಾಣಗಳನ್ನು ಹುಡುಕಿದರೂ ಇಂಥ ವಿಚಿತ್ರ ಮಾದರಿಯ ಶರೀರಗಳು 
ದೊರಕಲಾರವು. ಒ೦ದು ತರದ ಜೀವಾತ್ಮಗಳು ಹೃದಯ ಮಾರ್ದವವಿಲ್ಲದ ಕಲ್ಲುಗಳು, 
ಇನ್ನೊಂದು ತರದವು ಕೇವಲ ಭಾವನಾಮಯವಾದ ಕುರಿಗಳು, ಮತ್ತೊಂದು ತರದವು 
ಭಾವನೆ ಬುದ್ಧಿಗಳೆರಡೂ ಇಲ್ಲದ ಸ್ಮಶಾನ ಶಾಂತಿಯ ನಿರ್ವರ್ಣ-ನೀರುಚಿ-ನಿರ್ಗಂಧ 
ರೂಪಗಳು! ಕೊನೆಗೆ, ಈ ಅ೦ಗಗಳಿದ್ದಂತೆ ತೋರಿದರೂ ಇವುಗಳ ಯುಕ್ತ ಕಾರ್ಯಗಳು 
ಕೆಟ್ಟು ಹೋಗುವಂತೆ ಜೊತೆಗೆ ಜೋಡಿಸಲ್ಪಟ್ಟ ಮಲಕೋಶಗಳುಳ್ಳ `ಜೀವರತ್ನಗಳು| 
ಇದಾವುದೋ ಒ೦ದು ಅಟ್ಟಂಬಟ್ಟಾರಣ್ಯದ ಆಜಿಯ ದ್ವೀಪದ ರಾಜ್ಯವಾಗಿರಬಹುದೇ? 
ಎಂದೆನಿಸ ಸುತ್ತದೆ. ವಿಚಾರ ಮಾಡಿದರೆ ಈ ಪ್ರತಿವರಾರಾಜ್ಯದ ಅಪ್ಪತಿಮ 
ಉದಾಹರಣೆಗಳಿರುವುದು ಭಾರತದಲ್ಲೆ ಎಂಬುದು ಗೊತ್ತಾಗುತ್ತದೆ. ಆದರೆ 
ಹಿರಿಯರೀಭೂಮಿಯನ್ನು “ಪುಣ್ಯಭೂಮಿ” ಎಂದು ಹೆಮ್ಮೆಯಿಂದ ಹೇಳಿರುವಾಗ, ಇಲ್ಲಿ 
ಇಂಥ ವಿಕಟಪ್ರತಾಪದ ಉಪನಿವೇಶಗಳಿರಲು ಸಾಧ್ಯವೇ? ಎ೦ದು ಮತ್ತೂ ಆಶ್ಚರ್ಯವು 
ಮುಂದುವರಿಯುತ್ತದೆ. ಹೌದು-ಕಣ್ಣಾರೆ ಕಂಡರೂ ನಂಬಿಗೆಯಾಗುವುದಿಲ್ಲ. ಇಂಥ 
ಮಾದರಿಯ ದ್ವಿಪಾದಜ೦ತುಗಳಿರುವ ಅ೦ಶ. ಮುಂಧ್ರಾರವರ ಪ್ರಕರಣದ ವಿಚಾರಣೆ 
ಮೊನ್ನೆ ಮೊನ್ನೆ ನಡೆದದ್ದನ್ನು ನೆನೆದು ಕೊ೦ಡರೆ ಆಶ್ಚರ್ಯವು ವಾಸ್ತವ ಸ್ವರೂಪಕ್ಕೆ 
ತಿರುಗದಿರದು. ಸುಶಿಕ್ಷಿತವರ್ಗದಲ್ಲೇ ಮೇಲೆ ಹೇಳಿದಂಥ ವೈವಿಧ್ಯಗಳು ಸಿಗುವುದು ಹೆಚ್ಚು 
ಅವರ್ಣನೀಯ ಪ್ರಮಾಣದಲ್ಲಿ ' ರಾಷ್ಟ್ರವಂಚನೆ, ಜನವಂಚನೆಗಳನ್ನು ಮಾಡಲು ಉಕ್ತ 
ಚತುರ್ವಿಧ ಮನೋಧರ್ಮಗಳೇ ಕಾರಣ. ಅವುಗಳ ವಂಚನಾ “ನೀತಿಗಳು ನಾಲ್ಕು 
ಬಗೆಯವು- ಒಂದೇ ಬಗೆಯವಲ್ಲ ಅಷ್ಟೆ ಗಾಂಧಿಯವರ ನಾಡಿನಲ್ಲಿ, ಅರವಿಂದರ 
ಭೂಮಿಯಲ್ಲಿ ಹೀಗಾಗುವುದು ಅಸ೦ಭವವೆನಿಸುವುದಿಲ್ಲವೆ? ೫೩೦!15 80170 117305 5183901 
11811 110008-ವಸ್ತು ಸ್ಥಿತಿಯು ಕೆಲವೊಮ್ಮೆ ಕಟ್ಟು ಕತೆಗಿ೦ತಲೂ ಆಶ್ಚರ್ಯಕರವೆನಿಸುತ್ತದೆ! 
ಭಾರತ ದೇಶ ಬಹಳ ವಿಶಾಲವಾದುದು. ಹಿ೦ದೆ ಹೇಳಿದಂತೆ ಇಲ್ಲಿ ಗೌರೀಶಂಕರವೂ 
ಇದೆ, ಶರಾವತಿಯ ಆಳವೂ ಇದೆ, ಅತ್ಯುಚ್ಚವೂ ಇದೆ, ಅತ್ಯಧಮವೂ ಇದೆ, ಆದುದರಿಂದ 
ಇದನ್ನೇ ಒಂದು ಚಿಕ್ಕ ಪ್ರಪಂಚವೆನ್ನಬಹುದು. ಇದರ ವೈವಿಧ್ಯಗಳು ಅನಂತ. ಹಿಮಾಲಯ 
ಶ್ರೇಣಿಗಳಲ್ಲಿ ಜಗತ್ತಿನ ಎಲ್ಲ ವಲಯಗಳ ಸಸ್ಯವರ್ಗಗಳೂ ಇವೆಯಂತೆ! ಇಲ್ಲಿ ದಿಲ್ಲಿಯ 
ನಾಗರಿಕತೆಯ ಜೊತೆಗೆ ಗುಡ್ಡಗಾಡಿನ ನಾಗರಿಕತೆಯೂ ಇದೆ. ಜಗತ್ತಿನ ರಾಷ್ಟಗಳಲ್ಲಿ 
ಇಂಥದಿನ್ನೊಂದಿಲ್ಲ ಎಂಬ ಅಂಕಕ್ಕೆ ಶ್ರ ಶ್ರೀ ವಿನೋಬಾರವರು ಇನ್ನೂ ಒಂದು. ಸಾಕ್ಷಿಯನ್ನಿತ್ತ ತರು: 
ಪ್ರಬುದ್ಧವಾದ ೧೪ ಭಾಷೆಗಳನ್ನಾಡುವ ಜನರು ಒ೦ದೇ ರಾಷ್ಟ್ರವಾಗಿರುವುದು. ಜಗತ್ತಿನಲ್ಲಿ 
ಇನ್ನೆಲ್ಲೂ ಕಾಣಸಿಗದು! ನಮ್ಮ ಹಾಗೆ ಇರುವವರು ನಾವೇ ಅಲ್ಲವೇ? 


* ೨೨೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


“ಯಾರವ್ವಾ ಇವ ಚೆಲುವಾ 

ತನ್ನಷ್ಟಕ್ಕ... 

ತಾನ... ನೋಡಿ ನಲಿವಾ' ("ಗರಿ' ಪಟ ೮೯) 

ಎಂಬ ಎಳಹರೆಯದವನಂತೆ ಭಾರತಕ್ಕೇ ಭಾರತ ಅಪೂರ್ವ ಆಶ್ಚರ್ಯಕರವಾಗಿದೆ. 
ಈ ಆಶ್ಚರ್ಯವನ್ನು ಬಿಂಬಿಸುವ 'ಬಲಿ-ವಾಮನ'ವನ್ನು ನೋಡಿರಿ: 


ವಾಡ “ನೋಡು ನೋಡು ಆಕಾಶವು ತುಂಬಿತು 
ಮೆಟ್ಟಿದ ಮೊದಲಡಿಗೆ!” 

ಬ “ನೀಡಿದೆ ಎರಡನೆ ಪಾದವನಿಡು, ದೊರೆ, 
ಭೂಮಂಡಲದೆಡೆಗೆ” 

ವಾ- “ಗಿರಿ ತೊರೆ ಸಕಲ ಸಮುದ್ರಾಂಚಿತ ಧರೆ 
ಮುದ್ದಿಸಿತೀ ಪಾದ[” 

ಬ- “ಮೂರನೇ ಅಡಿಗೆಡೆ ಇಲ್ಲವೆ? ಈ ಶಿರ ಧರಿಸಲಿ ಶ್ರೀಪಾದ[” 
ಧರಿಸಲಿ ಶ್ರೀಪಾದ!” 

ವಾ್‌ “ಸಗುಣಾಕೃತಿ ಇದು ಅವ್ಯಕ್ತದ ದ್ಯುತಿ 


ಇದೆ ಸತ್ಯದ ಶೋಧ!” 
("ಬಲಿವಾಮನ' : ಪುಟ ೧೮) 

ವಾಮನನು ತ್ರಿವಿಕ್ರಮನಾಗಿ ನಿಂತಂಥ ಕಥೆಯಾದರೂ ಬೇರೆಯ ದೇಶದ 
ಪುರಾಣಗಳಲ್ಲಿದೆಯೆ? ನಾನಂತೂ ಕೇಳಿಲ್ಲ! ಈ ಪೌರಾಣಿಕ ಕಲ್ಪಕತೆ ಅತ್ಯದ್ಭುತ. ಭಾರತೀಯರ 
ಕಲ್ಪನಾ ಶಕ್ತಿಗಿದು ಮಹೋದಾಹರಣೆ. ಅದಾದರೂ ಕುಶಾಲಿನ ಕತೆಯೇ? ಅದರಲ್ಲೆಂಥ 
ನೀತಿ, ಸತ್ಯ, ಅಡಗಿದೆ? ಭಾರತವೇ ಬಲಿ, ಭಾರತವೇ ವಾಮನ! ಇಲ್ಲಿ ಸೌಂದರ್ಯ, 
ಅಹಂಕಾರವನ್ನು ಬಹಿಷ್ಕರಿಸಿದ್ದರಿಂದಲೇ ಭಾರತವೆ೦ದೂ ಸಾಮ್ರಾಜ್ಯವಾದಿಯಾಗಲಿಲ್ಲ. 
ವಿದೇಶದವರನ್ನು ಶೋಷಿಸಹೊರಡಲಿಲ್ಲ. ಈಗಲೂ ಅದಕ್ಕೆ ಸಾಮ್ರಾಜ್ಯವಾದ ಸೇರದು. 

ಮೇಲಿನ ಅಭಿಪ್ರಾಯಕ್ಕೆ ಮುಕುಟರೂಪವಾಗಿ ವಿನಾಯಕರ `ವಿಚಿತ್ರ' ಎ೦ಬ ಕೃತಿ 
ಸಮನ್ವಿತವಾಗಿ ಹೀಗೆ ಹೊರಟಿದೆ: 

ಇಲ್ಲಿ ಸಾಮ್ರಾಜ್ಯವಿತ್ತು. ಸಕಲ ಸಂಪತ್ತಿತ್ತು. 

ಕುಬೇರನ ಖಜಾನೆಯಿತ್ತು! 

ಇಂದಿಗೆ ಭಾರತೀಯರಿಗೆ ತಿನ್ನಲು ಕೂಳಿಲ್ಲ; 

ಕುಡಿಯಲು ನೀರಿಲ್ಲ! 

ಇದೊಂದು ಪರಮ ಬಿಚಿತ್ರ! 


ಮ್‌ 


ವಿಲಾಯತಿಯಲ್ಲಿ ಗಡ್ಡೆಗೆಣಸಿತ್ತು. 


ಧಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೨೯ * 


ಅರೆದು ತಿನ್ನಲು ಮೆಣಸಿರಲಿಲ್ಲ: 

ಇಂದಿಗೆ ಸಕಲ ಸಂಪತ್ತು ಸುರಿದಿಹುದಲ್ಲಿ, 

ಸೃಷ್ಟಿಯ ಕೊಳುವ ಕುಬೇರರಲ್ಲಿ! 

ಇದೊಂದು ಪರಮ ವಿಚಿತ್ರ! 

ತಾಯ್ನಾಡಿನಲ್ಲಿ ಕೋಟ್ಯನುಕೋಟಿ ಜನರು- 

ಆದರೆ ದಾಸಾನುದಾಸರಿಹರು। 

ಬ್ರಿಟಿನ್ನಿನಲಿ ಕೆಲವು ಲಕ್ಷ ಜನರು 

ಆದರೆ ಸಮ್ರಾಟರಿಹರು! 

ಇದೊಂದು ಪರಮ ವಿಚಿತ್ರ! 

ಭಾರತದಲ್ಲಿಲ್ಲದ್ದು ವಿಶ್ವದಲ್ಲಿಯೇ ಇಲ್ಲ- 

ಲಕ್ಷ್ಮೀ ಸರಸ್ಪತಿಯರ ತವರ್ಮನೆಯಿದು! 

ತಕ್ಕಡಿಯ ಹಿಡಿದು ತಲೆದೂಗುತ್ತ 

ಬ್ರಿಟನ್ನರು ಬರುತ್ತಿದ್ದರಿಲ್ಲಿ 

ಇಂದು ಬ್ರಿಟನ್ನಿಗೆ ನಡೆದಿಹರು ಜೊತೆಗಾರರು- 

ಹಡಿ ಹೊನ್ನಾಸೆಗೆ 

ನಡೆದಿಹೆನು ನಾನು-ವಿದ್ಯೆ ಪಡೆಯಲೆಂದು! 

ಇದೊಂದು ಪರಮ ವಿಚಿತ್ರ! 

ಈ ಅದ್ಭುತ ಸಂದೇಶ ಇಂದಿನ ಹೊಸಗನ್ನಡ ಪದ್ಯ ಪ್ರಪ೦ಚ ಕೊಟ್ಟದ್ದು. ನಮಗಿಂದು 
ರಾಜಕೀಯ ಸ್ವಾತಂತ್ರ್ಯವೇನೋ ದೊರಕಿದೆ. ಆದರೆ ಮೇಲೆ ಹೇಳಿದ ಇತರ ಸ೦ಗತಿಗಳಲ್ಲಿ 
ಬಹಳ ವ್ಯತ್ಯಾಸ ಉಂಟಾಗಿಲ್ಲ. ಹೃದಯದಾಸ್ಕ, ಬುದ್ಧಿ ದಾಸ್ಯಗಳಿನ್ನೂ ನಮ್ಮ ನಾಗರಿಕರ 
ಬೆನ್ನು ಹತ್ತಿದ ಬೇತಾಳಗಳಾಗಿ ಉಳಿದಿವೆ. ಭಾರತದ ಪ್ರಸಿದ್ಧ ಹೋಟೆಲು ಒಡೆಯರನ್ನು 
ಉದ್ದೇಶಿಸಿ ಒಮ್ಮೆ ನೆಹರುಗಳು ಅಪ್ಪಣೆ ಕೊಡಿಸಿದರು: ಭಾರತದ ವೈಶಿಷ್ಟ್ಯವನ್ನು ಉಳಿಸಿಕೊಳ್ಳಿರಿ; 
ಎದೇಶಿಯ ವ್ಯವಸ್ಥೆಯನ್ನು ಅನುಕರಿಸಿದರೆ ನಿಮ್ಮಲ್ಲಿ ಉಳಿದುಕೊಳ್ಳಲು ಬ೦ದ ವಿದೇಶಿಯರು 
ಮೆಚ್ಚುವುದಿಲ್ಲ ಎ೦ದು ಮು೦ಬಯಿಯಲ್ಲೊನಮ್ಮೆ ಸಿನೆಮಾ ಪರಿಷತ್ತಿನಲ್ಲಿ ವಿದೇಶಿಯರ 
ಅಭಿಪ್ರಾಯವನ್ನಾಧರಿಸಿ ಶ್ರೀ ರಂಗರಾವ್‌ ದಿವಾಕರರು ಉಪದೇಶಿಸಿದರು; ವಿದೇಶೀಯ 
ಆಹಾರ-ವ್ಯವಹಾರ ಹಾಗೂ ಸಾಮಾಜಿಕ ನಡೆ-ನುಡಿಗಳನ್ನು ಭಾರತದ ಸಿನೆಮಾಗಳು 
ಪ್ರದರ್ಶಿಸಿದರೆ ಅವರೆಂದೂ ಅವನ್ನು ನೋಡಿ ಆನಂದಿಸಲಾರರು-ಎಂದು 
“ಅ೦ಧೇನೈವನೀಯಮಾನಾ ಯಥಾಂಧಾ?ೆ' ಎಂದೋ ಹೇಳಿದರು ಹಿರಿಯರು. ಅವರನ್ನೇ 
ಅಂಧರಾಗಿ ಅನ೦ತರದವರು ಅನುಸರಿಸಿದರು. ಈಗ ದೇಶ-ಕಾಲ ಕಾರ್ಯಗಳನ್ನು 
ಗಮನಿಸಿದೇ "ಸನಾತನಿ'ಗಳೆಂದು ಕರೆದುಕೊ೦ಬ ಒಂದು ವರ್ಗವು ಆ ಪ್ರಾಚೀನ 
ಪರಂಪರೆಯನ್ನು ಸದೋಷವಾಗಿ ಅನುಸರಿಸಿದರೆ, ಸುಶಿಕ್ಷಿತರೆಂದುಕೊ೦ಬ ಮತ್ತೊಂದು 
ವರ್ಗವು ವಿದೇಶದ ಜೀವನಕ್ರಮ ಹಾಗೂ ಸಾಹಿತ್ಯ ನೀತಿಗಳು ಸರ್ವಾ೦ಗ ಸಹಿತವಾಗಿ 


* ೨೩೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅನುಕರಣೀಯ ಎಂದು ನಾನಾ ಮುಖದಲ್ಲಿ ದನಿಗೊಡುತ್ತಿದೆ. ಈ ಎರಡು ಬಗೆಯ 
ದುರ್ವಾದಿಗಳ ನಡುವೆ ಸಿಕ್ಕಿದ ಸಾಮಾನ್ಯರು ಕಲ್ಲಪ್ಪ-ಗುಂಡಪ್ಪಗಳ ಮಧ್ಯ ಸಿಕ್ಕಿದ 
ಮೆಣಸಪ್ಪಗಳಾಗಿದ್ದಾರೆ! ಗಾ ಗಂಡ ಹೆಂಡಿರ ಜಗಳದಲ್ಲಿ ಬಡವಾಗುತ್ತಿರುವ ದೃಷ್ಟಿಯಿಂದ 
ನಮ್ಮ `ನವನಾಗರಿಕತೆಯಿಂದು ರಚಿತವಾಗಬೇಕಾಗಿದೆ. ಕವಿಗಳಲ್ಲೂ ಅನೇಕ 
ಅಭಿಪ್ರಾಯಗಳುಳ್ಳವರಿರಬಹುದು. ಅವರು ನಿಬ೦ಧಗಳನ್ನು ಬರೆದರೆ ಪರಸ್ಪರ ಎರುದ್ಧವಾದ 
ಹಲವು ದೃಷ್ಟಿಕೋನಗಳನ್ನು ನಮ್ಮ ಮುಂದೆ ಇಡುತ್ತಿದ್ದರು. ಕೆಲವರು ಹಾಗೆ ಇಟ್ಟೂ 
ಇದ್ದಾರೆ! ಆದರೆ ಪದ್ಯದಲ್ಲಿ ಹೆಚ್ಚಾಗಿ ಹೃದಯದ ಕಣ್ಣಿನಿಂದ ಭಾರತದರ್ಶನವನ್ನು 
ಪಡೆಯುವ ಪ್ರಯತ್ನವು ಪ್ರಧಾನವಾಗಿರುವುದರಿ೦ಂದ ಅಂಥ ಪೂರ್ವಾಪರವೆಂಬಷ್ಟು 
ಎರುದ್ಧಾಭಿಪ್ರಾಯಗಳ ತಾ೦ಡವವನ್ನು ನಾವಿಂದು ಕಾಣುತ್ತಿಲ್ಲ ಹೃದಯಾವಲೋಕನವೇ 
ಭಾರತೀಯರ ಐಕ್ಯ ಸಂಪಾದನದ ಮಹಾರಾಜಮಾರ್ಗ ಎ೦ಬುದು ಇದರಿಂದ 
ಸ್ಪಷ್ಟವಾಗುತ್ತದೆ. ಸಾಧಿತ ಅದರಿಂದಲೇ ಹೃದಯ್ಯೆ ಕೃವನ್ನು ಒತ್ತಿ ಹೇಳುತ್ತಿದ್ದರು. 
ಆ ಹೃದಯ ಹೇಗಿದೆ? 
ಬಂಗಾರ ನೀರ ಕಡಲಾಚೆಗೀಚೆಗಿದೆ ನೀಲ ನೀಲ ತೀರಾ 
ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರಾ 
ಅದು ನಮ್ಮ ಊರು ಇದು ನಿಮ್ಮ ಊರು ತ೦ತಮ್ಮ ಊರೊ ಧೀರಾ 
ಅದರೊಳಗೆ ನಾವು ನಮ್ಮೊಳಗೆ ತಾವು ಅದು ಇಲ್ಲವಣ್ಣ ದೂರಾ! 
ಕರೆ ಬಂದಿತಣ್ಣ ತೆರೆ ಬಂದಿತಣ್ಣ ನೆರೆ ಬಂದಿತಣ್ಣ ಬಳಿಗೆ 
ಹರಿತ...ದ ಭಾವ ಬೆರಿತ...ದ ಜೀವ ಅದರೊಳಗೆ ಒಳಗೆ ಒಳಗೆ 
ಇದೆ ಸಮಯವಣ್ಣ ಇದೆ ಸಮಯ ತಮ್ಮ ನಂನಿಮ್ಮ ಆತ್ಮಗಳಿಗೆ 
ಅಂಬಿಗನು ಬ೦ದ ನಂಬಿಗನು ಬಂದ ಬಂದದ ದಿವ್ಯಗಳಿಗೆ! 
ಇದು ಉಪ್ಪು ನೀರ ಕಡಲಲ್ಹೊ ನಮ್ಮ ಒಡಲಲ್ಲು ಇದರನೆಲೆಯು 
ಕ೦ಡವರಿಗಲ್ಲೊ ಕ೦ಡವರಿಗಷ್ಟೆ ತಿಳಿದಂದ ಇದರ ಬೆಲೆಯು 
ಸಿಕ್ಕಲ್ಲಿ ಅಲ್ಲ ಸಿಕ್ಕಲ್ಲೆ ಮಾತ್ರ ಒಡೆಯುವುದು ಇದರ ಸೆಲೆಯು 
ಕಣ್ಣರಳಿದಾಗ ಕಣ್‌ ಹೊರಳಿದಾಗ ಹೊಳೆಯುವುದು ಇದರ ಕಳೆಯು! 
ಬ೦ದವರ ಬಳಿಗೆ ಬಂದ...ದ ಮತ್ತು ನಿಂದವರನೆರೆಗು 
ಬಂದಂದೋ ಬ೦ಂದಂದ 
ನವ ಮನುವು ಬಂದ ಹೊಸ ದ್ವೀಪಗಳಿಗೆ ಹೊರಟಾನ ಬನ್ನಿ 
ಅಂದ...ದೋ ಅಂದ...ದ! 
(ಹೃದಯ ಸಮುದ' : ಪುಟ ೧) (ಬೇಂದ್ರೆ) 
ಇ 


೨೩೧ * 


ಭಾಗ - ೨ 
ರಂಗ ವಿಹಾರ 


ಆಧುನಿಕ ಕನ್ನಡ ನಾಟಕಗಳಲ್ಲಿ ಸಾಮಾಜಿಕಗಳೇ ಹೆಚ್ಚು ಆದರೆ ಇತರ ವಿಷಯಗಳನ್ನೂ 
ಆಧರಿಸಿ ಬರೆದ೦ಥವಿವೆ. ಅವುಗಳಲ್ಲಿ ನಮ್ಮ ಇಂದಿನ ಜೀವನದ ಹಲವಾರು ಮುಖಗಳ 
ಪ್ರಾತಿನಿಧಿಕ ಚಿತ್ರಗಳಿವೆ. ಕಾವ್ಯಾವಲೋಕನದಿಂದ ರಸಿಕರಿಗೆ ವ್ಯವಹಾರ ಜ್ಞಾನ. ಆನಂದ 
ಮತ್ತು ಕಾಂತಾಸ೦ಮಿತಿಯ ಉಪದೇಶಗಳು ದೊರಕುವುದು ಅನುಭವಸಿದ್ಧ. ಕಾವ್ಯ 
ಕಲೆಗಳಲ್ಲೆಲ್ಲ ನಾಟಕವು ಹೆಚ್ಚು ಸಾಮಾಜಿಕ ಅಪೀಲುಳ್ಳದ್ದು ಎ೦ದು ನಂಬಲಾಗಿದೆ. 


ನಾಟಕದಲ್ಲಿ ವಸ್ತು, ಪಾತ್ರ, ರಸಗಳು ಮುಖ್ಯ ಅದೊಂದು ದೃಶ್ಯವಾದ ಲಲಿತ 
ಕಲೆ. ಅದರಲ್ಲಿ ಗದ್ಯ-ಪದ್ಯಗಳೆರಡೂ ಇರಬಹುದು. ಆದರೆ ಇಂದಿನ ನಾಟಕಗಳು ಹೆಚ್ಚಾಗಿ 
ಗದ್ಯಮಯ. ಆ ಗದ್ಯದಲ್ಲಿಯೂ ಸಂವಾದದ ಅಥವಾ ಸಂಭಾಷಣೆಯ ರೂಪವೇ 
ಸರ್ವತ್ರ ಕಾಣಬರುತ್ತದೆ. ಭಾವಗೀತವೇ ಪ್ರಧಾನವಾಗಿರುವ ಪದ್ಮಗಳಿಗಿಲ್ಲದ ಕಥಾವಸ್ತುರೂಪದ 
ಚೌಕಟ್ಟು ನಾಟಕಕ್ಕಿರುವುದರಿ೦ದ ಅದರಲ್ಲಿ ಅಭಿಪ್ರಾಯದ ಸ್ಪಷ್ಟತೆಗೆ ಸೌಲಭ್ಯ ಹೆಚ್ಚು. 

ಬ್ರಿಟಿಷರ ಆಳಿಕೆಯ ಕಾಲದಿಂದ ವಿದೇಶೀಯ ಜೀವನ ಸ್ವರೂಪಗಳು ನಮ್ಮ 
ಶಿಕ್ಷಿತರಿಗೆ ಮೊದಲಿಗಿಂತ ಹೆಚ್ಚು ಸುಲಭವಾಗಿ ತಿಳಿಯಲಾರ೦ಭವಾಯ್ತು ಅಲ್ಪವಿರಲಿ, 
ಸ್ವಲ್ಪವಿರಲಿ- ಅಂಥ ಜ್ಞಾನವು ನಮ್ಮ ಪರಂಪರಾಗತ ಆಚಾರ-ವಿಚಾರಗಳನ್ನು ಪರೀಕ್ಷಿಸಿ 
ನೋಡುವ ಪ್ರವೃತ್ತಿಯಿನ್ನು ಕ್ರಮೇಣ ನಮ್ಮಲ್ಲಿ ಬೆಳೆಯಿಸಲಾರಂಭಿಸಿತು. ಅದರಿ೦ದ ನಮ್ಮ 
ರಾಜಕೀಯ, ಸಾಮಾಜಿಕ, ಧಾರ್ಮಿಕ-ವ್ಯವಹಾರಗಳನ್ನು ಪುನರ್ವಿಮರ್ಶಿಸಲು ಸದವಕಾಶ 
ದೊರಕಿತು. ಮೊದಮೊದಲು (ಅಥವಾ ಈಗ ಕೂಡ) ವಿದೇಶೀಯ ವಿಚಾರಗಳ ಅಂಥ 
ಸ್ವೀಕಾರವು ನಮ್ಮ ರಾಷ್ಟ್ರದ, ಸಮಾಜದ ಮತ್ತು ಉದ್ಯಮದ ಆರಂಭಗಳಲ್ಲಿ ಅನೇಕ ಕಷ್ಟ 
ನಷ ಸ್ಥಗಳನ್ನು ಉಂಟು 'ಮಾಡಿದರೂ ಯುಕ್ತಾಯುಕ್ತ 'ಏವೇಕವು ಬೆಳೆದು ಬಂದ ಹಾಗೆ: 
"ಯಾನಿ, ಅನವದ್ಯಾವಿ, ನೋ ಇತರಾಣಿ' ಎಂಬ ನಿಯಮದಂತೆ. ಯೋಗ್ಯವೂ ಲಾಭಕರವೂ 
ಆದ ಅಂಶಗಳಷ್ಟನ್ನೇ ಸ್ವೀಕರಿಸುವ ಮತ್ತು ನಮ್ಮ ದೇಶ-ಕಾಲ-ಕಾರ್ಯಗಳಿಗೆ 
ಅನುಕೂಲವಾಗದ ಅಂಶಗಳನ್ನು ಬಿಟ್ಟು ಬಿಡುವ ಬುದ್ಧಿವಂತಿಕೆ ಬೆಳೆಯುತ್ತ ಬಂದುದು 
ಸ್ಪಷ್ಟ ಈ ನಾಗರಿಕತೆಗಳ ಸಂಘರ್ಷದ ಅವಧಿಯಲ್ಲಿ ನಮ್ಮ ಮಾನ್ಕರೂ ಸಾಮಾನ್ಯರೂ 
ನಡೆಸಿದ ಕೌಟುಂಬಿಕ, ಸಾಮಾಜಿಕ ಹಾಗೂ ರಾಷ್ಟ್ರೀಯ ರ್ಯ ಭಾರೆಗಳ ವಿಜಾರ 
ವಿಮರ್ಶೆಗಳ ಪ್ರತಿಬಿ೦ಬಗಳನ್ನು ಕವನಗಳಲ್ಲಿ ಹೇಗೋ ಹಾಗೇ ಕತೆ-ಕಾದಂಬರಿ ನಾಟಕ 
ಮತ್ತು ನಿಬಂಧಗಳಲ್ಲೂ ಕಾಣಬಹುದಾಗಿದೆ. ಸಾಹಿತ್ಯಪ್ರಬಂಧದ ಈ ನಾಲ್ಕೂ ಬಗೆಗಳೂ 


* ೨೩೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅಭ್ಯಾಸಯೋಗ್ಯವಾಗಿದ್ದರೂ ನಾವಿಲ್ಲಿ ಕವನಗಳ ನ೦ತರ ನಾಟಕಗಳಷ್ಟನ್ನು 
ಅವಲೋಕಿಸುತ್ತೇವೆ. ಈ ಎರಡು ಬಗೆಗಳಲ್ಲೂ ಮಿಕ್ಕೆರಡು ಬಗೆಗಳಲ್ಲೂ ಅಭಿಪ್ರಾಯ 
ಸಾದೃಶ್ಯಗಳು ಹೇರಳವಾಗಿ ಕಂಡು ಬರುತ್ತವೆ. ಏಕೆ? ಈ ಎಲ್ಲವೂ ಒಂದೇ ಸಾಂಸ್ಕೃತಿಕ 
ಯುಗಕ್ಕೆ ಸೇರಿದಂಥವು. ಕರ್ನಾಟಕದ ಸಮಕಾಲೀನ ಗ್ರಂಥಕರ್ತರಲ್ಲಿರುವ ಅಭಿಪ್ರಾಯ 
ವರ್ಗಗಳು ಅವರ ಕೃತಿವರ್ಗಗಳಲ್ಲಿ ಸದೃಶ್ಯವಾಗಿ ಪಡಿಮೂಡಿರುವುದು ಸಹಜ. ಇಂತಿಷ್ಟು 
ಬಗೆಯ ಭಾವನೆ, ಕಲ್ಪನೆ, ವಿಚಾರಗಳನ್ನು ಒಂದು ಕಾವ್ಯ ಜಾತಿಯಲ್ಲಿ ಕಾಣಲಾದರೆ, 
ಹೆಚ್ಚು ಕಡಿಮೆ ಅಪ್ಪೇ ಬಗೆಯವನ್ನು ಹಾಗೂ ಅದೇ ನಮೂನೆಯವನ್ನು ಮತ್ತೊಂದು 
ಸಮಕಾಲೀನ ಕಾವ್ಯಜಾತಿಯಲ್ಲೂ ನಾವು ನೋಡಬಹುದೆಂಬುದು ವ್ಯವಹಾರ್ಯ. ಈ 
ದೃಷ್ಟಿಯಿಂದ ನಾವೀಗ ತೆಗೆದುಕೊ೦ಬ ನಾಟಕಗಳಲ್ಲಿ ಕವನಲೋಕದಲ್ಲಿ ಕ೦ಡ ಸಾಮಾಜಿಕ, 
ರಾಜಕೀಯ, ಧಾರ್ಮಿಕ ಪ್ರವೃತ್ತಿಗಳ ಸದೃಶ ಬದಲಿಗಳನ್ನು ಕಂಡರೆ ಏನೂ ಆಶ್ಚರ್ಯವಿಲ್ಲ. 
ಆಯ್ಕೆಯ ವ್ಯತ್ಯಾಸದಿ೦ದ ಇಲ್ಲಿ ಹೊಸವನ್ನೂ ಕಾಣಲಾದೀತು. 


೨೩೩ * 


(ಸ 


ಕರ್ಮವೀರನೋ ಕಲ್ಪನಾ ವೀರನೋ? 


ಶ್ರೀ ವಿನೋಬಾರವರು ಕಂಡ ಹಾಗೆ ಕರ್ನಾಟಕದ ಪ್ರಾತಿನಿಧಿಕ ಜನರೆನಿಸಿಕೊ೦ಡವರಲ್ಲಿ 
ಹಲವರು ಮೃತರೇನೋ ಎ೦ಬಷ್ಟು ಅಕಾರ್ಯದನಕ್ಷರಾಗಿರುವುದು ವಿಷಾದಕರ. ಈ 
ನಿರುತ್ಸಾಹಜನಕವಾದ ಸಾರ್ವಜನಿಕ ಜೀವನರಂ೦ಗದಲ್ಲಿ ಉತ್ಸಾಹವು೦ಂಟಾಗಲು ಶುದ್ಧ 
ಹೃದಯಿಂದ ನಮ್ಮ ಪೂರ್ವೆತಿಹಾಸವನ್ನು ಅಭ್ಯಸಿಸಿ ಕ್ಷಾತ್ರ ಶಕ್ತಿಯನ್ನು ವೃದ್ಧಿ 
ಮಾಡಿಕೊಳ್ಳಬೇಕು. ಈ ದೃಷ್ಟಿಯಿಂದ ಶ್ರೀ ಎ೦. ಆರ್‌. ಶ್ರೀನಿವಾಸ ಮೂರ್ತಿಗಳು 
`ನಾಗರಿಕ' ಎಂಬ ಪದ್ಯಶೈಲಿಯ ನಾಟಕವನ್ನು ಬರೆದಿದ್ದಾರೆ. ಅದರ ಮುಖ್ಯಪಾತ್ರ 
ನಾಗರಿಕ; ಆವರಣ ಹಾಳು ಹ೦ಪೆಯದು. ದೇವರೆಲ್ಲವನ್ನೂ ಒದಗಿಸಿಕೊಡುವನೆಂದು 
ಹುಂಬರಂತೆ ನಿಷ್ಕಿಯರಾದ ಜನರ ಮೂಡಬಭಕ್ತಿಯನ್ನು ಕಂಡು ನಾಗರಿಕನು 
ಸ೦ತಪ್ಪನಾಗುತ್ತಾನೆ. 

ದೇವನೇ ಮಾಡಿಸುವ! 

ಮಾಡಿಸುವ ನಿಮಗೆಲ್ಲ! ಶಂಭುಗಿಂಭುಗಳೆಂದು 

ಪಾಡುಗಳ ನೋಡುವೀ ಹೇಡಿಗಳ ಹಿಂಡನ್ನು 

ಹಿಡಿದಿಂದು ದೇವನೇ ಮಾಡಿಸುವ! ಹರಕೆಯಂ 

ಬೇಡುವಿರಿ! ಏನೆಂದು ಬೇಡುವಿರಿ ಕುನ್ನಿಗಳೆ) 

ಮಕ್ಕಳನು ಮರಿಗಳನು ಧನಕನಕ ವಸ್ತುವನು?) 

ಅನ್ಯರಿಗೆ ತೆರುವುದಕೆ ಏನನ್ನು ಬೇಡುವಿರಿ? 

ಮಡದಿ ಮಕ್ಕಳ ಪಾಲಿಸುವ ಶಕ್ತಿಯಿನಿತಿಲ್ಲ 

ಇದ್ದುದನು ಕೊಂಡೊಯ್ಯೆ ರೋದಿಸಲು ತಿಳಿದಿಲ್ಲ 

“ದಮ್ಮಯ್ಯ ದತ್ತಯ್ಯ ದೇವನ೦ ಮುರಿಯದಿರಿ' 

ಎ೦ದೆ೦ದು ಮೊರೆಯಿಟ್ಟ ಹೇಡಿಗಳು; ಹೇಡಿಗಳ 

ಮರೆಯಲಿಹ ಪರಮಾತ್ಮ ಜುಟ್ಟು ಜನಿವಾರದಲಿ 

ಜಾತಿಯಂ ಹಿಡಿದಿಹಿರಿ, ಮಾನವಂ ಬಿಟ್ಟಿಹಿರಿ 

ಹರಕೆಗಳ ಬೇಡುವಿರಿ! ಹೇಡಿ ಜನರಿಗೆ ತಕ್ಕ 


*. ೨೩೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಈ ಮುರುಕು ದೈವಗಳು! 

ಭೂರಿ ಜನರ, ಹತ್ತು ಸಮಸ್ತರ, ಜಾತ್ರೆಜಂಗುಳಿಯ ಸ್ವರೂಪದ ನಮ್ಮ ಮಹಾಜನರ 
ಹಣೆಯ ಬರೆಹ ಸ್ವತಂತ್ರ ಭಾರತದ ಸಂಯುಕ್ತ ಕರ್ನಾಟಕದಲ್ಲೂ ಸಾಕಷ್ಟು (ಈವರೆಗೆ) 
ಬದಲಾಗಲಿಲ್ಲ. ವಿಚಾರ ಶಕ್ತಿಯನ್ನು ಬೆಳೆಸಿಕೊಳ್ಳುವುದರಲ್ಲಿ ಇತರ ರಾಜ್ಯದವರಿಗಿ೦ತ 
ನಾವೇ ಸ್ಪಲ್ಪ ಹಿಂದಿದ್ದೇವೆ ಎನ್ನಿಸುತ್ತದೆ. ಈ ನಪುಂಸಕತ್ವದ ಗ್ರಹ ಬಡಿದ ಇತಿಹಾಸಾವಧಿಯು 
ಮುಂದಿನ ಜನಾಂಗದವರಿಗೆ ಯಾವ ಸ್ಫೂರ್ತಿಯನ್ನು ಕೊಡಬಲ್ಲದು? ಸಾರ್ವಜನಿಕ 
ವ್ಯಕ್ತಿತ್ವವು ನಮ್ಮ ನಾಯಕರಲ್ಲಿ ಸಾಕಷ್ಟು ಚೆನ್ನಾಗಿ ಬೆಳೆದಿಲ್ಲ; ವೈಯಕ್ತಿಕ ವ್ಯಕ್ತಿತ್ವವೇನೋ 
ಅಲ್ಲಿ ಇಲ್ಲಿ ಕಾಣ ಸಿಕ್ಕೀತು-ಅಷ್ಟೇ. ಹೀಗೇ ಉಳಿದರೆ ನಮ್ಮ ಜನತೆಯ ಸ್ಥಾನವು ಇದ್ದ 
ಮಟ್ಟದಲ್ಲೂ ಉಳಿಯುವುದು ಕಷ್ಟ ನಾವು "ನಾಗರಿಕ'ನಂತೆ ನಾಗರಿಕರಾಗಬೇಕು. 

`ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ' 

ಎ೦ಬ ಅವನ ಶ್ರದ್ಧೆಯೆಂತಿದೆ ಎಂಬುದನ್ನು ನೋಡಿ: 

ಈ ನಮ್ಮ ನಾಡಂತೆ ಬೇರೊಂದು ನಾಡುಂಟೆ? 

ವೇದಗಳ ತೌರೂರು, ಯಾಗಗಳ ನೆಲೆವೀಡು 

ದೇವ ಭಾಷೆಯ ಕೆಚ್ಚು. ವೇದಾ೦ತ ಮಾರ್ಗಗಳು 

ಅವತಾರ ಲೀಲೆಗಳು, ಮತಶತದ ಜನ್ಮಗಳು 

ಸತ್ಯದಲಿ, ಧರ್ಮದಲಿ, ಭೋಗದಲಿ, ಭಾಗ್ಯದಲಿ 

ಈ ನಮ್ಮ ನಾಡಂತೆ ಬೇರೊಂದು ನಾಡುಂಟೆ? 

ಪುಣ್ಯ ಭೂಮಿಯಿದೆಂದು ಖಷಿವರರು ಚರಿಸಿದರು 

ಆಚಾರ್ಯರುದಿಸಿದರು. ತತ್ವಗಳ ತಿಳುಹಿದರು. 

ಮಾಪುರುಷರೆನಿಬರೋ ಭಕ್ತಜನರೆನಿಬರೋ 

ಮಹಿಮೆಯಂ ಬೀರಿದರು. ದೇವನ೦ ಪಾಡಿದರು 

ಕರ್ಮ-ಭೂಮಿಯಿದೆಂದು ವೀರರವತರಿಸಿದರು 

ವಾಸವನ ಸೋಲಿಸುವ ವೈಭವದಿ ಮೆರೆದವರು 

ಸಾರ್ವಭೌಮರ ಸಾಲು, ಚಂದ್ರಸೂರ್ಯರ ವಂಶ 

ಸತ್ವದಲಿ, ಶೌರ್ಯದಲಿ, ಧೈರ್ಯದಲಿ, ವೀರ್ಯದಲಿ 

ಈ ನಮ್ಮ ನಾಡಂತೆ ಬೇರೊಂದು ನಾಡುಂಟೆ? 

ಅಚ್ಚರಿಯ ರೂಪಿನಲಿ, ಸುಗುಣದಲಿ, ಶೀಲದಲಿ 

ಹದಿಬದೆಯರೆನಿಬರೋ ಸೂರ್ಯನಂ ತಡೆದವರು 

ಯಮನನ್ನು ಗೆದ್ದವರು, ಹರಿಯಜಮಹೇಶ್ವರನು 

ಶಿಶುಗಳಂ ಮಾಡಿದರು ಕೀರ್ತಿಯಂ ಬೆಳಗಿದರು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೩೫ * 


ಈ ನಮ್ಮ ನಾಡಂತೆ ಬೇರೊಂದು ನಾಡುಂಟೆ? 

01710115177 15 (70 1100105 ೩55100 1118! ೫111118105 111811 17 1110 01181೩0107 01 
೩೮೦10700. 

ದೇಶಪ್ರೇಮವೆಂಬುದು ವ್ಯಕ್ತಿಯ ನಾಗರಿಕ ಮುಖವನ್ನು ಸಜಚೇತನಗೊಳಿಸುವ 
ಅತ್ಯುದಾತ್ತವಾದ ಭಾವಾವೇಶ. ಈ ಆವೇಶವಿಲ್ಲದ ಬರಿಯ ವೇಷಗಳೇ ನಮ್ಮಲ್ಲಿಂದು 
ಹೆಚ್ಚಾಗಿವೆ. ಇದನ್ನು ಕ೦ಡೇ "ನಾಗರಿಕ' ಕಿಡಿಯುಗುಳಿದ್ದು . ಆತನ ನಾಡಭಕ್ತಿಯನ್ನು 
ನಾಟಕದಲ್ಲಿ ದೇವರು ಮೆಚ್ಚಿದನೆ೦ದು ಹೇಳಿದ್ದು ಮೇಲಿನ ಮಾತಿಗೆ ಪೋಷಕವಾಗಿದೆ. 
ಆತನು ದೇವರ ಹತ್ತಿರ ಹೀಗೆ ಹೇಳುತ್ತಾನೆ: 

ನಿನ್ನ ನಂಬುವುದೇಕೆ? ಆಶ್ರಯವು ನಮಗೇಕೆ? 

ಬಾಹುದಂಡಗಳಲ್ಲಿ ನಂಬಿಕೆಯನಿಡೆ ಲೇಸು 

ತಾನಹುದು. ಹತ್ತಾರು ರಾಜ್ಯವ೦ ಚಕ್ರಾಧಿ 

ಪತ್ಯವಂ ಕಟ್ಟುವೆವು ನಾವಿಂದು, ಹಂಗಿನೊಳು 

ನಾವಿರೆವು ನಿನಗಿ೦ತ ಮಿಗಿಲಾದ ದೇವನಂ 

ಸೃಷ್ಟಿಸುತ ಲೋಕಗಳ ಸೃಷ್ಟಿಸುತ ಧಾತೃವಿಗೆ 

ಧಾತೃವೆನಿಸುತಲೀಗ ಕೌಶಿಕನ ಸಾಹಸವ 

ತೋರುವೆವು. ಕೈಕಟ್ಟಿ ಕುಳ್ಳಿಹರು ನಾವಲ್ಲ 

ಅವತಾರ ಮಾಡೆಂದು ಬೇಡುವವರಾವಲ್ಲ 

ನೀನಿನ್ನು ಬೇಕಿಲ್ಲ. ನಿನ್ನೆಡೆಗೆ ಪೋಗುವುದು 

ಸುಖದಿಂದ ಬಾಳುವುದು ನಿದ್ದೆಯಂ ಮಾಡುವುದು. 

ಈ ಕೆಚ್ಚು ನಮ್ಮಲ್ಲಿಂದು ಎದ್ದುರಿಯಬೇಕಾಗಿದೆ. ನಮ್ಮದಿ೦ದು ಸಪ್ಪೆ ಸಾಮ್ರಾಜ್ಯ. 
ವ್ಯಕ್ತಿಯ ಕ್ಷುದ್ರ ಸ್ಪಾರ್ಥವೇ ವ್ಯವಹಾರದ ಧ್ಯೇಯವಾಗಿದೆ. ಅದನ್ನು ಬೇದಿಸಲು ವಿದ್ಯಾರಣ್ಯ 


ಅ ದ್‌ 


ಮೂರ್ತಿಯು `ನಾಗರಿಕ'ನಿಗೆ ಪ್ರತ್ಯಕ್ಷವಾದಾಗ ಕೊಟ್ಟ ಸ೦ದೇಶವಿಂತಿದೆ: 
ಕಾರ್ಯವೊದಗಿರುವಲ್ಲಿ ಕಾರ್ಯವನು ಸಾಧಿಪುದು 
ಬರಿದೆ ಶೋಕಿಪುದೆಲ್ಲ ಗತವೈಭವಕೆ ಕೊರಗಿ 
ಹರಣಮಂ ಬಿಡಲುಂಟೇ9 ಆಗುವುದು, ಪೋಗುವುದು. 
ಮುಂದಿನಾ ವೈಭವಕೆ ತಳಹದಿಯು ಹಿಂದಿನಾ 
ಸಂಪದವು 
ಎತ್ತಲೇ೦ ಪೋಗಿಲ್ಲ ನಾಡಿಹುದು, ನೀವಿಹಿರಿ 
ಮುಂದಿನಾ ವೈಭವವು ಹೆಚ್ಚಿನದು. ಸ೦ಕಲ್ಪ 
ದೊಳಗುಂಟು, ಭರತಮಾತೆಯ ಗರ್ಭದಲಿ ವೀರ 


* ೨೩೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ರತ್ನಗಳಿಹವು; ಮುಂದೆ ಸ್ಥಾತಂತ್ರ್ಯ ಸೂರ್ಯ ಹೊಂ 

ಗದಿರ ಮಳೆಗರೆಯುವನು; ಉದಿಸುವರು, ಕಟ್ಟುವರು 

ಚಕ್ರಾಧಿಪತ್ಯಗಳ 

ದಿವಂಗತ ಎಂ.ಆರ್‌. ಶ್ರೀಗಳ ವಿದ್ಯಾರಣ್ಯಮುಖದ ಪ್ರತ್ಕಾಶೆಯಿ೦ದು ನಮ್ಮದೆಯಲ್ಲಿ 
ಜಾಗೃತವಾಗಬೇಕು. ಆಗ ನಾವು ನಾಗರಿಕರೆನಿಸಿಕೊಳ್ಳಲು ಅರ್ಹರಾಗುತ್ತೇವೆ. ಕೆಳಯಧ್ಯಮ 
ಹಾಗೂ ಕೆಳವರ್ಗಗಳ ಹಿತಕ್ಕಾಗಿ ಯೋಜನಾಬದ್ಧ ರೀತಿಯಿಂದ ಕರ್ನಾಟಕ ಕಾಲಿಡಲೆಂಬುದೇ 
ಈ ನಾಟಕದ ರಂಗದ್ದನಿ. 

ಇ 


೨೩೭ * 


ವ 
ಜನಿವಾರವೋ ದಯಾಹೀನತೆಯ ಆಧಾರವೋ? 


ಜಾತೀಯತೆಯ ವಿಷಯವು ಆಗಲೇ ಬಂದಿತ್ತು ಅದನ್ನೇ ಎತ್ತಿಕೊ೦ಡು ಶ್ರೀರಂಗರು 
`ಹರಿಜನ್ವಾರ' ಎ೦ಬ ನಾಟಕವನ್ನು ಬರೆದಿದ್ದಾರೆ. ಅದರಲ್ಲಿ ಬರುವ ದೊಡ್ಡರಾಯರೆಂಬ 
ಪಾತ್ರವು ಇಮೃಂಡೆ ಹದ್ದಿನಂತಹ ಬುದ್ಧಿಯುಳ್ಳದ್ದು. ಅದರ ತತ್ವಜ್ಞಾನ ಎಷ್ಟು ಸೊಗಸಾದುದು9 

“ಸಭೆಯ ಮಾತು ಸಭೆಯೊಳಗೆ. 

ಮನೆಯ ಮಾತು ಮನೆಯೊಳಗೆ. 


“ಹೇಳುವುದು ಶಾಸ್ತ್ರ ಹಾಕುವುದು ಗಾಳ' ಎ೦ಬ ನೀತಿಯನ್ನು ಹಿಡಿದು “ಒಳಗೊಂದು, 
ಹೊರಗೊಂದು' ಎಂಬ ವ್ಯವಹಾರದಲ್ಲಿ ತೊಡಗಿ ಜನವ೦ಚನೆ ಮಾಡುವ ಧುರೀಣರ 
ಸುಧಾರಣೋಪನ್ಯಾಸಗಳಿಗೆ ಇಂದು ಯಾವ ಕೊರತೆಯೂ ಇಲ್ಲ. ಇಂಥವರ ಉಪನ್ಯಾಸವನ್ನು 
ಮಾಡಿಸುವ ಅಜ್ಜಾನ-ಆಡ೦ಬರಗಳಿ೦ದ ಭೂರಿಜನ ಇಂದು ಮುಕ್ತವಾಗಬೇಕು. 
ಯೋಗ್ಯತೆಯನ್ನು ಅರಿಯುವ ಸೂಕ್ಷ್ಮದರ್ಶನವನ್ನು ನಾವು ಬೆಳೆಸಿಕೊಳ್ಳದೇ ಹೋದರೆ 
ನಮ್ಮ ಪ್ರಜಾಪ್ರಭುತ್ಚವು ಒ೦ದು ಸರ್ವನಾಶಕವಾದ ವಿಕಟಹಾಸ್ಯವಾಗಿ ಹೋದೀತು. ಜನ 
ಮೆಚ್ಚಲೆಂದು ಹರಿಜನರು ದೇವಾಲಯವನ್ನು ಪ್ರವೇಶ ಮಾಡಬೇಕೆಂದು ಭಾಷಣ ಕುಟ್ಟಿಬ೦ದ, 
ದೊಡ್ಡರಾಯರು ಮನೆಯಲ್ಲಿ ಸನಾತನ ಧರ್ಮದ ಸಿಪ್ಪೆಗಂಟಿಕೊ೦ಂಡಿರುವ 
ತಾತ್ಕಾಚಾರಿಯನ್ನು ಸಮಾಧಾನಗೊಳಿಸುವಾಗ ಒಳಗಿನ ಇಂಗಿತವನ್ನು ಹೊರಗೆಡುಹುತ್ತಾರೆ. 
ಅವರಿಗೆ ಚುನಾವಣೆಯಲ್ಲಿ ಆರಿಸಿ ಬರುವುದು ಮುಖ್ಯವಲ್ಲದೆ ಹರಿಜನೋದ್ಧಾರವಲ್ಲ. 
ಹರಿಜನರ ಉದ್ಧಾರವಾಗಬೇಕೆಂಬರ ಮನವೊಲಿಸಿ ಅವರ ಮತಗಳನ್ನು ಬಗಲಿಗೆ 
ಹಾಕಿಕೊಳ್ಳಬೇಕು; ಮುಸಲ್ಮಾನರೆದುರು ಅವರ ಹಿತಚಿ೦ತಕನೆಂದು ಹೇಳಿ ಅವರಿಗೆ ಪ್ರಿಯವಾದ 
ಹರಿಜನರ ಉದ್ಧಾರದ ಪ್ರಯತ್ನವನ್ನು ಮಾಡುವುದಿಲ್ಲವೆಂದು ಆಶ್ವಾಸನ ಕೊಟ್ಟು ಸನಾತನಿಗಳ 
ಮತಗಳೊಡನೆ ಅವರ ಮತಗಳನ್ನು ಗಿಟ್ಟಸಬೇಕು-ಎ೦ಬುದೇ ದೊಡ್ಡರಾಯರ ಹಂಚಿಕೆ. 
`ಎ೦.ಎಲ್‌.ಎ' ಆಗಲು ಅವರಿಗೆ ಎಲ್ಲವೂ ಸಾಧನ 'ಯೇನಕೇನ ಪ್ರಕಾರೇಣ ಪ್ರಸಿದ್ಧ 
ಪುರುಷೋಭವೇತ್‌' ಎ೦ಬ ರಾಜಕೀಯ ಮಹತ್ವಾಕಾಂಕ್ಟೆಯುಳ್ಳವರೇ ಈ ನಾಟಕದಲ್ಲಿ 
ವಿಡಂಬನಾಸ ಸ್ತದ ಲಕ್ಷಗಳು. ತೋರಿಕೆಯಲ್ಲಿ' ಧರ್ಮಶ್ರದ್ಧೆಯುಳ್ಳವರ ಹಾಗೆ 
ಆಚಾರಗಳನ್ನಿ] ಬಕೊಂಡು, ತಮಗೆ ಬೇಕಾದಷ್ಟೇ ಪ್ರಮಾಣದ ಅಧರ್ಮಗಳನ್ನು ಮಾಡಿ, 


* ೨೩೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅವನ್ನು ರಹಸ್ಯವಾಗಿ ಇರಿಸಿಕೊಂಡು, ನಿರ್ಫಣರಾದ ತಾತ್ಕಾಚಾರಿಯಂಥ ಅಂಧ 
ಧಾರ್ಮಿಕರನ್ನು ರಂಜಿಸುತ್ತ. ಹೊರಗೆ ಸಾರ್ವಜನಿಕರೆದುರು ಧರ್ಮದ ವಿಶಾಲ 
ಭಾವನೆಯನ್ನು ಬಾಯಲ್ಲಿ ಪ್ರಕಟಪಡಿಸಿ ಅವರನ್ನೂ ರಂಜಿಸುತ್ತ-ತಮ್ಮ ಬೇಳೆಯನ್ನು 
ಬೇಯಿಸಿಕೊಳ್ಳುವ ಗಣ್ಯ ಸಾಮಾಜಿಕರನ್ನು ಹಡೆದೇ ಭಾರತ ಹೀಗೆ ಬಡವಾಯಿತು. 
ಹರಿಜನರ ಕೂಸು ಗಟಾರದಲ್ಲಿ ಬಿದ್ದಾಗ ಅದನ್ನು ಮೇಲೆತ್ತಲು ದೊಡ್ಡರಾಯರಾಗಲಿ, 
ಅವರ ಕಾರಕೂನ ಅಂತಪ್ಪನಾಗಲಿ, ಅವರ ದೇವರ ಪೂಜೆಯ ಅಧಿಕಾರಿ 
ತಾತ್ಕಾಚಾರಿಯಾಗಲಿ ಹೊರಡರು. ಇಂಥ ಜಾತಿವಾದಿಗಳು ಸರ್ವರ ಸಮಾನ ಗೌರವವನ್ನು 
ಹೇಳುವ ಸಂವಿಧಾನದ ಕಲಮುಗಳನ್ನು ಅಮಲಿನಲ್ಲಿ ತರಲು ಕಂಕಣಬದ್ಧರಾಗಿ ನಿಂತ 
ಶಾಸನಸಭಾಸದರು। 
ಈ ವಿಷಯದಲ್ಲಿ ಭಾರತದ ವಿಶ್ವಕವಿ ರವೀ೦ದ್ರರು- 


“ಸಂಪೂರ್ಣವಾಗಿ ಮೇಲಿನವರನ್ನವಲಂಬಿಸಹಚ್ಚುವ ಹಾಗೂ ಸ್ವಾಭಿಮಾನವನ್ನು 
ಕಳೆಯುವ ಸಾಮಾಜಿಕ ರೂಢಿಗಳನ್ನು ಭಾರತವು ತೆಗೆದು ಹಾಕಬೇಕು. ಇಂಥ ರೂಢಿಗಳೆಲ್ಲಾ 
ಜಾತಿಪದ್ಧತಿಯಿಂದ ಹುಟ್ಟದಂಥವು; ಅವನ್ನು ಕುರುಡರಂತೆ ಜನರು ಆಧಾರಗ್ರಂಥಗಳನ್ನು 
ನಂಬಿ ಆದರಿಸಿದ್ದೇ ಕಾರಣ. ಅವರ ಈ ಮಾನಸಿಕ ಸೋಮಾರಿತನ ಹೋಗಬೇಕು. 
ಜಾತಿಪದ್ಧತಿ ಇಂದು ಅಸಂಬದ್ಧ... ಜಾತಿಪದ್ಧತಿಯಲ್ಲಿ ಭಾರತವು ಮನುಷ್ಯರಲ್ಲಿಯ 
ನಿವಾರ್ಯವಾದ ಭೇದಗಳನ್ನು ಮನ್ನಣೆ ಮಾಡಿ, ಜೀವನದ ನಿಯಮವಾದ 
ಪರಿವರ್ತನೀಯತೆಯನ್ನು ಕಡೆಗಣಿಸಿದೆ. ಘರ್ಷಣವನ್ನು ತಪ್ಪಿಸಹೊರಟ ಅದು ಮನುಷ್ಯರ 
ನಡುವೆ ಕೀಳಲಾಗದಂತಹ ಗೋಡೆಗಳನ್ನು ಕಟ್ಟಿ ಅವರನ್ನು ಬೇರ್ಪಡಿಸಿ ಬಿಟ್ಟಿದೆ. ಆ 
ಮೂಲಕ ತನ್ನ ಅಸಂಖ್ಯ ಕುಲದ ಜನರಿಗೆ ನಿಷೇಧ ರೂಪದ ಶಾಂತಿಯನ್ನದು ಗಳಿಸಿಕೊಟ್ಟು 
ವಿಧಿರೂಪದ ವಿಸ್ತರಣ ಹಾಗೂ ಪ್ರಗತಿಗಳ ಅವಕಾಶವನ್ನು ಇಲ್ಲದಂತೆ ಮಾಡಿದೆ. 
ವೈವಿಧ್ಯವನ್ನು ಹಡೆಯುವಲ್ಲಿ ಅದು ನಿಸರ್ಗನಿಯಮವನ್ನು ಸ್ವೀಕರಿಸಿ ಆ ವೈವಿಧ್ಯವನ್ನು 
ನಿಸರ್ಗವು ತನ್ನ ಅನಂತವಾದ ಬದಲಾವಣೆ ಹಾಗೂ ಸಂಯೋಜನೆಗಳನ್ನು ಮಾಡುವಲ್ಲಿ 
ನಿಸರ್ಗ ನಿಯಮವನ್ನು ಬಿಟ್ಟುಕೊಟ್ಟದೆ.. ಇದರಿ೦ದ ಭಾರತದ ಸಮಾಜಪದ್ಧತಿಯು 
ನಿರ್ಜೀವವಾಗಿದೆ. ಜೀವಂತ ಸಮಾಜಕ್ಕೆ ಬದಲಾಗಿ ಅದೀಗ ತಾನು ನಿರ್ಮಿಸಿದ ಭವ್ಯವಾದ 
ಅಸಂಖ್ಯ ಯಂತ್ರ ವಿಭಾಗಗಳನ್ನು ವಿಜೃಂಭಣೆಯಿ೦ದ ಪೂಜಿಸುತ್ತಿದೆ. 

ವ್ಯಾಪಾರಾದಿ ಉದ್ಯೋಗಗಳಲ್ಲಾದರೂ ಹಾಗೇ. ಘರ್ಷಣೆ, ಸ್ಪರ್ಧೆ, ಹಿಂಸೆ, 
ಕ್ರೂರತೆಗಳನ್ನು ತಪ್ಪಿಸಲೆಂದು ಅವನ್ನು ಜಾತಿವಾರು ಹ೦ಚಿ ಆನುವಂಶಿಕವಾಗಿ ಮಾಡಿದ 
ಭಾರತವು ಬದಲಾವಣೆಯ ತತ್ವವನ್ನು ಕಡೆಗಣಿಸಿ ಕ್ರಮೇಣ ಕಲೆಗಳನ್ನು ಕಸಬಿನ ಮಟ್ಟಕ್ಕೂ 
ಪ್ರತಿಭೆಯನ್ನು ಕೌಶಲದ ನೆಲೆಗೂ ಇಳಿಸಿಬಿಟ್ಟಿದೆ.” 


ಹಲವಾರು ಸುಶಿಕ್ಷಿತರೆನಿಸಿಕೊ೦ಡವರು ಇಂದಿನವರೆಗೆ ಮಾಡುತ್ತ ಬ೦ದುದು 
ಸಮಾಜ ಸುಧಾರಣೆ ಎ೦ಬ ಸಾಮಾಜಿಕ ಅಥವಾ ರಾಜಕೀಯ ನಾಟಕವನ್ನೇ ಎಂಬುದನ್ನು 
ಗಮನಿಸಿದರೆ ಶ್ರೀರಂಗರು ನಿಲ್ಲಿಸಿದ ದೊಡ್ಡರಾಯರ ಮತಾಪಹರಣದ ಭಾಷಣಾಭಿನಯ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೩೯ * 


ಎ೦ಥ ಮಾರ್ಮಿಕ ವಿಡ೦ಬನೆಯಾಗಿದೆ ಎಂಬುದು ಗೊತ್ತಾಗುತ್ತದೆ. ಜೊತೆಗೆ ಇತರ 
ಪಾತ್ರಗಳ ಕಪಟ ಸೂತ್ರಗಳ ವಿವರವನ್ನು ನೋಡಹೋದರೆ: ತಾತ್ಯಾಚಾರಿಗೆ ಶ್ರೀಮದಾನಂದ- 
ತೀರ್ಥರ ಹೆಸರನ್ನು ನಾಲಗೆಯಿಂದ ನುಡಿಯಲು ಕೂಡ ಯೋಗ್ಯತೆ ಇಲ್ಲ; 
ವಸಂತನಂತಹರಿಗೆ ಟೀಕಾರಾಯರನ್ನು ಮೀರಬೇಕೆ೦ದು ಆಕಾಂಕ್ಷೆ ಮಾತ್ರ ಇದೆ; 
ದೊಡ್ಡರಾಯರ ಮಗ ಶ್ಯಾಮನಿಗೆ ಆತ್ಮವಿಶ್ವಾಸವಿಲ್ಲ; ಸಕೇಶಿ ವಿಧವೆ ಯಮುನೆಗೆ 
ಪುನರ್ವಿವಾಹ ಮಾಡಿಕೊ೦ಬ ಧೈರ್ಯವಿಲ್ಲ; ದೊಡ್ಡರಾಯರ ಹೆಂಡತಿ ವೇಣಕ್ಕ ಮಾತ್ರ 
ಹೃದಯದ ಕಳಕಳಿಯುಳ್ಳವಳಾದುದರಿ೦ಂದ ಚರಂಡಿಯಲ್ಲಿ ಬಿದ್ದ ಹೊಲೆಯ ಕೂಸನ್ನು 
ಸ್ವತಃ ಎತ್ತುತ್ತಾಳೆ: ಆದುದರಿಂದ ಶ್ರೀರ೦ಗರೆನ್ನುತ್ತಾರೆ: 

“ಸರ್ವಸ್ಯಚಾಹಂ ಹೃದಿ ಸನ್ನಿವಿಷ್ಟ' ಎಂದು ಹೇಳುವ ಪರಮಾತ್ಮನು (ದಯಾಮಯಿ 
ವೇಣಕ್ಕನಂಥವರ ಹೃದಯದಲ್ಲಲ್ಲದೇ) ಯಾರ ಹೃದಯದಲ್ಲಿದ್ದಾನೆ? ಕೇವಲ ಹಿಂದಿನ 
ಕಾಲದವರ ಹೃದಯವನ್ನೇ ಎಂದಿನಿಂದಲೂ ಬಾಡಿಗೆಯ ಮನೆ ಎಂದು ಕಾಂಟ್ರಾಕ್ಟ್‌ 
ಮಾಡಿಕೊಂಡಿರುವನೇ ದೇವರು?9... ಹೃದಯದಲ್ಲಿ ಪರಮಾತ್ಮನಿದ್ದುಕೊಳ್ಳಬೇಕಾದರೆ ಜಾತಿ- 
ಕಾಲ-ಮತಗಳ ನಿರ್ಬಂಧವಿಲ್ಲ. ಇನ್ನು ಪರಮಾತ್ಮನು ಹೃದಯದಲ್ಲಿಲ್ಲದಿರಲು ಆ ಹೃದಯಕ್ಕೆ 
ಹೊಲಸಾಗಿ ಅಂಟಿಕೊಳ್ಳುವ ಜನಿವಾರದಂತಹ ಬಾಹ್ಯ ಚಿಹ್ನೆಗಳ ಉಪಯೋಗವೇನು? 
“ತನುವಿನಲ್ಲಿ ಹುಸಿ ತುಂಬಿ, ಮನದೊಳು ವಿಷ ತುಂಬಿ, ಮನದೊಳಗೆ 
ಮನೆಯೊಡೆಯನಿದ್ದಾನೊ ಇಲ್ಲವೊ” ಎಂದು ೭೦೦ ವರ್ಷಗಳ ಹಿಂದೆ ಬಸವೇಶ್ವರರು 
ಕೇಳಿದ ಪ್ರಶ್ನೆಯನ್ನೇ ಇಂದೂ ಕೇಳಬೇಕಾಗಿದೆ. ಅದನ್ನು ತಕ್ಕಮಟ್ಟಿಗೆ ಕೇಳಿದೆ- ಈ "ಹರಿ- 
ಜ-ನ್ಹಾರ' ನಾಟಕದಲ್ಲಿ. 

ಜನಿವಾರ ಹರಿದು ಹರಿಜನ್ವಾರವನ್ನು ಆಚರಿಸುವ ಸಂದೇಶವನ್ನೀಗ ಕೇಳಿದ್ದಾಯಿತು. 
ಜನಿವಾರವು ಅರ್ಥಹೀನ ಪರಂಪರಾಪ್ರಿಯತೆಯಲ್ಲಿರುವ ಪರವಂಚನೆ ಪ್ರತೀಕ. ಹರಿಜನ್ಹಾರವು 
ಸಾರ್ಥಕವಾದ ಹೊಸ ಪರಂಪರೆಯಲ್ಲಿರುವ ಪತಿತೋದ್ಧಾರದ ಸಂಕೇತ. 

ಡಿ 


* ೨೪೦ 


ಕ್ಷಿ 


ಬಡಾಯಿಯೇ ಬಂಡವಾಳವೋ 
ಬಂಡವಾಳವೇ ಬಡಾಯಿಯೋ? 


ದಿವಂಗತ ಟೀ.ಪೀ. ಕೈಲಾಸ೦ ಎ೦ಬುವರು ಸಾಮಾಜಿಕ ನಾಟಕಗಳ ರಚನೆಯಲ್ಲಿ 
ಅದ್ವಿತೀಯರು. ಅವರ ಅನೇಕ ನಾಟಕಗಳು ಇಂದಿನ ಸಮಾಜದ ಅನಾಚಾರಗಳ 
ವಿಡಂಬನೆಯನ್ನು ಮಾಡಿವೆ. "ಬ೦ಡ್ಜಾಳಿಲ್ಲದ ಬಡಾಯಿ' ಎಂಬುದು ಹೆಸರೇ ಹೇಳುವಂತೆ 
ಕರ್ಮವೀರರಲ್ಲದವರು ವಾಗ್ವೀರರಾಗಿ ಮೆರೆಯುತ್ತಿರುವ ಹಾಸ್ಯಾಸ್ಪದ ಅ೦ಶವನ್ನು ಟೀಕಿಸಿದೆ. 
ಹರಟೆ-ಪುರಾಣ-ಚಾಡಿಗಳಲ್ಲಿ ದಿನಕ್ಕೆ ೧೮ ತಾಸು ಕಾಲ ಕಳೆವ೦ಥ ಸಾಮಾನ್ಯ ರಸಿಕರಿಗೆ 
ಸಹ ನಮ್ಮ ನೇತೃತ್ವಗಳಲ್ಲಿ ಹಲವು ಜನ ಬಾಯಿಬಲವನ್ನು ತೋರಿಸಿ ಠಕ್ಕ ಠೌಳಿಗಳಿಂದ 
ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿದ್ದು ಅವಕ್ಕೆ ಗೌರವ ತರದಂಥ ಕೆಲಸ ಮಾಡುತ್ತಿರುವುದನ್ನು 
ಕಂಡು ಬೇಸರ ಬಂದಿದೆ. ದಿಲ್ಲಿಯಿಂದ ಧನುಷ್ಕೋಡಿಯವರೆಗೆ ವ್ಯಾಪಿಸಿದ ಪಟ್ಟಂಗಶೂರತನ, 
ಹುಡಿಮಾತುಗಾರಿಕೆ, ಅಮೃತವಾಣಿಯ "ಉತ್ವಾದನೆ, ಬುಡವಿಲ್ಲದ. ಆಶ್ವಾಸನ, 
ಎರಡುನುಡಿಯಾಡುವುದು. ಹುರುಳಿಲ್ಲದ ಪೌರುಷವಾಡುವುದು ಸಪ್ರೆ ಾಡ 
ಉತ್ತರಭೂಪಗಿರಿಯ ವಿಶ್ವರೂಪಗಳೆಂಬಂತಹ ಪ್ರಚಂಡರ ಶಬ್ದಬ್ರಹ್ಮೋಪಾಸನೆಯನ್ನು 
ಖಂಡಿಸದೆ ರಾಷ್ಟ್ರನಿರ್ಮಾಣ ಕಾರ್ಯವು ಯಶಸ್ವಿಯಾಗದು. ವಚನೇ ಕಾ ದರಿದ್ರತಾ' 
ಎಂಬ ಗಾದೆಯಂತೆ ಸಾರ್ವಜನಿಕ ಕರ್ತವ್ಯಗಳನ್ನು “ವಹಿಸಿಕೊಂಡವರು ವಚನವೀರರಷ್ಟೇ 
ಆಗಿರುವ ನಿದರ್ಶನಗಳು ನಮ್ಮ ಸುತ್ತ- ಮುತ್ತ ನೋಡಿದರೇನೇ ಸ ಸಾಕಷ್ಟು ಸಿಗಬಹುದು. 
ಅಹೋಬಲರಾಯರೆ೦ಬ ಆಧುನಿಕ ವಕೀಲರು ಪ್ರಸ್ತುತ ನಾಟಕದ ನಾಯಕರು. ಅವರ 
ವಾಗ್ಧಲವನ್ನು ಕಂಡು ಯಾರಾದರೂ “ಅಹೋ ಏನು ಬಲ!' ಎಂದು ಉದ್ಗರಿಸದಿರರು. 
ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಬೇಕೆಂಬ ಆಡಂಬರದ ಅವತಾರ 
ಅಹೋಬಲರಾಯ। ತಾನೊಬ್ಬ ಲಾಯರು. ರಾಜ್ಯದ ವಿಧೇಯ ಪೆ, ಸರ್ಗ ಹಸ್ಯ ನಗರಪಾಲಿಕೆಗೆ 
ಕರಕೊಡುವ ಸಭ್ಯ ಎಂದು ಮುಂತಾಗಿ ತನ್ನ ಬಗ್ಗೆ ಇಲ್ಲದ ಅಭಿಮಾನವನ್ನಿಟ್ಟುಕೊ೦ಡು 
ನಾಗರಿಕ ಹೊಣೆ, ಪೋಲೀಸರ ಹಾಗೂ ಸರಕಾರದ ಅವಶ್ಯಕತೆ ಇತ್ಯಾದಿ ವಿಶ್ವದ ವಿವಿಧ 
ಗಂಭೀರ ತತ್ವಗಳೆಲ್ಲವನ್ನೂ ಅರಗಿಸಿಕೊಂಡ ಆದರ್ಶ ಸುಶಿಕ್ಷಿತ ಮೇಧಾವಿ ಮತ್ತು ರಸಿಕ, 
ಅಲ್ಲದೆ ಪರೋಪಕಾರಿ ಎಂದು ಪ್ರದರ್ಶಿಸುವ ವಾಚಾಳಿ ನಮ್ಮ ಈ ಲಾಯರು ಮಹಾಶಯ! 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೪೧ * 


ತನ್ನ ಮಗನ ಹೊಲಸು ಬಟ್ಟೆ ಬರೆಗಳನ್ನು ತೆಗೆದು ಹಾಕಲು ಶಾಲೆಯ ಮುಖ್ಯೋಪಾಧ್ಯಾಯರು 
ಬರೆದ ಪತ್ರವನ್ನು ನೋಡಿ ಆತ ಹೀಗೆ ರೇಗುತ್ತಾನೆ: 


“ತನಗೆ ತಿಳಿದ ಅಲ್ಪ ಸ್ವಲ್ಪ ವಿದ್ಯೆಯನ್ನು ತನ್ನ ಬಳಿ ತಂದೆ ತಾಯಿಗಳು ಕಳಿಸಿದ 
ಶಿಶುಗಳ ಮಿದುಳಿಗೆ ಸೋಕಿಸುವ ನೆಪದಿ೦ದ ಸದರಿ ತಂದೆ ತಾಯಿಗಳಿಂದ ಸ್ಕೂಲ್‌ 
ಪೀಸ್‌ ಮುಖಾಂತರವಾಗಿ ಸುಲಿದುಕೊಳ್ಳುವ ಹಣದಿಂದ ಬಸಿರನ್ನು ಬೆಳೆಸುವ 
ಎಸ್‌.ಪಿ.ರಾವ್‌-ಶಿಶುಪೋತರಾಯನಿಗೆ 


“ಹುಲಿಯೂರ್‌ ಅಹೋಬಲ್‌ ರಾಯರು ಹೇಳುವುದೇನೆಂದರೆ-ತಂದೆ ತಾಯಿಗಳು 
ತನುಜರನ್ನು ಪಾಠಶಾಲೆಗೆ ಕಳುಹಿಸುವ ನಿಮಿತ್ತವು. ಉಪಾಧ್ಯಾಯರುಗಳು ಮಕ್ಕಳಿಗೆ 
ಪಾಠವನ್ನು ಹೇಳುವುದಕ್ಕಲ್ಲದೆ ಮೇಲ್ಬ್ಛೇಳಿದ ಮಕ್ಕಳ ಮೈ ಬಟ್ಟೆಗಳನ್ನು ಮೂಸಿ 
ನೋಡುವುದಕ್ಕಲ್ಲ!” 

“ಲಾಯರ್‌ ನಾನು! ವೈಬಲ್‌ ಕೇಸ್‌ ಹಾಕಿ ಆ ಶಿಶುಪೋತ ಶನಿಯ ಕುಲಗೋತ್ರ 
ಕುಟುಂಬ ಕೊಂಪೆ ಕೊಂಪೇನ್ನೇ ಕೋರ್ಟ್ಗೆ ಎಳೆದು ಹರಾಜು ಹಾಕಿಸ್ಟಿಟ್ಟೇನು! ಹುಷಾರ್‌! 


ಈ ರೇಗಾಟ ಲಾಯರ ನಿಜವಾದ ಸ್ವರೂಪಕ್ಕೆ ಕನ್ನಡಿ ಹಿಡಿಯುತ್ತದೆ. 11/10/15 
030 80000800. 08 0730 111005, ೦£ ೩810018008 ೩06 00811300 11118- ಡ೦ಭವು 
ದುರ್ಗುಣಗಳ ಅಡಿಗಲ್ಲು, ನಟ ಸಾರ್ವಭೌಮ ವಿದ್ಯೆಯ ಬೀಜ ಮತ್ತು ಸಾಮಾನ್ಯ 
ಸುಳ್ಳುಗಾರಿಕೆಯ ಸುಖನಿವಾಸ। ಹಳೆಯ ಕವಿಯೊಬ್ಬ, “ದುರ್ಗುಣಗಳೆಂಬ ದೇವತೆಗಳ 
ಇಂದ್ರ' ಎಂದೂ ದಂಭಕ್ಕೆ ಅಗ್ರ ಪೂಜೆ ಸಲ್ಲಿಸಿದ್ದಾನೆ. ಮನುಷ್ಯನನ್ನು ಅಧೋಸತಿಗಿಳಿಸುವ 
ಸರ್ವರೋಗಗಳ ತಂದೆಯಾದ ಈ ಡಾಂಭಿಕತೆ ನಮ್ಮ ಹಳ್ಳಿ-ಪಟ್ಟಣಗಳಲ್ಲಿ ವಾಸಿಸುವ 
ಶಿಕ್ಷಿತರಲ್ಲಿ, ಶ್ರೀಮ೦ತರಲ್ಲಿ, ಅಧಿಕಾರಿಗಳಲ್ಲಿ ಮತ್ತು ಪರೋಪಜೀವಿಗಳಾದ ಇತರ ಸಾಮಾಜಿಕ 
ಉಂಡಾಡಿಗಳಲ್ಲಿ ದಿನೇ ದಿನೇ ಹೆಚ್ಚುತ್ತಿದೆಯೋ ಏನೋ ಎನ್ನಿಸುವ ಪರಿಸ್ಥಿತಿ ಸೂಕ್ಷ್ಮ 
ನಿರೀಕ್ಷಕರಿಗಷ್ಟೇ ಅಲ್ಲ-ಸ್ಥೂಲ ನಿರೀಕ್ವಕರಿಗೂ ಇಂದು ತಿಳಿದು ಬರುವಂತಿದೆ. ನವಿಲುಗರಿಗಳನ್ನು 
ಉಟ್ಟು ನರ್ತಿಸಲು ಪ್ರಯತ್ನಿಸುವ ಈ ನಗರಕಾಕರು ನಮ್ಮ ಸಂಸ್ಕೃತಿಗೆ ಕಲಂಕಪ್ರಾಯರು. 
ಇಂಥ ಪುಡಾರಿಗಳ ಬೆಳೆ ಹೆಚ್ಚಿದ ಹಾಗೆ ನಮ್ಮ ಸಮಾಜ ತನ್ನ ಸ೦ಘ ಶಕ್ತಿಯನ್ನು 
ಕಳೆದುಕೊಳ್ಳುತ್ತ ಹೋಗುತ್ತದೆ: ಕೊಡಲಿಯ ಕಾವು ಕುಲಕ್ಕೆ ಮೃತ್ಯು' ಎ೦ಂಬ೦ತಹ 
ಕಾಮಕ್ರೋಧಾದಿ ಷಣ್ಮುಖಗಳುಳ್ಳವರನ್ನು ಹಡೆದು ಅವ್ಯವಸ್ಥೆ-ಅರಾಜಕತೆಗಳಿಗೆಡೆಗೊಡುತ್ತದೆ. 


ಕೈಲಾಸ೦ ಬರೆದ ನಾಟಕಗಳಲ್ಲಿ ಬರುವ ಪಾತ್ರಗಳಲ್ಲಿ ಹಲವು ಆಂಗ್ಲ-ಕನ್ನಡಗಳನ್ನು 
ಬೆರೆಸಿ ಮಾತಾಡುತ್ತವೆ. ಈ ಬೆರಕೆಗತ್ತು ನಮ್ಮ ಶಿಕ್ಷಿತರಲ್ಪನೇಕರ ಪರಭಾಷಾ ವ್ಯಾಮೋಹವನ್ನೂ, 
ಬುದ್ಧಿದಾಸ್ಕವನ್ನೂ ಶುಷ್ಕಪೌರುಷವನ್ನೂ ಕ್ಷುದ್ರ ಸ್ವಾರ್ಥವನ್ನೂ ಗೋಮುಖವ್ಯಾಘತನವನ್ನೂ 
ಪ್ರತಿಬಿಂಬಿಸುತ್ತದೆ. ಇಂದಂತೂ ಶ್ರೀ ರಾಜಗೋಪಾಲಚಾರಿಯಂಥ ಜ್ಞಾನವೃದ್ಧರು ಕೂಡ 
ಇಂಗ್ಲೀಷು ಭಾರತದಲ್ಲಿ ಖಾಯಂ ಇರಬೇಕೆಂಬಷ್ಟು ದೂರ ಹೋಗಿ, ಆಕಸ್ಮಿಕ 
ಅರೆಮರುಳುತನಕ್ಕಿಳಿದದ್ದು ಸ್ಪಷ್ಟವಾಗಿದೆ. ಇಂಗ್ಲೀಷು-ಶಿಕ್ಷಕರಲ್ಲಿ ಕೆಲ ಗಣ್ಯರು ಶಿಕ್ಷಣ 
ಮಾಧ್ಯಮ ಕೂಡ ಬುಡದಿಂದ ತಲೆವರೆಗೆ ಇಂಗ್ಲೀಷೇ ಆಗಿರಬೇಕೆಂದು ತಮ್ಮ 


* ೨೪೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಹೊಟ್ಟೆಹೊರಕತನವನ್ನು ಜಗಜ್ಜಾಹೀರು ಮಾಡಿದ್ದುಂಟು. ಹೀಗೆ ಹಲವು ವಿಧದಿಂದ 
ಸ್ಥಾನಭದ್ರಯೋಗ ಹಿಡಿದವರು ಕೂಗು ಹಾಕುವ ಆವರಣವನ್ನು ಕೈಲಾಸಂ ಕಲೆ ಖಂಡಿಸುತ್ತದೆ. 
ಇಂಥ ಸಂಸ್ಕೃತಿದ್ರೋಹಿಗಳ ಹಲವಾರು ಮಾದರಿಗಳನ್ನು ಅವರ ಇತರ ನಾಟಕಗಳಲ್ಲಿ 
ಕಾಣಬಹುದು. 

ಡಿ 


೨೪೩ * 


ಲೈ 


ಸಂಶಯಿತ ಸಂಭಾವಿತನೋ 
ಅಲ್ಬಾಶಯದ ಮಹಾಶಯನೋ? 


“ದೀಪಾವಳಿ ಅಥವಾ ಅಳಿಯನ ಅರೈವಲ್‌' ಎಂಬುದು ಶ್ರೀ ಕ್ಷೀರಸಾಗರರು 
ಬರೆದ ಏಕಾಂಕ ದೃಶ್ಯ ಇದರಲ್ಲಿ ಶ್ರೀಯುತ ಕೃಷ್ಣಮೂರ್ತಿ ನಾಯಕರು ಅವರ ಅನ್ವರ್ಥನಾಮ 
`ಮಿಸ್ಟರ್‌ ಸರಳಾ!' ಅ೦ದರೆ ಸತೀವ್ರಶ ಹಿಡಿದ ತದೇಕರಸವುಳ್ಳ ಮಹಾಶಯರು-ಹದಿನಾರಾಣೆ 
ಅಳಿಯಂದಿರು. “ಮದುವೆಗಿದುವೆ' ಮಾಡಿಕೊ೦ಡು ಹಾಯಾಗಿರುವ ಮಹೋನ್ನತ ಧ್ಯೇಯದ 
ಆರಾಧಕರು! 

“ಇನ್ನೆಲ್ಲಾ ಒಂದು ವರ್ಷ ಸರಳಾ. ಅಲ್ಲಿಗೆ ನನ್ನ ಓದು ಮುಗಿಯುತ್ತೆ. ನಗರದಲ್ಲಿ 
ನೆಲೆಸುವ ಯೋಚನೆ ಮಾಡಿದ್ದೇನೆ... ನೋಡೂ... ನಗರದಲ್ಲಿ ಒಳ್ಳೆಯದೊಂದು ಮನೆ. 
ಮನೆಯ ಸುತ್ತಲೂ ಹೂವಿನ ತೋಟ... ಹೂವಿನ ತೋಟದಲ್ಲಿ ಬೆಳದಿ೦ಗಳು... ಬೆಳದಿ೦ಗಳಲ್ಲಿ 
ನೀನು ನಾನು... ಹಾಗೆ ಪ್ರಸನ್ನಳಾಗು ದೇವೀ. ಇಲ್ಲಿ ಬಾ, ನನ್ನ ಪಕ್ಕದಲ್ಲಿ ಕೂತುಕೋ. 
ಏನಾದರೂ ಹೇಳು ಸರಳಾ.” 

ಮೇಲಿನ ಮಾತುಗಳಿಂದ ಇತ್ತೀಚಿನವರೆಗಿನ ನಾಗರಿಕ ತರುಣರ ಜೀವನಧ್ಯೇಯ 
ಕೇವಲ ಗೃಹಸೌಖ್ಯ ಎಂಬುದು ಸುವ್ಯಕ್ತ. ದೇಶವಿ೦ದು ದಾರಿದ್ಯ-ರೋಗ-ಅಜ್ಞಾನಗಳ 
ಮಡುವಿನಲ್ಲಿ ಕೊಳೆಯುತ್ತಿದೆ. ಆದರೂ ಎಷ್ಟೋ ಜನ ಕಲಿಯ ಯುವಕ-ಯುವತಿಯರಿಗೆ 
ಒಳ್ಳೆಯ ಮನೆ, ಒಳ್ಳೆಯ ನೌಕರಿ ಅಥವಾ- 

“ಬೆಚ್ಚನೆಯ ಮನೆಯಾಗೆ 

ವೆಚ್ಚಕ್ಕೆ ಹೊನ್ನಾಗೆ 

ಇಚ್ಚೆಯಾನರಿವ ಸತಿಯಾಗೆ ಸ್ಪರ್ಗಕ್ಕೆ 

ಕಿಚ್ಚುಹಚ್ಚಿಂದ ಸರ್ವಜ್ಞ? 
ಎ೦ಬಷ್ಟಕ್ಕೆ ಕೊನೆಗೊ೦ಬ ಮಹತ್ವಾಕಾಂಕ್ಷೆಯಿರುವುದು ಶೋಚನೀಯ. 11610 700/5018 
೩76 1101707 01006 ೪/೩! 1! ೦೦5 00 0186/5-ನಿನ್ನ ಕೆಲಸ ನೀನು ಸಾಧಿಸಿಕೋ; 
ಮಂದಿಗದರಿಂದ ಎಷ್ಟು ನಷ್ಟವಾದರೂ ಲಕ್ಷಿಸಬೇಡ' ಎ೦ಬುದು ಪಾಶ್ಚಾತ್ಯರ 


* ೨೪೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಜೀವನಧ್ಯೇಯವೆಂದು ರವೀ೦ದ್ರರೊಂದು ಕಡೆ ಹೇಳಿದ್ದುಂಟು. ಆದರೆ ಈ ವಿಷಯದಲ್ಲಿ 
ಇಂದು ಭಾರತದ ಅನೇಕ ಭಾಗ್ಯವಂತರು ಪಾಶ್ಚಾತ್ಕರಿಗೂ ಒಂದು ಕೈ ಮೇಲಾಗಿ 
ವರ್ತಿಸುತ್ತಿದ್ದಾರೆ ಎನ್ನಬಹುದು. ಕೃಷ್ಣಮೂರ್ತಿಯ೦ಥ ಅಲ್ಟಾಶಯರನ್ನೇ ನಮ್ಮ ಶಾಲೆ- 
ಕಾಲೇಜುಗಳಿಂದು ತಯಾರು ಮಾಡಿ ಹೊರಬಿಡುತ್ತಿರುವುದು ಭಾರತದ ಭವಿಷ್ಯಕ್ಕೆ 
ಹಿತಕಾರಿಯಲ್ಲ. ಗಾಂಧಿಯವರ ಸತ್ಯ-ಅಹಿಂಸೆ-ದೇಶಸೇವಾಬುದ್ಧಿಗಳನ್ನು ಅವರ ಶವದ 
ಜೊತೆಗೇ ಸುಟ್ಟು ಹಾಕಲಾಯಿತೇನೋ ಎ೦ಬ ಆವರಣವಿಂದು ಕಂಡು ಬರುತ್ತಿದೆ- 
ಸುಶಿಕ್ಷಿತರಾದ ಉಚ್ಚನೌಕರಿ-ಜಾತಕಗಳಲ್ಲಿ[ ಹೆಣ್ಣಿಗತನದ ನಾಗರಿಕತೆಯ ಬುರುಕಿಮೊಗಗಳು 
ಭಾರತಕ್ಕಿಂದು ಭೂಷಣವಲ್ಲ. ಸುಖ-ಶಾಂತಿ-ಸಮೃದ್ಧಿಗಳು ದೇಶದಾದ್ಯಂತ ತುಂಬಿದ 
ಕಾಲದಲ್ಲಿ ಒಮ್ಮೆ ಕೃಷ್ಣಮೂರ್ತಿತನವು ರಸ್ಕಮಾನವಾದೀತು. ಅರಕ್ಷಿತತೆಯ ಭಾವನೆ 
ತುಂಬಿಕೊಂಡಿರುವ ನಮ್ಮ ಇಂದಿನ ಅಸ್ತವ್ಯಸ್ತ, ಶೋಷಿತ, ಕ್ಷುದ್ರ ಸಮಾಜಕ್ಕದು 
ಆರೋಗ್ಯಕರವಲ್ಲ. 


ಮೇಲಿನ ಮಾತು ಇಂದಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ನಾಟಕವನ್ನು ಕಂಡರೆ 
ಎನ್ನಿಸುವ ಸ೦ಗತಿ. ನಾಟಕದ ಪ್ರಕಟ ಸಂದೇಶವು ಕೃಷ್ಣಮೂರ್ತಿಗೆ ಹೆ೦ಡಕುಡಿಕನೆಂಬ 
ಅಪವಾದ ಅಕಸ್ಮಾತ್ತಾಗಿ ಬಂದು, ಅವನು ಅದರಿಂದ ಪಾರಾಗುವುದೇ ಆಗಿದೆ; ಮಾವನ 
ಮನೆಯವರು ಅವನ ಪೆಟ್ಟಿಗೆಯಲ್ಲಿ ಇಡಲಾಗಿದ್ದ ಔಷಧ ಬಾಟಲಿಗಳನ್ನು ಹೆಂಡದ 
ಬಾಟಲಿಗಳೆಂದು ತಿಳಿದು ಅವನ ಬಗ್ಗೆ ಸ೦ಶಯ ತಾಳಿದ ಪ್ರಕರಣ ಅಲ್ಲಿ ಮುಖ್ಯ. 
ಪಾನಪ್ರತಿಬ೦ಧದ ಪ್ರಚಾರ ಬೆಳೆಯುತ್ತಿರುವ ಈ ಯುಗದಲ್ಲಿ ಅಂಥ ಸಂಶಯಗಳು 
ನಿಶ್ಚಯಗಳಾಗಿ ಪರಿಣಮಿಸುವ ಸ೦ಭವವೇ ಹೆಚ್ಚು ನಮ್ಮ ನಗರ-ಪಟ್ಟಣಗಳಲ್ಲಿ ಪರೋಕ್ಷವಾಗಿ 
ಬಲಿಷ್ಠ ಪ್ರಭಾವವನ್ನು ಬೀರುವ ಅಕಿರೀಟ ಸಮ್ರಾಟರ ಒಂದು ಗುಪ್ತ ಗುಂಪು ಸರಕಾರಿ 
ನೌಕರರನ್ನು ನಾನಾ ತಂತ್ರಗಳಿಂದ ಅಂಕೆಯಲ್ಲಿಟ್ಟುಕೊ೦ಡು, ಸ್ವಚ್ಛಂದ ದರಬಾರು ನಡೆಸಲು- 
ಪ್ರಾಮಾಣಿಕ ಅಧಿಕಾರಗಳಿದ್ದಲ್ಲೂ ಅವರು (1088070 11/00) ನಿಷೇಧ ರೂಪದ 
ಸದ್ಗುಣಗಳೆನಿಸಿ ಅನೀತಿವ೦ಂತರನ್ನು ತಡೆಗಟ್ಟದಿರುವ ಕೃಷ್ಣಮೂರ್ತಿ ವ್ಯಕ್ತಿತ್ವ 
ಉಳ್ಳವರಾಗಿರುವುದೇ ಕಾರಣ! ಕೃಷ್ಣಮೂರ್ತಿಗಳು ನಮಗಿಂದು ಅಪೂರ್ಣ ಸಾಮಾಜಿಕರು। 
ಅಶಕ್ತಿಯಿ೦ದ ಸಾಧುಗಳೆನಿಸಿದವರು! 

ಓದು ನೌಕರಿಗಾಗಿ, ನೌಕರಿಯು ಹಣಕಾಗಿ, 

ಹಣವು ಸತಿ-ಸುತರ ಮೆರವಣಿಗೆಗಾಗಿ ಎನೆ- 

ನೆನೆದಾರೆ ಬಡವನಿರವನ್ನ? 

ಹೊಗಳುವಂತಹ ಕೆಲಸವೇನನೂ ಮಾಡದೇ 

ಹೊಗಳಿಕೆಗೆ ಬಾಯಿನೀರ್ಗರೆವ ಅಧಿಕಾರ- 

ಖಗ ಕಾಣ್ಣೆ ಬಡವನಿರವನ) 

ನಾನಿದ್ದರೇ ಸಾಕು, ನನ್ನದಷ್ಟೇ ಚೆನ್ನ; 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೪೫ * 


ಜ್ಞಾನೋಪದೇಶ ನಿಮಗಾಗಿ ಎ೦ಬ ಜನ 
ಮಾನಿಸುಗೆ-ಬಡವನಿರವನ? 

ಅಧ್ಯಾತ್ಮ ಅನುಭಾವ, ಎಜ್ಡಾನ, ಕಲೆ-ಎಲ್ಲ 
ಮಧ್ಯಕಾಯಕ್ಕೆ, ಮಾನಕ್ಕೆ, ಮೀಸಲಿಕೆ- 
ಒದ್ದಾರು ಬಡವನಿರವನ್ನ[ 
ಆಡು-ಮಾಡುಗಳಲ್ಲಿ, ಎದುರು-ಹಿ೦ಬದಿಗಳಲಿ 
ನೋಡದಿದ್ದಲ್ಲಿ ನೋಡಿದಲ್ಲೆರಡಿಹರು 
ಕಾಡ್ಕಾರು ಬಡವನಿರವನ್ನ! 
ದೇಹಾತ್ಮಭಾವಿಗಳು ದೇವಾತ್ಮವಾದಿಗಳು 
ಸ್ನೇಹಿತರನೊತ್ತೆಯಿಟ್ಟುಂಬ ಮೇಧಿಗಳು 
ಹೀರ್ಯಾರು ಬಡವನಿರವನ್ನ[ 


* ೨೪೬ 


೫. 


ಬಿರುದೋ ಬೇತಾಳನೋ? 


ಡಾ. ಮುಗಳಿ ಬರೆದ “ನಾಮಧಾರಿ” ಯಲ್ಲಾದರೂ ಇದೇ ಜಾತಿಗೆ ಸೇರಿದ, 
ಅರ್ಥಾತ್‌ ಮತಿದಾನ ಯಜ್ಞವನ್ನು ಮಾಡಿದ, ಕೆ೦ಚನಗೌಡರು ರಾವ್‌ಸಾಹೇಬ ಎಂಬ 
ಬಿರುದನ್ನು ಪಡೆಯಲು ಮನೆ-ಮಠ, ಆಸ್ತಿ-ಪಾಸ್ತಿಗಳನ್ನು ಮಾರಿ ಭಿಕಾರಿಗಳಾದ 
ದೃಶ್ಯಚಿತ್ರವಿದೆ. ನವನಾಗರಿಕತೆಯ ಜೊತೆಗೇ ವ್ಯಾಮೋಹ ದಾಸ್ಯವನ್ನೂ ನಮಗೆ 
ದಯಪಾಲಿಸಿಹೋದ ಬ್ರಿಟಿಷ್‌ ಭೂಪತಿಗಳ ಕೃಪಾಚ್ಚತ್ರ ತದ ನೆರಳಲ್ಲಿ ಬೆಳೆದ ಜರು 
ಮಹಾತ್ವಾಕಾಂಕ್ಷಿಗಳೆಂದರೆ ಕೆಂಚನಗೌಡರು! ಕಡ್ಡಿಯಂತಹ ಮನುಷ್ಯರು ಗುಡ್ಡದ೦ಥವರಾಗಿ 
ಬಿಡುತ್ತೇವೆಂದು ನಂಬಿ, ಅಡ್ಡದಾರಿ ಹಿಡಿದು ಹಾಳಾಗುವ ಹವ್ಯಾಸ. ಇಂದಿಗೂ 
ಜೀವಂತವಾಗಿದೆ. ಪತ್ರಿಕಾ ಪ್ರಸಿದ್ಧಿಗೆ ಬಾಯಿಬಿಡದ ಮಹತ್ವಾಕಾಂಕ್ಷಿ ಇಂದು ಸಿಕ್ಕಿಯಾನೇ? 
“ರಾಜಸೇವಕದಲ್ಲಿ ನಿಮ್ಮ ಘೋಟೋ-ಪರಿಚಯ ಪ್ರಶಂಸೆ ಎಲ್ಲ ಒ೦ದು ಪುಟಕ್ಕೂ 
ಹೆಚ್ಚು ಬಂದಿದೆ ಎಂದ ಕಾರ್ಯದರ್ಶಿ ನಂದೀಶನ ಮಾತನ್ನು ಕೇಳಿ ಹುಂಬ ಗೌಡರು 
ಹಿಗ್ಗಿ. ಏಗ್ಗಿ ಹೀರೆಯಾಗುತ್ತಾರೆ. ಜಂಟಲ್‌ಮ್ಯಾನರಾಗಲು ಲಿಲಿಯ ಜೊತೆಗೆ “ಲವ್‌' 
ಮಾಡಲು ಹೋದ, ಕೃತಕವಾಗಿ ಸಭೆಗಳನ್ನು ಸೇರಿಸಿ, ಹಣ ಸುರಿದು, ಭಾಷಣ ಬಡಿದು, 
ಪ್ರಸಿದ್ಧಿಗೆ ಬರಲು ಸಣದ ಬೆಂಚ್‌ ಮ್ಯಾಜಿಸ್ಟ್ರೇಟ್‌ ಮುಂತಾದ ಒಂದೊಂದೇ ಅಧಿಕಾರ 
ಸ್ಥಾನಗಳನ್ನು ಹೇಗೆ ಹೇಗೋ ಸಂಪಾದಿಸುತ ಹೋದ, ಕೊನೆಗೆ ಮನೆ ಹರಾಜು ಮಠ 
ಹರಾಜು' ಆಗುವ ಸ್ಥಿತಿಯನ್ನು ತಂದುಕೊಂಡ ಅವಿದ್ಯಾಪಾರಂಗತ ಗೌಡರು- 


“ಬರೂದುಲ್ಲ ಅಂತ ಹೇಳು. ನಾ ಬಾದಶಾರ ಹಂತ್ಯಾಕ ಹೋಗತೀನಿ. ನಾ 
ರಾವ್‌ಸಾಹೇಬ ಆಗೀನಿ ತಿಳೀತಿಲ್ಲೊ? ಬಾದಶಾರ ಹಂತ್ಯಾಕ ಅಲ್ಲೇ ಇಲಾಯತ್ಯಾಗ 
ಇರತೀನಿ” 

-ಎ೦ಬುದನ್ನು ಗಮನಿಸಿದರೆ ಬ್ರಿಟೀಷರ ಕಾಲದಲ್ಲಿ ಎಂಥ ಭೇವಕೂಫರಿದ್ದರು 
ನಮ್ಮಲ್ಲಿ ಎಂಬುದು ಗೊತ್ತಾಗುತ್ತದೆ. ಆದರೆ ಇನ್ನೊಬ್ಬರಿ೦ದ ಭಾಷಣಗಳನ್ನು ಬರೆಸಿಕೊಂಡು 
ಓದಿ, ಸ್ಥಾನಮಾನ ಬಿರುದು ಬಾವಲಿಗಳಿಗಾಗಿಯೇ ಸಾವಿರ ಸರ್ಕಸ್ಸು ನಡೆಯಿಸುವ 
ನಿರ್ಫಣ' ಧುರೀಣರಿಗೆ ಇಂದೂ ಕೊರತೆಯಿಲ್ಲ. ಯುಕ್ತಾಯುಕ್ತ, ಧರ್ಮಾಧರ್ಮ, 


೨ 


ನ್ಯಾಯನ್ಯಾಯ ವಿವೇಕಕ್ಕೆ ತಿಲಾ೦ಜಲಿಯಿತ್ತು ಕೇವಲ 'ಸ್ವಲಾಧ-ಸ್ಥ ಪ್ರತಿಷ್ಠೆಗಳಿಗಾಗಿ 


1 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೪೭ * 


ಹೊಡೆದಾಡುವ ಪದ್ಮಭೂಷಣ ಲೋಭ ಇಂದು ಅನೇಕರನ್ನು ಬಾ ಬಾ ಎಂದು 
ಕರೆಯುತ್ತಿದೆ. ಈ ಪದ್ಮಶ್ರೀಮಂತಿಕೆಯ ರೋಗ ಇನ್ನೂ ಹೊಸದು. ಇತರ ಸ್ಥಾನಮಾನ 
ಲೋಭಗಳೇ ಬೇಕಾದಷ್ಟಿವೆ. ಇಂಥ ಸಾಮಾಜಿಕರ ಸಂಖ್ಯೆ ಬೆಳೆದಷ್ಟೂ ಸಮಾಜ 
ದುರ್ಬಲವಾಗುತ್ತ ಹೋಗುತ್ತದೆ; ಸಂಸ್ಕೃತಿಯ ಕೊಡೆ ಹಿಡಿದು ತಿರುಗುವ ವಿಕೃತಿಗಳು 
ಹೆಚ್ಚಾಗುತ್ತವೆ. “ಮಹತ್ವಾಕಾಂಕ್ಷೆಯೊ೦ದು ಪ್ಲೇಗು, ಗುಪ್ತ ವಿಷಯ, ಪ್ರಚ್ಛನ್ನ ದುರಾಶೆ, 
ವೈಭವಕ್ಕಾಗಿ ಮಾಡುವ ಅತ್ಯಾಶೆ. ಅದು ಎದೆಯನ್ನು ಕುರುಡು ಮಾಡುತ್ತದೆ; ಅದು 
ಆತ್ಮಕ್ಕೆ ಹಿಡಿದ ಜಲೋದರ ರೋಗ, ಮೋಸಗಾರಿಕೆಯ ಸೂತ್ರದಾರ, ಕಪಟತನದ ತವರು, 
ದುರ್ಗುಣಗಳ ಜನ್ಮಭೂಮಿ, ಹೊಟ್ಟಿಕಿಚ್ಚಿನ ಅಪ್ಪ” ಎಂಬ ಮಾತು ಈ ಸಂದರ್ಭಕ್ಕೆ 
ಚೆನ್ನಾಗಿ ಅನ್ವಯಿಸುತ್ತದೆ. ಮಹತ್ವಾಕಾಂಕ್ಟೆಯೂ, ಡಾಂಭಿಕತೆಯೂ ಅವಳಿ ಜವಳಿ 
ಅಕ್ಕತಂಗಿಯರಂತೆ! ಭಾರತದ ರಾಜಕೀಯ ರಂಗಸ್ಥಳದಲ್ಲಿ ಇಂಥ ಮೊಗವಾಡದ ವೇಷಗಳನ್ನು 
ಸ್ಪಷ್ಟವಾಗಿ ಕಾಣಬಹುದು. ಆದರೆ ಇತರ ರಂಗಗಳಲ್ಲಿ ಇವುಗಳ ಸಂಖ್ಯೆಯೇನೂ ಕಡಿಮೆ 
ಎನ್ನುವಂತಿಲ್ಲ. ಈ ವೇಷಧಾರಿಗಳ ನಾಮಧಾರಿಗಳ ಪಿಡುಗು ಬೆಳೆಯದಂತೆ ಪ್ರಾರಂಭದಲ್ಲೇ 
ಮದ್ದರೆಯುವ ಸೂಕ್ಷದೃಷ್ಟಿ ನಮ್ಮ ಸಾಮಾಜಿಕರಿಗಿ೦ದು ಅಗತ್ಯ; ಇದು ಪ್ರಜಾಪ್ರಭುತ್ಚವು 
ಉಳಿಯಬೇಕೆಂಬ ಪ್ರತಿಯೊಬ್ಬನ ಕರ್ತವ್ಯ. 

ಇ 


* ೨೪೮ 


ಜು 
ಔದಾರ್ಯವೋ ಅವಶ್ಯಕತೆಯ ಅರಿವೋ? 


ಶ್ರೀ ಪು.ತಿ. ನರಸಿಂಹಾಚಾರ್ಯರು ಬರೆದ “ವಿಕಟಕವಿ ವಿಜಯ'ವೊ೦ದು ರಾಜಕೀಯ 
ನಾಟಕ. ಇಂಥ ನಾಟಕಗಳು ಹೊಸಗನ್ನಡದಲ್ಲಿ ಅಪೂರ್ವ. ಈ ನಾಟಕದಲ್ಲಿ ಶ್ರೀ 
ನರಸಿ೦ಹಾಚಾರ್ಯರು ಕ್ರಿಶ ೧೯೪೨ರಿಂದ ೧೯೪೭ರ ವರೆಗಿನ ನಮ್ಮ ದೇಶದ ರಾಜಕೀಯ 
ಕೋಲಾಹಲವನ್ನು ಕವಿಸಹಜವಾದ ರೀತಿಯಲ್ಲಿ ಚಿತ್ರಣ ಮಾಡಿದ್ದಾರೆ. ಒಂದಾನೊಂದು 
ದೇಶೀಯ ಸಂಸ್ಥಾನದಲ್ಲಿಯ ದೇಶ ಹಿತೈಷಿಯಾದ ರಾಜನು ಭಾರತ ಸ್ವಾತಂತ್ರ್ಯಕ್ಕಾಗಿಯೂ 
ಪ್ರಜಾಪರಮಾವಧಿಕಾರಕ್ಕಾಗಿಯೂ ನಡೆದ ಜನ ಸಮಾರಂಭವನ್ನು ಎಂಥ ದೃಕ್ಷಥದಿ೦ದ 
ನೋಡಿದನು? ಆತನಿಗೆ ಅಧಿಕಾರದಲ್ಲಿ ಅನಿವಾರ್ಯ ಸಹಭಾಗಿಯಾಗಿದ್ದ ಬ್ರಿಟಿಷ್‌ 
ಪ್ರತಿನಿಧಿಯ ನೀತಿಯೆ೦ಥಾದ್ದು? ಆ ರಾಜನ ಆಪ್ತ ಸಚಿವನಾಗಿದ್ದ ವಿಕಟಕವಿಯ ನ್ಯಾಯ 
ದೃಷ್ಟಿಯೆಂಥಾದ್ದು?' ಎಂಬ ವಿಚಾರಗಳನ್ನು ಅವರು ಇದರಲ್ಲಿ ಪ್ರತಿಬಿ೦ಬಿಸಲು ಯತ್ನಿಸಿದ್ದಾರೆ. 

ದೇಶೀಯ ದೊರೆ: 

ಹಾಯ್‌, ಹಾಯ್‌ ದಿಟ, ಕೋಡಂಗಿ 

ನಮಗಿವರಿತ್ತೀ ದೊರೆತನದಂಗಿ 

ನಿನ್ನೀ ಕತೆಯಂಗಿ 

ಈ ಬಯಲಂಗಿಯ ಮೆರೆಸುತ ನಿತ್ಯ 

ಲೋಕದ ನಗೆಪಾಡಾದೆವು ಸತ್ಯ. 

ರಾಜಿಯೊಳಿದೆ ನಮ್ಮಳಿಕೆ 

ಎಂದಲ್ಲವೆ ನಿಮ್ಮರಿಕೆ? 

ಇದುವೇ ನಮ್ಮಭಿಮತವೈ 

ನಿನ್ನದೇನು ಸಲಹೆ ವಿಕಟ?) 

ಎಲ್ಲಕು ಕೈಹಾಕುವುದೇ ರೂಢಿ 

ಸಾಕಾದೆವು ಸೋಬಾನೆಯ ಹಾಡಿ 

ರೆಸಿಡೆಂಟ್‌ ರೆಸಿಡೆಂಟ್‌ ರೆಸಿಡೆಂಟ್‌! 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೪೯ * 


ಮಾತೆ ನಡೆಯದಿರೆ ಎಂಥ ಪಭು) 
ಸಮ್ಮತಿಯೊಳು- ಶಾಸನದಿಂದಲ್ಲ 
ಇನ್ನಾಳಿಕೆ ತಿಳಿಯಿರಿ ನೀವೆಲ್ಲ 
ಸಾಮ್ರಾಜ್ಯದ ಗರ್ಭದ ಹೊರಬಂದು 
ನಾವೆಲ್ಲರು ದ್ವಿಜರಾದೆವು ಇಂದು 
ಇನ್ನೆಲ್ಲಿಯದ೦ತ್ಯಜ ದ್ವಿಜಭೇದ? 
ಈ ತರುಣರು ಗುರ್ರೆನದವರಾರು?) 
ಆದೊಡೆ ನಾಯಕರೇ, ನೀವು೦ಟು ಇವರು೦ಟು. 
ನಾವೂ ರಾಜ್ಯವ ಬಿಡುತಿಹೆವೀಗ 
ವಿಕಟ ಕವಿ : ರಾಮಚಂದ್ರನಿಗು ಮಿಗಿಲೀ ತ್ಯಾಗ 
ರೆಸಿಡೆಂಟ್‌ : ಪ್ರಭು, ಏನಿದರ ರಹಸ್ಯ) 
ದೊರೆ : ಭಾರತ ಪ್ರಾಂತ ಪ್ರಮುಖನ ಪದವಿ 
ಬಂದಿದೆ ಮಿತ್ರರೆ ನಮಗೊದವಿ. 
ನನ್ನಾರಿಕೆ ಎಂತಾಯಿತೊ ಕಾಣೆ 
ಆರು ಹಾಡಿದರೊ ಈ ಸೋಬಾನೆ. 
ಇದರ ಗುಟ್ಟನೀ ಎಕಟನು ಬಲ್ಲ 
ಆದೊಡೀತ ಬಾಯನೆ ಬಿಡಲೊಲ್ಲ 
ಡಿಲ್ಲಿಗೆ ಜೊತೆಯೊಳು ಬಂದ 
ನಮಗುಚ್ಚಾಟನೆ ತಂದ 
ರೆಸಿಡೆಂಟ್‌ : ಧನ್ಯವಾದವರ್ಪಿಸುವೆನು ದೊರೆಯೇ 
ಯುದ್ಧವಿಲ್ಲದ ಸ್ವಾತಂತ್ರ್ಯಾಂದೋಲನವು ಯಶಸ್ವಿಯಾಗಿ ಮುಕ್ತಾಯಗೊಂಡದ್ದು 
ಇಲ್ಲಿಯ ಕೊನೆಯ ಚಿತ್ರ ರಾಜಕೀಯ ಹೊಂಚು- ಸಂಚುಗಳು. ಅನುಕೂಲ- ಪ್ರತಿಕೂಲ 
ಸಂದರ್ಭಗಳ ತುಲನೆ, ಕಾಲಾನುಗುಣವಾದ ಅಧಿಕಾರ ತ್ಯಾಗ ನಿರ್ಧಾರ ಮುಂತಾದ 


ಸಂಗತಿಗಳು ಅದಕ್ಕೆ ಹಿನ್ನೆಲೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ೧೯೪೭ನೇ ಆಗಸ್ಟಿನಲ್ಲೇ 
ಮೈಸೂರಿನಲ್ಲೂ ಪ್ರಜಾಪಭುತ್ತ ಪ್ರಾರಂಭವಾಯಿಕೆಂಬುದಿಲ್ಲಿ ಕವಿ ಕಲ್ಪನೆ. ಬ್ರಿಟಿಷ್‌ 


ಪ್ರತಿನಿಧಿಯಾದ ರೆಸಿಡೆಂಟಿನ ಕಾಸ ಧೋರಣೆ ಅದೇ ರೂಪದ ರಾಜಧೋರಣೆಗೆ 
ಸರಿಸಮವಾಗಿದೆ. ಕಾಲಕ್ಕೆ ತಕ್ಕ ಹಾಗೆ ಹೊ೦ಂದಿಕೊ೦ಡು ಹೋಗುವ ಅವರ ವಿವೇಕವು 
ವಿಕಟಕವಿಗೆ ಮಾನ್ಯ. ಸನಾತನಿಗಳ ಪ್ರತಿನಿಧಿಗಳಾದ ಪ೦ಡಿತರೊಬ್ಬರಿಗೆ ಜಾತ್ಯಾತೀತ 
ಪ್ರಜಾಪ್ರಭುತ್ವ ಬ೦ದದ್ದು ಅಸ೦ತೋಷಕ್ಕೆ ಕಾರಣವಾಯಿತು. ಅವರು ಬ್ರಿಟಿಷರ ಕಾಲದ 
ಧರ್ಮ ಸ್ವಾತಂತ್ರ್ಯವನ್ನೇ ಕೊಂಡಾಡಿದರು! ಜನತಾ ಚಳುವಳಿಯ ನಾಯಕರ ಸೇವೆ- 
ತ್ಯಾಗ-ಧೈರ್ಯ-ಸಾಹಸಗಳಿಗೆ ತಕ್ಕ ಫಲ ದೊರಕಿದ್ದು ಅವರಿಗೆ ಸಂತೋಷಕೊಡದೆ 


* ೨೫೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಉಳಿದೀತೆ? ಅಂತೂ ಇದೊಂದು ಮಂಗಲಾಂತ ನಾಟಕ. 

“ಬಾಹ್ಯ ಪ್ರಕೃತಿಯ ನೈಷ್ಠುರ್ಯವನ್ನು ಆದಷ್ಟು ಕಡಿಮೆ ಮಾಡಿ ಅದನ್ನು ನನ್ನ 
ಒಳಗಿಗೆ ಹೊಂದಿಸಿಕೊಳ್ಳಬೇಕೆಂದು ಈ ನಾಟಕದ ದೊರೆಯನ್ನು ಸೃಷ್ಟಿಸಿದೆ. ನನ್ನ ಆತ್ಮ 
ತನ್ನ ಆಕ್ರಲದನವನ್ನು ಹತೋಟಗೆ ತಂದುಕೊಂಡು ಹೊರಗಿನ ಪರಿಸ್ಥಿತಿಗೆ ಅಭಿಮುಖವಾಗಿ 
ನಿಲ್ಲುವ ದಾರ್ಡ್ಯವನ್ನ ಪಡೆಯಲು ವಿಕಟ ಕವಿಯನ್ನು ರೂಪಿಸಿದೆ. ಧ್ಯೇಯದ ಉದ್ದೀಪ್ತಿಗಾಗಿ 
ಗಾಂಧೀಜಿಯ೦ತಹ ಜನನಾಯಕನೊಬ್ಬನನ್ನು ಈ ಕೃತಕಪ್ರಪ೦ಚಕ್ಕೆ ತಂದೆ. ಹೀಗೆ ಈ 
ಧ್ಯೇಯದ ಅವಕಾಶದಲ್ಲಿ ಈ ದೊರೆ ಮತ್ತು ಈ ವಿಕಟಕವಿಯ ನಡುವೆ, ಕಲಾಸ್ಪಪ್ನದ 
ಮರುಗನ್ನು ಹೊಂದಿ, ಭಾರತದಲ್ಲಿ ನಡೆದ ಸ "ಸ್ವಾತಂತ್ರ್ಯ ಸಮಾರಂಭದ ವಿಫ್ಲವ ಬಿಂದು 
ದೇಶೀಯ ಸಂಸ್ಥಾನದಲ್ಲಿ ಹೇಗೆ ತೆರೆಯಿಟ್ಟಿತು ಎ೦ಬ ಇತಿಹಾಸ ಈ ನಾಟಕದಲ್ಲಿ ಹಾದು 
ಹೋಗಿದೆ ಎಂದಿದ್ದಾರೆ ಶ್ರೀ ನರಸಿಂಹಾಚಾರ್ಯರು. ಸ್ವಾತಂತ್ರ್ಯ ಪ್ರೇಮ, ದೇಶಭಕ್ತಿ, 
ತ್ಯಾಗಬುದ್ಧಿ ಮುಂತಾದ ಸುಗುಣಗಳ ಪ್ರತ್ಯಕ್ಷವಾಗುತ್ತದೆ ಈ ನಾಟಕದಲ್ಲಿ. ಇಲ್ಲಿ ಕಾಣುವ 
ಸುಗುಣಗಳು ಸ್ವಾತಂತ್ರ್ಯೋತ್ತರದ ಭಾರತದಲ್ಲಿ ಆಳಿಕೆ ನಡೆಸುವ ಮುಂದಾಳುತನದಲ್ಲೂ 
ಮುಂಬರಿದು ಸಾಗುವುದು ಎಲ್ಲರೂ ಆಶಿಸುವ ಅ೦ಶ. ಈ ಆಶೆಯ ಪೂರಯಿಕೆ 


ಆಗಬೇಕಾದಷ್ಟು ತೀವ್ರಗತಿಯಿ೦ದ ಆಗದಿರುವುದನ್ನು ಕುರಿತು ಗ್ರಂಥ ಕರ್ತರು- 


`ನಮ್ಮ ದೇಶವಾತ್ಸಲ್ಯವೇ ಈಗಿನ ನಮ್ಮ ಅಸಂತುಷ್ಟಿಗೂ ಕಾರಣವೆಂದು ನಾನು 
ಭಾವಿಸುತ್ತೇನೆ. ಈ ನಾಡಿನ ಮಕ್ಕಳಲ್ಲಿ ಅಸಹನೆ, ಅನೌದಾರ್ಯ, ಅಸೌಂದರ್ಯ 
ಇತ್ಯಾದಿ ದುರ್ಗುಣಗಳು ತಲೆಯೆತ್ತಿ ತೋರಿದರೆ ಸುಜನರು ಪರಿತಪಿಸುವುದು ಸಹಜ. 
ಸ್ವಜನವೆಂಬ ಪರಿಗಣನೆಯಿ೦ದಲ್ಲವೆ ಈ ದುಃಖ)... ಅಸಮ್ಯ! ದ್ಧಿಯೇ ಈ ದುರ್ಗುಣಗಳ 
ಸ್‌ ಎ೦ದೂ ಉದ್ಗರಿಸಿದ್ದಾರೆ. ರಾಷ್ಟ್ರೀಯ ಮುರ್ಗಣಗೂಗ ಮೂಲವಾದ ಅಸಮೃದ್ಧಿ 
ಮಾನಸಿಕವಾದುದು. ಸ ಸಮೃದ್ಧ ಮನಸ್ಕರಾದ ಶಾಸಕರ, ಆಡಳಿತಗಾರರ, ಶಿಕ್ಷಕರ, ನಾಯಕರ" 
ಮಾರ್ಗದರ್ಶಕರ, ಸೇವಾ ಧುರೀಣರ ಕೊರತೆಯೇ ಬಡತನ ಭಾರತದಿಂದ ಇನ್ನೂ 
ಹೊರಟು ಹೋಗದಿರಲು ಕಾರಣ. ದುಃಶಾಸನರ ಸ೦ಪತ್ತು ಸಮ್ಯ ದ್ಧವಾಗುವುದು ಸುಜನರ. 
ಬಡತನಕ್ಕೆ ಸಂಪತ್ತಿನ, ಶಾಂತಿಯ ಅಸಮಾಧಾನ, ಓಂಸೆ . ಶೋಷಣೆ, ಪಂಕ್ತಿಭೇದ 
ಮುಂತಾದವಕ್ಕೆ ಗುರ ಪಡಿಸುವುದು ರಾಷ್ಟ್ರೀಯ ದುರ್ಗುಣ. ಪ್ರಣಾಪ್ರತಿನಿಧಿಗಳು ಸತ್ವಜೆಗಳ 
ನಿರೀಕ್ಷೆಯಂತೆ ನಡೆದುಕೊಳ್ಳಲು ಅಸಮರ್ಥರಾದುದೇ ಕೆಲ ಡಿಗ್ರಿಯ ಅಸಂತುಷ್ಟಿ ನಮ್ಮೆಲ್ಲರಲ್ಲಿ 
ಉಳಿಯಲು ಬೀಜವಾಯಿತು. ನಾವು ನಮ್ಮ ನಿರೀಕ್ಷೆಯಂತೆ ನಡೆದುಕೊಳ್ಳಬಲ್ಲ ಸಮರ್ಥ 
ನಾಯಕರನ್ನೇ ಪ್ರತಿನಿಧಿಗಳನ್ನಾಗಿ ಆರಿಸುವ ಸದಭ್ಯಾಸವನ್ನು ರೂಢಿಸಿಕೊಳ್ಳುವುದೊಂ೦ದೇ 
ಅದಕ್ಕೆ ಮದ್ದಲ್ಲವೇ? ಅದೇ ನಮಗಿಂದು ಬೇಕಾದ ಪ್ರಜಾಪ್ರಭುತ್ವ ಪದ್ಧತಿಯ ಶಿಕ್ಷಣ. 
ಪ್ರಸ್ತುತ ನಾಟಕದಲ್ಲಿ ಜನನಾಯಕರು ತೋರುವ ಗುಣಗಳು ನಮಗಾದರ್ಶ; ಇಲ್ಲಿಯ 
ದೊರೆಯ ತ್ಯಾಗವು ಉಳ್ಳವರು ಇಲ್ಲದವರಿಗಾಗಿ ಮಾಡಬೇಕಾದ ಕಾರ್ಯದ ಮಾದರಿ. 
ಕಾರ್ಯ ಕಾಲದಲ್ಲಿದ್ದ ಮೇಲೆ ಅದೇ ಪ್ರಮಾಣದಲ್ಲಿ ಉಳಿಯದುದೇ ನಮ್ಮ ದುಃಖಕ್ಕೆ 
ಕಾರಣ. ಆಗಿದ್ದ ನಮ್ಮ ಸಹಜೀವನದ ಸೋದರಭಾವ ಈಗ ಮಂಕಾಗಿದೆ, ಮಸುಕಾಗಿದೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೫೧ * 


ಮಸುಳಿಸಿದೆ. ಈ ಅರಿವು ನಮಗಾಗಬೇಕು ಈ ನಾಟಕವೋದಿ! 80070700615 (70 00 
08೩111 111೩! ೦೩/ 71711512130 (170 5101735 1118 770016 171001 110 ೫/10110- ಪ್ರಪ೦ ಚವನ್ನೇ 
ಉದ್ದಸ್ತಗೊಳಿಸುವಂಥ ಬಿರುಗಾಳಿಯನ್ನೂ ಸಹಿಸಿಕೊಳ್ಳಲು ಸಮರ್ಥವಾದ ಶೃದ್ಧಾಬ೦ಧನನ್ನು 
ಸೌಂದರ್ಯ, ಭ್ರಾತೃಭಾವ ಎನ್ನಲಾಗುತ್ತದೆ. ಅ೦ಥ ಪರಸ್ಪರ ವಿಶ್ವಾಸ ಬೆಳೆಯುವವರೆಗೆ 


ನಾವು ಗೌರವಾರ್ಹರೂ, ಸಂಯುಕ್ತರೂ, ಸಂಸ್ಕತರೂ, ಸ೦ಘಟಿತರೂ, ಸಮರ್ಥರೂ 
ನಿಜವಾದ ಸ್ಪತ೦ತ್ರ ಪಜೆಗಳೂ ಆಗಲಾರೆವು. 'ಸರ್ವೇ ಜನಾಃ ಸುಖಿನೋ ಭವಂತು' 


ಎಂಬ ನಮ್ಮ ಸಂಸ್ಕೃತಿಗೆ ಅದೇ ಆದಿ ಬುನಾದಿ. ಸಮತೆ ಹಾಗೂ ಸ್ವಾತಂತ್ರ್ಯ ಎಂಬ 
ಮೌಲ್ಯಗಳ ಅರ್ಥ ಅದರಿಂದಲೇ ಸ್ಪಷ್ಟವಾಗಬಲ್ಲದು. ಬ್ರಾತೃಭಾವನೆಯಿಲ್ಲದಲ್ಲಿ ಸಮತೆ 
ಸ್ಥಾತಂತ್ರ್ಯಗಳಿಗೆ ಅರ್ಥವಿಲ್ಲ; ನಮ್ಮ ರಾಷ್ಟ್ರೀಯತೆಯೇ ಅರ್ಥಹೀನವಾದೀತು! ಶಾಂತಿ- 
ಪುಷ್ಟಿ-ತುಪ್ಟಿಗಳೆಲ್ಲಾ ಆಗ ಒಣ ಶಬ್ದ ಗಳಾದಾವು| ಸಾಮರಸ್ವ್ಯವನ್ನಾಧರಿಸಿದ ಸೌಂದರ್ಯಕ್ಕಂತೂ 
ಅಲ್ಲಿ ಸ್ಥಳವೇ ಇಲ್ಲ! 


ಡಿ 


* ೨೫೨ 


ಜೆ 


ಹೆಣ್ಣೋ ಹಣ ಹಡೆವ ಯಂತ್ರವೋ? 


ನಮ್ಮ ರಾಷ್ಟ್ರೀಯ, ಸ ಸಾಮಾಜಿಕ, ಆರ್ಥಿಕ ಸ ಸೈಗಳೆಲ್ಲವಕ್ಕೂ ಪರಿಹಾರವಿರುವುದು 
ಸೌದರ್ಯದ ಸೌಂದರ್ಯದಲ್ಲಿ. ಜಾತಿ, ಲಿಂಗ, .. ಎ೪ ವಿದ್ಯ, ಸಂಸ್ಕಾರ, ಅಭಿರುಚಿ, 
ಅಭಿಪ್ರಾಯಗಳಲ್ಲಿ ಇರುವ ಭೇದಗಳಿಂದ ಉದ್ದ್ಧವಿಸುವ ಸರ್ವ ಪ್ರಕರಣದಲ್ಲೂ ನ್ಯಾಯ 
ಕೊಡಬೇಕಾದರೆ ಹಾಗೂ ತೆಗೆದುಕೊಳ್ಳಬೇಕಾದರೆ ಈ ಕೊಡುವ ಹಾಗೂ ಕೊಳ್ಳುವ 
ಪಕ್ಷೀಯರ ನಡುವೆ ಸಹೋದರ ಪ್ರೀತಿ ನೆಲೆಸಿರುವುದು ಅನಿವಾರ್ಯ. 0071೩665010 
15 0/ 7008೦ 8:01 66/ಜ/- ನಿರಾಶೆಯಿಂದ ನಾವು ಸುರಕ್ಷಿತರಾಗಿ ಬದುಕಬೇಕಾದರೆ 
ಈ ಬಂಧುಭಾವದ ವಟವೃಕ್ಷದ ಆಶ್ರಯ ನಮಗಿರುವಂತೆ ನೋಡಿಕೊಳ್ಳಬೇಕು. ಈ 
ಭಾವದ ಅಭಾವದ ದೆಸೆ ಬು ಶ್ರೀ ಕೆ. ಗುಂಡಣ್ಣ ಬರೆದ “ಕಣ್ಣಿಗೆ ಮಣ್ಣು' ಎಂಬ 
ನಾಟಕದಲ್ಲಿ ರಾಂಪುರದ ಜೋಡಿದಾರ ರಾಮಣ್ಣ ಮತ್ತು ಲಕ್ಷಾಧಿಪಶಿಯಾದ ಬ್ಯಾರಿಸ್ಟರ್‌ 
ಭೀಮರಾಯರು ಹಣ-ಹೆಣ್ಣುಗಳ ವಿಷಯದಲ್ಲಿ ಅನುಚಿತ ವ್ಯವಹಾರ ನಡೆಸಿ ಕಷ್ಟ 
ಪರಂಪರೆಗೀಡಾಗುತ್ತಾರೆ. 


ಜೋಡಿದಾರ ರಾಮಣ್ಣ ೫೦ರವನು. ಹಣ ಸಿಗುವುದಾದರೆ ಯಾರಿಗೆ ಬೇಕಾದರೂ 
ಮಗಳನ್ನು ಮದುವೆ ಮಾಡಿಕೊಡಲು ಆತ ಸಿದ್ಧ. ಅವಳಲ್ಲಿ ನಿಜವಾದ ಪ್ರಬುದ್ಧ ಪ್ರೀತಿ 
ಅವನಿಗಿರಮುದರಿಂದಲೇ ಅವನು ಅವಳ ಪಾಲಿಗೆ (ಮದುವೆಗೆ ನೆರೆದಾಗ) ತಂದೆಯಾಗದೆ 
ವ್ಯಾಪಾರಿಯಾಗುತ್ತಾನೆ. ೫೫ನ್ನು ಮುಟ್ಟದ ಬ್ಯಾರಿಸ್ಟರ್‌ ಭೀಮರಾಯನಿಗೆ ಅವಳನ್ನು 
ಮದುವೆ ಮಾಡಲು ಬಲಾತ್ಕಾರದಿಂದ ಒಪ್ಪಿಸುತ್ತಾನೆ. ಭೀಮರಾಯನಿಗೆ ಐಶ್ವರ್ಯದ 
ಅಮಲಿನಲ್ಲಿ ತನಗೆ ಮದುವೆ ಅಗತ್ಯವೋ ಅಲ್ಲವೋ ಎಂಬುದನ್ನು ಚೆನ್ನಾಗಿ ಚಿಂತಿಸದೆ 
ಮದುವೆ ಮಾಡಿಕೊಳ್ಳಲು ಮುಂದೆ ಬರುತ್ತಾನೆ. ಹುಡುಗಿಯ ಸುಖ-ದುಃಖ, ಆಶೆ- 
ಆಕಾಂಕ್ಷೆಗಳನ್ನು ಗೌರವಿಸದ ಈ ಹಳಬರಿಬ್ಬರ ವರ್ತನೆ ಅತ್ಯಂತ ಅಸಾಮಾಜಿಕ. 
`ಆಜ್ಞಾಗುರೂಣಾ೦ಹ್ಯವಿಚಾರಣೀಯಾ' ಎ೦ಬ ಜೋಹುಕುಂ ಬುದ್ಧಿಯನ್ನು ಆಶ್ರಿತರಿಗೆ 
ಧರ್ಮವೆಂದು ಹೇಳಿದ ಸನಾತನತೆ ಇಂದೂ ನಮಗೆ ಸಲ್ಲದು. ಅದು ಸೈನಿಕರಿಗಷ್ಟೇ 
ಧರ್ಮ-ಅದೂ ಅವರು ಸೈನಿಕರಾಗಿರುವರೆಗೆ. 


ಆದುದರಿಂದ ರಾಮಣ್ಣನ ಮಗ ಬಾಳು ಅವನ ಗೆಳೆಯ ವಿಶ್ವನಾಥ ಮತ್ತು 
ಭೀಮರಾಯನ ಮಗಳು ವಿಮಲೆ ಏಕಮತದಿಂದ ರಾಮಣ್ಣನ ಮಗಳಾದ ಕಮಲೆಗೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೫೩ * 


ಉ೦ಟಾದ ಸಂಕಟವನ್ನು ನಿವಾರಿಸಲು ನಿರ್ಧರಿಸುತ್ತಾರೆ. ವಿಶ್ವನಾಥನ ನಟನಾಕೌಶಲ್ಯದ 
ಮೂಲಕ ಅವರ ಉಪಾಯ ಪಲಿಸುತ್ತದೆ. ಬಾಳು-ವಿಮಲು, ವಿಶ್ವನಾಥ-ಕಮಲು 
ದಂಪತಿಗಳಾಗುತ್ತಾರೆ. ನಾಟಕಾಂತ್ಯದಲ್ಲಿ. 


ಪರಾಭಿರುಚಿಯಂತೆ ನಡೆದುಕೊಳ್ಳುವುದಕ್ಕೆ ದಾಕ್ಷಿಣ್ಯವೆನ್ನುತ್ತಾರೆ. ದಾಕ್ಷಿಣ್ಯ 
ಪರಸ್ಪರವಾಗಿದ್ದಲ್ಲಿ ಮಾತ್ರ ಪ್ರೀತಿ ಸ್ಥಿರವಾಗಿರಲು ಸಾಧ್ಯ. ದಾಕ್ಷಿಣ್ಯ ವಿಲ್ಲದಲ್ಲಿ ಭಾರತೀಯತ್ತಕ್ಕ 
ಅರ್ಥವಿಲ್ಲ” -ಕುಟುಂಬ ಶಬ್ದಕ್ಕೆ ಅರ್ಥವಿಲ್ಲ ಅಯೋಗರಲ್ಲಿ ಮಾತ್ರ ದಾಕ್ಷಿಣ್ಯ ಅಪಾಯಕರ. 
ಭಾರತವು ಹಿಂದೆ ಧರ್ಮಯುದ್ಧಕ್ಕೆ ಹೆಸರಾಗಿತ್ತು. ಅಭಾರತೀಯಕೊಡನೆಯೂ 
ಧರ್ಮಯುದ್ಧ ಮಾಡಹೋಗಿ ಅದು ಹಾನಿಗೀಡಾಯಿತು. ಆದರೆ ಈಗ ಭಾರತೀಯರಲ್ಲೇ 
ಧರ್ಮಯುದ್ಧದ ನೀತಿಯನ್ನು ಅನುಸರಿ ಸದೆ ದೇಶ ಚರಿತ್ರಹೀನವಾಗುವತ್ತ ಹೊರಟಿದೆ. 
ಸೃಜನರೆಂಬ "ಭಾವನೆಯಿಲ್ಲದ. ಪ್ರಜೆಗಳಿರುವ ರಾಷ್ಟ್ರ ರಾಷ್ಟ್ರವೇ ಅಲ್ಲ ಎ೦ಬ ಕಠೋರ 
ಅಭಿಪ್ರಾಯ ಭೇದವಿದ್ದಾಗಲೂ ನಾವೆಲ್ಲರೂ ಭಾರತೀಯರು ಎಂಬುದನ್ನು ಮರೆಯದಿರುವ 
ಮನಃಶಶಕ್ಕಿ ರೂಢವಾದಾಗ ಮಾತ್ರ ಭಾರತದ ಐಕ್ಕ ಸಾರ್ಥಕವಾಗಿ ಉಂ 0; ರಾಜಕೀಯ, 
ಲೈಂಗಿಕ, ಧಾರ್ಮಿಕ, ಜಾತೀಯ, ಪ್ರಾದೇಶಿಕ, ಭಾಷಾತ್ಮಕ ಪಕ್ಷಪಾತಗಳು ನಡೆಯದಿರಬೇಕಾದರೆ 
ಈ ಧರ್ಮಯುದ್ಧದ ನೀತಿ ನಮ್ಮಲ್ಲಿ ಪುನಃ ಉದಯಿಸಬೇಕು. ಅತಿಪುರಸ್ಕಾರ, ಅತಿ 
ತಿರಸ್ಕಾರಗಳು ಯಾವ ವ್ಯಕ್ತಿ-ವಸ್ತು-ತತ್ವಗಳ ವಿಷಯವಾಗಿಯೂ ತರವಲ್ಲ. ಈ ತಾತ್ವಿಕ 
ಸಮಬುದ್ಧಿಯು ಪರಿಪಕ್ವ ಭಾರತೀಯಮನದ ಲಕ್ಷಣ. ಶುನಿಚೈವಶ್ಚಪಾಕೇಚ ಪಂಡಿತಾಃ 
ಸಮದರ್ಶಿನಃ' ಎಂಬಲ್ಲಿ ಹೇಳಿದ ಸಮದೃಷ್ಟಿಯೆಂದರೆ ಹದವರಿತ ದೃಷ್ಟಿ ಉಚಿತದ್ಭಷ್ಟಿ 
ಎಂದರ್ಥ. ಭಾರತೀಯ ಧರ್ಮವುಳ್ಳ ಪ್ರತಿಯೊಂದು ವ್ಯಕ್ತಿಯೂ ಮಾನುಷ ಮಟ್ಟದಲ್ಲಿ 
ಸಮಾನ ಸ್ವಾತಂತ್ರ್ಯ, ಸಮಾನಗೌರವ. ಸಮಾನ ಅಧಿಕಾರ ಇರುವಂಥದು ಎಂಬ 
ಶ್ರದ್ಧೆಯು ಕುಟುಂಬದಲ್ಲಿಯೂ ರಾಜ್ಯದಲ್ಲಿಯೂ ದೇಶದಲ್ಲಿಯೂ ನಮಗಿಂದು 
ಅತ್ಯಗತ್ಯವಾಗಿದೆ. ಆಂತರಿಕ ಶಾಂತಿ-ಸುಖಗಳಿಗೆ ಅದೇ ಮೂಲಾಧಾರ. ಪ್ರಕೃತ ನಾಟಕದಲ್ಲಿ 
ಯಜಮಾನ ರಾಮಣ್ಣನೂ ಸಿರಿವಂತ ಭೀಮರಾಯನೂ ತಮಗೆ ಆಶ್ರಿತರ ಜೀವನದಲ್ಲಿ 
1 ವರ್ತಿಸುವ ಅಧಿಕಾರವಿದೆ; ಆಶ್ರಿತರೆಲ್ಲರೂ ದಾಸರು, ಗುಲಾಮರು, 

ಮನುಷ್ಯ ಗೌರವಕ್ಕನರ್ಹರು' ಎಂದು ಭಾವಿಸಿದ ಮೂರ್ಪರು. ವಿಶಾಲ ದೃಷ್ಟಿಯಲ್ಲಿ 
ಭಾರತೀಯರೆಲ್ಲರೂ. ಪರಸ್ಪರ ಆಶ್ರೀತರೇ, ಪರಸ್ಪರಾವಲಂಬಿಗಳೇ! ಪರಸ್ಪ ಸರಾವಲಂಬನವಿಲ್ಲದ 
ಜನಸ್ತೋಮವನ್ನು ಸಮಾಜವೆನ್ನಲು ಬರದು, ರಾಷ್ಟವೆನ್ನಲೂ ಬರಲಾರದು. ಸರ್ವ 
ದೇಶ-ಕಾಲ- ಸಂದರ್ಭಗಳಲ್ಲೂ ಕಾಜ ವರ್ತಿಸುವ ಸಾಮರ್ಥ್ಯ ಯಾರಿಗೂ 
ಇಲ್ಲವೆಂಬುದನ್ನು ಮರೆತು ಸರ್ವಾಧಿಕಾರಿಯಂತೆ ಆಗ್ರಹಿಯಾಗಿ ವರ್ತಿಸುವ ವ್ಯಕ್ತಿಗೆ 
ಒಂದಲ್ಲ ಒಂದು ಸಂದರ್ಭದಲ್ಲಿ ಸಮಾಜವು ತಕ್ಕ ಪ್ರಾಯಶ್ಚಿತ್ತವನ್ನು ಕೊಡಿಸಿದೇ 
ತೀರುವುದು. ಮನುಷ್ಯನು ದೇವನೂ ಆಗಬಲ್ಲ. ಪಿಶಾಚನೂ ಆಗಬಲ್ಲ! ಈ ಎರಡು 
ಶಕ್ತಿಗಳೂ ಎಲ್ಲರಿಗೂ ಜನ್ಮದತ್ತ! ಆದುದರಿಂದ ಮಿತಿ ಮೀರುವ ಮೊದಲೇ ಬುದ್ಧಿಗಲಿತ 
ರಾಮಣ್ಣ-ಭೀಮರಾಯರಂತೆ (ಕಾಲಾ೦ತರದಲ್ಲಾದರೂ) ತಿಳಿಸಿ ಹೇಳಿದಾಗಲಾದರೂ 


* ೨೫೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತಿದ್ದಿಕೊಂಬ ಸ೦ಸ್ಕಾರ ಸ೦ಪನ್ನತೆ ನಮ್ಮಲ್ಲಿ ಉದಯವಾಗಲಿ. ಪಕ್ಷಾಭಿಮಾನ, ಜಾತ್ಕಾಭಿಮಾನ, 
ಲಿ೦ಂಗಾಭಿಮಾನ, ಧರ್ಮಾಭಿಮಾನ, ಪದವ್ಯಭಿಮಾನ ಸಿದ್ಧಾಂತಾಭಿಮಾನ, 
ಅಧಿಕಾರಾಭಿಮಾನ, ಧನಾಭಿಮಾನ, ಯಶೋಭಿಮಾನಗಳು ಪರಸ್ಪರರಲ್ಲಿ ಸಮಾನಗೌರವಾರ್ಹ 
ಎಂಬುದು ನಮ್ಮ ಸ್ಥಾಯಿಭಾವವಾಗಲಿ! ಈ ಎಲ್ಲ ಅಭಿಮಾನಗಳ ಘರ್ಷಣಕ್ಕೂ 
ಭಾರತಾಭಿಮಾನವೇ ಮದ್ದು! ದೇಶಧರ್ಮವೇ ನಮಗೆ ಸ್ವಧರ್ಮ, ದೇಶಾಭಿಮಾನವೇ 
ನಮಗೆ ಸ್ವಾಭಿಮಾನ, ದೇಶವೇ ನಮ್ಮ ದೇವರು. ಈ ತತ್ವವನ್ನು ಮನ್ನಣೆ ಮಾಡಿದ 
ಮೇಲೆ, ದೇಶದ ಎಲ್ಲ ಪ್ರಜೆಗಳೂ ಸಮಾನಗೌರವ-ಹಕ್ಕುಗಳುಳ್ಳ ಮನುಷ್ಯರು; ಕಾರ್ಯದ 
ದೆಸೆಯಿಂದ ಕಾರ್ಯಕಾಲದಲ್ಲಿ ಮಾತ್ರ ವ್ಯಕ್ತಿಗಳ ಅಧಿಕಾರ ಕೆಲ ಡಿಗ್ರಿ ಉಚ್ಚ ಅಥವಾ 
ನೀಚವಾಗಬಹುದು-ಅದೂ ವ್ಯವಹಾರ ಸೌಲಭ್ಯಕ್ಕಾಗಿ ಎ೦ಬ ಸ್ಥಾಯಿ ಸಮತೆ, ಯೋಗ 
(ಭಾವಾದ್ವೈತ) ಸುಲಭ ಸಾಧ್ಯ 

ಇ 


೨೫೫ * 


ಲೆ. 
ಬುದ್ಧ ಬೇಕೋ ಬೊದ್ದ ಬೇಕೋ? 


ನಮ್ಮ  ನವರಾಷ್ಟ್ರ ಸ್ಫೂರ್ತಿ ಸಂಕೇತವಿರುವುದು ಅಶೋಕ ಚಕ್ರದಲ್ಲಿ. ಶೋಕರಹಿತರಾಗಲು 
ಬುದ್ಧನ ಪುಬದ್ಧವಾದೆ. ಯೋಗವನ್ನು ಹಿಡಿಯಬೇಕು. ಶ್ರೀ ಮಾಸ್ಕಿ ವೆಂಕಟೇಶ ಅಯ್ಯಂಗಾರರು 
ಬರೆದ “ಯಶೋಧರಾ' ಎಂಬ ನಾಟಕ ಈ ಸಂದೇಶ ಕೊಡುತ್ತದೆ. ಪ ಪ್ರಾಚೀನ "ಭಾರತದ 
ಪ್ರಬುದ್ಧ ಜೀವನದ ಸಂಕೇತವೇ ಬುದ್ಧ ಸಿದ್ಧಾರ್ಥ. ಅದಕ್ಕಾಗಿ ಹ೦ಬಲಿಸುವ ನಾವಿಂದು 
ಯಶೋಧರೆಯರು, ರಾಹುಲನನ್ನೆದುರಿಟ್ಟುಕೊ೦ಡು ಬುದ್ಧನಿಲ್ಲದುದಕ್ಕಾಗಿ ಯಶೋಧರೆ 
ಹೀಗೆ ಪರಿತಪಿಸುತ್ತಾಳೆ. 

ಬಾಲಕನ ನೋಡಿ ತಣಿಯದೆ ಮನದಿ ತಪಿಸುವೆನು 

ನನ್ನೆರೆಯನಾ ರೂಪು ನನ್ನೆರೆಯನಾ ನೋಟ 

ನನ್ನ ಮನದಾಣ್ಮನಾ ನಡೆ ಎಲ್ಲ ಇಲ್ಲಿಹವು 

ಇವನ ಹಿಡಿದಿರುವಂದು ಅವನಿಲ್ಲದುದ ನೆನೆದು 

ನೋಯುವೆನು ಬೇಯುವೆನು; ಅವನಿದ್ದ ಕಾಲದಲಿ 

ಚೆನ್ನಾಗಿ ನೋಡದಿದ್ದೆನೆ ಎಂದು ದುಃಖಿಪೆನು 

ಬಾಲಕನ ನೋಡಿದೊಡೆ ತಣಿಯದಿರುವ ಬಗೆ ನನಗೆ 

ಇಲ್ಲವಾಯಿತು ಅಂಬಿಕೆ. 

ಆಣ್ಮ ನನ್ನನು ಬಿಟ್ಟು ಹೊರಟು ಹೋದುದು ತಿಳಿದ 

ಕ್ಷಣದಲ್ಲಿ ನನ್ನ ಮನದಲಿ ಹುಟ್ಟಿದಾ ಬೇನೆ 

ಕಾವು ನೋವುಗಳು ಮನೆಯನು ಮೊದಲು ತುಂಬಿದವು; 

ತುಂಬಿದುವು ನಗರವನು, ಉಪವನೋದ್ಯಾನವನು 

ತುಂಬಿದವು ಸಾಗರದ ಕೂಸವನು; ಆಗಸದ 

ಆಳವರಿಯದ ಅಂತರಾಳವನು ತುಂಬಿದುವು; 

ಸೂರ್ಯಮಂಡಲದಿಂದ ಹೊರಹೊಮ್ಮಿ ಬರುತಿರುವ 

ಹೊನ್ನ ಕಿರಣದ ನಡುವೆ ಉಕ್ಕಾಗಿ ಸೇರಿದುವು; 

ಲೋಕಕೇ ಶಾಂತಿಯನು ತರುವ ಚಂದನ ಕಾಂತಿ 

ನನ್ನೊಳಗೆ ಬೆಳಗದವೊಲೆನ್ನ ಹೃದಯದ ಮಧ್ಯೆ 


* ೨೫೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕತ್ತಲೆಯ ಕೋಟೆಯನು ಕಟ್ಟಿದವು. ಇಷ್ಟು ದಿನ 
ಇಂತು ನನ್ನನು ಕವಿದ ದುಃಖ ನಿನ್ನೆಯ ಇರುಳು 
ಮರಳಿ ಮಸಗಿತು, ನನ್ನ ಆತ್ಮವನು ಮುಳುಗಿಸಿತು 


ಭಾರತಮಾತೆಯ ಕತೆ ಹೀಗೆ ಆಗಿರಬೇಕೆಂದು ತೋರುತ್ತದೆ ಇಂದು. ಅವಳೆದೆಗಿನ್ನು 
ಅಶೋಕ ಸಂದೇಶ ಮುಟ್ಟಲ್ಲ. ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ ನಮ್ಮ 
ಬಾಳು ಗಜಿಬಿಜಿಯಾಗಿಯೇ ಸಾಗಿದೆ. ಇನ್ನೂ ಸುವ್ಯವಸ್ಥಿತ ದೆಶೆಯನ್ನು ಸಾಧಿಸಲಾಗಲಿಲ್ಲ. 
ನಮ್ಮೆಲ್ಲರ ಒಕ್ಕೊರಲದನಿ! ಆತ್ಮ ಭಾರತಮಾತೆಯಲ್ಲವೇ? 


ಜಮೀನಿನ ವಿತರಣೆ, ಶಿಕ್ಷಣ ದಾನ, ಉದ್ಯೋಗದಾನ, ಉದ್ಯಮ ಸ್ಥಾಪನೆ, ಕಲೋದ್ಧಾರ, 
ಕೃಷಿವಿಕಾಸ ಮು೦ತಾದ ಎಲ್ಲ ಕಾರ್ಯಗಳನ್ನೂ ನಾವಿಂದು ಭಾರತದಲ್ಲೂ ಕರ್ನಾಟಕದಲ್ಲೂ 
ಪ್ರಾರ೦ಭಿಸಿದ್ದೆವಷ್ಟೆ. ಈ (777೩೧51101 51880) ಮಧ್ಯಾವಸ್ಥೆಯಲ್ಲಿ ನಿರೀಕ್ಷಿಸಿದ ಮಟ್ಟವನ್ನು 
ಮುಟ್ಟಲಾರದ ನಮಗೆ ವ್ಯಾಕುಲವಾಗುವುದು ಸಹಜ. ಪ್ರಬುದ್ಧ ವ್ಯವಸ್ಥೆಯಿ೦ದ ಬಾಳುವ 
ದಿನ ಬಹಳ ದೂರವಾಯಿತೆ೦ದು ಮನಸ್ಸು ಹಳ ಹಳಿಸುತ್ತದೆ. ಮೇಲೆ ಹೇಳಿದಂತೆ 
ಒಂದಿರುಳು ಯಶೋದಧರೆಗೆ ಹಳೆಯ ದುಃಖ ಮರುಕಳಿಸಿತು. ಹಾಗಾಗಲು ಅವಳು 
ಕನಸಿನಲ್ಲಿ ರಾಹುಲನನ್ನು ಕಳೆದುಕೊಂಡದ್ದೇ ಕಾರಣ. ಬುದ್ಧನ ಮರಿಯಂತಿದ್ದ 
ಗಾಂಧೀಜಿಯನ್ನು ನಾವಿಂದು ಕಳೆದುಕೊಂಡೆವು. ನೆಹರುಗಳೂ ಮುದುಕರಾದರು. ಈ 
ದೃಷ್ಟಿಯಿ೦ದಲೇ ಇತ್ತೀಚೆಗೆ “ನೆಹರುಗಳ ನಂತರ ಯಾರು” ಎ೦ಬ ಪಕ್ನೆಯನ್ನು ಕೆಲವರೆತ್ತಿದ್ದರು. 
ಬುದ್ಧಜೀವನದ ಕಲ್ಪನೆಯ ಎತ್ತರದಲ್ಲಿರುವ ನೆಹರುಗಳೊಮ್ಮೆ ಶೋಕ-ಸಂತಾಪಗಳಿಂದ 
“ನಾವು ದೊಡ್ಡ ದೇಶದಲ್ಲಿರುವ ಚಿಕ್ಕ ಜನ'' ಎಂದೂ “ಭಾರತವು ನಾಗರಿಕತೆಯ 
ಅವಧಿಯಿಂದ ೫೦೦ ವರ್ಷದಷ್ಟು ಹಿಂದುಳಿದಿದೆ ಎಂದೂ ಉದ್ಗರಿಸಿದ್ದುಂಟು! ತಮ್ಮ 
ಪ್ರಬುದ್ಧ ದರ್ಶನದಂತೆ ಭಾರತವನ್ನು ಕಟ್ಟಲು ಹೊರಟ ಅವರು ತಂದೆಯನ್ನು ಕರೆತರಲು 
ಹೊರಟ ರಾಹುಲನಂತೆ ಕಂಡರೆ ತಪ್ಪೇ? 

ರಾಜ- 

ನಿನ್ನ ಈ ಹತ್ತು ವರುಷದ ಈ ಬಾಲಕನು ತಪವೆ ಮೆಯ್ವೆತ್ತು 

ನಿನ್ನಾಣ್ಮನನು ಕರೆಯ ಹೊರಟಂತೆ ಹೊರಟಿಹನು. 

ವಿಧಿಯರಿತು ನಡೆವ ಹವನದಲ್ಲಿ ಉದ್ಗಾತೃಗಳು 

ಸ್ವರ ಹಿಡಿದು ಸೊಗಸಾಗಿ ನುಡಿವ ಶಕ್ತಿಯ ಮಂತ್ರ 

ದೇವರನು ತರುವಂತೆ ನಮ್ಮ ಈ ಬಾಲಕನು 

ನಮ್ಮ ಸಿದ್ಧಾರ್ಥನನು ಬಿಡದೆ ತಂದೇತಹನು 

ಬಾ ನನ್ನ ಅಣ್ಣಯ್ಯ, ತಾಯಿಗಭಿವಂದಿಸು 
ಬಹು ಹಿರಿಯ ಜೀವವಯ್ಯಾ ನಿನ್ನ ತಾಯಿಯದು; 
ಬಹು ಕಿರಿಯ ತಪ ಪುಣ್ಯ ಬೀಳ್ಕೊಳುವ ಮೊದಲಲ್ಲಿ 
ಹರಕೆಯನು ಕೊಳು. ಇಲ್ಲಿ ಬಾ ಒಮ್ಮೆ ವಂದಿಸು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೫೭ * 


ತಾಯ್ತಂದೆಗಳ ಪುಣ್ಯ ನಿನ್ನಲ್ಲಿ ಫಲಿಸಲಿ 

ಸಿದ್ಧಾರ್ಥನನು ಕರೆದು ಸಹ ಕಾರ್ಯದಲಿ ನೀನು 

ಸಿದ್ಧಾರ್ಥನಪ್ಪಂತೆ ದೇವರ್ಕಳೆಸಗಲಿ 

ನೆಹರುಗಳು ಹಿರಿಯಣ್ಣರಾದರೆ ನಾವೆಲ್ಲ ಅವನ ತಮ್ಮಂದಿರು. ಒಟ್ಟು “ರಾಹುಲ 
ತಂಡ ನಾವೆಂದು ಗ್ರಹಿಸಬಹುದು. ನಾವಿಂದು ಪ್ರಬುದ್ಧ ಭಾರತರಾಷ್ಟ್ರವನ್ನು ಕಟ್ಟಲು 
ಹೆಣಗುತ್ತಿದ್ದೇವೆ. ಗಾಂಧಿಮಹಾರಾಜನ ಆಶೀರ್ವಾದ ನಮಗಿದೆ. ಬುದ್ಧನು ಭೋಧಿಸಿದ್ದು 
“ಅಷ್ಟಾಂಗ' ಯೋಗವನ್ನು ಅದರಲ್ಲಿ ಹೇಳಿದ ಎಂಟು ಗುಣಗಳು ಧರ್ಮಶಾಸ್ತ್ರದ 
ಪ್ರಕಾರ. ನಮ್ಮ ಆತ್ಮದ ಶಾಶ್ರತ ಗುಣಗಳು ಅಥವಾ ಧರ್ಮಗಳು ಎಂದು ತಾತ್ಪರ್ಯ 
ಮಾಡಬಹುದು. ದಯ (ಅಓಂಸೆ) ಕ್ಲಾಂತಿ (ಕ್ಷಮ) ಅನಸೂಯೆ (ಹೊಟ್ಟಿ ಕಿಚ್ಚಿಲ್ಲದಿರುವುದು). 
ಶೌಚ (ಒಳಹೊರ ಶುಚಿತ್ರ ಅನಾಯಾಸ (ಗಾಬರಿಗೆಡದಿರುವುದು). ಮಾಂಗಲ್ಯ (ಶಿವದೃಷ್ಟಿ. 
ಅಕಾರ್ಪಣ್ಯ (ಔದಾರ್ಯ) ಮತ್ತು ಅಸ್ಪೃಹೆ (ಅತ್ಯಾಶೆ ಇಲ್ಲದಿರುವುದು) ಇ ಎಂಟು 
ಆತ್ಮ ಗುಣಗಳು ಅಥವಾ ಕರ್ತವ್ಯಗಳು. ಇವುಗಳಲ್ಲೂ ಅಹಿಂಸೆ ಹಾಗೂ ಸತ್ಯಗಳು 
ಮತ್ತಷ್ಟು ಮುಖ್ಯ. ಅದರಿಂದಲೇ ಜಿನನೂ ಬಸವಣ್ಣನವರೂ ಅಹಿಂಸೆಯನ್ನು ಧರ್ಮದ 
ಮೂಲವೆಂದು ಸಾರಿದರು. ಭೀಷ್ಮರೂ ಮಹಾಭಾರತದಲ್ಲಿ ಅಹಿಂಸೆಗೆ ಅಗ್ರಪಟ್ಟ ಕೊಟ್ಟದ್ದಾರೆ. 
ಆದುದರಿಂದ ಭಾರತ ಧರ್ಮಕ್ಕೆ ಅಹಿ೦ಸೆ-ಸತ್ಯಗಳು ಎರಡು ಕಣ್ಣುಗಳಿದ್ದ ಹಾಗೆ; ಅವೇ 
ಭಾರತೀಯ ನಾಗರಿಕತೆಯಲ್ಲಿ ಬೆಳಗಬೇಕಾದ ಸೂರ್ಯ-ಚಂದ್ರರು! ಅವುಗಳ ಆಚರಣೆಯೇ 
ನಮ್ಮ ಸುಖ-ಶಾಂತಿ-ಸಮೃ ದ್ದಿಗಳಿಗೆ ಮೂಲ; ಅವುಗಳಿಂದಲೇ ನಮ ರಾಷ್ಟ್ರೀಯ ವ್ಯಕ್ತಿತ್ವದ 
ವಿಕಾಸ ಸಾಧ್ಯ. ಈ ದರ್ಶನವನ್ನು ಈ ಪ್ರಬೋಧನವನ್ನು ಈ ಅಮರ ತತ್ವವನ್ನು "ನಮ್ಮ 
ಹೃದಯದಲ್ಲಿ. ನೆಲೆ ನಿಲ್ಲಿಸಿಕೊಳ್ಳಬೇಕಾಗಿದೆ. ಬುದ್ಧನನ್ನು “ರೆತರುವುದೆಂದರೆ ಅವಕಂಡ' 
ದರ್ಶನವನ್ನು ನಾವು ಕಾಣುವುದು, ನಂಬಿ ನಡೆಯುವುದು ಎ೦ದಲ್ಲವೇ? ಇದೇ ಪ್ರಬುದ್ಧ 
ಭಾರತೀಯರ ಇಂದಿನ ಪ್ರತಿಜ್ಞೆ ನೈರ್ಮಲ್ಯ ಸೌಂದರ್ಯ, ಶುಭದೃಷ್ಟಿ, ಸತ್ಯ, ದಯೆ- 
ಎಂಬಿವು ಛಾಯಾ ಮಾತ್ರ ವ್ಯತ್ಯಾಸವುಳ್ಳ (ಸಾರತಃ ಏಕಾರ್ಥಕವಾದ) ತತ್ವಗಳು! 

* ನೈರ್ಮಲ್ಯದಲ್ಲಿ ಅಂತಃಕರಣದ ಶುಚಿತ್ವ ಅಡಕವಾಗಿದೆ. ಕಾಮ-ಕ್ರೋಧಾದಿ 
ಅರಿಷಡ್ವರ್ಗದ ಅಧಾರ್ಮಿಕ ಉಪಟಳದಿಂದ ಮನಮುಕ್ತವಾಗಿರುವುದೇ ಅ೦ತಃಶುದ್ಧಿ, 
ಅಂತಃ 1ಶುದ್ಧಿಯುಳ್ಳ ಮನಸ್ಸು ಸುಂದರ; ಅದರ ಕಾರ್ಯಗಳು ಆನಂದಕರ, ಮನೋಹರ. 
ರಂಜಕ, ಅಂಥ ಮನದ ಇಚ್ಛೆ ಯಾವಾಗಲೂ ಶಿವ (ಶುಭ), ಮ೦ಗಲ, ಸಾತ್ತಿಕ. ಸತ್ಪವು 
ಸ್ಥಾಯಿಭಾವ; ರಜಸ್ಸು- ತಮಸ್ಸುಗಳು ಬಂದು ಹೋಗತಕ್ಕ ಗುಣ ಅಥವಾ ಜಾವಗಳು- 
ಆದುದರಿಂದ ಅದು” ಸ್ಥಿರ ಸತ್ಯ ಸ್ಥಿರ ಸಾತ್ವಿಕ- ಮನಸ್ಸು ಸ್ವಭಾವತಃ ದಯಾಮಯ, 
ಅಹಿಂಸಾತ್ಮಕ. ಎರುದ್ಧವೆಂದು ತೋರುವ ಭಾವಗಳ ಸಮನ್ವಯವೇ ಧರ್ಮ. ಸಮನ್ವಯ, 
ಸಾಮರಸ್ಯ, ಸಮತ್ವ ಅಥವಾ ನ್ಯಾಯ ಎಂಬುದೇ ಧರ್ಮದ ತಿರುಳು-ಅದೇ ಮೇಲೆ 
ಹೇಳಿದ ತತ್ವಗಳ ಹುರುಳು. ಆದುದರಿಂದ ಉಕ್ತ ಪಂಚ ತತ್ವಗಳು ಧರ್ಮ ಎಂಬ 
ಪರಮೇಶ್ವರನ ಪಂಚಮುಖಗಳು! ಅವನು ಯೋಗೇಶ್ವರ! 


ಡಿ 


* ೨೫೮ 


೯". 
ಉಪಾಯವೋ ಪರಾಕ್ರಮವೋ? 


ಮೇಲೆ ಹೇಳಿದ ಆದರ್ಶವನ್ನು ಕೈಮರವನ್ನಾಗಿ ಮಾಡಿಕೊ೦ಡು ಜೀವನ 
ಸಾರ್ಥಕ್ಕವನ್ನು ಹೊಂದಲು ಪ್ರಯತ್ನಿಸುವವರೇ ಧೀರರು, ಉದಾತ್ತರು. ದುಷ್ಟ್ಪಶಿಕ್ಷಣ- 
ಶಿಷ್ಟಪರಿಪಾಲನಗಳನ್ನು ತಮ್ಮ ಕರ್ತವ್ಯವನ್ನಾಗಿ ತೆಗೆದುಕೊ೦ಡು ಸಮಾಜಹಿತವನ್ನು ಸ೦ರಕ್ಷಿಸಿದ 
ಮಹಾವೀರರು ನಮ್ಮ ದೇಶದಲ್ಲಿ ಹಲವಾರು ಜನರು ದೊರಕುತ್ತಾರೆ. ಅಂಥ ಧೀರೋದಾತ್ತ 
ಮಹಾನಾಯಕರಲ್ಲಿ ಶ್ರೀ ಕಂಠೀರವ ನರಸರಾಜ ಒಡೆಯರೂ ಒಬ್ಬರು. ಆ ರಣಧೀರರನ್ನು 
ಕಥಾನಾಯಕತ್ವದಲ್ಲಿ ನಿಲ್ಲಿಸಿ ದಿವಗಂತ 'ಸ೦ಸರು' 'ಮಂತ್ರಶಕ್ತಿ' ಎಂಬ ಐತಿಹಾಸಿಕ 
ನಾಟಕವನ್ನು ಬರೆದಿದ್ದಾರೆ. ಅದರಲ್ಲಿ ಮೈಸೂರನ್ನು ದಳವಾಯಿ ವಿಕ್ರಮರಾಜಯ್ಯನ 
ವಿಷಮುಷ್ಟಿಯಿ೦ದ ವಿಮೋಚನಗೊಳಿಸಿದ ರಣಧೀರ ಕ೦ಠೀರವ ನರಸರಾಜ ಒಡೆಯರು 
ತಮಗೆ ದ್ರೋಹವನ್ನು ಚಿಂತಿಸುತ್ತಿದ್ದ ಹಳೆಯಪಯಿಕರನ್ನೂ ತಮ್ಮ ಸಂಹಾರಕ್ಕೆ ಪ್ರಯತ್ನಿಸುತ್ತಿದ್ದ 
ತಿರುಚನಾಪಳ್ಳಿಯವರನ್ನೂ ತಮ್ಮ ಮಂತ್ರಶಕ್ತಿಯಿ೦ದ ಹೇಗೆ ಅಡಗಿಸಿದರು ಎ೦ಬುದನ್ನಲ್ಲದೇ, 
ದಿಕ್ಕುಗೆಟ್ಟ ಶ್ರೀರಂಗರಾಯನಿಗೆ ಆಶ್ರಯ ಕೊಟ್ಟದ್ದನ್ನೂ ಚಿತ್ರಿಸಲಾಗಿದೆ. ಬಂಗಾರದ 
ದೊಡ್ಡಮ್ಮನಿಗೂ ರಣಧೀರರಿಗೂ ನಡುವೆ ನಡೆದ ಪ್ರಣಯ ಪ್ರಸಂಗ ಈ ನಾಟಕದ 
ಸ್ವಾರಸ್ಕವಾದ ಇನ್ನೊಂದು ಅಂಗ. 


ಹೊಗೆಯಿದ್ದಲ್ಲಿ ಬೆಂಕಿಯಿರುವಂತೆ ನಿಜವಾದ ವೀರತ್ವವಿದ್ದಲ್ಲಿ ಔದಾರ್ಯವಿದ್ದೇ 
ಇರುತ್ತದೆ. ಔದಾರ್ಯವೇ ಔದಾತ್ಯ, ದೊಡ್ಡಮನಸ್ಸು ಮನುಷ್ಯರಲ್ಲಿರುವ ಇತರ ದೋಷಗಳನ್ನು 
ಅಲಕ್ಷ್ಯ ದಶೆಗಳಿಸಬಲ್ಲ ದೊಡ್ಡಗುಣ ಉದಾತ್ತತೆ. ಅದಕ್ಕೆ ಮಹಾಸತ್ವ ಸಂಪನ್ನತೆಯೇ 
ಆಕರ. ಮಹಾಸತ್ವರು ಹರ್ಷ-ಶೋಕಗಳಿಂದ ಚಿರಕಾಲ ಬದ್ಧರಾಗಿರುವವರಲ್ಲ; 
ಅವರವುಗಳದಾಸರಲ್ಲ, ಈಶರು. ಅಂಥ ಮಾದರಿಯ ನಾಯಕರಾಗಿದ್ದರು ನರಸರಾಜ 
ಒಡೆಯರು. ಅವರ ಉತ್ಸಾಹಶಕ್ತಿ ಸಾಹಸಿಕತೆಗಳು ಅವರನ್ನು ಜನಪ್ರಿಯರನ್ನಾಗಿ ಮಾಡಿವೆ. 
ಅವರ ಚರಿತ್ರೆಯೇ ಒ೦ದು ೦0೫3೩೫೦೦ ರಂಜಕ ಸಾಹಸ ಕಥೆ. ಅವರೀ ನಾಟಕದಲ್ಲಿ 
ನಡೆದುಕೊಂಡ ಬಗೆ ರಾಜ ಕಾರ್ಯದಲ್ಲಿ ಹೊಸಬರಾಗಿರುವ ಇಂದಿನ ನಮ್ಮ 
ಪ್ರಜಾಪ್ರಭುಗಳಿಗೆ ಒ೦ದು ಅವಶ್ಯ ಸಂದೇಶವಾಗಬಲ್ಲದು. "ರಾಜರಿಗೆ ನಿಜವಾದ ಮಿತ್ರರಾರೂ 
ಇರರು' ಎಂಬುದು ಹಳೆಯಗಾದೆ. ಹೀಗಿರುವುದರಿ೦ದ ರಾಜಕೀಯ ವ್ಯವಹಾರದಲ್ಲಿ- 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೫೯ * 


ಅದರಲ್ಲೂ ವಿದೇಶೀಯರೊಡನೆ ಮಾಡುವ ವ್ಯವಹಾರದಲ್ಲಿ-ನಾವು ಎಷ್ಟು ಜಾಗೃತರಾಗಿದ್ದರೂ 
ಕಡಿಮೆಯೇ. "ಉಪಾಯೇನ ಹಿ ಯಚ್ಛಕ್ಕಂ ನತಚ್ಛಕ್ಕಂ ಪರಾಕ್ರಮೈಃ ಎಂಬ ಮಾತು 
ನರಸರಾಜರ ಪರಾಕ್ರಮದ ಮುಖ್ಯ ಲಕ್ಷಣವನ್ನು ಹೇಳುತ್ತದೆ. ಮಂತ್ರ ಆಸ ರಾಜಕೀಯ 
ಸಮಾಲೋಚನೆ ಹಾಜಹಕೂ ಪಂಚಪ್ರಾಣ. ಭಾರತದ ರಾಜಧರ್ಮದಲ್ಲಿ ಪ್ರಭು- 
ಮಂತ್ರ-ಉತ್ಸಾಹಗಳನ್ನು ರಾಜನ ಮೂರು ಶಕ್ತಿಯೆಂದು ಹೇಳಲಾಗಿದೆ. ಮಂತ್ರಶಕ್ತಿಯಿರುವುದು 
ಜ್ಞಾನದಲ್ಲಿ, ಪಜ ಶಕ್ತಿಯಿರುವುದು ಕೋಶದಂಡಬಲದಲ್ಲಿ (ಧನಬಲ-ಸೈನ್ಯಬಲಗಳಲ್ಲಿ) 
ಮತ್ತು ಉತ್ಸಾಹಶಕ್ತಿಯಿರುವುದು ವಿಕ್ರಮಬಲದಲ್ಲಿ (ಪರಾಕ್ರಮದಲ್ಲಿು. ಕಂಠೀರವ ನರಸರಾಜ 
ಒಡೆಯರಲ್ಲಿ ಈ ಮೂರು ಶಕ್ತಿಗಳಿದ್ದರೂ ಅವುಗಳಲ್ಲಿ ಮಂತ್ರಶಕ್ತಿ ಅವರಲ್ಲಿ ಹೇಗೆ 
ಪ್ರಭಾವಿಯಾಯಿತೆಂಬುದನ್ನು ಪ್ರಸ್ತುತ ನಾಟಕ ನಿದರ್ಶಿಸುತ್ತದೆ. 

ದುರ್ದಶೆಗೀಡಾಗಿದ್ದಾಗೆ ಬ೦ದ ವಿಜಯನಗರದ ಅರಸು ಶ್ರೀರಂಗರಾಯನ 
ಬಾಯಿಂದಲೇ ಶ್ರೀ ರಣಧೀರರ ಪ್ರಶಂಸೆಯನ್ನು ಕೇಳೋಣ: 


ಹಾ|... ಸಾಮನ್ತ! - ಸಾಮನ್ನ[... ಅಲ್ಲ, ಮಹಾರಾಜ, ನೀವು ಸಾಮ೦ತನಲ್ಲ:; ನನ್ನ 
ಹಿರಿಯರ ಅಧಿರಾಜ-ಚಕ್ರವರ್ತಿ-ವೈಭವದ, ಶಕ್ತಿಯ, ಸತ್ವದ, ಐಶ್ವರ್ಯದ, ಭೋಗದ, 
ಕಟ್ಟಾಳ್ಕೆಯ ನೆಲೆಯ ಎಳ್ಳರಕ್ಕೆ ಕಣ್ಣರೆಯಿಸಿ ನನಗೆ ಸ್ವರ್ಗದರ್ಶನ ಮಾಡಿಸಿದ 
ಪರಮಪುಣ್ಯಶ್ರೋಕನಹುದು... (ಅಶ್ರುಮಿಳಿತಾಕ್ಷನಾಗಿ) ಶ್ರೀ ವೆಂಕಟೇಶ್ವರ ಸ್ವಾಮಿಯು 
ನಿಮಗಾದರೂ ಚಿರಾಯುರಾರೋಗ್ಯೈಶ್ವರ್ಯ ಕ್ಷೇಮಾಭ್ಯುದಯ ಸುಖ ಸಂತೋಷ 
ಮ೦ಗಳೋತ್ಸವಗಳನ್ನು.. ಹೀಗೆಯೇ ಇನ್ನು ವಿಶೇಷವಾಗಿ ದಯೆಗೆಯ್ದು ಸಮೃದ್ಧಿ ಮಾಡಿ, 
ಪೊರೆದು, ಸ೦ರಕ್ಷಿಸಿಕೊಳ್ಳುತ್ತಿರಲಿ! 

ಸಾಮಾನ್ಯ ಸಾಮಂತನೆಂದು ತಿಳಿದು ಬಂದಿದ್ದ ಶ್ರೀರಂಗರಾಯನಿಗೆ ಕಂಠೀರವರ 
ಪ್ರತ್ಯಕ್ಷ ಪರಿಚಯದಿಂದ ಹಾಗೂ ವ್ಯವಹಾರ ದಕ್ಷತೆಯಿಂದ ಅವರು ಮೇಲೆ ಹೇಳಿದ 
ಹಾಗೆ ಉನ್ನತಾತ್ಮರಾಗಿ ಕ೦ಡದ್ದು ಅದ್ಭುತ ರಮ್ಯ. ಕಾಳಿಯ ಕತ್ತಿ ಕಾಳಿದಾಸನ 
ನೆತ್ತಿಗಭಿಮುಖವಾಗಿ ನೇತಾಡುತ್ತಿದ್ದಂತೆ ರಾಷ್ಟದ ಅಧಿಕೃತ ಪ್ರಧಾನರ ತಲೆಯ ಮೇಲೆ 
ಇಂದೂ ರಾಷ್ಟ್ರಸ್ಹಾತಂತ್ರ್ಯ ಪ್ರಜಾವಿತ್ರ ಜೀವಿತಗಳಿಗೆ ಯಾವಾಗ ಅಪಾಯ ಬಂದೀತೆಂಬುದನ್ನು 
ಚಿಂತಿಸುತ್ತಲೇ. ಇದ್ದು ಪ್ರಸಂಗಾವಧಾನದಿ೦ದ ತಮ್ಮ ಮಂತ್ರಶಕ್ತಿಯ ಮೂಲಕ ಪ 
ಸಂಭವಗಳನ್ನು ಮೊದಲೇ ತಡೆಹಿಡಿಯಬೇಕಾದ ಹೊಣೆ ನೇತಾಡುತ್ತಿದೆ. ಅಷ್ಟೇ ಅಲ್ಲದೆ, 
ದೇಶದ ಒಳ ಆಡಳಿತದಲ್ಲಿಯೂ ದಳವಾಯಿ ವಿಕ್ರಮರಾಜಯ್ಯನ೦ತಹ ಪುಂಡ ಪುಡಾರಿಗಳು 
ಜನಹಿತ ವಿರೋಧಿಗಳಾಗಿ ಮನಸ್ವಿತನದಿಂದ ವರ್ತಿಸತೊಡಗಿದರೆ. ಅವರ ರಾಜಕೀಯ, 
ಆರ್ಥಿಕ ಅಥವಾ ಔದ್ಯಮಿಕ ಇಲ್ಲವೆ ಔದ್ಯೋಗಿಕ ದರ್ಪವನ್ನು, ದಬ್ಬಾಳಿಕೆಯನ್ನು, 
ದುಃಸ್ವಾರ್ಥ ಸಾಧನೆಯ ತಂತ್ರ-ಯೋಜನೆಗಳನ್ನು ಕಾಲಮೀರುವುದರೊಳಗೇ ಕಂಡು 
ಹಡಿದು, ಅವನ್ನು ನಿಲ್ಲಿಸಿ, ಅವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುವ ಸತತ ಕರ್ತವ್ಯವೂ ನಮ್ಮ 
ಅಧಿಕೃತ ನಾಯಕರ ಹೆಗಲ ಭಾರವಾಗಿದೆ. ಆದುದರಿ೦ದ ಹೊಣೆಗಾರಿಕೆಯ ಮುತ್ಸದ್ಧಿತನದ, 
ರಾಜತಾಂತ್ರಿಕ ಕೌಶಲದ, ಕರ್ತವ್ಯ ದಕ್ಷತೆಯ ಮೂರ್ತಿಮಂತ ಉದಾಹರಣೆಯಾಗಿ 


* ೨೬೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕಂಠೀರವ ನರಸರಾಜರನ್ನು ರಂಗದಲ್ಲಿ ನಮ್ಮೆದುರಿಡುವ ಪ್ರಕೃತ ಕೃತಿ ಅಪೂರ್ವ 
ಸ್ಫೂರ್ತಿಯನ್ನು ನಮಗಿಂದು ನೀಡಬಲ್ಲುದಾಗಿದೆ. ವಿಗಡ ವಿಕ್ರ್ತಮರಾಯರ ಹಿಡುಗು 
ನಮ್ಮ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಹೆಚ್ಚು ಹೆಚ್ಚಾಗಿ ಕಂಡು ಬರಲಾರಂಭಿಸಿದ ಈ ದಿನಮಾನದಲ್ಲಿ 
ಪ್ರತಿಯೊಂದು ವ್ಯಕ್ತಿಯೂ ಹೊಣೆಗಾರಿಕೆಯುಳ್ಳವನಾಗಿರಬೇಕಾದ ನಮ್ಮ ಪ್ರಜಾಪ್ರಭುತ್ವದಲ್ಲಿ 
ಅಂಥ ವಿಗಡರ ಚಟುವಟಿಕೆಯನ್ನು ನಿಲ್ಲಿಸಲು ನಮ್ಮ ನಮ್ಮ ಶಕ್ತಿಗೆ ಅನುಗುಣವಾಗಿ 
ನಾನಾ ವಿಧದಿ೦ದ ಪ್ರಯತ್ನಿಸುವ ರಣಧೀರತೆ ನಮ್ಮಲ್ಲಿ ಬೆಳೆಯಬೇಕೆಂದು ನಾಟಕದಿಂದ 
ನಾವು ತಿಳಿದುಕೊಳ್ಳಬೇಕು. 

ಈ 


೨೬೧ * 


ಇ 


ಮದುವೆಯೋ ವ್ಯಾಪಾರವೋ? 


ಡಾ. ಎಚ್‌. ಕೆ. ರಂಗನಾಥರ `ಬ್ರಹ್ಮಲಿಪಿ'ಯ ಕಥಾನಾಯಕ ರಾಮು ದೊಡ್ಡಕೆಲಸ 
ಸಿಗುವುದೆ೦ಬ ಆಸೆಯಿಂದ ಕ್ರೈಸ್ತ ಹುಡುಗಿಯೊಬ್ಬಳನ್ನು ಮದುವೆಯಾಗಲು ನಿಶ್ಚಯಿಸಿದ. 
ಅವನ ಮನೆಯಲ್ಲಿ ಅವನ ಸಂಬಂಧಿಕರಾದ ಹೆಂಗಸರು ಮನೆತನಸ್ಥ ಹುಡುಗಿಯೊಬ್ಬಳನ್ನು 
ಕರೆತಂದವರೆದುರು ರಾಮುವಿಗೆ ಇಂಗ್ಲೆಂಡಿಗೆ ಹೋಗಲು ದುಡ್ಡುಕೊಟ್ಟರೆ ಆ ಸಂಬಂಧ 
ಆಗಬಹುದು; ಇಲ್ಲವಾದರೆ ಇಲ್ಲ ಎ೦ದು ನಿರ್ಧರಿಸಿದರು. ಆದರೆ ರಾಮು ಮಿಸ್‌ 
ಈಲಿಂತುಟ್ಟಳ ಸಹಿತವಾಗಿ ಅವರೆದುರು ಪ್ರತ್ಯಕ್ಷನಾಗಿ ಅವಳನ್ನು ತಾನು 
ಮದುವೆಯಾಗುತ್ತೇನೆಂದೊಡನೆಯೇ ಅವನ ತಾಯಿಯೂ ಅವಳ ಬೆಂಬಲಿಗ ಹೆ೦ಂಗಸಾದ 
ಗೌರತ್ತೆಯೂ ಒಂದೇ ಬಾರಿಗೆ ಶಾರದೆಯನ್ನ! ಲ್ಲದೆ ಈಲಿಯಟ್ಟಳನ್ನು ಮದುವೆಯಾದರೆ 
ಬಾವಿಗೆ ಹಾರಿಕೊಳ್ಳುತ್ತೇವೆಂದು ಹೆದರಿಕೆ ಹಾಕಿದರು. ಆಗ 1 ಈಲಿಯಟ್ಟಳನ್ನು 
ಬಿಟ್ಟು ಶಾರದೆಯನ್ನು. ವರಿಸಲು ಸಿದ್ಧನಾದ ಇದು ಇಂದಿನ ಒಂದು ಸಾಮಾಜಿಕ 
ಪ್ರಕರಣದ ಮಾದರಿ. ಮದುವೆಯನ್ನು ಒ೦ದು ವ್ಯಾಪಾರದ ಮಟ್ಟಕ್ಕೆ ನಮ್ಮ ಜನ 
ಇಳಿಸಿದ್ದಕ್ಕಿದೊಂದು ಉದಾಹಕಣೆ.. ದೊಡ್ಡ ಕೆಲಸಕ್ಕಾಗಿ ಎಂಥವಳನ್ನಾದರೂ 
ಮದುವೆಯಾಗಲು ಮೊದಲು ಸಿದ ನನಾದ ರಾಮು ಮತ್ತು ಹಣಕ್ಕಾಗಿ ಯೋಗ್ಯ 
ಹುಡುಗಿಯನ್ನು ತಿರಸ್ಕರಿಸಿದ ಅವನ ಮನೆಮಂದಿ ನಮ್ಮ ಸಾಮಾನ್ಯ ವರ್ಗದ ಸುಶಿಕ್ಟಿತರೆಂದು 
ತಿಳಿದುಕೊ೦ಡ ನಾಗರಿಕರ ನಾಗರಿಕತೆಯನು ಬಯಲಿಗೆಳೆದಿದ್ದಾರೆ. ಭಾರತೀಯ ಸ ಸಂಸ್ಕೃತಿ, 
ಆಧ್ಯಾತ್ಮಜ್ಞಾನದ ಆಸ್ಕಿ, ಧರ್ಮಜ್ಞತೆಯ ಪಾಂಡಿತ್ಯ ರಸ-ರುಚಿಗಳ ಸಂಪನ್ನತೆ ಮುಂತಾದ 
ಅಂಶಗಳನ್ನು ಆಗೀಗ ಅಲ್ಲಲ್ಲಿ ಅನೇಕ ಸಲ ನಾವು ಓದಿದ್ದೇವೆ. ಕೇಳಿದ್ದೇವೆ, ಕಂಡಿದ್ದೇವೆ. 
ಈ ಬಾಯಬ್ರಹ್ಮದ ಬಂಡವಾಳದಿಂದ ಬಹಳ ತೃಪ್ತಿಯ ನಗೆಯನ್ನೂ ನಾವು ಎಷ್ಟೋ 
ಸಲ ಪ್ರದರ್ಶಿಸಿರಬಹುದು. ಈ ಹಿನ್ನೆಲೆಯಲ್ಲಿ ವ್ಯವಹಾರದಲ್ಲಿ ನಮ್ಮಲ್ಲಿರುವ ಹಲವಾರು 
ಕೌಟುಂಬಿಕರು ಈ ಪ್ರಕಾರ ವೈಶ್ಯ-ವೇಶ್ಯಾಧಮರನ್ನೂ ಮೀರಿಸುವ ಪವಿತ್ರ ವಿಚಾರವನ್ನು 
ಪ್ರಕಟಿಸುವ ಸೌಂದರ್ಯ ನಮ್ಮ ಕಣ್ಣನ್ನಿಂದು ತೆರೆಯಿಸಬೇಕಾಗಿದೆ. ಮನದಲ್ಲಿ 
ಧರ್ಮವಿಲ್ಲದಾಗ ಮನೆಯಲ್ಲಿ ಧರ್ಮವಿರದು. ಮನೆಯಲ್ಲಿ ಧರ್ಮವಿಲ್ಲದಾಗ ಸಮಾಜದಲ್ಲಿ 
ಧರ್ಮ ಉಳಿಯದು. ಧರ್ಮ, ಸಂಸ್ಥತಿ, ಕಲೆ, ನಾಗರಿಕತೆ, ನ್ಯಾಯ, ನೀತಿಗಳ ವಾಗಾಡಂಬರ 
ದೇಶದಲ್ಲಿಂದು ದಿಲ್ಲಿಯಿಂದ ಹಳ್ಳಿಯವರೆಗೂ ತಾಂಡವವಾಡುತ್ತಿದೆ. ಸದಭಿರುಚಿಯಿಲ್ಲದ 
ವ್ಯಷ್ಟಿ-ಸಮಷ್ಟಿಗಳುಳ್ಳ ರಾಷ್ಟಕ್ಕೆ ಚಾರಿತ್ರ ಬಲವೆಲ್ಲಿಂದ ಬಂದೀತು? ಹನಿಗೆ ಹನಿ ಕೂಡಿದರೆ 


* ೨೬೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಹಳ್ಳ, ತೆನೆಗೆ ತೆನೆ ಕೂಡಿದರೆ ಭತ್ತ. ಒಂದೊಂದು ವ್ಯಕ್ತಿ, ಕುಟುಂಬದವರೇ ಕ್ರಮೇಣ 
ಇಂಥ ಹಿರಣ್ಯ ಕಶಿಪು (ಬ೦ಗಾರ ಯಾರಿಗೆ ಅನ್ನವೋ ಅ೦ಥವನು) ಸ೦ತಾನದವರಾಗುತ್ತ 
ಹೋದರೆ. ರಾಷ್ಟ್ರವೇ ಕಾಲಕ್ರಮೇಣ ಆತ್ಮಘಾತಕವಾದ ದೈತ್ಯಸ್ವರೂಪದ್ದಾಗಿ ಹೋಗದಿರದು! 
ಇಂಥ ದೈತ್ಯಯುಗವನ್ನು ಇತಿಹಾಸಕಾರರು (0೩1% ಕೃಷ್ಣ ೃಷ್ಟಯುಗ, ಕಾಳಯುಗ) 
ಕತ್ತಲಯುಗ" ಎನ್ನು ತ್ತಾರೆ. 

ಹಣವು ಬಾಳಿನ ಸಾಧನವಲ್ಲದೆ ಸಿದ್ಧಿಯಲ್ಲ; ಬಾಳಿನ ಸಿದ್ಧಿ ಸೌಜನ್ಯವಲ್ಲದೆ ತದಿತರ 
ಸೌಖ್ಯವಲ್ಲ; ಸೌಜನ್ಯವೇ ಸೌಖ್ಯ-ಎ೦ಬುದನ್ನು ನಾವು ರಕ್ತಗತಮಾಡಿಕೊಳ್ಳದೆ ಹೋದರೆ, 
ಮೇಲಿನಂತೆ “ವ್ಯಾಪಾರಿ-ಸಂಸಾರಿ”ಗಳಾಗಿ ಹೋದೇವು. ಮನುಷ್ಯತ್ವವನ್ನು ಮಾರಿಕೊಂಡಲ್ಲಿ 
ನಾಶವು ಶತಸಿದ್ಧ. ಈ ದೂರದೃಷ್ಟಿಯಿಲ್ಲದೆ, ದುರ್ದೃಷ್ಟಿಯಿ೦ದ ದುಡ್ಡನ್ನು ಪರೋಕ್ಷಾ- 
ಪರೋಕ್ಷ ಹಿಂಸೆಯಿ೦ದ ಗಳಿಸುವ ಸಮಾಜವೊಂದು “ಸಮಜ? ಪಶುಕೂಟ! ಮನೆಯ 
ಸಂಸ್ಕಾರ ದುಃಸ್ವಾರ್ಥ, ದುರ್ವ೦ಚನೆಗಳಿಗೆಡೆಗೊಡುತ್ತಿರುವುದೂ ನಮ್ಮಲ್ಲಿಂದು ಸರಕಾರಿ 
ಅಧಿಕಾರಿಗಳಲ್ಲನೇಕರು ಲಂಚಗುಳಿಗಳಾಗುತ್ತಿರುವುದೂ ಪರಸ್ಪರ ಸ೦ಬಂಧಿಸಿವೆ. ನೈತಿಕ 
ಅಧಃಪಾತಕ್ಕೆ ಹೆ೦ಗಸರು, ಗಂಡಸರು, ಬಡವರು-ದೊಡ್ಡವರು, ಗಣ್ಯರು-ಅಗಣ್ಯರು 
ಈಯೆಲ್ಲರೂ ಸಮಭಾಗಿಗಳು. ಆದುದರಿಂದ ನೈತಿಕ ಮಟ್ಟವನ್ನು ಮೇಲೆತ್ತಲು ಈಯೆಲ್ಲರೂ 
ಸಮಾನ ಹೊಣೆಗಾರರು. ಕಾಯದೆಯ ಅರಿವಿಲ್ಲವೆಂದು ಹೇಳುವುದು ಹೇಗೆ ಅಕ್ಷಮ್ಯವೋ 
ಹಾಗೇ ಇಂಥ ಹೊಣೆಯ ಅರಿವಿಲ್ಲವೆಂದು ಹೇಳುವುದೂ ಅಕ್ಷಮ್ಯ ಅಪರಾಧ; ಅಥವಾ 
ಅವರಿಗಿ೦ತ ನಮ್ಮ ಹೊಣೆ ಕಡಿಮೆ ಎಂದು ವ್ಯಕ್ತಿ-ವರ್ಗಗಳು ವಾದಿಸುವುದೂ ಅವೈಜ್ಞಾನಿಕ. 
ನಮ್ಮ ವ್ಯಕ್ತಿತ್ವದ 85)00-083151081 ಮನೋದೈಹಿಕ ಶಕ್ತಿ-ಉದ್ದೇಶಗಳ ಸ್ಥೂಲವಾದ ಸ್ಥಿತಿ 
ಹಾಗೂ ಸಿದ್ಧಾಂತಗಳನ್ನಾದರೂ ಧ್ಯಾನಿಸಿ ಕರ್ತವ್ಯ ಜಾಗೃತಿಯನ್ನು ತಾಳದೇ 
ಹೋಗುವುದಾದರೆ, ನಾವೆ೦ತು ನಮ್ಮನ್ನು ನಾವೇ ಆಳಿಕೊಳ್ಳಲೆದ್ದ ಪ್ರಜಾಸತ್ತೆಯಲ್ಲಿ ಗೆದ್ದೇವು? 
ಹೊಣೆಗೇಡಿಗಳು ಮಾತ್ರ ಹಣೆಬರಹದ ಹಾಡುಗಾರರು! ಸ್ವಜ್ಞಾನವಿಹೀನರು ಮೂಢರು! 

ದೇಶದ್ರೋಹಿಗಳಾಗುವವರಲ್ಲಿ ಕೋಶಪ್ತಿಯರು ಅಗ್ರಗಣ್ಯರು. ನಮ್ಮ ದೇಶದ ಸ್ವಾತಂತ್ರ್ಯವು 
ಗಂಡಾಂತರಕ್ಕೀಡಾಗುವಂತಾದಾಗ ಕೂಡ ಹಿರಣ್ಯಾಕ್ಷ (ಬಂಗಾರವನ್ನೇ ಕಣ್ಣಾಗಿ ಉಳ್ಳವನು 
ಯಾರೋ ಅವನು) ಸಂತಾನದವರು ತಮ್ಮ ಲಾಭಕ್ಕೆ ಆಸಕಾರವಾಡ ಗಾಳಿ ಎತ್ತಲಿಂದ 
ಬೀಸುವುದೋ ಅತ್ತಲೇ ತೂರಿಕೊಳ್ಳುತ್ತಾರ- ಟು ಅಂತರರಾಷ್ಟ್ರೀಯ ಯುದ್ಧ 
ಪ್ರಕರಣಗಳಲ್ಲಿ ಕಂಡು ಬಂದಿದೆ. ಹಣಕ್ಕಾಗಿ ಮದುವೆ ಮಾಡಿಕೊಂಬವರೂ ಅವರ 
ಸಂತಾನವೂ 'ಓರಣ್ಯಾಕ್ಷರಾಗಿ ಪರಿಣಮಿಸದೆ ಉಕದಾರಕೂ ಎ೦ದಿಗೂ ಇಲ್ಲ! ಅದರಿಂದಲೇ 
ವೇದದ ಕಾಲದಿಂದ "ನಹರುಗಳ ಕಾಲದವರೆಗೆ ನೆನಪಿನಲ್ಲಿ ಉಳಿದ ಮಾತೆಂದರೆ, “ಕೊಬ್ಬಿದ 
ಕುಬೇರ ಕುಲ ದೇಶದಲ್ಲಿ ಬೆಳೆದು ನಿಲ್ಲದಿರಬೇಕು” ಎ೦ಬುದು. ಲಕ್ಷ್ಮೀ ಪೂಜೆ ಅಮಲು 
ಹಡಿಸುವಷ್ಟರವರೆಗೆ ಮುಟ್ಟಿದರೆ, ಸ್ವಾತಂತ್ರ್ಯಲಕ್ಷ್ಮೀ ಸಾಮಾಜಿಕ ಸಹಕಾರ ಲಕ್ಷ್ಮೀ, 
ಸರ್ವೋದಯಲಕ್ಷ್ಮೀ ದೇಶ ಬಿಟ್ಟು ಓಡಿ ಹೋಗುತ್ತಾರೆ. ಆದುದರಿ೦ದ ಮನೆಹಾಳು 
ನಾಡಹಾಳುಗಳಿಗೆ ಪ್ರೇರಕವಾದ ಅರ್ಥವಿವಾಹಗಳಿಂದ ನಾವು ದೂರವಿರಬೇಕು. ಹೆಣ್ಣಿಗೂ 
ತೆರಬೇಡ, ಗ೦ಡಿಗೂ ತೆರಬೇಡ; ಪ್ರೇಮವೆಂಬುದು ಕೊ೦ಬ ವಸ್ತುವಲ್ಲ! 


ಡಿ 


೨೬೩ * 


ಡಿಡಿ 
ಬಯಲ ಗಡಿಯೋ ಬಗೆಯ ಗಡಿಯೋ? 


ಆನ೦ದಕ೦ದರು "ಸಿಮೋಲ್ಲಂಘನ'ದಲ್ಲಿ ಕರ್ನಾಟಕ ಸಾಮ್ರಾಜ್ಯವನ್ನು 
ಪರಿಪೂರ್ಣಗೊಳಿಸುವ ತನ್ನ ಹಿರಿಯರ ಆಕಾಂಕ್ಷೆಯನ್ನು ಪೂರೈಸ ಹೊರಟ ಕೃಷ್ಣ 
ದೇವರಾಯನ ಶ್ರದ್ಧೆ, ನಿಷ್ಠೆ, ಉತ್ಸಾಹಗಳ ಚಿತ್ರವನ್ನು ಕೊಟ್ಟಿದ್ದಾರೆ. ಕೃಷ್ಣದೇವರಾಯನು 
ವಿಜಯನಗರ ಸಾಮ್ರಾಜ್ಯ ಪುರುಷನ ಕಿರೀಟ. ವಿಜಯನಗರವು ಕನ್ನಡಿಗತನಕ್ಕಿಟ್ಟ ಕಿರೀಟ. 
ಈ ಗತವೈಭವ ಸ್ಮೃತಿಗೆ ಪರಾಕು ಹೇಳುವ ಸ್ತುತಿಪಾಠಕರ ವಾಗ್ದೈಭವವೇ ಸಾಕು: 

ಶ್ರೀ ಮದ್ರಾಜಾಧಿರಾಜ ರಾಜಪರಮೇಶ್ವರಾ! 

ಕರ್ನಾಟಕ ರಾಜ್ಯರಮಾಹೃತ್ಯಮಲ ಭಾಸ್ಕರಾ! 

ಹಿಂದೂರಾಯ ಸಮೂಹ ಸುರತ್ರಾಣಾ। 

ಗೋದೇವದ್ದ್ವಿಜ ಸಂರಕ್ಷಣ ಧುರೀಣಾ। 

ವಿಜಯನಗರ ರತ್ನ ಸಿ೦ಹಾಸನಾಧೀಶ 

ಶ್ರೀ ವೀರ ನರಪತಿ ಕೃಷ್ಣದೇವರಾಜೇ೦ದ್ರ 

ಭೋ! ಪರಾಕು। 

ದೇಶಭಕ್ತಿಯ ಪೋಷಣೆಗೆ ಗತವೈಭವದ ಸ್ಮರಣೆ ಪುಷ್ಟಿವರ್ಧಕ ರಸವಾಗಬಲ್ಲುದು. 
ಹೊಸಗನ್ನಡದ ಕವಿಗಳೂ ನಾಟಕಕಾರರೂ ವಿಜಯನಗರದ ಪ್ರತಿಷ್ಠೆಯನ್ನು 
ಪ್ರಾತಃಸ್ಮರಣೀಯವನ್ನಾಗಿ ಬಿಂಬಿಸಿದ್ದಾರೆ. ಭಾರತದ ಅಶೋಕ-ಚಂದ್ರಗುಪ್ತ- 
ಸಮುದ್ರಗುಪ್ತಾದಿಗಳ ಮಹಾವೈಭವವನ್ನೂ ಹೀಗೆ ಎಷ್ಟೋ ಸಾಹಿತ್ಯ ಶಿಲ್ಪಿಗಳು 
ಮೂರ್ತಿಕರಿಸಿದ್ದಾರೆ. ಆದರೆ ಗತೇತಿಹಾಸದ ಸಿದ್ಧಿಗಳ ಸ್ಮರಣೆ ಕೇವಲ ಸ್ಮರಣೆ-ಪುನಃ 
ಸ್ಮರಣೆಗಳ ಭಾವಿಕ-ಮಟ್ಟದಲ್ಲಿ ನಿಂತು ಹೋಗುವ ಸಂದರ್ಭವೂ ಉ೦ಟು. ಆಗ 8೩5118 
17: 1110 7011001006 81077 08170 7೩5- ಹಳೆಯ ಕಾಲದ ವೈಭವದ ಕನ್ನಡಿಯ (ಲ್ಲಿ 
ಕಾಣುವ) ಗ೦ಟನ್ನು ಕಾಣುತ್ತ ಬಾಯಿಚಪ್ಪರಿಸಿ ಕಾಲ ಹಾಕುವ ಜಢಭರತ ಬುದ್ಧಿ 
ಜನರಲ್ಲಿ ಬೆಳೆಯುವ ಸ೦ಭವವಿದೆ. ಅದು ಸೋಮಾರಿತನದ ಬೀಜ, ಔದಾಸೀನ್ಯದ 
ಹುಟ್ಟುನೆಲ. ಅಂಥ ಹು೦ಬ ಜ೦ಭ ನಮ್ಮ ಜನತೆಯಲ್ಲಿ ಆಗೀಗ ಉದಯಿಸಿದ್ದುಂಟು. 


* ೨೬೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅಪ್ಪನಿಂದ, ಅಣ್ಣನಿಂದ ಅಥವಾ ಮಾವನಿಂದ ದೊಡ್ಡಸ್ವಿಕೆಯನ್ನು ಹೇಳಿಕೊಳ್ಳುವ- 
ಅವರು ದೊಡ್ಡವರಾಗಿರುವದರಿ೦ದ ಅವರಿಗೆ ಸಂಬಂಧಿಸಿದ ತಾನೂ ದೊಡ್ಡವನೆಂದುಕೊ೦ಬ 
ಹುಡಿ ಹೆಮ್ಮೆಗೂ ಗತಭಾಗ್ಯಭಜನೆಯಷ್ಟನ್ನೇ ಉದ್ಯೋಗವಾಗಿಟ್ಟುಕೊ೦ಡ ಕಾರ್ಯನೇತೃಗಳ 
ಉಕ್ಕು-ಸೊಕ್ಕುಗಳಿಗೂ ಯಾವ ಭೇದವೂ ಇಲ್ಲ. ಈ ಠೇಂಕಾರಿಕೆಯ ಸನಾತನತೆ ಇದ್ದಲ್ಲಿ 
ಅದು ದೂರವಾಗಬೇಕಾಗಿದೆ. ನಾಟಕದ ಕೊನೆಯಲ್ಲಿ ಸೈನ್ಕದ ಕವಾಯಿತು ನಡೆಯುವುದನ್ನು 
ಸೂಚಿಸಿರುವುದು ಅರ್ಥಪೂರ್ಣವಾಗಿದೆ. ವಿಚಾರ ಹಾಗೂ ವಾಕ್ಕಗಳಿಗೆ ಕಾರ್ಯದ 
ಅನುಸರಣೆ ಇಲ್ಲವಾದರೆ ಎಲ್ಲವೂ 'ಬರಿಗುಲ್ಲು ನಿದ್ದೆಗೇಡು' ಎನಿಸುವುದು ಸಹಜ. 
ಮಾತಿನ ಮಥನದಿಂದ ಕೇವಲ ನಾದದ ನವನೀತವನ್ನು ಪಡೆಯುವ ಸಂದರ್ಭಗಳಿಂದು 
ಬಹಳ ಹೆಚ್ಚಾಗಿವೆ. ಅಲ್ಲಿಯೂ ಕೆಲವೊಮ್ಮೆ ನವನೀತವು ದುರ್ನೀತವಾದದ್ದುಂಟು! ಈ 
ದೇಶೀಯ ರಾಜಕೀಯ ಆವರಣದಲ್ಲಿ ನಾಟಕ ಧ್ವನಿಸುವುದು ಕಾರ್ಯದ ಮಹತ್ವವನ್ನು 
ಕರ್ನಾಟಕ ಪ್ರಾಂತ ಕೈಗೂಡಿದ ಇಂದಿನ ಸಮಯದಲ್ಲಿ ಪುನಾರಚನೆಯ ಸಂಘಟಿತ 
ಪ್ರಯತ್ನವು ಭರದಿಂದ ಸಾಗಬೇಕಾಗಿದೆ. ನಮಗಿಂದು ಅಗತ್ಯವಾದ ಕಾರ್ಯ, ಸಂಘಟನೆ. 
ಪ್ರಜಾತಂತ್ರದಲ್ಲಿ ಸಂಘಟನೆಯಿಲ್ಲದೆ ಯಾವ ಘಟನೆಯು ಸಂಭವಿಸದು. ಅಸಂಘಟಿತ 
ಜೀವನದ ಸೀಮೆಯನ್ನು (ಎಲ್ಲೆಯನ್ನು ಗಡಿಯನ್ನು) ನಾವಿ೦ದು ದಾಟಿಹೋಗಬೇಕಾಗಿದೆ. 
ಆಗ ಮಾತ್ರ ನಮಗೆ ವಿಜಯ. ಹಳಮೈಸೂರು ಮತ್ತು ವಿಲೀನ ಭಾಗ. ಬ್ರಾಹ್ಮಣ ಮತ್ತು 
ಬ್ರಾಹ್ಮಣೇತರ, ಒಡೆಯ ಮತ್ತು ಒಕ್ಕಲು, ಕೂಲಿಕಾರ ಮತ್ತು ಕಾರಖಾನೆದಾರ, ಕನ್ನಡ 
ಮತ್ತು ಕನ್ನಡೇತರ ಭಾಷಿಕ ಕರ್ನಾಟಕಸ್ಥ-ಎಂಬೀ ದ್ವೈತಸಂಪ್ರದಾಯ ವಘಟಿತವಾದ 
ಹೊರತೂ ಕರ್ನಾಟಕಕ್ಕಿಂದು ಸೀಮೋಲ್ಲಂಘನವಿಲ್ಲ, ನಿಜವಾದ ಜೀವನ ಸ್ವಾತಂತ್ರ್ಯವಿಲ್ಲ, 
ಪ್ರಗತಿಯಿಲ್ಲ, ಪುಷ್ಟಿಯಿಲ್ಲ, ಶಾಂತಿಯಿಲ್ಲ, ಶೀಲವಿಲ್ಲ, ಗೌರವವಿಲ್ಲ, ಗತಿಯಿಲ್ಲ. ನಮ್ಮ 
ನಮ್ಮ ಮನದಲ್ಲಿರುವ ಸಂಕೋಚ ರಾಜ್ಯದ ಗಡಿಯನ್ನು ಉಲ್ಲಂಘಿಸುವ ವಿಜಯದಶಮಿಗಿದು 
ಕಾಲವಲ್ಲದೆ, ಸಾಮ್ರಾಜ್ಯಶಾಹಿಗೆ ಕಾಲವಲ್ಲ; ರಾಜ್ಯವಿಸ್ತರಣಕ್ಕಿಲ್ಲಿ ಅರ್ಥವಿಲ್ಲ. ವಿಜಯನಗರದ 
ವಿಜಯವು ಸ್ಫೂರ್ತಿದಾಯಕವಾಗುವುದು ಪ್ರಜಾಸತ್ತಾತ್ಮಕ ಕರ್ನಾಟಕದಲ್ಲಿ ಮೇಲೆ ಹೇಳಿದ 
ಪ್ರಕಾರವೇ ಅಲ್ಲವೇ? 

ಇ 


೨೬೫ * 


(ವ 


ಸಂಸ್ಕತರೋ ದುಷ್ಪ ತರೋ? 
ವ್ರ ಕ್ರ 


“ಹೂವಿನ ಆಸೆ' ಶ್ರೀ ಎಂ.ವಿ. ಸೀತಾರಾಮಯ್ಯನವರ ಸಾಮಾಜಿಕ ನಾಟಕ. ಅಲ್ಲಿ 
ಬಾಲವಿಧವೆ ಸೀತೆಯ ಹೂವಿನ ಆಸೆಯೇ ಪ್ರಧಾನ. ಸೀತೆಯ ತಂದೆ ಪೂರ್ವಾಚಾರಪ್ರಿಯ; 
ಅವನ ಸೋದರಳಿಯ ಸುಬ್ಬು ವಿದ್ಯಾವ೦ತ. ಸುಬ್ಬುವಿನ ಗೆಳೆಯ ನಾಣು ಸುಧಾರಕ. 
ಸುಧಾಕರನ ತಾಯಿಯಾದ ನರಸಕ್ಕ ಪೂರ್ವಾಚಾರದ ಆಧಾರಸ್ತಂಭ. ಈ ಆರು 
ಪಾತ್ರಗಳಿಂದ ನಾಟಕದ ಮೇಳ ನಡೆಯುತ್ತದೆ. ನಾಟಕ ಮುಗಿಯುವುದು ಸುಬ್ಬು- 
ಸೀತೆಯರ ವಿವಾಹದಲ್ಲಿ. ಬಾಲ ವಿಧವೆಯರ ಬಗ್ಗೆ ಕಳಕಳಿ ತೋರುವ ಪದ್ಯಗಳೂ, 
ನಾಟಕಗಳೂ, ಕತೆಗಳೂ, ಕಾದ೦ಬರಿಗಳೂ ಇಂದು ಸಿಕ್ಕುತ್ತವೆ. ಸಿಗಬೇಕಾಗಿರುವುದು 
ಗೊತ್ತಿಲ್ಲದೆ ಬಾಲ ಸನ್ಯಾಸ ಸ್ವೀಕರಿಸಿ ತಮ್ಮ ಹಾಗು ಸಮಾಜದ ಜೀವನದಲ್ಲಿ ಶೀಲ 
ಹಾನಿಗಾಗೀಗ ಎಡೆಗೊಡುತ್ತಿರುವ ಬಾಲಸನ್ಯಾಸಿಗಳ ಬಗ್ಗೆ ಕಳಕಳಿದೋರುವ ನಾಟಕ. 
ಬಾಲವಿಧವೆಯರ ಸಂಖ್ಯೆಯೇನೋ ಅತ್ಯಲ್ಪ ಆದರೆ ಅವರ ಮದುವೆ ಇನ್ನೂ ಬ್ರಾಹ್ಮಣ 
ಸಮಾಜದಲ್ಲಿ ಪ್ರಸಿದ್ಧ ರೂಡಿಯಾಗಿಲ್ಲ. ಅಂದರೆ ಸಾಹಿತ್ಯದ ಸ೦ದೇಶ ಹೃದಯಕ್ಕೆ ಸರಿಯಾಗಿ 
ಮುಟ್ಟಲು ಇನ್ನೂ ಕೆಲಕಾಲ ಬೇಕೋ ಏನೋ ಅಂಥ ಪರಂಪರಾಂಧ ಕುಟುಂಬಗಳಲ್ಲಿ! 
ಶಿಕ್ಷಿತರಲ್ಲಿಯೂ ಅನೇಕರು ಅಜ್ಜಿಯ, ಅಜ್ಜನ ಅಂಕೆಗೆ ಒಳಗಾಗುತ್ತಾರೆ-ಎಷ್ಟೋ ಕಡೆ 
ಮದುವೆಯ ಸಂದರ್ಭ ಒದಗಿದಾಗ ಅದರಲ್ಲೂ ಆಚಾರನಿಯಮದಲ್ಲಿ! ಶಿಕ್ಷಣದ ಸೋಲಿಗದು 
ನಿದರ್ಶನ. ಸಾಹಿತ್ಯ-ಶಿಕ್ಷಣಗಳು ಅವಳಿ ಜವಳಿಗಳಲ್ಲವೇ? ಅದರ ಸೋಲು ಇದರ 
ಸೋಲೂ ಹೌದು. ಸ್ವತಂತ್ರ ವಿಚಾರವನ್ನು ಪ್ರಚೋದಿಸದ, ಮಾನವತೆಯ ಕಳಕಳಿಯ 
ನೀತಿಯನ್ನು ಕಾರ್ಯರೂಪಕ್ಕಿಳಿಸುವ ಧೈರ್ಯವನ್ನು ಬೆಳೆಯಿಸದ ಸಾಹಿತ್ಯ-ಶಿಕ್ಷಣಗಳು 
ಸರಸ್ವತಿಯ ಬರಡು ಮೊಲೆಗಳೇ ಸರಿ। ಅಥವಾ ಇನ್ನೊಂದು ದೃಷ್ಟಿಯಿಂದ ನೋಡಿದರೆ 
ಅ೦ಥ ಮಟ್ಟದ, ಶಕ್ತಿಯ ಕೃತಿ-ಪದ್ಧತಿಗಳಿಂದ ಪ್ರಯೋಜನ ಪಡೆಯಲೊಲ್ಲದ ಹೃದಯ- 
ಬುದ್ಧಿಗಳುಳ್ಳ ಶರೀರಗಳು ಕೇವಲ ಪಾಷಾಣ ಫಲಕಗಳಲ್ಲದೆ ಮನುಷ್ಯರೆನ್ನಿಸಿಕೊಳ್ಳಲಾರರು! 

ಇ 


* ೨೬೬ 


೧೩. 
ಪೌರಧರ್ಮವೋ ಪ್ರಾಣಿಧರ್ಮವೋ? 


ಶ್ರೀ ಎನ್ಕೆ ಕುಲಕರ್ಣಿಗಳು ಬರೆದ “ನೆರೆಹೊರೆ” ಎಂಬ ನಾಟಕದ ಸರಸ ಸ೦ವಾದದಲ್ಲಿ 
ನಮ್ಮ ಪೌರಕರ್ತವ್ಯಗಳ ಬಗ್ಗೆ ಲಕ್ಷ್ಯವನ್ನು ಸೆಳೆಯಲಾಗಿದೆ. 

`ಓ೦ದು ಚಾಳಿನೊಳಗ ಶಾಂತತಾದಿ೦ದ ಇರಲಿಕ್ಕೆ ಬರೋದಿಲ್ಲಾ, ಇವರೇನೋ 
ಎಶ್ವಶಾ೦ತಿ ಸ್ಥಾಪನಾ ಮಾಡುವವರಂತ' ಎಂಬ ೧ನೇಯ ಸದ್ಗ್ಮಹಸ್ಥನ ಉದ್ಗಾರ ಬಹಳ 
ಮಟ್ಟಗಿ೦ದು ಸತ್ಯ ನಾಟಕದಲ್ಲಿ ಬರುವ ಸದ್ಗಹಸ್ಥರೂ ಸದ್ಗಹಿಣಿಯರೂ ಪ್ರದರ್ಶಿಸುವ 
ಹಾಸ್ಯಾಸ್ಪದ ಕಾಯದೆಬದ್ಧ ವಾದ-ಪ್ರತಿವಾದಗಳು ಒಣ ಪಾಂಡಿತ್ಯದಿ೦ದ ತಮ್ಮ ತಮ್ಮ 
ಅನುದಾರ-ಅನ್ಕಾಯ-ಅಪ್ರಾಮಾಣಿಕ ಪ್ರವೃತ್ತಿಗಳನ್ನು ಸಮರ್ಥಿಸಿಕೊ೦ಬ 'ಸುಶಿಕ್ಷಿತತೆ'ಗೆ 
ದೃಷ್ಟಾಂತಗಳಾಗಿವೆ. 

೧ನೇಯ ಗೃಹಸ್ಥ- 'ಬರಿ, ನಿಮ್ಮದೂ ಒಂದು ಸಾಕ್ಷಿ ಇರ್ಲಿ ಇಕಾ ಈ ಇಲಿ ಸತ್ತು 
ಬಿದ್ರ ಇದು ನಮ್ಮದಲ್ರೆಪಾ ಅಂತ ಹೇಳಿದಿವಿ! 


೨ನೇಯ ಗೃಹಸ್ಥ- “ಹೂಂ। ನಿಮ್ಮ ಮನಿ ಇಲಿಗೆಲ್ಲಾ ಮುದ್ರಿ ಒತ್ತೀರೇನು ನಿಮ್ಮದೇ 
ಅಂತ ಗೊತ್ತ ಹಡೀಲಿಕ್ಕೆ) 


ಈ ಸಂವಾದದ ವಿಸಂವಾದವೇ ಸಾಕು. ಸಭ್ಯ ನೆರೆಹೊರೆತನದ ಸುಗುಣ ಅವರಲ್ಲಿ 
ಎಷ್ಟಿತ್ತೆಂಬುದಕ್ಕೆ! ನಮ್ಮ ಅನೇಕ ಹಳ್ಳಿ ಪಟ್ಟಣಗಳಲ್ಲಿ ಪೌರನೀತಿಯ ಪ್ರಾಮುಖ್ಯವನ್ನರಿತು 
ಆಚರಿಸುವವರು ವಿರಳ. “ಹತ್ತು ಮಕ್ಕಳ ತಾಯಿ ಹಾದಿಯಲ್ಲಿ ಬಿದ್ದು ಸತ್ತಳು' ಎಂಬ 
ಗಾದೆಯಂತೆ ಎಲ್ಲರ ಕರ್ತವ್ಯವೆನಿಸಿದ ಒಂದು ಕಾರ್ಯ ಯಾರದ್ದೂ ಅಲ್ಲ ಎಂದು 
ತಿಳಿದು ದೂರ ಉಳಿಯುವ ಅಭ್ಯಾಸ ನಮ್ಮಲ್ಲಿ ನೆಲೆನಿಂದ ಅಸಾಮಾಜಿಕತೆಯ ಒಂದು 
ಕ್ಷುದ್ರ ಮುಖ. ದೇವರಿಗೆ ಕ್ಷೀರಾಭಿಷೇಕವಾಗಬೇಕು; ಎಲ್ಲರೂ ನಿಮ್ಮ ನಿಮ್ಮ ಮನೆಯಿಂದ 
ಒಂದೊಂದು ತಂಬಿಗೆ ಹಾಲನ್ನು ತಂದು ದೇವಸ್ಥಾನದ ಕೊಳಗದಲ್ಲಿ ಸುರಿಯಿರಿ ಎಂದು 
ಗುರುಗಳು ಹೇಳಿದಾಗ, ಶಿಷ್ಕರಲ್ಲಿ ಪ್ರತಿಯೊಬ್ಬನೂ "ಎಲ್ಲರೂ ಹಾಲು ಸುರಿಯುತ್ತಾರೆ. 
ಅದರಲ್ಲಿ ನನ್ನದೊಂದು ತಂಬಿಗೆ ನೀರು ಸೇರಿದರೆ ಗೊತ್ತಾಗಲಿಕ್ಕಿಲ್ಲ; ಎಂದುಕೊಂಡು 
ನಸುಗಪ್ಪಿನಲ್ಲಿ ಸೂರ್ಯೋದಯಕ್ಕೆ ಮೊದಲು) ಎಲ್ಲರೂ ಹೋಗಿ ಮೂಲೆಯಲ್ಲಿದ್ದ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೬೭ * 


ಕೊಳಗದಲ್ಲಿ ನೀರು ಸುರಿದು ಬ೦ದರು. ಅನ೦ತರ ಗುರುಗಳಲ್ಲಿ ಹೋಗಿ ನೋಡಿದಾಗ 
ಅದರಲ್ಲಿ ಬರಿ ನೀರು ತುಂಬಿತ್ತು! ಈ ಕಥೆ ನಮ್ಮ ಭಾರತೀಯರನೇಕರಲ್ಲಿ ಕಂಡುಬರುವ 
“ಬುದ್ದಿವಂತಿ'ಕೆಗೆ ನಿದರ್ಶನವಾಗಿದೆ. ಇಂಥ ಬುದ್ದಿವಂತಿಕೆ ಹೆಚ್ಚಾದುದರಿ೦ದಲೇ ನಮ್ಮ 
ಅನೇಕ ನಗರಗಳು ಹೊಲಸಿನ ಹೊ೦ಡಗಳಿ೦ದ ಹಲವೆಡೆ ಅಲಂಕೃತವಾಗಿವೆ! ಪ್ರಜಾಪಭುತ್ವದ 
ಸಹಕಾರಿ ಜೀವನ ತತ್ವಕ್ಕೆ ಪರಮಶತ್ರುವಾದ ಮನಃಪ್ರವೃತ್ತಿ ಉಕ್ತನಾಟಕ ಚಿತ್ರಿಸಿದ ಪಾತ್ರಗಳದು. 
ಜಗುಲಿಗೆ ಹಾರದೆ ಗಗನಕ್ಕೆ ಹಾರಲಾದೀತೆ? ಮಯಕ  ವ್ಯವಸ್ಥೆಗೊಳಿಸಿಕೊಳ್ಳಲಾರದವ 
ಮಹಾರಾಜ್ಯವನ್ನು ವ್ಯವಸ್ಥಿತಗೊಳಿಸಿಯಾನೇ? ಊರನ್ನು ಉದ್ಧರಿಸಿಕೊಳ್ಳಲಾರದವರು 
ರಾಜ್ಯವನ್ನು *ಇದ್ಭರಿಸಬಲ್ಲರೇ? ಒಂದೊಂದು ಚುನಾವಣೆಯ 'ೀತ್ರದ ಪ್ರತಿನಿಧಿಗಳತ್ತ 
ಮೇಲಿನ ಪಕ್ನೆಗಳೂಡನೆ "ನೋಡಿದರೆ ಏನು ಕಂಡೀತು?) ಒಬ್ಬೊಬ್ಬ ನಗರಪಾಲಿಕೆಯ 
(ಸಭೆಯ) ಸದಸ [ನ ಮೋರೆಯನ್ನು ನಿರುಕಿಸಿದರೆ ಯಾವ ಉತ್ತರ 'ನೊರಕೀತು? ಭಾರತ 
ಹಾಗೂ ಕರ್ನಾಟಕಗಳ ಕೆಲಗಣ್ಯ 155 -ಪಟ್ಟಣಗಳ ಉದ್ದಗಲ ಸಂಚರಿಸಿದರೆ, ನಾವು 
ಬಹುಶಃ “ದೇವರೇ ಗತಿ ಎಂಡ್‌ ಕಂಪನಿ”ಯಳ್ಳ ಕೆಲಸ ಮಾಡಲು ನಿಂತ ನಟರತ್ನರೇನೋ! 
ಎಂದು ಸಂಶಯಬರಲಾರದೇ? ಮೇಲಿನ ನಾಟಕ ಈ ಅಂಶವನ್ನು ಪ್ರೇಕ್ಷಕರ ಹಾಗೂ 
ಓದುಗರ ಮನಸ್ಸಿನಲ್ಲಿ ಬಿ೦ಬಿಸಲು ಪ್ರಯತ್ನಿಸುತ್ತದೆ. 6 0101 15 ೩ 00110070 081110 
500181%/0116-ನಗರವು ಸಾಮಾಜಿಕ ಪ್ರಪಂಚದ ಒಂದು ಸಾರಸಂಗ್ರಹದ ಸ್ವರೂಪವುಳ್ಳದ್ದು 
ಎದುರಿನ ನಾಲ್ಕಾರು ರಾಜಮಾರ್ಗಗಳು ಥಳಥಳಿಸಿದರೆ ಸಾಕೆ? ಅಡ್ಡಗಲ್ಲಿಗಳತ್ತ ಕಣ್ಣು 
ಹೊರಳಿಸಿದರೆ ಬೆ೦ಗಳೂರಿನಲ್ಲಿ ಸಹ ತೆರೆಚರಂಡಿಗಳು ಕಂಡು ಬ೦ದಾವೆಂದು ಹೇಳಿದರೆ 
ನಮ್ಮ ನೈರ್ಮಲ್ಯ ದೃಷ್ಟಿ ಕರ್ತವ್ಯದಕ್ಷತೆ, ಸಾರ್ವಜನಿಕ ಹಿತಚಿ೦ತನೆ ಎಷ್ಟು ಮಂದವಾಗಿ 
ಸಾಗುತ್ತಿದೆ! ಎಂಬುದು ಂಕರುರಿಕದು. 


ಡಿ 


* ೨೬೮ 


೧೪. 


ಧರ್ಮಯೋಧನೋ ಅಧರ್ಮಯೋಧನೋ? 


ಮಾಸ್ತಿಯವರ `ಶಿವಛತ್ರಪತಿ' ಯಾದರೂ ಶಿವಾಜಿ ಮಹಾರಾಜನ ಮಾತೃಭಕ್ತಿ 
ದೇಶಭಕ್ತಿ. ಧರ್ಮನಿಷ್ಠೆ, ಸಾಹಸ, ಕೌಶಲ, ಧೈರ್ಯ ಮುಂತಾದ ಹೃದಯಹಾರಿಯಾದ 
ಸುಗುಣಗಳನ್ನು ಪ್ರಕಟಪಡಿಸುವ ಕಾರ್ಯಗೌರವವನ್ನು ಬಿಂಬಿಸುವ ಐತಿಹಾಸಿಕ 
ನಾಟಕವಾಗಿದೆ. ಚಾಣಕ್ಕ-ಚಂದ್ರಗುಪ್ತರ ಜೋಡಿಯಾದ ಬಳಿಕ ಅದಕ್ಕೂ ಒಂದು ದೃಷ್ಟಿಯಿಂದ 
ಸುಂದರ ತರವೆನಿಸುವ ಜೋಡಿ ರಾಮದಾಸ-ಶಿವಾಜಿಗಳದು. ದೇಶಕ್ಕಾಗಿ ನಾನಾ ವಿಧದ 
ತ್ಯಾಗಗಳನ್ನು ಮಾಡಬೇಕಾಗಿರುವ ಇ೦ದಿನ ದಿನಮಾನದಲ್ಲಿ ನಮ್ಮ ಹೃದಯದಲ್ಲಿ ಸೈನಿಕ 
ಔದಾರ್ಯದ ವ್ಯಕ್ತಿತ್ವವುಳ್ಳ ತೇಜಃಪು೦ಜ ಮೂರ್ತಿಗಳಾದ ಶಿವಾಜಿ-ಸುಭಾಷಚಂದ್ರ 
ಬೋಸರಂಥ ಮಹಾಸತ್ವರ ನೆನಹು ಸದಾ ಜಾಗೃತವಾಗಿರುವುದವಶ್ಯ. 

ಭಾರತದ ಇತಿಹಾಸದಲ್ಲಿ ಧರ್ಮಯುದ್ಧದ ಪರಂಪರೆ ಹಿಂದುಯುಗದ ಪೃಥ್ವೀರಾಜ 
ಜಯಚಂದರ ಕಾಲಕ್ಕೆ ಸಮಾಪ್ತಿ ಹೊಂದಿತೆನ್ನಬಹುದು. ಘಜನಿ-ಘೋರಿಗಳ ಪ್ರವೇಶವು 
ಧರ್ಮಯುದ್ಧವನ್ನು ಅವ್ಯವಹಾರ್ಯದಶೆಗಿಳಿಸಿತೆನ್ನಬೇಕು. ಅಲ್ಲಿಂದ ಮುಂದೆ 
ಮಹಾಮದಿಯುಗವೂ ಅಧರ್ಮಯುದ್ಧ ಪದ್ಧತಿಯೂ ಒಟ್ಟೊಟ್ಟಿಗೇ ವೃದ್ಧಿ ಹೊಂದಿದವು. 
ಅದರಲ್ಲೂ ಅಲ್ಲಾವುದ್ದೀನನ ಆಳಿಕೆ ಅಂಥ ಸ್ವಚ್ಚಂದ ನೀತಿಯ ರಾಜಕೀಯ ವ್ಯವಹಾರದ 
ತುತ್ತತುದಿಯನ್ನು ತೋರಿಸಿತು. ಅವನ ಬಗ್ಗೆ ಇರುವ ಗಾದೆಯಿದು: 


“ಅಲ್ಲಾವದೀನ' ನೃಪತೌ ನಸ೦ಧಿರ್ನಚ ವಿಗ್ರಹ: ಅ೦ದು ಅ೦ತಾರಾಜ್ಯಕೀಯ 
ಸಂಬಂಧಗಳಲ್ಲಿ “ವಾರಾ೦ಗನೇವ ನೃಪನೀತಿರನೇಕರೂಪಾ' ಎ೦ಬ ತತ್ವ ಜಾರಿಗೆ ಬಂದದ್ದು 
ಇಂದಿಗೂ ಅನೇಕ ರೂಪಗಳಲ್ಲಿ ಅಮಲಿನಲ್ಲಿರುವುದು ಅನುಭವ ಸಿದ್ಧ ರಾಜನೀತಿಯು 
`ರಾಜತ೦ತ್ರ'ವಾಗಿ ಪರಿಣಮಿಸಿದ ಸಮಾಜದಲ್ಲಿ ಒಳ್ಳಿದರಿಗೆ ಒಳಿತನ್ನೂ ಕೇಡಿಗರಿಗೆ ಕೇಡನ್ನೂ 
ಮಾಡುವ ರಾಜಸ ನ್ಯಾಯವೊ೦ದೇ ವ್ಯವಹಾರ್ಯವಾದ ರಾಜನೀತಿಯಲ್ಲವೇ? ಈ 
ಪಾತ್ರಾಪಾತ್ರ ವಿವೇಕವನ್ನಾಧರಿಸಿದ, ಕ೦ಟಕವನುತ್ತರಿಸುವುದು ಕ೦ಟಕದೆ ಅಥವಾ 
ಮಾಯೆಯನು ಮಾಯೋಪಯೋಗದಲಿ ಪರಿಹರಿಸುವುದು ಎ೦ಬ ಧೋರಣದ 
ರಾಜ್ಯಧರ್ಮವೇ ಈಗಲೂ ಅಂತರರಾಷ್ಟೀಯ ಕ್ಷೇತ್ರದಲ್ಲಿ ಬಳಕೆಯಲ್ಲಿಲ್ಲವೇ? ಈ ನೀತಿವೃಕ್ಷದ 
ಪರಿಪಕ್ವ ಫಲವೆನಿಸಿದ ಶಿವಾಜಿ ಭಾರತದ ಸಹಜ ಧರ್ಮ-ಸಂಸ್ಕೃತಿಗಳ ಪುನರುತ್ಥಾನವನ್ನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೬೯ * 


ಯಶಸ್ವಿಯಾಗಿ ನೆರವೇರಿಸಿದ ಉದಾಹರಣೆ ಆಧುನಿಕ ಭಾರತೀಯ ತರುಣ ಸಂತತಿಗೆ 
ಅತ್ಯುಜ್ಜಲ, ಅತ್ಯಾನಂದಕರ ಎನ್ನಿಸದಿರದು. "ಮಕ್ಕಳಿಗೆ ಹಾಗೂ ದಡ್ಡರಿಗೆ ಮಾತ್ರ 
ತೊಂದರೆಯೆಂಬುದು ಬ್ರಹ್ಮರಾಕ್ಷಸನಂತೆ ಕಾಣಿಸುತ್ತದೆ. ಭಯವೂ ನಾನೂ ಸಹೋದರರು 
ಆದರೆ ನಾನು ಹಿರಿಯ, ಅದು ಕಿರಿಯ,- ಎ೦ದು ಸಾರಿದ ಧೀರರು ಜಗತ್ತಿನಲ್ಲೇ ಅತಿ 
ವಿರಳರು. ಔರಂಗಜೇಬನ ಆಮಂತ್ರಣವನ್ನೊಪ್ಪಿ ದಿಲ್ಲಿಗೆ ಹೋಗಿ, ಸೆರೆಸಿಕ್ಕಿ, ತಪ್ಪಿಸಿಕೊಂಡು 
ಬಂದ ಶಿವಾಜಿ-ತಂತ್ರ ಶಿವಾಜಿಗೆ ಸಾಧ್ಯ ಎನ್ನುವಂಥದು. ಸೆರೆಯಲ್ಲಿರುವಾಗ ಅವನಿಗೂ 
ಅವನ ಸ೦ಗಡಿಗರಿಗೂ ಇದ್ದ ಆತ್ಮ ವಿಶ್ವಾಸ ಹೇಗಿತ್ತು ನೋಡಿ: 


ಶಿವಾಜಿ: ಬಾದಷಹ ಇಷ್ಟರಲ್ಲೇ ಒಂದು ದಿನ ಇಲ್ಲಿಗೆ ಬರುತ್ತಾರೆಂತ 
ರಾಮಸಿಂಹರಾಜರು ಹೇಳಿದರಲ್ಲಾ. ಅವರು ಬ೦ದಾಗ ಊರಿಗೆ ಹೋಗುವುದಕ್ಕೆ ಅಪ್ಪಣೆ 
ಕೇಳುವುದು. ಒಪ್ಪಿದರೆ ಸರಿ. ಇಲ್ಲದಿದ್ದರೆ ಏನಾದರೂ ಮಾಡಿ ಹೊರಗೆ ಹೊರಡಬೇಕು. 


ಪಿಂಗಳೆ: ಹೇಳದೆ ಹೊರಟು ಹೋಗುವುದಾದರೆ ರಾಮಸಿಂಹರಾಜರು ಹೇಳಿದಂತೆ 
ಒಂದು ತಿಂಗಳ ಹಿಂದೆಯೇ ಹೋಗಬಹುದಾಗಿತ್ತು. ಅವರು ಎಲ್ಲಾ ಸಹಾಯವನ್ನು 
ಮಾಡುತ್ತೇವೆಂದರು. 


ಶಿವಾಜಿ: ಒ೦ದು ತಿ೦ಗಳ ಹಿ೦ದೆ ಅದು ಸಾಧ್ಯವಾಗಿರಲಿಲ್ಲ. ಈಗ ಸಾಧ್ಯ. 


ಪಿಂಗಳೆ: ಹೌದು ಮಹಾಸ್ವಾಮಿ ಅವರು ಮೋಸಮಾಡಿದರೂ ನಾವು ತಪ್ಪಿಸಿಕೊಳ್ಳುವ 
ಹಾಗಿರಬೇಕು. 


ಮೇಲೆ ಹೇಳಿದಂತೆ ಶಿವಾಜಿ ತಪ್ಪಿಸಿಕೊಳ್ಳುತ್ತಾನೆ. ಅವನು "ಸ್ವಸ್ತಿ ಶ್ರೀಮತ್ಸಮಸ್ತ 
ಭೂಮಂಡಲ ಮಂಡನಾಯಮಾನ ಶ್ರೀಮನ್ಮಹಾರಾಷ್ಟ್ರ ದೇಶದಲ್ಲಿ ರಾಷ್ಟ್ರಾಭಿಮಾನಿದೇವಿ 
ಜಗದ್ಭಾತ್ರಿ ಶ್ರೀ ರಾಜರಾಜೇಶ್ವರಿ ಶ್ರೀ ಮದಂಬಾಭವಾನೀಕೃ ಪಾಪರಿಪೋಷಿತ 
ಶ್ರೀಮನ್ನಹಾರಾಜಶ್ರೀ ಶಿವಾಜಿ ಭೋನಕ್ಷ ಮಹಾರಾಜ'ನೂ ಆಗುತ್ತಾನೆ. ರಾಮದಾಸರ 
ಆಜ್ಞೆಯಂತೆ ರಾಜ್ಯವನ್ನು ಆಳುತ್ತಾನೆ: ಧರ್ಮವನ್ನು ಸಲಹುತ್ತಾನೆ. 


ಶಿವಾಜಿಯ ಈ ರಾಷ್ಟ್ರಪೌರುಷ ತಾರುಣ್ಯ ಹೀನವಾಗಿರುವ ಇ೦ದಿನ ಜನತಾ೦ತರಂಗಕ್ಕೆ 
ಕಾಯಕಲ್ಪ ಮಾಡಿಸಬಲ್ಲದು. ಈ ದೃಷ್ಟಿಯಿಂದ ಸಾಹಸಿಕ ರಾಷ್ಟ್ರವೀರರ ಚರಿತಾಮೃತ 
ಯಾವಾಗಲೂ ತಾರುಣ್ಯಕ್ಕೆ ವೇದ, ಮಧ್ಯವಯಸ್ಸಿಗೆ ಉಪನಿಷತ್ತು. , ವಾರ್ಧಕ್ಕಕ್ಕೆ ಪುರಾಣ. 
ಶಿವಾಜಿಯ ದೈವಭಕ್ತಿ ಸೊಟ್ಟ ಪ್ರೇರಣೆಯು ದೇವರಾಜ್ಯ ಸ್ಥಾಪನೆಗೆ! ಆ ರಾಜ್ಯದಲ್ಲಿ 
ಅತ್ಯುಚ್ಚ ಇರ ನೀತಾ "ನಡೆಯುತ್ತಾ ಸಾಧಿಸ ಬೇಕಾದ ಅತ್ಯುದಾತ್ತ ಉದ್ದೇಶಕ್ಕೆಂದು 
ಕಾರ್ಯಪರರಾದ ಅತ್ಯುತ್ತಮರಿಗಾಗಿ ಸಮಾಜ ಸರ್ವ ಸವಲತ್ತುಗಳನ್ನು ಸದಾ 
ಒದಗಿಸುತ್ತಿರುತ್ತದೆ. ಅಂಥ ಆದರ್ಶವನ್ನು ಕಣ್ಣೆದುರಿಗಿಟ್ಟುಕೊ೦ಡದ್ದರಿ೦ದಲೇ ಶಿವಾಜಿ 
ನಿತ್ಯನಿರ್ಭೀತನಾಗಿ ದುಡಿದ; ಅಪಾಯಗಳಿಗೇ ಅಪಾಯ ಸ್ವರೂಪನಾಗಿ, ಹಿಡಿದ 
ಕಾರ್ಯವನ್ನು ಸಾಧಿಸಿದ. 100818 ೩೯೮ 50111185 08 1711801 17001505 88೩175! (70 
೪೩15 0? €1೫-ಧ್ಯೇಯಗಳೆಂದರೆ ಮಣ್ಣುಗೋಡೆಯಲ್ಲಿ ಮೊಗಚಿ ಒಗೆಯಲೆದ್ದ 


* ೨೭೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮಹಾಪ್ರಚಜೋದನೆಗಳ ಕ್ಷೋಭೆಗಳು! ಸರ್ವಸಿದ್ಧಿಗಳ ಸಾಧನಾಶಕ್ಕಿ ಮತ್ತು ಸರ್ವಪ್ರಯತ್ನಗಳ 
ಆಕರಗಳೆಂದರೆ ಧ್ಯೇಯಗಳೇ! ಧ್ಯೇಯವಿಲ್ಲದ ಬಾಳೇ ಕುರುಡು, ಕತ್ತಲು, ಕೊಳಕು| 
ಶಿವಾಜಿಯ ಜೀವನ ತೋರಿಸುವುದೀ ಸತ್ಯವನ್ನು 


ಸ್ವಾತಂತ್ರ್ಯ ಬಂದರೂ ನಮ್ಮ ಮೂವತ್ತು ಸ ಏಕೆ ಆರೋಗ್ಯಕರ 
ಪ್ರಮಾಣದಲ್ಲಿ ಕಎನಂದಿತವಾಗಿಲ್ಲ. ಉತ್ಸಾಹಯುಕ್ತವಾಗಿಲ್ಲ? “ಸಪ್ಪೆ ಬಾಳುವೆಗಿಂತ 
ಉಪ್ಪುನೀರೂಲೇಸು' ಎಂಬದನಿಯನ್ನೆ ಕೆ ಹಲವು ಕಡೆ ನಾವಿಂದು ಕೇಳುತ್ತೇವೆ? “ನೀನು 
ಹೊಡದ ಹಾಗೆ ಮಾಡು-ನಾನು ಅತ್ತ ಹಾಗೆ ಮಾಡುತ್ತೇನೆ' ಎಂಬಂತಹ. ಕೃತಕ ನಾಟ್ಯ 
ವ್ಯವಹಾರದಲ್ಲೇಕೆ ಕಾಣುತ್ತದೆ? ನಮ್ಮ ರಾಷ್ಟ್ರೀಯ ಉತ್ಸವಗಳು ಜನರನ್ನೇ ಕೆ ನ್ಯಾಯವಾದ 
ಪ್ರಮಾಣದಲ್ಲಿ. ಹುರಿದುಂಬಿಸುತ್ತಿಲ್ಲ?" ಈ ಪ್ರಶೆ ಗಳಿಗಿರುವುದು ಬ .. ಉತ್ತರ. 
ನಮ್ಮ ಜನತೆಗಿನ್ನೂ ಧ್ವೇಯದರ್ಶನವಾಗಿಲ್ಲ! ಶಾಬ್ದಿಕ ಸಂಸ್ಕಾರವಷ್ಟೇ ಆಗಿದೆಯಲ್ಲದೆ 
ನಮ್ಮ ಹೊಸ ಗಣರಾಜ್ಯದ ಪವಿತ್ರ ಧ್ಯೇಯದ ಸಾಕ್ಷಾತ್ಕಾರವಾಗಿಲ್ಲ; ಸತ್ಯದ, ನ್ಯಾಯದ, 
ಸಾಹಸದ. ಧರ್ಮದ. ಜ್ಞಾನದ ವೀರಾವೇಶದ ಅಭಿರುಚಿ ಬೆಳೆದಿಲ್ಲ. ಗಾಂಧೀಜಿಯ 
ಗುರುತ್ವ ಟಾಗೋರರ ಮಂತ್ರ ಈ ಅಗಲದ ದೇಶಕ್ಕೆ ಸಾಲದಾಯಿತು. ನಮ್ಮ ಧ್ಯೇಯಪ್ರಚಾರವು 
ಅರ್ಥ ತಿಳಿಯದೇ ಮಂತ್ರ ಹೇಳುವ ಹಾರುವನ ಹಗರಣವಾಯಿತು ಚಾಗದ, ಭೋಗದ, 
ಅಕ್ಕರದ ಗೊಟ್ಟಿಯ, ಗೇಯದ ಅಲಂಪಿನ ಇಂಪಿನ ದನಿ ಎದೆಯಲ್ಲಿ ಎಚ್ಚಕ್ತಿಲ್ಲ. ಅದರಿ೦ದಲೇ- 

“ಏಸೊಂದು ಸೆಣಸ್ಕಾಟ, ಕಾಸಿನ ಕುಣಿಸ್ಕಾಟ 

ಸಾಕಾತು ಎಣಿಸ್ಕಾಟ!' 
ಎ೦ಬ ರಗಳೆಯ ಗೊಣಗುದನಿ ಗುಪ್ತವಾಗಿಯೂ ಪ್ರಕಟವಾಗಿಯೂ ಕಿವಿಗೆದುರಾಗುತ್ತಿದೆ 
ಆಗೀಗ. ಮಧ್ಯಮ ವರ್ಗಕ್ಕೆ ಸಂಶಯ, ಕಾರ್ಮಿಕರಿಗೆ ಭಯ, ರೈತರಿಗೆ ದಿಗ್ಭಮೆ- 
ಅ೦ತೂ ಎಲ್ಲರಿಗೂ ಒಂದು ವಿಧದ ಗಡಿಬಿಡಿ, ಗೊ೦ದಲ, ದಿಕ್ಕುಗೇಡು! ಏಕೆ? ಈ 
ಅರಕ್ಷಿತತೆಯ, ಅಸಂತುಷ್ಟಿಯ, ಅವ್ಯಾಪಾರದ ಬೀಜವಿರುವುದು ಧ್ಯೇಯಾಭಾವದಲ್ಲಿ. 

ದೇವರಿಲ್ಲದ ಗುಡಿಯು 

ಹಾಳು ಬಿದ್ದಂಗಡಿಯು 

ಭಾವವಿಲ್ಲದ ಭಕುತಿ ಕುಹಕ ಯುಕುತಿ' 
ಎ೦ಬ ಕನಕ ನೀತಿಯಂತೆ ಭಾರತೀಯ ಹೃದಯ ದೇವಾಲಯದಲ್ಲಿ ಶಬ್ದರೂಪದ 
ಕಲ್ಲಿನ ಧ್ಯೇಯಮೂರ್ತಿಯಿದೆ. ಅದಕ್ಕೆ ಪ್ರಾಣಪ್ರತಿಷ್ಠೆ ಮಾಡಿದೊಡನೆಯೇ ಭಾರತದ 
ಜೀವನ ನವಚೇತನೆಯಿಂದ ಜಿಗಿದೇಳುವುದು. ಆ ಬಗ್ಗೆ ಭಾರತಕ್ಕೆ ವೀರಚರಿತಧ್ಯಾನ 
ಅವಶ್ಯಕ. 

ಇ 


೨೭೧ * 


೧ಜಿ. 
ದಾಸಿಯೋ ಗಂಡಸೋ? 


ಶ್ರೀ ರಂಗರ “ಮುಕ್ಕಣ್ಣ ವಿರಾಟ ಪುರುಷ'ದಲ್ಲಿ ವಿವೇಕವೆಂಬ ಮೂರನೇಯ 
ಕಣ್ಣನ್ನು ತಾಳಿ ಮಾನವನು ಶಿವದ ೃಷ್ಟಿಯಿಂದ ಸಮಾಜವನ್ನು ರೂಪಿಸಬೇಕೆಂಬ ಕರೆಯಿದೆ. 
ಕು ತ್ತಾರೆ: 


“ಸಮಾಜದಲ್ಲಿ ಸ್ತೀಯರದೊಂದು ಬೇರೆ ಜಾತಿಯೇ ಆದಂತಾಗಿದೆ; ಅವರ ಅಧಿಕಾರ 
ಬೇರೆ. ಅವರ ಬುದ್ಧಿ "`ಬೇರೆ, ಅವರ ಕೆಲಸ ಬೇರೆ. ಹೀಗೆ ಸ್ತ್ರೀ ಜಾತಿಯನ್ನು ಬೇರೆ 
ಮಾಡಿದ್ದಕ್ಕೆ ಗಂಡಸಿಗಿರಿತ ಹೆಂಗಸು ಕಡಿಮೆಯೋಗ್ಯತೆಯವಳೆಂಬ "ಭಾವನೆಯೇ ಬಂಜಜ 
ಕಾರಣ... * ಪಾಶ್ಚಿಮಾತ್ಯರಲ್ಲಿಯೂ ಕೂಡ ಮೊದಲಿನಿಂದ ಮೊನ್ನಿನವರೆಗೆ ಗಂಡಸು- 
ಹೆ೦ಗಸರಲ್ಲಿ ಕೀಳು-ಮೇಲು ಕಲ್ಪಿಸುವ ಪರಿಪಾಡವಿದ್ದಿತು... ಪ್ರಜಾಸತ್ವಾತಕ ಫ್ರಾನ್ಸ್‌ ದೇಶದಲ್ಲಿ 
ಸ್ತ್ರೀಯರಿಗೆ ಮತಾಧಿಕಾರವಿಲ್ಲ; ಮತಾಧಿಕಾರವನ್ನು ದೊರಕಿಸಿದ "'ಅಂಗ್ಲ ಸ್ತ್ರೀಯರಿಗೂ 
ಮದುವೆಯ ಮರು ದಿವಸ ಪರಾವಲಂಜಿಗಳಾಗಲಿಕ್ಕೆ ಕಾಯಿದೆ ಕಾನೂನುಗಳ 
ಪ್ರೋತ್ಸಾಹವಿದೆ; ಅಮೇರಿಕೆಯಲ್ಲಿ ಗಂಡಸರ ವೇಷ-ಭಾಷಾಚಾರಗಳನ್ನು ಅನುಕರಿಸುವುದೇ 
ತಮ್ಮ ಸ್ವಾತಂತ್ರ ಢವೆಂಬ ಕಲ್ಪನೆಯು ಸ್ತ್ರೀಯರಿಗೆ ರೂಢಿಯಾಗಿ ಹೋನಿದೆ. 


“ಇನ್ನು ಸ್ತ್ರೀಯರ ಬಸವಾ ನಮ್ಮ ದೇಶದಲ್ಲಿಯ ವಿಚಾರಗಳನ್ನು ಸ್ವಲ್ಪದರಲ್ಲಿ 
ಹೇಳುವುದು ಜ್‌ ಒಟ್ಟಿನ ಮೇಲೆ "ಸ್ತೀ ಸ್ವಾತಂತ್ರ್ಯ ಮರ್ಹತಿ" ೫. 
ಅಂದಿನಿಂದ ಇಂದಿನವರೆಗೆ ನಡೆದು ಬಂದ ಸೂತ್ರ. ಹೀಗೆ ಅಜ್ಞ ಮತ್ತು 
ಪರಚ್ಛ ಕ್ಪ೦ದಾನುವರ್ತಿನಿ ಸ್ತ್ರೀ ನಮ್ಮ ಸಮಾಜದಲ್ಲಿ ಆತಗಾಂಡಳ ತಮ್ಮ ಮೂರನೇಯ 
ಕಣ್ಣು. ತೆರೆದು ಸ್ತ್ರೀಯೌದರೂ.' ಮನಸ್ಸು, ಬುದ್ಧಿ, ಸಾಹಸಗಳಿರುವವಂಬುದನ್ನು 
ನೋಡಿದಂತೆಯೇ 'ತೋಡವುದಿಲ್ಲ... ಒಟ್ಟಿನ ಮೇಲೆ ನಾಟಕದಲ್ಲಿ ಕಲಾವತಿಯು ಹೇಳುವಂತೆ. 
ಪುರುಷನ ದಾಸಿಯಾಗದ ಹೊರತು "ಸ್ತ್ರೀಯ ಸ್ತೀತ್ನಕ್ಕೆ ಮಾನವೇ ಇಲ್ಲ. ನೂರಾರು 
ವರ್ಷಗಳ ಶಿಕ್ಷಣ-ಸ೦ಸ್ಕಾರಗಳಿಂದ ಗಂಡಸಿನ ಮನಸ್ಸು ಬೆಳೆದಿದೆ, ವಿಚಾರ ಶಕ್ತಿಯು 
ಹೆಚ್ಚಿದೆ. ಆದರೆ. ಹೆಂಗಸು ಮಾತ್ರ ಬ್ರಾಹ್ಮಣರಂತೆ ಹಿಂದುಳಿದ ಜಾತಿಯಲ್ಲಿ ಸೇರಿದ್ದಾಳೆ... 


“ನಿರವಧಿದಾಸ್ಯದಿಂದ ಸ್ತ್ರೀ ತನ್ನ ಸ್ತ್ರೀತ್ವದ ಭಾವನೆಯನ್ನೇ ಮರೆತಿದ್ದಾಳೆ! ಪುರುಷರಂತೆ 
ತನ್ನ ಶಿಕ್ಷಣ, ಮುರುಷಂರಕೆ ತನ್ನ ನಡೆಸ, “ಮರುಷರಂತೆ ತನ್ನ ಒಪ್ಪು- ತಪ್ಪು ಪುರುಷನಷ್ಟು 


* ೨೭೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತನ್ನ ಯೋಗ್ಯತೆ ಇಷ್ಟಾದರೆ ಇವಳಿಗೆ ಸಮಾಧಾನ. ತನಗೆ ಸರಿಯೆನಿಸುವ ಶಿಕ್ಷಣ, ತನಗೆ 
ಒಪ್ಪಾದ ನಡೆನುಡಿ. ತನ್ನ ವಿಶಿಷ್ಟ ಯೋಗ್ಯತೆ ಈ ತರದ ಸ್ವತಂತ್ರ ವಿಚಾರವೇ ಪಾಪ!- 
ಅವಳಿಗೆ ಇರುವುದಿಲ್ಲ.” 


೧. ಕೀಳು ಮೇಲುಗಳ ಕಲ್ಪನೆ ಇದ್ದದ್ದು ಸ್ತ್ರೀ ಪುರುಷರ ನಡುವೆ ಮಾತ್ರವಲ್ಲ; 
ಪುರುಷ ವರ್ಗಗಳ ನಡುವೆಯೂ ನಡೆದುಕೊಂಡೆ ಬಂದಿದೆ. 


ಮೇಲೆ ಉದ್ದರಿಸಿದ ಮುನ್ನುಡಿಯೇ ನಾಟಕದ ಸಂದೇಶವಾಗಿದೆ. ಆದರೆ ಪರಿಸ್ಥಿತಿಯಲ್ಲಿ 
ಕಂಡ ದೋಷದ ಪರಿಹಾರವನ್ನೂ ಗ್ರಂಥಕರ್ತರೇ ಸೂಚಿಸಿದ್ದಾರೆ: 


೫ ಸ್ಥಿತಿಯನ್ನು ಹೋಗಲಾಡಿಸುವುದಕ್ಕೆ ತಕ್ಕ ಉಪಾಯವೆಂದರೆ ಒಂದೇ ಒಂದು 
ಸೂತ್ರ- “ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. 
ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯವರ ದುಃಖಕ್ಕೆ ಅಳುವರ ಮೆಚ್ಚ 
ಕೂಡಲ ಸಂಗಮದೇವ'; ಪರೋಪಕಾರದ ಸೋಗನ್ನು ಬಿಟ್ಟು ಬಿಡಬೇಕು; ಪರಮಾರ್ಥದ 
ಸೋಗನ್ನು ಬಿಟ್ಟು ಬಿಡಬೇಕು. ಸ್ತ್ರೀಯರ ಸ್ವಾತಂತೃಕ್ಕಾಗಿ. ಹೆಣಗಾಡುವೆ. ಬಡವರಿಗೆ 
ಭಾಗ್ಯವನ್ನು ತರಲು ಬಳಲುವೆ ಆಸ್ಲೆರ ಉದ್ಧಾರಕ್ಕೆ ಹೋರಾಡುವೆ ಎಂಬ ಬೆಟ್ಟದಂತಹ 
ಮಾತುಗಳಿಗೆ ಬಲಿ ಬಿಳಕೂಡದು.? ಪುರುಷಪರ್ಗಗಳಲ್ಲಿರುವ ಉಕ್ತಭಾವ ಹೋಗಲು 
ಕೀಳ್ತನ ಬೇಡವೆನಿಸಿದ ವರ್ಗವು ಯೋಗ್ಯತಾ ಸಂಪಾದನೆ ಮತ್ತು ಪ್ರತಿಭಟನೆಗಳಿಂದ 
ಪ್ರಯತ್ನ ಮಾಡುತ್ತ ಹೋಗಬೇಕು. ಮೇಲ್ತನದ ವರ್ಗವಿಂದಿಗೂ ಸ್ವೇಚ್ಛೆ ಯಿಂದ ಎಲ್ಲೂ 
ಮೇಲ್ತನವನ್ನು ಬಿಟ್ಟುಕೊಟ್ಟಲ್ಲ ಆದರೆ ಈ ಮಾರ್ಗ ಸ್ತ್ರೀಯರಿಗೆ ಜಯಪದವಲ್ಲ. ಏಕೆಂದರೆ 
ದೇಶ. ಕಾಲ “ಸಂದರ್ಭಗಳಲ್ಲಿ ಅವರು ಪುರುಷವರ್ಗಗಳು ಪರಸ್ಪರ ಇರುವ ಹಾಗೆ 
ಇರುವಷ್ಟೂ ಪ್ರತ್ಯೇಕತೆಯಿಂದ ಇರಬಲ್ಲವರಲ್ಲ. ಅಲ್ಲದೆ ಅವರ ಸ್ವಾತಂತ್ರ್ಯದ ಕಲ್ಪನೆ 
ಇಂಥ ಮಾದರಿಯದೇ ಇರಬೇಕೆಂಬುದನ್ನು ಅವರೇ ಹೇಳುವಂತಾಗಬೇಕಲ್ಪದ. ಪುರುಷ 
ಅದನ್ನು ಹೇಳಹೋದರೆ ಶ್ರೀರಂಗರ ಹಾಗೇ ಮತ್ತೊಬ್ಬ ಆಕ್ಷೇಪವೆತ್ತಿಯಾನು. ಅವಳು 
ಗಂಡಸಿನ ನಕಲಾಗಬಾರದು, ದಾಸಿಯಾಗಬಾರದು. ಅವಳು ಅವಳತನವನ್ನು 
ಬೆಳೆಸಿಕೊಳ್ಳಬೇಕು ಎಂಬುದು ಶ್ರೀರಂಗರಂತೆಯೇ ಎಲ್ಲ ಗಂಡಸರೂ ಆಗ್ರಹಿಸಬೇಕಾದ 
ಅಂಶ. ನವಭಾರತೀಯ ರಮಣಿಯರು ಈ ಸ್ತ್ರೀತ್ವ ಧ್ಯೇಯವನ್ನು ಸುಸ೦ಬದ್ಧವಾಗಿ, 
ಸಮನ್ವಿತವಾಗಿ, ಸತ್ಯವಾಗಿ ಮೊದಲು ಊಹಿಸಿಕೊಳ್ಳಲ। 


ಹ `ನಸ್ತ್ರೀ ಸ್ವಾತಂತ್ರ್ಯಮರ್ಹತಿ'' ಸ್ತ್ರೀಯು ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ-ಅಂದರೆ 


ಯಾವ ಸ ಸ್ವಾತಂತ್ರ್ಯವನ್ನು ನಿಷೇದಿಸಿದ್ದಾರೆ. ಯಾವ ಪ್ರಕರಣದಲ್ಲಿ ಈ ಮಾತಿನ ತುಂಡು 


ಪ್ರಯೋಗವಾಗಿದೆ. ಎಂಬುದನ್ನು ವಿಚಾರಮಾಡಬೇಕು... ಹ೦ದಣ ಶ್ಲೋಕದಲ್ಲಿ ಸ್ವಾತಂತ್ರ್ಯ 
ಶಬ್ದಕ್ಕೆ ವಿಷಯಾಸಕ್ತಿಯಲ್ಲಿ ಮನಸ್ಸೀ ಪ್ರವರ್ತಿಸುವ ಸ್ವಾತ೦ತ್ರ್ಯವೆಂಬರ್ಥ ಮಾಡಿ ಮುಂದಣ 
ಶ್ಲೋಕದಲ್ಲಿ ಪ್ರಯೋಗಿಸುವ ಸ್ವಾತಂತ್ರ್ಯ ಶಬ್ದಕ್ಕೂ ಅಡೇ ಅರ್ಥವನ್ನೇ ಮಾಡಬೇಕೇ 
ಏನಾ ಪೂರ್ವಶಬ್ಬ್ದಕ್ಕೆ ಏಕದೇಶ ಸ್ವಾತ೦ತ್ರ್ಯವೆ೦ದೂ ಪರಶಬ್ದಕ್ಕೆ ಸರ್ವಸ್ವಾತಂತ್ರ್ಯವೆ೦ದೂ 
ಅರ್ಥ ಮಾಡಬಾರದು. "ರಕ್ಷತಿ? ಎಂದು ರಕ್ಷಣಾರ್ಥದ ಕ್ರಿಯಾಪದವನ್ನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೭೩ * 


ಪ್ರಯೋಗಿಸಿರುವುದರಿ೦ಂದಲೂ ಇದೇ ಅರ್ಥವು ಸ್ಪಷ್ಟವಾಗುತ್ತದೆ... ಈ ವಚನಗಳು 
ಪ್ರತ್ಯೇಕವಾಗಿಯೂ ಸಮಷ್ಟಿಯಾಗಿಯೂ ರಕ್ಷಣವೆಂದರೆ ಸ್ತ್ರೀಯು ದೂಷಿತಳಾಗದಂತೆ 
ಕಾಪಾಡಿಕೊಳ್ಳುವುದು ಎಂಬರ್ಥವನ್ನೇ ವ್ಯಕ್ತಪಡಿಸಿವೆ; ಸ್ತ್ರೀಯ ಸ್ಪರ್ವಸ್ವಾಪಹಾರದ ಪ್ರ ಪ್ರಸಕ್ತಿಯೇ 
ಇಲ್ಲ. 
ಆರ್ಯಧರ್ಮ” ಪುಟ ೧೯೮-೧೭೦ 
ಗ್ರಂಥಕರ್ತ: ಸಿ.ಎನ್‌.ಶಾಸ್ತ್ರಿ 
ಮೇಲಿನ ಉಪನ್ಯಾಸದ ಮಧಿತಾರ್ಥರೂಪವಾಗಿ ಪ್ರತಿಯೊಂದು ವ್ಯಕ್ತಿಯೂ ತನ್ನನ್ನು 
ತಾನರಿಯಲು ಮೊದಲು ಹೆಣಗಬೇಕು; ಹೆರವರು ಬರೆದಿಟ್ಟದ್ದಕ್ಕಾಗಿ ತಲೆ ತುರಿಸಕೂಡದು; 
ತನ್ನ ನಡೆನುಡಿಗಳಿ೦ದಲೇ ತಾನು ಬದುಕಿ ಬೆಳೆಯುತ್ತೇನೆಂದು ತಿಳಿದುಕೊಳ್ಳಬೇಕು; 
ತನಗೆ ಸುಖಬೇಕು, ತಾನು ಸುಖದಿಂದ ಬಾಳಬೇಕು; ತನಗೆ ಸುಖ ದೊರಕುವಂತೆ 
ಮಾಡಿಕೊಳ್ಳಬೇಕು-ಎ೦ದು ಹೇಳಿ, ಅನ೦ತರ "ತನ್ನ ಸುಖಕ್ಕಾಗಿಯೇ ತಾನು ಎರಡನೆಯವರ 
ಸುಖದುಃಖವನ್ನು ನೋಡುವ ಯಜ್ಞವನ್ನು ಮಾಡಬೇಕು' ಎಂದು ಸಾರಲಾಗಿದೆ. ಈ 
ಮಾತು ಎಲ್ಲ ಜಾತಿ-ಲಿಂಗ-ವರ್ಣ-ವಿದ್ಯೆಯವರಿಗೂ ಅನ್ವಯಿಸುತ್ತದೆ. ಒ೦ದೇ ಮಾತಿನಲ್ಲಿ 
ಉಕ್ತ ಅಭಿಪ್ರಾಯವು ಮಾನವ ಸಂಸ್ಕೃತಿಯ ತಿರುಳನ್ನು ಧ್ವನಿಸುತ್ತದೆ ಎಂದು ಹೇಳಬಹುದು. 
“ಆತ್ಮ ನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ” ಎ೦ದ ಯಾಜ್ಞವಲ್ಕ್ಯ ಮುನಿಯ 
ಮಾತಿಗಿದೇ ಅರ್ಥ. ತಮ್ಮ ಪ್ರಿಯವನ್ನು ಬಹು ಸುಲಭವಾಗಿ ಯಾರಾದರೂ ಅರಿತಾರು. 
ತಮ್ಮ ಹಿತ (ಚಿರಸುಖ, ಸ್ಥಿರ ಸಮಾಧಾನ, ಸತತ ಮನಸ್ಸಮತೋಲ) ಯಾವುದು? 
ಹೇಗೆ ಅದನ್ನು ಸಾಧಿಸಿಕೊಳ್ಳಬೇಕು? ಎಂಬುದನ್ನು ಅರಿಯಬಲ್ಲವರು ವಿರಳ. ತಾತ್ಕಾಲಿಕ 
ಸುಖವೇ ಪ್ರಿಯ; ಕಾಲಾ೦ತರ ಸ್ಥಾಯಿಯಾದ ಸುಖವೇ ಹಿತ. ಮೊದಲನೆಯದೇ 
ಪ್ರೇಯಸ್ಸು: ಎರಡನೆಯದೇ ಶ್ರೇಯಸ್ಸು, ಶ್ರೇಯಸ್ಸಿನ ಜ್ಞಾನವೇ ನಿಜವಾದ ಸ್ವಾರ್ಥದ 
ಜ್ಞಾನ. ಅದನ್ನರಿಯದ ಸ್ವಾರ್ಥಿಕೇವಲ ಪರಾರ್ಥಹಾರಕ. 
ನಾಟಕವು ಕಎ-ಕಲಾವತಿ ಎಂಬಿಬ್ಬರ ಮತ್ತು ಚ೦ದ್ರಕಾ೦ತ-ರತ್ನಮ್ಮ ಎಂಬಿಬ್ಬರ 
ವಿವಾಹದಲ್ಲಿ ಪುರುಷ-ಸ್ತ್ರೀಯರಿಬ್ಬರೂ ಸ್ವತಂತ್ರರೂ' ಸ್ವವೈಶಿಷ್ಟ್ಯ ಇಟ್ಟುಕೊಳ್ಳ ಬಲ್ಲವರೂ 
ಅಲ್ಲದೆ ಏಕಜೀವ- ದೇಹೆದ್ವಯನ್ಯಾಯದಿಂದ ಚಾಳ ದ.ಪತಿಗಳೂ 'ಆದಾರಂದು 
ಧ್ವನಿಯುಳ್ಳ ಸುಧಾರಣಾ ನಾಂದಿಯನ್ನು ಮಾಡಿ ಮುಗಿಯುತ್ತದೆ. ರಾಮರಾಯ ಧನಿಕ 
ಜಮೀನುದಾರ ಚ೦ದ್ರಕಾಂತ ವಿದ್ಯಾರ್ಥಿದಶೆಯಲ್ಲಿರುವ ಮಗ. ರಾಮರಾಯರಲ್ಲಿ ನರ್ತನ- 
ಗಾಯನ ಕಲಿಸುವ ಬ್ರಾಹ್ಮಣನೇ ಕವಿ. ಕಲಾವತಿಯು ಮನೆಯಲ್ಲಿ ಹಾಡು-ಕುಣಿಯುವ 
ವೇಶ್ಯೆ ಧರಮಪ್ಪನ ಮಗಳು ರತ್ನಮ್ಮ ಈ ನಾಟಕದ ಒಂದನೆಯ ವಿವಾಹ ಬ್ರಾಹ್ಮಣ- 
ವೇಶ್ಯೆಯರಲ್ಲಿ; ಎರಡನೆಯದು ಬ್ರಾಹ್ಮಣ-ಒಕ್ಕಲಿಗರಲ್ಲಿ. ಅರ್ಥಾತ್‌ ಅಂತರ್ಜಾತೀಯ 
ವಿವಾಹವನ್ನು ನಾಟಕವು ಪ್ರತಿಪಾದಿಸಿದೆ ಎಂದ ಹಾಗಾಯಿತು. ಇದು ಜಾತ್ಮ್ಯತೀತ 
ಭಾರತದ ಅಜೀರ್ಣ ರೂಪದಲ್ಲಿರುವ ಧ್ಯೇಯ ಅಥವಾ ಅನೇಕರ ಗಂಟಲಲ್ಲೇ ಇನ್ನೂ 
ಇಳಿಯದಂತಿರುವ ಮಾತು। 


* ೨೭೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವಿವಾಹ ವಿವಿಧ ಜಾತಿಗಳಲ್ಲಾಗುವ ಮೊದಲು ಊಟೋಪಚಾರಗಳು 
ಆರಂಭವಾಗಬೇಕು. ಅದಕ್ಕೆ ಉಚ್ಚ ಜಾತಿಯವರಲ್ಲಿರುವ ನೈರ್ಮಲ್ಯಶೀಲದ ಸೂಕ್ಷಾಂಶಗಳನ್ನು 
ಎಲ್ಲರೂ ಆಚರಣೆಯಲ್ಲಿ ತರಲು ಯತ್ನಿಸುವುದಗತ್ಯ. ಶುಚಿಯೇ ರುಚಿಯ ಆಧಾರ. 
ಗೃಹವ್ಯವಸ್ಥೆ ಕೈಯಲ್ಲಿ ಶುಚಿತ್ವದ ಸಾರ್ವತ್ರಿಕ ನಿಯಮಗಳು ಮೊದಲು ರೂಢಿಗೊಳ್ಳಬೇಕು. 


ತ್‌ ಬೇರೆ ಬೇರೆ ಧರ್ಮೀಯರು ಬೇರೆ ಬೇರೆ ಮಠಾಚಾರವನ್ನು 
ಬಿಡಲು ಧೈರ್ಯ ಮಾಡುವುದು ಮೂಲಭೂತವಾದುದು. ಮಠ ಪ್ರಭಾವವಿರುವವರೆಗೆ 
ಭಾರತೀಯ ಸಾಮಾಜಿಕ-ರಾಜಕೀಯ ಐಕ್ಯವೆ೦ಂಬುದು ಕನಸಿನ ಮಂಡಿಗೆ. ಈಗ ರಕ್ತ 
ಬಿಸಿಯಿದ್ದಾಗ, ಧನ-ಮಾನ-ಅಧಿಕಾರಗಳು ಕೈಯಲ್ಲಿ ತಕ್ಕ ಮಟ್ಟಿಗಾದರೂ ಇರುವಾಗ, 
ನಾವು ಸಾಹಿತ್ಯ-ಉಪನ್ಯಾಸ-ಹರಟೆ-ಚರ್ಚೆಗಳ ಮೂಲಕ ವಿಶ್ವಧರ್ಮದ 
ಉದಾರಧೋರಣೆಯನ್ನು ಕೆಲವೊಮ್ಮೆಯಾದರೂ ಹಾಡುತ್ತೇವೆ. ಆದರೆ ೪೦ನ್ನು ದಾಟುತ್ತ 
ಹೋದ ಹಾಗೆ ಅನೇಕ ಆವೇಶವೀರರು “ಹಳೆಯ ಗಂಡನ ಪಾದವೇ ಗತಿ' ಎಂಬ 
ಗಾದೆಗೆ ತುತ್ತಾಗುತ್ತಾರೆ. ಸಾಹಿತಿಗಳಲ್ಲೇ ಶಾಸ್ತ್ರ ಹೇಳಿ ಗಾಳ ಹಾಕದಿರುವವರು ನಮ್ಮ 
ಸಮಾಜದಲ್ಲಿ ವಿರಳ-ಅದರಿಂದ ಸಮಕಾಲೀನ ಸಾಹಿತ್ಯ ಕೃತಿಗಳೂ ಅವುಗಳ ಗಂಥಕರ್ತರೂ' 
ಒಟ್ಟಿಗೇ ಕಾಣಸಿಗುವಾಗ ಮತ್ತು ಹಾಗೆ ಕಾಣಸಿಕ್ಕಾಗ "ಪದೇಶ- -ಆಚಾರಗಳಲ್ಲಿ ಅಂತರ 
ಹೇರಳವಾಗಿ ತೋರಿದಾಗ ಸಾಮಾಜಿಕರ ಮನಸ್ಸಿನ ಮೇಲೆ ಗ್ರಂಥಕರ್ತರು ಉದ್ದೇಶಿಸಿದ 
ಸತ್ಫರಿಣಾಮ ಕಾಸಿನಷ್ಟಾದರೂ ಆಗುವುದು ಅಸಂಭವ. ಈ ಆಚಾರ ನಿಷ್ಠೆಗೆ ಪರಮಾದರ್ಶ 
ಸಿಗುವುದು ಅಶೋಕ ಚಕ್ರವರ್ತಿಯ ಜೀವನದಲ್ಲಿ. ಡಾ.ಎಚ್‌.ಕೆ.ರಂಗನಾಥರ “ರಕ್ಷತಾ” 
ಎ೦ಬ ನಾಟಕದ ಭಾಗವನ್ನಿಲ್ಲಿ ಅವಲೋಕಿಸೋಣ. ಈ ನಾಟಕದಲ್ಲಿ ಬರುವ ಅಶೋಕ 
ಬುದ್ಧನಲ್ಲ; ಆದರ್ಶ ಆಚಾರಶೀಲನಲ್ಲ. ವ್ಯಾಮೋಹಬದ್ಧನಾದ ಸಾಮಾನ್ಯ ಸಂಸಾರಿ 
ಅಶೋಕ, ಅಪ್ರಬುದ್ಧ ಅಶೋಕ! 


ತಾನು ತನ್ನದು ತನ್ನ ಸೂನು ಸತಿಯರೆಂಬ ಹೀನಾಭಿಮಾನವುಳ್ಳ ಅಶೋಕ, 
ಅಸಾರ್ಥಕನಾಮನಾದ ಅಶೋಕ-ಇಂದಿನ ಶೋಕಹತ ಭಾರತೀಯರ ಪ್ರತೀಕವಾಗಿದ್ದಾನೆ. 
ನ್ಯಾಯನೈಷ್ಠುರ್ಯದ ಹೆಸರಿನಲ್ಲಿ ನಿರಪರಾಧಿಯಾದ ಜ್ಯೇಷ್ಠ ಪುತ್ರ ಕುನಾಲನನ್ನು ದಮಿಸುವ, 
ದಂಡಿಸುವ ನಿರ್ಲಜ್ಜ ಅಶೋಕ. ಅಲ್ಲದೆ ಗ೦ಡು ಜಾತಿಯ ಮೇಲೆ ಸೇಡು ತೀರಿಸಿಕೊಳ್ಳ 
ಹೊರಟಂತಿರುವ ವಿಷಕನ್ಯೆ ರಕ್ಷತೆ ಅವನ ಸೌಂದರ್ಯ ಪೀಪಾಸೆಯನ್ನು ತೀರಿಸುವ 
ಕಿರಿಯರಾಣಿ. ಧನ-ದೌಲತ್ತು ಐಷಾರಾಮಗಳು ಯಾರ ಕಣ್ಣನ್ನೂ ಕತ್ತಲಿಸುವುವು. ಆದರೆ 
ಭಾರತದ ಉಷ್ಣಹವಾಮಾನದಲ್ಲಿ ಹುಟ್ಟ ಬೆಳೆದ ಶರೀರ ಮನಸ್ಸುಗಳಿಗೆ ಬೇರೆ ದೇಶದವರಿಗಿ೦ತ 
ಕಡಿಮೆ ಪ್ರಮಾಣದ ಸುಖದ ಅಮಲೇ ಸಾಕಾಗುತ್ತದೆ ಮದಕವಿಯಲು, ಇದನ್ನರಿತೇ 
ಬುದ್ಧನು- 

`ಆಶಾಹಿ ಪರಮಂ ದುಃಖಂ ನಿರಾಶಾ ಪರಮಂಸುಖಂ' ಎ೦ದು ಉದ್ಗರಿಸಿದನು. 
ಈ ನಿರಾಶಾವಾದದ ಪ್ರತಿಪಾದನೆಯನ್ನು ಪಾಶ್ಚಾತ್ಯ ವಿದ್ವಾಂಸರೂ ಆಧುನಿಕ ಭಾರತೀಯ 
ವಿದ್ವದ್ರತ್ನರನೇಕರೂ ಬಲವಾಗಿ ಖಂಡಿಸಿದ್ದುಂಟು. ಆಧುನಿಕ ಸಾಹಿತಿಗಳಲ್ಲನೇಕರು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೭೫ * 


ನಿರಾಶಾವಾದಿ ಎನ್ನಿಸಿಕೊಳ್ಳುವುದು ನಾಚಿಕೆಗೇಡು ಎ೦ದು ತಿಳಿಯುತ್ತಾರೆ. ಬುದ್ಧನೂ, 
ಔಪನಿಷಧಿಕ ತತ್ವಜ್ಞಾನಿಗಳೂ, ಗೀತೆಯೂ ಅನಾಸಕ್ತಿಯನ್ನು, ಅಸ೦ಂಗವನ್ನು ಪದೇ ಪದೇ 
ಬೋಧಿಸಿದ್ದು ಹಾಗೂ ದಾಸರೂ ಶಿವಶರಣರೂ ಐಹಿಕ ಜೀವನದ ಬಗ್ಗೆ ಸಾಕಷ್ಟು 
ವೈರಾಗ್ಯವನ್ನೂ ಪ್ರಚುರ ಮಾಡಿದ್ದು ಭಾರತೀಯ ಸಮಾಜದ ಸಾಮೂಹಿಕ 
ಕಾರ್ಯದಕ್ಷತೆಯನ್ನು ಪೋಷಿಸಿದೆಯಲ್ಲದೆ ಶೋಷಿಸಿಲ್ಲ ಎ೦ಬುದು ಅನುಭವಸಿದ್ಧ. 
ಸಾಮೂಹಿಕ ಸಹಕಾರವಿಲ್ಲದೆ ಭಾರತವು ಇತಿಹಾಸ ಕಾಲದಲ್ಲಿ ಪದೇ ಪದೇ ಪರದೇಶಿಯರ 
ದಾಸ್ಯಕ್ಕೆ ಆಳಾಗಿ ಬಾಳಬೇಕಾಗಿ ಬ೦ದುದು ಜನತೆಯ ನಿರಾಶಾಬುದ್ಧಿಯಿ೦ದಲ್ಲ-ಇಲ್ಲಿದ್ದ 
ಛಪ್ಪನ್ನೈವತ್ತಾರು "ಸಮ್ರಾಟರು' ಜನತೆಯನ್ನು ಶೋಷಿಸಿ, ಐಷಾರಾಮದಲ್ಲಿ ಬಿದ್ದು ಪರಸ್ಪರ 
ಅಸೂಯೆಯಿಂದ ಅ೦ತಃಕಲಹದಲ್ಲಿ ಆಸಕ್ತರಾದುದರಿಂದ, ಅವರಿಗೆ ಈ ವೈರಾಗ್ಯಬೋಧೆ 
ತಾಗದುದರಿ೦ದ, ತಟ್ಟದುದರಿ೦ದ; ಅವರಲ್ಲೇ ರಾಜಕೀಯ ಪಭುತ್ವ ಪರಿಸೀಮಿತವಾಗಿರುವ 
ಕಾಲಧರ್ಮಕ್ಕೆ ಜನ ತಲೆಬಾಗಿ ಕುಳಿತುದರಿ೦ದ. ಪಾಶ್ಚಾತ್ಯ ಪುಸ್ತಕಗಳನ್ನೋದಿ ಆಶಾವಾದದ 
ಹೆಸರೆತ್ತಿ (ಅದೇ ಉಸಿರಿನಲ್ಲಿ ಕೆಲವರು ಗೀತೆಯ ಅಸ೦ಗನೀತಿಯನ್ನೂ ಹೊಗಳಿ!) 
ದೇಶೀಯ ಸತ್ವದ ಅತ್ಯ೦ತ ಅಮೂಲ್ಕಾಂಶವಾದ ಅಸ೦ಗಯೋಗವನ್ನು ನಿಂದಿಸುವುದು 
ಆತ್ಮ ಘಾತಕ. ವ್ಯಕ್ತಿಸ್ವಾರ್ಥವು ಮಾನವ ಸಮಾಜಕ್ಕೆ ಸಹಜವೆಂಬುದು ನಿಜವಾದರೂ 
ಅದರಿಂದ ಬಹುಬೇಗ ಅಸಾಮಾಜಿಕ ನಡತೆಗಿಳಿಯುವ ದೌರ್ಬಲ್ಯವು ಉಷ್ಣಹವಾಮಾನದ 
ಮಾನವರ ಮನೋಧರ್ಮಕ್ಕೆ ವಿಶಿಷ್ಟ ಆದುದರಿಂದ ಸಮಸ್ಥಿತಿಯ ಸಾಮಾಜಿಕ ಲೋಕಾಸಕ್ತಿ 
ನಮ್ಮ ಜನರಲ್ಲೂ ಜನನಾಯಕರಲ್ಲೂ ಜನಸೇವಕರಲ್ಲೂ ಸತ್ವಸ್ಥವಾಗಿ ನೆಲೆ ನಿಂತು 
ಅವರಿಂದ ಲೋಕಕಲ್ಯಾಣ ಕಾರ್ಯಗಳು ನಡೆಯಬೇಕಾದರೆ, ಅವರಲ್ಲಿ ಕೌಟುಂಬಿಕ 
ಸ್ವಾರ್ಥದ ಅತಿರೇಕ ಕಡಿಮೆಯಾಗುವುದು ಅತ್ಯವಶ್ಯಕ. ಈ ಸಮಾಜ ಹಿತಚಿ೦ತನದ 
ದೂರದೃಷ್ಟಿಯಿ೦ಂದಲೇ ಪರಲೋಕ, ಪರೋಪಕಾರ, ತ್ಯಾಗ, ಸೇವೆ, ಪುಣ್ಯಾರ್ಜನೆ, ದಾನ, 
ತಪ, ಯಜ್ಞ, ತೀರ್ಥಯಾತ್ರೆ ಮುಂತಾದ ನಾನಾ ಆಚಾರಗಳ ಮೂಲಕ ವ್ಯಕ್ತಿಯು 
ಪಾಶವ ಸ್ವಾರ್ಥದ ಮುದ್ದೆಯಾಗುವುದನ್ನು ತಡೆದು, ಅವನನ್ನು 'ಯತಿ'ಯನ್ನಾಗಿ, 
ವ್ರತಿಯನ್ನಾಗಿ, ಸಂಯಮಿಯನ್ನಾಗಿ, ಶಾ೦ತನನ್ನಾಗಿ, ದಾ೦ತನನ್ನಾಗಿ, ಉಪರತನನ್ನಾಗಿ, 
ತಿತಿಕುವನ್ನಾಗಿ ಮಾಡಲು ಭಾರತದ ಧರ್ಮಪುರುಷ ಪುಂಗವರು ಪುಯತ್ನಿಸಿದರು. 
ಶುದ್ಧರೂ ಬುದ್ಧರೂ ಆದ ಸಮಾಜ ಸೇವಕರೆಂದರೆ ನಮ್ಮ ದೇಶದಲ್ಲಿ 
ವಿವೇಕಾನಂದರಂಥವರು-ಸನ್ಯಾಸಿಗಳು! ಕಾಮ್ಯಕರ್ಮವನ್ನು ಬಿಟ್ಟು ವೈಯಕ್ತಿಕ 
ಸುಖಲೋಭವನ್ನು ತ್ಯಜಿಸಿ, ನಿಷ್ಕಾಮ ಧರ್ಮವನ್ನು ಹಿಡಿದ ಧರ್ಮವೀರರೇ ನಮ್ಮ 
ನಿಜವಾದ ನಾಯಕರು! ಗಾಂಧಿಯವರು ಇಂದಿನ ಯುಗದಲ್ಲಿ ಅಂಥ ಅತ್ಯುಚ್ಛ ಸಮಾಜಸೇವೆ 
ಮಾಡಿದ ಸಾಧುಗಳು, ಸ೦ತರು, ದಾಸರು, ಶರಣರು! ಸರ್ವೋದಯದಲ್ಲಿ ಆನಂದಿಸುವ 
ಮನದ ಮೈತ್ರಿ, ಕರುಣೆ, ಮುದಿತ, ಉಪೇಕ್ಷೆಗಳೇ ಆದರ್ಶ ಭಾರತೀಯನ ಗುಣಗಳು. 
ಅವನೇ ಗೀತೋಕ್ತಯೋಗಿ “ತಸ್ಮಾದ್ಯೋಗೀ ಭವಾರ್ಜುನ' ಎಂಬುದೇ ನಮ್ಮ ಸಂಸ್ಕೃತಿಯ 
ಪರಮೋಚ್ಛ ಸಂದೇಶ. 


* ೨೭೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕೆಲವೊಮ್ಮೆ ನಮ್ಮ ನಾಯಕರಿಂದು ಗೊಣಗುತ್ತಾರೆ- 


ಜನತೆಗೆ ಬುದ್ಧಿ ಯಿಲ್ಲ. ಜನಕೆಟ್ಟುಹೋಗಿದೆ' ಎಂದು ಮುಂತಾಗಿ ಆದರೆ 
ಗಾ೦ಧಿಯವರನ್ನು 'ಮಹಾತ್ಮ' ಎಂದು ಗುರುತಿಸಿದ್ದು ಜನತೆಯಲ್ಲದೆ ಭಾರತದ ವಿದ್ವದತ್ನರಲ್ಲ. 
ತಜ್ಞರಲ್ಲ. ಕಾಯದೆ ಪಂಡಿತರಲ್ಪ. ಎನೋಬಾ `ಬಾವೆಯವರೆದುರು ಬಾಗುವ ಗು 
ಅರ್ಥಶಾಸ್ತ್ರ ವಿಶಾರದರಲ್ಲ, ರಾಜ್ಯಧರ್ಮಪಂಡಿತರಲ್ಲ. ಅಡಿಗೆ ಮಾಡುವವನಿಗಿ೦ತ ಮಾಡಲು 
ಬರದ ಉಂಬಾತನೇ ಅಡಿಗೆಯ ರುಚಿಯನ್ನು ಹೇಳಲು ಅರ್ಹನಲ್ಲವೆ? ಹಾಗೆ ತಿಳಿಯದ 
ಜನರೇ “ತಿಳಿವಳಿಕೆ ಯಾರಿಗೆ ಚರ್ಜಾವಾಗ: ರಕ್ತಗತವಾಗಿದೆ. ಯಾರಿಗೆ ಕೇವಲ 
ವಾಗ್ಭೂಷಣವಾಗಿದೆ' ಎಂಬುದನ್ನು ಕ೦ಡು ಹಿಡಿಯುವ ಶಕ್ಕಿವ೦ಂತರು! ಅಂಥ ನಾಯಕರು 
ಹೇಳಿದರೆ ಮಾತ್ರ ನಮ್ಮ ಜನ ಕೇಳೀತು-ಅಂಥಿಂಥ ನಾಯಕರ ಮಾತುಗಳಿಗೆ ಅದು 
ಸೊಪ್ಪು ಹಾಕುವುದಿಲ್ಲ! ಈ ಮಾತು ವೇದದ ಕಾಲದಿಂದ ಇಂದಿನವರೆಗೂ ನಡೆದುಬಂದ 

ಸತ್ಯ! 
ಜಿ 


೨೭೭ * 


* ೨೭೮ 


೨೭೯ * 


ಹರಕೆ 


ಪ್ರಿಬಿ.ಎಚ್‌.ಶ್ರೀಧರ ಅವರು ಕವಿಗಳು, ವಿಮರ್ಶಕರು, ವಿಡ೦ಬನಕಾರರು, ವಿಚಾರಿಗಳು, 
ವಿವೇಕ ಪ್ರತಿಪಾದಕರು ಆಗಿದ್ದಾರೆ. ಇದು ಅವರ ವಿಶೇಷ. ಮನೆಯಿಂದ, ಶಿಕ್ಷಣದಿ೦ದ, 
ಹೆಚ್ಚಿನ ಓದಿನಿ೦ದ ಮತ್ತೆ ಮತ್ತೆ ಮಳ್ಳಿಸಿದ (801100 ಮನನದಿ೦ಂದ ಅವರು ಕೆಲವು 
ಕಷಾಯ, ರಸಾಯನ, ಯೋಗಕಲ್ಪನಗಳನ್ನು ಭಟ್ಟಿ ಇಳಿಸಿದ್ದಾರೆ. ಮೊನ್ನೆ ಮೊನ್ನೆ ಕಾವ್ಯದ 
ಭಾವ, ಅರ್ಥ, ಧ್ವನಿ, ಶಬ್ದ ಇವುಗಳ ಸಂಗ್ರಾಮವನ್ನು ಮುಗಿಸಿ, ಈಗ ಪುರುಷಾರ್ಥ 
ಯುದ್ಧಕ್ಕೆ ಸಜ್ಜಾಗಿ ನಿಂತಿದ್ದಾರೆ. ಕಾವ್ಯ ವಿಚಾರದಲ್ಲಿಯೂ ಇದರ ಎಳೆ ಇದ್ದೇ ಇತ್ತು. 
ಹಿ೦ದಿನ 'ಕಾವ್ಯಸೂತ್ರ'ಕ್ಕೆ ಇಂದಿನ "ಜ್ಞಾನಸೂತ್ರ' ಹುರಿ ಹಾಕಿಕೊಳ್ಳುತ್ತದೆ. ಅಲ್ಲಿ ವಿಚಾರ 
ಪ್ರವಾಹಗಳು ವರ್ಷಾಕಾಲದಂತಿದ್ದರೆ, ಇಲ್ಲಿಯದು ಶರತ್‌ಕಾಲದಂತೆ ಸ್ಪಲ್ಪ ತಿಳಿಗೊಂಡಿದೆ. 
ಇವರ ಪ್ರಕಾಶಕ ಸಂಪಾದಕ ಆಪ್ತ ಮಿತ್ರರು ಇವರ ವಿಚಾರಸಾಮರ್ಥ್ಯದಲ್ಲಿ ವಿಶ್ವಾಸ 
ಉಳ್ಳವರಾಗಿರದಿದ್ದರೆ, ಇಂಥ ಕೃತಿಯನ್ನು ಮುದ್ರಿಸುವುದಕ್ಕೆ ಮುಂದಾಗುತ್ತಿರಲಿಲ್ಲ. ಇಂತಹ 
ವೈಚಾರಿಕ ಕೃತಿಗಳು ಕನ್ನಡಕ್ಕೆ ಹೊಸವೇನಲ್ಲ. ಡಿ.ವಿ.ಜಿ; ಶ್ರೀನಿವಾಸ (ಲಕ್ಷ್ಮೀಪುರಂ); 
ಶ್ರೀಕಂಠಶಾಸ್ತ್ರಿ ಎಸ್‌.ಕೆ. ರಾಮಚಂದ್ರರಾವ್‌; ಎ೦.ವಿ.ಕೃಷ್ಣರಾವ್‌; ಜಿ.ಹನುಮ೦ತರಾವ್‌; 
ರಾಘವೇಂತ ಆಚಾರ್‌; ಜ.ಚ.ನಿ; ಶಂ.ಬಾ. ಜೋಶಿ. “ಎನ್‌. ಆರ್‌. ಕುಲಕರ್ಣಿ; ಡಾ| 
ಕಾರಂತ; ಶ್ರೀರಂಗ-ಇವರೇ ಮೊದಲಾದವರ ಗ್ರಂಥಗಳಲ್ಲಿ ಧರ್ಮಜಿಜ್ಞಾಸೆ, ತತ್ವ ಜಿಜ್ಞಾಸೆ 
ಮಾಡಿದ್ದಾಗಿದೆ. 'ಮಿ೦ಚಿನಬಳ್ಳಿ'ಯ ಅನೇಕ ಪ್ರಬ೦ಧಗಳಲ್ಲಿ ವಿಚಾರ ಪ್ರವಾಹವು ಹರಿಗಡಿಯದೆ 
ನಡೆದಿದೆ. ಇಂಥ ಗಂಥಗಳಿಗೆ ವಾಚಕರ ಸಂಖ್ಯೆ ಬಹಳ ಇರಲಿಕ್ಕಿಲ್ಲ. ಆದರೂ ವಿಚಾರಕರನ್ನು 
ಎದೆಗು೦ದಿಸುವಷ್ಟು ಕಡಿಮೆಯೂ ಇಲ್ಲ ಎಂದು ತೋರುತ್ತದೆ. ಆದರೂ ಪ್ರಕಾಶಕರು 
ಸ್ವಲ್ಪ ಸಾಹಸ ಮಾಡದೆ ಇಂಥ ಕಾರ್ಯ ಬೆಳಕು ಕಾಣಲಾರದು. 


ಪ್ರಕೃತೋಚಿತ ವಿಚಾರ ಮಂಥನದಲ್ಲಿ ಹೊಸ ಶಬ್ದ ಸಾಮಗಿಯನ್ನು ಬಳಕೆಗೆ 
ತರುವುದು, ಹಳೆಯದನ್ನೇ ತಿಕ್ಕಿ ಮಸೆದು ನವೀನ ಅಸ್ತವನ್ನಾ ಗಿ ಮಾಡುವುದು 
ಅನಿವಾರ್ಯವಾದದ್ದೇ. ಶ್ರೀಧರ ಆಹ ವರ್ತಮಾನ ಪತ್ರಿಕೆಗಳಲ್ಲಿ ರ್ತ ಲೇಖಕರು 
ಆಗಿ ಅನುಭವ ಗಳಿಸಿದ್ದರಿಂದ, ಸಂಸ್ಕೃತ ಸಾಹಿತ್ಯದಷ್ಟೇ ಕನ್ನಡ ಪ ಪ್ರಾಚೀನ ಸಾಹಿತ್ಯದಲ್ಲಿಯೂ 
ಅವರು ಪಳಗಿದವರಾಗಿದ್ದರಿ೦ದ, ಪಾಶ್ಚಾತ್ಯರ ವಿಚಾರಗಳನ್ನು ಭಾರತೀಯ ತತ್ವ ಪ್ರಣಾಲಿಗೂ 
ಭಾರತೀಯ ಸಾಂಸ್ಕೃತಿಕ ಸಂಪ್ರದಾಯದ ಸಂದಾಯವನ್ನು ಕನ್ನಡಕ್ಕೂ ಅವರು ಸಾಕಷ್ಟು 
ಅತ್ಮ ವಿಶ್ವಾಸದಿಂದ ನಿರ್ವಹಿಸುತ್ತಾರೆ. ಸದ್ಯದ ಪ್ರಬಂಧವು ಅವರ ಹಿ೦ದಿನ ಪ್ರಬ೦ಂಧಕ್ಕಿಂತಲೂ 
ಚಿಕ್ಕದೇ ಆಗಿದ್ದರೂ ಇದರ ವಾಸ್ತು ವಿನ್ಯಾಸವನ್ನು ಒಳ್ಳೆಯ ಮಾಟಾಗಿಯೇ ಮಾಡಿದ್ದಾರೆ. 


* ೨೮೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವ್ಯಾಸರ ವಿಚಾರ ಸೂತ್ರಗಳನ್ನು ಈ ಪ್ರಬ೦ಧದಲ್ಲಿ ಸಮಾಸಗೊಳಿಸಿ ಎಂದರೆ ಸಂಗ್ರಹವಾಗಿಯೆ 
ಲೇಖಕರು ವಿಂಗಡಿಸಿ, ಸ೦ಗಡಿಸಿ ತಿಳಿಯಪಡಿಸಿದ್ದಾರೆ. ಇದು ಕಷ್ಟದ ಕೆಲಸವೇ. ಈ 
ಪ್ರಬಂಧದ ವಿಷಯದಲ್ಲಿ ನನ್ನಿಂದ ಯಾವ ಬಗೆಯ ಅಭಿಪ್ರಾಯಬೇಕಾಗಿದೆ? ಎಂದು 
ಕೇಳಿದಾಗ-`ಪ್ರಕಟಿತ ಪ್ರಬ೦ಧವೇ ಚಿಕ್ಕದಾಯಿತು' ಎ೦ದು ಗೊಣಗುಟ್ಟಿದ ಪ್ರಕಾಶಕರಿಗೆ- 
ಅಭಿಪ್ರಾಯದ ಕ್ಷೇತ್ರದಲ್ಲಿ ಅವರ ಆಕಾಂಕ್ಷೆ ರೂಪಗೊಳ್ಳಲಾರದು ಎಂದು ಏಕೆ 
ಎನಿಸಲಿಲ್ಲವೋ? ಶ್ರೀ ಕೃಷ್ಣನು ಬಾಯಲ್ಲಿ ಬ್ರಹ್ಮಾಂಡವನ್ನು ಹಿಡಿಯಬಹುದು, ದೇವರಿಗೆ 
ಅದು ಸಣ್ಣ ತುತ್ತು ಆದರೆ ಅದನ್ನು ಯಶೋದೆ ತನ್ನ ಸಣ್ಣ ಕಣ್ಣಿನಿಂದ ಹೇಗೆ ಕಂಡಳೋ? 
ಬಾಯಿ ಏನೆಂದರೂ ದೊಡ್ಡದು; ಕಣ್ಣು ಎಷ್ಟೆಂದರೂ ಚಿಕ್ಕದು. ಆದರೆ ಹಾಗೆ ವರ್ಣಿಸುವುದು 
ಭಾಗವತಕಾರರ ಚಮತ್ಕಾರವಾಗಿದೆ. ಪ್ರಕಾಶಕರ ಕಣ್ಣಿಗೆ ಬ್ರಹ್ಮಾಂಡವೂ ಸಣ್ಣ ತುತ್ತು 
ಇರಲಿ. ಈ ಪ್ರಬ೦ಧದ ನಿಮಿತ್ತವಾಗಿ ಅದರಲ್ಲಿ ಪ್ರತಿಪಾದಿತವಾದ ನಾಲ್ಕೈದು ವಿಷಯಗಳ 
ಬಗ್ಗೆ ನನ್ನ ವಿಚಾರ ಸರಣಿಯನ್ನು ಹೇಳುತ್ತೇನೆ. ಅವರ ವಿವೇಕ ತಪ್ಪು, ನನ್ನ ವಿಚಾರ ಸರಿ 
ಎ೦ಬ ಅಭಿಪ್ರಾಯವಲ್ಲ. ಯಾವ ವಿಚಾರಕರೂ ಇಲ್ಲಿಯ ಕಬ್ಬಿಣದ ಕಡಲೆಯನ್ನು ತಮ್ಮ 
ದವಡೆಗೆ ಅಳವಡಿಸಿಕೊಳ್ಳುವಾಗ ತಮ್ಮ ತಮ್ಮ ಎಚ್ಚರದಿ೦ದಲೆ ಮೆಲುಕಾಡಿಸಬೇಕು. 
ಒಂದು ಸರಣಿಯಿಂದ ಇನ್ನೊಂದು ಸರಣಿಯನ್ನು ಹೊಂದಿಸಿ, ಬಿಡಿಸಿ ನೋಡಿಕೊಳ್ಳಬೇಕು 
ಎಂದೇ ಅರ್ಥ. 


ಶ್ರೀಧರರು ವ್ಯಾಸರ ಶ್ರೋಕಗಳನ್ನು ಆಯ್ದು. ಅದಕ್ಕೆ ಒಂದು ಮಾನದಂಡದ 
ರೂಪವನ್ನು ತಂದಿದ್ದಾರೆ. ಈ ಪ್ರಬ೦ಧವೆಂದರೆ ಬ್ರಹ್ಮಸೂತ್ರಕ್ಕೆ ಬರೆದ ಟೀಕು ಅಲ್ಲ. 
ಮಹಾಭಾರತದ ಧರ್ಮವಿಜ್ಞಾನ ಸೂತ್ರ ಇದು ಎಂದು ಶ್ರೀಧರರ ವಿಚಾರ ಸರಣಿ. 
ಅವರು, ವ್ಯಾಸರು ಶ್ರೀ ಕೃಷ್ಣನಿ೦ದಾಡಿಸಿದ ಭಗವದ್ಗೀತೆಗೂ ಹಿಗ್ಗಾಮುಗ್ಗಾ ಭಾಷ್ಯ ಬರೆಯುವ 
ಹವ್ಯಾಸ ಕಟ್ಟಿಕೊ೦ಡಿಲ್ಲ. ಸದ್ಯದ ಪ್ರಬಂಧವು ವ್ಯಾಸ ವಿಚಾರದ ಬೆಂಬಲದಿಂದ ಸೂತ್ರ 
ರೂಪಕ್ಕೆ ಇಳಿಸಲಾಗಿದೆ. ಇದು ಶ್ರೀಧರರು ಮಾಡಿದ ಕೌತುಕಾವಹ, ಅಭಿನಂದನೀಯ 
ಪೌರುಷ ಪ್ರಯತ್ನವೇ ಸರಿ. ಇಂಥ ಅಶ್ವಮೇಧದ ಕುದುರೆ ದಿಗ್ಬೇಶದಲ್ಲಿ ಒಂದು ವರ್ಷ 
ಅಡ್ಡಾಡಬೇಕು. ಯಾರು ಕಟ್ಟುತ್ತಾರೋ ಯಾರು ಬಿಚ್ಚುತ್ತಾರೋ ನೋಡಬೇಕು. ಈ 
ಪ್ರಬಂಧವು ವಿವೇಕಕ್ಕೆ ಆಮಂತ್ರಣ; ವಿಚಾರಕ್ಕೆ ಆಹ್ವಾನವಲ್ಲ. ಇಂದಿನ ಪ್ರಪ೦ಚದಲ್ಲಿ 
ಇಂಥ ವ್ಯವಸಾಯದಲ್ಲಿ ತೊಡಗಿದವರು ಹೆಚ್ಚಾಗಿ ಐರೋಪ್ಯರು ಮತ್ತು ಅಮೇರಿಕನ್ನರು. 
ಅವರು ಭಾರತೀಯ ತತ್ವಜ್ಞಾನವನ್ನು ತಮಗೆ ತೋಚಿದಂತೆ ಒಮ್ಮೊಮ್ಮೆ ಗೀಚಿ ಎಸೆಯುತ್ತಾರೆ. 
ಅಷ್ಟೇ ಏಕೆ, ಯಾವುದೇ ತಾತ್ವಿಕ ವಿಚಾರವನ್ನು ಹೇಗೆ ಸುಸಂಬದ್ಧವಾಗಿ ಮಾಡಬೇಕು 
ಎ೦ಬ ಜಿಜ್ಞಾಸೆಯನ್ನು ಹುಟ್ಟಿಸಿ, ಅಕಟೋ ವಿಕಟೋ ಹದಿನೆಂಟು ಹಾದಿಗಳನ್ನು 
ತೆರೆಯುತ್ತಾರೆ. ಅಂತೂ ಅವರಲ್ಲಿ ತತ್ವಜಿಜ್ಞಾಸೆ, ಒಂದು ವೈಚಾರಿಕ ಕ್ರೀಡೆ, ಚಾತುರ್ಯರ 
ಚದುರಂಗದಾಟ; ನಮ್ಮ ಕಡೆಗೆ ತತ್ವವಾದಗಳು ದಿಗ್ವಿಜಯದ ಸಂಭ್ರಮಗಳು! ದಾಸ್‌, 
ರಾಧಾಕೃಷ್ಣನ್‌ ಇವರ ಪರ್ವತಪ್ರಾಯ ಕೃತಿಗಳು ಅವರಿಗೆ ತಕ್ಕವುಗಳೇ. ಶ್ರೀ ಅರವಿಂದರ 
ದಿವ್ಯಜೀವನ ವಿಜ್ಞಾನ ಪ್ರಣಾಲಿಯು ತೀರ ನೂತನ ಕುರುಕ್ಷೇತ್ರ ನಮ್ಮಲ್ಲಿ ಅಂದರೆ 
ಕರ್ನಾಟಕದಲ್ಲಿ, ತಾತ್ವಿಕವಾದಗಳಿಗೆ ಕೊರತೆ ಇಲ್ಲ. ಒಂದೊಂದು ವಿಚಾರಕ್ಕೂ ಒಂದೊಂದು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೮೧ * 


ಮಠವಿದೆ. ಅನೇಕ ದಾಸರು, ಶರಣರು ಆಗಿ ಹೋಗಿದ್ದಾರೆ. ಕೊರತೆ ಯಾವುದಾದರೂ 
ಇದ್ದರೆ, ಅದು-ಸಜೀವ ಜಿಜ್ಞಾಸೆಯದು. ಜಿಜ್ಞಾಸೆ ಎಂಬುದು ವಿಚಾರ ವಿವೇಕದ ಆರೋಗ್ಯ. 
ಆದರೆ, ಸದ್ಯದ ಸಾಮಾಜಿಕ, ರಾಜಕೀಯ ಕ್ರಾಂತಿ, ಭ್ರಾಂತಿ, ಸ೦ಗ್ರಾಮದಲ್ಲಿ-ರುಟಿತಿ 
ಪ್ರತಿಕರ್ತವ್ಯಂ, ಪ್ರತಿವಕ್ತವ್ಯಂ ದೇಶೇ ವಿಜೀಗಿಷುಭಿಃ ಎ೦ಬ ಬಿರುದಿನ ವಾಕ್ಯ 
ಉದ್ದೀಪಕವಾಗಿರುವಂತೆ "ತೋರುತ್ತದೆ. ಸಾವಧಾನವಿಲ್ಲದೆ ವಿವೇಕವಿಲ್ಲ. ಅವಿಚಾರಿತ 
ರಮಣೀಯ ಯಾವುದು? ವಿಚಾರದ ಅಂತ್ಯದಲ್ಲಿ ವಿವೇಕದ ನೆಲೆಗೆ ಮುಟ್ಟುವುದು 
ಯಾವುದು) ಎಂಬುದನ್ನು ಪರಾಮರ್ಶಿಸಲು ತಕ್ಕಷ್ಟು ಸುಶಿಕ್ಷಣ ಬೇಕು. ಸದ್ಯದ 
ಪ್ರಬಂಧದ೦ಥ ಗ್ರಂಥಗಳನ್ನು ಕೊಳ್ಳುವವರಿಗಿ೦ತ ಓದುವವರು ಕಡಿಮೆ. ಆದರೂ, ನಿದ್ರೆ 
ಹೋದ ಸಮಾಜದಲ್ಲಿ ಗಸ್ತು ಹಾಕುವುದು ಸ್ವಯಂ ವಿಚಾರಕರ ಕರ್ತವ್ಯವೇ ಆಗಿದೆ. 
ಗ್ರಂಥಾಲಯಗಳಿಂದ, ಸರಕಾರದಿ೦ದ ಇಂಥ ಗ್ರಂಥ ಪ್ರಕಾಶಕರಿಗೂ ಲೇಖಕರಿಗೂ ಪುರಸ್ಕಾರ 
ಬೇಕೇ ಬೇಕು. 


ಕವಿಸಮಯಗಳಂತೆ ತಾತ್ಟಿಕಕಾದ ಸಮಯ ಪರಂಪರೆಯೂ ದಾಯಾದಿ ಕಲಹಕ್ಕೆ 
ಪ್ರೇರೇಪಿಸುತ್ತದೆ. ತಮ್ಮಮತವೇ ವಿಶ್ವಧರ್ಮ ಎ೦ಬ ಅಹಂಕಾರ ಪ್ರೇರಣೆ, ಹತ್ತುದಿಕ್ಕಿಗೂ 
ಇದೆ. ಸತ್‌, ಅಸತ್‌ ಖ್ಯಾತಿ ಇವುಗಳನ್ನು ವಿಂಗಡಿಸಬಲ್ಲ ವಿವೇಕಖ್ಯಾತಿ, ಪ್ರಜ್ಞೆಯ 
ತಪಸ್ಸಿಗೆ ಸಾಧ್ಯ. ತಾಪಕ್ಕೆ ಬಾಯ್ದ್ಬಿಟ್ಟಿವನ ತಪ ಹಾಳಾಯಿತು, ಅಷ್ಟೆ. ಅಹಂಕಾರದ ತಲೆಗೆ 
ಎಲ್ಲೂ ನಾಲ್ಕು ಪೆಟ್ಟು ಹೆಚ್ಚು ಪೆಟ್ಟು ಕೊಡುವವರು ವಿವೇಕಿಗಳೇ ಇರುತ್ತಾರೆ ಎಂದೇನೂ 
ಅಲ್ಲ. "ಸಜೀವತಿ ಮನೋಯಸ್ಕ ಮನನೇನೋಪಜೀವತಿ.' ಮತಬ್ರಾಂತಿಯಿ೦ಂದ ಆತ್ಮ 
ಜಿಜ್ಞಾಸೆ ದಿಗ್ಲೇಡಾಗುವುದು ಅಥವಾ ಅಜ್ಞಾತವಾಸವಾಗುವುದು. ಧೀರನಿಗಲ್ಲದೆ ಕೈವಲ್ಯದ 
ಹಾದಿ ಬೇರೆಯವರಿಗೆ ಹಿಡಿಸದು. ಲೋಕ ಸಂಗ್ರಹಕ್ಕಾಗಿ ವಿಚಾರ ವಿವೇಕ ಅಳವಡಿಸುವುದು 
ಅವತಾರಿಯ ಕಾರ್ಯವೆಂದೇ ಹೇಳಬಹುದು. ಲೋಕಾರಾಧನೆ, ಲೋಕಸಂಗ್ರಹ, ಸಕಲ 
ಜೀವದಯೆ ಇತ್ಯಾದಿಗಳಿಗೆ ಮುಂದಾದವರು ವೈಚಾರಿಕ ಸ್ಪರ್ಗಕ್ಕೆ ಎರವಾಗಬೇಕಾಗಿದೆ. 
ನೆಲದಮೇಲೆ ಬದುಕಬೇಕಾಗಿದ್ದುದು ಅನಿವಾರ್ಯವೆ. ಸಾಯುವುದು ಎಂಥವರಿಗೂ 
ತಪ್ಪಿಲ್ಲ. ತಾತ್ಮಿಕಗ್ರಂಥಗಳು ಪ್ರದರ್ಶನಾಲಯದ ವಸ್ತುಗಳಾಗುತ್ತವೆ. ಆದರೆ, ಇಷ್ಟರಿಂದ 
ವಏಚಾರವಿವೇಕದ ಹಾದಿಯನ್ನು ಬಿಡಬೇಕೆಂದು ಅರ್ಥವಲ್ಲ. “ಮನಸ್ಸಿಗೂ, ವಾಕ್ಕಿಗೂ 
ಅಳವಡದು ತತ್ವವಿವೇಕ' ಎಂದು ಹಿ೦ಜರಿಯಲಾಗುವುದೆ? ತರ್ಕವಿಲ್ಲದೆ ವಿಚಾರಕ್ಕೆ 
ಮನ್ನಣೆಯಿಲ್ಲ, ತರ್ಕ ವಿಚಾರಕ್ಕೆ ಒಪ್ಪಿಗೆ ಇಲ್ಲ. ಒಬ್ಬೊಬ್ಬ ಮತೀಯರಿಗೆ ತಮ್ಮ ತಮ್ಮದೇ 
ಪ್ರಮಾಣಪದ್ಧತಿ. ತನ್ನದು ತಕ್ಕ ಇನ್ನೊ! ಬ್ಬರದು ಕುತರ್ಕ ಎ೦ಬ ಬುದ್ಧಿ. “ಪರಮಾತ್ಮನ 
ಪರಮಾರ್ಧದ "'ಪರಮತ್ತವನ್ನು ಗ್ರಹಿಸಿದ ಮೇಲೆ ಮಿಕ್ಕ ಮೌಲ್ಯಗಳ ತಾರತಮ್ಯ ವಿವೇಕವನ್ನು 
ತರ್ಕಶುದ್ಧವಾಗಿಮಾಡಲು ಸುಲಭವಾಗುತ್ತದೆ.” ಈ ಸೌಲಭ್ಯ ಅತ್ಯಂತ ಡು ಜಟ ಕಡ್‌ 
ವಿಚಾರಧೀರರಿಗೆ ಇಲ್ಲಿಯೇ ಆಹ್ವಾನ. 


(ಪುಟ ೨೫೧) “ಆರ್ತ, ಜಿಜ್ಞಾಸು, ಅರ್ಥಾರ್ಥಿ ಮತ್ತು ಜ್ಞಾನಿ ಎಂಬ ನಾಲ್ಕು 
ವರ್ಗಗಳ ದೇವೋಪಾಸಕರಿರುವುದು ವ್ಯಾಸೋಕ್ತ.” ಇದು ಮಹಾಭಾರತದೊಳಗಿನ ಉಕ್ತಿ 


* ೨೮೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಏನೋ ಅಹುದು. ಆದರೆ ಇದು ಭಗವಾನ್‌ ಶ್ರೀಕೃಷ್ಣನ ಉಕ್ತಿಯಾಗಿದೆ. ಷೇಕ್ಸ್‌ಪಿಯರನ 
ನಾಟಕಗಳಲ್ಲಿ ಬರುವ ಉಕ್ತಿಗೆ-ಷೇಕ್ಸ್‌ಪಿಯರ ಸಾಮಾನ್ಯ ಕಾರಣ ಮತ್ತು ಆ ಉಕ್ತಿ 
ಆಡುವ ಪಾತ್ರ ವಿಶೇಷ ಕಾರಣ. ವ್ಯಾಸರ ಅವತಾರಿಕ ವಿಶೇಷಕ್ಕೂ ಶ್ರೀಕೃಷ್ಣನ ಅವತಾರಿಕ 
ವೈಶಿಷ್ಟ್ಯಕ್ಕೂ ಭೇದವಿದೆ. ಮೇಲಿನ ಉಕ್ತಿಯಲ್ಲಿ ಬರುವ ಜ್ಞಾನಿ ಭಕ್ತನಾದ ಕರ್ಮಯೋಗಿ. 
ಜ್ಞಾನೀತು ಆತ್ಮೆ ಕೈವ ಮೇಮತಂ' ಈ ಒಂದು ಅರ್ಥಕ್ಕಾಗಿ ಗೀತೆಯನ್ನೇ ಮಥನಿಸಬೇಕಾದೀತು. 
`ಅಧಿಯಜ್ಞ ಅಧಿದೈವಗಳು ಅಧ್ಯಾತ್ಮದ ಅಪರಾವತಾರಗಳು.' ಇದು ವಏಚಾರಾರ್ಹವಾಗಿದೆ. 
ಆಧ್ಯಾತ್ಮವೆಂದರೆ-ಸ್ವಭಾವ; ಅಧಿದೈವವೆಂದರೆ-ಪುರುಷ; ಅಧಿಯಜ್ಯ-ಅಹಮೇವ-ಶೀಗಿದೆ 
ವಿಚಾರ ವಿನ್ಯಾಸ. ಭೌತಿಕ, ಆತ್ಮಿಕ, ದೈವಿಕ ಇವು ತಾಪಕ್ಕೆ ಈಡಾಗುವವು. ಅಧಿಯಜ್ಞ 
ಇದು ಕೇ೦ದ್ರಶಕ್ತಿ. ವಿದ್ಯೆಯಲ್ಲಿ ಅಧ್ಯಾತ್ಮವಿದ್ಯೆ ಏನೋ ಹೆಚ್ಚಿನದು. ಆದರೆ ಅಧಿಯಜ್ಞದ 
ಸ್ಥಾನ ಬೇರೆ ಭೂಮಿಕೆಯದು. ಹೀಗೆಯೇ ಧರ್ಮವು ಅರ್ಥ ಕಾಮಗಳಿಗಿಂತ ಹೆಚ್ಚಿನದು; 
ಸುಳ್ಳಲ್ಲ. ಆದರೆ, ಅರ್ಥ ಕಾಮಗಳಿಗೆ ಬಂಧಿಸುವ ಧರ್ಮಯಾವುದು? ಮುಕ್ತ ಭಕ್ತಿಗೆ 
ಸಂಬಂಧಿಸುವ ಧರ್ಮ ಯಾವುದು? ಇದು ರಣಾಂಗಣ ಕೇ೦ದವಾಗಿದೆ. ಪಂಚವಿಧ 
ಪುರುಷಾರ್ಥದಿ೦ಂದ ಈ ಸಂಬ೦ಧವಿಚಾರ ಮಾಡಬೇಕಾದೀತು! 


`ಸಾಂಖ್ಯಯೋಗೌ ಪೃಥಕ್‌ ಬಾಲಾಃಪ್ರವದಂತಿ' "ಏಕ೦ ಸಾ೦ಖ್ಯಂಚ ಯೋಗಂಚ.' 
ಪಂಡಿತಾಃ ಸಮದರ್ಶಿನಾಃ' "ಸಮತ್ವಂ ಯೋಗಮುಚ್ಕತೇ' "ಯೋಗಃ ಕರ್ಮಸು ಕೌಶಲಂ' 
`ಸಾಂಖ್ಯಂ ಜ್ಞಾನಂ' `ಸಿದ್ಧಾನಾ೦ ಕಪಿಲೋ ಮುನಿಃ ಈ ಉಕ್ತಿಗಳ ಅನುಸಂಧಾನ 
ಪೂರ್ವಕವಾಗಿ ಷಷ್ಟಿತಂತ್ರಾದಿ ಮಾರ್ಗದ ವಿಚಾರ ಮಾಡಿದರೆ, ತತ್ವ ವಿವೇಕದಲ್ಲಿ 
ಸಂಖ್ಯಾಯೋಗದ ಕೆಲಸ ಇನ್ನೂ ಮುಗಿದಿಲ್ಲ ಎಂದೇ ಹೇಳಬೇಕಾಗುತ್ತದೆ. ವಿಶ್ವಕ್ರಿಯೆಯಲ್ಲಿ 
ಸಂಖ್ಯೆ ವ್ಯವಸ್ಥಾಪಕ ಧರ್ಕವಾಗುತ್ತದೆ; ಗುಣದಲ್ಲಿ ಒಂದು ಗುಣ ಎನಿಸುವುದಿಲ್ಲ. ದ್ರವ್ಯಾದಿ 
ವಿಚಾರಕ್ಕೆ ಪದಾರ್ಥ-ವಿವೇಕವು ಮೂಲ. ಅಲ್ಲಿ ಸಮ್ಯಕ್‌ ಸಂಖ್ಯಾಮಾನವು ಮಹತ್ವದ್ದು. 

ಇವೇ ಮೊದಲಾದ ವಿಚಾರ ವಿವೇಕಮಾರ್ಗಕ್ಕೆ ಮತ್ತೆ ಪ್ರಚೋದಿಸಿತು ಈ ಪ್ರಬಂಧ. 
ಬರಿಯ ಹುಡುಗಾಟದಿ೦ದ ಇಂಥ ಪ್ರಬ೦ಧ ಬರೆಯಲಾಗುವುದಿಲ್ಲ. ಮತ್ತೆ ಇದೇ 
ಹಾದಿಯಲ್ಲಿ ಹೆಚ್ಚಿನ ಪ್ರಬ೦ಧಗಳನ್ನು ಬರೆಯುವ ಶಕ್ತಿ, ಆಯುಷ್ಯ, ಆರೋಗ್ಯ, ಸಂಪತ್‌, 
ಭಾಗ್ಯಗಳನ್ನು ಗ್ರಂಥ ಕರ್ತರ ದೈವ ಅವರಿಗೆ ಕರುಣಿಸಲಿ. 

ಶ್ರೀಮಾತಾ 


ಸಾಧನಕೇರಿ, ಧಾರವಾಡ-೧ ದ.ರಾ.ಬೇಂದ್ರೆ 


(1) [12118-58111೩ 


1118170 8೦110 (110091 (70 0001 ““17(47(ಸ-507೫ 47 
7 81111010೩1. 0.11. 511161೩7, ೩76 18170 00೦1 1೮17 111000. 
1111[2105500 ]/ 10 ೦70೦]010006180 ೦೦110115 ೩೧6 (70 70೦%7- 
೦೯01 0೦00100 10500181100 08 1706010 15851017 ೩೧0 
`)/050011 1100811. 17 (70 111(70000101)7 00೩/0107 (110 001- 
[080 ೦8115 0001 185 0೦೦0 ೫7011 10500100. 111 10 01೩0- 
10 ೦1: 070 60101001110 ೦8 11061011 (700811, 10 185 
11613(1)7 ೦೦೪೦೦೮ (70 111510/)7 ೦೯/0510 81110500077 1017 
'1011105 1100005 (0 3011078116 7155011 ೩76 10810೩ ಔ051- 
111505. 


110 1೩5 118[111)7 518106 17೩! 1110 ಔ0/105111185 17 10- 
61811 21111050007 ೩7೮ ೦೦17010111011181)7 0 ೦೩೦0 ೩೧6 (10) 
18170 10 00 1111081೩106, 17 007 ೦11111781100 15 10 50177110. 
0 0೦1 15 111 ೦7 10707711008 ೩/76 ೪7150017. 1! 15 ೩೫೫ 
111101118011/ 177೩075 80160 (0 81111050007 ೫1೮ 10 170 00- 
601518161118 01 0010010. 111000 11೫1111 00 500/1 1೦7 (30 
೮100111138 1111705 17 ೦೪ 5001007. 


11. 1.೧. 10/1001 
1.1.01... 


೨೮೩ * 


* ೨೮೪ 


೨೮೫ * 


ಅರಿಕೆ 


ಸ್ವಾತಂತ್ರ್ಯವೆಂದರೆ ಹಕ್ಕು, ಹಕ್ಕೆಂದರೆ ಅಧಿಕಾರ, ಅಧಿಕಾರವೆಂದರೆ ಶಕ್ತಿ ಬಹಳ 
ಸಲ ಅಸುರರಿಂದ ಸೋಲನ್ನ ನುಭವಿಸಿದ ಸುರರು ತಮ್ಮ ಶಕ್ತಿಗಳನ್ನು ಎಭಾಗಿಸಿ ಅದನ್ನು 
ತಮ್ಮಲ್ಲಿಯ ಒಬ್ಬನಾದ ಇಂದ್ರನಿಗೆ ಕೊಟ್ಟು ಅವನ ನಾಯಕತ್ವದಲ್ಲಿ ಯುದ್ಧಮಾಡಿ. 
ಅಸುರರನ್ನು ಗೆದ್ದರು ಎ೦ಬ ವೈದಿಕ ಕತೆಯು ನಮ್ಮ ರಾಜಕೀಯವೆಂಬ ಸರ್ವ ವ್ಯವಹಾರ 
ವ್ಯಾಪಕವಾದ ಸಂಸ್ಥೆಯ ಯೋಜನೆಗೆ ಒಂದು ಮಹಾಪಾಠ. ಹಲವು ವ್ಯಕ್ತಿಗಳು ಅ೦ಶತಃ 
ತಮ್ಮ ಹಕ್ಕುಗಳನ್ನು ಬಿಟ್ಟು ಕೊಟ್ಟಾಗ ಅವುಗಳಿ೦ದ ಸುಸಜ್ಜಿತವಾದ ಒಂದು ವ್ಯಕ್ತಿಯು 
ಪ್ರಜಾಸಮಷ್ಟಿಗೆ ಸಮಾನವಾದ ಭೌತಿಕ ಆರ್ಥಿಕ ಕ್ಷೇತ್ರಗಳಲ್ಲಿ ನ್ಯಾಯವಾದ ಲಾಭ 
ದೊರಕುವಂತೆ ಮಾಡಬಲ್ಲದೆಂಬುದೇ ಪ್ರಶಾಸನ, ಸರಕಾರ, ರಾಜಶಕ್ತಿ 
ಎ೦ಬುದನ್ನಿಟ್ಟುಕೊಳ್ಳುವದರ ಅರ್ಥ. ಅಂಥ ಪರಮಾಧಿಕಾರವುಳ್ಳ ಕಾರ್ಯಪಾಲಕ ವ್ಯಕ್ತಿಯು 
ಎಲ್ಲರಿಗಿ೦ತ ಹೆಚ್ಚು ಶ್ರೇಷ್ಠನಾಗಿರಬೇಕೆಂಬ ತತ್ವವನ್ನೂ ಅದೇ ಕತೆ ಹೇಳಿದೆ. ಶ್ರೇಷ್ಠನ 
ಆಯ್ಕೆಯೊಂದೇ ಪ್ರಜಾಪ್ರಭುತ್ಹದ ಮಹತ್ವದ ಸಾಧನೆ. 

ವ್ಯಕ್ತಿತ್ತ ಚಾರಿತ್ರ ಬುದ್ಧಿಮತ್ತೆಗಳಲ್ಲಿ ಶ್ರೇಷ್ಠನಾಗಿರುವವನೇ ನಿಜವಾಗಿ ಶ್ರೇಷ್ಠ ಅವುಗಳನ್ನು 
ಮಾನಸ ಶಾಸ್ತ್ರೀಯ ಪ್ರಯೋಗ. ವಿಜ್ಞಾನ ಪದ್ಧತಿಯ ಚಾರಿತ್ರಿಕ ವಿಶ್ಲೇಷಣದ ಮೂಲಕ 
ಅಳೆದರೆ ಮಾತ್ರ ಜನರಿಗೆ ವ್ಯಕ್ತಿಗಳ ಶ್ರೇಷ್ಠತೆ- -ಕೆನಿಷ್ಠತೆಗಳು ನಿಜವಾಗಿ ಗೊತ್ತಾಗುವುವು. 
ಬಾಹ್ಯ ವರ್ತನೆಯ ತಾತ್ಕಾಲಿಕ ನೋಟದಿಂದ ಅವುಗಳನ್ನು ಅ೦ದಾಜು ಮಾಡಿ ಬೆಲೆ 
ಕಟ್ಟುವ ಆಯ್ಕೆಯ ಅಥವಾ ನಿಯೋಜನದ ಅವೈಜ್ಞಾನಿಕತೆಯು ನಮ್ಮ ಪ್ರಜಾಪ್ರಭುತ್ವದ 
ಇಂದಿನ ಸೋಲಿನ ಪ್ರಧಾನ ಕಾರಣ. ತೋರಿಕೆಗೆ ಮರುಳಾಗುವ ಪ್ರಜಾಕೋಟಿಗಳು 
ಎ೦ದೂ ಪ್ರಬುದ್ಧ ಮತದಾರರಲ್ಲ; ಅವರ ಪ್ರಜಾಪ್ರಭುತ್ವ ಕೇವಲ ತೋರಿಕೆಯದು. 
ಅದರಿಂದಲೇ ನಮ್ಮ ಆರ್ಥಿಕ ಜೀವನವಿಂದು ನೀರಮೇಲಿನ ಗುಳ್ಳೆಯಂತಾಗಿದೆ. ಸದ್ಯದ 
ರಾಜಕೀಯ ಕಲಹಗಳು ಅಂಥ ತೋರಿಕೆಯನ್ನು ಎತ್ತಿ ತೋರಿಸುವ ಪ್ರತ್ಯಕ್ಷ ಸಾಕ್ಷಿಗಳು. 
ರಾಜಕೀಯ ಪ್ರತಿನಿಧಿತ್ವವಿಂದು ಖರ್ಚು ಮಾಡುವ ಶಕ್ತಿಯನ್ನೇ ಪ್ರಧಾನವಾಗಿ 
ಅವಲಂಬಿಸಿರುವುದು ಅಪಾತ್ರರ ಆಯ್ಕೆಗೆ ಕಾರಣ. ಅಪಾತ್ರರಿಗೆ ಅಧಿಕಾರ ದಾನ ಮಾಡಿದ 
ಮತದಾರರು ಅಪಾತ್ರರು. ಆದುದರಿಂದ ನಮ್ಮಲ್ಲಿಯ ಮತದಾರರಲ್ಲಿ ಅನೇಕರು 


ಮತದಾನಾಧಿಕಾರಕ್ಕೆ ಅರ್ಥಾತ್‌ ಪ್ರಜಾಪ್ರಭುತ್ವಕ್ಕೆ ಅನರ್ಹರು. 


ಮೇಲೆ ಹೇಳಿದ ಅಪ್ರಿಯ ಸತ್ಯವು ಗಣ್ಯನಿ೦ದ ಅಲಕ್ಷಿತವಾದರೆ ಕೆಲವೇ ವರ್ಷಗಳಲ್ಲಿ 
ಪರೋಕ್ಷವಾಗಿಯಾದರೂ ಭಾರತದ ವ್ಯವಹಾರದ ಮೂಲಗಳು ಪರರಾಷ್ಟದ(ಗಳ) 
ನು 


* ೨೮೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅಧೀನವಾಗುವುವು. ಇದು ಇಷ್ಟಾಪತ್ತಿಯಲ್ಲವಾದರೆ ಈಗಿನಿಂದಲೇ ನಮ್ಮ ಪ್ರತಿನಿಧಿಗಳ 
ಆಯ್ಕೆಯ ರೀತಿಗಳನ್ನು ಪೂರ್ಣ ಬದಲಾಯಿಸಬೇಕು. ಪ್ರತಿನಿಧಿಗಳ ಪದವನ್ನು ಬಯಸುವ 
ಅಭ್ಯರ್ಥಿಗಳಿಗೆ ತಕ್ಕ " ಪ್ರಶಿಕ್ಷಣ ವರ್ಗಗಳನ್ನು ತೆರೆಯಬೇಕು. ನಿವೃತ್ತ ಹೈಕೋರ್ಟು 
ನ್ಯಾಯಾಧೀಶರು ಪ್ರತಿರಾಜ್ಯದಲ್ಲೂ ಅವರ ಗುರುತ್ತವನ್ನು ಒಂದು ಮ ಜವಗಾತರಯೂ 
ವದಿಸುವ ವ್ಯವಸ್ಥೆ ಸ್ಛಯಾಗಬೇಕು. 


ಪ್ರತಿನಿಧಿಗಳ ಅಪ್ರಶಿಕ್ಷಣದ ದೆಸೆಯಿಂದಲೇ ಅವರಿಗೆ ತಕ್ಕ ಮಂತ್ರಿಗಳನ್ನು ಮುಖ್ಯಸ್ಥಾನಕ್ಕೆ 
ಆರಿಸುವ, ಆ ಮೂಲಕ ಆಡಳಿತ ನಿಯಮಾವಳಿಗಳನ್ನು ರಚಿಸುವ, ಆಡಳಿತಗಾರರನ್ನು 
ನಿಯಮಿಸಿಕೊಳ್ಳುವ ಮತ್ತು ಅವರಿ೦ದ ಪ್ರಜಾಹಿತ ಭಂಗವಾಗದಂತೆ ಎಚ್ಚರಿಕೆಯ ಕ್ರಮಗಳನ್ನು 
ತೆಗೆದುಕೊಳ್ಳುವ ಯೋಗ್ಯತೆಗೆ ಅನೇಕ ಕಡೆ ಬಹಳ ಕೊರತೆಯಾಗುವಂತಾಗಿದೆ. ಈ 
ಕೊರತೆಗಿಂತ ಹೆಚ್ಚಿನ ಹಾನಿ ಜನತೆಗೆ ಇನ್ನೊಂದಿಲ್ಲ. ಇದು ಸರ್ವಹಾನಿಗಳ ಮೂಲಕಾರಣ; 
ಸರ್ವಶತ್ರು. ಸೈತಾನ. ದೇಶದ ಒಳ ಹೊರಗಿನ ಕ್ಷೇಮಕ್ಕಿದು ಸದಾ ಕುಠಾರಪ್ರಾಯ. 
ಸ್ವರಾಜ್ಯ ಪದಕ್ಕೆ ಅರ್ಥವಿಲ್ಲದಂತೆ ಮಾಡಿದ್ದು ಇದೇ ಇನ್ನಾವುದೂ ಅಲ್ಲ. ರಾತ್ರಿ ಕಂಡ 
ಬಾವಿಗೆ ಹಗಲಿನಲ್ಲೇ ಹಾರಬಾರದೆಂದಿದ್ದರೆ ಮತದಾರರು ಇಂಥ ತರಬೇತು 1 ಕೇಂದ್ರಗಳಿಗಾಗಿ 
ಹಟ ಹಿಡಿಯಬೇಕು. ಪಕ್ಷಗಳ ಅಧಿಕಾರಿಗಳಿಗೆ ಕಟ್ಟು ನಿಟ್ಟಾಗಿ ತಿಳಿಸಿಬಿಡಬೇಕು. ಪ್ರಜೆಗಳ 
ಸಾರ್ವಜನಿಕ ಹಾನಿಗಳೆಲ್ಲವುಗಳಿಗೂ ಆಳುವ ಪಕ್ಷದ ಪ್ರತಿನಿಧಿಗಳೇ ಹೊಣೆಗಾರರು- 
ಎಂಬುದನ್ನು ಒಪ್ಪದ ಹುರಿಯಾಳಿಗೆ ಮತ ಹಾಕಬಾರದು. ವಚನಭಂಗ ಮಾಡಿದವರಿಗೂ 
ಮತ್ತೆ ಮತ್ತೆ ಮತ ಕೊಡುತ್ತ ಹೋಗುವ ಆತ್ಮಘಾತಕ ಪ್ರವೃತ್ತಿಯು ತ್ಯಾಜ್ಯ ನ್ಯಾಯವಾದುದನ್ನು 
ಸಮರ್ಥಿಸಲಾರದೆ ಕುಂಟು ನೆವ ಹೇಳುವ ಪ್ರತಿನಿಧಿಗಳನ್ನು ಮತ್ತೆ ಆಯುಜದು 
ಶತಭೋಳೇತನ. ಅಂಥ ಹುಂಬರ ಪ್ರಜಾಪ್ರಭುತ್ತವು ಅಂಚು ಹಃ ಭಂಡಾರ. 


ಅರ್‌ 

ಒ೦ದು ಗ್ರಾಮದ, ನಗರದ, ಜಿಲ್ಲೆಯ, ರಾಜ್ಯದ ಅಥವಾ ದೇಶದ ಸಾಮಾನ್ಯ 
ಯೋಗ್ಯತೆಯನ್ನು ತದಿತರರು ನಿರ್ಣಯಿಸುವುದು ಆಯಾ ಘಟಕದ ಜನರ, ಮು೦ದಾಳುಗಳ, 
ನಾಯಕರ, ಪರಮಾಧಿಕಾರಿಗಳ ಯೋಗ್ಯತೆಯ ಮೇಲಿನಿಂದ. ಇದು ಯಾವ “ಇಜಂ”ಇನ 
ಸರಕಾರದ ಅಂಕೆಯಲ್ಲಿ ಜನ ಬದುಕುತ್ತಿರುವಾಗಲೂ ಸತ್ಯ. ಚಾರಿತ್ರ, ವ್ಯಕ್ತಿತ್ವ ವಿದ್ವತ್ತೆ, 
ಚಾತುರ್ಯಗಳಲ್ಲಿ ಸರಾಸರಿಗಿ೦ತ ಮೇಲು ಮಟ್ಟದವರು ಪ್ರಾತಿನಿಧಿಕ ಉನ್ನತ ಸ್ಥಾನದಲ್ಲಿದ್ದರೆ 
ಅವರು ತಮ್ಮ ಘಟಕಕ್ಕಾಗಿ ಇತರ ಘಟಕಗಳ ಮುಂದಾಳುಗಳೊಡನೆ ವ್ಯವಹರಿಸುವಾಗ 
ನ್ಯಾಯವನ್ನು ಪಡೆಯುವಲ್ಲಿ ಸಮರ್ಥರಾಗುವರು. ಇದು ವ್ಯಾವಹಾರಿಕ ಮನಃ ಶಾಸ್ತ್ರ 
ರಾಜಟೇಯ: ಕ್ಷೇತ್ರದಲ್ಲಿ ನಾವಿ೦ದು ಇದನ್ನು ಹೆಚ್ಚಾಗಿ ಮರೆತಿದ್ದೇವೆ. ಯಜಮಾನನ 
ಯೋಗ್ಯತೆ ಆಳುಗಳನ್ನೂ ಸುಧಾರಿಸುತ್ತದೆ “ಎಂಬುದನ್ನು ಆಂತರಿಕ ಆಡಳಿತದಲ್ಲೂ 
1 ೫೫] ನಾಯಕನ ಯೋಗ್ಯತೆಗೆ ಅವನ ಆಡಳಿತವೇ ನಿಕಷ 

ನಮ್ಮ ದೇಶದ ಪ್ರಜಾಪ್ರಭುತ್ವವಿ೦ದು ಅವ್ಯವಸ್ಥಿತ ಆಡಳಿತಕ್ಕೆ ಹೆಸರಾಗಲು ನಾವು 
ಮಾಡುತ್ತ ಬ೦ದ ನಾಯಕರ ಆಯ್ಕೆಯಲ್ಲಿಯ ಮಹಾದೋಷವೇ ಕಾರಣ. ದೈನಂದಿನ 
ಆಡಳಿತದ ಅಸಡ್ಡಾಳತನವು ಯಾರಿಗಾದರೂ ಜುಗುಪ್ಲೆಯು೦ಟು ಮಾಡದಿರದು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೮೭ * 


ಆಡಳಿತದಲ್ಲಿ ನಿತ್ಯವೂ ಅಶಿಸ್ತನ್ನು ಬೆಳೆಯಿಸುತ್ತ ಬ೦ದು ಶಿಸ್ಥಿನ ಬಗ್ಗೆ ಉಪದೇಶಮಾಡುವ 
ನಾಯಕರನ್ನು ಉಳಿಸಿಕೊಂಡಿರುವುದು ಪ್ರಜಾಪರಾಧ, ಮಹಾಪಾಪ. ಪಾಪ 
ಮಾಡುತ್ತಿರುವವರು ಪುಣ್ಯ ಫಲವನ್ನು ಬಯಸಿ ಎಂದು ಕೃತಾರ್ಥರಾದಾರು? 
ಚುನಾವಣೆಯನ್ನು ದುಡ್ಡಿನ ವ್ಯಯದ ವ್ಯವಹಾರವಾಗಲು ಬಿಟ್ಟ ಮತದಾರಿಕೆ 
ಹೊಣೆಗೇಡಿತನದ್ದು. ಜಾತೀಯ ಗುಂಪುಗುಳಿತನವ೦ತೂ ಹೊಲಸು ನಾರುವಷ್ಟಾಗಿದೆ. 
ಅದು ಪವೇಶಿಸದ ಕ್ಷೇತ್ರವೊಂದೂ ಉಳಿದಿಲ್ಲ. 


ವಿದ್ಯಾವಂತ ತರುಣರಿಂದು ರಾಜ್ಯ ಶಾಸ್ತ್ರೀಯ, ಪ್ರಶಾಸನ ಶಾಸ್ತ್ರೀಯ ಮತ್ತು 
ಶಿಕ್ಷಣ ಶಾಸ್ತ್ರೀಯ ಸಮಸ್ಯೆ [ಗಳನ್ನು ತಾತ್ವಿಕವಾಗಿಯೂ ವ್ಯಾವಹಾರಿಕವಾಗಿಯೂ : ಗಂಭೀರವಾಗಿ 
ಪರ್ಯಾ ಲೋಚಿಸಬೇಕಾಗಿದೆ; (ನಮ್ಮ ಸಾಂಸ್ಕ್ಯ ತಿಕ ಪರಂಪರೆಗೆ ಹೊಂದುವ ಆಧುನಿಕತೆಯ 
ಮಾದರಿಗಳನ್ನು ರೂಪಿಸಲು ಮೂಲಭೂತ “ಚಾರ ಮಾಡಬೇಕು.) ಕಾಲೇಜಿನಲ್ಲಿ ತರ್ಕಶಾಸ್ತ್ರ 
ಓದುವವನಿಗೆ ನಮ್ಮ ತರ್ಕಶಾಸ್ತ್ರದ ಜ್ಞಾನ ಈಗ ಸಿಗುತ್ತಿಲ್ಲ. ತತ್ವಶಾಸ್ತ್ರ ಓದುವವನಿಗೆ 
ಭಾರತೀಯ ದರ್ಶನ ಜ್ಞಾನದ “ನ್ನಲೆ ಇರುವುದಿಲ್ಲ. ಭೌತ ವಿಜ್ಞಾನಾಭ್ಯಾಸಿಗೆ ನಮ್ಮ 
ಪರಮಾಣು ಸಿದ್ಧಾಂತದ ಆರವನ್ನು ಮಾಡಿಕೊಡಲಾಗುತ್ತಿಲ್ಲ ಗಣಿತಾಭ್ಯಾಸಿಗೆ ಭಾಸ್ಕರಾಚಾರರ 
ಗ್ರಂಥದ ಪರಿಚಯ ದೊರಕದು, ಗೂಟ ಶಾಸ್ತ್ರಾಧ್ಯಾಸಿಗೆ ನಮ್ಮ 'ಜ್ಯೋತಿಸತ್ತ ವಿವೇಕ 
ಗೊತ್ತಾಗಲು ಸಾಧ್ಯವಿಲ್ಲ. “ಇಂಡಾಲಜಿ” ಎಂದು 'ಪತ್ಯೇಕ ಜ್ಞಾನ "ವಿಭಾಗವನ್ನು ಕೆಲವು 
ವಿಶ್ವ ವಿದ್ಯಾಲಯಗಳು "ತೆರೆದದ್ದೂ ಸಂಸ್ಕ ಫೈವನ್ನು "ಮಿಸ್ತಳ” ಅಥವಾ ಚೌ ಚೌ. ಮಾಡಿ 
ಕಲೆಸುವುದೂ ತೀರ ಅಸ್ವಾಭಾವಿಕ. ಚಾರೀಯು 'ನಾಜನೀತಿ ಶಾಸ್ತ್ರದ ಅಲ್ಪಜ್ಞಾನ, ಅಜ್ಞಾನ 
ಮತ್ತು ಅಪಜ್ಜಾನ ರಾಜ್ಯ ಶಾಸ್ತ್ರಾಭ್ಯಾಸಿಗಿರುವ ಸ ಸಂನಿವೇಶವು ಅದರ ಅಭ್ಯಾಸ 
ಯೊಜನೆಯಲ್ಲಿರುವ ಮಹಾದೋಷ ಸಮಾಜಶಾಸ್ತ್ರಾಧ್ಯಾಸಿಗಿಲ್ಲಿ ಧರ್ಮಶಾಸ್ತ್ರಗಳ ಅಭ್ಯಾಸ 
ಏನ್ನೆಲೆ ದೊರಕದು. ಸಸ್ಯಶಾಸ್ತ್ರದಲ್ಲಿ ಭಾರತೀಯ ಸಸ್ಯ ಪರಿಚಯದ ಅವಕಾಶ ಅಲ್ಪ 
ಮತ್ತು ಅಸಮರ್ಪಕ. ಈ ಕರಣದಿಂದಲೇ ಯೂ 106 ಸ್ವತ೦ತ್ರವಿಚಾರ ನಮ್ಮ 
ಆಧುನಿಕ ಪಂಡಿತರಲ್ಲಿ ೨೦ ವರ್ಷಗಳಲ್ಲಿ ಎಲ್ಲೂ ಹೊಳೆಯದಂತಾಗಿದೆ. ಪರದಾಸ ದ 
ಪರಾಕಾಷ್ಠೆಗಿದು ಪರಮೋದಾಹರಣೆ. “ಯೂರೋಪಿಯನಿಜಮ್ಮಿ”ನ ಮುದ್ರಾಧಾರಣೆ 
ಅಥವಾ ಲಿಂಗಧಾರಣೆ ಚಿಕ್ಕಂದಿನಿ೦ದಲೇ ನಮ್ಮ ಶಾಲೆ ಕಾಲೇಜುಗಳಲ್ಲಿ ನಡೆಯುತ್ತಿರುವವರೆಗೆ 
ಅನನ್ಯ ಪ್ರತಿಭಾಸ್ಫುರಣ, ಸ್ವತಂತ್ರ ವಿಚಾರ, ಸಮನ್ವಿತ ಆಧುನಿಕತೆ ಯುವಕರಲ್ಲಿ 
ರೂಪಿತವಾಗದು. ವಿಕಾಸ, ಇತಿಹಾಸಗಳ ಕ್ರಮಗಳಿಗನುಗುಣವಾಗಿ ಪೂರ್ವಾಪರಗಳನ್ನು 
ಹೊಂದಿಸಿಕೊ೦ಡು ಭಾರತೀಯ ಜ್ಞಾನ ನದೀ ಪ್ರವಾಹ ಹರಿಯದಂತೆ ನೋಡಿಕೊಂಡ 
ಹಿರಿಯತನದ ಯೋಗ್ಯತೆಯು ನಮ್ಮ ಇತಿಹಾಸದಲ್ಲಿ ಡಾಮರಿನಿಂದ ಬರೆಯಲ್ಪಡದೆ 
ಇರಲಾರದು. ಸರ್‌.ಎಸ್‌. ರಾಧಾಕೃಷ್ಣರು ಸಮನ್ವಯದ ಬಗ್ಗೆ ಗ್ರಂಥಗಳನ್ನು ಬರೆದು 
ಬರೆದು ಮುದುಕರಾದರು. “ಸಮನ್ಹಯ” ಎಂಬ "ಪದವನ್ನೀ ಗ ಅನೇಕರು ಪಠಿಸಿದರೂ 
ಅದರ ಯೋಜನಾಬದ್ಧ ವ್ಯಾವಹಾರಿಕ ಪ್ರಯೋಗ ಯಾವ ಕ್ಷೇತ್ರದಲ್ಲೂ ಚೆನ್ನಾಗಿ 
ಆರ೦ಭವಾಗಿಲ್ಲ. ಭಾರತೀಯ ಮತದಾರನ ಮತಿಗೆ ಸಂಸ್ಕಾರದ ಸಮನ್ವಿತತೆ ದೊರಕಿಲ್ಲ; 
ಅವನನ್ನಿಂದು ನಾನಾ ಅಭಾರತೀಯ ವಿಧಾನಗಳ ಮೂಲಕ ದೇಶೀಯ ಸಾಂಸ್ಕೃತಿಕ 


* ೨೮೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬೇರುಗಳಿ೦ದ ವಿಂಗಡಿಸಿ ತಬ್ಬಲಿಯನ್ನಾಗಿ ಮಾಡಲಾಗುತ್ತಿದೆ. ಸಾಂಸ್ಕೃತಿಕ ಹನನವು 
ರಾಷ್ಟ್ರೀಯತೆಯೆಂಬ ಆತ್ಮದ ಕೊಲೆ. ಅರಾಷ್ಟ್ರೀಯತೆಯು ಅರಾಜಕತೆ, ಅಕ್ಷೇಮ, ಶೋಷಣ, 
ಅಶಾಂತಿಗಳ ಬೀಜ. 

ಪೂರ್ವ-ಅಪರ (ಪೌರಸ್ತ್ಯ-ಪಾಶ್ಚಾತ್ಯ) ವಿಚಾರಗಳ ಪ್ರಾರ೦ಭಿಕ ಪರಿಚಯ ಸಾಮಾನ್ಯ 
ಕನ್ನಡ ಮತದಾರ ವಿದ್ಯಾವಂತರಿಗೆ ಉಂಟಾಗಲು ಅಣುಮಾತ್ರ ಸಹಾಯವಾದರೂ 
ಆಗಲೆಂದು ಈ ಜ್ಞಾನಸೂತ್ರವನ್ನು ಬರೆಯಲಾಗಿದೆ. ಅವುಗಳಲ್ಲಿರುವ ಸಾಮ್ಯ-ವೈಷಮ್ಯಗಳ 
ಸ್ವರೂಪ ಓದುಗರಿಗೆ ಗೊತ್ತಾದರೆ ಸಾಕು ಎಂಬುದಿಲ್ಲಿ ಬರೆಹದ ಸಂಕಲ್ಪ. ವಿಚಾರ ವೈವಿಧ್ಯ 
ಒ೦ದು ಕಡೆ ಸಾಗುತ್ತಿರುವಾಗಲೇ ವಿಚಾರ ಸಾಮಶುತ್ಯ ಸಾಗುತ್ತಿರುವುದೂ ನಾಗರಿಕತೆಯ 
ಆರೋಗ್ಯ ಸಾಧನೆಗೆ ಅಗತ್ಯ. ಜೈನರ ಸಪ್ತಭಂಗಿ ನ್ಯಾಯದ ಸಮನ್ವಯ ದೃಷ್ಟಿಗಿ೦ತ ಚೆನ್ನಾಗಿ 
ಇನ್ನಾವ ಸಿದ್ಧಾಂತವೂ ಈ ಸಮನ್ವಯದ ಲೌಕಿಕ ಮನಃಪ್ರಣಾಲಿಯನ್ನು ಬಿಂಬಿಸದು. 
(ಜ್ಞಾನಗಳ ಕ್ರೋಢೀಕರಣ ತತ್ವಜ್ಞಾನದ ಒ೦ದು ದೊಡ್ಡ ಗುರಿ. ಅದ್ವೈತದ ಜ್ಞಾನ ಯೋಜನೆಯ 
ಅಸ್ಥಿಪಂಜರ ಈ ತತ್ವಕ್ಕೆ ಬುನಾದಿಯಾಗಿದೆ.) ಅದೇ ವ್ಯಾಸ ಸಮಾಸ. ಅಲೆಕ್ಸಿಸ್‌ ಕೆರೆಲ್‌ 
ಮಹಾಶಯನು ವಿಜ್ಞಾನ ಸಿದ್ಧಾಂತಗಳ ಕ್ರೋಢೀಕರಣದ ಬಗ್ಗೆ ಇದೇ ದೃಷ್ಟಿಯನ್ನು 
ರೂಪಿಸಲು ಸೂಚನೆ ಇತ್ತಿದ್ದಾನೆ. ವ್ಯಾಪಕವಾದ ವಾಸ್ತವಿಕ ಕಲ್ಪನಾ ಸೌಷ್ಠವದ ಚೌಕಟ್ಟನಲ್ಲಿ 
ಮಾನವರಿಗೆ ಶಾಸ್ತ್ರೀಯವಾಗಿ ಹಡುಚುಡೆ ಅಂಶಗಳನ್ನು ಜೋಡಿಸಿ ಜಗತ್ತಿನ 
ರೂಪರೇಖೆಗಳನ್ನ್‌ ಹೊಂದಿಸಿಕೊಳ್ಳದೆ ಯಾರೂ ಬೆಲೆಗಳ ನಿರ್ಣಯವನ್ನು 
ತೆಗೆದುಕೊಳ್ಳುವುದರಲ್ಲಿ ಸಮರ್ಪಕತೆಯನ್ನು ಸಾಧಿಸಿಕೊಳ್ಳಲಾರರು. ಈ ದಿಕ್ಕಿನಲ್ಲಿ ಮಾಡ 
ಹೋದ ಪ್ರಥಮ ಪ್ರಯತ್ನವಿದು ಎಂದು ಭಾವಿಸಿ ಸಹೃದಯತೆಯಿಂದ ಓದುಗರು 
ಸ್ವೀಕರಿಸಬೇಕೆಂದು ಲೇಖಕನ ನಮ್ರ ಪ್ರಾರ್ಥನೆ. ಗಂಥವನ್ನು ಮುದ್ರಿಸಿ ಪಕಾಶಿಸಿದವರ 
ಸದುದ್ದೇಶ ಸತ್‌ ಪ್ರಯತ್ನಗಳ ಬಗ್ಗೆ ಲೇಖಕರ ಖಣಿತ್ವ ್ವ ಚರಸ್ಥಾಯಿ. ಸದಭಿಪ್ರಾಯಗಳಿಂದ 
ಹರಸಿದ ಹಿರಿಯರಿಗೆ ನಮಸ್ಕಾರ. ಭಾರತದ ಸಂಸ್ಕೃತಿಯ ತಾಯಿಬೇರಾದ ಜ್ಞಾನಕೋಶಕ್ಕೆ 
ಸಮನ್ಹಿತ ವ್ಯಾಸರೇಖೆಯನ್ನೆಳೆದ ವ್ಯಾಸನಿಗೆ ನಿತ್ಯನಮನ. 

ಓಂ, ತತ್‌, ಸತ್‌! 
ಸಿದ್ಧಾಪುರ (ಉ.ಕ.) -ಬಿ.ಎಚ್‌. ಶ್ರೀಧರ 


೧೦-೧೨-೧೯೬೯ (ಪ್ರಾಚಾರ್ಯ ಮತ್ತು ಸಂಸ್ಕೃತ 
ಪ್ರಧಾನ ಪ್ರಾಧ್ಯಾಪಕ ಮಹಾತ್ಮಾಗಾಂಧಿ 
ಶತಾಬ್ಬಿ ಆರ್ಟ್ಸ್‌ ಕಾಲೇಜು) 


ಪರಿವಿಡಿ 


ಹರಕೆ 

0 111818-50೩ 
ಅರಿಕೆ 

ಪೀಠಿಕೆ 


ಸಿದ್ಧಾಂತಗಳ ಮೂಲ ಶೋಧ: 


ಉತ್ತಾನ ಉತ್ಸರ್ಗ, ಅಪವಿವೇಚನೆ, ಮಾನವ ಧರ್ಮದ ಅಧ್ಯಾಸ, 
ಕೆಲ ಕಲ್ಪನೆಗಳ ಸ್ಪಷ್ಟೀಕರಣ, ಅಲ್ಬ ಜಲ್ಪ ದ್ವೇಷಮೂಲ ವಾದ, ಅಪತರ್ಕ, 
ವ್ಯಾವಹಾರಿಕ ವಿಶ್ಲೇಷಣ, ವಿಕಟ ಪ್ರಶಾಪ, ಕಾಲಿಂಗ್‌ ವುಡ್ಡರ ಸಿದ್ಧಾಂತ, 
ಮಾಯೆ, ಅಮಾಯೆ, ರಾಜಕೀಯ ಸಾಧನ. ಜ್ಞಾನ ಮತ್ತು ಅನುಭವ, 
ಸಾಧಕ ಧರ್ಮ, ವಿಜ್ಞಾನ ಮತ್ತು ಸಂಸ್ಕೃತಿ, ಸ್ವಸ್ತಿಪಂಥ, ಸೂತ್ರ ಮತ್ತು 
ಭಾಷ್ಯ, ತತ್ವಜ್ಞಾನದ ಸ್ಥಾನ ಮತ್ತು ಅರ್ಥದ ಅರ್ಥ; ಸತ್ಯ, ಸುಳ್ಳು, 
ಆಶಾವಾದ; ವ್ಯಾಸನ ಆತ್ಮ ಪಾಶ್ಚಾತ್ಯ ಆರೋಪ, ಎಜ್ಞಾನ ಮತ್ತು 
ವೇದಾಂತ. 

ಪಾಶ್ಸಾತ್ನ ಸಿದ್ದಾಂತ: 

ಡಿ ಛ 

ಥಾಮಸ್‌ ಹಾಬ್ಬ್‌, ರೆನಿಡಸ್‌ ಕಾರ್ಟಿಸ್‌, ಬೆನಿಡಿಕ್ಟ್‌ ಸ್ಪಿನೋಜ, 
ಗಾಟ್‌ಫೆಡ್‌ ವಿಲ್‌ಹೆಲ್ಮ್‌ ಲಿಬ್ನಿಜ್‌, ಜಾನ್‌ ಲೋಕೆ, ಜಾರ್ಜ್‌ ಬರ್ಕ್ವೆ, 
ಡೇವಿಡ್‌ ಹ್ಯೂಂ, ಜೀನ್‌ ಜಾಕ್ಸ್‌ ರೂಸೋ, ಇಮ್ಯಾನ್ಯುಯೆಲ್‌ ಕ್ಯಾಂಟ್‌, 
ಟಿಪ್ಪಣಿಗಳು, ಜಾರ್ಜ್‌ಎಲ್‌ಹೆಲ್ಮ್‌ ಫೆಡ್ರಿಕ್‌ ಹೆಗೆಲ್‌, ಜೆರಿಮಿ ಬೆಂಥ್ಯಾಂ, 
ಕಾರ್ಲ್‌ಮಾರ್ಕ್ಸ್‌, ಟಿಪ್ಪಣಿ, ಹೆನ್ರಿಬರ್ಗ್ಗನ್‌, ವಿಲಿಯಂ ಜೇಮ್ಸ್‌ ಜಾನ್‌ 
ಡ್ಯೂಯಿ, ಬಟ್ರೆಂಡ್‌ ರಸೆಲ್‌, ಟಿಪ್ಪಣಿ, ಆಲ್‌ಫ್ರೆಡ್‌ ನಾರ್ತ್‌ ವೈಟ್‌ಹೆಡ್‌, 
ಟಿಪ್ಪಣಿಗಳು, ಫ್ರಾನ್ಸಿಸ್‌ ಹರ್ಬರ್ಟ್‌ ಬ್ರಾಡ್ಲಿ, ಟಿಪ್ಪಣಿಗಳು, ಹತ್ತು ವಾದ 
ಪ್ರಕಾರಗಳು. 


೨೮೯ * 


ವ್ಯಾಸಾಯನ 

ಮಾನಸ, ಅತಿಮಾನಸ; ಪ್ರಕೃತಿ, ಶಾಶ್ಚ,"ತ ಧರ್ಮ, ವರ್ಣಧರ್ಮ, 
ಪ್ರಜಾಪಭುತ್ತ 

ನು ತಾಸ ಸ್ಟ್‌ 

ತಾತ್ವಿಕ ತಳಪಾಯ: 


ವ್ಯಾವಹಾರಿಕ ವಸ್ತುಸಾರ, ಎಜ್ಞಾನ ಏಚಾರ, ಸಮನ್ವಯ, ಆಕಸ್ಮಿಕತೆಯ 
ತತ್ವದ ಪರಿಣಾಮ, ವಾದಗಳ ದುರುಪಯೋಗ ಮತ್ತು ಸದುಪಯೋಗ, 
ಮಹಾಭಾವ-ಮಹಾನುಭಾವ; ಮಾನವನ ಕರ್ತೃತ್ವ; ಪ್ರಾಸ್ಥಾನಿಕ 
ದೃಷ್ಟಿಕೋನಗಳು, ಕ್ಷಾತ್ರ ಪ್ರಶಿಕ್ಷಣ, ವ್ಯಾಹತಿಗಳು ಮತ್ತು ಅವುಗಳ 
ಪರಿಹಾರ, ಸಿದ್ಧಾಂತ ದೋಷಗಳು, ಸರ್ವೋದಯದ ಅರ್ಥ, 
ಫ್ರೂಡ್‌ವಾದದ ವಿಮರ್ಶೆ, ಪ್ರಾಣಿಶಾಸ್ತ್ರದ ನೀತ್ಕಾಧಾರ, ಏಕದೇಶೀಯ 
ವಿಚಾರ, ವೈಟ್‌ಹೆಡ್‌ ಸಿದ್ಧಾಂತದ ವಿಶ್ಲೇಷಣೆ, ಓಜ ಸ್ಪಿನೋಜ, 
ಪರಮಾರ್ಥದ ಪ್ರಾಧಾನ್ಯ, ಆತ್ಮಜ್ಞಾನದ ಅರ್ಥ, ಲೌಕಿಕ ಜ್ಞಾನದ 
ಸ್ವರೂಪ, ಭಾರತೀಯ ಶಿಕ್ಷಣ ದೃಷ್ಟಿ. 


ಲೋಕ ಜೀವನ: 
ರಾಜಕೀಯ ಆಡಳಿತದ ವ್ಯಾಪ್ತಿ, ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ. 


ಅ ್‌ಿ ಮು 


ರೂಸೋ ವಿಚಾರ, ಗಾಂಧಿ ವಿಚಾರ, ಇ೦ದಿನ ಭಾರತ, ವ್ಯಾಸ ಪ್ರಶ್ನೆ, 


ಶೋಷಣೆಯ ಸೂಕ್ಷರೂಪಗಳು, ಸಂಶಯ ಮತ್ತು ಧೈರ್ಯ, ವ್ಯಾಸಗ್ರಾಸ, 
ರಸೆಲ್ಲನಘಟನಾ ಸ್ವರೂಪ, ಜೈವಿಕ ಜ್ಞಾನ, ಮನೋವ್ಯಾಪಾರ ಮತ್ತು 
ತತ್ವಗ್ರಹಣ, ನಿಗಮನ. 

ಉಪಸಂಹಾರ 

ಹರಕೆಗಳು 


ಪಾರಿಭಾಷಿಕ ಶಬ್ದಗಳು 


೨೯೧ * 


ಪೀಠಿಕೆ 


10119178 1೦7 030 10111100 15 ೦0೦ ೦1 (070 11111110 1011891785 ೦7 1780; (0 
1111111110 15 (70 17105! 011111015೩! 08೩11 1110 0070005 088787 - ಮನುಷ್ಯನ ಅನ೦ತ 
ಆಸೆಗಳಲ್ಲಿ ಅನ೦ತಕ್ಕಾಗಿ ಮಾಡುವ ಆಸೆಯೂ ಒಂದು; ಮಾನವನ ಕಲ್ಪ್ಬನೆಗಳಲ್ಲೆಲ್ಲಾ 
ಅನಂತದ ಕಲ್ಪನೆಯೇ ಅತ್ಯಂತ ವಿಶಾಲವಾದದ್ದು. ಈ ಅನ೦ತವನ್ನು 'ಸತ್ಯ.' “ಜ್ಞಾನ' 
ಎನ್ನುತ್ತವೆ ಉಪನಿಷತ್ತುಗಳು. ಮಾನವನು ವ್ಯಾಪ್ಯನಾದುದರಿ೦ದ ಸರ್ವವ್ಯಾಪಕವಾದ 
ಅನ೦ತವನ್ನವನು ಹೊಂದುವುದೆಂದರೆ ಅದರಲ್ಲಿ ಲೀನವಾಗುವುದೇ. 

ಮನುಷ್ಯನ ಅನ೦ತ ಆಸೆಗಳೇ ಅವನಿಗೆ ತಾನು ಸಾ೦ತನೆಂಬುದನ್ನು ತಿಳಿಸುತ್ತವೆ. 
ಸಾ೦ತನಾದ ಮನುಷ್ಯನಲ್ಲಿ ಅನ೦ತ ಆಸೆಗಳುಂಟಾಗುವುದೂ ಒಂದೇ, ಇಡಿಯಾದ 
ಒಂದು ಪೂರ್ಣಾಂಕದ ಬಿಡಿಗಳು ವಿಭಜಿಸುತ್ತ ಹೋದ ಹಾಗೆ ಕೊನೆಯಿಲ್ಲದಂತಾಗುವುದೂ 
ಒಂದೇ. 

ಮಾನವನ ಪ್ರಯೋಗ-ಪರೀಕ್ಷೆಗಳೆಲ್ಲವೂ ಬೌದ್ಧಿಕ; ಅದರಲ್ಲಿ ಪರೀಕ್ಷಕ ಬುದ್ಧಿಯ 
ಸ್ವರೂಪದ ಅಚಲತೆಯೆಂಬುದು ಕೇವಲ ಗೃಹೀತ: "ಸರ್ವಂ ಕ್ಷಣಿಕಂ' ಎಂದು ಎಜ್ಞಾನವು 
ಹೇಳುವದರಿ೦ದ. ಜೊತೆಗೆ ಪರೀಕ್ಷ್ಯ-ಪರೀಕ್ಷಕಗಳು ಸರ್ವವೆ೦ಬ ಜಗತ್ತಿನಲ್ಲಿ 
ಅಡಕವಾಗಿರುವುದಲ್ಲದೆ. ಪರಸ್ಪರ ವಸ್ತುನಷ್ಯ ಪದಾರ್ಥಗಳೆನ್ನಿ ಸಿಯೂ ತಮ್ಮತಮ್ಮಲ್ಟಿ ತಾವು 
ವ್ಯಕ್ತಿನಿಷ್ಠ ಪದಾರ್ಥಗಳೆನ್ನಿಸಿಯೂ ಇರುತ್ತವೆ. ಕಾರಣ- ಕಾರ್ಯಗಳಂತೆ ವಸ್ತು- "ವ್ಯಕ್ತಿಗಳು 
ಕೇವಲ ಪ್ರಾಪಂಚಿಕ ಸ್ಥಾನವಾಚಕವಾದ ಅನ್ವರ್ಥ ನಾಮಗಳು- ಯಾವ ಶಿಷ್ಟ 
ಪದಾರ್ಥದಲ್ಲಿಯೂ ಅವು ಏಕತ್ರ, ಏಕ ಕಾಲದಲ್ಲಿ ಇರಲಾರದವುಗಳೆಂಬುದು ಕೇವಲ 
ಗೃಹೀತ. ಕ್ರಮಿಕ ಸ್ಥಾನ ಸಂಬಂಧಗಳ ಬಹುತ್ವದ ಕಲ್ಪನೆಗೆ ಆಧಾರವಾದ ನಾನಾತ್ಚವು 
ಪರತಃ ಪ್ರಮಾಣವನ್ನುಳ್ಳದ್ದಲ್ಲ. ಆ ಕಲ್ಪನೆಗೆ ಇಂದ್ರಿಯ. ಸಂವೇದನೆ ಒದಗಿಸಿದ ಪ್ರತ್ಯಕ್ಷ 
ಅನುಭವವೊಂದೇ ಆರ ಪ್ರತ್ಯಕ್ಷವು ಇಂದ್ರಿಯಗಳ ವ್ಯಕ್ತಿಗತ ಬಲಾಬಲಗಳಿಂದ 
ಪರಿಸೀಮಿತವಾದ ಅನುಭವ. 


ಭಾವನಾಂಶವಿಲ್ಲದ ಅನುಭವವು ಅಮೂರ್ತ, ಶುಷ್ಕ, ಪಾಕ್ಚಿಕ; ಭಾವನೆಯು 
ಪ್ರಾಪಂಚಿಕ ಅಥವಾ ಅಪ್ರಾಪಂ೦ಚಿಕ. ಅದಕ್ಕೆ ಬುದ್ಧೀಚ್ಛೆಗಳನ್ನು "ಮತ್ತು ಬುದ್ಧಿಗೆ 
ಭಾವನೇಚ್ಛೆಗಳನ್ನು ಮರೆಯಿಸುವ ಶಕ್ತಿಯಿದೆ. ೮ದರೆ ಇಚ್ಚೆಗೆ ಬುದ್ಧಿಯೊಂದನ್ನು ಮಾತ್ರ 
ಮಗನ ಶಕ್ತಿಯಿದೆ. ಇಚ್ಛೆ -ಭಾವನೆಗಳು ಗಂಡಭೇರುಂಡದಂತಿವೆ. ಪ್ರಾಪಲಚಿಕವು 
ಸಾಪೇಕ್ಷ, ಅಪ್ರಾಪಂಚಿಕವು ನಿರಪೇಕ್ಷ. ಗ್ರಹ, ನಕ್ಷತ್ರ, ನೆಬುಲ, ಕಾಲ, ದೇಶಗಳೆಲ್ಲವೂ 


* ೨೯೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪ್ರಾಪಂಚಿಕ, ನೈಸರ್ಗಿಕ. ಕಾಲ-ದೇಶಗಳ ಪ್ರಜ್ಞೆ ಇಲ್ಲದಿರುವುದೇ ಅಪ್ರಾಪಂಚಿಕತೆ, ಶುದ್ಧ 
ಆತ್ಮಾವಸ್ಥೆ ಅಥವಾ ಬ್ರಹ್ಮಾವಸ್ಥೆ ಇಲ್ಲವೆ ಸಮಾಧಿ, ಮುಕ್ತಿ. ವಸ್ತು ಬಹುತ್ಚದ ಆಧಾರ 
ಕಲ್ಪನೆಗಳು ಕಾಲ-ದೇಶಗಳ ಪ್ರತ್ಯೇಕತೆ ಮತ್ತು ಪ್ರತ್ಯೇಕೀಕರಣ ಶಕ್ತಿಗಳ ರೂಪದವು. 

ಭೌತಿಕದ ಸ್ವರೂಪವನ್ನು ಭೌತಿಕದ ಮೂಲಕವಾಗಿ ಭೌತಿಕ ಪರೀಕ್ಷಕನು ಪರೀಕ್ಷಿಸುವ 
ಕಾರ್ಯದಲ್ಲಿ 0॥]000%6 01160800 ವಸ್ತುನಿಷ್ಠ ಸಾಕ್ಷಿ ಎಂದು ಜ್ಞಾನದ ಯಾವ ಪ್ರಮಾಣವನ್ನು 
ತೆಗೆದುಕೊಳ್ಳಲು ಸಾಧ್ಯ? 1/16, 560505, 1778107 ೩06 77810181 1751101701 ಮನ, 
ಇಂದ್ರಿಯ, ಭೂತದ್ರವ್ಯ ಮತ್ತು ಭೌತಿಕ (ಯಂತ್ರೋಪಕರಣಾದಿ) ಸಾಧನಗಳು ವಿಜ್ಞಾನದ 
ಪ್ರಕಾರ ಭೌತಿಕೇತರವಲ್ಲ. ಅವುಗಳ ಅಸ್ತಿತ್ವದ ಸತ್ಯತೆಯ ಸ್ವರೂಪದಲ್ಲಿ ವ್ಯತ್ಯಾಸ ಮಾಡಲು 
ಯಾವ ಕಾರಣವೂ ಇಲ್ಲ. ಹಾಗೇ ಮೂರ್ತಾಮೂರ್ತ ಪದಾರ್ಥಗಳ ಸತ್ಕ್ಯತೆಯಲ್ಲಿಯೂ 
ನಮ್ಮ ಸ್ವಯಂಭವ ಬೇಕುಬೇಡಗಳನ್ನು ಬಿಟ್ಟರೆ ಗ್ರಾಹ್ಯ, ತ್ಯಾಜ್ಯ ಎನ್ನಲು ಇನ್ನಾವ 
ಮಾನದಂಡವಿದೆ? ಪ್ರಾಪಂಚಿಕ ಪದಾರ್ಥಗಳ ಕ್ಷಣ ಭಂಗುರತೆಯು ಪರಿಮಾಣತಃ 
ಸಾಪೇಕ್ಟವಷ್ಟೇ - ಅದರಲ್ಲಿ ಪ್ರಕಾರಾ೦ತರವಿಲ್ಲ. ಪ್ರಕಾರವೊ೦ದೇ ಜಾತಿ (ವರ್ಗ) ಭೇದ 
ನಿರ್ಣಾಯಕ. 

ಕೆಲ ವೈಜ್ಞಾನಿಕರ 5101781 (೬650005 500016 1101085806 ನಿತ್ಯ (ಪದಾರ್ಥಗಳ 
ಬಗೆಗಿನ) ಪ್ರಶ್ನೆಗಳನ್ನು ಕೇಳಬಾರದು” ಎ೦ಬ ನಿಷೇಧೋಪದೇಶವು “ನಮಗೆ ಗೊತ್ತಿಲ್ಲದ 
ಪದಾರ್ಥಗಳ ಬಗ್ಗೆ ಕೇಳಬೇಡ'' ಎಂಬ ಅರ್ಥವುಳ್ಳದ್ದು; ಜೊತೆಗೆ, “ನಮಗೆ ಗೊತ್ತಿಲ್ಲದ್ದು 
ಇನ್ನಾರಿಗೂ ಗೊತ್ತಿಲ್ಲ. ನಾವು ತಿಳಿಯಲು ಹಿಡಿಯುವ ರೀತಿಯೊಂದೇ ಶುದ್ಧ, ಉಳಿದ 
ರೀತಿಗಳು ಅಶುದ್ಧ, ಎಂದು ನಾವು ಹೇಳುವದರಿ೦ದ ನೀವು ಕೇಳಬೇಕು” ಎ೦ಬ 
ಗೃಹೀತಗಳನ್ನೂ ಒಳಗೊಂಡಿದೆ. “36 00100/೪111 ೪118! 1 8110೩5 000 - ಸತ್ಯವೆಂದು 
ನಾನು ಹೇಳುವುದನ್ನು ಗ್ರಹಿಸಿ ಸ೦ತುಷ್ಠನಾಗಿರು” ಎ೦ಬ ಇಂಗಿತವುಳ್ಳ ವೈಜ್ಞಾನಿಕತೆಯು 
ವ್ಯಕ್ತಿ ಸ್ವಾತಂತ್ರ್ಯವನ್ನು ಉಳಿಸದ ಬಲಾತ್ಕಾರ, ಆಗ್ರಹ. 

ಆದರೆ ವ್ಯಕ್ತಿಯ ವ್ಯಕ್ತಿತ್ವವೇ ಪ್ರಾಪಂಚಿಕ, ಸಾಪೇಕ್ಷ; ಆದುದರಿಂದ ಅವನಿಗೆ 
ಸ್ವಾತಂತ್ರ್ಯವಿದ್ದರೂ ಅದು ಅಪೂರ್ಣ, ಪರಾವಲಂಬಿ, ಔಪಾಧಿಕ; ಸಾಮಾಜಿಕತೆಯೇ 
ಅದಕ್ಕೆ ಅವಲಂಬನ, ಆಧಾರ. ಸಮಾಜವು ವ್ಯಕ್ತಿ ಸಾಪೇಕ್ಷವಾದರೂ ಅದು ವ್ಯಾಪಕ, 
ವ್ಯಕ್ತಿಯು ವ್ಯಾಪ್ಯ- ದೈಹಿಕವಾಗಿ ಮತ್ತು ಮಾನಸಿಕವಾಗಿ. 

ಆತ್ಮವು ಸರ್ವಸಾಧಾರಣವಾಗಿರುವುದರಿ೦ದ ಆತ್ಮೋನ್ಮುಖವಾದ ಮಾನವ 
ಸಾಧನೆಯು ಅಸಾಮಾಜಿಕವೆಂದು ಭಾರತದಲ್ಲಿ ಗಣಿಸಲ್ಪಟ್ಟಿಲ್ಲ. ಸಂನ್ಯಾಸಿಯು ಸಾಧಕತ್ವದಲ್ಲಿ 
ಸಮಾಜ ವ್ಯವಹಾರಗಳ ಲೌಕಿಕ ಗೊತ್ತು ಗುರಿಗಳ ಕಕ್ಷೆಯಿ೦ದ ಹೊರಗಾದರೂ ಸಿದ್ಧತ್ತದಲ್ಲಿ 
ಸಾರ್ವಜನಿಕವಾಗಿ ಒಳಗೆ. ಅರ್ಥಾತ್‌ ಕರ್ಮಫಲದಿಂದ ವೈಯಕ್ತಿಕವಾಗಿ ಮುಕ್ತನಾದ 
ಪರೋಪಕಾರ ಕರ್ಮಿ. ಈ ಅರ್ಥವನ್ನರಿಯದ ಸಾಧಕ ಸಾಧಕನಲ್ಲ. ಸಿದ್ಧ ಸಿದ್ಧನಲ್ಲ, 
ಸಂನ್ಯಾಸಾರ್ಥಜ್ಞನು ಸಂನ್ಯಾಸಾರ್ಥಜ್ಞನಲ್ಲ. ಜೀವನ್ಮುಕ್ತಿಗಿ೦ತ ಕಡಿಮೆಯ ಸಿದ್ಧಿ (ಈ 
ಸಂದರ್ಭದಲ್ಲಿ) ಸಿದ್ಧಿಯಲ್ಲ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೯೩ * 


ಜ್ಞಾನಿನಾಚರಿತು೦ ಶಕ್ಕಂ ಸಮ್ಯಗ್ರಾಜ್ಯಾದಿ ಲೌಕಿಕಂ- ಎಂಬ ವಿದ್ಯಾರಣ್ಯ ಸೂತ್ರವು 
ಸಿದ್ಧನಿಗೆ ಆಚರಣ ಯೋಗ್ಯವಲ್ಲದೆ, ಸಾಧಕನಿಗಲ್ಲ. ಜ್ಞಾನಿ ಇಲ್ಲಿ ಧೀರ- ವಿಕಾರ ಹೇತೌ 
ಯದಿ ವಿಕ್ರಿಯಂತೇ ಯೇಷಾಂ ನ ಚೇತಾಂಸಿ ತ ಏವ ಧೀರಾಃ। ಜೊತೆಗೆ, ಜ್ಞಾನಿಯೇ 
ರಾಜ್ಯಾದಿ ಲೌಕಿಕ ಕರ್ತವ್ಯಗಳನ್ನು ನೆರವೇರಿಸಲು ಅತ್ಯಂತ ಸಮರ್ಥ; ಅವನಲ್ಲಿರುವಷ್ಟು 
ಸಾರ್ವಜನಿಕತೆ ಇತರರಲ್ಲಿರಲಾರದು- ಎಂಬುದು ಸ್ಪಷ್ಟ ಅಧ್ಯಾತ್ಮ ರಾಜಧರ್ಮ. 
ಪ್ರಜಾಧರ್ಮಗಳಿಗಿ೦ತು ಅತ್ಯುತ್ತಮ ಸ೦ಬ೦ಧವಿದೆ: ಪ್ರಜೆಯಲ್ಲಿ ವೈಯಕ್ತಿಕ ಪ್ರಜಾತ್ವವಿದ್ದರೆ, 
ರಾಜಶಕ್ತಿ ಸ೦ಪನ್ನರಲ್ಲಿ ಸಾಮೂಹಿಕ ಪ್ರಜಾತ್ಚದ ಭಾವವಿರಬೇಕು; ಇದು ರಾಜ ಶಾಸನದ 
ರಾಷ್ಟ್ರ ನತ ಸಾಧಕತ್ವದ ಸಾಮೂಹಜಿಕತೆ ಅವಾ ಸಾರ್ವಜನಿಕತೆಯಾದರೆ ಜ್ಞಾನಿಯದು 
ಜಗದ್ದಿತ ಸ ಸಾಧಕತ್ವದ. ಸಾರ್ವಜನಿಕತೆ. ಅಯೋಗ್ಯರು ಜ್ಞಾನಿ, ರಾಜ (ಸರಕಾರ), ಪ್ರಜೆಗಳ 
ಸ್ಥಾನಗಳನ್ನು ಆಕ್ರಮಿಸಿದಾಗ * “11008101 15 ಉಂ 5001 08/1700: ಅಸಾ೦ಗತ್ಯವೇ 
(ಅಸಮನ್ವಯವೇ) ಹಾಸ್ಕದ ಆತ್ಮ” ಎ೦ಬ ಗಾದೆಯಂತೆ ಲೋಕಜೀವನದ ವ್ಯವಹಾರಗಳು 
ಜ್ಞಾನಿಯ ದೃಷ್ಟಿಯಿಂದ ಹಾಸ್ಯಾಸ್ಪದವೆಂದೆನ್ನಿಸುವುವು. ಅರೆಜ್ಜಾನಿಯ ದೃಷ್ಟಿಯಿ೦ದ ಶೋಕಕರ 
ಎನ್ನಿಸುವುವು, ಕಾಲುಜ್ಜಾನಿಯ ದೃಷ್ಟಿಯಿಂದ ಅತಿ ಕಷ್ಟಕರ ಅಥವಾ ಅತಿ ಸುಖಕರ 
ಎನ್ನಿಸುವುವು. 

ಅನುಭವದ ಸುಖಕಾರಿತ್ವ- ದುಃಖಕಾರಿತ್ವಗಳು ಜ್ಞಾನಾಧೀನ. ಒಂದು ಅನುಭವವು 
ಒಬ್ಬನಿಗೆ ಸುಖಕರವೆನ್ನಿಸಿದರೆ ಕೆಲವೊಮ್ಮೆ ಇತರ ಕೆಲವರಿಗೆ ಅಸುಖಕರವೆನ್ನಿಸಬಹುದು. 
ಅದ್ವೈತವು ಅಸುಖಕರ ಎನ್ನಿಸುವುದು ದ್ವೈತಾದಿ ನಾನಾತ್ವವಾದಗಳ ಅನೈಕಾಂತಿಕತೆ 
ಸುಖವೆಂದು ತಿಳಿದವರಿಗೆ. ದೈಹಿಕ ಸ೦ವೇದನೆಗಳಲ್ಲಿರುವಷ್ಟು ಸರ್ವಸಾಧಾರಣತೆಯು, 
ಮಾನಸಿಕ ಅನುಭವದಲ್ಲಿಲ್ಲ; ಮಾನಸಿಕದಲ್ಲಿರುವಷ್ಟೂ  ಆಧ್ಯಾತ್ಮಿಕದಲ್ಲಿಲ್ಲ. ಈ ದೃಷ್ಟಿಯಿಂದ 
ಅರವಿಂದರು ದರ್ಶನದ ವೈವಿಧ್ಯದ ಸತ್ಯತೆಯನ್ನು ಸಾರಿದರು; ಆದರೆ ಸಮಗ್ರ (ಸಾಕಲ್ಯ) 
ಯೋಗದ ದೃಷ್ಟಿಯಿಂದ ಹೂರ್ಣತಮವಾದ ಒಂದೇ ಒಂದು ಎನ್ನಿಸಿದ 
ಸಚ್ಚಿದಾನ೦ದಾತ್ಮಕತ್ವವು ಸರ್ವದರ್ಶನಾಧಾರವೆ೦ದು ಘೋಷಿಸಿದರು. ಶಂಕರರು ದರ್ಶನ 
ವೈವಿಧ್ಯವನ್ನು ಅದರಿಂದಲೇ ಮಾಯಾಕಲ್ಪಿತ ನಾನಾಕಾರವೆಂದರು. 

71110500001-101/ ಯಷಿರಾಜನು ॥/1೧8-08110500801 ರಾಜರ್ಷಿಗಿ೦ತ ಶ್ರೇಷ್ಠನು; 
ಏಕೆ೦ದರೆ ಅವನಷ್ಟು ಪೂರ್ಣತೆ ಇವನಿಗಿಲ್ಲ; ಅವನ ಆತ್ಮವ್ಯಾಪ್ತಿ ಇವನಿಗಿಲ್ಲ. ಅಸೀಮದ 
ವ್ಯಾಪ್ತಿಯು ಸೀಮಿತಕ್ಕೆಲ್ಲಿಂದ ಬಂದೀತು? ಬೆಂಕಿ ಹೊಗೆಗಳಲ್ಲೇ ಬೆಂಕಿಯ ವ್ಯಾಪಕತೆ 
ಹೊಗೆಗಿಲ್ಲ. ಹೆಚ್ಚು ಹೆಚ್ಚು ಸೀಮಿತವಾದುದು ಹೆಚ್ಚು ಹೆಚ್ಚು ಸಂಕುಚಿತ. ಕಾಲ ದೇಶಾದಿಗಳಿಂದ 
ಹೆಚ್ಚು ಹೆಚ್ಚು ಸಂಕುಚಿತವಾದುದು ಹೆಚ್ಚು ಹೆಚ್ಚು ಸ್ಪಾರ್ಥಿ, ಹೆಚ್ಚು ಹೆಚ್ಚು ಬೇಗ ಪರಿವರ್ತನೀಯ, 
ಹೆಚ್ಚು ಹೆಚ್ಚು ದುರ್ಬಲ. ಸ್ಥಿತಿಸ್ಥಾಪಕತ್ವವು ಸ ವಿಭೂತಿ, ಐಶ್ವರ್ಯ, ಶ್ರೀ ಅಥವಾ 
ಊರ್ಜಿತತೆ ಇಲ್ಲವೆ ತೇಜಸ್ಸು ದೇಹಬಲ, ಮನೋಬಲ, ಆತ್ಮಬಲಗಳಲ್ಲಿ (ಜಡಬಲ, 
ಜೀವಬಲ, ಪರಮಾತ್ಮಬಲಗಳಲ್ಲಿ) ಮುಂದು ಮುಂದಿನದು ಹೆಚ್ಚೆನ್ನಿಸಲು ಜಡ, ಜೀವ, 
ಆತ್ಮಗಳ ಉತ್ತರೋತ್ತರ ವ್ಯಾಪಕತ್ವಾಧಿಕ್ಕವೇ ಕಾರಣ. 


* ೨೯೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಜಡರೂಪದ ಸೂರ್ಯ ಪ್ರಪ೦ಚದಲ್ಲಿ ಸೂರ್ಯನೇ ಬಲವತ್ತಮ, ದೇಹಪ್ರಧಾನವಾದ 
ಜೀವ ಪ್ರಪ೦ಚದಲ್ಲಿ ಆನೆಯಂಥ ಪ್ರಾಣಿಗಳು ಬಲವತ್ತಮ, ಮನಃಪ್ರಧಾನವಾದ 
ಜೀವಪ್ರಪ೦ಚದಲ್ಲಿ ಮನುಷ್ಯನೇ ಬಲವತ್ತಮ, ಶುದ್ಧ ಜೀವಗಳಲ್ಲಿ ಆತ್ಮನೇ ಬಲವತ್ತಮ. 
ಆತ್ಮನು ಸರ್ವಾ೦ತರ್ಯಾಮಿ ಸರ್ವಬಹಿರ್ಯಾಮಿ. ಅವನ ಒಳಹೊರಗುಗಳ ನಡುವಿರುವ 
ಜಡ-ಜೀವ-ಮನಃ ಪದಾರ್ಥಗಳೆಲ್ಲವೂ ಮಾಯಾಕಲ್ಪಿತವಾದ ನಾನಾಕಾರಗಳು, ದೇಶ- 
ಕಾಲಾದಿ ಉಪಾಧಿಗಳಿಂದ ಬದ್ಧವಾದವುಗಳು- ಎ೦ಬುದು ಮಾಯಾವಾದದ ಭಾಷಾ 
ವ್ಯವಹಾರದಲ್ಲಿ ಹೇಳುವ ರೀತಿ. ಜಡೇ೦ದ್ರಿಯಗಳಿಗೆ ಜಡಕಾರ್ಯದ ಮೂಲಕವೇ ಜೀವ- 
ಆತ್ಮಗಳ ಶಕ್ತಿಯು ಗೋಚರವಾಗುತ್ತದೆ. ಜಡದ ಗೋಚರ ಜಡ ಪ್ರಧಾನವಾದ ಜೀವಕ್ಕಾಗಲು 
ಆತ್ಮದ ಜ್ಞಾನಶಕ್ತಿಯು ಹಿನ್ನೆಲೆಯಲ್ಲಿರುವುದೇ ಕಾರಣ. ಈಶ್ವರನು ಸರ್ವಕಾರಣನೆಂಬುದು 
ಈ ಅರ್ಥದಲ್ಲಿ. ವಿಶ್ವದ ಆತ್ಮದ ಜ್ಞಾನಶಕ್ತಿಯು ಜಡಗೋಚರಕ್ಕೆ ಆಧಾರವಾದರೆ, ಅದರ 
ಜೀವಶಕ್ತಿಯು ಜಡಗಳ ಗುಣ ಕ್ರಿಯೆಗಳು ನಮಗೆ ಗೋಚರವಾಗಲು ಆಧಾರ. ಆತ್ಮದ 
ಜ್ಞಾನ-ಜೀವ-ಕ್ರಿಯಾಶಕ್ತಿ (ಗುಣವು ಪ್ರಚ್ಛನ್ನ ಕ್ರಿಯೆ, ಕ್ರಿಯೆಯು ಪ್ರಕಟಗುಣ)ಗಳಲ್ಲಿ 
ಉತ್ತರೋತ್ತರವಾದುದು ಕಡಿಮೆ ಕಡಿಮೆ ವ್ಯಾಪಕತೆಯುಳ್ಳದ್ದು. ಜ್ಞಾನ, ಆತ್ಮ, ಈಶ್ವರ, 
ಬ್ರಹ್ಮ ಎಂಬುದರಲ್ಲಿ ಸರ್ವಶಕ್ತಿಗಳೂ ಬೀಜರೂಪದಲ್ಲಿರುವುದರಿ೦ದ ಅದು ಸರ್ವಮೂಲ- 
ಜನ್ಮಾದ್ಯಸ್ಯಯತಃ ಮೂಲತಃ ಬೀಜರೂಪದ ಮಾಯೆ ಬ್ರಹ್ಮಲೀನ। ಬ್ರಹ್ಮವು ಸರ್ವಜಡ, 
ಜೀವ, ಕಲ್ಪನೆಗಳ ಉತ್ಪಾದಕ ಅಥವಾ ಪ್ರದರ್ಶಕ. ಅದಕ್ಕೆ ಉತ್ಪತ್ತಿ-ವಿಲಯನಗಳಿಲ್ಲ, 
ಪ್ರದರ್ಶನವಿಲ್ಲ. ಮಾಯೆಯು ಪರಿಸೀಮನಾಭಾಸದ ಶಕ್ತಿ ಪರಿಸೀಮಿತದ ಆಭಾಸಿಕತೆಯು 
ಬ್ರಹ್ಮದ ದೃಷ್ಟಿಯಿಂದ ಸತ್ಯ. ಅಬ್ರಹ್ಮ ಜಾಗರವುಳ್ಳ ಮಾನವರ ದೃಷ್ಟಿಯಿ೦ದ ಬ್ರಹ್ಮಎಲ್ಲ, 
ಜಗತ್ತಿದೆ. ಅರ್ಧಬ್ರಹ್ಮ-ಅರ್ಧಮಾನವ (ಜಡಪ್ರಧಾನ ಮಾನವ) ಎನ್ನಿಸುವ ದೃಷ್ಟಿಯಿಂದ 
ಬ್ರಹ್ಮವು ಪಾರಮಾರ್ಥಿಕ ಸತ್ಯ, ಜಗತ್ತು ವ್ಯಾವಹಾರಿಕ ಸತ್ಯ- ಪ್ರಾತಿಭಾಸಿಕವು 
ವ್ಯವಹಾರಾಂತರ್ಗತ. 

ಒಂದು ರಾಷ್ಟ್ರದಲ್ಲಿ ಬ್ರಹ್ಮತೇಜಸ್ಸು ಕ್ಷಾತ್ರತೇಜಸ್ಸಿಗೆ ಆಧಾರವಾದಾಗ ಸುರಾಜ್ಯಸ್ಥಿತಿಯು 


ಅನುಭವಕ್ಕೆ ಬರುತ್ತದೆ. ಬ್ರಹ್ಮವು ಜ್ಞಾನ, ಸಿದ್ಧಾಂತ, ಮೂಲದ ನಿಗೂಢ ಶಕ್ತಿ: ಅದು 
ಸರ್ವಪ್ರಜಾವ್ಯಾಪಕ; ಕಾತ್ರವು ಕ್ರಿಯೆ (ಕರ್ಮ), ವ್ಯವಹಾರ, ಶಾಖೆಗಳ ಪ್ರಕಟ ಶಕ್ತಿ; ಅದು 
ಸರಕಾರ ಮಾತ್ರ ವ್ಯಾಪಕ. ಸರಕಾರದ ಪರಮಾಧಿಕಾರಿಗಳು ಪ್ರಜೆಗಳ ಬ್ರಹ್ಮವನ್ನು (ಆತ್ಮವನ್ನು) 
ಪ್ರತಿನಿಧಿಸಬೇಕು; ಅದೇ ಪ್ರಭುತ್ವರಾಜ ಎನ್ನಿಸಿದ ಪ್ರಜಾಪ್ರಭುತ್ವ; ಪ್ರಜೆಗಳಲ್ಲಿರುವ ಇತರ 
ದ್ರವ್ಯ, ಗುಣ, ಕರ್ಮಗಳನ್ನು ಪ್ರತಿನಿಧಿಸುವುದು ನಿಜವಾದ ಪ್ರಜಾಪ್ರಭುತ್ವವಲ್ಲ: ರಾಷ್ಟ್ರದ 
ಸಂಸ್ಕೃತಿಯ ಉಚ್ಚತಮ ಸ್ವರೂಪವೇ ಪ್ರಜೆಗಳ ಆತ್ಮಃ ಅದು ಅವರ ಪರಾಪ್ರಕೃತಿ; ಮಿಕ್ಕವುಗಳು 
ಅಪರಾಪ್ರಕೃತಿ. ಅಂದರೆ. ಎಂ.ಎಲ್‌.ಎ. ವಂತ್ಮು ಎಂ.ಪಿ.ಗಳಂ 
ಜ್ಞಾನಿಗಳಾಗಿರುವುದಗತ್ಯವೆಂದರ್ಥ; ಅರ್ಥಾತ್‌ ಅವರು ಚತುರ್ವಿಧ ಪುರುಷಾರ್ಥಗಳನ್ನು 
ಸಾಧಿಸಲು ಬೇಕಾದ ಧರ್ಮಮಾರ್ಗಗಳನ್ನು ಬಲ್ಲವರಾಗಿರಬೇಕೆಂದು ಆಶಯ. ಅಂಥವರು 
ಮಾತ್ರ ಪ್ರಾಮಾಣಿಕ, ಹಾಗೂ ದಕ್ಷ ಸರಕಾರವನ್ನು ರಚಿಸಿ ನಿಯೋಜಿಸಬಲ್ಲರು. ಅವರಿಗೂ 
""011105 15 110 188! 105071 08 & 50006701 ರಾಜಕೀಯ ಕ್ಷೇತ್ರದ ವ್ಯವಹಾರವು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೯೫ * 


ನೀಚನ ಕೊನೆಯ ಆಶ್ರಯ” ಎ೦ಬ ನೀತಿಸೂತ್ರವನ್ನು ಹಿಡಿದವರಿಗೂ ಧ್ರುವಾಂತರದ 
ವ್ಯತ್ಯಾಸವಿದೆ. ನೀತಿಗಳ ಸಾಪೇಕ್ಷ ವ್ಯಾಪ್ತಿಗಳನ್ನು ಅರಿತು ವಿಧಿರಚನೆ ಮಾಡಬಲ್ಲವರೇ 
ಧರ್ಮ ಮಾರ್ಗಗಳನ್ನು ಬಲ್ಲವರು. ಸರಕಾರದಲ್ಲೂ ಉಪವಿಧಿ ರಚನಕಾರರು ಹಾಗೇ 
ಪ್ರಾಜ್ಞರಾಗಿರಬೇಕು. ಅಂಥ ಅರಿವಿನ ಸಾರವೇ ಸರ್ವೋದಯ ಅಥವಾ ಸಮಾಜವಾದೀಯ 
ಸಮಾಜ ನ್ಯಾಯ. ಈ ಸುಖ ನ್ಯಾಯವನ್ನು ಪ್ರಜೆಗಳ ಅನುಭವಕ್ಕೆ ತಂದು ಕೊಡಲು 
ಬೇಕಾದ ವ್ಯವಹಾರ ಕ್ರಮಗಳನ್ನು ಯೋಜಿಸುವ ಸಿದ್ಧಾಂತಗಳು ಸಾ೦ದರ್ಭಿಕ ಔಚಿತ್ಯಗಳನ್ನು 
ಉಳ್ಳಂಥವುಗಳು. 

ವ್ಯಷ್ಟಿತ್ವದ (ವ್ಯಕ್ತಿತ್ವದ) ವಿಕಾಸದ ಪರಾಕಾಷ್ಠೆ ಇರುವುದು ಸಮಷ್ಟಿತ್ವದ 
(ಸಾರ್ವಜನಿಕತೆಯ, ಸಾಮಾಜಿಕತೆಯ) ಭಾವದಲ್ಲಿ ಸ್ಥಿರ ಜಾಗೃತಿಯನ್ನು 
ಸಾಧಿಸಿಕೊಳ್ಳುವುದರಲ್ಲೇ ಎಂಬ ಧರ್ಮರಹಸ್ಕ್ಯವನ್ನರಿಯದವನು ಅಪ್ರಾಜ್ಞ ಸಾಮಾನ್ಯರಲ್ಲಿ 
ಸಾರ್ವಜನಿಕತೆಯು (ಸಮಷ್ಟಿತ್ತ) ಕ್ಷಣಿಕ, ವೈಯಕ್ತಿಕತೆಯು ದೈನಿಕ; ನೀಚರಲ್ಲಿ ಒಂದು 
ಯಾವಾಗಲೂ ಆಭಾಸಿಕ, ಇನ್ನೊಂದು ಯಾವಾಗಲೂ ವಾಸ್ತವಿಕ. 

'ಸ್ವ-ಅರ್ಥ-ಸ್ವಾರ್ಥ' ಎಂಬಲ್ಲಿ ಸ್ವಕಾರವು ಮನ, ಬುದ್ಧಿ, ಅಹಂಕಾರ, ಚಿತ್ತ, 
ಪಂಚಜ್ಞಾನೇಂದ್ರಿಯ, ಪಂಚಕರ್ಮೇಂ೦ದ್ರಿಯ, ಪಂಚಪ್ರಾಣಗಳಿಂದೊಡಗೂಡಿದ ವೈಯಕ್ತಿಕ 
ಶರೀರವೊ೦ದರ ಪ್ರತಿನಿಧಿ. ವ್ಯಷ್ಟಿಯು ವ್ಯಷ್ಟಿ ಮಾತ್ರ ಪ್ರಜ್ಞೆಯಿಂದ ಬಾಳುವುದು ಪಾಪ, 
ಕೇವಲ ಸ್ವಾರ್ಥಿ, ಪಾಪಿಷ್ಠ-ಎ೦ಬ ಲಿ810೩! 5/7೩ ಮೂಲಪಾಪದಂಥ ಕಲ್ಪನೆ 
ಪರಂಪರಾಗತವಾಗಿ ಬರಲು, ಕೇವಲಾದಿತ್ವವು ಕೇವಲಾಘತ್ಚವಾಗಲು, ವ್ಯಕ್ತಿ ಕೈವಲ್ಯವೆಂಬುದು 
ಆತ್ಮದ ಮೂಲರೂಪವಲ್ಲವಾಗಿರುವುದೇ ಕಾರಣ; ಅದು ಅಪರಾ ಪ್ರಕೃತಿಯ [ಕೀಳು 
(ಆತ್ಮಬಾಹ್ಯ) ಸ್ವಭಾವದ] ದುಷ್ಪತಮವಾದ ಆಸೆ ಎಂದೆನ್ನಿಸಲು 1/88 15 ಗ708111011/811)/ 
8೯೦8೩1೦೬5೩ ಮನುಷ್ಯನು ಮೂಲತಃ ಸಂಘಜೀವಿ ಎಂ೦ಂಬಂದು 
ದತ್ತವಿಷಯವಾಗಿರುವುದರಿ೦ದ ಸಾಮೂಹಿಕತೆಯ ಕಲ್ಪನೆಯ ಸಾ೦ದ್ರತಮ ಸ್ವರೂಪವೇ 
ಐಕ್ಯ, ಏಕತ್ವ ಈ ಏಕತ್ವವು ಭಾವದ್ದು (ಇಚ್ಛೆ, ಬುದ್ಧಿ, ಭಾವನೆ, ಆತ್ಮಗಳದ್ದು)- ಶರೀರದ್ದಲ್ಲ. 
ಶರೀರವು ಜಡ; ಜಡಕ್ಕೆ ಜೀವ-ಜ್ಞಾನಗಳ ಮೌಲ್ಯವನ್ನು ನಿಮಿತ್ತರೂಪದಿ೦ದ ಮೂಡಿಸುವ 
ಹಕ್ಕಲ್ಲದೆ, ಸ್ಪತಃ ಯಾವ ಮೌಲ್ಯವೂ (ಅರ್ಥಪೂರ್ಣತೆಯೂ) ಇಲ್ಲ. ಜಡವು 
ದ್ರವ್ಯವಾದರೇನು, ಗುಣವಾದರೇನು, ಕ್ರಿಯೆಯಾದರೇನು, ಘನವಾದರೇನು, ದ್ರವವಾದರೇನು, 
ಅನಿಲವಾದರೇನು? ಅದು ಕೇವಲ ಶಕ್ತಿಯಾದರೂ ಜೀವನಕ್ಕದು ಕೇವಲ ಗೊಬ್ಬರದಂಥ 
ಅರ್ಥ ('/0೩॥॥ ದ್ರವ್ಯಸಾಮಗ್ರಿ) ವಲ್ಲದೆ. ವೈಜ್ಞಾನಿಕ ಪದಾರ್ಥತ್ವದ ಅರ್ಥವಲ್ಲದೆ, 
ಸ್ವತಂತ್ರವಾದ ಯಾವ ಸಾಂಸ್ಕೃಶಿಕ ಮೌಲ್ಯವನ್ನೂ ಉಳ್ಳದ್ದಲ್ಲ. ಸಂಸ್ಕೃತ ಜಡಪದಾರ್ಥವೂ 
ಅದಕ್ಕೆ ಸಂಸ್ಕಾರವನ್ನಿತ್ತ ಜೀವತ್‌ ಪದಾರ್ಥದ ಸಂಸ್ಕಾರವನ್ನೇ ದ್ವನಿಸುತ್ತದೆ. ಪ್ರಾಕೃತಿಕ 
ವಸ್ತುಗಳಲ್ಲಿ ಕೆಲವುಗಳ ಪರಿಷ್ಕೃತತೆಯು ದೇವರ ಸಂಸ್ಕಾರವನ್ನು ಸೂಚಿಸುತ್ತದೆ. ಅಸಂಸ್ಕೃತರಲ್ಲಿ 
(ಪ್ರಾಕೃತರಲ್ಲಿ) ಆತ್ಮಪ್ರಾಧಾನ್ಯದ ತ್ರಿಕರಣಪೂರ್ವಕ ವಿಶ್ವಾಸವಿಲ್ಲ, ಸಂಸ್ಕೃತರಿಗೆ ಆತ್ಮವೇ 
ಪ್ರಧಾನ; ಕೇವಲ ನಾಗರಿಕರು ಸಂಸ್ಕೃತರೆಂದೆನ್ನಿಸರು; ಸಂಸ್ಕೃತರು ಧರ್ಮಿಷ್ಠರು, ವ್ಯಾಪಕ 


* ೨೯೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನ್ಯಾಯಸ್ಕರು. ಆತ್ಮದಷ್ಟು ವ್ಯಾಪಕಪದಾರ್ಥ ಇನ್ನೊಂದಿಲ್ಲದುದರಿಂದ ಆತ್ಮವಂತರ ಸಾಂಸ್ಕೃತಿಕ 
ಮಟ್ಟವು ಅತುಲ, ಅನುಪಮ; ಆತ್ಮಪ್ರಜ್ಞರು ಹಿರಿಯರೆಲ್ಲರಿಗೂ ಹಿರಿಯರು. 

ಧರ್ಮಕ್ಕೆ ಅವಿರುದ್ಧವಾಗಿ ಅರ್ಥ-ಕಾಮಗಳನ್ನು ಅನುಭವಿಸುವುದು 
ಮೋಕ್ಟೋನ್ಮುಖವಾದ ಮಾರ್ಗ. ಅಂಥ ರೀತಿಯನ್ನು ನೆಲೆ ನಿಲ್ಲಿಸಲು ಬೇಕಾದ ಸಮರ್ಥ 
ಸರಕಾರದ ಪರಮಾಧಿಕಾರಿ ಖಷಿರಾಜನೇ ಆಗಿರಬೇಕು. ಅಥವಾ ಅವನ ಸಲಹೆಯಂತೆ 
ನಡೆವ ರಾಜರ್ಷಿಯಾಗಿರಬೇಕು. ವಿಶ್ವಾಮಿತ್ರ ವಸಿಸ್ಥಾದಿಗಳ ಸಲಹೆಯಂತೆ ರಾಮರಾಜ್ಯ 
ನಡೆಯಿತು. ರಾಮಾದಿಗಳು ನೆಟ್ಟಗಿರಬೇಕಾದರೆ ವಿಶ್ವಾಮಿತ್ರಾದಿಗಳು ಲೋಕಕ್ಕೆ ಅಗತ್ಯ. 
ನಮಗೆ ಸದ್ಯ: ಮೋಕ್ಷದ ಅಪೇಕ್ಷೆ ಇಲ್ಲದಿದ್ದರೂ ಮುಕ್ತರ ಅಪೇಕ್ಷೆ ಇರುವುದು ಅನಿವಾರ್ಯ. 
ಲೋಕವನ್ನು ಬಯ್ಯುತ್ತಲೇ ಕುಳಿತುಕೊ೦ಬುವನು ಮುಕ್ತನಲ್ಲ. ಆದರ್ಶ ಮುಕ್ತನು 
ಶ್ರೀಕೃಷ್ಣನ೦ತಿರುತ್ತಾನೆ; ಅವನು ರುಕ್ಮಣೀ ಸಹಿತನು-ಕಸ್ತೂರಿ ಬಾ ಸಹಿತರಾದ 
ಮಹಾತ್ಮಾಗಾ೦ಧಿಯವರಂತೆ. 


ತತ್ವವೆ೦ದರೆ ಅದುತನ. ಅದೆಂದರೆ ಒಂದು ಕಾರ್ಯಕ್ಕೆ, ಅನುಭವಕ್ಕೆ ನಿಯಾಮಕವಾಗಿರುವ 
ಸಿದ್ಧಾಂತ ಅಥವಾ ಭಾವಯೋಜನೆ. ಇಷ್ಟವಾದ ಕಾರ್ಯ ಅಥವಾ ಅನುಭವವು ನಿರ್ವಿಘ್ನವಾಗಿ 
ಸಂಭವಿಸಲು ತತ್ನಂಬ೦ಧಿಯಾದ ತತ್ವವನ್ನು ಮೊದಲು ಮಥಿಸಿ ನಿರ್ಣಯಿಸಿಕೊಂಡಿರುವುದು 
ವಏವೇಕಿಗಳ ರೀತಿ. ಅಂಥ ನಿರ್ಣಯ ಅಥವಾ ಸಿದ್ಧಾಂತವು 'ಜ್ಞಾನ' ವೆಂದು ವಿಶಿಷ್ಟಾರ್ಥದಲ್ಲಿ 
ಬಳಕೆಗೆ ಬಂದಿದೆ. “ತತ್ವಜ್ಞಾನ” ವೆಂಬ ಸಮಾಸದಲ್ಲಿ “ಜ್ಞಾನದ ಅರ್ಥವು 
ಸಾಮಾನ್ಯವಾದದ್ದು; “ತತ್ವ”ವೇ ವಿಶಿಷ್ಟಾರ್ಥದ “ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ತತತ್ವಕ್ಕೆ 
ಸತ್ಯವನ್ನೂ ಪರ್ಯಾಯವಾಗಿ ಬಳಸಲಾಗುತ್ತದೆ. ಸತ್ಯವೆಂದರೆ ಇರುವಂಥದು. ಎಲ್ಲಿ? 
ಯಾವಾಗ? ಯಾರು ಹಾಗೂ ಯಾವುದರ ಮಟ್ಟಿಗೆ? ಹೇಗೆ? ಎಂಬ ಪ್ರಶ್ನೆಗಳನ್ನು 
ಹಾಕಿದಾಗ ಸತ್ಯದ ಅರ್ಥವು ಪರಿಸೀಮಿತ, ಸಂಕುಚಿತ ಸ್ವರೂಪಕ್ಕೆ ತಿರುಗುವುದು. 

ಎಜ್ಞಾತೃವಿನ ದೇಹೇ೦ದ್ರಿಯಗಳಿಗೆ ಸಂಬ೦ಂಧಿಸದಿರುವುದು ಎಜ್ಞಾನ ಸತ್ಯ ಅಥವಾ 
ಭೌತಿಕ ಸತ್ಯ. ಅದೊಂದು ಕಾರಣ, ಕಾಯದೆ ಅಥವಾ ಸ್ವಭಾವ ಎ೦ಬ ಸ್ಟರೂಪವುಳ್ಳದ್ದು. 
ಅದು ಎಜ್ಞಾತ್ರೃ ನಿರಪೇಕ್ಷವಾದುದು. ಪಂಚಭೂತಗಳ ಹೆಚ್ಚು ಹೆಚ್ಚು ಆಳದ ಒಳಗಿನ 
ಸ್ವಭಾವವನ್ನು ತಿಳಿಯಲು ಪ್ರಯತ್ನಿಸುವುದು ವೈಜ್ಞಾನಿಕ ಸತ್ಯಶೋಧನ. ಪ೦ಚಭೂತಗಳೆಲ್ಲವೂ 
ಜಡಗಳೆಂದು ಗೃಹೀತ. ಅದರ ತರ್ಕವು ಸಾ೦ಖ್ಯರ ಪ್ರಧಾನ ಪರಿಣಾಮವಾದ 
ಸಮರ್ಥನೆಗಿಂತ ಹೆಚ್ಚು ದೃಢವಾದುದಲ್ಲ. ಸುಖದುಃಖಗಳ ಹೊಸ ಭೌತಿಕ ಸಾಧನಗಳ 
ನಿರ್ಮಿತಿಗೆ ಎಜ್ಞಾನದ ಸತ್ಯಗಳು ಈ ವರೆಗೆ ಕಾರಣಗಳಾಗುತ್ತ ಬಂದಿವೆ. 


ಯಾರ ತಿಳುವಳಿಕೆಗೂ ಬಾರದ ಇರವು ಇದೆಯೋ ಇಲ್ಲವೋ ಎಂದು ಯಾರೂ 
ಎ೦ದೂ ಹೇಳಲಾರರು. ವಿಜ್ಞಾನದಲ್ಲಿ ಪರೋಕ್ಷ ಜ್ಞಾನಕ್ಕೆ ವಸ್ತುನಿಷ್ಠತೆಯ ಸನದನ್ನು 
ಕೊಡಲಾಗಿದೆ; ಪ್ರತ್ಯಕ್ಷವು ಗೌಣ. ಶುದ್ಧ ತರ್ಕಕ್ಕೆ ಪ್ರತ್ಯಕ್ಷವು ಪಥಮಾಧಾರ; ಶುದ್ಧ ಎಜ್ಜ್ಞಾನಕ್ಕೆ 
ವ್ಯಕ್ತಿಪರ ಭೌತಿಕ ಸಾಧನಗಳು ಆಧಾರ. ಗಣಿತವು ಅಂಕತರ್ಕ; ತರ್ಕವು ವಾಕ್ಯ ಗಣಿತ. 
ವಿಜ್ಞಾನಕ್ಕೂ ಪ್ರತ್ಯಕ್ಷವ್ರು ಪ್ರಥಮಾಧಾರವಾದರೂ ಕೊನೆಗೆ ಅದಕ್ಕೆ ಗೌಣಸ್ಥಾನವನ್ನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೯೭ * 


ಕೊಡಲಾಗುವುದು, ತತ್ವಜ್ಞಾನವೂ ಹಾಗೇ ಮಾಡುವುದು. ಎರಡಕ್ಕೂ 50010 ೩1070 15 
70100110111 ಕ೦ಡದ್ದೆಲ್ಲಾ ಸತ್ಯವಲ್ಲ. ಆದರೆ ಒ೦ದರ ಶೋಧವು ವಸ್ತು ಮಾತ್ರ ಪರಿಸೀಮಿತ; 
ಇನ್ನೊಂದರದು ವಸ್ತೂತ್ತರವಾದ ಮೌಲ್ಯಶೋಧಕ್ಕೆ ಪರಿಸೀಮಿತ; ವಸ್ತು ಸತ್ಯದ ಭೌತಿಕತೆ 
ತತ್ವಸತ್ಯದ ಮೌಲ್ಯಭಾವವನ್ನು ಅಲ್ಲಗಳೆಯಲು ಹಕ್ಕುಳ್ಳದ್ದಲ್ಲ. 

ವಸ್ತುವಿನಿಂದ ತತ್ವನಿರ್ಣಯವೋ ತತ್ವದಿ೦ದ ವಸ್ತು ನಿರ್ಣಯವೋ? ಎಂಬುದೇ 
ಇಂದಿನ ಜಗತ್ತಿನ ಸಮಸ್ಯೆ. ಭೌತಿಕ ಸಾಧನಗಳಿಗಿಂತ ಹೆಚ್ಚು ನಂಬಲರ್ಹವಾದ ಆತ್ಮಿಕ 
ಸಾಧನಗಳು ಇಲ್ಲವೆಂಬುದು ರಸೆಲ್ಲಾದಿಗಳ ವಾದ. ಈ ವಾದವು ಅವೈಜ್ಞಾನಿಕ. ಆತ್ಮಪತ್ಯಕ್ಷವು 
(ಅಪರೋಕ್ಷಾನುಭೂತಿಯು, ಪ್ರಾತಿಭ ಆವಿರ್ಭಾವವು) ಎಷ್ಟು ಅಲ್ಪಸಂಖ್ಯಾತರಿಗೆ 
ಉಂಟಾದರೂ ಅದು ಉಂಟಾಗಿರುವ 880! ವಸ್ತುಸ್ಥಿತಿಯನ್ನು ಅಲ್ಲಗಳೆಯಲು ಹಠಕ್ಕಿಂತ 
ಭಿನ್ನವಾದ ಸಾಧನವಿಲ್ಲ. ಒಬ್ಬನಿಗೆ ಇನ್ನೊಬ್ಬನದು ವಸ್ತುಸ್ಥಿತಿ; ಅವನವನಿಗೆ ಅವನವನದು 
ವ್ಯಕ್ತಿಸ್ಥಿತಿ. ದೇಹಕ್ಕೆ ಆತ್ಮವು ವಸ್ತು. ಆತ್ಮಕ್ಕೆ ದೇಹವು ವಸ್ತು ಒಬ್ಬನಲ್ಲೇ। ಅಪ್ರಾಪ೦ಚಿಕವಾದ 
ಶುದ್ಧ ಬುದ್ಧಿಯೇ ಆತ್ಯ ಚೈತನ್ಯ, ಪ್ರಜ್ಞೆ ಬುದ್ಧಿರುಪಲಬ್ಬಿರ್ಜ್ವಾನ ಮಿತ್ಯನರ್ಥಾ೦ತರಂ, 
ಇರವಿನ ಅರಿವೇ ಅರಿವು, ಇಲ್ಲದುದರ ಅರಿವು ಇಲ್ಲ. ಭೌತಿಕ ಇರವೊ೦ದೇ ಇರವಲ್ಲ, 
ಮಾನಸಿಕ ಇರವೂ ಇರವೇ. ಪ್ರಾಪಂಚಿಕ ಇರವು ಪರಿವರ್ತನದ ಅನುಭವವನ್ನು 
ಉಂಟುಮಾಡುತ್ತದೆ. ಅಪ್ರಾಪಂಚಿಕ ಇರವು ಅಪರಿವರ್ತನದ ಅನುಭವವನ್ನು 
ಉಂಟುಮಾಡುತ್ತದೆ. ಪ್ರಪಂಚದಲ್ಲಿ ಸ್ಥಿರತ್ವ-ಚರತ್ಹಗಳ ಅನುಭವ ಸಾಪೇಕ್ಷ; ಅಪ್ರಪಂಚದಲ್ಲಿ 
(ಮನೋಬುದ್ಧ್ಯಹಂಕಾರ ಚಿತ್ತಾತೀತ ನಿಲುಮೆಯಲ್ಲಿ) ಸ್ಥಿರತ್ವದ ಅನುಭವವು ನಿರಪೇಕ್ಷ. 
ಪ್ರತಿಯೊಂದು ಶಕ್ತಿಕಣವೂ ಜಗತ್ತಿನಲ್ಲಿ ಕ್ಷಣಭಂಗುರವಾದರೂ ಅವುಗಳ ಮೊತ್ತವು ದಿನಭಂಗ, 
ವರ್ಷಭ೦ಗ, ಯುಗಭಂಗಗಳೆಂಬ ಭೇದಗಳನ್ನು ಅನುಭವಕ್ಕೆ ತಂದುಕೊಡುತ್ತವೆ. ಸ್ಥಿರತ್ನದ 
ಈ ಸಾಪೇಕ್ಷ ಅನುಭವವು ಚರತ್ವವನ್ನು ಮೀರಬಲ್ಲುದಾದುದರಿ೦ದ ಇದನ್ನು ಮೀರುವ 
ನಿರಪೇಕ್ಷ ಸ್ಥಿರತ್ವವು ಸೂಚಿತವಾಗುತ್ತದೆ. ನಿರಪೇಕ್ಷ ಸ್ಥಿರಪ್ರಜ್ಞೆಯೇ ಸ್ಥಿತಪ್ರಜ್ಞೆ, ಬ್ರಾಹ್ಮೀಸ್ಥಿತಿ, 
ಮುಕ್ತಿ. 
೧) ವ್ಯಕ್ತಿಯ ದೈಹಿಕ ಇರವು, ಭೌತಿಕ ಇರವು ಕಃ ಅನ್ನಮಯ ಪ್ರಜ್ಞೆ 
೨) ದೇಹೇಂದ್ರಿಯಾಧೃತವಾದ ಜೈವಿಕ (ಭಾವನಿಕ) 

ಇರವು ೨ ಪ್ರಾಣಮಯ ಪ್ರ 
೩) ದೇಹೇಂದ್ರಿಯಾಧೃತವಾದ ಮಾನಸಿಕ (ಭೌದ್ಧಿಕ) 

ಇರವು ಈ; ಮನೋಮಯ ಪ್ರಜ್ಞೆ 
೪) ಜೀವ-ಜಡಗಳ ಪ್ರತ್ಯೇಕತೆಯನ್ನಾಧರಿಸಿದ 

ವಿಶ್ಲೇಷಣಶೀಲವುಳ್ಳ (ವೈ) ಬೌದ್ಧಿಕ ಇರವು ಸ ವಿಜ್ಞಾನಮಯ 


ಣೃ 


ಜ್ಧೆ 


ತ 


ಮ್‌ 
೫) ಜಡಾಸ್ತಮಯವಾದ ಶುದ್ಧ ಚೈತನ್ಯಸ್ವರೂಪದ 
ನಿರ್ವಿಶೇಷ, ವೈಯಕ್ತಿಕ, ಬೌದ್ಧಿಕ ಇರವು ೨ ಆನಂದಮಯ ಪ್ರಜ್ಞೆ 


* ೨೯೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


೬) ಉಕ್ತ ಇರವಿನ ವ್ಯಕ್ತಿನಿಷ್ಠತೆಯು ವಸ್ತುನಿಷ್ಠತೆ 

ಯಾಗಿ ಮಾರ್ಪಟ್ಟ ಇರವು ೨ “ಭೂತವಸ್ತುಮಯ ಪ್ರಜ್ಞೆ 

ಜಡ ವಿಶ್ಲೇಷಣದ ನಾನಾತ್ಚವು ಆಧುನಿಕ ಎಜ್ಞಾನ ಪ್ರಜ್ಞೆ ಜೀವ (ಚೈತನ್ಯ) 
ವಿಶ್ಲೇಷಣದ ದ್ವೈತಾದಿ ನಾನಾತ್ವಭಾವಗಳು ಆಧುನಿಕ ಅತಿ ಭೌತವಾದದ ಪ್ರಜ್ಞೆ ವಿಶ್ಲೇಷಣ 
ಪ್ರಜ್ಞೆಯ ವಸ್ತುನಿಷ್ಠತೆ ಅಸ೦ಪೂರ್ಣ; “ಭೂತವಸ್ತು” ಪ್ರಜ್ಞೆಯ ವಸ್ತುನಿಷ್ಠತೆ ಪರಿಪೂರ್ಣ 
ಮತ್ತು ಅಸ೦ಪ್ರಜ್ಞಾತ ಸಮಾಧಿಗಮ್ಯ; ಸಂಪ್ರಜ್ಞೆಯು ಎಜ್ಞಾನ, ಪದಾರ್ಥ ವೈವಿಧ್ಯಜ್ಞಾನ. 
ಜಾಗರದ ಈ ಷಟ್‌ ಸ್ಥಲಗಳಲ್ಲಿ ಮೊದಲನೆಯ ಮೂರು ಜ್ಠಾತಪ್ರಜ್ಞಾ ವಿಭಾಗದಲ್ಲಿ 
ಅಡಕವಾಗುತ್ತವೆ; ೪ನೆಯದು ಅರ್ಧ ಹಾಗೆ, ಅರ್ಧ ಹೀಗೆ ಎನ್ನುವ ಹೊಸ್ಕಿಲಿನ ಸ್ಥಾನದಲ್ಲಿದೆ; 
೫ನೆಯ ಹಾಗೂ ೬ನೆಯ ಸ್ಥಲಗಳು ಅಜ್ಜ್ಞಾತಪ್ರಜ್ಞಾ ವಿಭಾಗದಲ್ಲಿ ಅಡಕವಾಗುತ್ತವೆ; ಅವು 
ಕಾರ್ಲ್‌ ಜಿ.ಯುಂಗನ ಪ್ರಕಾರ ಆತ್ಮಕೇಂದ್ರ - ಬ್ರಹ್ಮಕೇಂದ್ರಗಳು; ಅಭಿನವ ಗುಪ್ತನ 
ಪ್ರಕಾರ ತುರೀಯ-ತುರೀಯಾತೀತ ಮಟ್ಟಗಳು; ಅರವಿ೦ದರ ಪ್ರಕಾರ ಅಕ್ಷರ-ಪುರುಷೋತ್ತಮ 
ಪ್ರಜ್ಞಾಸ್ತರಗಳು; ಶ೦ಕರರ ಪ್ರಕಾರ ತುರೀಯ ಸ್ಕಲ; ಪತ೦ಜಲಿಯಂತೆ ಸ೦ಪ್ರಜ್ಞಾತ- 
ಅಸ೦ಂಪ್ರಜ್ಞಾತ ಸಮಾಧಿ ಸ್ಥಲಗಳು. 


1) ₹೩೦: ೦೯ ಆಂ6 
೦೦೧೪» -- ಆದ ಅಧಿಪ್ರಜ್ಞೆ 


(1110 00110001160 00- 







2) 508 ೦೯ 5001 
೦೮1 -- 


13000501005 
0010801005) 


3) 880 00880 500-000501005 ಆ- ಅವಪಣಜ್ಞೆ 
ಇ 


ಹಾಹಾ (ಹೊಸ್ತಿಲು) 


4) 8015008 
ವಾ ತಾ 


ಇ- ಅಭಿ (ಜ್ಞಾತ) 
ಪ್ರಜ್ಞೆ 

೧. (ಅ) ಬ್ರಹ್ಮ (ಬ) ಈಶ್ವರ (ಎಶ್ವಾಧಿಕ, ವಿಶ್ವಮಯ) - 18070008110 5018 
೨. (ಅ) ಆತ್ಮ (ಬ) ಜೀವ (ವಿಶ್ವಮಯ, ಪ್ರತಿಶರೀರಭಿನ್ಸ) - 1/10000511110 561 
೩. (ಅ) ಮನ, (ಬ) ಅಹ೦ (ಅಧ್ಯಸ್ತಾತ್ಮ ೧) - 51೩1105018 
೪. (ಅ) ಇಂದ್ರಿಯ, (ಬ) ದೇಹ (ಅಧ್ಯಸ್ತಾತ್ಮ ೨) - ಲಿ6085018 

561, 00000, 001500, ಮುರುಷಗಳು ಔಪಚಾರಿಕ ಇಲ್ಲವೆ ರೂಪಕಾರ್ಥದ 
ಕಾಯಗಳನ್ನುಳ್ಳ ಚೈತನ್ಯಸಾ೦ದ್ರ ಸ್ಥಲಗಳು; ಮಟ್ಟಗಳು, ಸ್ತರಗಳು, ವಿಭಾಗಗಳು 
ಎಜ್ಞಾನಬುದ್ಧಿಯ ಅನುಕೂಲ ಸಿಂಧು ನ್ಯಾಯದ, ಕೃತ್ಯಭೇದವನ್ನಾಧರಿಸಿದ ಎಂಗಡಣೆಗಳು. 
ಎಜ್ಞಾನವು ದೇಶ ಕಾಲಾವಚ್ಛಿನ್ನ. ಜಗತ್ತಿಗೆ ದೇಶಕಾಲಗಳಿಗಿ೦ತ ದೊಡ್ಡ ಅವಚ್ಛೇದಕಗಳಿಲ್ಲ; 
ಅವು ವಸ್ತುನಿಷ್ಠ ಪ್ರತ್ಯಕ್ಷ ಪದಾರ್ಥಗಳಲ್ಲ; ಅವು ವ್ಯವಹಾರ ಹೇತುಗಳಲ್ಲದೆ. ವ್ಯಾವಹಾರಿಕ 
ಗುಣಗಳನ್ನುಳ್ಳವುಗಳಲ್ಪ-ದ್ರವ್ಯ, ಗುಣ, ಕರ್ಮಗಳಲ್ಲಿ ಯಾವ ಜಾತಿಗೂ ಅವು ಸೇರವು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ರ್ವ೯ * 


ಅವುಗಳ ಅಳತೆಯು ಯಾವಾಗಲೂ ಕೃತಕವಾಗಿ ಸ್ಥಿರವೆ೦ದು ಗಹಿಸಲಾದ 
ಯಾವುದಾದರೊಂದು ಘಟನೆ (810%! ೬ ದ್ರವ್ಯ ಗುಣ, ಕರ್ಮ) ಯನ್ನು ಆಧರಿಸುತ್ತದೆ. 
ಅವೂ ಘಟನೆಯೂ ಪರಸ್ಪರಾವಲಂಬಿಗಳಾದ ಕಲ್ಪನೆಗಳು ಅವಳಿ ಜವಳಿಗಳಂತೆ. ಘಟನೆಯಲ್ಲಿ 
ಇಂದ್ರಿಯಗ್ರಾಹ್ಯ - ಅನಿಂದ್ರಿಯ ಗ್ರಾಹ್ಯಗಳೆಂದು ಎರಡು ವಿಧಗಳಿದ್ದರೆ, ದೇಶಕಾಲಗಳು 
ಸದಾ ಅನಿಂದ್ರಿಯಗ್ರಾಹ್ಯ. ಅವುಗಳೇ ಘಟನೆಗಳು, ಗುಣಪು೦ಜಗಳು ಎಂದು ಹೇಳುವುದು 
ತಪ್ಪು. ಉದ್ದ, ಅಗಲ, ಎತ್ತರಗಳು ದ್ರವ್ಯದ ಪರಿಮಾಣಗಳು; ದೇಶಕಾಲಗಳು ಸರ್ವಪದಾರ್ಥ 
ಸಾಧಾರಣ. ಆದುದರಿಂದ ಅವುಗಳ ಪರಿಮಾಣತ್ವವು ಮೊದಲಿನ ಮೂರರ 
ಪರಿಮಾಣತ್ಚದಿ೦ದ ವ್ಯಾವಹಾರಿಕವಾಗಿ ಭಿನ್ನ. ಮೊದಲಿನವುಗಳಿಗೆ ಎರಡನೆಯವು ಅಧಿಕರಣ, 
ಆಶ್ರಯ, ಆಧಾರ; ಅವು ದ್ರವ್ಯ ಮಾತ್ರದ ಉಪಾಧಿಕರಣಗಳು. ದೇಶ ಕಾಲಗಳೇ ವ್ಯಾಪ್ತಿ 
ಕಲ್ಪನೆಗೆ ಆಧಾರ. ಉದ್ದ, ಅಗಲ, ಎತ್ತರಗಳು ವ್ಯಾಪ್ತಿಯ ಅ೦ಗಕಲ್ಪನೆಗಳು. ದ್ರವ್ಯಾದಿಗಳಿಗೆ 
ಅಧಿಕರಣಾದಿಗಳು ವ್ಯಾಪಕಗಳು. ಸಾಮಾನ್ಯ, ಸಮವಾಯ, ವಿಶೇಷ, ಅಭಾವಗಳೆಂಬ 
ಸಂಬಂಧಗಳಿಗೆ ದ್ರವ್ಯಾದಿಗಳು ಉಪಾಧಿಕರಣಗಳು. ಅವ್ಯಕ್ತವು ಶಕ್ತಿ (೫1೦೫); ವ್ಯಕ್ತವು 
ಘಟನೆ. ದ್ರವ್ಯವು ಗುಣಾಶ್ರಯ, ಗುಣವು ಕ್ರಿಯಾಜನಕ. ಗುಣ-ಶಕ್ತಿಗಳ ಭೇದವು 
ಇ೦ದ್ರಿಯಗ್ರಾಹ್ಯತ್ವ - ವಿಜ್ಞಾನ ಗ್ರಾಹ್ಯತ್ವಗಳನ್ನವಲಂಬಿಸಿದೆ. ವಿಭುದ್ರವ್ಯವು ವಿಭುಪದಾರ್ಥ; 
ಅದು ಅದ್ವಿತೀಯ; ದೇಶಕಾಲಗಳು ಅದಕ್ಕೆ ಅವಚ್ಛೇದಕಗಳಲ್ಲ - ಬೇರೆ ಅವಚ್ಛೇದಕಗಳದಕ್ಕೆಲ್ಲ. 
ಕಾಲದೇಶಗಳು ಸರ್ವಾವಚ್ಛೇದಕಗಳಾಗಿರುವುದರಿ೦ದ ಅವೆಂದೂ ವಿಭು (ಅನವಚ್ಛಿನ್ನ, 
ಅಸೀಮ, ಅನಾದ್ಯನ೦ತ) ಪದಾರ್ಥಗಳೆನ್ನಿಸಲಾರವು. 5/೩06, 5107 01700001- ದೇಶ, 
ಆಕಾಶ, ದಿಕ್‌ ಎ೦ಬ ಪದಾರ್ಥಗಳು ಸಾರತಃ ಅಭಿನ್ನ. ದಿಕ್ಕಾಲಗಳು ಆತ್ಮಜ, ಬ್ರಹ್ಮಜಾತ 
- ಅರ್ಥಾತ್‌ - ಅಸೀಮದಿ೦ದ ಹುಟ್ಟದ ಸೀಮನ ಮಾಡುವ ಸೀಮಿತ ಪದಾರ್ಥಗಳು 
ಅಥವಾ ಮಾಯೆ, ಪ್ರಕೃತಿ, ಪ್ರಧಾನ. ಅವುಗಳಿ೦ದ ಮೊದಲು ಹುಟ್ಟಿದ್ದು ಜಡ, ಅನ೦ತರ 
ಇಂದ್ರಿಯ, ಆಮೇಲೆ ಮನ. ಆತ್ಮದ ಆಧಾರ ತಪ್ಪಿದರೆ ಅವು ಶೂನ್ಯವಾಗುವುವು; ಅದು 
ದೊರೆತರೆ ಆತ್ಮವನ್ನೇ ಶೂನ್ಯವೆನ್ನಿಸುವಷ್ಟು ಸತ್ಯತಾಭಾಸವನ್ನವು ಪ್ರದರ್ಶಿಸುವುವು! ಅವು 
ಸರ್ವ ಮೂರ್ತತಾಧಾರ, ಭೂತತಾಧಾರ; ಆತ್ಮವೊ೦ದೇ ವಿಭುತ್ವಾಧಾರ! ವಿಭುವೊಂದೇ 
ಸರ್ವಾಧಾರ। 

ಆಧುನಿಕ ಎಜ್ಮಾನವು ಸರ್ವಜಗತ್ತೂ ಕ್ರಿಯಾಮಯ ಎಂದಿರುವುದರಿಂದ ಸರ್ವವೂ 
ಮೂರ್ತತ್ವ ಉಳ್ಳದ್ದೆಂದ ಹಾಗಾಯ್ತು ಆದರೆ ದೇಶ-ಕಾಲಗಳು ಕ್ರಿಯಾ ಸ್ವರೂಪವಾದವುಗಳಲ್ಲ; 
ಅವು ಪರಿಮಾಣಗಳು. ಪರಿಮಾಣವೆಂಬುದು ಸಂಬ೦ಧಸ್ವರೂಪ ಉಳ್ಳದ್ದು ಮತ್ತು ಒಂದಕ್ಕಿಂತ 
ಹೆಚ್ಚು ಸಂಖ್ಯೆಯದು. ಅದು ಕ್ರಿಯಾವಿಶೇಷಣವಲ್ಲದೆ, ಸಾಕ್ಷಾತ್‌ ಕ್ರಿಯೆ (ಕರ್ಮ, ಕಾರ್ಯ) 
ಅಲ್ಲ. ವಿಶೇಷಣವೊ೦ದು ಧರ್ಮ, ಭಾವ, ಉಪಾಧಿ (.%56/80(00061100). ಆದುದರಿಂದ 
ಅದು ಜಗತ್ತೇ ಅಲ್ಲದ, ಜಗತ್ತನ್ನು ಅರ್ಥಯಿಸಲು ಬೇಕಾದ, ಜಗತ್ತಿಗನ್ಹಯಿಸುವ ಪರಿಸೀಮನದ 
(ಮೂರ್ತೀಕರಣದ?) ಕಲ್ಪನೆ. ಆತ್ಮಮೊಂದೇ ಸರ್ವಮೂರ್ತದ್ರವ್ಯ 


ಸಂಯೋಗಿಯಾಗಿರುವುದರಿ೦ಂದ ಅದೊಂದೇ ವಿಭು. ದಿಕ್ಕೆಂಬುದು ಒಂದಕ್ಕಿಂತ 


* ೩೦೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಹೆಚ್ಚಾಗಿರುವುದರಿ೦ದ ಕಾಲ್ಪನಿಕವಾಗಿಯೂ ಅದಕ್ಕೆ ವಿಭುತ್ವ (ವಿಶ್ವವ್ಯಾಪಕತ್ವ್ರವಿಲ್ಲ. ಆಕಾಶವು 
ಒಂದೇ ಆದರೂ ಅದು ಶಬ್ದಗುಣ ಉಳ್ಳದ್ದಾದ್ದರಿ೦ದ ಶಬ್ಧಾವಚ್ಛಿನ್ನ. ಅವಚ್ಛೇದಕವು 
10111111118 180107 ಪರಿಸೀಮನದ ಕಾರಕ, ಒ೦ದು ವಸ್ತುವಿನ ಹೆಸರಿನ ಅರ್ಥಕ್ಕೆ ಎಳೆದ 
ಗಡಿಗೆರೆ. 

ನಮ್ಮ ಅರಿವಿಗೆ ಬರುವ ಇರವು ಅಥವಾ ಅಸ್ತಿತ್ವವು ಮೂರ್ತ ಪದಾರ್ಥಕ್ಕೆ ಮಾತ್ರ 
ಸೀಮಿತವಾದುದಲ್ಲ; ಅಮೂರ್ತದ (060೩00 ಇರವೂ ಇರವೇ. ಲೋಕದಲ್ಲಿ 
ಮೂರ್ತಾಮೂರ್ತಗಳು ಪರಸ್ಪರ ಪ್ರಚೋದಕಗಳಾಗಬಲ್ಲವು ಎಂಬುದು ಸ್ಪಷ್ಟ. 
ಪ್ರಚೋದನೆಯೊಂದು ಕ್ರಿಯೆ, ಆದರದು ಮೂರ್ತಮಾತ್ರದಲ್ಲಿರುವ ಸಾಮಾನ್ಯ ಕ್ರಿಯೆಯಲ್ಲ; 
ಅದೊಮ್ಮೆ ಕ್ರಿಯಾಭಿನ್ನವಾದ “ಜ್ಞಾನಸಹಜಕ್ರಿಯೆ” ಯಾಗಲೂಬಹುದು. ಅ೦ದರೆ ಅದು 
ಆಗ ಕ್ರಿಯಾಶಕ್ತಿಯಿಂದ ಭಿನ್ನವಾದ ಜ್ಞಾನಶಕ್ತಿ ಎಂದರ್ಥ. ಪ್ರಚೋದಕತ್ವ (ಪ್ರೇರಕತ್ವ್ರದಂತೆಯೇ 
ಪ್ರಚೋದ್ಯತ್ವವೂ ಪ್ರೇರ್ಯತ್ವವೂ ತಾತ್ವಿಕವಾಗಿ ಒ೦ದು ಶಕ್ತಿಯೇ; ಅದನ್ನು ತ್ಯಾಜ್ಯವಾಗಿದ್ದಾಗ 
ದೌರ್ಬಲ್ಯವೆಂದೂ ಗ್ರಾಹ್ಯವಾಗಿದ್ದಾಗ ಬಲವೆ೦ದೂ ಹೇಳುವುದು ಲೋಕರೂಢಿ. 

ಪ್ರಜ್ಞಾಮಯವಾದುದೆಲ್ಲವೂ ಅಮೂರ್ತವೆ೦ಂಬುದು ರೂಢಿ; ಆದರೆ ಮಿದುಳಿನ 
ಕ್ರಿಯೆಯನ್ನು ಕೆಲವೊಮ್ಮೆ ಆಧರಿಸದೆ ವಿಷಯ ಗ್ರಹಣ ಮಾಡಬಲ್ಲ ಆತ್ಮವೊ೦ದೇ 
ನಿಜವಾಗಿ ಅಮೂರ್ತವಾದುದು; ಅದರಿಂದಲೇ ಅದನ್ನು ನಿಷ್ಕಿಯ (ಆದರೆ 
ನಿಷ್ಟಜೋದಕವಲ್ಲ) ಎ೦ದು ಉಪನಿಷತ್ತು ಹೇಳುತ್ತದೆ. ಮಿಕ್ಕವುಗಳಲ್ಲವೂ ಕ್ರಿಯಾಮಯ, 
ಕ್ರಿಯಾಗತ ಅಥವಾ ಕ್ರಿಯಾತ್ಮಕ. ಶುಷ್ಕಜ್ಞಾನವು ಅಪ್ರಚೋದಕ, ಅಚೇತನ, ಸಾಪೇಕ್ಷ 
ಜೇತನ. ಪ್ರತ್ಯಕ್ಷಣ ಅಪರೋಕ್ಷ ಜ್ಞಾನಗಳು ಪ್ರಚೋದಕಗಳಾಗಬಲ್ಲವು. ಪ್ರತ್ಯಕ್ಷದಲ್ಲಿಯ 
(ಇಚ್ಛೆ, ಬುದ್ಧಿಗಳ ಜೊತೆಗಿರುವ) ಭಾವನೆ ಅದರ ಪ್ರಚೋದಕ ಶಕ್ತಿಯಾದರೆ, ಅಪರೋಕ್ಷದ 
(ಪ್ರಾತಿಭ ಪ್ರತ್ಯಕ್ಷದ) ಆನಂದವು (ವಿಭಾವನೆ) ಅದರ ಪ್ರಚೋದಕ ಶಕ್ತಿ ಬುದ್ಧಿಯನ್ನು 
ಮನೋಗತವಾದ ಶುಷ್ಕ, ಯಾಂತ್ರಿಕ, ಸರ್ವಮೂರ್ತಗ್ರಹ ಜ್ಞಾನವೆಂಬ ರೂಢಿಯಂತೆ 
ಚಿತ್ತನ್ನು ಆತ್ಮಗತವಾದ ಅಂಥ ನಿಷ್ಠಿಯ, ಸರ್ವ ಮೂರ್ತಾಮೂರ್ತಗ್ರಹಜ್ಜ್ಞಾನ ಎನ್ನಬಹುದು. 
ಅಪರೋಕ್ಷದ (ಆತ್ಮದ) ಸತ್ತಿನ ಸತ್ತೆಯು ಪ್ರತ್ಯಕ್ಷದ ಸತ್ತಿನ (ಇರುವ ವಸ್ತುವಿನ) ಸತ್ತೆಗೆ 
ಸದೃಶ. ಭಾವನೆಯು ಪ್ರಾಣಸಾರ ಉಳ್ಳದ್ದಾಗಿರುವಂತೆ ಆನಂದವು ಚೈತನ್ಯ ಸಾರವುಳ್ಳದ್ದಾಗಿದೆ. 
ಬ್ರಹ್ಮವು ಅಥವಾ ಆತ್ಮವು ಸತ್‌--ಚಿತ್‌.-ಆನ೦ದ; ಅಹ೦ಸೀಮಿತ ಮನ ಅಥವಾ ಜೀವಾತ್ಮನು 
ಇಚ್ಛೆ. ಬುದ್ಧಿ--ಭಾವನೆ. ಅಧಿಪಜ್ಞೆ ಬಹಕ್ಕೆ, ಅವ-ಜ್ಞಾತ ಪಜ್ಞೆಗಳು ಜೀವಾತ್ಮನಿಗೆ ಪರ್ಯಾಯಗಳು. 

ಲೋಕದಲ್ಲಿ ಮರುಮರೀಚಿಕೆಂತುರು ಅತ್ಯ೦ತ ಕನಿಷ್ಕ, ಸಾಪೇಕ್ಷ 
ಅರ್ಥರಹಿತತೆಯನ್ನುಳ್ಳದ್ದು; ಬ್ರಹ್ಮದಲ್ಲಿ ನಾನಾತ್ವ ಕಲ್ಪನೆ ತತ್ಸಮ. ಅವಪಜ್ಞೆ-(ಜ್ಞಾತ) 
ಅಭಿಪ್ರಜ್ಞೆಗಳ ಅವಸ್ಥೆಗಳು ದ್ವಿತ್ವಾದಿ ನಾನಾತ್ವದರ್ಶಕಗಳು; ಅಧಿಪ್ರಜ್ಞೆಗೆ (008೬5 ೩೫೧ 
5000108) ಜಾತಿ-ವ್ಯಕ್ತಿಗಳ ಸೋಂಕಿಲ್ಲ; ಅದು ಪ್ರಜ್ಞೆಯ ಅಖಂಡ, ಅಜಾತಿ, ಅಧಿಷ್ಠಾನ 
(ಆಧಾರ. ನೆಲೆ). 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೦೧ * 


“110 185 07 ಗಿ:07೦ 01110500177 15 10 01೩/1ಗ)/ 117007'5 10085 ೩5 1110 500181 
೩06 770181 501005 081001 0೫7 6ಬ” ತಮ್ಮ ಕಾಲದ ಸಾಮಾಜಿಕ ಹಾಗೂ ನೈತಿಕ 
ಸಂಘರ್ಷಗಳ ಬಗೆಗಿನ ಕಲ್ಪನೆಗಳನ್ನು ಮಾನವರಿಗೆ ಸ್ಪಷ್ಟ ಮಾಡಿಕೊಡುವುದೇ ಬರಲಿರುವ 
ತತ್ವಶಾಸ್ತ್ರ ಸ್ವದ ಕರ್ತವ್ಯ? ಎಂದ ಜಾನ್‌ಡ್ಯೂಯಿ, ಇದು ಸಾರ್ವಕಾಲಿಕ ಲೋಕನ್ಯಾಯ. 
ಸದ್ಯದ “ಶಾಸ್ತ್ರ ಕೂಡ ಅದನ್ನೇ ಇಲ್ಲಿ ಮೊದಲು ಮಾಡಬೇಕಾಗಿದೆ. ಸಾಮಾಜಿಕ 
ಸದಸ್ಯರ ಪರಸ್ಪರೆಸ ಸಂಬಂಧಗಳ ಸಾರ್ವಜನಿಕ ಧರ್ಮವೇ ನೀತಿ; ಗೃಹಸ್ಥಾಶ್ರಮವೇ ಹೆಚ್ಚು 
ಜನಖ್ರಯವಾಗಿರುವುದರಿಂದ ಅದು ಗಾರ್ಹಸ್ಥನೀತಿ, ಚಿಾಸರಂಯ ನೀತಿ. 3 ಸಾಮಾಜಿಕವು 
ವಿಶಾಲಾರ್ಥದಲ್ಲಿ ಅಧಿಕ ಸದಸ್ಯರ ಎಲ್ಲ “ಸಾಂಘಿಕ (ಸಮಾಜದ ಮೇಲೆ ಪರಿಣಾಮ 
ಮಾಡುವ) ಚಟುವಟಿಕೆಗಳನೂ ಒಳಗೊಳ್ಳುತ್ತದೆ. ಗೃಹಸ್ಥನ ಪುರುಷಾರ್ಥಗಳು ಮೂರು: 
ಧರ್ಮ, ಅರ್ಥ. ಕಾಮ. ಧರ್ಮವು ಸಮಾಜಕಾರಣ; ಆದ್ದರಿ೦ದ ಅರ್ಥದಂತೆ ವೈಯಕ್ತಿಕ 
ಕಾಮದ ನೇರವಾದ ಸಾಧನವಲ್ಲ. ಆದುದರಿಂದ ಅದನ್ನು ನಿರ್ಣಯಿಸುವ ತತ್ವಜ್ಞಾನ 
ಅಗತ್ಯ. ಲೋಕತತ್ವಗಳ ಸಂಖ್ಯೆ, ವರ್ಗ, ಪ್ರಾಥಮ್ಯಾದಿಗಳ ನ್ಯಾಯದ ನಿರ್ಣಯ 
ಧರ್ಮಾಧೀನವಾಗಿರುವುದು ಲೋಕಸಂಗ್ರಹ ನಿಯಮ. ಮೋಕ್ಷವು ಧರ್ಮದ ಆತ್ಮ 
ಧರ್ಮದ್ದು ಭೇದಾಭೇದ ಸೂತ್ರವಾದರೆ ಮೋಕ್ಷದ್ದು (ಆತ್ಮದ್ಬು) ಶುದ್ಧ ಐಕ್ಯಸೂತ್ರ. 
ಕಾಮ(50080005 (€00115010050055), ಅರ್ಥ(1/8101181 (೮005010050055), ಧರ್ಮ 
(110/81 0ಿ0೧8010051055) ಮತ್ತು ಮೋಕ್ಷ (5॥1/10081 (೮೦050100511055) ಗಳು 
ಉತ್ತರೋತ್ತರ ಬಲೀಯಸ್ತ್ವ ಉಳ್ಳ ಚರಮ ಮೌಲ್ಯಗಳು. ಮೋಕ್ಷವು ಧರ್ಮದ ತರ್ಕಶುದ್ಧ 
ಅಂತ್ಯದಶೆ. ವ್ಯಷ್ಟಿ-ಸಮಷ್ಟಿಗಳ ಉಭಯ ಪಜ್ಞೆಗೆ ಸಮಾನ ಪ್ರಾಧಾನ್ಯ ಕೊಟ್ಟು ಬಾಳುವವರಿಗೆ 
ಧರ್ಮವೇ ಮೋಕ್ಷ; ಸಮಷ್ಟಿ ಮಾತ್ರ ಪ್ರಧಾನರಿಗೆ ಮೋಕ್ಷವೇ ಧರ್ಮ. ಧರ್ಮ ರಾಜಸ, 
ಮೋಕ್ಷ ಸಾತ್ವಿಕ ಕಾಮಾರ್ಥಗಳು ತಾಮಸಮಟ್ಟದ ಉತ್ತರೋತ್ತರ ದುರ್ಬಲತ್ವ ಉಳ್ಳ 
ಕೊನೆಬೆಲೆಗಳು. ಕಾಮಾರ್ಥಗಳು ಭೇದಪ್ರಧಾನ ಲೋಕಮೌಲ್ಯಗಳು-ವ್ಯಕ್ತಿ ಸ್ವಾರ್ಥಕ್ಕೆ 
ಅವುಗಳಲ್ಲಿ ಪ್ರಾಥಮ್ಯವಿದೆ. ಆದುದರಿಂದ ಅವು ಧರ್ಮಾಧೀನವಾಗಬೇಕೆಂಬುದು ವ್ಯಾಸಾದಿ 
ನಾಗರಿಕತಾ ವಕ್ತಾರರ ಆಶಯ. ಮುಕ್ತಿ ಶ್ರದ್ಧೆಯು ಧರ್ಮಶದ್ಧೆಗೆ ಅದ್ವಿತೀಯ ಎನ್ನಿಸಿದ 
ಬಲಿಷ್ಠ ಆಧಾರವಾದುದರಿಂದ ಪ್ರಾಚೀನ ಓಂದು ಶಾಸ್ತ್ರಗಳು ಮುಕ್ತಿ ವಿವೇಚನೆಗೆ ಬಹಳ 
ಗ್ರಂಥಗಳನ್ನೂ ಗ್ರಂಥಭಾಗಗಳನ್ನೂ ಮೀಸಲಿರಿಸಿದವು” ವಾನಪ್ರ ಸ್ಥವು ಸನ್ಯಾಸೋನ್ಮುಖ, 
ಗಾರ್ಹಸ್ಥವು ವಾನಪ್ರಸ್ಥೋನ್ಯುಖ. ಬ್ರಹ್ಮಚರ್ಯೆಯು ಗಾರ್ಹಸ್ಥೋನ್ಮುಖ ಎನ್ನಿಸಿ 
ನಡೆಯುವುದೇ ಆಶ್ರಮ ನಿಂುಮ. ಅರ್ಥಾರ್ಜನಪರನಾದ ಗೃಹಸ್ಥನು 
ಅರ್ಥತ್ಯಾಗಪರನಾಗುವ ಕ್ರಮಿಕ ವಿಕಾಸವೇ ಲೋಕದ ಪ್ರಗತಿಗೆ ಕಾರಣ, ಸಂಘರ್ಷ 
ನಿವಾರಣೆಯ ಉಪಾಯ. ಸ೦ಘರ್ಷಗಳ ಕಲ್ಪನೆ ಸ್ಪಷ್ಟವಾದರೆ ಸಾಲದು; ಅವುಗಳ 
ಪರಿಹಾರಕ್ಕೆ ಮಾನವನು ಯೋಚಿಸಬೇಕು. ಅರ್ಥತ್ಯಾಗಮುಖವಿಲ್ಲದವನ ಯಾವ 
ಯೋಜನೆಯೂ ಸಜ್ಜನರಾದ ಸಹಜೀವಿಗಳ ಮಧ್ಯ] ದಲ್ಲಿ ಸಂಘರ್ಷ ಪರಿಹಾರದ 
ಸಮರ್ಥತಮ ಮತ್ತು ಸ ಸಂಸ್ಕೃ ತತಮ ಯೋಜನೆಯೆನ್ನಿ; ಸದು. ತೇನತ್ಕಕ್ತೇನ ಭು೦ಜೀಥಾ: 


* ೩೦೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಮಾಜಹಿತ ಮತ್ತು ವ್ಯಕ್ತಿಹಿತ ಎಂಬ ಏತಭೇದಗಳನ್ನು ಎಣ್ಣೆ-ಸೀಗೆ ಸಂಬಂಧ 
ಉಳ್ಳವುಗಳೆಂದು ಗ್ರಹಿಸಿ ಸಮಾಜವಾದ (50081807) ಮತ್ತು ವ್ಯಕ್ತಿವಾದ (16111602115177) 
ಎಂಬ ವಾದಗಳ ಸಂಘರ್ಷವನ್ನು ಕಲ್ಪಿಸಿಕೊಂಡು, ವಾದ ಪ್ರತಿವಾದಗಳನ್ನು ಹೂಡುವ 
ಪಾಶ್ಚಾತ್ಯ ಬುದ್ಧಿಯು ವಸ್ತುಜ್ಜಾನ ವಿಮುಖವಾದದ್ದು. ಮಾನವನು ಸಮಾಜಜೀವಿ 
ಎಂಬ ಮನಃಶಾಸ್ತ್ರವನ್ನು ಒಪ್ಪಿದ ಮೇಲೆ, ಮಾನವವ್ಯಕ್ತಿಗಳ ಸಂಘವೇ ಸಮಾಜವೆಂಬುದನ್ನು 
ಕ೦ಡ ಮೇಲೆ, ಸ್ವಾತಂತ್ರ್ಯವೆಂಬುದು ದಾಸ್ಕಸ್ವಾಚ್ಛಂದ್ಯಗಳಿಗಿ೦ತ ಭಿನ್ನವೆ೦ದು ನಂಬಿದ 
ಮೇಲೆ, ಒಬ್ಬನಿಗಿ೦ತ ಹೆಚ್ಚು ವ್ಯಕ್ತಿಗಳಿಲ್ಲದಾಗ ಧರ್ಮಾಧರ್ಮ ನಿರ್ಣಯದ ಪ್ರಶ್ನೆಯು 
ಬಹಳ ಮಟ್ಟಿಗೆ ಅರ್ಥಪೂರ್ಣತೆಯನ್ನು ಕಳೆದು ಕೊಳ್ಳುವುದೆಂಬುದು ಗೊತ್ತಾದ ಮೇಲೆ 
ಕೇವಲ ವ್ಯಕ್ತಿವಾದವು ಅವ್ಯವಹಾರ್ಯವೆಂಬುದನ್ನು ಯಾರಾದರೂ ಒಪ್ಪಲೇಬೇಕು. ೮೦೪6 
00811007, 1455 77176. ಗು೦ಪಿನ ನಡೆ, ಸ್ತೋಮ ಬುದ್ಧಿ ಎಂಬಿವು ಸರಿಯಾದ 
ನಾಗರಿಕ ನಡತೆಗಳನ್ನುಳ್ಳ ವ್ಯಕ್ತಿಗಳ ಸಾ೦ದರ್ಭಿಕ ಅನಾಗರಿಕತೆಯನ್ನು ಪ್ರತಿಪಾದಿಸುತ್ತವೆ. 
ಆದರಿವು ಸಂದರ್ಭಗಳ ಸಾಮಾನ್ಯದ ವ್ಯಾಪ್ತಿಯನ್ನು ಉಳ್ಳವುಗಳಲ್ಲ. ಗುಂಪು ಅಥವಾ 
ಸ್ತೋಮ ಎಂಬುದರ ಸ್ವರೂಪವು ಸರ್ವಸಂದರ್ಭ ಸಾಧಾರಣವಲ್ಲ; ನಾಗರಿಕ ನಡತೆಯನ್ನೂ 
ಇದು ಭಿನ್ನ ಸ೦ದರ್ಭಗಳಲ್ಲಿ (ಸ೦ನಿವೇಶಗಳಲ್ಲಿ) ಪ್ರದರ್ಶಿಸುತ್ತದೆ. ಸಮಾಜದ ಕ್ರೌರ್ಯ, 
ದಬ್ಬಾಳಿಕೆ ಎಂದರೆ ಅದರಲ್ಲಿಯ ಹಲಕೆಲ ಬಲಿಷ್ಠರು ಅನಾಗರಿಕವಾಗಿ ಸಹಜೀವಿಗಳನ್ನು 
ನಡೆಸಿಕೊಳ್ಳುವುದೆ೦ದಷ್ಟೇ ಅರ್ಥ. ಒ೦ದು ಇಡಿ ಸಮಾಜದ ಸದಸ್ಯರೆಲ್ಲರೂ ನಾಗರಿಕರಾಗಿದ್ದಾಗ 
ಆ ಸಮಾಜವು ವ್ಯಕ್ತಿಗಳ (ಸದಸ್ಯರ) ಹಿಂಸೆ-ಶೋಷಣೆಗಳಲ್ಲಿ ತೊಡಗುವುದೆಂಬುದು 
ಅಸಂಬದ್ಧ. ನಾಗರಿಕರೂ ಗುಂಪಿನಲ್ಲಿ ತಮ್ಮ ಗುರುತು ಸಿಗಲಾರದೆಂದು ಅವಿತು 
ದುರಾಚಾರಗಳಲ್ಲಿ ಪ್ರವೃತ್ತರಾದರೆ೦ಬ ವೃತ್ತಾಂತದಲ್ಲಿ ಅಂಥ ನಾಗರಿಕರು ತೋರಿಕೆಯ 
ನಾಗರಿಕರಷ್ಟೇ ಅಲ್ಲದೆ ಪರಿಪಕ್ಕ ಬುದ್ಧಿಯ ನಾಗರಿಕರೆಂದು ಯಾರೂ ಹೇಳಲಾರರು. 
ತ್ರಿಕರಣ ಶುದ್ಧಿ ಇಲ್ಲದವನೂ ಸಾಮಾಜಿಕ ಕರ್ತವ್ಯಗಳನ್ನರಿಯದವನೂ ಹಾಗೇ ಅರಿತೂ 
ಮಾಡದವನೂ ನಾಗರಿಕನಲ್ಲ. ಸುಸಂಸ್ಕೃತನಲ್ಲ. ಪೋಲೀಸರೆದುರು ಮಾತ್ರ ಕಳದವನು 
ಹೇಗೆ ಸ೦ಭಾವಿತನೆನ್ನಿಸಿಯಾನು? ಹಾಗೇ ಕುಡಿದವನೂ ಕೆಲವೊಮ್ಮೆ ನಾಗರಿಕನಾಗಿ 
ವರ್ತಿಸಿದ ಮಾತ್ರದಿ೦ದ ಸರ್ವತ್ರ ನಾಗರಿಕನಾಗಿ ನಡೆದುಕೊಳ್ಳುತ್ತಾನೆ ಎಂದು ನಂಬುವುದು 
ಮೂಢತನ. ಸಾರ್ವತ್ರಿಕತೆ ಇಲ್ಲದ ನಾಗರಿಕತೆ ನಾಗರಿಕತೆಯಲ್ಲ, ಸಂಸ್ಕೃತಿ ಸಂಸ್ಕೃತಿಯಲ್ಲ. 
ಇಡಿ ಸಮಾಜವು ಎಲ್ಲ ವ್ಯಕ್ತಿಗಳನ್ನು ಶೋಷಿಸುವುದೂ ಎಲ್ಲ ವ್ಯಕ್ತಿಗಳೂ ಇಡಿ ಸಮಾಜವನ್ನು 
ಕಡೆಗಣಿಸುವುದೂ ವಿಚಾರಹೀನ ವ್ಯವಹಾರದೂರ. ಒ೦ದು ಸಮಾಜದಲ್ಲಿ ಬಹುಸಂಖ್ಯರು 
ಶ್ರೀಮಂತರಾದರೆ ಬಡವರನ್ನೂ ಬಡವರಾದರೆ ಶ್ರೀಮ೦ತರನ್ನೂ ಶೋಷಿಸುತ್ತಾರೆ ಎಂಬುದೂ 
ಅಲ್ಪಾಪವಾದವುಳ್ಳ ಉತ್ಸರ್ಗವಲ್ಲ. ದೇಹಬಲ, ಬುದ್ಧಿಬಲ, ದ್ರವ್ಯಬಲ, ಸ್ಥಾನಬಲ, 
ಸಂಖ್ಯಾಬಲಗಳೆಂದು ಬಲಗಳು ಪಂಚವಿಧ. ಈ ಯಾವಬಲವುಳ್ಳವರೂ ಅಧರ್ಮರಾಜ್ಯದಲ್ಲಿ 
ಬಲಕಡಿಮೆಯಾದ ಪರರ ಶೋಷಕರಾಗುವ ಸಂಭವವಿದೆ. ಆದುದರಿಂದ ಸ್ವಬುದ್ಧಿ, 
ಪರಬುದ್ಧಿ, ಪರದಂಡಭಯ ಎ೦ಬ ಒಂದಲ್ಲ ಒಂದರಿಂದ ಈ ಬಲಗಳು ಧರ್ಮಾಧೀನರಾಗಿ 
ವರ್ತಿಸುವಂತೆ ಮಾಡುವುದೇ ಧರ್ಮರಾಜ್ಯಭಾರ. ಸಮಾನಗುಣದ ಸಹಜೀವಿಗಳಿಗಿಲ್ಲದ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೦೩ * 


ದ್ರವ್ಯಗಳನ್ನು ಇಲ್ಲದ ಪರಿಮಾಣ-ಪ್ರಕಾರಗಳಲ್ಲಿ ಇಟ್ಟುಕೊ೦ಡಿರುವವರು ಶೋಷಕರು. 
ಶೋಷಣೆ 500881 1125000 ಸಾಮಾಜಿಕ ಅನ್ಯಾಯ. ಗುಣವಿಲ್ಲಿ ದ್ರವ್ಯೇತರ ಬಲ; 
ದ್ರವ್ಯವಿಲ್ಲಿ ಭೌತಿಕವಾದ ಬಳಕೆಯ ಸಾಮಗ್ರಿ, ಮಹಾಭಾಗ (118010) ಅಲ್ಪಭಾಗ 
(1/11010)ರ ಘರ್ಷಣ ಪ್ರಸಂಗದಲ್ಲಿಯೂ ಬಳಕೆಯ ಸಾಮಗ್ರಿ ಹಾಗೂ ಸೌಕರ್ಯಗಳ 
ಅಸಾ೦ದರ್ಭಿಕ, ಅಪರ್ಯಾಪ್ತ ವಏತರಣವೇ ಅನ್ಯಾಯ. ಅನ್ಕಾಯಗಾರರು ಅವಮಾನವರಲ್ಲದೆ. 
ಮಾನವರೆಂಬ ಗೌರವಕ್ಕೆ ಪಾತ್ರರಾಗುವವರಲ್ಲ. ಆದುದರಿ೦ದ ಭಾರತವು ಸಮಾಜ- 
ವ್ಯಕ್ತಿಗಳ ದ್ವ ತತ್‌ ದ್ವಂದ್ವಗಳನ್ನು ಚರ್ಚಾವಸ್ತುವನ್ನಾಗಿ ತೆಗೆದುಕೊಳ್ಳದೆ ಧರ್ಮ-ಅಧರ್ಮಗಳನ್ನೇ 
ಯಾವಾಗಲೂ ಚರ್ಚಾವಿಷಯಗಳನ್ನಾಗಿ ತೆಗೆದುಕೊಳ್ಳುತ್ತ ಬಂದಿದೆ. ಅದರಲ್ಲಿ ಬಹುಸ೦ಖ್ಯ 
ಸಜ್ಜನರ ಹಿತವೇ ಪರಮಧರ್ಮ; ಸಜ್ಜನರು ಪರಹಿತ ಪ್ರಧಾನರು! ಹಿತವು ಪ್ರಿಯಕ್ಕಿಂತ 
ಹೆಚ್ಚಿನ ಮೌಲ್ಯ. ಆತ್ಮಹಿತ, ಮನೋಹಿತ, ಇಂದ್ರಿಯಹಿತ, ದೇಹಹಿತಗಳಲ್ಲಿ ಸ್ಪರ್ಧೆ, 
ವಿರೋಧ ಉಂಟಾದಾಗ ಉತ್ತರೋತ್ತರಹಿತವು ಹೆಚ್ಚು ಅಪ್ರಧಾನವೆನ್ನಿಸಬೇಕು; ಹಾಗೇ 
ವ್ಯಕ್ತಿ ಹಿತ-ಸಮಾಜಹಿತಗಳಲ್ಲಿ ಪ್ರಥಮೇತರ ಹಿತಗಳಲ್ಲಿ ಘರ್ಷಣವುಂಟಾದಾಗಲೂ 
ಉತ್ತರೋತ್ತರವು ಗೌಣ; ಪ್ರಥಮಹಿತದಲ್ಲಿ ಸಂಘರ್ಷವು ಅಸಾಧ್ಯ, ಅಸಂಭವ-ಆತ್ಮಹಿತವು 
ಸಮಾಜಹಿತ ವ್ಯಾಪಿ, ಸಮಾಜಹಿತವು ಸರ್ವವ್ಯಕ್ತಿಹಿತ ವ್ಯಾಪಿಯಾಗಿರುವುದರಿಂದ-ವ್ಯಕ್ತ್ಯಾತ್ಮ- 
ಸಮಾಜಾತ್ಮಗಳು ಒಂದೇ ಆದುದರಿಂದ! 


“ಸಿ 1170115010 ೫7೦116 15 107 05 & 6086 ೫70110; 111 5000 ೩ 0101110150 ೫7೮ 08/7 
0೦0, ೫711117 111117 1110 ೩115 ೩551811006 (0 05 0] ೫೫ ೦1771001011 6010 ೦೯ 711113017೩1 
100018; ೩116 701 ೩1! ೦೮ 10೩/5 0೩0 ೫71೮ ೦ ೦110 ೫7೦16 01 (110 01017೩! 501101 - 
ಅದ್ವೈತ ಪ್ರಪಂಚವು ನಮಗೆ ಒಂದು ಸತ್ತ ಪ್ರಪಂಚ; ಅ೦ಥ ಜಗತ್ತಿನಲ್ಲಿ ಸರ್ವಶಕ್ತನಾದ 
ಭಗವಂತ ಅಥವಾ ಆದಿನೀಹಾರಿಕೆ ಆಜ್ಞಾಪಿಸಿದ ಪಾತ್ರವನ್ನು ನಾವು ಹಾಗೂ ಹೀಗೂ 
ನಿರ್ವಹಿಸಿಕೊ೦ಡು ಹೋಗುವೆವು; ಮತ್ತು ನಿತ್ಯಗಂಥದ ಒಂದು ಪದವನ್ನು ಕೂಡ 
ನಾವು ಸಾಯುವವರೆಗೆ ಅತ್ತರೂ ಅಳಿಸಲಾರೆವು” ಎಂಬಲ್ಲಿ ಪಾಶ್ಚಾತ್ಯರ ಅಸಂಬದ್ಧ 
ಅದ್ವೈತ ಎ೦ಥದೆಂಬುದು ಗೊತ್ತಾಗುತ್ತದೆ. ಇನ್ನು ಅವರ ದ್ವೈತವೋ- 110 18100 07೩ 
1730111170150 ೩5 ೦೦07[೩೫೦೦ ೪7110 ೩ 00170150 1105 10 115. 1118 17171010 17080 ೩೯೦ 
07055-001101 ೩10 77811118 101005, ೦೮೫ ೦೪771 51701191 ೩7611111, 118)7 ೦೦೦01 ೩೧6 
101/2 600160 1170 15500, 1115 ೩ ೫70೦116 ೫/11010 1100118 15 1170100೩01) 500105 ೫೧6 ೩1 
೩೦100 7181075 - ಏಕಕಾರಣ ಜಗತ್ತಿನೊಡನೆ ಅನೇಕ ಕಾರಣ ಜಗತ್ತನ್ನು ಹೋಲಿಸಿದರೆ, 
೨ನೆಯದರಲ್ಲಿ ಎರುದ್ಧ ದಿಕ್ಕಿಗೆ ಹರಿಯುವ ಹೊನಲುಗಳೂ ಸೆಣಸುವ ಶಕ್ತಿಗಳೂ ಇವೆ; 
ನಮ್ಮ ಇಚ್ಛೆ-ಶಕ್ತಿಗಳು ಅಲ್ಲಿ ಗಣ್ಯವಾಗಿ ಪ್ರಕರಣವೊ೦ದನ್ನು ತೀರ್ಮಾನಿಸಲು 
ನೆರವಾಗಬಹುದು; ಅಲ್ಲಿ ಯಾವುದೂ ಬದಲಾಯಿಸಲಾರದಂತೆ ಹೊಂದಿಸಿಟ್ಟಲ್ಲ ಮತ್ತು 
ಎಲ್ಲ ಕಾರ್ಯಗಳೂ ಪ್ರಾಧಾನ್ಯ ಉಳ್ಳಂಥವು (“೦1765 08॥81105000)7', 0.440) “ನಮ್ಮ 
ಇಚ್ಛೆ-ಶಕ್ತಿಗಳು” ಮಾನವ ಪ್ರಪಂಚದಲ್ಲಿ ಎರುದ್ಧ ಹಾಗೂ ಭಿನ್ನವಾಗಿರುವುದರಿಂದ 
ಮಾನವ-ಮಾನವ ಮತ್ತು ಮಾನವ-ಮಾನವೇತರ ಹಾಗೂ ಮಾನವೇತರ ಮಾನವೇತರ 


* ೩೦೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸೃಷ್ಟಿಗಳ ಅಸಮನ್ವಯವನ್ನು ಎಷ್ಟೋ ಕಡೆ ಸರ್ವಮಾನವರಿಗೆ (ಅಥವಾ ಸರ್ವಸಜ್ಜನರಿಗೆ 
ಸಹ) ಸಮಾಧಾನಕರ ವಾಗುವಂತೆ ಸರಿಪಡಿಸಲು ಈವರೆಗೆ ಮಾನವನಿಗೆ ಸಾಧ್ಯವಾಗದುದನ್ನು 
ಮರೆತ ಪಾಶ್ಚಾತ್ಯನು ತನ್ನ ಪೂರ್ವಗ್ರಹವನ್ನು ನಾನಾತ್ವ ಪ್ರಾಧಾನ್ಯದತ್ತ ಹರಿಯಿಸಿದ್ದಕ್ಕೆ 
ಮೇಲಿನದೊ೦ದು ಉದಾಹರಣೆ. ಅಲ್ಲದೆ, ಭೇದ-ಅಭೇದಗಳೆರಡೂ ಜಗತ್ತಿನಲ್ಲಿದ್ದರೂ 
ಜಗತ್ತು ಜಗತ್ತಾಗಿ ಉಳಿದಿರಲು ಅಭೇದದ (ಅಭೇದ ಸಂಬಂಧಗಳ) ಸಂಖ್ಯೆಗಿಂತ ವ್ಯಾಪ್ತಿ 
ಹೆಚ್ಚಾಗಿರುವುದೇ ಕಾರಣ. ಅಥವಾ ಅದರ ಶಕ್ತಿ ಅಧಿಕವಾಗುವುದೇ ಕಾರಣ. ಭೇದದ 
ಪ್ರಭಾವಿತ್ವವು ಅಭೇದದ ಪ್ರಭಾವಿತ್ವಕ್ಕಿಂತ ಒಟ್ಟಿನಲ್ಲಿ ಕಡಿಮೆಯೆಂಬುದು ಅನುಭವ ಗೋಚರ. 
ಕ್ಷೇತ್ರಬೇದವೊ೦ದರಿಂದ ಭೇದವು ಒಟ್ಟಿನಲ್ಲಿ ದುರ್ಬಲ, ಅಲ್ಲಲ್ಲಿ ಪ್ರಬಲ ಎನ್ನಿಸಿಯಾದರೂ 
ಉಳಿದುಕೊಂಡಿದೆ; ಜಗತ್ತಿನ ಸಾಪೇಕ್ಷತೆಗೆ ಬ್ರಹ್ಮಾವಲಂಬನ, ಅದಕ್ಕೆ ನಿಲ್ಲಲು ಆಧಾರ. 
ಶುದ್ಧ ಅಭೇದದಲ್ಲಿ ತೀರ್ಮಾನಿಸಬೇಕಾದ ಪ್ರಕರಣಗಳಿಲ್ಲ. ಲೋಕಜೀವನವು ಸಮಾಧಾನಾಂಶ 
ಹೆಚ್ಚಾಗಿ ಲಭಿಸಿರುವ ರಾಜಸರ ಹಾಗೂ ತಾಮಸರ ದೃಷ್ಟಿಗಳಲ್ಲಿ ಮಾತ್ರ ದಿವ್ಯ ಜೀವನಕ್ಕಿಂತ 
ಹೆಚ್ಚು ಅಪೇಕ್ಷಣೀಯ. 10 500018/ 0111050082 08 1110 181105 0೩7 70101 0 100 
$8770 ೩5 178! ೦8 (70 1810-110- ಉಳ್ಳವರ ಲೌಕಿಕ ತತ್ವಜ್ಞಾನವೆಂದೂ ಇಲ್ಲದವರ 
ಲೌಕಿಕ ತತ್ವಜ್ಞಾನಕ್ಕೆ ಸಮನಾಗದು-ಎ೦ಬುದನ್ನು ವಿಲ್‌ಡ್ಯುರಾ೦ಟನು ಅರಿಯನು. ಬೇದದ 
ಬಗ್ಗೆ ಅನುಕೂಲಕರ ಪ್ರವೃತ್ತಿ ಇರುವುದು ಅಸಾ೦ದ್ರ ಪ್ರೇಮದ ಲಕ್ಷಣ. ಸ್ಪದೇಹೇ೦ದ್ರಿಯ 
ಮನಸ್ಸುಗಳ ಬಗ್ಗೆ ಉಳಿದೆಲ್ಲವುಗಳ ಮೇಲಿರುವುದಕ್ಕಿಂತ ಅಧಿಕ ಪ್ರೇಮವಿರುವುದು ಅಲ್ಪ 
ಮಟ್ಟದ ಸ್ಟಾರ್ಥ. ಅಲ್ಪಸ್ವಾರ್ಥನಿಷ್ಠನ ಪ್ರಯತ್ನಗಳಿಂದ ಅಲ್ಪಕಾಲಿಕ ಸುಖವೊಮ್ಮೆ ದೊರಕೀತು 
ಮತ್ತು ಅದರ ಅನ೦ತರ ದೀರ್ಫಕಾಲಿಕ ದುಃಖ ಬ೦ದೀತು. ಕೇವಲಾಘೋಭವತಿ 
ಕೇವಲಾದೀ; ಭು೦ಜ೦ತೇತೇ ತ್ವಘಂ ಪಾಪಾಃಃ। 

ಉಕ್ತ ಸ್ವಾರ್ಥವು ಸರ್ವರಿಂದಲೂ ನಿಂದ್ಯವಾಗಿದೆ; ಅದಕ್ಕಿಂತ ಒಂದು ಡಿಗ್ರಿ ಕಡಿಮೆ 
ಸ್ವಾರ್ಥವು ಪಾಪವಲ್ಲ ಎಂದು ಮುಂತಾಗಿ ವಾದಗಳೆದ್ದಿರಬಹುದಾದರೂ ಅದರ 
ಪಾಪಮಯತ್ವದ ಬಗ್ಗೆ ಯಾರಿಂದಲೂ ತಕರಾರಿಲ್ಲ. ಪರರೂ ಪರವಸ್ತುಗಳೂ 
ಸ್ವಾಧೀನವಾಗಿರಬೇಕೆಂಬುದು ಹೀನ ಮಟ್ಟದ ಪ್ರೇಮವೆಂದು ನೀಟ್ಟೆ ಕೂಡ ಹೇಳಿದ. 
ತ ಭಾರತವು ಜಿತೇಂದ್ರಿಯತೆಯು ಔತ್ತಮ್ಯದ ನಿಕಷವೆಂದಿತು. ಪರಪುತ್ನ್ತಕ್ಕಿಂತ 


ಉಲ 
ಪ್ರಭುತ್ವ ಶ್ರೇಷ್ಠವೆಂದಿತು. ತನ್ನತಾ ಗೆಲ್ಲುವುದು ಭಾರತದ ಮಹೋನ್ನತ ಆದರ್ಶವಾಯಿತು. 


ಹ ರಾಷ್ಟ್ರೀಯತೆಯನ್ನೂ ಕಡೆಗಣಿಸುವ ವ್ಯಕ್ತಿ ಸ್ಪಾರ್ಥವು ತಾಂಡವಿಸುತ್ತಿದೆ. 
ಅದರಿಂದ ಭಾರತವ್ರ 88087/1870 ಆಃ ಹಿಂದುಳಿದ 'ದೇಶವಂದನ್ನಿ] ಸಿದೆ. ಮುಂದುವುದ 
ಆಈ ರಾಷ್ಟ್ರಗಳು ಬಾಯಲ್ಲಿ ಭಾರತದ ಆದರ್ಶಗಳಿಗೆ ಭಿನ್ನ ಕು ಎರುದ್ಧವಾದ 
ಸಿದ್ಧಾಂತಗಳನ್ನು ಹೇಳಿದಂತೆ ತೋರಿದರೂ ವ್ಯವಹಾರದಲ್ಲಿ ನೀಸ್ವಾರ್ಥದ ಮೊದಲ 
ಹೆಜ್ಜೆಯಾದ ರಾಷ್ಟ್ರೀಯತೆಯನ್ನು ಸಮರ್ಥವಾಗಿ ಪರಿಪಾಲಿಸುತ್ತಿರುವುದೇ ಅವುಗಳ 
ಮುನ್ನಡೆಗೆ ಕಾರಣ ಎಂಬುದನ್ನು ಬಾಯಿಬಲದ ಭಾರತೀಯ ತಕರಾರಿಗಳಿಂದು 
ಅರಿತುಕೊಳ್ಳುವುದಗತ್ವ (ನಿಸ್ಪಾರ್ಥತೆಯ ಪರಾಕಾಷ್ಠೆಯೇ ಬ್ರಹ್ಮತ್ವ, ಜೀವನ್ಮುಕ್ತಿ ವಿಶ್ವಮಾನವತೆ. 


ಅಂಥವನೇ ದೇವಮಾನವ ಮಹಾಪುರುಷ, ಕಾರಾ ಬಷ್ಟು ಅವನಲ್ಲಿ ಆಭಾಸಿಕ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೦೫ * 


ಸ್ವಾರ್ಥಪರತೆ ಕೆಲವೊಮ್ಮೆ ಇರಬಹುದು-ಅಷ್ಟೆ) ಆಭಾಸಿಕವಾಗಿ ಮು೦ದುವರಿದ ರಾಷ್ಟಗಳ 
ರಾಷ್ಟ್ರೀಯತೆಯು ಆ ದೇಶದ ಜನರ ವಂಚನೆ- ಅಲ್ಬಭಾಗರು ಮಹಾಭಾಗರನ್ನು  ಸ್ಪಸುಖಕ್ಕಾಗಿ 
ಆಳಲು ಮಾಡಿದ ಮೋಸ. 


ಮಾರ್ಕ್ಸ್‌ ಮಹಾಶಯನು ಮತಧರ್ಮವೊಂ೦ದು ಅಫೀಮು, ಮಾದಕ ಪದಾರ್ಥ. 
ರಾಜಕೀಯ ಧೂರ್ತರು ಜನರ ವಂಚನೆಗಾಗಿ ಬಳಸುವ ಶಲೆಕೆಡಿಸುವ ಅಥವಾ ಮರುಳು 
ಮಾಡುವ ಮದ್ದು ಎಂದು ಅಭಿಪ್ರಾಯಪಟ್ಟದ್ದಕ್ಕೆ ನಿದರ್ಶನಗಳಿವೆ. ಆದರೆ 
ಮತಧರ್ಮವೊಂದನ್ನಲ್ಲ-ವ್ಯಾಪಾರ, ಉದ್ಯಮ, ರಾಜಕೀಯ, ಅರ್ಥಯೋಜನೆ, ತತ್ವಪ್ರಚಾರ 
ಮುಂತಾದ ಪ್ರತಿಯೊಂದನ್ನೂ ಧೂರ್ತರು ಭಾವಿಕರನ್ನು ಮೋಸಗೊಳಿಸಿ ಸ್ವಾರ್ಥವನ್ನು 
ಸಾಧಿಸಿಕೊಳ್ಳಲು ಬಳಸಿದ್ದುಂಟು. ತಾನು ಅಥವಾ ತನ್ನ ಗುಂಪು ಹೇಳಿದಂತೆ ಇತರರು 
ಅಥವಾ ಇತರ ಗುಂಪುಗಳು ನಡೆದುಕೊಳ್ಳಬೇಕು-ಎ೦ಬ ಲಾಲಸೆ ಪ್ರಬಲವಾದಾಗ ಒಬ್ಬ 
ಅಥವಾ ಒಂದು ಗುಂಪು ಸಾಂದರ್ಭಿಕ ಜ್ಞಾನಸೂತ್ರವನ್ನು ತನ್ನ ಸ್ವಾರ್ಥಸಾಧನೆಗೆ 
ಅನುಕೂಲವಾಗುವಂತೆ ವ್ಯಾಖ್ಯಾನಿಸಿ ಪ್ರಚುರಪಡಿಸಿದ್ದಕ್ಕೆ ಇತಿಹಾಸವು ಹಲವಾರು 
ನಿದರ್ಶನಗಳನ್ನು ಕೊಡಬಲ್ಲದು. “ಅಮೇರಿಕಾದ ಜೀವನ ವಿಧಾನ'” ಎಂಬುದರ ಪ್ರಚಾರ 
ಅಂಥ ಪ್ರಯತ್ನಕ್ಕೊಂದು ಆಧುನಿಕ ಉದಾಹರಣೆ. ಆರ್ಥಿಕ ಸಮತಾವಾದದಷ್ಟು ನೀಸ್ವಾರ 
ರಾಜಕೀಯ ವ್ಯವಸ್ಥೆ ಲೋಕಜೀವನಕ್ಕೆ ಇನ್ನೊಂದಿಲ್ಲ; ಅದರಲ್ಲಿರುವ ಸರ್ವಭೂತದಯೆ 
ಇನ್ನೊಂದು ಲೌಕಿಕ ವ್ಯವಸ್ಥೆಯಲ್ಲಿಲ್ಲ. ಇಲ್ಲಿಯ ಸಮತೆ ಅಕ್ಬ್ಷರಾರ್ಥ 
ಪ್ರಧಾನವಾದುದಲ್ಲವೆಂಬುದು ಗೃಹೀತ. ಈ ಲೌಕಿಕ ಸಮತ್ವವು ಆಧ್ಯಾತ್ಮಿಕ ಸಮತ್ವದ 
ಸಾಮೂಹಿಕ ಸಂಕೇತ. “ಶುನಿಚೈವ ಶ್ವಪಾಕೇಚ ಪ೦ಡಿತಾಃ ಸಮದರ್ಶಿನಃ” ಎಂಬುದು 
ಜೀವಮೌಲ್ಯದ ಮಟ್ಟದಲ್ಲಿ ಸರ್ವತ್ರ ಸತ್ಯ ಹುಟ್ಟದ ಜೀವದ ಪ್ರಾಥಮಿಕ ಅಪೇಕ್ಷೆ ಜೀವನ, 
ಆತ್ಯಂತಿಕ ಅಪೇಕ್ಷೆ ಮೋಕ್ಚ. ಅರ್ಥತಾರತಮ್ಯದ ಅಲ್ಪತೆಗಿ೦ತ ಹೆಚ್ಚಿನ ಸಾಮಾಜಿಕ ನ್ಯಾಯ 
ಇನ್ನೊಂದಿಲ್ಲ; ಏಕೆಂದರೆ, ಸಾಮಾನ್ಯ ಮಹಾಭಾಗರ ಲೌಕಿಕ ಜೀವನದ ಸಾಂಸ್ಕೃತಿಕ 
ಶಕ್ತಿಯನ್ನು ಅರ್ಥವು ಬಹುವಾಗಿ ನಿಯಂತ್ರಿಸುತ್ತದೆ. ಅರ್ಥವು ಸಂಸ್ಕೃತ ಮಾನವನ 
ಅನಿವಾರ್ಯ ಸೇವಕ, ಅಸಂಸ್ಕೃತನ ಮೇಲೆ ದಬ್ಬಾಳಿಕೆ ನಡೆಸುವ ಸರ್ವಾಧಿಕಾರಿ. ಆದುದರಿಂದ 
ಧರ್ಮಾರ್ಥವೇ ಲೌಕಿಕ ಜೀವನ ಸೂತ್ರಗಳ ಸಾರ್ವಭೌಮ; ಧರ್ಮಕಾಮ ಅದರ ಫಲ. 
ಧರ್ಮವು ಸಮಷ್ಟಿಹಿತ ಪ್ರಧಾನವಾದುದು. ಆತ್ಮವು ವ್ಯಷ್ಟಿ-ಸಮಷ್ಟಿಗಳ ಸಂಪರ್ಕದ 
ಏಕಮೇವಾದ್ವಿತೀಯ ಸೆ ಸೇತು. ಆತ್ಮಭಾವ (ಬ್ರಹ್ಮಭಾವುವೆಂಬುದು ಸ ಸರ್ವೋದಯ ಪ್ರಜ್ಞೆ 
“ಸರ್ವೇ ಜೀವಾಃ ಸುಖನೋ ಭವಂತು' ಎ೦ಬ ಪ್ರಾಮಾಣಿಕವಾದ ಪ್ರಯತ್ನಶೀಲ ಹರಕೆ. 
ಬ್ರಹ್ಮಾಹಮೆ೦ದರೆ ಸರ್ವೋ*ಹಂ. ಸರ್ವಾತ್ಮಕತೆಯನ್ನುಳ್ಳ ಆದರ್ಶ ಮಾನವನ ಜೀವನದಲ್ಲಿ 
ಮಾತ್ರ-- 


“ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್‌ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ 


ಬ್ರಹ್ಮೆ ಕವ ತೇನ ಗಂತವ್ಯಂ ಬ್ರಹ್ಮ ಕರ್ಮಸಮಾಧಿನಾ” 


* ೩೦೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಎಂಬ ಜ್ಞಾನಸೂತ್ರವು ಸಂಪೂರ್ಣ ಸಾರ್ಥಕವಾಗಿರುತ್ತದೆ, “ಪರೋಪಕಾರಾರ್ಥ 
ಮಿದಂ ಶರೀರಂ' ಎಂಬುದು ಫಲಿಸಿರುತ್ತದೆ. ಒಂದು ದೇಶದ ಮಹಾಭಾಗರು (ನೂರಕ್ಕೆ 
೫೦ಕ್ಕಿಂತ ಹೆಚ್ಚು ಜನರು) ಈ ಬ್ರಹ್ಮಧರ್ಮವನ್ನು ಅನುಸರಿಸುವುದರಲ್ಲೇ ರಾಮರಾಜ್ಯ 
ಸ್ಥಾಪನೆ ಇದೆ. 

ಸಜ್ಜನರು ಆದರ್ಶ ಮಾನವರು; ಅವರ ಉದಯವು ವಾಖ್ಯಾನಾನಪೇಕ್ಷವಾದುದು. 
ದುರ್ಜನರು ನೈಸರ್ಗಿಕ ಸ್ವಾರ್ಥಿಗಳು; ಅವರ ಉದಯವು ಅವರಿಗೆ ದೊರಕುವ ಶಿಕ್ಷಣದ 
ಮೂಲಕವೇ ಆಗಬಲ್ಲದು. ಸಾಮ, ದಾನ, ಭೇದಗಳೆಂಬ ಶಿಕ್ಷಣೋಪಾಯಗಳು 
ಫಲಿಸದಾದಾಗ ಶಿಕ್ಷೆ (ದಂಡ) ಎ೦ಬ ಚರಮೋಪಾಯವು ಅವರ ಶಿಕ್ಷಣಕ್ಕೆ ಸಾಧನ. 
ಅಂಥ ಸಾಧನವು ಹೊರಗೆ ಹಿಂಸೆಯಾಗಿ ಕಂಡರೂ ಒಳಗೆ ಅಹಿಂಸೆಯೇ. 

ದೃಶ್ಯತೇ ಧರ್ಮರೂಪೇಣ ಹ್ಯಧರ್ಮಂ ಪ್ರಾಕೃತಶ್ಚರನ್‌। 

ಧರ್ಮಂ ಚಾ ಧರ್ಮರೂಪೇಣ ಕಶ್ಚಿದ ಪ್ರಾಕೃತಶ್ಚರನ್‌ ॥ 

ವ್ಯಾಸ ಇದನ್ನು ಬಲ್ಲ; ಅದರಿ೦ದಲೇ ಜಗತ್ತಿಗೆ ಸಾರಿದ; ಧರ್ಮಾದರ್ಥಶ್ವ ಕಾಮಶ್ಚ 
ಸಕಿಮರ್ಥಂ ನಸೇವ್ಯತೇ? ಎಂದು ಸವಾಲು ಹಾಕಿದ. ಆತನ ದೃಷ್ಟಿಯನ್ನರಿಯದೆ 
ಧರ್ಮವ್ಯಾಖ್ಯೆಗಿಳಿಯುವ ತತ್ವಜ್ಞಾನಿಗಳು ಪೂರ್ಣ ಸಂಸ್ಕೃತರೆಂದೆನ್ನಿಸರು. ಪೂರ್ಣ 
ಸಂಸ್ಕೃತಿ ಸಂಪನ್ನತೆಯೇ ಮನುಷ್ಯನ ಪರಮಧ್ಯೇಯ. ಪೂರ್ಣದೃಷ್ಟಿಗೆ ಅಥವಾ ಜೀವನ್ಮುಕ್ತ 
ದೃಷ್ಟಿಗೆ- 

ಪೂರ್ಣಮಿದಂ ಪೂರ್ಣಮದಃ ಪೂರ್ಣಾತ್ಪೂರ್ಣಮುದಚ್ಯತೇ | 

ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವ ಶಿಷ್ಯತೇ ॥ 

ಎಂದು ತೋರುತ್ತದೆ! 


ಬಿ.ಎಚ್‌.ಶ್ರೀಧರ 


೩೦೭ * 


(ಶಿ 
ಸಿದ್ಧಾಂತಗಳ ಮೂಲ ಶೋಧ 


ಸಿ.ಇ.ಎಂ. ಜೋಡರಂಥ ಜ್ಞಾನಶಾಸ್ತ್ರಜ್ವರೆಂದುಕೊಳ್ಳುವ ಜನರು ಭಾರತದಲ್ಲಿಯೂ 
ಇರುವುದರಿಂದ ಅವರ ನಾನಾತ್ವವಾದದ ವೈಶೇಷಿಕತೆಯ ಮಾನಸ ಶಾಸ್ತ್ರೀಯ ಮೂಲವನ್ನು 
ಬೆಳಕಿಗೆ ತರಬೇಕಾದುದು ಕರ್ತವ್ಯವಾಗಿದೆ 

(೧)ಮನುಷ್ಯನು ವಿಜ್ಞಾನ ಸಹಜವಾದ ವಸ್ತುನಿಷ್ಠ ಜ್ಞಾನಸಾಧನವುಳ್ಳವನೆಂದೂ 
(೨) ಆ ಸಾಧನದ ಮೂಲಕ ಜಗತ್‌ ಸ್ವರೂಪವನ್ನು ಇಂದು ಮಾತ್ರ ಹೆಚ್ಚು ಸಮರ್ಥನಾಗಿ 
ಹುಡುಕಬಲ್ಲವನಾದನೆಂದೂ (೩) ಆ ಅನ್ವೇಷಣದ ಫಲವಾಗಿ ಕಣ್ಣಿಗೆ ಕಾಣುವ ಪ್ರಪಂಚವು 
ಅತ್ಯಲ್ಪಜ್ಠಾತವೆ೦ಬುದನ್ನೂ ಅದು ತನಗಿಂತ ಸದಾ ಭಿನ್ನವೆ೦ಂಬುದನ್ನು ಅರಿತವನೆಂದೂ 
(೪) ಈ ಅರಿವೇ ಅನುಭವ, (೫) ಈ ಅನುಭವವು ಅಪರಿಚಿತ, ಆದರೂ ಉತ್ಸಾಹ 
ವರ್ಧಕ ಹಾಗೂ ಮಾನವನ ಕೆಚ್ಚನ್ನು ಕೆರಳಿಸಬಲ್ಲ೦ಥದು ಮತ್ತು ಅವನನ್ನು ಹೊಸ 

ಹಸಗಳಿಗೆ ಪ್ರೇರಿಸಬಲ್ಲದು ಎ೦ದೂ ಜೋಡರು ಸಾರಿದ್ದಾರೆ. ಇದು ಅವರು ಕಂಡ 
ಮತಧರ್ಮ. ತತ್ವಜ್ಞಾನ, ಎಜ್ಞಾನ ಅಥವಾ ಜಗತ್‌ ಸತ್ಯವಾದ. 

೨೭೦ ಪುಟಗಳ ಜೋಡರ "“೫॥111050711081 ೩50೮೦೬ ೦81/0607% 50100007 
ಎಂಬ ಗ್ರಂಥದಲ್ಲಿ ಎಲ್ಲಿಯೂ ಮನುಷ್ಯ ಜಂತುವಿನ ಲಕ್ಷಣವನ್ನು ಹೇಳಿಲ್ಲ; ಅವರು 
ಆಧುನಿಕ ಎಜ್ಞಾನವನ್ನು ಆಧರಿಸಿದವನು ಮಾತ್ರ ಗೌರವಾರ್ಹ ಮನುಷ್ಯ ಎಂದು 
ಧ್ವನಿಸಿದ್ದಾರೆ. ಮನುಷ್ಯನ ಗೌರವಾರ್ಹತೆ-ಅಗೌರವಾರ್ಹತೆಗಳ ವಿವೇಕವು ವಿಜ್ಞಾನದ 
ಅಥವ ಅದನ್ನಾಧರಿಸಿದ (ಅತಿಭೌತ) ತತ್ವಶಾಸ್ತ್ರದ ಕಕ್ಷೆಯಿ೦ದ ಹೊರಗೆ. ಮಾನವತ್ವ- 
ದೇವತ್ವಗಳು ಶಂ ಎರುದ್ಧ ಧರ್ಮಗಳೆಂಬ ವ್‌ ಪ್ರತಿಪಾದನೆಗೆ ಅವರ ಧ್ವೇಯವಾದ- 
ಶತ್ರುತ್ವದ ಭಾವೋದ್ರೇಕ "ಮಾತ್ರ ಆಧಾರ. ತರ್ಕಾತೀತ ಯೋಗಪ)ಶ್ಯಕ್ಷವನ್ನು ತಾರ್ಕಿಕ 
ಸಾಮಂಜಸ್ಕಕ್ಕೆ ಒಳಪಡಿಸುವ ಅವರ ಭಾವನಾಪರವಶತೆ ಹಾಸ್ಯಾಸ್ಪದ. 


ಉತ್ಪಾನ ಉತ್ಪರ್ಗ 


ಎಜ್ಞಾನ ಸತ್ಯದ ವಸ್ತುನಿಷ್ಠತೆ ಅವಿಜ್ಞಾನ ಸತ್ಯಗಳಿಗೂ ಇದೆಯೆಂಬ ವಾದವು 
ಕೇವಲ ಹಠ. ಭೌತ ಶಾಸದ ಅತ್ಯಾಧುನಿಕ ಎಚಾರವು ಅನಿಶ್ಚಿತತಾವಾದ (80007 08 
ವು 


* ೩೦೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


1760101111140) ವನ್ನು ಮಂ೦ಡಿಸಿರುವಾಗ ಪರ್ಯಾಪ್ತವಾದ ಜಗತ್ಸತ್ಯವು ಎಜ್ಞಾನಕ್ಕೆ 
ನಿಶ್ಚಯಾತ್ಮಕವಾಗಿ ಗೊತ್ತಾಗಿದೆ ಎಂಬ ಗೃಹೀತವನ್ನಿ ಟ್ಟುಕೊಳ್ಳುವುದು ಶತ ಅಜ್ಞಾನ. ವೈಜ್ಞಾನಿಕ 
ಜಗತ್ತೆಂಬುದು ಅನಿಶ್ಚಿತ ಸತ್ಯವನ್ನಾ ಧರಿಸಿದ್ದು” ಎಂಬುದನ್ನು ರಸೆಲ್ಲಾದಿಗಳು ಸಾರಿದ್ದುಂಟು. 
ಜ್ಞಾತೃ, ಜ್ಞಾನಸಾಧನ, "ಜ್ಯಾನಕ್ರಿಯೆ ಮತ್ತು ಜ್ವೇಯವಸ್ತುಗಳೆಲ್ಲವೂ ಪ್ರತಿಕ್ಷಣ 
ಬದಲಾಯಿಸುತ್ತಿರುವುವೆಂಬ ಭೌತ ಎಜ್ಞಾನವು ಎದುರಿರುವಾಗ, ಜೋಡರ ವೈಶೇಷಿಕತೆಯು 
ಯಾವುದನ್ನು ಹೇಗೆ ಸತ್ಯವೆಂದು ನಿರ್ದೇಶಿಸಲು ಸಾಧ್ಯ) ಹೀಗೆ ಸಾಧ್ಯವಿಲ್ಲದ ಸಂದರ್ಭದಲ್ಲಿ 
ಓ110801517 ಅಜ್ಜೇಯತಾವಾದವನ್ನು ಹೇಗೆ ಟೀಕಿಸಲು ಸಾಧ್ಯ?) ಇಂದ್ರಿಯ ಸತ್ತ 
ಎಚಾರ ಸತ್ಯ, ವಿಜ್ಞಾನ ಸತ್ಯಗಳೆಂದು ಮೂರು ಸತ್ಯಗಳನ್ನು ಹೇಳುವ ಬಾಯಿ 008/605 
೦೯೫೦೩1೧1 ಸತ್ಯತೆಯ ಅಂಶ ಪ್ರಮಾಣದ ಸಿದ್ಧಾಂತವನ್ನು ಎಂತು ಖಂಡಿಸಬಲ್ಲದು?) 
ವೈಷಮ್ಯ-ಸ -ಸಾಮ್ಯಗಳೆಂಬ ಸಂಬಂಧಗಳು ನಿತ್ಯ ಸಾಪೇಕ್ಷಗಳಾಗಿರುವಾಗ ಜ್ಞಾತೃ ಜ್ಞೇಯಗಳು 
ಸಾಪೂರ್ಣವಾ? ಪರಸ್ಪರ ವಿಲಕ್ಷಣ ನ ಹೇಳುವುದು ಎಂಥ ವಿಜ್ಞಾನಶುದ್ಧ ತರ್ಕ? 
ಕುರುಡನು ಬೆಳಕನ್ನು "ವರ್ಣಿಸಿದ ಹಾಗೆ “ಜೋಡ ಮಾನವನು” ಮಾನವೇತರ 
ಪದಾರ್ಥಗಳನ್ನು ವರ್ಜಿಸಿದರೆ ಅವುಗಳ ಸತ್ಯಜ್ಞಾನ ಅವನಿಗಿದೆ ಎಂದು ಹೇಳಲು 
ಶಕ್ಕವೆ? ತಿಳಿದು ಕೊಳ್ಳುವ ಕ್ರಿಯೆಯು ತಿಳಿವಳಿಕೆಯಿ೦ದ ಸಂಪೂರ್ಣ ವಲಕ್ಷಣವಾಗಿರುತ್ತದೆ 
ಎಂಬ ಪೂರ್ವಗ್ರಹಕ್ಕೆ ಅನುಭವದ ಆಧಾರವಿಲ್ಲ; ಇದೆ ಎ೦ದು ಬಿಟ್ಟರೆ, ಎಂದು 
ಬರೆದುಬಿಟ್ಟರೆ, ಎಲ್ಲ ಮಹಾಧರ್ಮವಾದಿಗಳ ಸಮರ್ಥನೆ ಇದೆ ಎಂದು ಸಾರಿದರೆ 
ಸಮರ್ಥನೆ ಇರುವುದು ಸತ್ಯವಾದೀತೇ? ಮನಸ್ಸಿಗೆ ಕಲ್ಪಿಸುವ, ನಿರ್ಮಿಸುವ, ಆರೋಪಿಸುವ 
ಶಕ್ತಿಯೇ ಇಲ್ಲ ಎಂಬುದು ಯಾವ ಅನುಭವ? ಯಾವ ಮನಃಶಾಸ್ತ್ರ? 


ಡಾರ್ವಿನೀಯ ವಿಕಾಸವಾದವು ಸರ್ವಜೀವನ ಕ್ಷೇತ್ರವ್ಯಾಪಕವಾದ ತ್ರಿಕಾಲಾಬಾಧಿತ 
ಸತ್ಯವೆಂದು ನಂಬುವವರಿಗೆ ವಿಜ್ಞಾನದ ಪ್ರಯೋಗ ಪರೀಕ್ಷೆಯ ಅಚ್ಚುಕಟ್ಟುತನದ ನಿಯಮ 
ಗೊತ್ತಿದೆಯೇ? ತರ್ಕದ 8:0088) 7೩1087 ದೃಷ್ಟಾಂತ ನಿಷ್ಠ-ಪ್ರಮಾಣದ ಪ್ರಾಮಾಣ್ಯ 
ಎಷ್ಟು ದುರ್ಬಲ ಎಂಬುದು ತಿಳಿದಿದೆಯೆ? ಜಗತ್ತು ಸೊನ್ನೆಯಿಂದ ಇಂದಿನ ಮಟ್ಟದವರೆಗೆ 
ಉತ್ತಮ-ಉತ್ತಮತರವಾಗುತ್ತ ಬಂದಿದೆ ಎ೦ಬ ನಂಬಿಗೆಯ ಪೌರಾಣಿಕತೆಗೆ ಎಜ್ಞಾನದ 
ಪಟ್ಟವನ್ನು ಕಟ್ಟುವ ಮೇಧಾವಿತ್ಚಕ್ಕೆ ಯಾವ ದರ? 


ಅಪವಿವೇಚನೆ 


ಯೋಗಪ್ರತ್ಯಕ್ಷದ ಅನುಭವವು ಸತ್ಯ, ಅದರ ವರ್ಣನೆ ಸುಳ್ಳು, ಅದು 
ಅನಿರ್ವಚನೀಯ-ಎಂದು ಹೇಳಿ, ಅದನ್ನು ದೈವಭಕ್ಕಿಗೆ ಸಹಜವಾದ ಭಯ, ಗೌರವ, 
ಆದರಗಳಿಗೆ ಸಮಾನವೆಂದು ಹೇಳುವ ಜೋಡತನಕ್ಕೆ ಯಾವುದು ಜೋಡಿ? ಅಸಂಪ್ರಜ್ಞಾತ 
ಸಮಾಧಿ ಮಾನವನಿಗೆ ಅಗಮ್ಯವೆಂಬ ಅಯೋಗಿಗೆ ಎದೆಗಳು ಎಂಟೇ? ನೀತಿಯನ್ನು 
ಹೊರಗಿಟ್ಟು ಭಾವನೆಯನ್ನು ಬೆಲೆ (1೩10) ಎಂಬ ಬುದ್ಧಿವಂತಿಕೆಯ ಬೆಲೆಯನ್ನು 
ಕಟ್ಟಲು ಯಾವ ಮನಃ ಶಾಸ್ತ ಸಾಧ್ಯ? ನೈತಿಕ ನಿಯಾಮಕತೆಗೆ ಯಾವಾಗಲೂ ಒಳವಲ್ಲದ 
ಲೌಕಿಕ ಬೆಲೆ ಇದೆ ಎಂಬ "ಕ್ಕ ಬೆಚಾರವೆಂದು ಹೆಸರಿಸಲು ಪ್ರಾಮಾಣಿಕ ಸೂಕ್ಷ್ಮಜನಿಗೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೦೯ * 


ಸಾಧ್ಯವೇ? ಅಜ್ಞಾತ ಪ್ರಜ್ಞೆಯ ಅಸ್ತಿತ್ವವನ್ನು ಒಪ್ಪಿದ ಯಾವನು ಅದಕ್ಕೆ ಜ್ಞಾತಪ್ರಜ್ಞೆಯ 
ಪರಿಮಿತ ಸಂಖ್ಯೆಯ ಲಕ್ಷಣಗಳನ್ನು ಅನ್ವಯಿಸಿ ಮಹಾ ತಾರ್ಕಿಕನೆನ್ನಿಸಿಯಾನು? ನೀತಿಯು 
ಭಾವನೆಯೋ ಬುದ್ಧಿಯೋ ಇಚ್ಚಯೋ? ಯಾವುದರ ಕಕ್ಷೆಗೆ ಸೇರುವಂಥದು9 ಸತ್ಯ- 
ಸೌಂದರ್ಯ ಗಳು ಯಾವುದರ ಕ್ಷೇತದಲ್ಲಿ ಬರುತ್ತವೆ? ಬೆಲೆಯು ನಿಷ್ಕ್ರಿಯ ನಿತ್ಯಪದಾರ್ಥವೆಂಬ 
ನಿಷ್ಪಯೋಜನವಾದಿಗೆ ಬೆಲೆಯಿಂದ. ತೃಪ್ತಿ ಎಂಬ ಸಕ್ರಿಯ ಮಾನಸಿಕ ಫಲ ದೊರಕಲು 
ಸಾಧ್ಯವೇ? ನಯತಿ ಇತಿ ನೀತಿಃ, ನೀತಾ "ಇತಿ ನೀತಿಃ, ನೀಯತೇ ಇತಿ ನೀತಿಃ- ಮನಸ್ಸಿಗೆ 
ಕ೦ಡದ್ದೇ ನೀತಿ ಎಂಬವರಿಗೆ ೨-೩ನೆಯ ನೀತಿ ಲಕ್ಷಣಗಳು ಗ್ರಾಹ್ಯ! ಜಗತ್ತಿನಲ್ಲಿ ಜೀವತ್‌ 
ಪದಾರ್ಥವೆನ್ನಿಸಿ ಒಬ್ಬನೇ ಒಬ್ಬ ಮಾನವವ್ಯಕ್ಕಿ ಇರುವುದಾದರೆ, ಅವನ ನ್ಯಾಯಕ್ಕೆ. 
ನೀತಿಗೆ, ಧರ್ಮಕ್ಕೆ ಯಾವ ನಿಶ್ಚಿತ ಸ್ವರೂಪದ ಗ್ರಾಹ್ಯ ಅರ್ಥವಿರಬಲ್ಲದು? ಅವನ 
ಪ್ರಯೋಗ ಎಜ್ಞಾನಕ್ಕೆ ಎಷ್ಟು ಬೆಲೆ? ಯಾರು ವಸ್ತುನಿಷ್ಠವಾಗಿ ಅದನ್ನು ಕಟ್ಟಬಲ್ಲರು? 
ವ್ಯಕ್ತಿವಾದದ ತಾರ್ಕಿಕ ಪರಮಾವಧಿಯು ಅರೋಗ ಮನಸ್ಕತೆಗೆ ಸಹಜವೆನ್ನಿಸೀತೇ? ತನ್ನ 
ಹೊಸತನದಿಂದ ಪ್ರಭಾವ ಬೀರಬಲ್ಲ ವೈಜ್ಞಾನಿಕವಾದ ಮಾಪಕ ಯಂತ್ರ ಸಾಮಗ್ರಿಗಳಿಗೆ 
ಮಾರುಹೋದ ಮನವು ವೈಜ್ಞಾನಿಕವಾಗಿ ಉಳಿದೀತೆ? ಕ್ರಮೇಣ ಅದು ಯಂತ್ರದಲ್ಲಿ 
ಯಂತ್ರವಾಗಿ ಹೋಗದೆ? ಯಂತ್ರದ ನಿರ್ದಯತೆ ನಿಷ್ಪಕ್ಷಪಾತವೇ? ಅ೦ಥ ಗೊತ್ತುಗುರಿ 
ಇಲ್ಲದ ಸತ್ಯಾನ್ವೇಷಣಜ್ಛ ಕೈಲಕ್ಕೆ ಜಗತ್‌ ಸತ್ಯವು ವಿಶ್ಲೇಷಣದಿಂದ ಮತ್ತು ತಜ್ಜನ್ಯ ಅನುಮಾನದಿಂದ 
ಅಥವಾ ಗಣಿತದಿಂದ ಇಡಿಯಾಗಿ ದೊರಕೇತೇ? ಹಾಗೆ ದೊರಕಿದ್ದಕ್ಕೆ ಸತ್ಯತೆ ಯಾವ 
ಅರ್ಥದಲ್ಲಿ ಇಡಿ ಎನ್ನಿಸಿ ಇದ್ದೀತು? 

ಜ್ಞಾನಕ್ಕೂ ಅದರ ವಿಷಯಕ್ಕೂ ಇರುವ ಸಂಬಂಧವು ಒಂದು ಸೇತುವಿನಂತೆ 
ನಿತ್ಯವೂ ಸರ್ವಕ್ಷೇತ್ರದಲ್ಲೂ ಮಾಧ್ಯಮಿಕವಾಗಿರುವುದು ಜ್ಞಾನದ “ಪ್ರತ್ಯಕ್ಷ, ಸಾಕ್ಷಾತ್ಕಾರ” 
ಎನ್ನಿಸುವುದು ಹೇಗೆ? ರಸಾಸ್ಟಾದದ “ತಲ್ಲೀನತೆ''ಯನ್ನು ಅಲ್ಲಗಳೆಯುವ ಅನುಭವವು 
ಅನುಭವವೇ? ಅದು ಕೇವಲ ಅಪೋಹಾಭವವಲ್ಲವೆ? ಶಬ್ದಭವತ್ಪವಲ್ಲದೆ ಅರ್ಥಭವತ್ವ 
ಅದಕ್ಕಿದೆಯೇ? ಸ್ವಲಕ್ಷಣವನ್ನು ಅಪಾರ್ಥ ಮಾಡುವ ಮನಸ್ಸು ಮನಸೆ ಸೇ? ಮನಸ್ಸು” 
ಆತ್ಮಗಳು ಒಂದೇ. ಎಂದು ಗಹಿಸುವ ಮತ್ತು ಆತ್ಮದ ಎಲ್ಲ ಗುಣಗಳನ್ನ 'ರಿಯದ ಜನರ 
ತರ್ಕವು ಎಂಥ ತತ್ವಸಿದ್ಧಾ೦ತವನ್ನು ನಿಗಮನಿಸೀತು? ಅನುಭಾವ (ಯೋಗಸಮಾಧಿ) 
ಅತರ್ಕ, ಅನಿರ್ವಚನೀಯವೆಂದ ಶಲೆ, ಧ್ಯೇಯವಾದದ ಅದ್ವೈತವು ತಲೆಗರಿದಾದ್ದರಿ೦ದ, 
ಹೃದಯ ಮಾತ್ರ ಗಮ್ಯವಾದುದರಿಂದ ತ್ಯಾಜ್ಯವೆ೦ಬುದು ಎಂಥ ತರ್ಕ9 ಹೃದ್ಧಮ್ಯ, 
ಬುದ್ಧ್ಯಗಮ್ಯವೆನ್ನಿಸಿದ ಅನುಭವವಿಲ್ಲದವನು ಅನ್ಯರಿಗೆ ಅಂಥ ಅನುಭವವಾಗಿದೆಯೆಂದೂ 
ಆದರೆ ಅದು ಅವರು ಹೇಳುವಂತೆ ಇಲ್ಲವೆಂದೂ ಹೇಳುವಾಗ ಅವರಿಗೆ ಅದರ ಪೂರ್ಣ 
ಸ್ವರೂಪ ಮರೆತು ಹೋಗಿರುತ್ತದೆ ಎಂದೂ ವಾದಿಸುವ ಜೋಡವಾದವೂ ಒಂದು 
ವಾದವೇ? ಇಂದ್ರಿಯಾನುಭವ ಆತ್ಮಾನುಭವಗಳು ಮಾನಸವೆಂದೂ ಅವುಗಳ ಕ್ರಮ 
ಒಂದೇ ಬಗೆಯದೆ೦ದೂ ಆ ಕ್ರಮವು ಜ್ಞಾತೃ-ಜ್ವ್ಞೇಯಗಳ ಪ್ರತ್ಯೇಕತೆಯನ್ನು ಯಾವಾಗಲೂ 
ಉಳ್ಳದ್ದೆಂದೂ ಹೇಳುವ ಹಠವು ಉಪೇಕ್ಷೆಗಲ್ಲದೆ ಇನ್ನಾವುದಕ್ಕೆ ಪಾತ? ವಿಜ್ಞಾನಿಯ 


* ೩೧೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅದ್ವೈತವು ಅವನ ಮನಸ್ಸಿನ ಮಂಡಿಗೆ ಎ೦ಬವನು ಹಾಗೆಂಬುದು ತನ್ನ ಮನಸ್ಸಿನ 
ಮಂಡಿಗೆ ಎಂಬುದನ್ನು ಅರಿಯದವನಾದಾಗ ಅವನನ್ನು ಏನೆಂದು ಕರೆಯಬೇಕು. 
ಯೋಗಿಗಳೆಲ್ಲರೂ ಕ್ಷಣ ಸಮಾಧಿವ೦ತರೆಂದು ಸಾರುವ ಯೋಗಜ್ಯತೆಯ ಕಿಮ್ಮತ್ತನ್ನು 
ಕಟ್ಟಲು ಅದನ್ನು ಭ್ರಮೆಯೆಂದು ಆರೋಪಿಸುವ ರಸೆಲ್ಲೀಯರೇ ಬೇಕು. ಅಜ್ಞಜನ 
ಹೇಳುವವರೆಲ್ಲರೂ ಯೋಗಿಗಳೆಂದು ನಂಬುವ ತತ್ವಜ್ಞಾನದ ದರ ಎಷ್ಟು? ದೇವ- 
ಮಾನವರಲ್ಲಿ ಎರುದ್ಧ ಸ್ವಭಾವವಿರುವುದು ಮಾತ್ರ ಭಕ್ತಿಕಾರಕ ಎಂಬುದು ಅನುಭವದ 
ಒರೆಗಲ್ಲಿಗೆ ಹತ್ತುವುದೇ? 


ಮಾನವ ಧರ್ಮದ ಅಧ್ಯಾಸ 


1111100017010010 ಎ೦ಬುದಕ್ಕೆ ಮಾನವನ (8010 ಸ್ಪತ್ವದ ಎಲ್ಲ ಅಂಶಗಳ 
ಅರ್ಥವನ್ನೂ ಒಳಪಡಿಸಿಕೊಂಡು ಜೋಡರು ತಮ್ಮ  ಸ್ಪತ್ತದಲ್ಲಿಲ್ಲದ. ವಸ್ತುನಿಷ್ಠ ಸತ್ಯವನ್ನು 
ತಮ್ಮಿಂದ ಹೂರಗೆ ಎಲ್ಲಿ ಮತ್ತು ಹೇಗೆ ಕಾಣಲು 'ಿಥವಾ ಊಹಿಸಲು ಶಕ್ತರಾದರು? 
ಹಾಗೆ ಕಾಣುವ ಭ್ರಮಯೂ ಅವರ ಯಾವ 101700: ಭಾವನಾವೃತ್ತಿ? ಆಂಥ ವೃತ್ತಿ 
ಯಾವ ತಾರ್ಕಿಕತೆಗೆ ಹೊಂದುವಂಥದು9 ತನ್ನಲ್ಲಿ ಇಲ್ಲದ್ದನ್ನು ಅರಿಯುವುದೇ ಮನಸ್ಸು 
ಹಾಗೂ ಇಂದ್ರಿಯಗಳ ಶಕ್ತಿ ಎಂಬ ಅವರ ವಾದವು ಅನುಭವಕ್ಕೆ ತೀರ ವಿರುದ್ಧವಾದುದು. 
ವಿಜ್ಞಾನದಿಂದ ಪರಾಸ್ತವಾದುದು. ಬೆಳಕಿನ ಅಂಶ ಗಣ್ಯವಾಗಿ" ಇಲ್ಲದ ಕಣ್ಣು ಬೆಳಕನ್ನು 
ಕಾಣಬಲ್ಲವೇ? ಸದ್ದಿನ ಅಂಶ ಶ್ರವಣೇಂ೦ದ್ರಿಯದಲ್ಲಿಲ್ಲದೆ ಅದು ಸದ್ದನ್ನು ಹೇಗೆ 
ಗುರುತಿಸಬಲ್ಲದು? ಭೌತಿಕ ಪದಾರ್ಥಗಳಿಗೆಲ್ಲ ಗುರುತಿನ ಚುಕ್ಕೆ 1600೧7 118 
ಇರುವುದೇನು? ಆ ಚುಕ್ಕೆಗಳ 85000107 ಕೋಷ್ಟಕ ಮನಸ್ಸಿನಲ್ಲಿ ಅಥವಾ ಇಂದ್ರಿಯಗಳಲ್ಲಿ 
ಯಾರು ಬಯ್ಬಿಟ್ಟದ್ದಾರೆ? ಆಯಾ ಗುಣವನ್ನು ಆಯಾ ಇಂದ್ರಿಯವೇ ಗ್ರಹಿಸಲು ಅದದರ 
ವಿಪರೀತ ಧರ್ಮಜ್ಞತೆಯೇ ಕಾರಣವಾಗಿದ್ದರೆ (ವಿಪರೀತತೆಯು ಭಿನ್ನತೆಯ ಒಂದು 
ಅ೦ಗವಾಗಿರುವುದರಿ೦ದ) ಎಲ್ಲ ಇ೦ದ್ರಿಯ ಪ್ರಶ್ಯಕ್ಷಗಳು ಇಂದ್ರಿಯಗಳ ವೈರಿಗಳಾಗುವುದರಿಂದ 
(ವೈರ-ವಿರೋಧ ಮತ್ತು ಭೇದಗಳನ್ನು ನಿಶ್ಚಿತಗೊಳಿಸಲು ಸಾಧ್ಯವಾಗದುದರಿಂದ) 
ಯಾವುದಾದರೂ ಇಂದ್ರಿಯವು ಯಾವುದಾದರೂ ಗುಣವನ್ನು ಗ್ರಹಿಸುವ ಸಂದರ್ಭ 
ಉಂಟಾಗುತ್ತದೆ. ತತ್ಸಾಮ್ಯ ಹೋಗಿ ತದ್ವಿರೋಧ (ತದ್ಭೇದ) ಬರುವುದು ಪ್ರತ್ಯಕ್ಷಾನುಭವದ 
ಪ್ರಕ್ರಿಯೆಗೆ ಅಸಂಬದ್ಧ. ಪ್ರತ್ಯಕ್ಷದಲ್ಲಿ ಇಂದ್ರಿಯ-ಮನಗಳ ಸಹಕೃತ ಕ್ರಿಯೆ ಇದೆ. ಶುದ್ಧ 
ಸಂವೇದನೆ ಎಂಬುದು ಅಜ್ಜೀಯ; ಹಾಗೇ ಶುದ್ಧ ಭಾವನೆ- ಶುದ್ಧ "ಚ್ಚ ಗಳೂ ಅಜ್ಞೇಯ” 
ಎಲ್ಲ ಜ್ಞಾನವೂ 2 ಬೌದ್ಧಿಕ ಕ್ರಿಯಾಜನ್ಮವಾಗಿರುವುದರಿಂದ. “ಬುದ್ಧಿನಾಶಾತ್‌ 
ಪ್ರಣಶ್ಯತಿ.  ಜ್ಞಾತ್ರ -ಜ್ಛೇಯಗಳ ಆತ್ಯಂತಿಕ ಪ್ರತ್ಯೇಕತೆ ನಿತ್ಯವಾಗಿರುವುದು ಎಂದೂ ಜ್ಞಾನದ 
ಪೂರ್ಣತೆಯನ್ನು ಸಾಧಿಸಿ ಕೊಡದೆಂಬುದನ್ನು ತರ್ಕದ (ಊಹೆಯ) ಸ್ವಭಾವಗತ ತರ್ಕ 
ನಿಯಮವನ್ನು ಬಲ್ಲವರಿಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಅಪೂರ್ಣ ಜ್ಞಾನವು ಅಪೂರ್ಣ 
ಸತ್ಯ ಅಥವಾ ಸುಳ್ಳು ಇಲ್ಲವೆ ಸತ್ಕಾಂಶ. ಪೂರ್ಣ ಅಸತ್ಯವು ಮಾನವನ ಕಬ್ಬನೆಗೆ 
(ಊಹೆಗೆ, ತರ್ಕಕ್ಕೆ) ಮೀರಿದ್ದು. ಪೂರ್ಣ ಅಸತ್ಯದ ಅಸ್ತಿತ್ವದ ಪೂರ್ಣತೆ ಅಥವಾ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೧೧ * 


ಪೂರ್ಣ ಸತ್ಕತ್ವ ಕೇವಲ ಮುಗಿಲ ಹೂವಿನಂಥ ಕಲ್ಪನಾಭಾಸ. ಆದುದರಿಂದ ಪ್ರತಿಯೊಂದು 
ಸುಳ್ಳೂ (ಅಭಾವವೂ) ಆಂಶಿಕ ಮತ್ತು ಸಾಪೇಕ್ಷ. ಪ್ರತಿಯೊಂದು ನಾನಾತ್ಚ್ವ ಪರಿಹಿತ 
ಪದಾರ್ಥವೂ ತರ್ಕಶುದ್ಧವಾಗಿ ಅಪೂರ್ಣ. ಸಾಪೇಕ್ಷ ಪೂರ್ಣತೆಯು ನಿರಪೇಕ್ಷ 
ಪೂರ್ಣತೆಯಲ್ಲ. (ಕರ್ತೃ-ಕರ್ಮ) ಜ್ಞಾತೃಜ್ಞೇಯಗಳ ತಾದಾತ್ಮ್ಯ ಭಾವ ಕ್ಷಣಿಕವಾಗಿಯಾದರೂ 
ಆಗಲೇ ಬೇಕೆಂಬುದು ವ್ಯಾವಹಾರಿಕ ಅನುಭವದ ನಿಯಮ. ಪಾರಮಾರ್ಥಿಕ ಅನುಭವವು 
ಎಲ್ಲರಿಗೂ ಎಲ್ಲ ಅವಧಿಗಳಲ್ಲೂ ಕ್ಷಣಿಕವೆ೦ಂದು ಹಟ ಮಾಡುವುದು ಸಿದ್ಧಾಂತವೆನ್ನಿಸದು. 
ಜೋಡರಂಥ ಅಯೋಗಿಯು ಅದನ್ನು ಬುದ್ಧೃತೀತ, ಶಬ್ದಾತೀತ, ದಿಕ್ಕಾಲಾತೀತ ಎಂದು 
ಒಪ್ಪಿದ ಮೇಲೆ, ಯೋಗಿಗಳು ಹೇಳಿದ ಅನುಭವ ಅವರಿಗಾಗಿಲ್ಲ ಮತ್ತು ಅವರು 
ಐಕ್ಯಾನುಭವವೆಂದದ್ದು ಭೇದಾನುಭವ ಎಂಬುದು ಸರ್ವಥಾ ನಿರಾಧಾರವಾದ ಪೂರ್ವಗ್ರಹ. 
ವಿಜ್ಞಾನಿಯು ಜಲಜನಕವನ್ನು ಅರಿಯುವುದು ಅಪೂರ್ಣಜ್ಞಾನ; ಆ ಜ್ಞಾನಕ್ರಿಯೆಯಲ್ಲಿ 
ಅವನು (ಆ ಕ್ರಿಯೆಯ ಅವಧಿಯಲ್ಲಿ) ತಲ್ಲೀನನಾದದ್ದು ಅಪೂರ್ಣಾಂಶದ್ದು. ಮಾನವನ 
ಅರಿವಿನ ಪ್ರತಿಯೊಂದು ಸಾಧನದ ಶಕ್ತಿಯೂ ಅಪೂರ್ಣ; ಅಪೂರ್ಣವು ಪೂರ್ಣವನ್ನು 
ಪೂರ್ಣವಾಗಿ ಗಹಿಸಲಾರದೆಂಬುದನ್ನು ಒಪ್ಪಿಕೊ೦ಡವರು ಮಾನವನ 501೩೧500000700 
ಸ್ವಾತೀತತೆಯನ್ನು ಆಧರಿಸದೆ ಪೂರ್ಣಸತ್ಯದ ಸಾಕ್ಷಾತ್ಕಾರದ ಮಾತನ್ನು ಎತ್ತಲು ಅಧಿಕಾರ 
ಉಳ್ಳವರಾಗಲಾರರು. ವ್ಯಕ್ತಿಯ ಪೂರ್ಣತ್ವವು ಸಾಪೇಕ್ಷ, ಅದು ಪರಮ ಪೂರ್ಣತೆಯೆನ್ನಿಸದು. 
ಸಾಪೇಕ್ಷ ಅಪೂರ್ಣತೆ-ಸಾಪೇಕ್ಷ ಪೂರ್ಣತೆಗಳು ಸಾಪೇಕ್ಷ ಸತ್ಯ-ಸಾಪೇಕ್ಷ ಸುಳ್ಳುಗಳಂತೆಯೇ 
ಅಂಶಾಧಿಕ್ಯ-ಅಂಶನ್ಯೂನತೆಗಳಿಂದಷ್ಟೇ ವ್ಯಾವಹಾರಿಕವಾಗಿ ವಿಭಜನೀಯು. 
ಸಾಮಾನ್ಯಾನುಭವವು ಸಾಮಾನ್ಯವಾಗಿ ಸಾಧ್ಯವಾಗಲು ಸಾಮ್ಯ ಧರ್ಮವೊಂದೇ ಮಾನವ 
ವ್ಯವಹಾರದಲ್ಲಿ ಆಧಾರ. ವಿರೋಧಕ್ಕೆ ಈ ದೃಷ್ಟಿಯಿ೦ದ ಸಾಮ್ಯದಷ್ಟು ವ್ಯಾಪಕತ್ವವಿಲ್ಲ. 
ಎರುದ್ಧಾನುಭವ ಪ್ರಕಾರಗಳೂ ಹತ್ತು ಜನರಿಗೆ ಏಕಪ್ರಕಾರವಾಗಿ ಆಗುವುದರ ಹಿಂದೆ 
ಸಾಮ್ಯ ಸೂತ್ರದ ಪಂಚಾಂಗವಿದೆ. ಜಡ-ಜೀವ, ಹಿಂಸೆ-ಅಹಿಂಸೆ, ಒಳಿತು-ಕೆಡಕು, 
ಉಪಯುಕ್ತ-ನಿರುಪಯುಕ್ತ ವಿಧಿ-ನಿಷೇಧ (ಅನುಷೇಧ-ನಿಷೇಧ), ಸತ್ಯ-ಅಸತ್ಯ, ಸುಖ- 
ದುಃಖ, ಲಾಭ-ಅಲಾಭ, ವೃದ್ಧಿ-ಕ್ಷಯಗಳಲ್ಲಿ ಯಾವಾಗಲೂ ಒಟ್ಟಿನಲ್ಲಿ ಈ ಸೃಷ್ಟಿಯು 
ಜೀವನ ಪರ೦ಪರಾಸಾತತ್ಕದ ದೃಷ್ಟಿಯಿ೦ದ ಜೀವನಾನುಕೂಲ ಧರ್ಮಗಳನ್ನು ಜೀವನ 
ಪ್ರತಿಕೂಲ ಧರ್ಮಗಳಿಗಿ೦ತ ಸ್ವಲ್ಪವಾದರೂ ಹೆಚ್ಚಂಶ ಉಳ್ಳದ್ದಾಗಿದೆ-ಎ೦ಬುದು ವ್ಯಾವಹಾರಿಕ. 


ಕೆಲ ಕಲ್ಪನೆಗಳ ಸ್ಪಷ್ಟೀಕರಣ 


ವ್ಯಾವಹಾರಿಕವೆಲ್ಲವೂ ಸಾಪೇಕ್ಷವಾದುದರಿಂದ ಅದರ ನಿಯಮಗಳನ್ನಾಧರಿಸಿ ನಿರಪೇಕ್ಷ 
ಪರಮಸತ್ಕ್ಯವನ್ನು ಅಳೆಯಹೋಗುವುದು ಅವೈಜ್ಞಾನಿಕ ತರ್ಕ, ಅಸಂಬದ್ಧ ಊಹೆ. 7151071081 
0018611100 08 ೭೦11೦11೦೦-5೦050೦05, 11011181 ೦1 50110081 ಅನುಭವದ ಅಸ್ತಿತ್ವದ 
ಅವಧಿಯಲ್ಲಿ ಆ ಅನುಭವ ಐಂದ್ರಿಯ, ಮಾನಸ ಅಥವಾ ಆತ್ಮಿಕವಾಗಿರಬಹುದು- 
ಅದೆಂದೂ ಜ್ಞಾತೃತ್ವದ ಪ್ರಜ್ಞೆಯನ್ನು ಉಳ್ಳದ್ದಾಗಿರದು; ಆ ಪ್ರಜ್ಞೆಯಿರುವುದು ಆ ಅನುಭವದ 
ಸಾಪೇಕ್ಷ ಅಪೂರ್ಣತೆಗೆ ಸಾಕ್ಷಿ. ಉಕ್ತಪ್ರಜ್ಞೆಯ ಉದಯವು ಅನುಭವೋತ್ತರ ಕಾಲೀನ. 


* ೩೧೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನಿತ್ಯಸಮಾಧಿಯಲ್ಲಿ ಪೂರ್ವೋತ್ತರ ಕಾಲಾವಧಿಗಳ ಪ್ರಶ್ನೆಯೇ ಇಲ್ಲ. ಜ್ಞಾತೃ, ಜ್ಞೇಯ, 
ಜ್ಞಾನಗಳ ಪ್ರತ್ಯೇಕತೆಯನ್ನು ಆತ್ಯಂತಿಕವೆ೦ದರೆ ಅವು ಮೂರು ಅಪರ್ಯಾಪ್ತ (ಅಪೂರ್ಣ) 
ಊಹಾವ್ಯಾಪ್ತಿಯನ್ನು ಉಳ್ಳವುಗಳಾಗಿ ಪರಮ ಸತ್ಯತ್ವದ ಅರ್ಥದಿ೦ದ ದೂರವಾಗಿ 
ಹೋಗುವುವು. 

ಪ್ರಾಧಾನ್ಯವೆಂಬುದಕ್ಕೂ ಅರ್ಥಪೂರ್ಣವೆಂಬುದಕ್ಕೂ ವ್ಯತ್ಯಾಸವಿಲ್ಲ; ಅದು ವ್ಯಕ್ತಿನಿಷ್ಠ 
ಮೌಲ್ಯ, ಇದು ವಸ್ತುನಿಷ್ಠ- ಎಂದು ವಿ೦ಗಡಿಸುವ ಜೋಡತನವು ವ್ಯಕ್ತಿ ನಿಷ್ಠ ಪೂರ್ವಗ್ರಹ. 
ಯಾವುದು ಯಾರಿಗೆ ಯಾವಾಗ ಅರ್ಥಪೂರ್ಣ? ಎಂಬ ಪ್ರಶ್ನೆಯನ್ನೆತ್ತಿದಾಗ ೨ನೆಯದರ 
ವಸ್ತುನಿಷ್ಠತೆಯ ಟೊಳ್ಳುತನ ಹೊರಗೆ ಬೀಳುತ್ತದೆ. ವ್ಯವಹಾರದಲ್ಲಿ ವ್ಯಕ್ತಿನಿಷ್ಠತೆ- 
ವಸ್ತುನಿಷ್ಠತೆಗಳೆರಡೂ ಇತರ ದ್ವಂದ್ವಗಳಂತೆಯೇ ಸಾಪೇಕ್ಷ, ಆ೦ಶಿಕ, ಆಧಿಕ್ಕ ನ್ಯೂನತೆಗಳಿಂದ 
ಅರ್ಥಯಿಸಲ್ಪಡುವ ಮೌಲ್ಯಗಳು. ವ್ಯವಹಾರವೇ ಅಪೂರ್ಣವಾಗಿರುವಾಗ ಅದರ 
ಮೌಲ್ಯಗಳು ಪೂರ್ಣ ಎನ್ನಿಸುವುದೆಂತು? ಜಗತ್ತಿನ ಸರ್ವಲಕ್ಷಣಗಳೂ ಅದರ 
ಮೌಲ್ಯಕಲ್ಪನೆಯಲ್ಲಿರುತ್ತವೆ. ಯಾವ ಮೌಲ್ಯವೂ ಇಲ್ಲಿ ನಿತ್ಯ, ನಿರಪೇಕ್ಷ ನಿಷ್ಠಿಯ, 
ಅಪರಿವರ್ತನೀಯವೆನ್ನಿಸದು. ಇದಕ್ಕೆ ಆತ್ಕಂತಿಕತೆ ಎಂಬುದೇ ಇಲ್ಲ. ಪರಮಾರ್ಥವೊಂದೇ 
ಆತ್ಯಂತಿಕ-ಅದು ವ್ಯಾವಹಾರಿಕವಲ್ಲ. ಅವ್ಯಾವಹಾರಿಕವೆನ್ನಿಸಿದ ಪರಮಸತ್ಯದ ಮೌಲ್ಯವನ್ನು 
ವ್ಯಾವಹಾರಿಕ ಬುದ್ಧಿಯು ಸ್ವಪರಂಪರಾನುಸಾರ ಊಹಿಸ ಹೋಗುವುದು ಹಾಸ್ಕಾಸ್ಪದ. 
೫:1೮ ೦7077055 ಶುದ್ಧ ಅನ್ಯತೆಯನ್ನು ಯಷಿ ಕೂಡ ಮೀರಲಾರ ಎಂಬ ಅನಾರ್ಷ 
ಜೋಡತ್ವವು ಶುದ್ಧ ಹುಚ್ಚುತನ; ಅದಕ್ಕೆ ಆರ್ಷ (ಆನುಭಾವಿಕ, ಯೌಗಿಕ) ಪ್ರಜ್ಞೆ, ಅನೂಹ್ಯ- 
ದುರೂಹ್ಯವಲ್ಲ! ಹಠಾಶ್ಲೇಷಪರವಾದ ದ್ವಂದ್ವಬುದ್ಧಿಯು ದ್ವಂದ್ವಾತೀತವನ್ನು ಕಲ್ಪಿಸಹೋದಾಗ 
ಅದೆಂತು ಜಯ ಪಡೆದೀತು? ದ್ವಂದ್ವ ಬದ್ಧತೆಯನ್ನು ಬಿಟ್ಟಾಗಲೇ ದ್ವಂದ್ವಾಶೀತದ ಕಲ್ಪನೆ 
ಹೊಳೆದೀತು. ಭೇದದ ಉಪಾಧಿ (ಉಪಾಧಾನ) ಎಂದಾದರೂ ನಿರುಪಾಧಿಕರ ಕಲ್ಪನೆಯನ್ನು 
ಅಳವಡಿಸಿಕೊಳ್ಳಬಲ್ಲದೇ? “ಅಹ೦ ಬ್ರಹ್ಮಾಸಿ” ಎ೦ಬುದು ಸಮಾಧಿ ಭಂಗ ಹೊಂದಿದಾಗ 
ಹೇಳುವ ಮಾತು. ಸಮಾಧಿಸ್ಥನಿಗೆ ಉಕ್ತಜ್ಞಾನವಿಲ್ಲ. ಬ್ರಹ್ಮವು (ಮುಕ್ತಸ್ಥಿತಿಯು) ಅಹಂ- 
ತ್ವಂ ಮುಂತಾದ ದ್ವಂದ್ವಗಳಿ೦ದ ಮುಕ್ತ. “ತತ್ವಮಸಿ”ಯಂತೆಯೇ ಅದು ವ್ಯಕಾವಹಕಾರಿಕ 
ವರ್ಣನೆ ಬ್ರಹ್ಮ ಸಮಾಧಿಗೆ ಉತ್ತರಕಾಲೀನ. “ನ ಚತ್ವ್ಚಂ ನ ಚಾಹ೦ ನಚಾಯಂ 
ಪ್ರಪಂಚಃ”- ಎಂಬುದು ಸಾಕ್ಷಾತ್ಕಾರ. ಬಹ್ಮತ್ರವು ವ್ಯಕ್ತಿತ್ವ-ಅವ್ಯಕ್ತಿತ್ತಗಳ ಕಲ್ಪನೆಗೆ ಮೀರಿದ್ದು. 
ಅದರ ಈಶ್ವರತ್ವ, ಸರ್ವತ್ವಗಳು ವ್ಯಾವಹಾರಿಕ ಬುದ್ಧಿ ಮಾಡುವ ವರ್ಣನೆಗಳು. 
ಯೋಗವಾಣಿಯ ಅರ್ಥವನ್ನು ಗ್ರಹಿಸಹೋಗುವ ಅಮುಕ್ತನು ಮೈತುಂಬ ಕಣ್ಣುಗಳನ್ನು 
ಉಳ್ಳವನಾದರೂ ಸಾಲದು. ಹಾಗಾಗದೆ ಯೋಗಿವಾಕ್ಕ ತಪ್ಪು ಅಥವಾ ಅಯೋಗಿಯೇ 
ಯೋಗಿ ಎಂದು ಮುಂತಾಗಿ ವಾದಿಸುವುದು ಹಠಾತ್ಕಾರ. ಹಠವು ವಿಜ್ಞಾನವೂ ಅಲ್ಲ 
ತತ್ವಜ್ಞಾನವೂ ಅಲ್ಲ. ೦ರೋಗಿಂರು ತನ್ನ ಅನುಭವವನ್ನು ಸರಿಂಯಾಗಿ 
ಹೇಳಲಾರದವನೆಂಬುದಾದರೆ. ತದ್ದಿರುದ್ಧವಾಗಿ ಯೋಗಿಯ ವಾಕ್ಯವನ್ನು ಸರಿಯಾಗಿ 
ಅಯೋಗಿ ಅರ್ಥಮಾಡಿಕೊಳ್ಳಲಾರ ಎಂದು ಹೇಳುವುದು ಜಾತ್ಯುತ್ತರ. ಭಾಷೆಯು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೧೩ * 


ವ್ಯವಹಾರಿಕವಾದುದರಿ೦ದ ಅದರ ದ್ವನಿಶಕ್ತಿ ಕೂಡ ಪರಿಸೀಮಿತವಾದುದು; ಅದರ 
ಅಪೂರ್ಣತೆ ಅದರ ದ್ವನಿಶಕ್ತಿಯ ಅಪೂರ್ಣತೆಗೆ ಕಾರಣ. ಹೀಗಿರುವಾಗ ಅದನ್ನು 
ಪೂರ್ಣಗೊಳಿಸುವ ಅಯೋಗಿಯ ಹಠಕ್ಕೆಲ್ಲಾದರೂ ಜಯ ಪ್ರಾಪ್ತಿಯ ಸಂಭವವುಂಟೇ9 
ಇಂಥ ಹಠಾತ್ಕಾರಕ್ಕಿಂತ ಅನುಭವಕ್ಕೆ ಬಾರದುದನ್ನು ನಾನು ನಂಬೆನೆಂಬ ನಾಸ್ತಿಕ್ಕವು 
ಉತ್ತಮ. ಪ್ರತ್ಯಕ್ಷಾನುಮಾನೋಪಮಾನ ಶಬ್ದಗಳು ಅನುಭವ ಸಾಧನಗಳು; ಅನ್ಯ ಸಾಧನ 
ಮಾನವನಿಗಿಲ್ಲ; ವಿಜ್ಞಾನವು ಆನುಮಾನಿಕ-ತತ್ವಜ್ಞಾನದ೦ತೆಯೇ (5000180110 
01105000). ಆದುದರಿ೦ದ ಮಾನವನಿಗೆ ಮಾನವ ಸಾಧಾರಣವಾದ ವ್ಯಾವಹಾರಿಕ 
ಜ್ಞಾನವೇ ಲೋಕಯಾತ್ರಾ ಸಾಧನ; ಅತ್ಯುಚ್ಚ (ಅಸ೦ಪ್ರಜ್ಞಾತ) ಸಾಮಾಧಿಕ ಜ್ಞಾನವೇ 
ಪರಮಾರ್ಥ. ಪರಮತತ್ವದರ್ಶನ. ಸಾಧನತ್ವವಿರುವವರೆಗೆ ಸಾಧ್ಯತ್ರ್ವ; ಸಿದ್ಧಿಯಲ್ಲಿ ಸಾಧನ- 
ಸಾಧ್ಯಗಳ ಭೇದ ಉಳಿಯದು- ಎ೦ಬುದು ಪರಮಾರ್ಥದ ಸ್ಥಿತಿ. ವ್ಯವಹಾರಾರ್ಥದಲ್ಲಿ 
ಹೀಗಿಲ್ಲ; ಧರ್ಮತಾದಾತ್ಮ್ಯ ಅದರಿಂದ ಬಲು ದೂರ. 10816800 15 101 80000180101 
ಅನುಭವವು ಊಹೆಯಲ್ಲ; ಸರ್ವಜ್ಞಾನ ಸಾಧನಗಳ ಸಂತೃಪ್ತಿ, ತನ್ಮಯತೆ, ತಾದಾತ್ಮ ನಿತ್ಯತೆ. 
ಅಲ್ಪ ಜಲ್ಬ 

ಪೂರ್ವೋಕ್ತ ಗಂಥದಲ್ಲಿ ಜೋಡರು ೨೫೪ನೆಯ ಪುಟದಲ್ಲಿ, “6 00010170/0005 
6151715581 01 (10 11175010'5 715100 ೩5 50000070 10011118, (10೮. 0೩011118 081300 
1051060 1110171501105 17101 50110000 ೩೧0 1೩511118, 0೦1178 ೩5 1710710801 15 
೭೦11138, 00 ೦೦೧17೦7108 70 1710/1381100 1711(11 70೩೫6 10 (70 00]00/ (118! ೮೭೦11೦5, 
5001775 10 1776 10 0೮ 000 08 176 717೮061005 ೦7 00871700 507607 ಯೋಗಿಯ 
ದರ್ಶನವೊ೦ದು ಸ್ವಕಪೋಲಕಲ್ಪಿತವಾದ ವ್ಯಕ್ತಿ ನಿಷ್ಠೆ ಊಹೆ, ಏಕಾ೦ತದಲ್ಲಿ ಉಪವಾಸವಿದ್ದು 
ತಮ್ಮಿಂದ ಹೊರತಾಗುವಂತೆ ಆಡಿದ ಹುಡುಗಾಟಿಕೆಯ ಮಾತು, ಹೆಂಡದಂತೆ 
ಭಾವೋದ್ರೇಕಗೊಳಿಸುವಂಥದು, ಆದರೆ ಆ ಉದ್ರೇಚಕ ವಸ್ತುವಿನ ಬಗ್ಗೆ ಏನನ್ನೂ 
ತಿಳಿಸಲಾರದುದು-ಎಂದು ನಿಂದಿಸಿ ತ್ಯಜಿಸುವುದು ಮಾನವರ ಸಾಮಾನ್ಯ ವಿವೇಕಕ್ಕೆ 
ಹಿಡಿದ ಪೂರ್ವಗ್ರಹ” ಎಂದು ಹೇಳಿ, ಆಮೇಲೆ ೨೫೫ನೆಯ ಪುಟದಲ್ಲಿ “5೪10 10 
1088 ೫೦716 50 ೫10 176 177378010'5-ಂತೋಗಿಂಯದು (ಅನುಭಾವಿಯದು) 
ಕೂಪಮಂಡೂಕ ಪ್ರಪಂಚ” ಎ೦ದು ಉದ್ಗರಿಸಿರುವುದು ಎಂಥ ತರ್ಕಸಮನ್ವಯ- 
ಎ೦ಬುದನ್ನು ಬಿಡಿಸಿ ಹೇಳಬೇಕಾದುದು ಅನವಶ್ಯಕ. ಪೂರ್ವವಾದಕ್ಕೂ ಕಾರಣಗಳಿವೆ, 
ಪಶ್ಚಿಮವಾದಕ್ಕೂ (ಉತ್ತರವಾದಕ್ಕೂ ಕಾರಣಗಳಿವೆ. ಯಾವುದಕ್ಕೆ ವಕೀಲನಲ್ಲಿ ಕಾರಣಗಳಿಲ್ಲ? 
ಯೋಗಿಯ ಅನುಭವವು ಅತೀಂದ್ರಿಯ, ಅವರ್ಣನೀಯ ಎಂದು ಹೇಳಿ ಅನಂತರ 
ಯೋಗಿವಾಣಿಗಳು ವಿಪರೀತಾರ್ಥದ್ಯೋತಕಗಳು ಎಂದು ವಾದಿಸಲೂ ಬರುತ್ತದೆ-ಉಕ್ತ 
ವಕೀಲವೃತ್ತಿಗೆ! .% 108 85 (7010 ೩೯೦ 18970 70181715 7೦7/001-ವಕೀಲರಿರುವವರೆಗೆ 
ಯಾವ ಕಾಯದೆಯೂ ಪರಿಪೂರ್ಣವಾದುದೆನ್ನಿಸದು! ಹಾಗೆ. %/8/7'5 0810 ೦೩0 
17315050 ೦೯1115171010010%0/)18178-ಎಲ್ಲವನ್ನೂ ಮಾನವನ ಮಿದುಳು ದುರುಪಯೋಗ 


* ೩೧೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮಾಡಬಲ್ಲದು ಅಥವಾ ಅಪಾರ್ಥ ಮಾಡಬಲ್ಲದು. ಈ “ಹಾಗೆ ಹೀಗೆ ಎ೦ಬಲ್ಪ ಜಲ್ಬಕರ 
ಜಂಭ''ವನ್ನು ವಿಜ್ಞಾನದ ತಾತ್ವಿಕ ಮುಖಗಳು ಅವಲಂಬಿಸುವುದಾದರೆ, ಅಂಥ 
ಜ೦ಭತತ್ವಜ್ಯತೆಯನ್ನು ಕುರಿತು- 

“ನಾ ತೊಟ್ಟ ದೇಹಗಳ ಲೆಕ್ಕ 

ಇಡುವರಾ ಸೊಕ್ಕ 

ಯಮಾ ನೋಡಿ ನಕ್ಕ!” 
ಎಂದು ಹೇಳಬೇಕಾಗುತ್ತದೆ! 


006 08 5010100-ವಿಜ್ಞಾನಿಯ ಸಂಚಾರಿಭಾವವನ್ನು ಒಪ್ಪಿಕೊಳ್ಳುವುದು 
ಎಜ್ಞಾನಶುದ್ಧವಾದರೆ ಅದನ್ನೊಪ್ಪಿದವನು ತದಿತರ ಜ್ಞಾನಿಯ ಸಂಚಾರಿಭಾವವನ್ನು ಅಥವಾ 
70730೦: ಭಾವನೋನ್ಮುಖತೆಯನ್ನು ಅನಾದೇಯ ಎನ್ನುವುದು ಎಜ್ಞಾನ ಶುದ್ಧವಾಗದು. 
ಜಗತ್ತಿಗೆ ಉದ್ದೇಶವಿದೆ ಎಂಬುದು ಮಾನವೀಯ ದೃಷ್ಟಿಯಾದುದರಿ೦ದ ಅದು 
ಅವಸ್ತುನಿಷ್ಠವೆಂದರೆ ಉದ್ದೇಶವಿಲ್ಲ ಎ೦ಬುದು ಹೇಗೆ ಅಮಾನವೀಯವೂ ವಸ್ತುನಿಷ್ಠವೂ 
ಆದ ಸಿದ್ಧಾಂತವೆನ್ನಲು ಸಾಧ್ಯ? ಉದ್ದೇಶವಿಲ್ಲವೆಂದು ಪ್ರಚುರಪಡಿಸುವುದಕ್ಕೆ ಅನುಷೇಧ 
ಪ್ರಮಾಣವಿಲ್ಲದಿರುವಾಗ ಹಾಗೆ ಸಾರುವುದರಲ್ಲಿ ವ್ಯಕ್ತಿನಿಷ್ಠವಾದ ಆ೦ತರಿಕ ಉದ್ದೇಶವೊ೦ದು 
ಇದ್ದೇ ಇರಬೇಕು! ಮಾನವತೆಯು ಸರ್ವತ್ರ ಸರ್ವದಾ ಉದ್ದೇಶ ಪರ್ಕಾಯವೇ? ಹಾಗಾದರೆ 
ಮಾನವ ದೃಷ್ಟಿ ಅಮಾನವ ದೃಷ್ಟಿಯನ್ನು ಅಳವಡಿಸಿಕೊಂಡು ಏನನ್ನು ಹೇಗೆ ಕಾಣಬಲ್ಲದು? 
ಪರಿಪೂರ್ಣ ನಿರುಪಯೋಗಿತ್ವದ ಮೇಲೆಯೇ ವಿಜ್ಞಾನ ಶೋಧಕನ ಬುದ್ಧಿ ಪ್ರಯತ್ನ 
ಅವಲಂಬಿಸಿದೆ ಎಂಬುದು ಪೂರ್ಣ ಸತ್ಯವೇ? ಪರಮಾರ್ಥವೇ? ಏಕಮೇವಾದ್ವಿತೀಯ 
ಸತ್ಯವೇ? ಅದು ಹೇಗಾದೀತು? ಯಾವ ತರ್ಕದಂತೆ? ಅಜ್ಞಾತ ಪ್ರಜ್ಞಾಸ್ತರದ ಅಸ್ತಿತ್ರವನ್ನು 
ಒಪ್ಪಿಕೊ೦ಡ ವಾದಿಗೆ ಹೇಗೆ ಎಜ್ಞಾನ ಬುದ್ಧಿಯೊ೦ದೇ ನಿರುದ್ದೇಶ, ನಿಷ್ಟಯೋಜನ, 
ನಿಷ್ಕಾರಣ, ಆದುದರಿ೦ದ ನಿಷ್ಪಕ್ಷಪಾತ, ಅಪೂರ್ವಗ್ರಹಿ-ಎ೦ದು ಹೇಳಲು ಅಧಿಕಾರ 
ಬರುತ್ತದೆ? ಸತ್ಯವೂ ಒಂದು ಗುರಿ, ಉದ್ದೇಶ, ಪ್ರಯೋಜನ, ಸಮಾಧಾಯಕ ನೀತಿ. 
ಲೌಕಿಕರಸಮಾಧಾನಗಳು ಯಾವಾಗಲೂ ಅಶುದ್ಧ, ಸಂಮಿಶ್ರ, ಅಪೂರ್ಣ, ನಶ್ವರ, 
ಪರಿವರ್ತನೀಯ. ನೈತಿಕ ಅಪೇಕ್ಷಣೀಯತೆಯೂ ವಿಚಾರ ಸಾಮ೦ಜಸ್ಯವೂ ಎಜ್ಞಾನಸತ್ಯಕ್ಕೆ 
ಸಮವಾದ ವಸ್ತು ನಿಷ್ಠತೆಯನ್ನು ಉಳ್ಳವುಗಳಲ್ಲ ಎ೦ಬುದು ವಸ್ತುನಿಷ್ಠವಲ್ಲ, ಪೂರ್ವಗ್ರಹ 
ಹಿಡಿದ ವ್ಯಕ್ತಿಯಲ್ಲಿ ಮಾತ್ರ ನಿಷ್ಠ ನೀತಿಯನ್ನೂ ವಿಚಾರವನ್ನೂ ಅವೈಜ್ಞಾನಿಕವೆನ್ನುವವನ 
ನೀತಿಯೂ ವಿಚಾರವೂ ಎಷ್ಟರ ಮಟ್ಟಿಗೆ ಗ್ರಾಹ್ಯವಾಗಬಹುದು? ನೀತಿವಿಮುಖ ಎಜ್ಞಾನಿಯ 
ಶೋಧವು ಎಷ್ಟು ಪ್ರಾಮಾಣಿಕವಾಗಿರಬಲ್ಲದು? ಎಂಥ ಸದುದ್ದೇಶದಿ೦ದ ಕೂಡಿರಬಲ್ಲದು? 
ಉದ್ದೇಶರಹಿತವಾದ ಸತ್ಯವೆಂಬುದರ ಅಸ್ತಿತ್ವಕ್ಕೆ ಪ್ರಮಾಣವನ್ನು ಯಾವ ವಿಜ್ಞಾನಿ 
ಒದಗಿಸಿಕೊಡಬಲ್ಲ? ಮಾವಿನ ಹಣ್ಣು ಭೂಮಿಗೆ ಬೀಳುವುದು ಮನುಷ್ಯ ತಿನ್ನಲೆಂದೇ 
ಎಂಬುದು ನಿಸರ್ಗದ ಪರಮೋದ್ದೇಶವಾಗಿರಲಾರದು; ಆದರೆ ಸಂತಾನದಲ್ಲಿ ತಾನು 
ಅವುರನಾಗಬೇಕೆ೦ಂಬ ವರಾವಿನ ನಿಸರ್ಗರೂಪದ ಒಳದನಿ ಅದರ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೧೫ * 


ಪರಮೋದ್ದೇಶವಾಗಿರಲೇಬೇಕು. ವ್ಯಕ್ತಿ ಪದಾರ್ಥಗಳು ಅನೇಕ, ಅವುಗಳ ಉದ್ದೇಶಗಳು 
ಅನೇಕ, ಅವುಗಳಲ್ಲಿ ಬರುವ ಸಂಘರ್ಷಅನೇಕ; ಅವುಗಳೆಲ್ಲವುಗಳಲ್ಲೂ ಪತ್ಯೇಕ ಉದ್ದೇಶವನ್ನಿಟ್ಟ 
ನಿಸರ್ಗದ ಉದ್ದೇಶವು ವ್ಯಾವಹಾರಿಕವಾಗಿ ನಾನಾತ್ವದ ಆಭಾಸವನ್ನು ಮೆರೆಯಿಸುವುದೇ 
ಆಗಿದೆ. ಇಚ್ಛಾಶಕ್ತಿ ಹೇಗೋ ಹಾಗೇ ನಿಸರ್ಗ ಪ್ರಕೃತಿ, ಸ್ವಭಾವ ಜಿ ಉದ್ದೇಶ 
ಸ್ವಾತಂತ್ರ್ಯದಿಂದ "ಕಾರ್ಯ -ಕಾರಣ ಯಂತ್ರನೀತಿಯನ್ನು ಮೀರಿ ನಿಲ್ಲುವಂಥದು. ಮೂಲ 
ಕಾರಣವಾದ ಮಾಯಿಯ ಪರಾಪ್ರಕೃತಿ; ಚ ಕಾರಣಾತೀತ, ಪ್ರಶ್ನಾತೀತ, 


ಲೀಲಾನ್ಯಾಯಕಲ್ಪಿತ-ಎಂಬುದು ತಾದರ್ಥ್ಯ ಸಿದ್ಧ. 


ದ್ವೇಷಮೂಲ ವಾದ 


ಔ 0107೮7೦೦, (8೪/೮) 60088000 (60817868100) 87೩೧6%/ ಭಯ, ಗೌರವ, 
ಆದರ, ಪ್ರೇಮ, ಕೀಳುತನ, ವೈಭವಸಂ೦ಪನ್ನತೆ ಮು೦ತಾದ ಭಾವನೆಗಳು ದಿವ್ಯಾನುಭೂತಿಯ 
ಗ್ರಾಹ್ಯತೆ-ತ್ಯಾಜ್ಯತೆಗಳಿಗೆ ನಿಕಷಗಳೆಂದು ಹೇಳುವ ವಾಕ್‌ ಪರಾಕ್ರಮಿಯು ಎ 
ಅಲ್ಲ, "ತತ್ವಜ್ಞಾನಿಯೂ ಅಲ್ಲ, ತಾರ್ಕಿಕನೂ ಅಲ್ಲ. ಲೋಕಸ್ಥ ಸ ವಿಜ್ಞಾನದ ಸತ್ಯವು ಸುಪ್ರಸಿ ಸಿದ್ಧವಾಗಿ 
ಭಾವನಾತೀತ; ತತ್ವಜ್ಞಾನವು ರೌಕಿಕಭಾವನಾತೀತ; ತರ್ಕವೂ ವಿಜ್ಞಾನದಂತೆಯೇ ಯಾಂತ್ರಿಕ. 
ಸ೦ಂಚಾರಿಭಾವದಲ್ಲಿ ವೈಜ್ಞಾನಿಕ-ಅವೈಜ್ಞಾನಿಕ ಎ೦ದು ವಿಂಗಡಿಸುವ ವಿಜ್ಞಾನ ಕಲ್ಪನೆ 
ಜೋಡ ಕಪೋಲಕಲ್ಲಿತ (ಪುಟ ೨೫೨). ಅದ್ವೈತಿ ವರ್ಗವನ್ನು ಅಕಾರಣವಾಗಿ 18110005 
ಅಸೂಯಾಪರವೆಂದು ಆರೋಪಿಸುವ ಇ ಯು ಮೂಲತಃ ಅಸೂಯಾಪರ; 
ಅದಕ್ಕೆ ಆ ವರ್ಗದ ಸಿದ್ಧಾಂತದ ಪ್ರಖ್ಯಾತಿಯ ಬಗ್ಗೆ ಸಹನೆಯಿಲ್ಲ. ಮಾಯೆ-ಬ್ರಹ್ಮಗಳು 
ನಿತ್ಯಪತ್ಯೇಕತೆಯನ್ನುಳ್ಳೆ ಎರಡು ಆತ್ಯಂತಿಕ ಪದಾರ್ಥಗಳೆಂದು 'ಶಂಕರಾದ್ವೆ 2 ಹೇಳಿದೆ 
ಎ೦ಬ ಮಿಥ್ಯಾವಾದಿಯ ಅದ್ದೆ ೃತಜ್ಞಾನಕ್ಕೂ ಜೋಡರೇ ಆಧಾರ. ಸ್ಮ ಸೃಷ್ಟಿಗತವಾದ ಜೀವಿಗಳು 
ಎಂದೋ ಒಂದು ದಿನ ಜೀಪ ವಕಾಸಕ್ಕಾರ೦ಭಿಸಿ ಏರುತ್ತ ಏರುತ್ತ ಇಂದಿನ ಉನ್ನತತರ 
ಎಜ್ಞಾನಜ್ಞತೆಯ ಮಟ್ಟಕ್ಕೆ ಬಂದು ಮುಟ್ಟವೆ ಎ೦ಬ ಅಪ್ರಮಾಣ ಸಿದ್ಧಾಂತವನ್ನು ನಂಬಿ 
ವಾದಿಸುವ ನಾನಾತ್ವಪ೦ಥಿಯು ಆಶ್ರಯಾಸಿದ್ಧ ಹೇತ್ವಾಭಾಸ ಸ್ವರೂಪದವನು. ವಿಜ್ಞಾನಜೃತೆಯ 
ಮಟ್ಟದ ಅಧಿಕೋನ್ನತಿಯು ಸ್ವರೂಪಾಸಿದ್ಧ ಹೇತ್ವಾಭಾಸ; ಜೀವನವು “ಎಜ್ಞಾನೈಕ” 
ತಾರಕತೆಯನ್ನು ಸಾರವನ್ನಾಗಿ ಉಳ್ಳದ್ದಲ್ಲ; ಆಧುನಿಕ ವಿಜ್ಞಾನವಷ್ಟೇ ವಿಜ್ಞಾನವೂ ಅಲ್ಲ; 
ಭೌತಿಕ ಪ್ರಯೋಗ ಸಿದ್ಧತೆಯೊಂದೇ ಎಜ್ಞಾನ ಸತ್ಯಕ್ಕೆ ಒರೆಗಲ್ಲೂ ಅಲ್ಲ; ಭೌತಿಕ ಪದಾರ್ಥಕ್ಕೆ 
ಭೌತಿಕ ಉಪಕರಣ ಧ್ವನಿಸುವ ಅರ್ಥವೊಂದೇ ಸಾರಭೂತ ವಸ್ತುನಿಷ್ಠ ಉನ್ನತತರ 
ಅರ್ಥವೂ ಅಲ್ಲ. ಭೌತಿಕದ ಅತಿವ್ಯಾಪ್ತಿಯು ಜೀವನ-ಪ್ರಪ೦ಂಚಗಳ ತರ್ಕಶುದ್ಧ ಅರ್ಥವನ್ನು 
ಹೇಳಲಾರದು. ಪ್ರಪಂಚದೊಳಗಿನ ಮಾನವನ ಬುದ್ಧಿಯು ಪ್ರಪಂಚ ತನ್ನಿಂದ ಹೊರಗಿನದು- 
ಹೊರ ಪ್ರಪಂಚವಪ್ಟೇ ವಸ್ತುನಿಷ್ಠ--ಎ೦ದು ವಾದಿಸುವುದು ವಾದವಿದ್ಯಾಹೀನರಿಗಷ್ಟೇ 
ಭೂಷಣ. 


* ೩೧೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅಪತರ್ಕ 


ಉನ್ನತತರವೆನ್ನಿಸಿದ ತರ್ಕಾತೀತ ಜಾಗರಸ್ಥಿತಿಗೆ ತರ್ಕಪ್ರಕ್ರಿಯೆಯು ಒಯ್ದು 
ಮುಟ್ಟಿಸಬಲ್ಲದೆಂಬ ಛಲವು ತರ್ಕಕ್ಕೆ ಸ್ವರೂಪತಃ ಅಸಿದ್ಧ; ಅದು ಸೂರ್ಯನ ಬೆಳಕಿನ 
ಸಾಮಾನ್ಯ ಪಾರ್ಥಿವ ನೋಟದ ಮೂಲಕ ಕತ್ತಲಲ್ಲಿ ಮುಳುಗಬಹುದೆಂಬಷ್ಟೇ ತರ್ಕ 
ಸಮಂಜಸ; ಅಥವಾ ಕಪ್ಪು ಬಣ್ಣವನ್ನು ಗೋಡೆಗೆ ಬಳಿಯುತ್ತ ಹೋದರೆ ಗೋಡೆ 
ಬೆಳ್ಳಗಾಗುವುದೆ೦ಬಷ್ಟೇ ಸಮಾಧಾನಕರ. ತರ್ಕಸ್ಥಲ, ತಕಾನತೀತಸ್ಪ ನಲಗಳು ಭಿನ್ನ 
ತಾರ್ಕಿಕತೆಯೆಂದು ಅತಾರ್ಕಿಕತೆಗೇರಿಸಿ ಬುದ್ಧಿಗೆ ಪ್ರಶಸ್ತಿದಾನವನ್ನು ಮಾಡಬಾರದು. 
“ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸ೦ಯಮೀ'-- ಆದ್ದರಿಂದ 
ಅಸಂಯಮವು ಸಂಯಮಸ್ಥಿತಿಗೊಯ್ದು ಯಾರನ್ನೂ ಮುಟ್ಟಿಸದು; ಅಜ್ಞಾನವೆಂದೂ 
ಜ್ಞಾನಕ್ಕೆ ಅಸಾಧಾರಣ ಕಾರಣವಾಗದು. 

ಐ೦ದ್ರಿಯಿಕ ಆಕೃತಿ ಸಾಮ೦ಜಸ್ಕದ ಮೇಲೆ ನಿಂತ ಸೌಂದರ್ಯವು ನಿರಾಕಾರ 
ಸಾಕ್ಷಾತ್ಕಾರದಲ್ಲಿ ಇಲ್ಲ; "ಸಾಕಾರ ಪ ಪಂಚದ “ಸತ್ಯತೆ” ನಿರಾಕಾರದ ಅನುಭವದಲ್ಲಿಲ್ಲ: 
ಆಕಾರಾವಲಂಬಿಯಾದ ಒಳಿತು - - ಕೇಡುಗಳು ನಿರಾಕಾರಕ್ಕಿಲ್ಲ ಆಕಾರದ ಉಪಯುಕ್ತತೆ 
ನಿರಾಕಾರಕ್ಕಿರದು. ಆಕೃತವು ಪ್ರಮೇಯ, ನಿರಾಕೃತವು ಅಪ್ರಮೇಯ-ಅದನ್ನು ಆಕರಿಸುವವನು 
ಇದನ್ನು ನಿರಾಕರಿಸಿಯೇ ತೀರುತ್ತಾನೆ. ಆಕಾರ-ಅನಾಕಾರಗಳಲ್ಲಿ ಸಮಸತ್ಯತೆ ಇರುವಂತೆ 
ಮಾತಾಡುವುದು ಪರವರಾಂಧ'ತೆ. ಅವುಗಳಲ್ಲಿರುವುದು ಮೋಕ್ಷ - 
ನೀವೀಮೋಕ್ಷಗಳಲ್ಲಿರುವಂಥದೇ ಸಂಬಂಧ! 

ಮುಕ್ತಿಯ ಐಕ್ಕ- ತಲ್ಲಯ -. ವಿನಾಶಗಳು ಕಾರಣ ಕಾರ್ಯ ಸಂಬಂಧ 
ಉಳ್ಳವುಗಳೆ೦ಬುದು ಜೋಶನಾಡ: ಇಲ್ಲಿ ಐಕ್ಯವನ್ನು ಅನ್ವಯವೆಂದು ಆರತಿ, 
ಅನ್ವಯದ ಪ್ರಮಾಣ ಅಧಿಕವಾದರೆ (ಗಡಿಮೀರಿದತೆ) ತಲ್ಲೀನತೆ (ತದ೦ತರ್ಗತತೆ) 
ಬರುವುದೆಂದೂ ಅದು ಗಡಿ ಮೀರಿ ಹೆಚ್ಚಾದರೆ ಸಾಧಕನ ಸರ್ವಸ್ವವು ನಾಶವಾಗುವುದೆಂದೂ 
ಭೌತಿಕ ಘನಪದಾರ್ಥದ ಕಲ್ಪನೆಯನ್ನು ಆಧರಿಸಿ ತರ್ಕಿಸಲಾಗಿದೆ. ಫನಪದಾರ್ಥದ 
ನ್ಯಾಯವು ಘನತ್ವ-ದ್ರವತ್ವ ಅನಿಬತ್ತಗಳಿಗೆ. ನಿರಪೇಕ್ಷವಾದ ಮುಕ್ತಿಗೆ ಅನ್ವಯಿಸುವುದೆಂತು? 
ಸಾಧಕತ್ವವು ನಾಶವಾಗದೆ ಸಿದ್ಧತ್ವ ಬರುವುದೆಂತು? ಸಿದ್ಧತ್ವ ಬೇಕಾದವನು ಸಾಧಕತ್ವದ 
ನಾಶವನ್ನು “ಮುಕ್ತಿ” ಎ೦ಬನಲ್ಲದೆ ನಾಶವೆನ್ನನು. “ನಾಶ''ವಿಲ್ಲದೆ ಹುಟ್ಟು ಇಲ್ಲ. 
ಆವಿರ್ಭಾವವೂ ಇಲ್ಲ, ಶೋಧಿತತೆಯೂ ಇಲ್ಲ. ಅನುಭವಿಗೆ ಗ್ರಾಹ್ಯದ ನಾಶವು ನಾಶ, 
ತ್ಯಾಜ್ಯದ ನಾಶವು ನಾಶವಲ್ಲ. ಸಿದ್ಧತ್ತವು ಅಪೇಕ್ಷಣೀಯವಲ್ಲವೆ೦ಬವನು ಅಸಿದ್ಧ 
ಸಾಧಕನಿಗಿ೦ತಲೂ ಕನಿಷ್ಠ. ಬಂಧವನ್ನು ಮೋಕ್ಷವೆಂಬುದೂ ಒಂದೇ, ದ್ವಿತ್ವ-ನಾನಾತ್ಚಗಳ 
ಆತ್ಯಂತಿಕತೆ ಆಧ್ಯಾತ್ಮಿಕ ಪರಮಾನುಭೂತಿ ಎಂಬುದೂ ಒಂದೇ. “ದುನಿಯಾ ಮುರುಕೋ 
ಕಹತೀ ಪಾಗಲ್‌, ಮ್ಯ ಉಸಕೋ ಕಹತೀ ಪಾಗಲ್‌]? 


50100070, 011/5108 806 50050005 ವೈಜ್ಞಾನಿಕ, ಭೌತಿಕ ಮತ್ತು ಐಂದ್ರಿಯಕ 
ಹಾಗೂ 111500 ಯೌಗಿಕ ಸತ್ಯ ಪ್ರಪಂಚಗಳೆಂದು ನಾಲ್ಕು ವಿಭಾಗಗಳನ್ನು ಜೋಡರೇಕೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೧೭ * 


ಮಾಡಿದರು? ಸ್ವಪ್ನ ಪ್ರಪಂಚ, ಉನ್ನತ್ರ ಪ್ರಪ೦ಂಚಗಳಿಗೂ ಸಮಾನವಾದ ವಸ್ತುನಿಷ್ಠ 


ಗೆ ಸರ ದ್‌ 


ಸತ್ಯತೆಯನ್ನು ಕೊಡಬಹುದು. ವೈದ್ಯುತ, ವೈಚಾರಿಕ, ಐ೦ದ್ರಿಯಿಕ, ಯೌಗಿಕ, ಸ್ವಾಪ್ನಿಕ 


ಮತ್ತು ಔನೃತ್ತಿಕ ಪ್ರಪ೦ಂಚಗಳಲ್ಲಿ ಎಲ್ಲವನ್ನೂ ಸಮಾನಸತ್ಯತೆಯನ್ನುಳ್ಳವುಗಳೆನ್ನವುದೂ 
ಕೆಲವಕ್ಕೆ ಮಾತ್ರ ಸತ್ಯತೆ (ವಸ್ತುನಿಷ್ಠ ನಿತ್ಯಾಸ್ಥಿತ್ವು ಉಂಟೆಂಬುದೂ ಪೂರ್ವಾಪರ 
ಜ್ಞಾನವಿಲ್ಲದವರ ವಾದ, ಸತ್ಯಾರ್ಥದ ಪರಿವರ್ತನೀಯತೆಯನ್ನು ಕಲ್ಪಿಸಿಕೊ೦ಂಡವರ ಪಂಥ. 
ಪರಿವರ್ತನವು ಭ್ರಮಣ, ಭ್ರಮೆ; ವಿಕಾಸವು ವಿಕಾರ-ಆಕಾರವಲ್ಲ; ಅರಳಿದ್ದು ಮರಳದಿರದು 


ಏರಿದ್ದು ಇಳಿಯದಿರದು. ದ್ವಂದ್ಧಾತೀತಕ್ಕೆ ದ್ವಂದ್ವದ ಕಲ್ಪನೆಯೊಂದೂ ಅನ್ವಯಿಸದು. 


ಜಗತ್ತು ಅಪೂರ್ಣವಾಗಿರುವಾಗ ಅದರ ಸತ್ಯವು ಅಪೂರ್ಣ. (ಗುಣ- 
ಗುಣವತೋರಭೇದ?ಃ) ಗುಣ-ಗುಣಿಗಳು ಅಭಿನ್ನ. ಇದರಲ್ಲಿ ನಾನಾ ಗುಣಿಗಳು ನಾನಾ 
ಬಗೆಯ ಆನುಷೇಧಿಕ ಸತ್ಯಗಳು. ಅವುಗಳ ಸಾಪೇಕ್ಟ ಪೂರ್ಣಾಂಕದ ಭಿನ್ನರಾಶಿಗಳು 
ಆಂಶಿಕ ಸತ್ಯಗಳು ಎ೦ಬುದು ವ್ಯಾವಹಾರಿಕ. ಪರಮಾರ್ಥದ ಅದ್ವೈತಕ್ಕೆ ವ್ಯವಹಾರ 
ಜಾಗರವಿರದುದರಿ೦ದ ಅದಕ್ಕೆ ಮಾತ್ರ ಇದಿಲ್ಲವಷ್ಟೇ ಅಲ್ಲದೇ, ವ್ಯವಹಾರದಲ್ಲೂ ಇದಿಲ್ಲವೆಂಬ 
ಜೋಡತನವು ಮೂಢತನ. ಗ್ರಾಹ್ಯತ್ವ-ತ್ಕಾಜ್ಯತ್ವಗಳೆಂಬ ದ್ವಂದ್ವದಿ೦ದ ಪರಮಾರ್ಥವು 
ಅತೀತವಾಗಿದೆ; ಅದು ವಸ್ತುತಂತ್ರ, ಪುರುಷತಂತ್ರವಲ್ಲ-ಪುರುಷೇಚ್ಛಾಧೀನವಲ್ಲ. ಪ್ರಪಂಚದ 
ವಸ್ತುನಿಷ್ಠತೆ ಸಾಪೇಕ್ಷವೆಂದರೆ ಪುರುಷೇಚ್ಛಾಧೀನವೆಂದರ್ಥ; ವೈಜ್ಞಾನಿಕ ಸತ್ಯವೂ 
ಅಷ್ಟೇ,ವೈಚಾರಿಕ ಸತ್ಯವೂ ಅಷ್ಟೇ. ಪ್ರತ್ಯಕ್ಷವೂ ಇದಕ್ಕೆ ಹೊರತಲ್ಲ. ಪುರುಷೇಚ್ಛೆಯೊಮ್ಮೆ 
ಅಜ್ಞಾತವಾಗಿರಬಹುದು, ಒಮ್ಮೆ ಜ್ಞಾಶವಾಗಿರಬಹುದು. ತನ್ನ ತನ್ನ ಅಪೂರ್ಣತೆಯ 
ಅನುಭವವೇ ಮಾನವನಿಗೆ ಜಗತ್ತು ಅಪೂರ್ಣವೆಂದು (ಸಾಪೇಕ್ಷ) ತಿಳಿದುಕೊಳ್ಳಲು 
ಆಧಾರ. ಮಾನವಾನುಭವದ ಸಾಮಾನ್ಯತೆಯೇ ವಸ್ತು ನಿಷ್ಠತೆಗೆ ಸಾಕ್ಷಿ. ಅದು 11೦£- 
50000016 00177770711055 088 87೦೬0 ಒ೦ದು ಗು೦ಪಿನ ಅ೦ತರ್‌ ವೈಯಕ್ತಿಕ ಸಾಧಾರಣತೆ. 
ಜಗತ್ತಿನ ೧೨ ಮಹಾಗಣಿತಜ್ಯರಿಗೂ ಸಮರ್ಪಕವಾಗಿ ತಿಳಿಯದೆ ಹೋಗಿದ್ದರೆ, ಆಲ್ಬರ್ಟ್‌ 
ಐನ್‌ಸ್ಟೀನನ ಸಾಪೇಕ್ಷತಾವಾದದ ಗಣಿತಾಧಾರವು ಅವಸ್ತುನಿಷ್ಠವೆಂದು ತ್ಯಾಜ್ಯವಾಗುತ್ತಿತ್ತು 
ಜಗತ್ತಿನ ಹಾಗೂ ಅದರಲ್ಲಿರುವ ಪದಾರ್ಥಗಳ ವಸ್ತುನಿಷ್ಠತೆಯು ಸಾಪೇಕ್ಷ. ಅಪೂರ್ಣ. 
ಪೂರ್ಣ ಅವೈಯಕ್ತಿಕತೆಯಾದ ಬ್ರಹ್ಮವು (ಮುಕ್ತಾವಸ್ಥೆ) ಪೂರ್ಣನಿರಪೇಕ್ಷ; ಪೂರ್ಣ 
ವೈಯಕ್ಕಿಕತೆಯಾದ ಸ್ವಾರ್ಥಮಗ್ನತೆಯು ನೂರಕ್ಕೆ ೯೯.೯ ಪುನರಾವೃತ್ತಿಯಷ್ಟು ಅಪೂರ್ಣ 
ಮತ್ತು ಪರಾವಲಂಬನಾಪೇಕ್ಟ. ನರಪುರುಷತ್ಪವು ಸಾಪೇಕ್ಷ. ದೇವ (ಬ್ರಹ ಪುರುಷತ್ಪವು 
ನಿರಪೇಕ್ಷ. ಪುರುಷತ್ವವು ಶಕ್ತಿಕೇ೦ದ್ರ. ಶಕ್ತಿಯು ಕಾರ್ಯೋತ್ಪಾದಕ ಗುಣ. ಕಾರ್ಯವು ಜಗತ್‌. 
ಅಕಾರ್ಯವು ಬ್ರಹ್ಮ ಶುದ್ಧ ಜಾಗರ ಅಕಾರ್ಯ, ಮಿಶ್ರಜಾಗರ ಕಾರ್ಯ (ಕ್ರಿಯೆ). ಗುಣ, ದ್ರವ್ಯಗಳು 
ಕಾರ್ಯಕೃತಿಗಳು; ಸಾಮಾನ್ಯ, ವಿಶೇಷ, ಸಮವಾಯ, ಅಭಾವಗಳು ಕಾರ್ಯಸಂಬ೦ಧಗಳು. 
ಸರ್ವಕಾರ್ಯಗಳೂ ದೇಶ-ಕಾಲಾವಚ್ಛಿನ್ನ; ಆದುದರಿ೦ದ ಅಪೂರ್ಣ,ಪರಿಮಿತ, ಪ್ರಮೇಯ, 
ವ್ಯವಹಾರ ಬುದ್ಧಿನಿಷ್ಠಷ್ಟ ವ್ಯಾವಸಾಯಿಕ. ಅನುಷೇಧ ಕಾರ್ಯಭಾವವು ಕಾರ್ಯೋತ್ಪಾದಕ 
ಶಕ್ತಿಯುಳ್ಳ ಗುಣ; ನಿಷೇಧ ಕಾರ್ಯಭಾವವು ಅತ್ಯಪೂರ್ಣ (೯೯.೯೨ ಅನುಷೇಧಿಕ 


* ೩೧೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಶಬ್ದಶಕ್ತಿಯುಳ್ಳ ಕಾಲ್ಪನಿಕ ಗುಣ. ಗುಣವು ಪ್ರಚ್ಛನ್ನ ಕಾರ್ಯಶಕ್ತಿ, ಕಾರ್ಯವು ಪ್ರಕಟಗುಣ, 
ದ್ರವ್ಯವು ಗುಣಸ೦ಘಾತ. ಪ್ರಪಂಚವು ಗೌಣ; ಬ್ರಹ್ಮವು ಪ್ರಧಾನ ಮತ್ತು ಸರ್ವಪದಾರ್ಥಾಧಾರ; 
ಅದರ ಪಾರಮಾರ್ಥಿಕ ಏಕಮೇವಾದ್ವಿತೀಯತೆಯು ವ್ಯಾವಹಾರಿಕ ಅನೇಕ ಪದಾರ್ಥಗಳಿಗೆ 
ಆಧಾರವಾಗಿರುವುದು ಮಾಯೆ, ವಿವೃತಿ, ಅವಿದ್ಯೆ, ಅಜ್ಞಾನ, ಆಭಾಸ, ಜಾದು! 
ಬ್ರಹ್ಮದೃಷ್ಟಿಯಿ೦ದ ಇಂದ್ರಿಯ ಸತ್ಯವು ಐ೦ದ್ರಜಾಲಿಕ, ಮನೋವಶೀಕರಣ ವಿದ್ಯೆಗೊಳಗಾದವರ 
ಸಾಕ್ಷಾತ್ಕಾರ. ಮಾನವರೆಲ್ಲರೂ ತಾರತಮ್ಯ ಭಾವವುಳ್ಳ ವಶೀಕೃತಮನಸ್ಕತೆಯನ್ನುಳ್ಳವರು. 
ನಿಸರ್ಗವು (ಮಾಯೆಯು) ವಶೀಕರಣ ವಿದ್ಯಾಪ೦ಂಡಿತ. ಅದು ದೇವ(ಈಶ, ಬ್ರಹ್ಮ) 
ಸ್ವಭಾವ, ಮೂಲಧರ್ಮ. ಅದು ದುರ್ಭೇದ್ಯವಲ್ಲದೆ. ಅಭೇದ್ಯವಲ್ಲ-ಅಪೂರ್ಣವಾದುದರಿಂದ. 
ಪಾರಮಾರ್ಥಿಕವಾಗಿ ಅಪೂರ್ಣವು ಪೂರ್ಣಕ್ಕೆ ವಿಶೇಷಣವಾಗಿರುವುದು ತಾರ್ಕಿಕ 
ಅಸಮಂಜಸತೆಯುಳ್ಳದ್ದಾಗಿರುವುದರಿಂದ ಅದನ್ನು ಮಾಯೆ, ಅನಿರ್ವಚನೀಯ ಖ್ಯಾತಿ 
ಎ೦ದು ಹೇಳಲಾಗಿದೆ. ಅದೊಂದನ್ನು ಬಿಟ್ಟರೆ ಮಿಕ್ಕ ಎಲ್ಲವೂ ತರ್ಕಶುದ್ಧ. ಅಂದರೆ 
ದೊಡ್ಡ ಅಸೀಮ ಅತರ್ಕವು ತರ್ಕದ ಮೂಲ. 707001 00805 15 170 8೦0701 08 
10181101) ೦1೮11) ೫76 6150160111 ೩00೦೩೩1೦೦5; (70 ೮11೦೦! 11178010181 15 (110 
100/ 081830 1120011001 88010081 ೩೧6 1117800081 -ಪೂರ್ಣ ಅಕ್ರಮವು ಸಾಪೇಕ್ಷವಾಗಿ 
ಪೂರ್ಣಾಪೂರ್ಣವೆನ್ನಿಸಿದ ಆಭಾಸಗಳಿಗೆ ಆಧಾರ; ಪೂರ್ಣ ಅತರ್ಕವು ಸಾಪೇಕ್ಟ 
ತರ್ಕಾತರ್ಕಾರೂಪಗಳ ಮೂಲ, ಜನಕ, ಆಕರ, ಅನ್ಯತೆ, ಭೇದ.ಗುಣ, ಧರ್ಮ, ಉಪಾಧಿ, 
ಪರಿಮಿತಿ, ಶರ್ತ, ವಿಶೇಷ, ವಿಶೇಷಣ, ಅಪೇಕ್ಷೆ, ತಾರತಮ್ಯ, ಅಪೂರ್ಣತೆ, ಸಂಬ೦ಧಗಳು 
ಏಕಾರ್ಥಕಗಳು-ಪರಮಾರ್ಥ ದೃಷ್ಟಿಯಿಂದ; ಪರಮಾರ್ಥಕ್ಕೆ ಈ ಯಾವುವೂ ಇಲ್ಲ; 
ವ್ಯವಹಾರರ್ಥಕ್ಕೆ ಇವೆಲ್ಲ ಇವೆ. ಬ್ರಹ್ಮದ ಜಗತ್ತಿಗೂ ಬಹ್ಮತ್ವಕ್ಕೂ ಸಂಬ೦ಧ ಗೊತ್ತಾಗದಿರುವುದೇ 
ತಾತ್ವಿಕ ನಾನಾಖ್ಯಾನಗಳಿಗೆ ಕಾರಣ; ಏಕತ್ವ-ನಾನಾತ್ವಗಳ ನಾನಾಖ್ಯಾನವು ನಾನಾ ಜಗತ್ತಿನ 
ಸ್ಪಭಾವವಾಗಿದೆ. ನಾನೇತರವಾದ ಬ್ರಾಹ್ಮೀಜಾಗರಕ್ಕೆ ಏಕತ್ವದ ಏಕಾಖ್ಯಾನವೊ೦ದೇ ವಿವರಣೆ- 
ಅದು ಕೈವಲ್ಯ, ಕೇವಲತ್ವ ಸಾಕ್ಷೀಭೂತಃ ಕೇವಲೋ ನಿರ್ಗುಣಶ್ಚ 


ವ್ಯಾವಹಾರಿಕ ವಿಶ್ಲೇಷಣ 
ವ್ಯವಹಾರದಲ್ಲಿ 08/11 61601601715 1110101801 ಸಾಪೇಕ್ಷ (ಸಾಂಬ೦ಧಿಕ) ಅಕ್ರಮವು 
ತ್ಯಾಜ್ಯ ಮತ್ತು 8018016 ೦1008 15 7010100 ಸಾಪೇಕ್ಟ ಕ್ರಮವು ಗ್ರಾಹ್ಯ. ಪರಮಾರ್ಥವು 


ಉಭಯಾತೀತ ಮತ್ತು ಉಭಯಾಧಾರ; ಇದು ಪೂರ್ಣ ನಿತ್ಯ, ಅದು ಅಪೂರ್ಣ ನಿತ್ಯ 
ಹಾಗೂ ಅನಿತ್ಯ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ಒ೧೯ * 


೧ 
ಅಶೂನ್ಯ - ಶೂನ್ಯ (ಶಾಬ್ದಿಕ) 
| 


ಭಾವ (ಅಸ್ತಿತ್ವ, ಅನುಷೇಧ) 





ಪೂರ್ಣ (ನಿರಪೇಕ್ಷ, ಕೇವಲ) 


ಸಾಪೇಕ್ಷ ಪೂರ್ಣ ಸಾಪೇಕ್ಷ ಪೂರ್ಣ 

ಜೈವಿಕ ಅಸ್ತಿತ್ವ೯ಅಸ್ತಿತ್ವ ಜಾಗರ; ಅಜಾಗರ ಅಸ್ತಿತ್ವವು ಅರ್ಥಹೀನ. ಜಾಗರವು 
ಬ್ರಹ್ಮಜಾಗರದ ವಿಶ್ವವ್ಯಾಪಿತ್ಚದಿ೦ದ ಹಿಡಿದು ಅಶ್ಮದ ಅತ್ಯಲ್ಪ ಜಾಗರದವರೆಗಿನದು. ಅಸ್ತಿತ್ವದ 
ಶುದ್ಧ, ಕೇವಲ ಜಾಗರ (0 ೩05010 8%/8707055 08041510000) ಬ್ರಹ್ಮ ಬ್ರಹ್ಮವು 
(“ಅ೦ತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಶ್ಯ ನಾರಾಯಣಃ ಸ್ಥಿತಃ”) ವ್ಯಾಪಕ; ಜಗತ್ತು (ಗ್ರಹ- 
ನಕ್ಷತ್ರ-ನೀಹಾರಿಕಾದಿಗಳ ಸಂಘಾತ) ವ್ಯಾಪ್ಯ. ವ್ಯಾಪಕದ ಸತ್ಯತೆ ವ್ಯಾಪ್ಯಕ್ಕಿಲ್ಲ. ವ್ಯಾಪಕವು 
ಅಖಂಡ, ವ್ಯಾಪ್ಯವು ಖಂಡ; ಖಂಡಸಂಘಾತದ ಅರ್ಥ ಮತ್ತು ಅದಕ್ಕೆ ಅತೀತವಾದ 
ಅಖಂಡತೆಯ ಅರ್ಥಗಳು ಭಿನ್ನ. ಅಖಂಡತೆಗೆ ಏಕತಾ ಜಾಗರವಿದ್ದರೆ, ಖಂಡಕ್ಕೆ ಮತ್ತು 
ಖಂಡರಾಶಿಗೆ ಖಂಡತೆಯ ಹಾಗೂ ಖಂಡರಾಶಿಯ ಜಾಗರಗಳಿವೆ. ಖಂಡಗಳನ್ನು 
(ಅಂಶಗಳನ್ನು) ಒಳಗೊಂಡಿರುವ ಅಥವಾ ಹೊರಗೊ೦ಡಿರುವ ಅರ್ಥಗಳು ಖಂಡಜಾಗರ 
ಗ್ರಾಹ್ಯ. ಅಖಂಡ ಜಾಗರಕ್ಕೆ ಅಖಂಡ ಜಾಗರವೊಂದೇ ಗ್ರಾಹ್ಯ. ಅದರ ಅಹಂತ್ವ 
(ಪುರುಷತ್ವ ಶುದ್ಧ ಏಕತಾಪರಿಚ್ಛಿನ್ನ; ವ್ಯಕ್ತಿಯ ಅಹಂ೦ತ್ಹವು ಏಕತ್ವ-ಅನೇಕತ್ವಗಳಿಂದ 
ಪರಿಚ್ಛಿನ್ನ-ಅವೆರಡೂ ಸಾಪೇಕ್ಷ; ಶುದ್ಧ ಏಕತ್ವವು ಕೇವಲತ್ವ, ಸರ್ವನಿರಪೇಕ್ಷತ್ವ ಸರ್ವತಂತ್ರ 
ಸ್ವತಂತ್ರಶ 

ಅಪೂರ್ಣದ ಪೂರ್ಣಜ್ಞಾನವು ಅಪೂರ್ಣ ಜ್ಞಾನ; ಪೂರ್ಣದ ಅಪೂರ್ಣ 
ಜ್ಞಾನವು ಅಪೂರ್ಣಜ್ಞಾನ. ಅಪೂರ್ಣದ ಪೂರ್ಣಾಪೂರ್ಣಜ್ಞಾನಗಳು ಸಾಪೇಕ್ಷ. ಪೂರ್ಣದ 
ಪೂರ್ಣಜ್ಞಾನವು ಪೂರ್ಣ, ನಿರಪೇಕ್ಷ ಪೂರ್ಣವು ಒಳ ಹೊರತನಗಳುಳ್ಳದ್ದೆಂದು 
ತಿಳಿಯುವುದು ಅಪೂರ್ಣಜ್ಞಾನ-ಅದೇ ವ್ಯವಹಾರಾರ೦ಭ. ವ್ಯವಹಾರಾರಂಭದ (೮೦5(811 
ಇಡಿತನದ ಜ್ಞಾನವೂ, ಹಾಗೇ ಸಾಪೇಕ್ಷವಾದ ಬಿಡಿತನದ ಜ್ಞಾನವೂ ವಾಸನಾ ಸಂಸ್ಥಾಪಿತ. 
ವಾಸನೆಯು ಪರಂಪರಾಗತವಾದ ಆನುವಂಶಿಕ-ಆವರಣಿಕ ಸ೦ಸ್ಕಾರ. ಬಿಡಿಯ ಕಲ್ಪನೆಯೇ 
ಇಡಿಗೆ ಸಾಪೇಕ್ಷವಾಗಿರುವುದು ಇಂದ್ರಿಯ ಪ್ರತ್ಯಕ್ಷಸಿದ್ದವಾದುದು. ಸ್ವಾನುಭವವನ್ನು ವಿಶ್ಲೇಷಿಸಿ 
ನೋಡದವರಿಗೆ ಏನನ್ನೂ ಯಾರೂ ಸಮರ್ಥಿಸಿ ಸಮಾಧಾನಪಡಿಸಲಾರರು. ಪರಜ್ಜಾನಕ್ಕೆ 
ಸ್ಪಜ್ಞಾನವೇ ಅಸ್ತಿವಾರ. ಸ್ವಜ್ಜಾನ ಬಹಿಷ್ಕಾರದ ಸೋಗನ್ನು ಹಾಕುವ ಎಜ್ಞಾನ ತರ್ಕಬುದ್ಧಿಯು 
ಬುದ್ಧಿಯೇ ಅಲ್ಲ-ವಿಕಟ ಬುದ್ಧಿ. 


ಪದಾರ್ಥ 
ಅಶೂನ್ಯ (ಅವಿಕಾರ್ಯಭಾವ) ಶೂನ್ಯ(ಶಾಬ್ದಾರ್ಥಿಕ) 


| | 
ಸತ್‌ ಇ ಪರಮಾರ್ಥ ೈಃ ಸ 








| 
ಸ್ವಾಪ್ನಿಕ ಔನ್ಮತ್ತಿ ಕ್ಟ 
ಗುಣ 


ದ್ರವ್ಯ ಸಾಮಾನ್ಯ ಸಮವಾಯ 


ವಿಕಾರ್ಯ(ಭಾವ, ಕಲ್ಪನೆ, ಸಂಬಂಧ) 
| 
| | | | 


ವಿಶೇಷ ಅಭಾವ 


೦೦% * 


೧೫೮ : ಇ - ಣಯಉಂಜ : ಣು 9% ಎಬಿ ಇಲಲ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೨೧ * 


ವಿಕಟ ಪ್ರತಾಪ 


ಜಾಗರರಹಿತವಾದ “ನಾಹಮಸ್ಥಿ”ಯಂತಹ ಜೈವಿಕ ಅಸ್ತಿತ್ರವಿರುವುದು ಕಲ್ಪನಾಬಾಹಿರ. 
ಇದನ್ನು ./01700017010015177 ಮಾನವಾನುಕಲನೆ' ಎ೦ದು ಬಹಿಷ್ಕರಿಸುವ ಜೋಡತನವು 
5011051918 ಅಹಮಾದಿ ಅಹಮಾಂತವಾದದ ತರ್ಕಾಶುದ್ಧಿ ಗಿಂತಲೂ ಹೆಚ್ಚು 
ಅಶುದ್ಧವಾದುದು. ಮಾನವತ್ವದ ಐಂದ್ರಿಯ ಅವಸ್ಥೆ ಸಯಲ್ಲಿರುವವರು ತಮ್ಮಲ್ಲಿ ಅಮಾನವ್ಯವಾದ 
ವಸ್ತುನಿಷ್ಠತೆ ಇದೆ ಎಂದು ಕೊಚ್ಚಿಕೊಳ್ಳುವುದು ಧೂರ್ತತನ ಅಥವಾ ಮಂದತನ. ಅಂಥವರ 
ವಸ್ತುನಿಷ್ಠತೆ, ನಿಷ್ಪಕ್ರಪಾತತೆ, ವೈಜ್ಞಾನಿಕತೆಗಳು ಅಸಂಬದ್ಧ ಪ್ರಲಾಪಗಳು. ವ್ಯಕ್ತಿ ಬುದ್ಧಿಯಿಂದ 
ಸಂಪೂರ್ಣಮುಕ್ತವಾದ ಬುದ್ಧಿಯುಳ್ಳ ಲೌಕಿಕ ವ್ಯಕ್ತಿ ಇರಬಲ್ಲನೆಂಬುದು ವಿಕಟಪ್ರತಾಪ. 
5618-1187500760000 ಸ್ವಾತೀತತೆಯು ಮಾನವ ಸಹಜ ಮೂಲ ಪ್ರವೃತ್ತಿಗಳ 
ಸ್ಪಶರೀರಮನಃಪೋಷಕ ಪ್ರಜ್ಞೆಯಿಂದ ಮುಕ್ತರಾದ ಯೋಗಿಗಳಿಗೆ ಮಾತ್ರ ಸಾಧ್ಯ ಆಧುನಿಕ 
ಪಾಶ್ಚಾತ್ಯ ತತ್ವಜ್ಞಾನಿಗಳಲ್ಲಿ ಯಾವನೂ ಯೋಗಿಯಲ್ಲ; ಭೋಗಿಯ ತರ್ಕವು 
ಭೋಗತರ್ಕವಲ್ಲದೆ ಯೋಗತರ್ಕವೆಂದೂ ಆಗದು. ಒಬ್ಬನು ಪ್ರಚ್ಛನ್ನ ಭೋಗಿಯಾದರೆ 
(ಭವಿಯಾದರೆ) ಇನ್ನೊಬ್ಬ ಪ್ರಕಟ ಭೋಗಿ-ಅಷ್ಟೆ 

ಸಾತತ್ಯವುಳ್ಳ ಸತ್ಯತೆಯ ಸ್ವರೂಪವು ಸಂಪೂರ್ಣ ನಿಷ್ಠಿಯಾತ್ಮಕವಾಗಿರಲೇ ಬೇಕೆಂಬುದು 
ಕಲ್ಪನಾಶುದ್ಧಿಯ ಪಗ ಗ್ರಾಹ್ಯ ಆದರೆ ಈಶಾವಾಸ್ತ (ಹೇಳುವಂತೆ ಅದರ ನಿಷ್ಕ್ಠಿಯತೆಯು 
ಸಕ್ರಿಯತೆ ಸಾಧಿಸುವುದಕ್ಕಿಂತ "ಹೆಚ್ಚಿನದನ್ನು ಸಾಧಿಸಬಲ್ಲದು- ಏಕೆಂದರೆ, ಅದು ರೌಕಿಕ 
ಸಕ್ರಿಯತೆ- -ನಿಷ್ಠಿಯತೆಗಳಿಂಬ ದ್ವ ದ್ವಂದ್ದದಿಂದ ನ್ನು ವಾದ ನಿರಪೇಕ್ಷ ಕ್ಷ ನೈಷ್ಯರ್ಮ್ಯ. ಅಸಾತತ್ಯವುಳ್ಳ 
ಸತ್ಯಗಳು ಸಾಪೇಕ್ಷ- ತರತಮಭಾವದ ಸಾತತ್ಯಾವಧಿಗಳನ್ನುಳ್ಳಲಿಥವು: ಸಂಪೂರ್ಣವಾಗಿ 
ಸಾಶತ [ ಕಲ್ಪನಾಮುಕ್ತವಾದರವು ತಮ್ಮ ಸತ್‌ ಸ್ವರೂಪವನ್ನು.  ಕಳೆದುಕೊಳ್ಳುವುವು. ಕೇವಲ 
ಸ್‌ ಅಸತ್ತೆಂಬುದು ಪೂರ್ಣವಾಗಿ ಅಸತ್ತು ಅಸತ್ಯ: ಅದರ ಅಕಲ್ಪನೀಯತೆಯು 
ಕಲ್ಪನಾ ಗ್ರಾಹ್ಯ ಎಲ್ಲ ಅನುಷೇಧ ಕಲ್ಪನೆಗಳಿಗೂ ಸಾಪೇಕ್ಷ-ಅಥವಾ ನಿರಪೇಕ್ಷ ಸಾತತ್ಯವೇ 
ನಿಕಷ. ನಿಷೇಧಕಲ್ಪನೆ ಸತತ ಸಾಪೇಕ್ಷ. ಅದರಿಂದ ಅತಿರೇಕಕ್ಕೆ ತಲುಪಿದ ಕ್ಷಣಭಂಗವಾದದ 
ಕಲ್ಪನಾತೀತತೆ ಸಿದ್ಧವಾಗುವುದು. ಕಲ್ಪನಾತೀತವನ್ನು ಕಲ್ಪನೀಯವೆಂದು ಗಣಿಸುವುದು 
ಭ್ರಮಾವಿಲಾಸ. ಕಾಲ್ಪನಿಕ ಅವಲಂಬನೀಯತೆ ಇಲ್ಲದ ಕಲ್ಪನೆಯು ಮರುಮರೀಚಿಕೆ; 
ಅದೆಂದೂ ತರ್ಕಗ್ರಾಹ್ಯವಲ್ಲ. 


ಕಾಲಿಂಗ್‌ವುಡ್ಡರ ಸಿದ್ಧಾಂತ 


11010 15... 130 11111010 10 113017 1701105 8077 5088050100 (138! 0] ೦೦೧1170006 
50167 08 ಸಳ ೫೫6 0100170115 ೦೧೦ 00000305 ೦005018 01001110 ೦೯ 0೫೦0 110 
010001010/- ಪ್ರೊ. ಎಡ್ಡಿಂಗ್‌ಟನ್‌ ಮತ್ತು ಸರ್‌ ಜೇಮ್ಸ್‌ ಜೀನ್ಲರ ಕೃತಿಗಳಲ್ಲಿ ಎಲ್ಲಿಯೂ 
ಅಣು ಮತ್ತು ಎಡ “ಮಣಕಣಗಳ ಸತತಾಭ್ಯಾಸದಿಂದ ಒಬ್ಬ ಅಭ್ಯಾಸಿಯು "ತಾನೇ 
ವೈದ್ಯುತ ಅಥವಾ ವಿದ್ಯುತ್‌ ಸದೃಶನಾಗಿ ಬಿಡುವ ಸೂಚನೆ ಕಂಡುಬರುವುದಿಲ್ಲ 


* ೩೨೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


(8111050/11081 45/6015 0811000713 5010706, 8202)” ಎ೦ದು ಜೋಡರು ಜೋರಾಗಿ 
17101711000 01 16000 ಜ್ಞೇಯದಲ್ಲಿ ಜ್ಞಾತೃ ತಾದಾತ್ಮ ಹೊಂದುವ ಜ್ಞಾನಸೂತ್ರವನ್ನು 
ಅಲ್ಲಗಳೆದು ತಮ್ಮ ನಾನಾತ್ವದ ವೈಶೇಷಿಕತೆಯನ್ನು ಘೋಷಿಸಿದ್ದಾರೆ. “115 8 110 
[05101115110 ೦೦1೫೦೦0೦೧0 0೦8 1110111608110, 170 ೦೦1೦೦01೦೧0 ೩೦೦೦೫61119 10 ೫11101 
070 111611160೩1 15 ೦೦050100000 85 5000 10] 001138 ೦೮1 08 17017 ೮7೦/)111138 0150 
10) ೩ 578/0 000768/)7 61517801501119 ೦10811) 117೩! 15 ೫111111 1! 17017 1111೩! 15 
೦015100. 110 1110೯ ೩110 170 ೦೮1೦7 ೩೫೦ 11101081) 0೦10೩110. 1115 15 1110 11706 
011116111010811(7 ೫71100 15 05505500 0]7 ೩ 510110 ೦ ೩7)? ೦01301 11181011೩1 0061. 1! 
15 (70 01111387 00878010116110 ೦8 100 ೫70110 08 780010, ೩೧6 61501760151105 (74! 
1017 1110 ೫7೦110 08 13170, ೫717070 111011100211()7 ೦೦051505 1301 0೦8 5008181011055 
017 ೮711101117101! 01 08010 701701 10 ೩05000 00171100173011 10 1801೯ - ಇದು 
ಪಾಶ್ಚಾತ್ಯ ಅನುಷೇಧವಾದಿಗಳು ಹೇಳುವ ವ್ಯಕ್ತಿತ್ವದ ಕಲ್ಪನೆ. ಈ ವ್ಯಕ್ತಿತ್ವವು ಹೊರಗಿನ 
ಎಲ್ಲ ಪದಾರ್ಥಗಳಿಂದಲೂ ತಾನು ಪ್ರತ್ಯೇಕವೆಂದು. ತೋರುವಂತೆ ಸ ಸ್ಪಷ್ಟವಾ ವಾದ” ಗಡಿಗೆರೆಯನ್ನು 
ಹೊಂದಿರುತ್ತದೆ: ಇದರ ಒಳಗು- ಹೊರಗುಗಳು ಪರಸ್ಪರ ವಿನಾಭಾವಿಗಳು. ಇದು ಕಲ್ಪಿನಂಥ 
ದ್ರವ್ಯಕ್ಕಿರುವ ವ್ಯಕ್ತಿ ವ್ಯಕ್ತಿತ್ವ ಇದು ಜಡಪ್ರಕೃತಿಯ ಪ್ರಾಥಮಿಕ ಲಕ್ಷಣ. ಉಕ್ತಲಕ್ಷಣವು ಜಡಸೃಷ್ಟಿಯನ್ನು 
(ಜೀವ) ಪುನ ಸೃಷ್ಟಿಯಿಂದ ಪ್ರ್ಯೇಕಿಸುತ್ತದೆ. ಮನಸ್ಸು ಈ ಪ್ರಕಾರ ತನ್ನ ಆವರಣದಿಂದ 
ಭಿನ್ನವಾಗಿರುವುದಿಲ್ಲ. ಮನಃಪ್ರಪ೦ಚದಲ್ಲಿ ವ್ಯಕ್ತಿತ್ವವೆ೦ದರೆ ತನ್ನ ಸುತ್ತಲಿನ ಆವರಣವನ್ನು 
ತನ್ನೊಳಗೆ ಹೀರಿಕೊಳ್ಳುವ ಶಕ್ತಿಯೆಂದರ್ಥ (101608 0811150110) ೩.೮. 00117811006, 
೫.162)- ಎಂಬ ಕಾಲಿಂಗ್‌ವುಡ್ಡರ ಪ್ರತ್ಯುತ್ತರವನ್ನು ಜೋಡರು ನೋಡಿಲ್ಲ. ಟಾಯ್ನಬೀಗಳೂ 
ಇದೇ ಅಪಕಲ್ಪನೆಯನ್ನು ಆಧರಿಸಿದವರು. ಅವರ ಖಂಡನೆ ಮಾಡುವ ಕಾಲಿಂಗ್‌ವುಡ್ಡರು- 
110 1088165 115101)7 ೩5 ೩ 13010 5[0018016, 50170101118 0೦೦0515118 08 ೧೦ 
0105017706 ೩76 10007606 0] 130 15101180, 01101101078 ಐ10501/100 01೦111೩1), 0 
115 8೩70, 1101 070೮1101005 111 10 ೪೫/1110 10 11051 011101 ೩176171100 110 11105117೩0 
115 0೫. ಟಾಯ್ನಬೀಗಳು ಇತಿಹಾಸವು ಇತಿಹಾಸಕಾರನು ಕಂಡು ದಾಖಲೆ ಮಾಡಿದ 
ಸಂಗತಿಗಳ ಬರಿ ಚ ದೃಶ್ಯ, ಅವನ ಕಣ್ಣ ಮೇಲೆ ಬಿದ್ದ ಹೊರಗಿನ ಒಂದು ಘಟನೆ; 
ಅದೆಂದೂ ಆತ ಒಳಹೊಕ್ಕು ತನ್ನದನ್ನಾಗಿ ಮಾಡಿಕೊಂಡ. ಅನುಭವಗಳ ಸ್ಟರೂಪದ್ಬಲ್ಲ 
ಎಂದಿದ್ದಾರೆ” ಎಂದು ಉದ್ಗರಿಸಿದ್ದಲ್ಲಿ ಸರಣೀಯ. ಸಾತ್ಮ್ಯವಾಗದ ಜ್ಞಾನವು ಸರ್ವತ್ರ 
ಅಪೂರ್ಣ. ಪ್ರತಿಯೊಂದು ಜಡಪದಾರ್ಥಕ್ಕೂ ಅದರ ಭಾವ (1604, 1100811) ಎಂಬ 
ಆತ್ಮವಿದೆ. ಅದನ್ನು ಚೆನ್ನಾಗಿ ಅರಿತುಕೊಳ್ಳಹೋದವನು ಅದರ ಭಾವದಲ್ಲಿ ಐಕ್ಕವಾಗುತ್ತಾನಲ್ಲದೆ 
ಅದರಲ್ಲಲ್ಲ; ವಿಜ್ಞಾನಿಯಾದರೂ ಅದರ ಭಾವದ ಅಂಶವನ್ನಲ್ಲದೆ ಅದನ್ನು 
ಅರಿತುಕೊಳ್ಳುವುದಿಲ್ಲ- ಅದು ಅವನ ಮನಸ್ಸಿನಿಂದ ಹೊರಗೇ ಇರುತ್ತದೆ ಮತ್ತು ಅವನ 
ಮನಸ್ಸು ಅದರಿಂದ ಭಿನ್ನವಾಗಿ ಅವನ ತಲೆಯೊಳಗೇ ಇರುತ್ತದೆ. ಕ್ರಿಯಾದ್ವೈತವು 
ಅವ್ಯವಹಾರ್ಯ: ಭಾವಾದ್ವೈತವೇ ಜ್ಞಾನಪಕ್ರಿಯೆಯ ಮೂಲಾಧಾರ. ಆತ್ಮವೊಂದು ಭಾವ, 
ಬ್ರಹ್ಮವೊಂದು ಭಾವ--ಭಾವತ್ವದ ಸಾಧಾರಣತೆ ಅವುಗಳ ಐಕ್ಯದ ಸಾಧ್ಯತೆಗೆ ಆಧಾರ; 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೨೩ * 


ವಾಸ್ತವಿಕವಾಗಿ, ನಿತ್ಯೈಕ್ಯವುಳ್ಳ ಅವುಗಳ ಭಾವೇತರ ಅಂ೦ಶಗಳಲ್ಲಿಯ ಭೇದಗಳಷ್ಟನ್ನೇ 
ಪರಮ ಸತ್ಯವೆಂದು ಭಾವಿಸಿದ ಮಾನವನು ಆ ತಿಳಿವಳಿಕೆಯನ್ನು ಬಿಟ್ಟು ಅವುಗಳ 
ಭಾವರೂಪದ ನಿತ್ಯೈಕ್ಯವನ್ನು ಸಹಜ ಸಮಾಧಿ ಶಕ್ತಿಯಿಂದ ಹೀರಿಕೊಳ್ಳುವುದೇ ಮೋಕ್ಷ. 

“ವಿಚಾರ ಮಾಡುವ ಕ್ರಿಯೆಯು ವ್ಯಕ್ತಿನಿಷ್ಠವೂ ಹೌದು, ವಸ್ತುನಿಷ್ಠವೂ ಹೌದು. 
ಅದು ವಿಚಾರಣ (ಆಲೋಚನ) ಕ್ರಿಯೆಯಷ್ಟೇ ಅಲ್ಲ, ವಿಚಾರಣೀಯ ಪದಾರ್ಥವೂ 
ಆಗಿದೆ. ಆದರೆ ಅದು ಕೇವಲ ವಸ್ತುನಿಷ್ಠವಾಗಿರದುದರಿ೦ದ ಅದನ್ನು ವಿಶಿಷ್ಟ ರೀತಿಯಿಂದ 
ವಿಚಾರಕ್ಕೆ ಗುರಿಪಡಿಸಬೇಕಾಗುತ್ತದೆ. ಆ ವೈಶಿಷ್ಟ್ಯ ಅದಕ್ಕೆ ಅನನ್ಯ ವಿಚಾರಪರವಾದ 
ಮನಸ್ಸಿನೆದುರು ಸಿದ್ಧರೂಪದಲ್ಲಿ ಅದನ್ನು ತಂದು ನಿಲ್ಲಿಸಲು ಸಾಧ್ಯವಿಲ್ಲ; ಆ ಮನದಿಂದ 
ಅದು ಪೂರ್ಣ ಸ್ವತಂತ್ರವಾಗಿರುವಂತೆ ಕಂಡು ಹಿಡಿಯಲ್ಪಟ್ಟು ಅಂಥ ಸ್ವಾತಂತ್ರ್ಯದ 
ಅವಸ್ಥೆಯಲ್ಲಿ ಅದು ಇರುವಂತೆಯೇ ಅದನ್ನು ಅಭ್ಯಸಿಸಲು ಸಾಧ್ಯವಿಲ್ಲ. ವ್ಯಕ್ತಿನಿಷ್ಠತೆಯನ್ನು 
ಹೊರಗಿಟ್ಟ ವಸ್ತುನಿಷ್ಠತೆಯ ದೃಷ್ಟಿಯಿ೦ದ ಅದನ್ನೆಂದೂ ಅಭ್ಯಸಿಸಲು ಸಾಧ್ಯವಿಲ್ಲ. ಅದನ್ನು 
ಅದು ಇರುವಂತೆಯೇ ಒಂದು ಕ್ರಿಯೆ ಎಂದು ತಿಳಿದೇ ಅಭ್ಯಸಿಸಬೇಕಾಗುತ್ತದೆ. ಆ 
ಕ್ರಿಯೆಯು (ಸಂಪೂರ್ಣವಾಗಿ ಅಲ್ಲದಿದ್ದರೂ) ವ್ಯಕ್ತಿನಿಷ್ಠತೆ ಅಥವಾ ಅನುಭವ 
ಎನ್ನಿಸಿರುವುದರಿ೦ಂದ ಅದನ್ನು ಅದರ ವ್ಯಕ್ತಿನಿಷ್ಠ ಇರವಿನಲ್ಲೇ ಅಭ್ಯಸಿಸಬೇಕಾಗುತ್ತದೆ- 
ಅಂದರೆ ತನ್ನದೇ ಕ್ರಿಯೆಯಾದ ವಿಚಾರವನ್ನು ವಿಚಾರಿಯು ಅಭ್ಯಸಿಸಬೇಕಾಗುತ್ತದೆ. ಈ 
ಅಭ್ಯಾಸವು ಕೇವಲ ಅನುಭವ ಅಥವಾ ಜಾಗರ ಇಲ್ಲವೆ ಸ್ವಜಾಗರವಲ್ಲ; ಇದು ಸ್ವಜ್ಞಾನ 
(5018-1701710080). ಹೀಗೆ ವಿಚಾರಕ್ರಿಯೆಯು ವ್ಯಕ್ತಿನಿಷ್ಠ (ವೈಯಕ್ತಿಕ)ವಾಗುವುದರಲ್ಲಿ 
ತನ್ನ ವಸ್ತುನಿಷ್ಠತೆಯನ್ನು ಕಳೆದುಕೊಳ್ಳದು; ಇದು ಸ್ವಜ್ಞಾನದ ವಿಷಯ; ಶುದ್ಧ ಜಾಗರದಿಂದ 
ಇದು ಭಿನ್ನವಾದ ಸ್ವಜಾಗರದಿಂದ ಪ್ರತ್ಯೇಕವಾಗಿರುತ್ತದೆ; ಈ ಸ್ಪಜ್ಞಾನವು ಒಬ್ಬನು ತನ್ನ 
ವಿಚಾರವನ್ನು ವಿಮರ್ಶೆಸಿ ಅರಿತುಕೊಳ್ಳುವುದೇ ಆಗಿದೆ-ಇದೆಂದೂ "ಇದು ಬರಿ ತನ್ನ 
ಆಲೋಜನೆ' ಎಂಬಷ್ಟೇ ಮಟ್ಟದ ಜಾಗರವಲ್ಲ”`- ಎ೦ಬ (76 1008 0811151077, 8. 
292) ವಿವರಣೆಯು 501/0518 ಅಹಮಾದಿ ಅಹಮಾಂತವೆ೦ದು ಮನಃಕ್ರಿಯೆಗಳ 
ಅಗ್ರಾಹ್ಯತೆಯನ್ನು (ಅವಾಸ್ತವಿಕತೆಯನ್ನು, ಅವೈಜ್ಞಾನಿಕತೆಯನ್ನು) ಸಾರುವ ಆತ್ಮಜ್ಞಾನ 
ವಿರೋಧಿಗಳಿಗೆ ತಕ್ಕ ಉತ್ತರವಾಗಿದೆ. 


ಮಾಯೆ, ಅಮಾಯೆ 


ಒಂದು ವಿಚಾರವು ಶಂಕರಾಚಾರ್ಯರ ತಲೆಯಲ್ಲಿದ್ದಿರಬಹುದು; ಅದೇ ವಿಚಾರವು 
ನನ್ನ ತಲೆಯಲ್ಲೂ ಇರಬಲ್ಲದು; ಆವರಣ ಬೇರಾದ್ದರಿ೦ಂದ ಆಲೋಚನೆ 
ಬೇರೆಯಾಗಲೇಬೇಕೆಂಬ ನಿಯಮವಿಲ್ಲ. ಅವರ ಆಲೋಚನೆಯನ್ನು ನಾನು ೩-0180! 
ಪುನಃ ರಂಗತಾಲೀಮು ಮಾಡಬಲ್ಲೆ. ಆದುದರಿ೦ದ ಉಕ್ತ ವಿಚಾರದ ಏಕತ್ವಕ್ಕೆ ಭಂಗ 
ಉಂಟಾಗದು (081 11-8 301). ಹೀಗೆ ಬ್ರಹ್ಮವನ್ನು ಪುನಾರಚಿಸಿಕೊಳ್ಳುವುದೇ 
ಬ್ರಹ್ಮಸಾಕ್ಷಾತ್ಕಾರವೆ೦ದರೆ ಏನೆಂಬ ಕಲ್ಪನೆಯನ್ನು ಕೊಡಬಲ್ಲದು. ಸ್ಮತಿ-ಎಸ್ಮತಿಗಳ ಮೂಲಕ 


* ೩೨೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಹರಿದು ಹೋಗುವ ವಿಚಾರವೊಂದು ತನ್ನ ಸ್ಪರೂಪೈಕ್ಯವನ್ನು ಉಳಿಸಿಕೊಳ್ಳಬಲ್ಲದು. ಬದ್ಧತ್ತದಲ್ಲಿ 
ಅಜಾಗರಿತವಾದ ಭೂತವಸ್ತುಸ್ವರೂಪದ ಬ್ರಹ್ಮವನ್ನು ಮುಕ್ತತ್ವದಲ್ಲಿ ಜಾಗರಿಸಿಕೊಳ್ಳಬಹುದು. 
ಈ ಜಾಗರಣೆ ಕೇವಲ ವಿಚಾರದಲ್ಲಿ, ಜೀವಂತ ವಿಚಾರ ಅರ್ಥಾತ್‌ ಅವೈಯಕ್ತಿಕ 
ಭಾವನಾಬಲ ಪರಿಪುಷ್ಪವಾದುದು. ವಿಚಾರದಂತೆಯೇ ವಿಚಾರಯುಕ್ತ ಭಾವನಾತ್ಮಕ 
ಅನುಭವವನ್ನೂ ಪುನಃ ಅನುಭವಿಸಲು ಬರುವುದರಿ೦ದ ಅದೂ ಅಮರ. ಜಗದ್ರೂಪದ 
ಮಾಯಾ ಪ್ರವಾಹವು ಅನಾದಿ, ಅನಂತ; ಬ್ರಹ್ಮವೂ ಅನಾದಿ, ಅನ೦ತ; ಆದರೆ ಒಂದಕ್ಕೆ 
ಪರಿವರ್ತನ ಸ್ವರೂಪದ ಪ್ರವಾಹಧರ್ಮವಿದ್ದರೆ, ಇನ್ನೊಂದಕ್ಕೆ ಅಪರಿವರ್ತನ ರೂಪದ 
ಅಚಲಧರ್ಮವಿದೆ. ಬದ್ಧತೆ ಇರುವುದು ಪರಿವರ್ತನ ಸ್ಟರೂಪದಲ್ಲಿ ಲೀನವಾಗಿರುವುದರಲ್ಲಿ; 
ಮುಕ್ತತೆ ಇರುವುದು ಅಚಲ ಸ್ವರೂಪದಲ್ಲಿ ಒಂದಾಗಿರುವುದರಲ್ಲಿ. ಚಲಸಾತ್ಮ್ಯವು 
ಅವಲಂ೦ಬನೀಂಕುವಲ್ಲ; ಏಕೆಂದರೆ ಚಲಪದಾರ್ಥವು ರೂಪಾಂತರ, 
ಅರ್ಥಾಂತರಗಳಿಗೆಡೆಗೊಡುವ ಸ್ವಭಾವವುಳ್ಳದ್ದು- ಅಚಲಪದಾರ್ಥವು ಏಕರೂಪಿ ಮತ್ತು 
ಏಕಾರ್ಥಕ; ಆದ್ದರಿಂದ ಅದು ಸರ್ವದಾ ಅವಲಂಬನೀಯ. ಮಾಯಾಮಯತೆ 
ಬೇಡವಾದವರು ಪ್ರಯತ್ನಿಸಿ ಬ್ರಹ್ಮಮಯರಾಗಬಹುದು- ಎಂಬುದೇ ಮಾನವ ಸ್ವಾತಂತ್ರ್ಯದ 
ಸಾರ- ವ್ಯಕ್ತಿನಿಷ್ಠತೆ ಬೇಡವಾದವರು ವಸ್ತುನಿಷ್ಠತೆಗೆ ಹೇಗೆ ಹೋಗಲು ಸ್ವತ೦ತ್ರರೋ ಹಾಗೆ: 
ಇದರ ತಿರುಗು ಮುರುಗೂ ಸುಲಭ ಸಾಧ್ಯ. ಬ್ರಹ್ಮಕ್ಕೆ ಮಾಯೆ ಮಿಥ್ಯೆ, ಅರ್ಥಾತ್‌ 
ಅನವಲಂಬನೀಯ, ಅರ್ಥಹೀನ; ಮಾಯೆಗೆ ಬ್ರಹ್ಮವು ಮಿಥ್ಯೆ, ಅಂದರೆ ಅಜ್ಞಾತ, 
ದುಷ್ಕಲ್ಪನೀಯ. ಮಾಯೆಗೆ ಮಾಯೆ ಅನಿರ್ವಚನೀಯ; ಬ್ರಹ್ಮಕ್ಕೆ ಬ್ರಹ್ಮ ಅನಿರ್ವಚನೀಯವಲ್ಲ. 
ಮಾಯೆಗೆ ಆತ್ಮವೇ ಇಲ್ಲದುದರಿ೦ದ ಆತ್ಮಜ್ಞಾನವಿಲ್ಲ; ಬ್ರಹ್ಮವೇ ಆತ್ಮವಾಗಿರುವುದರಿಂದ 
ಅದಕ್ಕೆ ಆತ್ಮಜ್ಞಾನವಿದೆ. ಬ್ರಹ್ಮದ ಅನೇಕ ಜೀವಾತ್ಮಕತೆಯೂ ಜಡಾತ್ಮಕತೆಯೂ ಮಾಯೆ, 
ಅಧ್ಯಾಸ, ಆಭಾಸ; ಒ೦ದೊಂದು ಜೀವದ ಆತ್ಮಾನುಭವವೂ ಬ್ರಹ್ಮಾನುಭವ, ಪರಮಾರ್ಥ, 
ಪರಮಸತ್ಯ. ಮಾಯೆಯನ್ನು ಬ್ರಹ್ಮವೆಂದೂ ಬ್ರಹ್ಮವನ್ನು ಮಾಯೆಯೆಂದೂ ತಿಳಿಯುವುದು 
ಶಬ್ದಾರ್ಥಗಳಲ್ಲಿ ಒಂದನ್ನು ಇನ್ನೊಂದೆಂದು ಪರಿಗಣಿಸುವುದಕ್ಕೆ ಸರಿಸಮ. ಬ್ರಹ್ಮಕ್ಕೆ ಮಾಯೆ 
ಅರ್ಥವಲ್ಲ, ಮಾಯೆಗೆ ಬ್ರಹ್ಮ ಅರ್ಥ (ಪ್ರಯೋಜನ, ಗುರಿ, ಉದ್ದೇಶ, ಜ್ವೇಯ); 
ಬ್ರಹ್ಮೇತರವಾದುದೆಲ್ಲ ಮಾಯೆ, ನಿಸರ್ಗ. 

ಬ್ರಹ್ಮಾನುಭವರಹಿತವಾದ ಜೀವ ಕೋಟಿಯು ವ್ಯಾವಹಾರಿಕವಾದುದು, 
ಮಾಯಾಮಯವಾದುದು, ಆ ಮಾಯೆಯಲ್ಲಿ ಬ್ರಹ್ಮಾನುಕೂಲ ಮಾಯೆಯು ೫೦8೦5510 
ಪ್ರಗತಿಶೀಲ; ಬ್ರಹ್ಮಪ್ರತಿಕೂಲ ಮಾಯೆಯು ಅಪಗತಿಶೀಲ. ಒಂದು ವಿದ್ಯೆಯಾದರೆ ಇನ್ನೊಂದು 
ಅವಿದ್ಯೆ. ವಿದ್ಯೆಯಲ್ಲಿ ಮನ, ಬುದ್ಧಿ. ಅಹಂಕಾರ, ಚಿತ್ತ, ಇಂದ್ರಿಯ ವಿಷಯಗಳಾವುವೂ 
ಆತ್ಮದಂತೆ ಅಪರಿವರ್ತನೀಯವಾದವುಗಳಲ್ಲ ಎ೦ಬ ಅನುಭವವು ಕ್ರಮಶಃ ತಲೆದೋರುತ್ತ 
ಹೋಗುತ್ತದೆ. ಅಂಥ ವಿದ್ಯಾಭ್ಯಾಸಕ್ಕೆ ಸಾಧನ ಚತುಷ್ಪಯವು ಬುನಾದಿ ಶಿಕ್ಷಣ, ಪ್ರಾಥಮಿಕ 
ಶಿಕ್ಷಣ. ಲೋಕದಲ್ಲಿ ಸಾಮಾಜಿಕ, ರಾಜಕೀಯ, ಆರ್ಥಿಕ ನ್ಯಾಯದ ಶಕ್ಕವಿರುವ 
ಅತ್ಯಧಿಕಾಂಶವು ಅನುಭವಕ್ಕೆ ಬರಬೇಕಾದರೆ ಪ್ರತಿ ವ್ಯಕ್ತಿಯೂ ಉಕ್ತ ನಾಲ್ಕು ಸಾಧನಗಳಲ್ಲಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೨೫ * 


ಪ್ರಥಮವೆನ್ನಿಸಿರುವ ಶಮ, ದಮ, ಉಪರತಿ, ತಿತಿಕ್ಷೆ, ಶ್ರದ್ಧೆ, ಸಮಾಧಿ (ಸಮಾಧಾನ)ಗಳೆಂಬ* 
ಷಡ್ಗುಣಗಳನ್ನು ಅಳವಡಿಸಿಕೊಳ್ಳಲು ಕಲಿಯಬೇಕು. ಇಂಥ ಗುಣಿತ್ವವು ಪ್ರತಿಪ್ರಜೆಯಲ್ಲೂ 
ಬೆಳೆಯುವಂತೆ ನೋಡಿಕೊಳ್ಳುವುದೇ ಸುರಾಜ್ಯಭಾರ. 


ರಾಜಕೀಯ ಸಾಧನ 


ಶಮ ಸಾಧನೆಗೆ ಮಮಕಾರ ಹೋಗಬೇಕು. ಅದಕ್ಕೆ ಆರ್ಥಿಕ ವಿಷಮತೆ 
ಕಡಿಮೆಯಾಗಬೇಕು- ಅತ್ಯಂತ ದುರ್ವಾರ್ಯ ಕನಿಷ್ಠಾವಸ್ಥೆ ಗೆ ಅದು ಮುಟ್ಟಜೇಕು. ಹಾಗಾಗಲು 
ಗಾಂಧಿಯವರ ವಿಶ್ವಸ್ತತೆಯ ಸಿದ್ಧಾಂತವನ್ನು ಕಾಯಿದೆ ಬದ್ಧವಾಗಿ “ಜಾರಿಗೆ ತರಬೇಕು. 
ಅಂತು ಜಾರಿಗೆ ತರಲು ಯೋಗ್ಯವಾದ ಅಸೈನಿಕ ಅಥವಾ ಸೈನಿಕ ಸರ್ವಾಧಿಕಾರಿ 
ಮಂಡಲ ಅಧಿಕಾರ ವಹಿಸಿಕೊಳ್ಳಬೇಕು; ಹಾಗೆ ಅಧಿಕಾರ ವಹಿಸಿ ಜನರಲ್ಲಿ ಶಮಾದಿಗುಣಗಳು 
ಬೆಳೆಯುವಂತಹ ವಿಚಾರ- ಆಚಾರಗಳನ್ನು ಸರಿಯಾಗಿ ಇಟ್ಟುಕೊಂಡ ಶಿಕ್ಷಣ ಪ್ರಸಾರ 
ನಡೆಯಬೇಕು. ಅಂಥ ವ್ಯವಸ್ಥೆ ಗಾಗಿ ಜನರು ಆಸೆ ಪಡುವಷ್ಟು ಸಾಂಸ್ಕ 2 ಉನ್ನತಿ 
(ವಿಚಾರ ಪ್ರಬೋಧ) ಬಟಟ ಹಾಗಾಗುವುದು ಈ್ವರೇಚ್ಛೆ ಚ ಅದಕ್ಕಾಗಿ 
ತತ್ವಜ್ಞರು ಸರ್ವದಾ ಪ್ರಚ್ಛನ್ನವಾಗಿಯೂ ಪ್ರಕಟವಾಗಿಯೂ "ಈಶ್ವರ ಪ್ರಾರ್ಥನೆಯನ್ನು 
ಮಾಡುತ್ತಿರಬೇಕು. ತತ್ವಪ್ರಚಾರ ನಿರತರಾಗಿರಬೇಕು. ತತ್ವಜ್ಛಾನಾನ್ನಿತ್ರೇಯಸಾಧಿಗಮಃ 


ವ್ಯವಹಾರಕ್ಕೆ ವೇದಾ೦ತವು ತರ್ಕಾನ್ವಿತ ಆಧಾರವಾದಲ್ಲದೆ ಅದು ಶುದ್ಧವಾಗದು. 
ವೇದಾಂತವು ಮಾನಸ ಶಾಸ್ತ್ರೀಯ ತರ್ಕವಲ್ಲದ ಸ್ಪಷ್ಟವಾಗದು. ಅದು ಸ್ಪಷ್ಟವಾದ” ಹೊರತು 
ಅದರಲ್ಲಿ ಶ್ರದ್ಧೆಯುಂಟಾಗದು ಆ ಶ್ರದ್ಧೆಯಿಲ್ಲದೆ ತದನುಗುಣವಾದ ಆಚಾರಪರತೆ ಬೆಳೆಯದು. 
ಅಂಥ "ಆಚಾರವಂತಿಕೆಯೇ ಧರ್ಮ, ನೀತಿ. ಧರ್ಮದ ಪ್ರಕಾರ ವಿಷಯಭೋಗ ನಡೆಸುವುದೇ 
ಸರ್ವೋದಯ ಅಥವಾ ಸಮಾಜವಾದೀಯ ಸಮಾಜ. ಅದಕ್ಕಿಂತ ಹೆಚ್ಚಿನ ಸಾಮಾಜಿಕ- 
ವೈಯಕ್ತಿಕ ನ್ಯಾಯ ಇನ್ನೊಂದಿಲ್ಲ. ಅದೇ ಮಾನವತೆ, ಮಾನವೀಯತೆ, ಆತ್ಮಗುಣ 
ಪ್ರಧಾನವಾದ ಸರ್ವಭೂತದಯೆ, ಸರ್ವೋದಯಾಕಾಂಕ್ಷೆ. ಸರ್ವೋದಯದ ಮೂಲಕವೇ 





೫ ಶಮನ ಎ. ಓ0[085118, 500001119, ೦೦೧೦೫೦೧7, ೩11೦೧181100; ೦೩11731055; 816, 5100, 
6050720000; 110/1118, 605(70717875805180000 ೦8 17116. ದಮನ ಎ. 2೩/1118; 
7000171178 88551001055; 81115111119; 11111118 7 501/-705078110. ಉಪರತಿ ಎ 00851118; 
1118; 1001138 1011) 50%-೦೦15010051055; 30001111118-07110081151070111138 00 08 
501/1611 6051/05 101 ೦550551118 ೩070 051118 01707 (71115 ೫116 70175005 ೩! (1101 ೦೦5 
ತಿತಿಕ್ಷೆ ೯. 01100181100; 01101100; 1051818100 7 70008/೩/100. ಶ್ರದ್ಧೆ ಎ (81111130 
[05510111()7 08 ೩1181118 (130 0೦110೦! 01187801055 50880. ಸಮಾಧಾನ ಇ 81108 030 
13176 00 11181 5110 017601 ೩11 01100175187005 81800811] 10 ೩ 870೩1೦£ ೩06 81708108 
608100. 
ಅಚಲಭಾವವನ್ನು ಅಳವಡಿಸಿಕೊಳ್ಳುತ್ತ ಹೋಗಲು ಚಲ ಪದಾರ್ಥ ಅನವಲಂಬನೀಯವೆಂಬ ಶ್ರದ್ಧಬೇಕು; 
ಅದಕ್ಕೆ ಚಲಪದಾರ್ಥಗಳ ಆತ್ಯ/ ತಿಕ ಅನವಲಂಬನೀಯತೆಯನ್ನರಿತು ಅವುಗಳ ಬಗ್ಗೆ ಆಸೆ 
ಕಡಿಮೆಯಾಗಬೇಕು; ಹಾಗಾಗಲು ಅಹಂಕಾರದ ನಿಗ್ರಹವನ್ನು ಕಲಿಯಬೇಕು; ಆ ಕಲಿಕೆಗೆ ಮಮಕಾರವನ್ನು 
ಬಿಡುವುದು ಅಗತ್ಯ 


* ೩೨೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸ್ವೋದಯವಾಗಬೇಕೆಂಬವರ ಗಣ್ಯತೆ ಸಮಾಜದಲ್ಲಿ ಹೆಚ್ಚುವುದೇ ಸುಸಂಸ್ಕೃತಿ, ಅತ್ಯುಚ್ಚ 
ನಾಗರಿಕತೆಯ ಆತ್ಮ. ಆಡಳಿತದ ಚತುರೋಪಾಯಗಳೇ ಸರ್ವ ವ್ಯಕ್ತಿಗಳೂ 
ಉದಯಾರ್ಹರಾಗುವಂತೆ ಮಾಡಬಲ್ಲದು. ಉಪಾಯೇನ ಹಿ ಯಚ್ಛಕ್ಕಂ ನತಚ್ಛಕ್ಕಂ 
ಪರಾಕ್ರಮೈಃ| 


ಜ್ಞಾನ ಮತ್ತು ಅನುಭವ 


ವ್ಯವಹಾರಪ್ರಪ೦ಚದಲ್ಲಿ ಮಾನವನಿಗೆ ಇಂದ್ರಿಯ ಪ್ರಶ್ಯಕ್ಷವೇ ಜ್ಞಾನಾರಂಭ. ಮಾನವನು 
ಜ್ಞಾತೃ; ಅವನ ಬಹಿರ್ಮುಖವಾದ ಮನಸ್ಸು, ಇಂದ್ರಿಯಗಳು ಜ್ಞಾನಸಾಧನಗಳು ಮತ್ತು 
ಅವನಿಂದ ಭಿನ್ನವೆಂದು ಅವನು ತಿಳಿಯುವ ಪದಾರ್ಥಗಳೆಲ್ಲವೂ ಜ್ಞೇಯವಿಷಯಗಳು. 
ಇದು ಸರ್ವಮಾನವ ಶಿಶುಗಳಿಗೂ ಸಾಧಾರಣ, ಸ್ವಾಭಾಎಕ. ಸ್ವಭಾವವು ದುರತಿಕ್ರಮ, 
ಅನತಿಕ್ರಮವಲ್ಲ. ಭೇದವು ಇಂಥ ಜ್ಞಾನಕ್ಕೆ ಮೂಲಾಧಾರ. ಆದರೆ ಬೇದವಿರುವುದು 
ಜ್ಞಾನಕ್ರಿಯೆಯ ಆದಿಯಲ್ಲಿ; ಅದರ ಪಕ್ರಿಯಾ೦ಂತದ ಕೊನೆಯ ಕ್ಷಣದಲ್ಲಿ ಜ್ಞೇಯದೊಡನೆ 
ತಾದಾತ್ಮ್ಯಸ್ಪರ್ಶವಾಗುವುದು; ಆಗ ಅದರ ಶಕ್ಕವಾದ ಪೂರ್ಣಜ್ಞಾನ ಲಭಿಸುವುದು. 
ಉತ್ತರ ಕ್ಷಣದಲ್ಲಿ ಮತ್ತೆ ಜ್ಞಾತ್ರ-ಜ್ಜೇಯ ಭೇದ ಉದಯವಾಗಿ ಜ್ಞಾತೃವು ಕೇವಲ ಜ್ಞಾನಸ್ಮತಿ 
ಸಂಪನ್ನವಾದ ಪ್ರತ್ಯೇಕ ವ್ಯಕ್ತಿಯಾದ ಅನುಭವ ಬರುತ್ತದೆ. 

ಅನುಭವವು ಅಸ್ತಿತ್ವದ (ಇರವಿನ) ವರ್ತಮಾನಾರ್ಥ ಉಳ್ಳದ್ದು. ಅದರಲ್ಲಿ ಬುದ್ಧಿ- 
ಭಾವನೆ-ಇಚ್ಛಾಂಶಗಳ ಸಾಮರಸ್ಯವಿರುತ್ತದೆ. ಜ್ಞಾನದ ಕೇವಲ ಭೌದ್ಧಿಕತೆಯು ಭೂತಕಾಲಿಕ 
ಮತ್ತು ಭವಿಷ್ಯತ್ಕಾಲಿಕವಷ್ಟೇ. ದೇಶ-ಕಾಲಗಳು ಎಲ್ಲ ಪ್ರತ್ಯೇಕತಾಭಾವಗಳಿಗೂ ಆಧಾರಗಳು. 
ಐಕ್ಕ್ಯಾನುಭವವು ವಿಷಮಾಧಾನ. ವ್ಯವಹಾರ ಪ್ರಪಂಚದಲ್ಲಿ ಎಲ್ಲವೂ ಎಷಮಸ್ವ ಆದುದರಿಂದ 
ವ್ಯವಹಾರಿಯು ಯಾವಾಗಲೂ ಸಮಸ್ಥಿತಿಗಾಗಿ ಹೋರಾಡುತ್ತಿರುತ್ತಾನೆ. ಅಪೂರ್ಣವಾದ 
ಎಷಮಸ್ಕಿತಿ, ಸಮಸ್ಥಿತಿಗಳಲ್ಲಿ ಅಪೂರ್ಣಜ್ಞಾನಿಂಯು ೦ಯಾವುದನ್ನಾದರೂ 
ಯಾವುದಾದರೊಂದು ಕಾರಣದಿಂದ ಸಮಸ್ಥಿತಿಯೆಂದು ಗಹಿಸುತ್ತಾನೆ. ಅದನ್ನು ಪಡೆಯಲು 
ಪ್ರಯತ್ನಿಸುತ್ತಾನೆ. ಒಬ್ಬನಿಗೆ ವಿಷಮವೆನ್ನಿಸಿದ್ದು ಕಾರಣಾ೦ತರಗಳಿಂದ ಇನ್ನೊಬ್ಬನಿಗೆ 
ಸಮವೆನ್ನಿಸಬಹುದು; ಒಬ್ಬನಿಗೇ ಒ೦ದು ಅವಸ್ಥೆಯಲ್ಲಿ ಹಾಗೆನ್ನಿಸಿದ್ದು ಅವಸ್ಥಾಂತರದಲ್ಲಿ 
ಹೀಗೆನ್ನಿಸಬಹುದು. ಸಮಸ್ಥಿತಿಯೇ ಸುಖ, ಸಮಾಧಾನ, ಮುಕ್ತಿ. ಸ್ವಾತಂತ್ರ್ಯ ಎಂಬ 
ಮೌಲ್ಯ, ಸತ್ಯವೊಂದು ಸಮಸ್ಥಿತಿಯ ವ್ಯವಸ್ಥೆ, ಸೌಂದರ್ಯ-ಒಳಿತು-ಉಪಯುಕ್ತತೆಗಳೂ 
ಹಾಗೆ. ಸ್ಥಿತಿ ಎಂದರೆ ಇರವು; ಅರಿವಿಲ್ಲದ ಇರವು ಅಪೂರ್ಣ, ಅಪೂರ್ಣದೇಶ- 
ಅಪೂರ್ಣ ಕಾಲಗಳಲ್ಲಿರುವ ಇರವು ಅಪೂರ್ಣ; ಅನುಭವದ ಸರ್ವಾಂಗಗಳಿಂದ 
ಸಮನ್ವಿತವಾಗದ ಇರವು ಅಪೂರ್ಣ. ಸಮನ್ವಯವು ಸಾಪೇಕ್ಟ ಪೂರ್ಣ. ಸಾಮರಸ್ಯವು 
ನಿರಪೇಕ್ಷವಾಗಿ ಪೂರ್ಣ; ಅದು ಸಾಮಶುತ್ಯಕ್ಕೆ ಪರ್ಕಾಯಾರ್ಥಕ; ಸಾಮಶುತ್ಯಕ-ಐಕಶ್ರುತ್ಯಗಳು 
ಅಭಿನ್ನ. ಮೊದಲು ಇದ್ದದ್ದು ಏಕವೋ? ಅನೇಕವೋ? ಕೊನೆಗೆ ನಿಲ್ಲುವುದು ಏಕವೋ 
ಅನೇಕವೋ-ಎಂಬುದೇ ಚರ್ಚಾವಸ್ತು. ನಿತ್ಯತೆ ಆತ್ಯಂತಿಕವೋ ಅನಿತ್ಯತೆ ಆತ್ಯಂತಿಕವೊ? 
ಎಂಬುದೂ ಚರ್ಚಾವಿಷಯ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೨೭ * 


ನೈಸರ್ಗಿಕ ಮಾನವನ ಇರುವಿನ ಆದಿ-ಅಂತ್ಯಗಳು ನೈಸರ್ಗಿಕವಾಗಿ ಪ್ರತ್ಯಕ್ಷತಃ 
ಅವನಿಗೆ ಗೊತ್ತಿರುವುದಿಲ್ಲ. ಅವನ ಅನುಭವಕ್ಕೆ ಸೂಚಿತವಾಗಿಯೂ ಬಂದಿರುವುದಿಲ್ಲ. 
ಮಾನವನ ಅಹಂ ಹೀಗೆ ಮಧ್ಯಸ್ಥವಾದ ದೇಹಾತ್ಮಭಾವ; ಅದು ಅವನ ಸ್ವ, ಜ್ಞಾತೃ, 
ಅನುಭೋಕ್ಕ್ವ, ಕರ್ತೃ, ಎನ್ನಿಸಿದ ಮನಃಕೇ೦ದ್ರ. ತನಗೆ ಮನಸ್ಸಿದೆ ಎ೦ದು ತಿಳಿದುಕೊಳ್ಳುವ 
ಮನಸ್ಸು ಇದೆ ಅವನಿಗೆ. ಅದಕ್ಕೆ ವಸ್ತುನಿಷ್ಠವಾದ ಪ್ರತ್ಯಕ್ಷ ಪ್ರಮಾಣವಿಲ್ಲ. ಪ್ರಮಾಣ ಅಗತ್ಯ 
ಪ್ರಮಿತಿಗೆ ಎಂಬ ಜ್ಞಾನವೂ ಹಾಗೇ ಸ್ಪತಃಸಿದ್ಧ. ಸತ್ಯವೊಂದು, ಅದಕ್ಕೆ ಸಾಕ್ಷಿ ಇನ್ನೊಂದು- 
ಎಂಬುದೇ ವ್ಯವಹಾರ. ಸತ್ಯವೇ ಸಾಕ್ಷಿಯಾಗುವುದು ಪರಮಾರ್ಥ-ಸತ್ಯವೇ ಜ್ಞಾನ, 
ಅನ೦ತ, ಸತ್‌, ಚಿತ್‌, ಆನಂದ. ವ್ಯವಹಾರದಲ್ಲಿ ಜ್ಞಾತ್ರ, ಜ್ಞೇಯ, ಜ್ಞಾನ ಪ್ರಮಾಣ, 
ಜ್ಞಾನ ಪಕ್ರಿಯೆಗಳೆಲ್ಲವೂ ಪ್ರತ್ಯೇಕವೆಂದು ಗಣಿತವಾಗಿವೆ. ಈ ಗಣನೆಯೊಂದು ವ್ಯವಹಾರಕ್ಕೆ 
ಅನಿವಾರ್ಯವಾದ ಕಲ್ಪನೆ. ಪ್ರತ್ಯೇಕತೆಯ ಅಪೂರ್ಣತೆ (ಸಾಪೇಕ್ಷತೆ)ಯನ್ನು ಅಲಕ್ಷಿಸಿದರೆ 
ಮಾತ್ರ ವ್ಯವಹಾರವು ಸಾಧ್ಯ, ವ್ಯಾವಹಾರಿಕ ತರ್ಕವು ಸಾಧ್ಯ. ಇಂಥ ಅಲಕ್ಷ್ಯಗಳ 
ಅನುಕೂಲಸಿಂಧು ನ್ಯಾಯವನ್ನು 'ವ್ಯವಹಾರ', `ಎಜ್ಞಾನ' ಎಂದು ಮುಂತಾಗಿ ಕರೆಯುವುದು 
ಸಂಪ್ರದಾಯ. 1111017110 ೦ 0೭0೦/1೦13೦1138 15 50100170 113601 1180/1೩ 1017280 
008611088- ಸ್ವಾಭಾವಿಕವಾದ ಮಾನುಷ ಸಂನಿವೇಶಗಳಲ್ಲಿ ತಿಳಿಯುವುದು, 
ಅನುಭವಿಸುವುದು ಎ೦ಬೀ ಎಲ್ಲವೂ ಆಯ್ಕೆಯನ್ನವಲಂಬಿಸಿದ್ದು. ಆ ಆಯ್ಕೆಯು ಅಜ್ಞಾತ, 
ಅರ್ಧಜ್ಞಾತ ಅಥವಾ ಪೂರ್ಣಜ್ಞಾತ ಎನ್ನಿಸುವುದು ವ್ಯವಹಾರತರ್ಕದಿಂದ ಸಿದ್ಧ ಲೌಕಿಕವಾದ 
ಪ್ರತ್ಯಕ್ಷ-ಪರೋಕ್ಷಜ್ಞಾನಗಳೆರಡನ್ನೂ ಈ ನಿಯಮವು ಬಂಧಿಸಿದೆ. ಜಗತ್ತಿನ ಪ್ರತಿಯೊಂದೂ 
ಕಾರ್ಯಪು೦ಜ ಅಥವಾ ಗುಣಪು೦ಜ ಎಂದು ಇಂದಿನ ಎಜ್ಞಾನ ಹೇಳುವಾಗ ವ್ಯಾಕರಣದ 
ಪದವರ್ಗಗಳಲ್ಲಿ ಕ್ರಿಯಾಪದ-ವಿಶೇಷಣಗಳನ್ನು ಬಿಟ್ಟರೆ, ಉಳಿದ ಯಾವುದಕ್ಕೂ ಆತ್ಯಂತಿಕ 
ಲೋಕಸತ್ಯತೆ ಇಲ್ಲವೆ೦ದಾಯಿತು. ಉಕ್ತ ಕರ್ಮಪು೦ಜದ ಅನುಭವವು ಪೂರ್ಣತರ 
ಭಾವಾತ್ಮಕ, ಜ್ಞಾನವು ಅಪೂರ್ಣತರ. ಭಾವಾತ್ಮಕ (ಅಮೂರ್ತ 4501೩00 ಜ್ಞಾನದ 
ದೃಷ್ಟಿಯಿ೦ದ ಅದನ್ನು ಗುಣಪು೦ಂಜವೆಂದು ಎಣಿಸುವುದು ಹೆಚ್ಚು ಸ್ವಾಭಾವಿಕ. ಅನುಭವದ 
ಅಥವಾ ಜ್ಞಾನದ ಇಂದ್ರಿಯಾದಿ ಸಾಧನಗಳು ಮೂರ್ತವಿರಲಿ, ಅಮೂರ್ತವಿರಲಿ- 
ಪರಿಮಿತ ಶಕ್ತಿ ಸಂಪನ್ನವಾಗಿರುವುದರಿ೦ದ ಅವು ದತ್ತಕಾರ್ಯ ಅಥವಾ ಗುಣಪು೦ಜ 
(17010 08604111105) ವೊ೦ದರ ಕೆಲವೇ ಗುಣ ಭಾವಗಳನ್ನು ಗ್ರಹಿಸಬಲ್ಲವಲ್ಲದೆ. ಎಲ್ಲ 
ಗುಣಭಾವಗಳನ್ನೂ ಅಲ್ಲ. ಈ ನಿಯಮವು ಪ್ರತ್ಯಕ್ಷಜ್ಞಾನದ ಮತ್ತು ಅದನ್ನಾಧರಿಸುವ 
ಅನುಮಿತಿ-ಉಪಮಿತಿಜ್ಜ್ಞಾನಗಳ ಅಪೂರ್ಣತೆಯನ್ನು, ಅಸಮಗ್ರತೆಯನ್ನು ಎತ್ತಿ ಹೇಳುತ್ತದೆ. 
11 50100000 10101705 ಉ೭೦125100- ಎಲ್ಲ ವಿಧದ ಆಯ್ಕೆಯೂ ಕೆಲ ಅಂಶಗಳನ್ನು 
ಹೊರಗೆ ತೆಗೆದಿಡುತ್ತದೆ- ಕವಿ, ವಿಜ್ಞಾನಿ, ಸಾಮಾನ್ಯರೆಲ್ಲರ ಜ್ಞಾನ ಪಕ್ರಿಯೆಯಲ್ಲೂ 
ಆಯ್ಕೆಯು ಅನಿವಾರ್ಯ ನಿಯಮವೆಂಬುದು ಮಾನಸ ಶಾಸ್ತ್ರೀಯ. ಆದುದರಿಂದ 
ಲೌಕಿಕನಾವನೂ ಒಂದರಲ್ಲಿ ವ್ಯಾವಹಾರಿಕ ಸತ್ಯವಾಗಿ ಇರುವ ಎಲ್ಲವನ್ನೂ ಹೇಳಲಾರ; 
ಎಲ್ಲರೂ ಮುಕ್ಕಾಲು ವ್ಯವಹಾರಿಗಳು (81301110188) ಈ ದೃಷ್ಟಿಯಿ೦ದ 
ಪ್ರತ್ಯಕ್ಷಾನುಮಾನಗಳನ್ನಾಧರಿಸಿದ ವಿಚಾರವೆಲ್ಲವೂ "ಕಾಲಿಲ್ಲದ ಕತೆ'ಯಾಗುತ್ತವೆ. ಅದರಿಂದ 


* ೩೨೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕನಕನ ಮುಂಡಿಗೆಯೊಂದರಲ್ಲಿ “ಕಾಲಿಲ್ಲದಾತನು ಮರವನ್ನು ಹತ್ತಿದ ತ೦ಂದಾರ*ತಾನ' 
ಎಂದು ಉದ್ಗರಿಸಲಾಗಿದೆ. ಶ್ರೀ ಶಂಕರಾಚಾರ್ಯರು “ತರ್ಕೋಪ್ಪಪ್ರತಿಷ್ಯಃ” ಎಂದು 
ಧರ್ಮರಾಯನಂತೆ ಘೋಷಿಸಿದ್ದು ಈ ಅಂಶವನ್ನು ಗಮನಿಸಿಯೇ! 


ಸಾಧಕ ಧರ್ಮ 


ಪರಮಾರ್ಥ ವಿಷಯದಲ್ಲಿ ಕಪಟ ಸಂನ್ಯಾಸಿಗಳ ಮಾತಿನಲ್ಲಿ ಶ್ರದ್ಧೆ ಇಡುವವರಂತೆ 
ಅಪೂರ್ಣಜ್ಞರಾದ ವಿಜ್ಞಾನನಿಷ್ಠ ನಾನಾತ್ವವಾದಿಗಳ ಮಾತಿನಲ್ಲಿ ಶ್ರದ್ಧೆಯಿಡುವುದೂ ಉಚ್ಚ 
ಸಾಂಸ್ಕೃತಿಕ ಮೌಲ್ಯಗಳ ದೃಷ್ಟಿಯಿ೦ದ ಅತ್ಯಂತ ಹಾನಿಕರ; ಆದರೆ ಯಾರನ್ನೂ 
ಯಾವುದರಲ್ಲೂ ನಂಬದ ಸಂಶಯಾತ್ಮಕತೆ ವಿನಾಶಕರ. ಜೊತೆಗೆ, ಲೋಕಜೀವನದ 
ಸಾಮಾನ್ಯ ವ್ಯವಹಾರ ನಡೆಯಲು ನಾನಾತ್ವದ ವೇದಾಂತಕ್ಕೆ ಅವಿರುದ್ಧವಾದ 
ನ್ಯಾಯವೈಶೇಷಿಕತೆಯೊ೦ದೇ ಮಾರ್ಗದರ್ಶಕ. ಆಪ್ತವಾಕ್ಕದ ಪ್ರಾಮಾಣ್ಯವನ್ನು (ಲೋಕಾತೀತ 
ಸತ್ಯದ ಬಗ್ಗೆ) ಪ್ರಶ್ನಿಸಲು ಬ೦ದಾಗ ಅವರು ಆ ವಿಷಯದಲ್ಲಿ ಅಪೂರ್ಣಜ್ಞರೆಂದು 
ತಳ್ಳಿಹಾಕಲೇಬೇಕಾಗುವುದು. ಉಪನಿಷದಾದಿ ಆಪ್ತವಾಕ್ಕಗಳ ಅರ್ಥಸಮನ್ವಯಗಳು ಒಂದಕ್ಕಿಂತ 
ಹೆಚ್ಚಿರುವುದರಿಂದ ಅವುಗಳ ಪ್ರಾಮಾಣ್ಯ ವನ್ನೇ ಕೆ ಪ್ರಶ್ನಿಸಬಾರದು? ಎಂದು ಕೇಳಬಹುದು; 
“ನೈಕೋ ಖಯಷಿರ್ಯಸ್ಯ ವಚಃ ಪಮಾಣಂ"" ವು ಧರ್ಮರಾಯ ಅಂದೇ ಹೇಳಿದ್ದನು. 
ಇಂಥ ಸಂದರ್ಭದಲ್ಲಿ ಅನುಭವ, ತರ್ಕ, ಮನಃಶಾಸ್ತ್ರಗಳ ಸಹಾಯದಿಂದ ಬುದ್ಧಿವಂತನು 
ಮೌಲ್ಯ ತಾರತಮ್ಯವನ್ನು ನಿಷ್ಕರ್ಷಿಸಿ ಅರ್ಥಮಾಡಿಕೊಳ್ಳುವುದು ಅವನವನಿಗೇ "ಬಿಟ್ಟದ್ದು 
ವಿಜ್ಞಾನಕ್ಕೆ ಬೇಕಾದ್ದಕ್ಕಿಂತಲೂ ಹೆಚ್ಚಿನ ಮಟ್ಟದ ಪೂರ್ವಗ್ರಹರಾಹಿತ್ಯ ಇಕ್ಕೆ ಆವಶ್ಯಕ; 
ಅಸಾಧಕ ಜಿಜ್ಞಾಸುಗಳಿಗೆ ಮಾತ್ರ ಈ ಪ್ರಯತ್ನದಲ್ಲಿ ಸ್ಥಾನವಿಲ್ಲ; 'ಅವರದೆಲ್ಲ 
ಒಣಚರ್ಚೆ. 

0500010 ಕೇವಲ ಪರಮಪರಿಪೂರ್ಣ ಸತ್ಯವೆಂಬುದಿಲ್ಲವೆನ್ನಲು ಅಂಥ 
ಸತ್ಯವಿರುವುದು ಅನಗತ್ಯ, ಜಗತ್ತನ್ನರ್ಥಮಾಡಿಕೊಳ್ಳಲು- ಎ೦ಬ ಅನಿಶಿತ 
ಮತಿವಂತಿಕೆಯೊಂದೇ ಕಾರಣ. ವಿಜ್ಞಾನವು ಪ್ರಮಾಣಿಸಬಲ್ಲ ಮಟ್ಟದಲ್ಲೇ ನಿಲ್ಲಿಸಿಬಿಟ್ಟ 
ತೃಪ್ತರಾಗುವ ಸತ್ಯಶೋಧಕರ ಅಕೃತಕೃತ್ಯತೆ ಪುರುಷಾರ್ಥ ವಿವೇಚಕರಾದ ಎಲ್ಲರಿಗೂ 
ಸಮಾಧಾನಕರವಾಗುವುದೆಂಬುದು ಸುಳ್ಳು. ಅರ್ಧದಿಂದ ಪೂರ್ಣವನ್ನು ಖಂಡಿಸ 
ಹೋಗುವುದೂ ವಾಮನನು ತ್ರಿವಿಕ್ರಮನು ಇರುವುದೇ ಸುಳ್ಳೆಂಬುದೂ ಒಂದೇ, “80 
008800/ ೫1111 ೫/1೩! 0೫ ೧870 - ಮನಸಿಚ ಪರಿತುಪ್ಪೇ ಕೋಂರ್ಥವಾನ್‌ ಕೋ 
ದರಿದ್ರ ಎಂಬುದು ಭೋಗ ಸಾಮಗ್ರೀ ಸಂಚಯದ ಬಗೆಗೆ ಅನ್ವಯಿಸುವ ಗಾದೆಯಲ್ಲದೆ, 
ಸತ್ಯ ಜಿಜ್ಞಾಸೆಯ ಬಗೆಗೆ ಅನ್ವಯಿಸುವ ಮಾತಲ್ಲ. ಉ. ಮ. ಹೇ.” ಎಂದಿಗೂ 
ಮಹಾನಾಗರಿಕತೆಯನ್ನು ಕಟ್ಟಲಾರದು. ಶುದ್ಧ ಪ್ರಾಪಂಚಿಕತೆ, ನಾಸ್ತಿಕತೆ, ಭೌತವಾದ, 
ವ್ಯವಹಾರ ವಾದಗಳಿಂದ ಧ್ಯೇಯ ಸ್ಫೂರ್ತಿಯು ತರ್ಕಶುದ್ಧವಾಗಿ ಯಾರಿಗೂ 
ದೊರಕಲಾರದು. ಒಂದು ಸಾವಿರದ ಗುರಿಯನ್ನಿಟ್ಟುಕೂ೦ಡವನು ನೂರನ್ನಾದರೂ ಗಳಿಸಿಯೇ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೨೯ * 


ತೀರುತ್ತಾನೆ ಎಂಬುದೇ ಧ್ಯೇಯವಾದದ ವ್ಯಾವಹಾರಿಕ ಗುಟ್ಟು ಧ್ಯೇಯವಾದದ ತತ್ವಶಾಸ್ತ್ರೀಯ 
ವ್ಯಾಪಕತೆಯು ಜೀವನದ ಮೇಲೆ ಇರುವಷ್ಟು ಇನ್ನಾವ ಶಾಸ್ತ್ರ (ವಿಜ್ಞಾನ)ಕ್ಕೂ "ಇಲ್ಲ. 
ಆದುದರಿಂದಲೇ ಅದರ ಅನ್ವೀಕ್ಷಣ ಶಕ್ತಿಯನ್ನು ಕಾಟಲ್ಯ ಕೊರೆಡಾಡಿದ್ದಾನೆ. ಎಜ್ಞಾನದ 
ಪ್ರಪಂಚದರ್ಶನವು ಪ ಪಾಕ್ಚಿಕವೆಂದು "ಜೋಡರೇ ಸ ಸಾರಿದ್ದಾರೆ. ಹಾಗೇ ತತ್ವೇತರ ಶಾಸ್ತ್ರಗಳೆಲ್ಲವುಗಳ 
ಪ್ರಪಂಚಾರ್ಥವ್ಯಾಖ್ಯೆಯೂ ಅಂಥ ಪಾಕ್ಷಿಕ ಚಿತ್ರವನ್ನು ಕೊಡುವ ಯಾವುದಾದರೊಂದು 
ಶಾಸ್ತ್ರವನ್ನೋ ಎಜ್ಞಾನವನ್ನೋ ಆದರಿಸಿ ಅದರ ಗುಲಾಮವಾದ ತತ್ವಶಾಸ್ತ್ರವು ತತ್ವಶಾಸ್ತ್ರದ 
ಬರಿಯ ಆಭಾಸವೇ ಸರಿ. ಎಜ್ಞಾನದಾಸ ತತ್ವಜ್ಜ ರಸೆಲ್‌; ಜೋಡರಲ್ಲ. ಜೋಡರು 
ದಾಸರಾಗದಿದ್ದರೂ ವಿಪರೀತ ವ್ಯಾಖ್ಯಾತೃಗಳಾದರು; ಎಜ್ಡಾನಿಗಳ ತತ್ವಜ್ಞತೆ 
ತರ್ಕಶುದ್ಧವಾಗಿಲ್ಲವೆಂದು ತೋರಿಸ ಹೋಗಿ 'ಯಶಸ್ವಿತೆಗಿಳಿಯುವ ಅತಾರ್ಕಿಕತ- 
ಕುತಾರ್ಕಿಕತೆಗಳನ್ನು ಪ್ರದರ್ಶಿಸಿದ್ದಾರೆ; ತಮ್ಮ ಭಾವನಾಬಲಜನ್ಯ ವಾದ ಪೂರ್ವಗ್ರಹಗಳನ್ನು 
ಗ್ರಂಥದಲ್ಲಿ ಅನೇಕ ಕಡೆ ಹೊರಗೆಡಹಿದ್ದಾರೆ. ಅದರಲ್ಲಿ ಹೇಗೋ ಹಾಗೇ ಯೋಗಿಗಳ 
ತತ್ವಜ್ಞತೆಯನ್ನು ವಿಮರ್ಶಿಸುವುದರಲ್ಲಿ ಇನ್ನಷ್ಟು ಅಪತರ್ಕದ ಅಭಿಪ್ರಾಯಗಳನ್ನು 
ವ್ಯಕ್ತಪಡಿಸಿದ್ದಾರೆ. ಅವರ “ದೀಡ್‌ ಶಾಣ್ಯ?” ತನವನ್ನಿಲ್ಲಿ ಖಂಡಿಸಲು ಹೊರಟದ್ದು 
ಮಹಾಮಲ್ಲನಿಬರ್ಹಣ ನ್ಯಾಯದಂತೆ ಶಂಕರರು ಸಾ೦ಖ್ಯವನ್ನು ಮೊದಲು ಖಂಡಿಸಲು 
ಹೊರಟದ್ದನ್ನು ಕಂಡೇ. 


ಎಜ್ಞಾನ ಮತ್ತು ಸ ಸಂಸ್ಕೃ ತಿ 


ಎಜ್ಞಾನ ತ ವಸ್ತುಸ್ತರೂಪವು ವೈಜ್ಞಾನಿಕ ನವನಿರ್ಮಿತಿಗಳಿಗೆ ಹೆಚ್ಚಾಗಿ 
ಉಪಯುಕ್ತ. ಅದರ ಜಡತರ್ಕವು ಸರ್ವಾಂಶತಃ ಜೀವತ್‌ ಪ್ರಪಂಚಕ್ಕೆ ಅನ್ವಯಿಸದು. 
ಅದರ ಜಡಾದ್ವೈತವಾದರೂ ಜಡಪ್ರಪಂಚಕ್ಕೆ ಪರಿಸೀಮಿತ, ಜಡದ ಜಾಡ್ಯದ ಯಾಂತ್ರಿಕ 
ಸ್ವರೂಪ-ರಚನೆಗಳ ಔಪಯೋಗಿಕ ಅರ್ಥವೃತ್ತೆಗಷ್ಟೇ ಕಾರಣ-ವ್ಯವಹಾರ ಪ್ರಪ೦ಚದಲ್ಲಿ. 
ಅದರ ಈ ತಾತ್ವಿಕ ಬುನಾದಿಯನ್ನು ಆಧರಿಸುವ ಜೀವಶಾಸ್ತ್ರ ; ಮನಚಾಸ್ತ್ರ ತತ್ವಶಾಸ್ತ್ರ 
ತರ್ಕಶಾಸ್ತ್ರಗಳೆಲ್ಲವೂ ಜೀವನದ ಮೌಲ್ಯಗಳ ವಿವೇಚನೆಯಳ್ತಿ ಅಸಮಥ£ವಾಗುವುವು. 
ಅಪವ್ಯಾಖ್ಯಾತ್ಮ ೈಗಳಾಗುವುವು, ಅಂಧಗಜನ್ಯಾಯ ಪರಾಯಣವಾಗುವುವು. ಅವುಗಳ 
೫221 "ಭೌತನಿಷ್ಯತೆಯು ಜೀವನದಲ್ಲಿ ಅಲ್ಪವ್ಯಾಪ್ತಿಯುಳ್ಳದ್ದು. ಅದಕ್ಕೆ ಪುರುಷಾರ್ಥಗಳ 
(31೩1205) ವಿವೇಚನೆಗಿಳಿಯುವ ಹಕ್ಕಿಲ್ಲ. ಅದರ “ಪುರುಷಾರ್ಥಗಳು” ಕೇವಲ ತದ್ಧಿತವಾದ 
ಪ್ರಯೋಜನ ಪರ್ಯಾಯಗಳು; ಅದರ ಸತ್ಯ, ಸೌಂದರ್ಯ, ಸೌಜನ್ಯಗಳೂ ಹಾಗೇ ಅತ್ಯಂತ 
ಮರ್ಯಾದಿತ ಕಾರ್ಯಕ್ಷೇತ್ರಕ್ಕೆ ಪರಿಸೀಮಿತ, ಪ್ರತ್ಯಕ್ಷಾನುಮಾನಗಳನ್ನು ಪ್ರಧಾನವನ್ನಾಗಿ ಇಟ್ಟುಕೊಂಡ 
ಶಾಸ್ತ್ರಗಳು ಹತು ವ್ಯಾವಹಾರವಲ್ಲವುಗಳ ಲೌಕಿಕ "ಮೌಲ್ಯ ಗಳ ವಿವೇಚನೆಯ 
ಹಣ್ಮಳ್ಳಂಥವುಗಳು. ಧರ್ಮಾರ್ಥಕಾಮಗಳು ಲೌಕಿಕವಾದ ಸಾಂಸ್ಕ್ರ ತಿಕ ಮೌಲ್ಯಗಳು. 
ಧರ್ಮವು (ನೀತಿಯು) ಲೌಕಿಕ-ಅಲೌಕಿಕ ಮೌಲ್ಯಗಳ ಸೇತು; ಆದ್‌ ವ್ಯಾಪ್ತಿ ಮಿಕ್ಕರಡು 
ಲೌಕಿಕ ಮೌಲ್ಯಗಳಿಗಿಂತ ಹೆಚ್ಚು. ಮೋಕ್ಷವು ಲೋಕಕ್ಕೆ. ಪ್ರತ್ಯಕ್ಷವಾಗಿ ಅಸಂಬದ್ಧ, ರೋಕ್ಕವಾಗಿ 


* ೩೩೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪರಾತ್ಚರ ಆಧಾರ. ಮೌಲ್ಯಕಲ್ಪನೆಯ ಮಹಾಪ್ರೇರಕ ನೀತಿ, ಧರ್ಮ. ಅದರ 501೯ 
1೩75000601100 ಸ್ವಾತೀತತೆಯೇ ಮೋಕ್ಷ! 


ಮೌಲ್ಯವು ಮನಃ ಸಮಾಧಾನದ ಒಂದು ಘಟ್ಟ ಮೌಲ್ಯಗಳ ನೀಃಶ್ರೇಣಿಯಲ್ಲಿ 
ಮುಕ್ತಿಯದು ಕೊನೆಯ ಮೆಟ್ಟಲು. ಸತ್ಯವು ಅನುಷೇಧಾತ್ಮಕವಾದ ಪ್ರಾಥಮಿಕ ಮೌಲ್ಯ 
ಉಳಿದ ಮೌಲ್ಯಗಳೆಲ್ಲವೂ ಅದರ ಅವಿನಾಭಾವಿಗಳು. ವ್ಯಾಪಕಾರ್ಥದ ಮನಸ್ಸು ಇಂದ್ರಿಯ, 
ಮನ, ಬುದ್ಧಿ, ಚಿತ್ತ, ಅಹ೦ಕಾರ, ಆತ್ಮಗಳೆಲ್ಲವುಗಳನ್ನು ಒಳಗೊಳ್ಳುತ್ತದೆ--ವಿಜ್ಞಾನ ತಾತ್ತಿಕ 
ಪ್ರಪಂಚದಲ್ಲಿಂದು; ಆದರೆ ಆತ್ಮ ಇಲ್ಲಿ ಜೀವಾತ್ಮವಲ್ಲದೆ ಪರಮಾತ್ಮನಲ್ಲ- ದೇಹವೇ ಈ 
ಆತ್ಮನಿಗೆ ಅವಚ್ಛೇದಕ. ಧರ್ಮ ಅಥವಾ ನೀತಿ ಎಂಬ ಮೌಲ್ಯಕ್ಕೆ ಸೌಜನ್ಯ ಎಂಬ 
ಪಾಶ್ಚಾತ್ಯ ಮೌಲ್ಯವು ಸಮ; ಅರ್ಥಕ್ಕೆ ಪ್ರಯೋಜನ (110) ಸರಿ; ಕಾಮಕ್ಕೆ* ಸೌಂದರ್ಯ 
(ರಸ) ಸಮ; ಮೋಕ್ಷಕ್ಕೆ ಸ್ವರ್ಗವಾಸ (ಅಥವಾ ನರಕವಾಸ) ಇಲ್ಲವೆ ಖಾಯಂ ಸ್ಥಿತಿ 
ಸಮಸ್ಥಾನೀಯ. 

“ಭಾರತೀಯ ವೈಚಾರಿಕತೆಯಲ್ಲಿ ಕಂಡು ಬರುವ ನೀತಿಯ ಅಭಾವವು ಅದರ 
“ಪ್ರಪಂಚ ಜೀವನ ನಶ್ಚರ' ಎ೦ಬ ತತ್ವದ ತಾರ್ಕಿಕ ಪರಿಣಾಮ; ಅದೇ ಭಾರತದ ಎಲ್ಲ 
ಸಂಕಟಗಳಿಗೆ ಕಾರಣವಾಗಿದೆ” ಎಂದು ಶ್ವೈಟ್ಜರ್‌ ಹೇಳಿದ್ದು ಕೆಲ ಪಾಶ್ಚಾತ್ಯ ವಿದ್ವಾಂಸರ 
ಹಳೆಯ ಅಭಿಪ್ರಾಯದ ಹೊಸ ಶಬ್ದಾಂತರ ಪಾಠ. ಈಗ ಪಾಶ್ಚಾತ್ಯ ವಿಜ್ಞಾನ ಅದೇ 
ತತ್ವವನ್ನು ತೋರಿಸಿಲ್ಲವೇ? ಆದ್ದರಿ೦ದ ಪಾಶ್ಚಾತ್ಯರ ಸಮೃದ್ಧ ದೇಶಗಳಲ್ಲಿ ಯಾವುದಾದರೂ 
ಒಂದಕ್ಕೆ ಸಂಕಟ ಉಂಟಾಗಿದೆಯೆ? ಅಥವಾ ಅದರ ಸಂಕಟಕ್ಕಿಂತ ಹೆಚ್ಚಿನ ಸಂಕಟ 
ಈಗ ಭಾರತಕ್ಕೆ ಒದಗಿದೆಯೇ? ಭಾರತದಲ್ಲಿ ಎಲ್ಲರೂ ಯಾವಾಗಲಾದರೂ ನಶ್ಚರವೆಂದು 
ಜೀವನವನ್ನು ಸಂನ್ಯಾಸಿಗಳಂತೆ ನಡೆಸಿದ್ದುಂಟೇ? ಮಹಾಭಾಗರಾದರೂ ಹಾಗೆ ಮಾಡಿದರೆ? 
ನಶ್ಚರತ್ವವು ವೈಜ್ಞಾನಿಕ; ಅದರ ತಾರ್ಕಿಕ ನಿಗಮನ ಒಂದಲ್ಲ-ವಿವಿಧ. ಭಾರತ ಇಡಿಯಾಗಿ 
ಎ೦ದೂ ಅದರ ಒಂದು ವಿಧದ ತಾರ್ಕಿಕ ಪರಿಣಾಮವಾದ ನಿರಾಶಾವಾದವನ್ನು ಹಿಡಿದದ್ದಿಲ್ಲ. 
ಪ್ರತ್ಯಕ್ಷ ಅಸತ್ಯಕ್ಕೆ ಉದ್ದದ ಪ್ರತ್ಯುತ್ತರ ಅನಗತ್ಯ. "ನಿಷ್ಕಾಮ ಕರ್ಮ' ಮತ್ತು `"ನಿವೃತ್ತಿಕರ್ಮ'ಗಳ 
ಅರ್ಥವನ್ನು ಅರಿಯಲಾರದವರು ಪಾಶ್ಚಾತ್ಯರಷ್ಟೇ ಅಲ್ಲ- ಅನೇಕ ಪೌರಸ್ತ್ಯರೂ ಎಂಬುದೇ 
ಭಾರತದ ಇಂದಿನ ದಿವಾಳಿ ಬುದ್ದಿಗೆ ಕಾರಣ. ಅವೆರಡರ ಸಾರವಿರುವುದು 
ಸಜ್ಜನೋಪಕಾರದಲ್ಲಿ, ಸುಜೀವಸೇವೆಯಲ್ಲಿ, ಸರ್ವೋದಯದಲ್ಲಿ! ಒ೦ದು ಅಮುಕ್ತನಿಗೆ 
ಹೇಳಿದ ಶುದ್ಧಿಮಾರ್ಗ, ಇನ್ನೊಂದು ಬ್ರಹ್ಮ ಸಹಜವರ್ತನಾ ನೀತಿ! 





೫ ಅಭಿಮಾನಾದ್‌ ರತಿ: ಸಾಚ ಪರಿಷೋಷ ಮುಪೇಯುಷೀ 
ವ್ಯಭಿಚಾರ್ಯಾದಿ ಸಾಮಾನ್ಯಾ ಚ್ಚ್ಯಂಗಾರ ಇತಿಗೀಯತೆ 1೪॥ 
ತದ್ಭೇದಾಃ ಕಾಮಮಿತರೇ ಹಾಸ್ಯಾದ್ಯಾ ಅಪ್ಕನೇಕಶಃ 
ಸ್ಪಸ್ವಸ್ಥಾಯಿ ವಿಶೇಷೋತ್ಥ ಪರಿಪೋಷ ಸ್ವಲಕ್ಷಣಾಃ 1೫ 
- ಅಗ್ನಿ ಪುರಾಣದ ೩೩೯ನೆಯ ಅಧ್ಯಾಯ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೩೧ * 


ಮಹಾದರ್ಶಗಳು ಸರ್ವದಾ ವಂದ್ಯ; ಅವುಗಳು ಮಾನವ ಪ್ರಗತಿಯ ಕೊನೆಯ 
ಹ೦ತಗಳು. ಅವುಗಳತ್ತ ಒಯ್ಯುವ ಇತರ ಆದರ್ಶಗಳು ಯಥಾಶಕ್ತಿ ಗ್ರಾಹ್ಯವೆ೦ಬುದನ್ನೂ 
ಆಚರಣೀಯವೆಂಬುದನ್ನೂ ಎಲ್ಲ ತತ್ವಜ್ಞಾನಿಯೂ ಇಲ್ಲಿ ಹೇಳುತ್ತ ಬಂದಿದ್ದಾನೆ. ಆಯಾ 
ಐತಿಹಾಸಿಕ ಅವಧಿಗೆ ತಕ್ಕ ತತ್ವಪರಿಭಾಷೆ ಆಗಾಗ ಅರ್ಥವಿವರಣೆಗಾಗಿ ಬಳಸಲ್ಪಟ್ಟದೆ. 
ಸದ್ಯದ ಕಷ್ಟವು ಭಾರತಕ್ಕೆ ಎಲ್ಲ ಐತಿಹಾಸಿಕ ಅವಧಿಗಳಲ್ಲೂ ಇತ್ತೆಂಬುದು ಸುಳ್ಳು ಭಾರತದಲ್ಲೇ 
ಮಾತ್ರವಲ್ಲ-ಂಯಾವ ದೇಶದಲ್ಲಿಯೂ ಅರಾಜಕೀಯ ತತ್ವಜ್ಞರ ಸಿದ್ಧಾಂತಗಳು 
(ಸತ್ಫರಿಣಾಮಕವಾಗಿರಲಿ, ದುಷ್ಪರಿಣಾಮಕರವಾಗಿರಲಿ) ದೇಶದಾದ್ಯಂತ ಶೀನಿ-ಕಿಟ್ಟ-ನಾಣಿ 
ಮತ್ತು ಗಾಂಧಿ-ನೆಹರು-ಸರದಾರರ ಮೇಲೆ ಪ್ರಭಾವ ಬೀರಿ ಪೂರ್ವವನ್ನು 
ಪಶ್ಚಿಮಗೊಳಿಸಿಯೇ ತೀರುತ್ತದೆ ಎಂಬುದು ಅನೈತಿಹಾಸಿಕ. ಪುರುಷಾರ್ಥಗಳ 
ಚತುರ್ವಿಧತೆಯನ್ನು ನಿತ್ಯವೂ ಒತ್ತಿ ಹೇಳುತ್ತ ಬ೦ದ ಭಾರತೀಯ ಪರಂಪರೆಯನ್ನು 
ಅನೈತಿಹಾಸಿಕವೆಂಬವನು ಕೇವಲ ಅನೃತವಾದಿ. ಪ್ರತಿಯೊಂದು ದೇಶಕ್ಕೂ ಕಷ್ಟಸುಖಗಳ 
ಅವಧಿಗಳು ಬರುತ್ತವೆ, ಹೋಗುತ್ತವೆ. ಅವುಗಳಿಗೆ ಅನೇಕ ಕಾರಣಗಳಿದ್ದರೂ “ರಾಜಾ 
ಕಾಲಸ್ಯ ಕಾರಣಂ” ಎ೦ಬುದು ಗಣ್ಯಕಾರಣದ ಉಲ್ಲೇಖ. ಜೀವನದ ಮಾನವ್ಯವ್ಯವಸ್ಥೆಯ 
ಪ್ರತ್ಮಕ್ಷಮೂಲ ಸರಕಾರ. ಭಾರತದ ಯಾವ ಸರಕಾರವೂ (ಅಲ್ಲಿ ಇಲ್ಲಿ ಒಂದೆರಡನ್ನು 
ಬಿಟ್ಟರೆ) “ಧರ್ಮ ಭೋಳೆ” ಆಗಿರಲಿಲ್ಲ. ಭಾರತಕ್ಕೆ ಹಿಂದೆ ಪಾಶ್ಚಾತ್ಯ ಪ್ರಪಂಚಕ್ಕಿರುವುದಕ್ಕಿಂತ 
ಹೆಚ್ಚಿನ ಕೀರ್ತಿ ಇತ್ತೆಂಬುದನ್ನು ಪ್ರಾಚೀನ ಇತಿಹಾಸವು ಸ್ಪಷ್ಟಪಡಿಸಿದೆ. ಅ೦ದು ಅತ್ತೆತನವನ್ನು 
ತೋರಲಿಲ್ಲ ಭಾರತ; ಇಂದು ಪಾಶ್ಚಾತ್ಯಬುದ್ಧಿ ಅತ್ತೆತನದಿ೦ದ ಮೂದಲಿಸುತ್ತಿದೆ. ಇದೇ 
ಸಾಕು ಯಾವುದರ ಸಂಸ್ಕೃತಿಯ ಮಟ್ಟ ಎಷ್ಟೆಂಬುದನ್ನು ತಿಳಿಸಲು! 


ಡ್‌ 


ಸ್ವ್ತಿ ಪಂಥ 

ಸೃಷ್ಟಿ-ಸ್ಥಿತಿ-ಲಯಗಳು ಜಗತ್ತಿನಲ್ಲಿ ನಿತ್ಯವೂ ಕ೦ಡು ಬರುತ್ತವೆ; ಆದರೆ ಈ ಮೂರರಲ್ಲಿ 
ನಡುವಿನದು ಸಾತತ್ಕ್ಯದಿ೦ದ ಸಾಗುತ್ತಿರುವುದು ಪರಮಸತ್ಯದ ಜಾಗತಿಕ ರೂಪಾಂತರದ 
ನಿಜವಾದ ಅಥವಾ ಅತಿಗಣ್ಯವಾದ ಮುಖವನ್ನು ನಿರ್ದೇಶಿಸುತ್ತದೆ. ಜಗತ್ತು ಇಡಿಯಾಗಿ 
ಅವಿನಷ್ಟ. 7100118 15 108 ೫/೧0 ೩ ೦೩76010 0105 - ಮೇಣದ ಬತ್ತಿ ಉರಿದಾಗ 
ಏನೂ ನಷ್ಟ ಹೊಂದುವುದಿಲ್ಲ. ಅದೇ ವ್ಯಾವಹಾರಿಕವಾದ ಅಹಿ೦ಸೆ ಎ೦ಬ ಸತ್ಯ ಅದು 
ಭಾರತದ ಜೀವನ ನೀತಿ. ಅದರ ವ್ಯಾಖ್ಯೆಯನ್ನು ಮಹಾತ್ಮಾ ಗಾಂಧಿಯವರು ಅತ್ಯಂತ 
ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಅವರ ವಿವರಣೆ ತೀರ ತರ್ಕಶುದ್ಧ ಮತ್ತು ವ್ಯವಹಾರ್ಯ- 
ಎ೦ಬುದು ಸೂಕ್ಷ್ಮ ಜ್ಞರಿಗೆ ಸುಲಭಗ್ರಾಹ್ಯ. ಅದೆಂದೂ ಧೀರವೃತ್ತಿ ವಿರೋಧಿಯಲ್ಲ. ಧೀರವೃತ್ತಿಗೆ 
ಅತ್ಯ೦ತ ಉತ್ತೇಜಕವಾದುದು. ಅಧೀರನು ದಾನವೀರನಲ್ಲ, ದಯಾವೀರನಲ್ಲ, 
ಧರ್ಮವೀರನಲ್ಲ, ಆಧ್ಯಾತ್ಮಿಕವೀರನಲ್ಲ- ಎ೦ಬುದು ಭಾರತದ ಪ್ರೌಢ ವಿದ್ಯಾವಂತರೆಲ್ಲರಿಗೂ 
ತಿಳಿದ ಸ೦ಗತಿ. ಔದಾರ್ಯವು ಧೀರತೆಯ ಅವಿನಾಭಾವಿ; ಅದೇ ತ್ಕಾಗ, ಪರೋಪಕಾರ, 
ಸರ್ವೋದಯ, ಜೀವನ ಪೋಷಕ ಆಚಾರ. ಆಧ್ಯಾತ್ಮಿಕತೆಯ ನೀತ್ಯತೀತತೆಯು 
ಅನೀತಿವಂತಿಕೆಯಲ್ಲ; ನೀತಿಯು ಸಹಜ ಸ್ವಭಾವವಾಗಿ ಬಿಡುವುದೆ೦ಂದೇ ಅರ್ಥ ಮುಕ್ತರಲ್ಲಿ. 


* ೩೩೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಇದೇ ವೇದೋಕ್ತ ಸ್ವಸ್ತಿಪಂಥ; ದುಷ್ಟ ನಿಗ್ರಹ-ಶಿಷ್ಟ ಪರಿಪಾಲನ ಈಶ್ವರನ ಮತ್ತು ಅವನ 
ಆರಾಧಕರೆಲ್ಲರ ಅನುಲ್ಲಂಘನೀಯ ಧರ್ಮವೆಂದು ಭಾರತ ತಿಳಿದಿತ್ತು ತಿಳಿದಿದೆ. ಆದರೆ 
“ಬಲಿಯಸೀ ಕೇವಲಮೀಶ್ವರೇಚ್ಛಾ' * ಎ೦ಬಂತೆ ಐತಿಹಾಸಿಕ ಶಕ್ತಿ ಅಶಕ್ತಿಗಳು ದೇಶವೊಂದರ 
ಸಾರ್ವಜನಿಕ ಪರಿಸ್ಥಿತಿಯನ್ನು. ಅದರ ನಿಯಾಮಕ ಮುಖರಡರಲ್ಲಿ ಪ್ರವೇಶಿಸಿ 
ಬದಲಾಯಿಸಿಬಿಡುತ್ತವ. ಇಂಥ "ಬದಲಾವಣೆಗೆ ಅದರ ತತ್ವಜ್ಞಾನ ಹೊಣೆಗಾರವಾಗದು. 
ಆಕಸ್ಮಿಕಗಳೆಲ್ಲವೂ ಮಾನವ ಯೋಜನೆಗೆ ಮೀರಿದ೦ಥವುಗಳು. ಮಾನವನಲ್ಲಿ ಅವಿಚಾರ- 
ಎಚಾರಗಳೆರಡೂ ಅಜ್ಞಾತ-ಜ್ಞಾತಪ್ರಜ್ಞಾಸ್ತರಗಳಲ್ಲಿ ಇರುವುದು ಈಶ್ವರದತ್ತ. ಅಸಾ೦ದರ್ಭಿಕ 
ವಿಚಾರವು ಅವಿಚಾರ; ಅದು ಐತಿಹಾಸಿಕ ಅಶಕ್ತಿ; ಪ್ರಭುತ್ವ ಸಂಪನ್ನರಲ್ಲಿ ಕಂಡುಬಂದರೆ! 
ಈಶ್ವರನೇ ಐತಿಹಾಸಿಕ ನಿಯಾಮಕ-ಅವನನ್ನು ನಿಸರ್ಗವೆಂದರೆ ಅರ್ಥ ಬದಲಾಗದು; 
ನಿಸರ್ಗವು ಬ್ರಹ್ಮಸ್ವಭಾವ, ಮಾಯೆ. ಜಗತ್ತಿನ "ರಾಷ್ಟ್ರಗಳಲ್ಲಿ ಭಾರತವೆಂದೂ ಅತಿಹೆಚ್ಚು 
ಅದೃಷ್ಟಹೀನವನ್ನಿಸಿಲ್ಲ. ಈಗಿನ ತುಲನಾತ್ಮಕವಾದ `ದುರ್ದಶೆ ಅಪನಾಯಕತ್ವದ ಫಲ. 
ಅಪನಾಯಕತ್ವದ ಪರಿಹಾರವೀಗ ಅದೂರಸ ಸ್ಥ ಅಪನಾಯಕರ ಸ ಸ್ಥಾನಾಪನ್ನತೆಗೆ ಜನರ 
ತಾತ್ಕಾಲಿಕ ಮನೋದೈಹಿಕ ಸೋಮಾರಿತನವೇ ಕಾರಣ! 
ಜಗತ್ತಿನಲ್ಲಿ ಅಪರಿವರ್ತನೀಯವಾದುದಿಲ್ಲ; ಅದಿರುವುದು ಅಜಗತ್ತಿನಲ್ಲಿ. ಜಗತ್ತು 
ಅಜಗತ್ತಿಗೇರಲು ಬಯಸುವುದೇ ಮುಮುಕ್ಷುತ್ವ ಮಾನವನು ಜಗಲ್ಲಕ್ಷಣ ಸಂಪನ್ನ. 
ಜಗತ್ತು ಸಾಪೇಕ್ಷವಾದುದೆ೦ದರೆ ಅದು ಅಜಗತ್ತಿನೊಡನೆ; ಅದರ ಆ೦ತರಿಕ ವ್ಯಕ್ತಿಗಳು 
ಸಾಪೇಕ್ಷವಾಗಿರುವುದು ಪರಸ್ಪರ, ಜಾಗತಿಕ ಮತ್ತು ಅಜಾಗತಿಕ. ಜಗತ್ತು ಅಜಗತ್ತಾಗುವುದು 
ಅದರ ಪರಿವರ್ತನ ಸ್ವಭಾವದ ಅನಿವಾರ್ಯವಾದ ತಾರ್ಕಿಕ ಪರಿಣಾಮ; ಮಾನವ ಅದರಿಂದಲೇ 
ಇಲ್ಲಿ ದಿವ್ಯತೆಯ ಆದರ್ಶವನ್ನು ಮೆಚ್ಚಿದ್ದಾನೆ; ಮಾನವನ ದಿವ್ಯೀಕರಣ ಸಾಧ್ಯವೆ೦ದರು 
ಅರವಿಂದರು. ಜಗದ್‌ ಭೋಗದ ತ್ಯಾಗವು ಕೆಲ ವ್ಯಕ್ತಿಗಳಿಗೆ ಕೆಲ ಜೀವನಾವಸ್ಥೆಗಳಲ್ಲಿ 
ಮಾನಸ ಶಾಸ್ತ್ರೀಯವಾಗಿ ಅಗತ್ಯವಾದ "ಸೃತಿಕ ತರಬೇಡಿನ ಸಾಧನ. ಯಶಸ್ವಿ ವಿಜಗೀಷು 
ಸರ್ವಜಿತ್‌- ಹೊಗವನ್ನು ಮಾಡಲೇಬೇಕು! ಕಾಳಿದಾಸ ಚಿತ್ರಿಸಿದ ದಿಲೀಪನ ಪಾತ್ರವು 
ಭಾರತೀಯ ಐಹಿಕ ಜೀವನದ ಅತ್ಯಂತ ತರ್ಕಶುದ್ಧ ಐತಿಹಾಸಿಕ ಆದರ್ಶಜಚಿತ್ರ. ಭಾರತದ 
ತತ್ವಜ್ಞಾನದ ತಾರ್ಕಿಕ ಪರಿಣಾಮಕ್ಕೆ ಇಳದಾಸ ನಿರ್ಮಿಸಿದ ಪಾತ್ರಗಳೇ ತಕ್ಕ ಮಾದರಿಗಳು! 
ಬ್ರಹ್ಮಸೂತ್ರಕ್ಕೆ ಶಾಂಕರ ಭಾಷ್ಯವಿರುವಂತೆ ಭಾರತೀಯ ನಾಗರಿಕತೆಯ ಸಾಂಸ್ಕೃತಿಕ ತತ್ವಜ್ಞಾನಕ್ಕೆ 
ಕಾಳಿದಾಸನ ಕೃತಿಗಳೇ ನಿಜವಾದ ಭಾಷ್ಕಗಳು; ವ್ಯಾಸಕೃತಿಯ (ಮಹಾಭಾರತದ) 
ಭಾಷ್ಕರೂಪವು ಶ್ರಷ್ಟವೆನ್ನಿಸಿದವರು ಕಾಳಿದಾಸನ ಕೃತಿಗಳನ್ನು ಅವಲೋಕಿಸಲಿ! ವಾಲ್ಮೀಕಿ- 
ವ್ಯಾಸ-ಕಾಳಿದಾಸರ ಸಾಹಿತ್ಯವು ಭಾರತದ ತತ್ವದರ್ಶನದ ಮಹಾಭಾಷ್ಯ! ಅದರ ಸಾಕ್ಷಿಗೆ 
ಎರುದ್ಧವಾದುದು ಭಾರತೀಯ ನಾಗರಿಕತೆ-ಸಂಸ್ಕೃತಿ-ತತ್ವಜ್ಞಾನಗಳ ಲಕ್ಷಣವನ್ನುಳ್ಳದ್ದಲ್ಲ! 


ತತ್ವಜ್ಞಾನದ ಸ್ಥಾನ ಮತ್ತು ಅರ್ಥದ ಅರ್ಥ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೩೩ * 


“1 15 ೩ 11110 6107001/ 10 7೩55 77017 81181816 10 11701108, ೩06 1100 0 
8551೩, ೫6 (00 10 17018 ೩76 (1117೩ ೫110 10! 1೭0೦೦೫ 0110'5 5001೩1 01111105000)7 
1101813800. (00/1705 08001105001 0)/ 1111120180, 8.416) - ಇಂಗ್ಲೆಂಡಿನಿಂದ 
ಅಮೇರಿಕಕ್ಕೆ, ಅಲ್ಲಿಂದ ರಶಿಯಕ್ಕೆ, ರಶಿಯದಿಂದ ಭಾರತ-ಚೀನಗಳಿಗೆ ಹೋಗುವುದು 
ಸ್ವಲ್ಪಕಷ್ಟ ಹಾಗೆ ಹೋದರೆ ಹೋದಾತನು ತನ್ನ ಸಾಮಾಜಿಕ ತತ್ವಜ್ಞಾನವನ್ನು ಬದಲಾಯಿಸದೆ 
ಹಾಗೇ ಇಟ್ಟುಕೊಳ್ಳುವುದೂ ಸ್ವಲ್ಪ ಕಷ್ಟ”- ಕ ಏಲ್‌ ಡ್ಯೂರೆಂಟರ ಅಭಿಪ್ರಾಯವು- 
ತತ್ವಜ್ಞಾನವು ಸಾಮಾಜಿಕ, ಆಯಾ ದೇಶಕಾಲಗಳಲ್ಲಿ ಬದುಕಿನ ಸಮಾಜದ ಸಾಂಸ್ಕೃತಿಕ 
ಭಾಷೆ- ಎಂದು ಅರ್ಥಮಾಡುತ್ತದೆ. ಅಂದರೆ ತತ್ವಜ್ಞಾನಗಳು ಬಹಳ; ಅವು 
ಮಾನವೇತಿಹಾಸದಲ್ಲಿ ಬ೦ದು ಹೋಗುತ್ತಿರುತ್ತವೆ- ಎ೦ದ ಹಾಗಾಯ್ತು. ಭಾರತದ 
ಪರಮಾರ್ಥ ದರ್ಶನದ ತತ್ವಜ್ಞಾನವನ್ನು ಯಾರೂ ಇಲ್ಲಿ ಹಾಗೆಂದು ತಿಳಿದದ್ದಿಲ್ಲ. ಹಾಗೆ 
ತಿಳಿಯುವುದು ತಪ್ಪೆಂದರೆ, ಹಾಗೆ ತಪ್ಪನ್ನು ವುದು ತಪ್ಪೆನ್ನ! ಬಹುದು. ಏಕೆಂದರೆ. ನಮ್ಮ 
ಪರಮಾರ್ಥವು (ಮೋಕ್ಷ ಬ್ರಹ್ಮ) ದಿಕ್ಕಾಲಾದ್ಯ [ನವಚ್ಚೆ ನ್ನ 0 10016 0] 508೦6 ಸ 
1816 - ದೇಶ ಕಾಲಗಳಿ೦ದ ಸೀಮಿತವಾದುದಲ್ಲ: ಹಾಗೇ ಸಮಾಜ ಸೀಮಿತವೂ ಅಲ್ಲ. 
ನಮ್ಮ ವ್ಯವಹಾರಾರ್ಥವು ಅಂಥ ಪರಮಾರ್ಥದ ಪಂಚಾಂಗದ ಮೇಲೆ ನಿಂತಿರಬೇಕೆಂಬುದು 
ಅರ್ಥ- ಕಾರ್ಮ ಧರ್ಮಶಾಸ್ತ್ರಗಳ ನಿಲುಮೆ! ನಿರ್ಗಣವು ಗುಣಾಧಾರ, ನಿಷ್ಠಿಯೆ ಕ್ರಿಯಾಧಾರ, 

ಅದ್ರವ್ಯವು ದ್ಯವ್ಯಾಧಾರ! ಹೇಗೆ? ಸೀಮಿತದ ಸೀಮಿತತ್ವವೇ ಅಸೀಮಿತವನ್ನು ಆಧಾರವನ್ನಾಗಿ 
ತೆಗೆದುಕೊಳ್ಳುವ ತಾರ್ಕಿಕ ಒತ್ತಾಯವನ್ನು ತರುತ್ತದೆ. ಅಸೀಮಿತವನ್ನು 
(ಗಡಿಗುರುತುಗಳಿಲ್ಲದ್ದನ್ನು) ಏನೆ೦ದು ವರ್ಣಿಸಲೂ ಸಾಧ್ಯವಾಗದಾಗ, ಅದನ್ನು ನಿರ್ಗುಣ. 
ನಿಷ್ಕರ್ಮ, ನಿರ್ದವ್ಯ ಎನ್ನಬೇಕಾದ್ದು (ನೇತಿ ನೇತೀತಿ ವಾಕ್ಯವ್ಯಂಗ್ಯವನ್ನಾಗಿ 
ಮಾಡಬೇಕಾದದ್ದು) ಅತ್ಯ೦ತ ಅನಿವಾರ್ಯವಾಗುವುದು ಅತ್ಯಂತ ಹೆಚ್ಚಿನ ಕಲ್ಪನಾಶಕ್ತಿಯುಳ್ಳ 
ದೇಶಕ್ಕೆ ಸಹಜ. ವಿಚಾರಕ್ಕೆ ನಿರ್ವಿಚಾರ ಆಧಾರ ಎಂಬಂಥ ತಾರ್ಕಿಕ ವಿರೋಧಗಳಿಂದ 
ವ್ಯವಹಾರ-ಪರಮಾರ್ಥಗಳನ್ನಿಡುವುದು ತರ್ಕ ಭಾಷೆಗೆ ಅನಿವಾರ್ಯ. ಈ ಅನಿವಾರ್ಯತೆಯು 
ಅಪಾರ್ಥಕ್ಕೆಡೆಗೊಡದಿರಬೇಕಾದರೆ ಮಾನಸಶಾಸ್ತ್ರದ ಪೂರ್ವೋಪಯುಕ್ತ ಭಾಷೆಯಿಂದ 
ಪೂರ್ಣಾಪೂರ್ಣ ವಿವರಣೆ ಕೊಡಬೇಕಾಗುತ್ತದೆ. ಅಸೀಮಿತವು ಅರ್ಥಾತೀತ, ಅರ್ಥವು 
ತನ್ನ ಅರ್ಥತ್ವನ್ನಿಟ್ಟು ಕೊಳ್ಳಬೇಕಾದರೆ ಸೀಮಾರೇಖೆಗಳಿಗೆ ಒಳಪಟ್ಟಿರಬೇಕಾಗುತ್ತದೆ! 

"*7180/10 800175, 1700, 10 010500 10 ೦೫ ೦೦॥161771800 ೮೫೦05 ೦8 10 
61110100 111765, (70 11751081 ೫76 5100000]751081. 10 1011308 ೩೦ (10 ೦7೦೧ 
08170 170188110 70೩1113, ೫1100 [21117510೩1 50101100 ೦೫018115 ೫71111 07೦-111070851118 
5000055 111 1011115 ೦8 111008115010 ೦೩05೩11011 (1110 11701010 ೦8 ೦೩೭5೩1೦1 (7೩! 
11165 (0 0671೩/811011 ೦[10501( 0೫೦05 111 1011735 0111)7 ೦830 ೦೩೭5೩! 17110000 
೦87೦೦೦೮೦111 ೮1೮15, 7111001 10101000 ೦88/77 1176 10 7೦551010 ಗ(0170 ೮7೦೧). 
ಔ51000-01177510೩1 07೦07, ೦11 (0 ೦07೦ 118116, ೦೩7130! 0೮ ೦೦17010101) ೧೭1೩1706 
111 (15 7787; 101 1170 0೮018781100 01811301 770 118170 10 1010 11110 ೩೦೦೦೮00 10105160 


* ೩೩೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


08 070 0551010 ಗಿ110/೯೦ ೦೦೮/5೮ ೦8 ೦7೦05 806 5117178 801606 0] 5000 1010” 
5180. 61! 5201 ೮1೮115, ೩|! 10105181100 5111711185, 5001715 10 0೮ 1750817005 08 & 
500೦16 11681110101 70೮ ೦80೩0581101, (7೩! ೧700 ೫1111011 ೫7೮ ೦೩!! 20005110 ೦೯ 
10101081081 - ಭೌತಿಕ ಮತ್ತು ಮಾನಸ ಭೌತಿಕ ಎ೦ಬ ಇಬ್ಬಗೆಯ ಘಟನೆಗಳನ್ನು 
ನಿಸರ್ಗವು ನಮ್ಮ ಚಿ೦ತನೀಯ ವಿಷಯಗಳನ್ನಾಗಿ ಮುಂದಿರಿಸುವಂತೆ ತೋರುತ್ತದೆ. 
ಮೊದಲನೆಯವು ನಿರವಯ ಪದಾರ್ಥಗಳ ಪ್ರಪಂಚಕ್ಕೆ ಸೇರಿದ್ದು; ಯಾಂತ್ರಿಕ ಕಾರ್ಯಕಾರಣ 
ನಿಯಮದ ಪ್ರಕಾರ ವಿಜ್ಞಾನವು ಅದನ್ನು ಹೆಚ್ಚು ಹೆಚ್ಚು ಯಶಸ್ವಿಯಾಗಿ ವಿವರಿಸುತ್ತ 
ಬಂದಿದೆ. (ಆ ನಿಯಮದ ಮೇರೆಗೆ ವರ್ತಮಾನ ಘಟನೆಗಳನ್ನು, ಭವಿಷ್ಯತ್ತಿನಲ್ಲಿ 
ಸಾಧ್ಯವಾಗಬಹುದಾದ ಯಾವ ಜಾತಿಯ ಘಟನೆಗಳಿಗೂ ಸಂಬಂಧಿಸಿರದಂತೆ, ತತ್ಪೂರ್ವ 
ಘಟನೆಗಳ ಕಾರಣಿಕ ಪ್ರಭಾವ ಮಾತ್ರದಿಂದ ವಿವರಿಸಲಾಗುತ್ತದೆ.) ತದ್ವಿರುದ್ಧವಾಗಿ, ಮಾನಸ 
ಭೌತಿಕ ಘಟನೆಗಳನ್ನು ಆ ಪ್ರಕಾರ ವಿವರಿಸಲಾಗುವುದಿಲ್ಲ. ಅವುಗಳ "ಎವರಣೆಗೆ ನಾವು ಆ 
ಘಟನೆಗಳ ಸಾಧ್ಯವಾದ ಭವಿಷ್ಯತ್‌ ಪ್ರವಾಹಗತಿಯ ಪೂರ್ವ ದರ್ಶನವನ್ನೂ ಅಂಥ 
ಪೂರ್ವದರ್ಶನದಿಂದ ನಿರ್ದೇಶಿತವಾದ ಪ್ರಯತ್ನವನ್ನೂ ಗಣನೆಗೆ ತೆಗೆದುಕೊಳ್ಳ 
ಬೇಕಾಗುತ್ತದೆ. ಅಂಥ ಘಟನೆಗಳೆಲ್ಲವೂ ಪೂರ್ವದರ್ಶನ ನಿರ್ದೇಶಿತವಾದ 
ಪ್ರಯತ್ನಗಳೆಲ್ಲವೂ-೨ನೆಯ ಮಾದರಿಯ ಕಾರ್ಯ ಕಾರಣ ಸ೦ಬ೦ಧ, ಅರ್ಥಾತ್‌, ಔದ್ದೇಶಿಕ 
ಅಥವಾ ಧ್ಯೇಯ, ಗುರಿ, ಅ೦ತ್ಯಕಾರಣ, ಉದ್ದೇಶ, ಮೌಲ್ಯ ಇಲ್ಲವೆ ಒಳಿತು ಎಂಬುದನ್ನು 
ತಿಳಿಸುವ ಶಾಸ್ತ್ರಕ ಸಹಜವಾದ ಕಾರಣ- ಕಾರ್ಯಪ್ರಕಾರ- ಜಿಕ ನಿದರ್ಶನಗಳಾಗಿ. 
ತೋರುತ್ತವೆ (" ಸ 1101105 0111007 0 ೫010 200881, 7. 5)- ಎ೦ದು ವಿಲಿಯಂ 
ಮೆಕ್‌ ಡೂಗಲ್‌ ಹೇಳಿರುವುದು ಕೇವಲ ಭೌತವಾದೀಯರಾದ ತತ್ವಶಾಸ್ತ್ರಕಾರರ ಕಣ್ಣುಗಳನ್ನು 
ತೆರೆಯಿಸದಿದ್ದುದು ಪರಮಾಶ್ಚರ್ಯ. ಕ್ಷುತ್ತಿಪಾಸಾದಿ ದೈಹಿಕ ಮೂಲಪ್ರವ್ಯ ಸ್ರಗಳೂ 
ಭಯಕ್ರೋಧಾದಿ ಮಾನಸಿಕ ಮೂಲ ಪ್ರವೃಕ್ತಿಗಳೂ ಮನುಷ್ಯನಿಗೆ ಹೇಗೆ ಸರಃ 
ಹಾಗೇ ಉದ್ದೇಶೋನ್ಮುಖವಾದ ಮನೋದೈಹಿಕ ವರ್ತನೆಯು ಮಾನವ ಪ್ರಾಣಿಗೆ 
ಸಹಜವಾಗಿರುವಾಗ, ಅವನ ತಿಳಿವಳಿಕೆಯ ಸರ್ವಾ೦ಶಗಳಲ್ಲೂ ಸರ್ವಸಂ೦ದರ್ಭಗಳಲ್ಲೂ 
(ಆ ತಿಳಿವಳಿಕೆ ಯಾವ ಸಾಧನದ ಮೂಲಕ ಅವನಿಗೆ ಉಂಟಾದರೂ) ಉದ್ದೇಶ 
ವಿಮುಖತೆಯ ಅತ್ಯಂತಾಭಾವವಿರುವುದು ಅತ್ಯಂತ ಸಂಭವ. ಅವನು "ಸತ್ಯಕ್ಕಾಗಿ ಸತ್ಯ? 
ಎಂದು ಶೋಧಿಸಹೊರಟರೂ ನಿರುದ್ದೇಶ ಸತ್ಯವನ್ನವನು ಊಹಿಸುವುದೂ ಕೇವಲ 
ಅಸ್ವಾಭಾವಿಕವಾದುದು. ಮಾನವನು ಸರ್ವಾವಸ್ಥೆ ಗಳಲ್ಲೂ ಜಾಗ್ರದಜಾಗ್ರತ್‌ ಸ್ವರೂಪದ 
ಉದ್ದೇಶವನ್ನು ಉಳ್ಳವನಾದುದರಿಂದ ಉದ್ದೇಶವಿಲ್ಲದ ಯಾವುದೂ "ವನಿಗೆ 
ಅರ್ಥವತ್ತೆನ್ನಿಸಲಾರದು. ಅರ್ಥಹೀನವಾದ ಜಗತ್ತು ನಿಸರ್ಗ, ಸೃಷ್ಟಿ ಮು೦ತಾದ ಕಲ್ಪನೆಗಳು 
ಅವನ ಪ್ರಕೃತಿಗೆ ಎರುದ್ಧ, ಅನಾರೋಗ್ಯಕರ, ಅಸತ್ಯ. ನಿರವಯವ ಪದಾರ್ಥ ಪ್ರಪಂಚದ 
ಯಾಂತ್ರಿಕ ಕಾರ್ಯ ಕಾರಣಭಾವದ ಅಸ್ತಿತ್ವ ಕೂಡ ಅವನಿಗೆ ಅರ್ಥಪೂರ್ಣ (ಅರ್ಥವತ್‌- 
5181180401) ಎನ್ನಿಸುವುದು ನಿಜವಾದರೆ, ಅದು ತನಗೆ ಸ೦ಬ೦ಧಿಸಿದ ಪ್ರತ್ಯಕ್ಷ ಅಥವಾ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೩೫ * 


ಪರೋಕ್ಷವಾದ ಅರ್ಥವನ್ನು (ಬೆಲೆಯನ್ನು ಗುರಿಯನ್ನು, ಮೌಲ್ಯವನ್ನು, ಉದ್ದೇಶವನ್ನು, 
ಆತ್ಯಂತಿಕ ಸಮಾಧಾನಕರ ಮನಃಸ್ಥಿತಿಯನ್ನು ಉಂಟುಮಾಡುವ ಗುಣವನ್ನು) ಹೊ೦ದಿಯೇ 
ಇರುತ್ತದೆ- ಎಂಬುದು ಅಭೇದ್ಯಾನುಭವ. ಮಾನವನು ನಿಸರ್ಗದ ಹೊರಗಿನ ಪದಾರ್ಥವಲ್ಲ; 
ಅದರ ಅಂಕೆಗೊಳಗಾದ ವಿವಿಧ ಪದಾರ್ಥ ಜಾತಿಗಳಲ್ಲಿ ಒಂದು ಪದಾರ್ಥ ಜಾತಿಗೆ 
ಸೇರಿದವನು. ಅವನದು ಉದ್ದೇಶಯುಕ್ತವಾದ ಪ್ರಪ೦ಚ; ಅವನು ಉದ್ದೇಶಮಯ. 
ಅವನನ್ನು ಹಾಗೆ ನಿರ್ಮಿಸಿದ್ದು ನಿಸರ್ಗ, ಪ್ರಕೃತಿ, ಈಶ್ವರ ಸ್ವಭಾವ. ಮನಃಶಾಸ್ತೋಕ್ತವಾದ 
ಎ೦ಟು ಪ್ರಸಿದ್ಧ ಮೂಲಪ್ರವೃತ್ತಿಗಳು ಮಾನವನ ದೇಹ ರಕ್ಷಣೋದ್ದೇಶವನ್ನು 
ಉಳ್ಳವುಗಳಾಗಿರುವುದು ಅನುಭವಕ್ಕೆ ಬ೦ದಿರುವುದರಿ೦ದ, ಹಾಗೇ ಅವನ ಬುದ್ಧಿಯೆಂಬ 
ಮಾನಸ ಮೂಲಪ್ರವೃತ್ತಿಯೂ ಅವನ ಸ್ವತ್ವದ (ವ್ಯಕ್ತಿತ್ವದ. ಆತ್ಮದ) ಆರೋಗ್ಯವನ್ನು 
ಕಾಪಾಡುವ ಉದ್ದೇಶವನ್ನೇ ಉಳ್ಳದ್ದಾಗಿದೆ; ಅವುಗಳ ಸಾಪೇಕ್ಷ ಕುರುಡುತನದಂತೆಯೇ 
ಇದರ ಸಾಪೇಕ್ಟ ಕುರುಡುತನವೂ ಎಷ್ಟೋ ಸಲ ಉದ್ದೇಶ ಹಾನಿಯನ್ನುಂಟು ಮಾಡಿ 
ಅವನಿಗೆ ಅರಕ್ಷಿತತೆಯನ್ನು ತಂದೊಡ್ಡುತ್ತದೆ. ಆದುದರಿಂದ ಮಾನವ ವಿಭಾಗದಲ್ಲಿ 
ಸೋದ್ದೇಶವಾದ ಸೃಷ್ಟಿಯು ಜಡವಿಭಾಗದಲ್ಲಿ ನಿರುದ್ದೇಶವಾಗಿರುವುದು ಆ ಈ ಮನುಷ್ಯ 
ಬುದ್ಧಿಗೆ ತೋರುವ ಆಭಾಸವೋ ನಿಜವೋ? ಯಾರು ನೈಸರ್ಗಿಕವಗಿ ನಿರ್ಣಯಿಸಬಲ್ಲರು? 
ಅನಿರ್ಣೀತವು ನಂಬಲರ್ಹವಾದ ಸತ್ಯವಲ್ಲ. ಜೊತೆಗೆ, ಉದ್ದೇಶಮಯ ದೃಷ್ಟಿಗೆ ಉದ್ದೇಶವನ್ನು 
ತನ್ನ ಹೊರಗೆ ಕಾಣುವುದು ಎಷ್ಟು ಸ್ವಾಭಾವಿಕವೋ ನಿರುದ್ದೇಶವನ್ನು ಕಾಣುವುದು ಅಷ್ಟೇ 
ಅಸ್ವಾಭಾವಿಕ. ವಿಚಾರ ಜೀವಿಯಾದ ಮಾನವನ ವಿಚಾರದ ಆದಿ-ಅ೦ತಗಳು ಉದ್ದೇಶವನ್ನು 
ಆಧರಿಸಿರುತ್ತವೆ. ಆದುದರಿಂದ ಸೃಷ್ಟಿ ವಿಚಾರವು ಸೃಷ್ಟಿಯು ನಿರ್ವಿಚಾರವೆಂದು 
ತೀರ್ಮಾನಿಸುವುದೂ ವಿಚಾರ ಮಾಡುವುದು ಪ್ರಯೋಜನವಿಲ್ಲವೆಂದು ವಿಚಾರಿಸಿ 
ನಿಗಮನಿಸುವುದೂ ಒಂದೇ. ಜೀವತ್‌ ಪದಾರ್ಥಕ್ಕೆ ಉದ್ದೇಶಯುಕ್ತ ವರ್ತನೆ ಇರುವುದಾದರೆ, 
ಸಂಪೂರ್ಣ ಜೀವಶಕ್ತಿ ಸಂಪರ್ಕ ಇಲ್ಲವೇ ಇಲ್ಲವೆಂದು ನಿರ್ಣಯಿಸಿ ಹೇಳಲು ತಕ್ಕ 
ಜಡಪದಾರ್ಥವು ಅಲಭ್ಯ ವಿಚಾರವು ಜೀವಸಾಪೇಕ್ಷ. ಪ್ರಾಣಿಗಳಲ್ಲಿ ವಿಚಾರಶಕ್ತಿ ಅಲ್ಪಾಂಶವೂ 
ಇಲ್ಲವೆಂಬುದು ಪ್ರತ್ಯಕ್ಷ ಎರುದ್ಧವಾದ ಅಸ೦ಬದ್ಧ ಪ್ರಲಾಪ, ಆಭಾಸಿಕ ವಿಜ್ಞಾನ. ಆದುದರಿಂದ 
ಎಲ್ಲವೂ ಜೀವಶಕ್ತಿಮಯ, ಆತ್ಮಸಾರವತ್‌, ಆನಂದವನ್ನು (ಮುಕ್ತಿಯನ್ನು) 
ಪರಮೋದ್ದೇಶವನ್ನಾಗಿ ಉಳ್ಳದ್ದು- ಎನ್ನುತ್ತದೆ ವ್ಯಾಸಭಾರತ, ಔಪನಿಷದಿಕ ಪ್ರಪಂಚ! 
““ಆನ೦ದಾದ್ದೆ ವ ಖಲ್ಜಿಮಾನಿ ಭೂತಾನಿ ಜಾಯಂತೇ 
ಆನಂದೇನ ಜಾತಾನಿ ಜೀವಂತಿ 


ಆನಂದಂ ಪ್ರಯಂತ್ಯ ಸಂವಿಶಂತಿ!”” 
ಸತ್ಯ, ಸುಳ್ಳು, ಆಶಾವಾದ 


ನಿರುದ್ದೇಶವೂ ಒಂದು ಉದ್ದೇಶವೆ೦ಬುದೂ ಸಂಪೂರ್ಣ ಪೂರ್ವಗ್ರಹರಹಿತವಾದ 
ಸತ್ಯಶೋಧನವೆಂಬುದೂ ಒಂದೇ. ಮಾನವ ಬುದ್ಧಿಯೊ೦ದು ಪೂರ್ವಗ್ರಹ, ಸಹಜಪ್ರವೃತ್ತಿ. 


*. ೩೩೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮೂಲಪ್ರವೃತ್ತಿ, ಅದು ಸ್ಪತಃಪ್ರಮಾಣಸಿದ್ಧ; ಅದಕ್ಕೆ ಪರತಃ ಪ್ರಮಾಣವಿಲ್ಲ- ಅವನವನ 
ದೃಷ್ಟಿಯಿಂದ ಅದು ವ್ಯಕ್ತಿನಿಷ್ಠ-ರಸೆಲ್ಲಾದಿಗಳ ವಿಚಾರಸರಣಿಯನ್ನನುಸರಿಸಿದರೆ. ಆಗ 
ಅವನವನು ಕ೦ಡದ್ದು ಅವನವನಿಗೇ ಸತ್ಯವೆನ್ನಬೇಕಾಗಿ ಬ೦ದು ತತ್ವವಿಚಾರದ ವಿಮರ್ಶೆ 
ಅರ್ಥಹೀನವಾಗಿ ಹೋಗುವುದು. ಬಹು ಮನುಷ್ಯ ಸಾಮಾನ್ಯವಾದ ಅನುಭವಗಳಿರುವವರಿಗೆ 
ಹಾಗೆ ಹೇಳುವುದು ಅವಾಸ್ತವಿಕವಾಗುತ್ತದೆ. ಆತ್ಮಾನುಭವ ಸಂಪನ್ನನು ಜಗತ್ತಿನಲ್ಲಿ ಒಬ್ಬನೇ 
ಒಬ್ಬನು ಆಗಿಹೋಗಿದ್ದರೆ ಹಾಗೂ ಹೇಳಬಹುದಾಗಿತ್ತು ಬಹುವಚನ ವೇದ್ಯವಾದ ಆತ್ಮಜ್ಞರ 
ಆಪ್ತವಾಕ್ಯಗಳು ಆತ್ಮಸತ್ಯತೆಯನ್ನು ಸಾರುವಾಗ ಅದನ್ನು ವಸ್ತುನಿಷ್ಠ (ಅಥವಾ 
ಉಳಿದೆಲ್ಲವುಗಳಂತೆ ಅಂತರ್‌ ವೈಯಕ್ತಿಕ) ಎನ್ನಲು ಯಾವ ಅಭ್ಯಂತರವೂ ಇಲ್ಲ. ಕಲ್ಪನೆಗಳಲ್ಲಿ 
ಹೇಗೋ ಹಾಗೇ ಆಪ್ತವಾಕ್ಯಗತ ಆತ್ಯಾನುಭವಗಳಲ್ಲೂ ಸತ್ಯಾಸತೃತೆಗಳಿರುವುದು ಮನುಷ್ಯ 
(ಸತ್ಯಶೋಧಕ) ಕಲ್ಪಿಸಿಕೊಂಡ ಸತ್ಯದ ಲಕ್ಷಣವನ್ನು ಆಧರಿಸಿರುತ್ತದೆ. ಪ್ರಮಾಣಶಾಸ್ತ್ರವು 
ಸತ್ಯದ ಒಂದಕ್ಕಿಂತ ಹೆಚ್ಚಿನ ಲಕ್ಷಣಗಳನ್ನು ಕೊಟ್ಟಿರುವುದು ಈ ಮಾತಿಗೆ ಸಾಕ್ಷಿ. ಸ್ವಪ್ನ ಪಸತ್ಯದೆ೦ಥ 
ಕೆಲಸಕ್ಕೆ ಜಿ ಅನುಭವ, ಘಟನೆ, ಭಷಯ ಎ೦ಬುದನ್ನು ಜಗತ್ತಿನ ಆಧಾರ: ಸತ್ಯ ಚು 
ಹೇಗೆ "ಪುವುದಿಲ್ಲವೋ ಹಾಗೇ ವಿಜ್ಞಾನೋಪಕರಣಕ್ಕಷ್ಟೇ ಗೋಚರವಾಗುವ ಭೌತಿಕತೆ 
ಎ೦ಬ ಸತ್ಯವನ್ನು ಅಥವಾ ಶುಷ್ಕ ಬುದ್ಧಿಗೆ ಮಾತ್ರ ಗೋಚರವಾಗುವ ವೈಚಾರಿಕತೆ, 
ಗಾಣಿತಿಕತೆ (ತಾರ್ಕಿಕತೆ) ಎಂಬ ಸತ್ಯಭಾವವನ್ನೂ ಭಾರತವು ಜಗದಾಧಾರ ಸತ್ಯದ 
ಲಕ್ಷ್ಮತಾವಚ್ಛೇದಕವೆಂದು ಒಪ್ಪಿಕೊಳ್ಳುವುದಿಲ್ಲ. ಸತ್ಯಪ್ರ ಗು ೩ರೆ೦ಂಬ ಜೋಡವಾದದಂತೆ 
೩ಕ್ಕೂ ಹೆಚ್ಚಿನ ಸತ್ಯ ಜಾತಿಗಳನ್ನು ಹೇಳಬಹುದು. ಆಗ ಸುಳ್ಳೂ ಒಂದು ಜಾತಿಯ 
ಸತ್ಯವೇ ಆಗಬೇಕಾಗಿ ಬರುವುದು. ಸ ವಿಚಾರದ ಈ ದುರವಸ್ಥೆ ಯನ್ನು ಪರಿಹರಿಸಿಕೊಳ್ಳಲು 
ಜಾಜ್‌ ಸತ್ಯವು ಒಂದೇ ಎಲ್ಲ ಕೆಲಸ ಕೆ ಬರುವ ಮೂಲ ಸತ್ಯ ಉಳಿದವುಗಳು 
ಸಾಪೇಕ್ಷವಾಗಿ ಆಭಾಸಿಕವಾದ ಸತ್ಯಗಳು ಇಂದು ವೇದಾಂತವು ವಣಿಸ ಹೊರಟದ್ದು! 


ಪರಮಾತ್ಮನು ಜಗತ್ತನ್ನು ತನ್ನ ಲೀಲೆಗಾಗಿ ನಿರ್ಮಿಸಿದನೆ೦ಬ ನಂಬಿಗೆಗೆ ಎದುರಾಗಿ 
ಮನುಷ್ಯರನ್ನೂ ಇತರ ಜೀವಿಗಳನ್ನೂ ಆತನು ಆಟಿಗೆಯ ಸಾಮಾನುಗಳಂತೆ ಅವರ 
ಸುಖದುಃಖಗಳನ್ನು ಗಣಿಸದೆ ಬೇಕು ಬೇಕಾದ ಹಾಗೆ ನಡೆಸಿಕೊಳ್ಳುವುದರ ಮೂಲಕ 
ಗೋಳು ಹೊಯ್ದುಕೊಳ್ಳುತ್ತಾನ - ಅವನೆಂಥ ದೇವರು? ಎಂಬ ಪ್ರಶ್ನೆ ಬ೦ದದ್ದುಂಟು. 
“ನಿಷ್ಕರ್ಮಿ”ಗಳಾದ. ಮುಕ್ತರ ಕರ್ಮದಂತೆ, “ನಿರ್ಗುಣಿ”ಗಳ ಸಾಮಂತ, “ಸ್ಟ ಹರ್‌ 
ಲೋಕಹಿತೇಚ್ಛೆ! ಯಂತೆ" ಪರಮಾತ್ಮನ ಲೀಲೆಯಾದ ಸೃಷ್ಟಿ- ಸ್ಥಿತಿ” -ಲಯಗಳಾದರೂ 
ಸ್ವಸ್ಟಪಂಥವೆಂದೇ ಭಾವಿಸಲರ್ಹ. ಅಧಿಷ್ಠಾನ, ಕರ್ತೃ, ಕರಣ, ಕರ್ಮ ಮತ್ತು ದೈವೇಚ್ಛೆಗಳೆಂಬ 
ಐದು ಕಾರಣ ಸಾಮಗಿಗಳಿಂದ ಪ್ರ ಪಂಚದ ಅವಸ್ಥೆಗಳು ಸಂಭವಿಸುವುವೆಂದಾಗ ದೈವೇಜ್ಛೆಯ 
ಕಾರಣತ್ವ ಐದನೆಯ ಒಂದು; ಉಳಿದ ನಾಲ್ಕು ಅಂಶಗಳು ದೇವರ ಇಚ್ಛಿಯ ಜಾತಿಗೆ 
ಸೇರದ "ಸ್ವಭಾವ ರೂಪದವುಗಳು. ಮಾಯಾತೃಕ ಸ್ವಭಾವದ ಜಾಲದಿಂದ ಮುಕ್ತರಾಗಲು 
ಮನುಷ್ಯರು ದೇವರಿತ್ತ ಇಚ್ಛಾಶಕ್ತಿಯ ಬಲದಿಂದ ದೈವೇಚ್ಛೆ ಯನ್ನು ಅನುಕೂಲಿಸಿಕೊಂಡು 





ಜೇ "11015 (10 1/6 5000 10778165 /.'' 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೩೭ * 


ಜಡದ ಕಾರ್ಯಜಾಲದಿ೦ದ ಮುಕ್ತರಾಗಬಹುದೆ೦ಂಬುದು ಲೀಲಾ ವಾದದಿ೦ದ ನಿಮಗನಿಸಲಾದ 
ನಿರಾಶಾವಾದಕ್ಕೆ ಉತ್ತರ. ಎಜ್ಞಾನವು ಜಗತ್ತಿನ “ಏಕೆ”ಗೆ ಉತ್ತರ ಕೊಡಲಾರದೆ “ಹೇಗೆಗೆ 
ಉತ್ತರ ಕೊಡ ಹೋದರೂ ಸಂಪೂರ್ಣ ಯಶಸ್ವಿಯಾಗಿಲ್ಲ. ಆದುದರಿ೦ದ ಪಾರಿಶೇಷಿಕ 
ನ್ಯಾಯದಂತೆ ಎದಗ್ಗನಿಗುಳಿದದ್ದು ಕಾರ್ಯಕಾರಣಧರ್ಮಕ್ಕೆ ಎರುದ್ಧವಾದ ಇಚ್ಛಾಶಕ್ತಿಯ 
ರಕ್ಷಣೆಯೊಂದೇ. ಅದೇ ಆಶಾವಾದದ ಅನಿವಾರ್ಯ ಆಧಾರ. 
ವ್ಯಾಸನ ಆತ್ಮ 

ಈ ಬಗೆಯ ಮೂಲಭೂತ ಆಶಾವಾದವು ಭಾರತದ ತತ್ವಜ್ಞಾನದ 
ಒಳದನಿಂಯಾಗಿರುವಾಗ “ಟ್ರಾಜೆಡಿ'' ಪ್ರಿಯರಾದ (ಆ ಪ್ರಿಯತೆಯಲ್ಲಡಗಿದ 
ನಿರಾಶಾವಾದವನ್ನು ಮುಚ್ಚಿಕೊ೦ಡ) ಪಾಶ್ಚಾತ್ಯರು ಭಾರತ ನಿರಾಶಾವಾದಿ, ನಿಷ್ಠ್ರಿಯವಾದಿ 
ಎಂದೂ ಪಶ್ಚಿಮಾರ್ಧ ಗೋಲದವರು ಜಾಗ ಕ್ರಿಯಾವಾದಿಗಳೆಂದೂ ಹೇಗೆ 
ಹೇಳುವರೋ ಅವರಿಗೇ ಗೊತ್ತು. ನಿರಾಶಾಸ್ಥಿತಿಯು, ಜಗತ್ತುಚ್ಛ ಬುದ್ಧಿಯು, 
ಭೋಗಜಿಹಾಸೆಯು ಸಾಧಕನ ಸಾಧನದ ಒಂದು ಮುಖ್ಯ ಹಂತ, "ಅವಸ್ಥೆ “ದು 
ಸಾಧಕನ ಸರ್ವಾವಸ್ಥೆಗಳಿಗೆ ಸಾಧಾರಣವೂ ಅಲ್ಲ. ಅಂತ್ಯಾವಸ್ಥೆ ಸ್ಳಿಯೂ ಅಲ್ಲ. ಪೂರ್ಣತ್ವವೇ 
ಸಿದ್ಧಿ. ಪೂರ್ಣತೆ. ಮುಕ್ತಿ ಬ್ರಹ್ಮತ್ವ, ಆತ್ಮಸಾಕ್ಷಾತ್ಕಾರ ಸಕತ 00/00100 08 ಈಸ್‌ 
01 ಎಂಬಿವು ಪರ್ಕಾಯಾರ್ಥಕ ಪದಗಳು, ರಮಣರೂ ಅರವಿ೦ಂದರೂ ಈ 
ಶತಮಾನದ ಪೂರ್ಣಾತ್ಮರು-ವ್ಯಾಸಧರ್ಮಪಭರು, ಭಾರತದ ಮತ್ತು ಜಗತ್ತಿನ 
ಆದರ್ಶಮಾನವರು. ದಾನವ, ಮಾನವ, ದೇವರುಗಳು ನಿತ್ಯಪದಾರ್ಥದ ದೃಷ್ಟಿಯಿಂದ 
ಜಾತ್ಯಾಭಿನ್ನರಲ್ಲ; ಅವರಿಗೆ ಆತ್ಮವು ಸಾಧಾರಣ; ಆತ್ಮಕ್ಕೆ ಹೊದಿಕೆಯಂತಿರುವ ತಾಮಸ, 
ರಾಜಸ, ಸಾತ್ವಿಕಗುಣಗಳು ಅವರ ಪ್ರತ್ಯೇಕತೆಗೆ ಅವಚ್ಚೆ! ಬಕಗಳು, ಆದುದರಿಂದ ಮಾನವ 
ಕಲ್ಪಿತ ನಿರಾಕಾರ ಬ್ರಹ್ಮನೂ ಹ ೫0 ಮಾನವಾದೃತ ಕಲ್ಪನೆಯಿಂದ ಕಲ್ಪಿತವಾದ 
ಆಕಾರವೆಂಬ ವಾದದಲ್ಲಿ ಹುರುಳಿಲ್ಲ. ಮಾನವ್ಯ ಕಲ್ಪನಾಚ್ಚಾ ಯೆ ಅದರಲ್ಲೂ 
ಇದೆಯೆಂಬುದಾದರೆ, ಮಾನವನಿಗೆ ಅಂಥ ಇ ಸು ಬರಾತ ಕೂಡ ಇಲ್ಲದ 
ಅಮಾನವತೆಯನ್ನು ಕಲ್ಪಿಸಲು ಅಸಾಧ್ಯವೆಂದು ಕಠೋರವಾಗಿ ಪ್ರತ್ಯುತ್ತರ ಕೊಡಬೇಕಾದೀತು; 
ಆಗ ಎಜ್ಞಾನದ ಭೌತಿಕತೆಯುಳ್ಳ ಪ್ರಾಥಮಿಕ ಗುಣಪು೦ಜಗಳಲ್ಲೂ ಮಾನವೀಯ ಕಲ್ಬನೆ 
ಹುದುಗಿದೆ ಎಂದು ಮಾರುತ್ತರ ಕೊಡಬಹುದು. ಮಾನವತ್ವದಲ್ಲಿ ಅವನ ಶರೀರದ 
ಜಡಾಂಶವಿದೆ; ಅದು ಸರ್ವವಸ್ತು ಸಾಧಾರಣ; ಹಾಗೇ ಅದರಲ್ಲಿ ಆತ್ಮಭಾವವಿದೆ; ಅದೂ 
ಸರ್ವವಸ್ತುಸಾಧಾರಣ. ಹೀಗಿರುವಾಗ ವಿಶಿಷ್ಟ ಮಾನವೀಯತೆ ಎಂದರೆ ಏನು? ಅದೆಲ್ಲಿದೆ? 
ವ್ಯವಹಾರ ಮಾನವನು ಭೋಗಾಸಕ್ತ: ಅವನಷ್ಟೇ ಸರ್ವಮಾನವ ಪ್ರತಿನಿಧಿಯೆಂದು 
ಒಪ್ಪುವುದು ಪ್ರತ್ಯಕ್ಷ ಎರುದ್ಧ: ಹಾಗೆಂದು ತಿಳಿದ ಅಲ್ಪವ್ಯಾಪ್ತಿಯ ಪ್ರತ್ಯಕ್ಷಕ್ಕೆ ಅವನು 
ರಾಜಸ. ತಾಮಸ ರ್ರ ರಾಜಸತ್ವ ಸಾತ್ವಿಕತ್ವಗಳು ಆತ್ಮವಿಕಾಸ ಡ್ಯ ಮೂರು * ಅವಸ್ಥೆಗಳು. 
ಮಾನವತ್ವವು ಆತ್ಮದ ಅಳತೆಯ ಸ "ಘಟಕವಲ್ಲ, ಆತ್ಮವೇ ಸರ್ವಮೂಲ. ಆತ್ಮವು 


* ೩೩೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಾತ್ವಿಕತೆಯನ್ನೂ ಮೀರಿ ನಿಂತ ಸ್ಪಸ್ತಿಪಂಥದ ಬ್ರಹ್ಮ ಎಂದು ಕೂಡ ವರ್ಣಿತವಾಗಿರುವಾಗ, 
ಈಶ್ವರಕಲ್ಪನೆಯ "ದೇವತ್ತಕ್ಕೂ ಅದೇ ಮೂಲಾಧಾರವೆಂದಿರುವಾಗ, ಅದೆಂದೂ ಈಶ್ವರನಷ್ಟೂ 
ಅತ್ಯಃ ಲ್ಟಾಂಶ ಮಾನವೀಯ "ಕಲ್ಪನೆಯಿಂದ ಪರಿಸೀಮಿತವಾದುದಲ್ಲ. ಆದುದರಿಂದ. ವ್ಯಾಸನ 
ಆತ್ಮದ "ವ್ಯಾಸವು (7012110100) ಪರಿಧಿರಹಿತವಾದದ್ದು! 


ಪಾಶ್ಚಾತ್ಯ ಆರೋಪ 


ಹಿಂದುಗಳ ಅನುಭಾವ (ಯೋಗ) ಸಿದ್ಧಾಂತವು ವಿಧಿವಾದಕ್ಕೊಯ್ದು ಮುಟ್ಟಿಸುವುದು, 
ಅದನ್ನು ನಾವು ಸ್ವೀಕರಿಸೆವು. ಜೀವನ ಅದನ್ನು ಅಲಕ್ಷಿಸಿ ಕಟ್ಟೆ ಕಡಿದು ಮುಂದೆ ಹರಿದು 
ಹೋಗುತ್ತದೆ- ಎ೦ಬ ಅಭಿಪ್ರಾಯ ವಿಲಿಯಂ ಜೇಮ್ಸ್‌ ಎ೦ಬ ಅಮೇರಿಕಾದ 
'ತತ್ವಜ್ಞಾನಿ'ಯದೆಂದು 001705 07110500077 (೧. 438) ಹೇಳಲು, ತತ್ವಜ್ಞಾನವು ಆತ್ಯಂತಿಕ 
ಸತ್ಯ, ಒಂದೇ ಒಂದೆಂದು ಹೇಳಕೂಡದು, ಅದು ನಮ್ಮ ಅತಿಪ್ರಿಯ ಆಸೆಗಳನ್ನೂ 
ಹೃದಯಗತ ಪ್ರತ್ಯಾಶೆಗಳನ್ನೂ ನಿರಾಶೆಗೀಡು ಮಾಡುವಂತಿರಬಾರದು ಎಂದು ಹೇಳುವ 
ಹುಕುಂಶಾಹಿ ತರ್ಕವೇ ಕಾರಣ. ಇಂಥ ಅಭಿಪ್ರಾಯಗಳೂ ಖಂಡನ ತರ್ಕಗಳಾಗಬಹುದಾದರೆ 
ಹಟಮಾರಿ ಮಗುವಿನ ಅವಿಧೇಯತೆ ಕೂಡ ಮಹಾತತ್ಪಜ್ಞಾನ ಸಮರ್ಥಿತವಾಗಬಹುದು! 
ಆದರೆ ಹಿಂದುಗಳಲ್ಲಿ ಹಲವರ ಹಿಂದು ತತ್ವಜ್ಞಾನವಿಂದು ಜೇಮ್ಸ್‌ ಹೇಳಿದಂತೆಯೇ 
ಇರುವುದೇನೋ ನಿಜ; ಹಾಗೇ ಜೇಮ್ಸ್‌ನಂಥ ವಾದಿಗಳೂ ಇಂದು ಹಿಂದುಗಳಲ್ಲಿ ಹುಟ್ಟಿದ್ದಾರೆ! 
ಹಿ೦ದುಗಳಲ್ಲಿ ಯಾರನ್ನಾದರೂ ಎತ್ತಿ ಹಿಡಿದು ಅವರು ಮಾಡಿದ ಉಪನ್ಯಾಸ ಅಥವಾ 
ಜ್ಞಾನಲವದುರ್ವಿದಗ್ದನಾದ ಯಾವನಾದರೂ ಪಾಶ್ಚಾತ್ಕ ಹಿಂದು ಧರ್ಮಜ್ಞ ಹೇಳಿದ 
ವಿವರಣೆ ಸಾಕೆಂದು, ಅದನ್ನಾಧರಿಸಿ ಹಿಂದು ತತ್ವಜ್ಞಾನ ಹಾಗಿದೆ. ಹೀಗಿದೆ ಎನ್ನಲು 
ಪಾಶ್ಚಾತ್ಯರೂ ಅವರ ಅಂಧಾನುಯಾಯಿಗಳಾದ ಪೌರಸ್ತ ರೂ ಭಾರತದ ಬ್ರಿಟಿಷ್‌ ಆಡಳಿತದ 
ಅವಧಿಯಿಂದ ಪ್ರಚಾರ ಮಾಡಲಾರಂಭಿಸಿದ್ದು ಎಲ್ಲರಿಗೂ ತಿಳಿದ ಸ೦ಗತಿ. ಇಂಥ ಮಿಶನರಿ 
ಬುದ್ಧಿಗೆ ಮ್ಯಾಕ್ಸ್‌ಮುಲ್ಲರ ಕೂಡ ಹೊರತಾಗಿಲ್ಲ (ಅವನ ೮1105 8:01 110 ೮೦77780 
17೦೧5000 ಸಂಪುಟಗಳನ್ನೋದಿರಿ). ಸಾಂಸ್ಕೃತಿಕ ಕೃತಿಗಳ ತೂಕದ ತಾರತಮ್ಯವನ್ನರಿಯದೆ 
ಅಥವಾ ಅವುಗಳ ವಿವಿಧ ಭಾಷ್ಯ-ವ್ಯಾಖ್ಯಾನಾದಿಗಳ ಸಾಪೇಕ್ಟ ಸತ್ಯಾಂಶಗಳ ಆಧಿಕ್ಯವನ್ನು 
ಅರಿಯಲಾರದೆ ಒಂದು ದೇಶದ ಸಂಸ್ಕೃತಿ-ನಾಗರಿಕತೆಗಳ ಚರಿತ್ರೆ ಬರೆಯ ಹೊರಡುವ 
ಅಧಿಕ ಪ್ರಸಂಗವನ್ನು ಪಾಶ್ಚಾತ್ಯರಲ್ಲಿ ಮಾಡಿದಷ್ಟು ಜನರು ಪೌರಸ್ತ್ರ್ಯರಲ್ಲಿ ಸಿಗಲಿಕ್ಕಿಲ್ಲ. 
ವಿಧಿವಾದ ದಾಸ್ಯ ಪೌರಾಣಿಕತೆಗಳು ಬಹು ಸಂಖ್ಯಾತ ಹಿಂದುಗಳನ್ನು ಅಹಿ೦ದುಗಳನ್ನಾಗಿ 
ಮಾಡಿರುವುದೀಗ ದುರ್ದೈವದ ಸಂಗತಿ; ಹಾಗೇ `ನಿಸರ್ಗ'ದ ಅರ್ಥವ್ಯಾಪ್ತಿಯನ್ನು 
ಸಂಪೂರ್ಣವಾಗಿ ಅರಿಯದೆ ನಿಸರ್ಗವನ್ನಾಳುವ ಗ೦ಡುತನ ಮಾನವನಲ್ಲಿದೆ ಎಂದು 
ಮುಂತಾಗಿ ಕೊಚ್ಚುವ, ನಿಸರ್ಗ ಪರಿಹಾಸಕ್ಕೀಡಾದ, ಭೋಗದಾಸ ಪಾಶ್ಚಾತ್ಮರ 
ಅನುಯಾಯಿಗಳಾಗ" ಹೊರಟ ಹಿಂದುಗಳ ಹಾಗಗೂ ಕರುಣಾಸ್ಟದ! ““`/01 
1೮ 118170 108111 (0 1701೦7೦11೦೮ 11017 ೩5 77೦11 ೩5 177೦೩111), ೫7೦ 1೦೦ 5811 1870 ೦೪೯ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೩೯ * 


8:0781558700- ಸ್ವಾತ೦ತ್ರ್ಯವನ್ನೂ ಐಶ್ವರ್ಯವನ್ನೂ ಗೌರವ ಪ್ರೀತಿಗಳಿ೦ದ (ಭಯಭಕ್ತಿಗಳಿಂದ) 
ನೋಡಲು ಕಲಿತಾಗ ನಮಗೂ ಒಂದು ಪುನರುಜ್ಜೀವನದ ಕಾಲ ಬಂದೇ ಬರುವುದು? 
ಎಂದ ವಿಲ್‌ಡ್ಕ್ಯೂರಂಟನೂ ಒಬ್ಬ ತತ್ವಜ್ಞಾನಿ, ತತ್ವಜ್ಞಾನದ ಇತಿಹಾಸಕಾರ! ಭಾರತದ 
ಬುದ್ಧಿವಂತ ಇದನ್ನು ನಂಬಜೇಕು- ಆಧುನಿಕನೆನ್ನಿಸಬೇಕಾದರೆ! ಏಕೆ? ಇತ್ತೀಚಿನ 
ಗತಜರಿತಾವಧಿಯಲ್ಲಿ ೩೦೦ ವರ್ಷಗಳ ಹಿಂದೆ ಯೂರೂಪಿನಲ್ಲಿದ್ದ ಎಜ್ಞಾನ ವಿಮುಖತೆ 
ಭಾರತದಲ್ಲೂ ಇದ್ದುದಲ್ಲದೆ, ಅದಕ್ಕಿಂತ ಅತಿಮ೦ದಗತಿಯಿ೦ದಲೇ ಈಗಲೂ ಐಹಿಕ 
ಜೀವನದ ಪ್ರಗತಿಗೆ ಹೇತುವಾದ ಎಜ್ಞಾನಾಭ್ಯಾಸ ಭಾರತದಲ್ಲಿ ನಡೆಯುತ್ತಿರುವುದು ಕಾರಣ. 


ಎಜ್ಜಾನ ಮತ್ತು ವೇದಾಂತ 


ಎಜ್ಞಾನ ವೇದಾ೦ತಗಳು ಪ್ರತ್ಯಕ್ಷ-ಅಪರೋಕ್ಷ ಅನುಭವಗಳಿರುವಂತೆ- ಅಮುಕ್ತ 
ಜಿಜ್ಞಾಸುವಿನ ದೃಷ್ಟಿಯಲ್ಲಿ. ಅವು ಪರಸ್ಪರ ಎಂದೂ ಎಣ್ಣೆ-ಸೀಗೆ ಸ್ನೇಹ ಉಳ್ಳವುಗಳಲ್ಲ; 
ಒಂದರ ಜ್ಞಾನ ಪ್ರಮಾಣಗಳೇ ಬೇರೆ, ಇನ್ನೊಂದರ ಜ್ಞಾನ ಪ್ರಮಾಣಗಳೇ ಬೇರೆ. ಭಿನ್ನ 
ಪ್ರಮಾಣಗಳನ್ನು ಆಧರಿಸಿದ ಎರಡು ಶಾಸ್ತ್ರಗಳಲ್ಲಿ ಒ೦ದನ್ನಿನ್ನೊಂದು ಬಾತು 
ಅಮುಕ್ತನಿಗೆ ಎರಡೂ ಅನಿವಾರ್ಯ ಪ್ರಯೋಜನಕಾರಿಗಳು- ದೇಹ. ಆತ್ಮಗಳಂತೆ, ಪ್ರಪಂಚ- 
ಪರಮಾತ್ಮರಂತೆ, ವಾಸ್ತವ- _ಆದರ್ಶಗಳಂತೆ. ಮುಕ್ತನಿಗೆ ಕೂಡ ಅಮುಕ್ತನ ಡಿ 
ಎರಡೂ ಕರ್ಮಸಾಧನಗಳು; ಸ್ವದೃಷ್ಟಿಯಿ೦ದ ಮಾತೆ ಅವನಿಗೆ ವೇದಾ೦ಂತಾನುಭವವೊಂದೇ 
ಪರಮಾರ್ಥ, ಪರಮ ಪ್ರಯೋಜನ, ಪರಮಸ ತ್ಕ ಆದುದರಿಂದ 5010006 ೫11001 
01110500071 15 11116 ೫76 71110500077 ಗ! 50107061818110- ವೇದಾ೦ತರಹಿತ 
ಎಜ್ಜ್ಞಾನವು ಕುರುಡು, ಎಜ್ಞಾನರಹಿತ ವೇದಾಂತವು ಕುಂಟು ಎನ್ನಬಹುದು, ಪ್ರಾಪ೦ಚಿಕರು! 
ಸಿದ್ಧಾಂತರಹಿತ ವ್ಯವಹಾರವು ಹೀನಾರ್ಥ, ವ್ಯವಹಾರ ರಹಿತ ಸಿದ್ಧಾಂತವು ಅರ್ಥಹೀನ 
ಹತ್ತು. ಸಮಸ್ತರಿಗೆ ಅನುಭವಕ್ಕೆ ಬರುವವರೆಗೆ" ವೇದಾ೦ಂತವೊಂದು ಸಿದ್ಧಾಂತ! 


ಮನುಷ್ಯರು ಮತ್ತು ಅವರ ಜೀವನ ಸೂತ್ರಗಳು - ಎಂಜೆರಡರಲ್ಲಿ ಮನುಷ್ಯರೇ 
ಪ್ರಧಾನರು. ಏಕೆ೦ದರೆ ಜೀವನ ಸೂತ್ರಗಳನ್ನು ಕಂಡು ಹಿಡಿಯುವವರೂ ಅವರೇ, 
ಅವುಗಳನ್ನು ಆಯ್ದೋ ಹಾಗೆಯೋ ಅನುಸರಿಸುವವರೂ ಬಿಡುವವರೂ ಅವರೇ; 
ಮೌಲ್ಯಗಳೆಂದು ಯಾವುವನ್ನಾದರೂ ಗುರುತಿಸುವವರೂ ಅವರೇ, ಅವುಗಳನ್ನು ನಂಬಿ 
ಅವುಗಳನ್ನು ಸಾಧಿಸಲು ಯತ್ನಿಸುವವರೂ ಬಿಡುವವರೂ ಅವರೇ. ಅಂಥ ಮನುಷ್ಯರಿಗೆ 
ಸ್ವಜ್ಯಾನ-ಆತ್ಮಜ್ಞಾನಗಳಿಲ್ಲದೆ ಹೋದರೆ ಅವರ ಪರಜ್ಜಾನ ಒಮ್ಮೆ ವೈಜ್ಞಾನಿಕವೆಂದು ಗಹಿಸಿದರೂ 
ಪರವಾದ ಸುತ್ತಲಿನ ಜೀವ-ಜಡ ಜಗತ್ತಿನೊಡನೆ ಅವರು ಸಂಪೂರ್ಣ ಸಮಾಧಾನಕರವಾಗಿ 
ಹೊಂದಿಕೊಂಡು ಹೋಗಲು ಶಕ್ತರಾಗುತ್ತಾರೆಯೇ? ಪಾಶ್ಚಾತ್ಯರೀಗ ತಮ್ಮನ್ನು 701705 
ಬಹಿರ್ಮುಖರೆಂದುಕೊಂಡು ಆತ್ಮಜ್ಞಾನ ವಿಮುಖರಾಗಿ ತತ್ವಜ್ಞಾನ ಹೇಳಹೊರಟಿರುವುದು 
ಶುದ್ಧ ಅವೈಜ್ಞಾನಿಕ. ಪ್ರಪಂಚದಲ್ಲಿಯ ತಾವೂ ಇತರರಿಗೆ ತಮಗಿತರರು ಹೇಗೋ ಹಾಗೇ 
ವಸ್ತುನಿಷ್ಠ ಪದಾರ್ಥಗಳಾಗಬಲ್ಲರೆಂಬುದನ್ನು ಮರೆತ ಅವರ ವಿಚಾರಕ್ಕೂ 


* ೩೪೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಜೀವನೋಪಯೋಗಿಯಾದ ಆಚಾರಕ್ಕೂ ಸರಿಯಾದ ಸಂಬಂಧವಿಲ್ಲ. ಅವರ ಉತ್ಕರ್ಷ 
ಏನಾದರೂ ಲೌಕಿಕವಾಗಿ ಕಂಡುಬ೦ದರದು ಅವರು ಹೇಳುವುದು ಶಾಸ್ತ್ರ, ಹಾಕುವುದು 
ಗಾಳ ಎಂಬಂತೆ ನಡೆದುಕೊಂಡಿರುವುದರಿ೦ದಲೇ. 1:1070೧5 ಅಂತರ್ಮುಖರಾದ 
ಪೌರಸ್ತ್ಯರು ಆತ್ಮಜ್ಞಾನವಾಗುವವರೆಗೆ ಪರಜ್ಜಾನ ಗೌಣವೆಂದು ಮಧ್ಯಯುಗದಿಂದ ಈವರೆಗೆ 
ತಿಳಿದು ನಡೆದುಕೊ೦ಂಡದ್ದು ಹಾನಿಕರ. ಸ್ವಪರ-ಜ್ಞಾನಗಳೆರಡೂ ಒಟ್ಟೊಟ್ಟಿಗೇ ಆಗುತ್ತ 
ಹೋಗುವುದೇ ಆರೋಗ್ಯಕರ, ಸ್ವಾಭಾವಿಕ. ಸ್ವ-ಪರತ್ವಗಳು ಸಾಪೇಕ್ಷ, ಅನಿತ್ಯ; ಭೂತವಸ್ತುವಾದ 
ಬ್ರಹ್ಮ (ಆತ್ರ ಎರಡಕ್ಕೂ ಅತೀತ ಮತ್ತು ಆಧಾರ. ಪ್ರಾಚೀನ ಪಾಶ್ಚಾತ್ಮತೆಗೆ ಇದರ ಅಂಶ 
ಗೊತ್ತಿತ್ತು. ಆದುದರಿ೦ದ ಭಾರತದಂತೆಯೇ ಪಾಶ್ಚಾತ್ಯ ಪ್ರಪಂಚವೂ ತನ್ನ ಪ್ರಾಚೀನ 


ನಾಗರಿಕತೆಯನ್ನು ಸಮ ಸಮ ಔನ್ನತ್ಯಕ್ಕೆ ಒಯ್ದು ಮುಟ್ಟಿಸಲು ಜಗಾ ಜಃ 


ಎಜ್ಞಾನವು ಸ್ವೇತರ ಶಾಸ್ತ್ರಗಳನ್ನು ಅಪ್ರಾಮಾಣಿಕವೆಂದುದನ್ನು ಡಾ.ರಾಧಾಕೃಷ್ಣರು 
ಹೀಗೆ ಖಂಡಿಸಿದ್ದಾರೆ: 41) 170180131/510೩1 (7001)7 0೩0 0 1೦11700 11161700031 
0) 030 ೩6್ಠ೦೦॥೩೦)' 10 ೩೦೦೦01 101 100 0080706 180. 50001810 
012/1775105 15 ೩ 1018010 ೦1೦11) ೫1110 ೩ 18016 081 ೦೫/7. 71717111081 
೩೮೮0೩೦] ೫ 10810೩1 ೦೦೧5158010) 80೦೪೦1೫ (70 1116181 111001) 08೦೩/1೧. 
"0೩117 15 ೫/118/ 15 160೩/11)/ 1111011191010. 1/18 1118) 00, 181 1105! 00, 1॥ 
19]... ... ... ... 1120070 ೩೧0 101781 01510000 ೩7೦ 70/ 5011-ಯ೭01೫38101)7...... 
1010 15 ೩ [17681770111 1717110110 5181701119 0001110 876 0)006 11017011 
[2700085 ೪17100 175/1105 ೫೫೮ 11101175 170 7100055 ೫70100 15 508011) 
11181110518 11097 1181105...... 50100001010815 10 ಟೂ 018/ 17010 15 ೩501110381 
[10501100 810೩1೦೯ 1787 17380. 0 ೦೧ ೦1 17380 15 10 01800 1113501 17 
11811110777 ೫71 11115 01050000........ ಡಿ 10111115 0811 15 ೩೫ ೦0]0೦( 0017287 15 
1087 500]001 ೩176 00]00110 1111115011... 11811 0೦೦೧17೦5 81೫78/೦ ೦115 11111160 
008050 06 85 17110110 10081185 --ದೃಗ್ಗೋಚರವಾದ ಸಂಗತಿಗಳಿಗೆ ತಕ್ಕ 
ವಿವರಣೆಯನ್ನು ಕೊಡುವ ಶಕ್ತಿಯೆ೦ಂಬ ಪರೋಕ್ಷ ಪರೀಕ್ಷೆಯಿಂದ ಯಾವ 
ಅತಿಭೌತಶಾಸ್ತ್ರೀಯ ಸಿದ್ಧಾಂತವನ್ನೂ ಪರೀಕ್ಷಿಸಿ ಸರಿಯೋ ತಪ್ಪೋ ಎಂದು ನಿರ್ಧರಿಸಬಹುದು. 
ತನ್ನದೇ ಆದ. ಕ್ಷೇತ್ರವುಳ್ಳೆ ತ; ಅತಿಭೌತ ಶಾಸ್ತ್ರವು ಗ್ರಾಹ್ಯವೆನ್ನಿಸುತ್ತದೆ. ಸತ್ಯದ 
ಭಾರತೀಯ ಸಿದ್ಧಾ! ೦ತಕ್ಕೆ ಐಹಿಕ ಪರಿಪೂರ್ಣತೆ ಮತ್ತೆ ತಾರ್ಕಿಕ ಸಾಮಂಜಸ್ಯ ಗಳು 
ನಿಯಾಮಕಗಳಾಗಿವೆ. " ಧ್ಯೇಯವಾದೀಯವಾಗಿ ತಿಳಿಯುವುದೇ ಸತ್ಯಪದಾರ್ಥ. 
ಇರಬಹುದಾದದ್ದು, ಅದು ಇರಲೇ ಬೇಕಾದುದಾದರೆ, ಇದ್ದೇ ಇದೆ"... ... ... ನಿಸರ್ಗವೂ 
ಮಾನವ ಜೀವನವೂ ತಮಗೆ ತಾವೇ ವಿವರಣೆಯನ್ನು ಕೊಡಲಾರದಂಥವು. ಜಗತ್‌ 
ಪ್ರವಾಹದ ಹಿನ್ನೆಲೆಯಲ್ಲಿ ಒಂದು ಮೂಲಭೂತ ತತ್ವವಿದೆ; ಅದು ಕ್ರಮಶಃ ಹೊಸ ಹೊಸ 
ಮೌಲ್ಯಗಳನ್ನು ಹೊಳೆಯಿಸುತ್ತದೆ... ... ಮನುಷ್ಯನಿಗಿಂತ ಹಿರಿಯದಾದ ಆಧ್ಯಾತ್ಮಿಕ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೪೧ * 


ಇರವೊಂದು* ಇದೆ ಎಂಬುದನ್ನು ವಿಜ್ಞಾನ ಹೊರಗೆಡಹುತ್ತದೆ... ..ಈ ಇರವಿನೊಡನೆ 
ಸಾಮಶುತ್ಯವನ್ನು ಸಾಧಿಸಿಕೊಳ್ಳುವುದೇ ಮಾನವನ ಗುರಿ. ಟೆನಿಸ್‌ ಚಂಡೊ೦ಂದು ವಸ್ತು 


ವಿಷಯ; ಮನುಷ್ಯನು ತನಗೆ ತಾನೇ ಜ್ಞಾತ್ರ ಮತ್ತು ಜ್ಹೇಯ (ವಸ್ತು... ...... ಅಪ್ರಮಿತ 
ಆಸೆಗಳಿರುವುದರಿ೦ದಲೇ ಮನುಷ್ಯನಿಗೆ ತನ್ನ ಪರಿಮಿತಿಯ ಜಾಗರ ಉಂಟಾಗುವುದು! 
ಇ 





* ಅಕ್ಷರಂ ಪರಮಂ ಬ್ರಹ್ಮ 
ಸನಾತನಮಮಲಂ ವಿಭುಂ ಗ 
ವೇದಾಂತೇಷು ವದಂತ್ಯೇಕ೦ 
ಚೈತನ್ಯಂ ಜ್ಯೋತಿರೀಶ್ವರಂ ॥೧॥ 
ಆನಂದ: ಸಹಜಸ್ತಸ್ಯ 
ವ್ಯಜ್ಯತೇ ಸ ಕದಾಚನ । 
ವ್ಯಕ್ತಿ ಸಾತಸ್ಯ ಚೈತನ್ಯ- 
ಚಮತ್ಕಾರರ ಸಾಹ್ವಯಾ ॥೨॥ 
ಆದ್ಯಸ್ತಸ್ಯ ಎಕಾರೋಯ: 
ಸೋ*ಹಂಕಾರ ಇತಿಸ್ಮೃತಃ 
ತತೋಇಭಿಮಾನಸ್ಪತ್ರೇದಂ 
ಸಮಾಪ್ತಂ ಭುವನತ್ರಯಂ ॥೩ 

- ಅಗ್ನಿಪುರಾಣದ ೩೩೯ನೆಯ ಅಧ್ಯಾಯ 


* ೩೪೨ 


ತ್ರ 
ಪಾಶಾತ್ನ್ಮ ಸಿದಾಂತ 
ಡಿಶಿ ಲ 


ಥಾಮಸ್‌ ಹಾಬ್ಸ್‌ (೧೫೮೮-೧೬೭೯) 


ಹುಟ್ಟಿನಿಂದಲೂ ಪರಿಣಾಮಗಳಿ೦ದಲೂ ಎಲ್ಲ ಜ್ಞಾನವೂ ವ್ಯಾವಹಾರಿಕ 
(81110008). ಕಾರಣಗಳಿ೦ದ ಕಾರ್ಯಗಳನ್ನೂ ಕಾರ್ಯಗಳಿ೦ದ ಕಾರಣಗಳನ್ನೂ ತರ್ಕಿಸಿ 
ನಿರ್ಣಯಿಸುವುದೇ ತತ್ವಜ್ಞಾನ. ನಮ್ಮ ಎಲ್ಲ ಪ್ರತ್ಯಕ್ಷ ಜ್ಞಾನಗಳಿಗೂ ಅತ್ಯಂತ ಕನಿಷ್ಠವಾದ 
ಸರ್ವಸಾಧಾರಣ ಅಭಿದಾಯಕಗಳೆಂದರೆ (10೧01717800) ಭೌತ ಪದಾರ್ಥ (118000) 
ಮತ್ತು ಚಲನ. ಕೇವಲ ಕಾಯಗಳೂ ಅವುಗಳ ಚಲನವಲನಗಳೂ ತತ್ವಜ್ಞಾನದ ವಿಷಯಗಳು. 
ತನ್ನ ಸಂವೇದನಾತ್ಮಕ ಮತ್ತು ಜ್ಞಾನಾತ್ಮಕ ಅವಸ್ಥೆಗಳಲ್ಲಿ ಪ್ರಜ್ಞೆಯು ((೮೦115010050058) 
ನರಮಂಡಲದ ಒಂದು ಅಪಸ್ವರ (1೩೯188) ಅಥವಾ ಫಘರ್ಷಣ; ತನ್ನ ಭಾವನಾತ್ಮಕ, 
ಇಚ್ಛಾತಕ ಮತ್ತು ಸಂದೇಶವಾಹಕ ಕರ್ಮೇಂದ್ರಿಯ ಕ್ರಯಾವಸ್ಥೆಗಳಲ್ಲಿ. ಅದು ಒಂದು 
ಓಂದೊದೆತ. ಭೌತಿಕ ಮತ್ತು ಮಾನಸಿಕ ಘಟನೆಗಳೆಲ್ಲವನೂ ತತ್ವಜ್ಞಾನದ ೪ ವಿಭಾಗಗಳು 
ತಮ್ಮಲ್ಲಿ ಅಡಕಗೊಳಿಸಿಕೊಳ್ಳುತ್ತವೆ: ಜ್ಯಾಮಿತಿಯು ಕಾಯಗಳ. ದೇಶಿಕ ಚಲನವಲನಗಳನ್ನು 
ವರ್ಣಿಸುತ್ತದೆ; ಭೌತಶಾಸ್ತ್ರವು ಕಾ ಪರಸ್ಪರ ಉಂಟುಮಾಡುವ ಪರಿಣಾಮಗಳನ್ನು 
ಹೇಳುತ್ತೆ; ನೀತಿಶಾಸ ವು ನರಮಂಡಲಗಳ ಚಲನಗಳನ್ನು ವಿವರಿಸುತ್ತದೆ: ರಾಜ್ಯಶಾಸ್ತ್ರವ' 
ನರಮಂಡಲಗಳು ಪರಸ ಸರ ಉಂಟುಮಾಡುವ ಪರಿಣಾಮಗಳನ್ನು ಬಣ್ಣಿಸುತ್ತದೆ. ನ್ಯೂಟ್‌ನ 
ಥಮ ಚಲನ ವಿಧಿಯು ಮನುಷ್ಯನಲ್ಲಿ ಆತ್ಮಸಂಗೋಪನ, ಆತ್ಯಾಸಿತ್ರ “ಸಮರ್ಥನಗಳ 
ಡಿ ವ್ಯಕ್ತವಾಗುತ್ತದೆ. ಆದುದರಿಂದ 'ಸಾವಯವ- ನಿರವಯವ (ಸೇಂದ್ರಿಯ- 
ನಿರಿಂದ್ರಿಯ, ಜೀವ-ಜಡ) ಕಾಯಗಳೆಲ್ಲವುಗಳ ಪ್ರಾಥಮಿಕ ಸ್ಥಿತಿಯೂ ಫರ್ಷಣ, ಸಂಘಟ್ಟನ 
ಮತ್ತು ಯುದ್ಧ. ದ್ವಿತೀಯ ಚಲನ ವಿಧಿಯು- ತನ್ನ ಜೀವಕ್ಷೇತ್ರೀಯ ಅನ್ಹ್ವಯದಲ್ಲಿ- 
ತಮ್ಮ ಸ್ವಾಭಾವಿಕ ಹಕ್ಕಾದ ಆತ್ಮಾಸ್ಥಿತ್ರ ಸಮರ್ಥನೆಯಲ್ಲಿ ಅಲ್ಟಾಂಶವನ್ನು ಪರಸ್ಪರಾನುಕೂಲಕ್ಕಾಗಿ 
ಬಿಡಬೇಕಂದು ಮಾನವರನ್ನು 'ಪ್ರಂಸುತ್ತದೆ. ಈ ಪ್ರಕಾರ ಪರಸ ಸರ ನೆರುದ್ಧವಾದ ವೈಯಕ್ತಿಕ 
ಹಕ್ಕುಗಳ ಹಾಗೂ ಇಚ್ಛಾ ಶಕ್ತಿಗಳ ಬಲಗಳ ಒಂದು ಅಂಗಿಯು ಸ ಸ್ಥಾಪಿತವಾಯ್ತು. ಚಿ 
ಸಂಮಿಶ್ರ ಕಾಯವು ಸಿದ್ಧವಾಯ್ತು ಅದು ಸಾಮಾಜಿಕ ಒಪ್ಪಂದದ ರೂಪದಲ್ಲಿ ಮೈದಳೆಯಿತು. 
ಅದೊಂದು ಶಾಂತಿ ಸಂಧಿ. ಆದೇ ರಾಜ್ಯದ ಅಸ್ತಿವಾರ. "ಸಂಮತಿಸಲಾದ . ಈ ರ್‌ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೪೩ * 


ಸಂಧಿಯನ್ನು ದ್ವಿತೀಯ ಚಲನ ಎಧಿಯ ಒತ್ತಾಯದ ಪ್ರಕಾರ ಜಾರಿಗೆ ತರಲು ಪ್ರಥಮ 
ಚಲನ ವಿಧಿಗೆ ವಿಧೇಯರಾಗಿ ಸ್ವಭಾವತಃ ಯುದ್ಧ ಮಗ್ನರಾದ ವ್ಯಕ್ತಿಗಳು ಸಾರ್ವಭೌಮತ್ವವನ್ನು 
ಸ್ಥಾಪಿಸಿ ಸರಕಾರದ ಮೂಲಕ ಅದನ್ನು ಆಚರಣೆಗೆ ತರಬೇಕಾಗುತ್ತದೆ. ಯಾವ ಗಾತ್ರದ 
ಸಮಾಜದಲ್ಲೇ ಆಗಲಿ ಸಾರ್ವಭೌಮತ್ವವನ್ನು ಕೆಲ ಜನರಿಗೆ ವಹಿಸಿಕೊಡಲೇ ಬೇಕಾಗುತ್ತದೆ. 
ಆದರೆ ಅದನ್ನು ಒಬ್ಬನೇ ಒಬ್ಬನಿಗೆ ವಹಿಸಿಕೊಟ್ಟು ಅವನನ್ನು ಪರಿಪೂರ್ಣ ಏಕೈಕ 
ಪ್ರಭುವನ್ನಾಗಿ ಮಾಡಿದರೆ ಲಭ್ಯವಾಗುವಷ್ಟು ದಕ್ಷತೆಯು ಒಂದು ಗುಂಪಿಗಾಗಲಿ, 
ಪಾರ್ಲಿಮೆಂಟಗಾಗಲಿ ವಹಿಸಿಕೊಟ್ಟರೆ ಲಭ್ಯವಾಗದು. 


ರೆನಿ ಡೆಸ್‌ಕಾರ್ಟಿಸ್‌ (೧೫೯೬-೧೬೫೦) 


ಡೆಸ್‌ ಕಾರ್ಟೀಸನು ಯೋರೋಪೀಯ ಪ್ರಮಾಣಶಾಸ್ತ್ರದ ಒಬ್ಬ ಸಂಸ್ಥಾಪಕ. ಕಲ್ಪನೆಗಳ 
(160೩5) ಸ್ಪಷ್ಟತೆ ಮತ್ತು ಪ್ರತ್ಯೇಕತೆಗಳು ಅವನ ಪ್ರಕಾರ ಸತ್ಯಕ್ಕೆ ನಿಕಷ್ಟ ಈ ಒರೆಗಲ್ಲಿಗೆ 
ಹತ್ತುವ ಎಲ್ಲವೂ ಸ್ವಯಂ ಸ್ಪಷ್ಟ ಸ್ವಯಂಸ್ಟಷ್ಟ ಸತ್ಯಗಳಿ೦ದ ಇತರ ಸತ್ಯಗಳನ್ನು ಅವನು 
ತರ್ಕದಿ೦ದ ಅನುಮಾನಿಸಿ ಹೊರದೆಗೆದನು. ಕಲ್ಪನೆಗಳಲ್ಲಿ ಮೂರು ಬಗೆಗಳು: (೧) 
ಸಹಜ ಅಥವಾ ವಸ್ತುಗಳನ್ನೂ ಎಚಾರಗಳನ್ನೂ ಆಲೋಚಿಸುವ ಮಾನಸಶಕ್ತಿ: (೨) 
ಆನುಷಂಗಿಕ ಅಥವಾ ಮನುಷ್ಯನಿಗೆ ಹೊರಗಿನಿಂದ ಬರುವಂಥವು; (೩) ಸಾಂಗತಿಕ 
ಅಥವಾ ಅವನ ಮನಸ್ಸಿನಲ್ಲಿಯೇ ಉತ್ಪನ್ನವಾದಂಥವು. “ನಾನು ಆಲೋಚಿಸುತ್ತೇನೆ, 
ಆದುದರಿಂದ ನಾನು ಇದ್ದೇನೆ” ಎಂದು ಘೋಷಿಸಿ ಅವನು ತನ್ನ ಕ್ರಮದ ಪ್ರಕಾರ 
ವಿಚಾರಾತ್ಮನನ್ನು ಕ೦ಡು ಹಿಡಿದನು. ಇದೊಂದು ಪ್ರಾತಿಭ ಪ್ರತ್ಯಕ್ಷ. ದೇವರೆ೦ಬ ಅತ್ಯುನ್ನತ 
ಅಸ್ತಿತ್ವ ಸಂಪನ್ನ ಪದಾರ್ಥವು ಅವನಿಗೆ ಸ್ಪಷ್ಟವಾದ ಎರಡನೆಯ ಸತ್ಯ. ಇದು ಪ್ರಾತಿಭವೂ 
ಹೌದು ತರ್ಕಸಿದ್ಧವೂ ಹೌದು- ಅವನ ಪ್ರಕಾರ. ಮಾನಸೇತರವಾದ ಕಾಯವುಳ್ಳ ಪ್ರಪಂಚದ 
ಬಗೆಗೆ ಮೊದಲು ಅವನಿಗೆ ಸ್ಪಷ್ಟ ಕಲ್ಪನೆಗಳು ಉ೦ಟಾಗಲಿಲ್ಲ. ಅದರ ಅಸ್ತಿತ್ವವನ್ನವನು 
ಕೇವಲ ಶಂಕಿಸಿದನು; ಆದರೆ ಕೊನೆಯಲ್ಲಿ ಆನುಷಂಗಿಕ ಕಲ್ಪನೆಗಳಿಗೆ ಅವು 
ಕಾರಣಗಳಾದುದರಿಂದ ಸ್ವಮಾನಸೇತರ ಕಾಯಗಳು ಇರುವುದೆಂದು ಅವನು 
ಸಿದ್ಧಮಾಡಿಕೊಂಡ. ದ್ರವ್ಯಗಳ ಬಗೆಗಳು ಮೂರು: (೧) ಸೃಷ್ಟಜೀವಗಳು, ಮಾನವರ 
ಪರಿಸೀಮಿತವಾದ ಜೀವಾತ್ಮಗಳು; ಈ ಜೀವಗಳು ಅಭೌತಿಕ ಕರ್ತಾರರು, ಇವು ಜೈವಿಕ 
ಕ್ರಿಯೆಗಳನ್ನು ಮಾಡಬಲ್ಲವು-- ಕಾಯಗಳೊಂದಿಗೆ ಸಡಿಲವಾಗಿ ಕೂಡಿಕೊ೦ಡಿರುವುದರಿಂದ; 
ಆಲೋಚನೆ ಅಥವಾ ವಿಚಾರವು ಅವುಗಳ ಸಾರವಾಗಿರುವುದರಿ೦ದ ಅವುಗಳಿಗೆ ವಿಸ್ತಾರವಿಲ್ಲ; 
(೨) ಅಸೃಷ್ಟ ಆತ್ಮ ಅಥವಾ ದೇವರು; ಈತನು ದೇಶ ಕಾಲಾತೀತ, ನಿರ್ದೋಷಾಶೇಷ 
ಸದ್ಗುಣ ಮತ್ತು ಸರ್ವಶಕ್ತ; ಈತನ ಅಸ್ತಿತ್ರವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದಾದರೂ 
ಸ್ವಭಾವವನ್ನು ಭೂವಾಸಿಗಳಾದ ಮನುಷ್ಯರು ಚೆನ್ನಾಗಿ ತಿಳಿದುಕೊಳ್ಳಲಾರರು--ಅವನೇ 
ಕ್ರೈಸ್ತರ ದೇವ, ಸೃಷ್ಟಿಕರ್ತ, ವಿಧಿವಿಧಾತನಾದ ಪರಮೇಶ್ವರ, ಜಗತ್ತಿನ ಆತ್ಯಂತಿಕ ಕಾರಣ; 
(೩) ಕಾಯಗಳು--ಸೃಷ್ಟವಾದ ಭೌತಪದಾರ್ಥಗಳು ಅವು ಮಾನವ ವಿಚಾರ 
ನಿರಪೇಕ್ಷವಾಗಿರುತ್ತವೆ; ವಿಸ್ತರಣ ಶೀಲವು (ವ್ಯಾಪಕತೆಯು) ಅವುಗಳ ಮುಖ್ಯವಾದ 


* ೩೪೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವಿಶೇಷಣ (ಧರ್ಮ, ಗುಣ). ಸದ್ಯಶ ಪದಾರ್ಥಗಳ ಒಂದು ಗುಂಪಿನ ಸಮಾನ ಮಟ್ಟದ 
ಚಲನಗಳಿ೦ಂದ ಕೇಂದ್ರದ ಸುತ್ತ ಆದ ವರ್ತುಲಗಳಿ೦ಂದ ಕಾಯಗಳುಂಟಾದವೆಂಬುದು 
ಕಾರ್ಟೀಸಿಯನ್‌ ಭೌತಶಾಸ್ತ್ರದ ಒಂದು ಸಿದ್ಧಾಂತ. ವಿಭಾಜ್ಯತೆ, ಆಕೃತಿರೇಖಾಗಮ್ಯತೆ 
ಮತ್ತು ಸ್ತ ಚಲತ್ವಗಳು ವ್ಯಾಪಕತ್ವದ ಲಕ್ಷಣಗಳು. ಅದು ಜ್ಯಾಮಿತೀಯ ದೇಶ: ಸ್ಥಳ, ಆಕಾಶ 
ಭೌತಪ್ರ ಪಂಚದೊಳಗಿನ ಎಲ್ಲ ಚಲನಗಳಿಗೂ ದೇವರೇ ಪ್ರಥಮ ಕಾರಣ. ಈ ಭೌತ 
ಪ್ರಪಂಚ (ವಿಶ್ವ ವೆಂಬುದು ದೇವರು ನಡೆಯಿಸುವ ಒಂದು ಯಾಂತ್ರಿಕ ಮಂಡಲ. 
ಪ್ರಾಣಿಶರೀರಗಳೂ ಸ್ವಯ೦ಚಲ ಯಂತ್ರಗಳು. ಸ೦ವೇದನೆಯು ಜೀವಾತ್ಮ ನಡೆಯಿಸುವ 
ಒ೦ದು ಕೃತ್ಯ. ಮನಸ್ಸು ಮತ್ತು ಭೌತಪದಾರ್ಥಗಳ ಮಧ್ಯದಲ್ಲಿ ಪ್ರಾಣಿ ಭೌತಕಣಗಳೆಂಬ 
ಅತಿ ಸೂಕ್ಷ್ಮ ಪದಾರ್ಥಗಳಿರುತ್ತವೆ. ಅವೇ “ಪ್ರಾಣಿ ಚೈತನ್ಯಗಳು” (.8॥117೩! 5110). 
ಅವು ವಿಚಾರಕ್ಕೂ ವಿಸ್ತಾರಕ್ಕೂ (780088! ೩೧6 0೬160056100) ಸ್ವಭಾವದಲ್ಲಿ 
ಮಧ್ಯವರ್ಶಿಯಾಗಿದೆ. ಮನುಷ್ಯನ ನಿರ್ಣಯಗಳು ಸ್ವತಂತ್ರ ಇಚ್ಛಾಶಕ್ತಿಯ ಕ್ರಿಯೆಗಳು. 
ಇಚ್ಛಾಶಕ್ತಿಯು ಬುದ್ಧಿಯನ್ನು ಮೀರಿ ನಿಂತಾಗ ನಿರ್ಣಯವು ತಪ್ಪಾದುದೆನ್ನಿಸೀತು. ವಿವೇಕ 
ಮತ್ತು ಮಿತಭೋಗಗಳು ನಡತೆಯ ನಿಯಾಮಕಗಳು. ತಾನು ಆಯ್ದುಕೊಳ್ಳುವ 
ಕರ್ಮಮಾರ್ಗಕ್ಕಾಗಿ ಮಾನವನು ಆತ್ಯಂತಿಕವಾಗಿ ದೇವರಿಗೆ ಹೊಣೆಗಾರನು. ಮನುಷ್ಯನ 
ಭಾವೋದ್ರೇಕಗಳಿಗೂ ವಿಚಾರ ವಿವೇಕಗಳಿಗೂ ಸಂಘರ್ಷ ಉಂಟಾಗುತ್ತದೆ. ಸರಿಯಾದುದು 
ಯಾವುದೆಂಬ ತಿಳಿವಳಿಕೆ ಮತ್ತು ಅದರ ಪ್ರಕಾರ ಮನುಷ್ಯ ಸ್ಪಭಾವದ ಕೀಳು ಪ್ರವೃತ್ತಿಗಳನ್ನು 
ನಿಯಂತ್ರಿಸಿಕೊಳ್ಳುವುದು ಸೌಗುಣ್ಯದ ಜೀವನವನ್ನು ನಡೆಯಿಸಲು ಮನುಷ್ಯನಿಗೆ 
ಶಕ್ಕವಾಗುವಂತೆ ಮಾಡುವುವು. ಪ್ರಾಥಮಿಕ ಭಾವೋದ್ರೇಕಗಳು ಆರು: (೧) ಆಶ್ಚರ್ಯ, 
(೨) ಪ್ರೇಮ, (೩) ದ್ವೇಷ, (೪) ಆಸೆ, (೫) ಸುಖ ಮತ್ತು (೬) ದುಃಖ. ಇವು ಪ್ರಜ್ಞೆಯ 
ನಿಷ್ಕಿಯ ಸ್ಥಿತಿಗಳು; ಜೀವಾತ್ಮನೂ ಪ್ರಾಣಿ ಚೈತನ್ಯಗಳ ಮೂಲಕ ವರ್ತಿಸುವ ಶರೀರವೂ 
ಸಹಕರಿಸಿ ಇವುಗಳನ್ನು ಉಂಟುಮಾಡುತ್ತವೆ. ಕ್‌ ವಿವೇಕಗಳ ನಿಯಂತ್ರಣದಲ್ಲಿದ್ದಾಗ 
ಇವು ಶರೀರಕ್ಕೆ ಒಳಿತಾಗುವಂತೆ ಪ್ರಯತ್ನಿಸ ಸಲು ಜೀವಾತ್ಮಕ್ಕೆ ನೆರವೀಯುತ್ತವೆ. ಮಾನಸಿಕ 
ಶಕ್ತಿಗಳಾವುವೂ ಜೀವಾತ್ಮನಿಂದ ಭಿನ್ನವಾದವುಗಳಲ್ಲ. 


ಬೆನಿಡಿಕ್ಟ್‌ ಸ್ಟಿನೋಜ (೧೬೩೨-೧೬೭೭) 


ಬೆನಿಡಿಕ್ಟ್‌ ಸ್ಪಿನೋಜನದು ಹೆಗೆಲ್ಲನ ಪ್ರಕಾರ ದ್ರವ್ಯವಾದ. ಅವನು 
ದ್ರವ್ಯನಾನಾತ್ಚವನ್ನೊಪ್ಪನು. ಪೂರ್ಣಸತ್ಯವೊ೦ದೇ ಒ೦ದು ದ್ರವ್ಯ. ಅವನ ಸಿದ್ಧಾಂತವನ್ನು 
ಅದ್ರ ತತಕ್ಕೆ "ಸಮಾನವಾದುದೆನ್ನುವುದುಂಟು. ಎಲ್ಲ ಜ್ಞಾನವೂ ಜು 
ಅಚ್ಚಕಟ್ಟುತನವುಳ್ಳದ್ದಾಗಿರಬೇಕು. ವಿಜ್ಞಾನ- ತತ್ವಜ್ಞಾನಗಳಿಗೆ ಸ ಸಾರಭೂತವೂ ಸಮನ್ವಿತವೂ 
ಕ್ರಮಬದ್ಧವೂ ಆದ ಅಭಿವ್ಯಕ್ತಿ-ವಾಕ್ಯಗಳಿರಬೇಕು-ಎನ್ನುತ್ತಾನೆ ಸ್ಪಿನೋಜ. ಸರ್ವಕಾರಣವಾದ 
ಆತ್ಯಂತಿಕ ಸತ್ಯವು ಸರ್ವಗ್ರಹವಾದುದು. ಕಾರ್ಯಕಾರಣಭಾವವು ಅ೦ತರ್ಯಾಮಿತ್ಚವುಳ್ಳದ್ದು. 
ಪ್ರತಿಯೊಂದು ಅಸ್ತಿತ್ವಸ೦ಪನ್ನ ವ್ಯಕ್ತಿಯೂ ಏಕಮೇವ ದ್ರವ್ಯವಾದ ಆತ್ಯಂತಿಕ ಸತ್ಯದ 
ಕಕ್ಷೆಯೊಳಗೇ ಇರುವಂಥದು. ಆ ದ್ರವ್ಯವನ್ನು ದೇವರು ಅಥವಾ ನಿಸರ್ಗವೆನ್ನಬಹುದು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೪೫ * 


ಪರಿಸೀಮಿತವಾದ ಯಾವುದೂ ಸ್ಪತಂತ್ರಾಸ್ತಿತ್ವವುಳ್ಳದ್ದಲ್ಲ. ಆಲೋಚನೆ ಅಥವಾ ವಿಚಾರ 
ಮತ್ತು ವ್ಯಾಪಕತ್ವಗಳು ದೇವರ ಲಕ್ಷಣಗಳು. ಅವನಿಗೆ ಇನ್ನೂ ಇತರ ಅಸಂಖ್ಯಾತ ಲಕ್ಷಣ 
(ಧರ್ಮ, ಗುಣ)ಗಳಿವೆ. ಅವನು ಎಲ್ಲ ದೃಷ್ಟಿಯಿ೦ದಲೂ ಅಪ್ರಮೇಯ (1881110). 
ಅಸೀಮ. ಆದರೆ ಆ ಇತರ ಲಕ್ಷಣಗಳು ನಮಗೆ ಅಜ್ಞಾತ. ವೈಯಕ್ತಿಕ ಜೀವಾತ್ಮಗಳೂ 
ಪ್ರತ್ಯೇಕವಾದ ಜಡಪದಾರ್ಥಗಳೂ ದೇವರಿಗೆ ವಿಶೇಷಣಗಳು. ಅವು ದ್ರವ್ಯಗಳಲ್ಲ- ದಿವ್ಯವಾದ 
ಸರ್ವತಂತ್ರ ಸತಂತ್ರ ಪದಾರ್ಥದ (ದೇವರ) ವಿವಿಧ ಧರ್ಮಗಳು, ಅ೦ಶಗಳು, ಉಪಾಧಿಗಳು. 


ಕ್ರೈಸ್ತರ ವೈಯಕ್ತಿಕ ಅಮರತ್ವವೆಂಬುದು ಇಲ್ಲ; ಅವೈಯಕ್ತಿಕವಾದ, ದೇವರಲ್ಲಿ ಹೆಚ್ಚು 
ಹೆಚ್ಚಾಗಿ ಐಕ್ಕ ಹೊಂದುವ ಬಗೆಯ ಅಮರತ್ವವೊ೦ದೇ ಇರುವಂಥದು. ಪ್ರಮಿತ (ಪರಿಮಿತ, 
ಸೀಮಿತ, ಪ್ರಮೇಯ) ಪದಾರ್ಥಗಳೆಲ್ಲವುಗಳಿಗೂ ಗಡಿಮಿತಿಗಳಿವೆ. ಆ ಗಡಿಗಳು 
ಭೌತಿಕವಾಗಿರಬಹುದು ಇಲ್ಲವೆ ತಾರ್ಕಿಕವಾಗಿರಬಹುದು. ಅವುಗಳಿಗೆ ಅವುಗಳಲ್ಲದ ಇತರ 
ಪದಾರ್ಥಗಳೇ ಗಡಿಗಳು. ಎಲ್ಲ ನಿಶ್ಚಯಕರಣವೂ (12010817178000) ನಿಷೇಧಕರಣ 
(11088000). ಸ೦ಪೂರ್ಣ ಅನುಷೇಧವುಳ್ಳ ಅಸ್ತಿತ್ವದಿ೦ದ ಕೂಡಿ ಪದಾರ್ಥ ಒಂದೇ 
ಒಂದು ಇರಬಲ್ಲದು. ಅದು ಸಂಪೂರ್ಣವಾಗಿ ಅಪ್ರಮೇಯವಾಗಿರಬೇಕು. ಈ ವಾದವನ್ನು 
“(7೩71101577) ಸರ್ವಗ್ರಹ ದೇವತಾವಾದ?ವೆಂದು ವರ್ಣಿಸಿದ್ದು ಇದೆ. ಏಕೆ೦ದರೆ ಇದರಲ್ಲಿ 
ಪರಮಾರ್ಥೇತರವಾದುದೆಲ್ಲವೂ ಆ ಪರಮಸತ್ಯದ ಅಂಶಗಳು, ಪ್ರಕಾರಗಳು, ವಿಸ್ತಾರಗಳು 
ಅಥವಾ ವಿಶೇಷಣಗಳು. 

ಮನುಷ್ಯರ ಮಾನಸ ಪ್ರಪಂಚದಲ್ಲಿ ಮುಕ್ತ ಇಚ್ಛಾಶಕ್ತಿ ಎಂಬುದಿಲ್ಲ; ಹಾಗೇ 
ಭೌತಪ್ರಪ೦ಚದಲ್ಲಿ ಆಕಸ್ಮಿಕತೆ ಅಥವಾ ಕಾದಾಚಿತ್ಯತೆ ಎಂಬುದಿಲ್ಲ. ನಡೆಯುವ ಪ್ರತಿಯೊಂದು 
ಫಟನೆಯೂ ದೇವರ ಅಜ್ಜೇಯವಾದ ಸ್ವಭಾವದ ಆವಿರ್ಭಾವ; ಯಾವ ಘಟನೆಯೂ 
ಹೀಗಲ್ಲದೆ ತರ್ಕಶುದ್ಧವಾಗಿ ಬೇರೆ ರೀತಿಯಲ್ಲಿ ಸಂಭವಿಸದು. ದುಷ್ಪತನ-ಪಾಪಗಳು 
ಹಾಗೆ ಕಾಣಿಸುವುದು ಪ್ರಮೇಯವಾದ ಪ್ರಾಣಿಗಳ ದೃಷ್ಟಿಯಲ್ಲಿ; ಅವುಗಳಲ್ಲಿ ಅನುಷೇಧಕರ 
(70811760)ವಾದ ಅ೦ಶವು ಸದ೦ಶ, ನಿಷೇಧಕರ (16880೪6)ವಾದ ಅ೦ಶವು ದುರಂಶ. 
ಪೂರ್ಣ ಸತ್ಯಸ್ತರೂಪನಾದ ದೇವರಲ್ಲಿ ನಿಷೇಧವಿಲ್ಲವೇ ಇಲ್ಲ. ಆದುದರಿ೦ದ ಪಾಪಗಳೆಂದು 
ನಮಗೆ ತೋರುವ ಘಟನೆಗಳನ್ನು ಆತನ ಇಡಿತನದ ಅಂಗವೆಂದು ಗ್ರಹಿಸಿದಾಗ ಅವು 
ಇಲ್ಲವಾಗುವುವು. ವಿಶ್ವದ ಎಲ್ಲ ಭಾಗಗಳೂ ತರ್ಕಶುದ್ಧ ಸಂಬ೦ಧವುಳ್ಳಂಥವುಗಳು. ಮಾನವನ 
ಮನದಲ್ಲಿ ದೇವರ ನಿತ್ಯವೂ ಅಪ್ರಮೇಯವೂ ಆದ ಜ್ಞಾನ ಸಾಕಷ್ಟಿದೆ. ಭಾವೋದ್ರೇಕಗಳು 
(551005) ನಮ್ಮ ಭೌದ್ಧಿಕ ಸ್ವರೂಪದ ಪೂರ್ಣತಾ ದರ್ಶನವನ್ನು ಅಸ್ಪಷ್ಟಗೊಳಿಸುತ್ತವೆ. 
ತನ್ನಲ್ಲಿಯೇ ತಾನಿರುವಾಗ ಪ್ರತಿಯೊಂದೂ ತನ್ನ ಇರವನ್ನು ಮುಂಬರಿಸಿಕೊ೦ಡು ಹೋಗಲು 
ಪ್ರಯತ್ನಿಸುತ್ತದೆ. ಆದುದರಿ೦ದ ರಾಗ, ದ್ವೇಷ ಹೋರಾಟಗಳು ಹುಟ್ಟುತ್ತವೆ. ಮಾಡಿದಂತೆ 
ಮಾಡುವುದರಿಂದ ದ್ವೇಷ ಹೆಚ್ಚುತ್ತದೆ; ಪ್ರೇಮದಿ೦ದ ದ್ವೇಷವನ್ನು ನಾಶಮಾಡಬಹುದು. 
ಭಾವೋದ್ರೇಕಗಳಿಗೆ ಆತ್ಮಸಂಗೋಪನವೇ ಮೂಲಭೂತ ಧ್ಯೇಯ. ನಮ್ಮಲ್ಲಿರುವ ಸತ್ಯವೂ 
ಅನುಷೇಧಕರವೂ ಆದುದು ನಮ್ಮನ್ನು ಇಡಿಯೊಡನೆ ಏಕೀಕರಿಸುವ ಪದಾರ್ಥ-ಎಂಬುದನ್ನು 


* ೩೪೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಾಕ್ಟಾತ್ಕರಿಸಿಕೊ೦ಡಾಗ ಆತ್ಮಸಂಗೋಪನದ ಸ್ವರೂಪವೇ ಬದಲಾಗುವುದು-ನಮ್ಮಲ್ಲಿರುವ 
ಪ್ರತ್ಯೇಕತೆ ಎಂದು ತೋರುವುದನ್ನು ಉಳಿಸಿಕೊಡುವ ಪದಾರ್ಥದಿಂದ ಅಂಥ 
ಬದಲಾವಣೆಯಾಗದು ಎಂಬುದು ಆ ಸಾಕ್ಷಾತ್ಕಾರದ ಅಂಗ. 


ಹೊರಗಿನ ಕಾರಣಗಳಿಂದ ನಮ್ಮ ಆಗುಹೋಗುಗಳು ಎಷ್ಟರಮಟ್ಟಿಗೆ 
ನಿರ್ಧರಿಸಲ್ಪಡುವುವೋ ಅಷ್ಟರ ಮಟ್ಟಿಗೆ ನಾವು ಬದ್ಧರು ಎನ್ನಿಸುತ್ತೇವೆ; ಅವು ಎಷ್ಟರ 
ಮಟ್ಟಸಗೆ ನಮ್ಮ ನಿರ್ಧಾರದಿ೦ದಲೇ ಸಂಭವಿಸುವುವೋ ಅಷ್ಟರಮಟ್ಟಿಗೆ ನಾವು ಮುಕ್ತರು 
(ಸ್ವತಂತ್ರರು). ಅಪಕಾರ್ಯಗಳೆಲ್ಲವೂ ಬುದ್ಧಿ ದೋಷಗಳಿಂದಾಗುವಂಥವು. ತನ್ನ ಪರಿಸ್ಥಿತಿಯನ್ನು 
ಸಮರ್ಪಕವಾಗಿ ತಿಳಿದುಕೊ೦ಡವನು ವಿವೇಕದಿಂದ ಕರ್ಮ ಮಾಡುವನು ಮತ್ತು 
ಇನ್ನೊಬ್ಬನ ದೃಷ್ಟಿಯಲ್ಲಿ ದುಃಖವೆ೦ಂದು ತೋರುವ ಪರಿಸ್ಥಿತಿಯಲ್ಲೂ ಅವನು 
ಸುಖವಾಗಿರುವನು. ದೇವರ ಜ್ಞಾನವೇ ಮನಸ್ಸಿಗೆ ಲಭ್ಯವಾದ ಅತಿ ದೊಡ್ಡ ಒಳಿತು; 
ದೇವರನ್ನು ತಿಳಿಯುವುದೇ ಮನಸ್ಸಿಗಿರಬೇಕಾದ ಅತಿ ದೊಡ್ಡ ಸುಗುಣ. ಅಸಮರ್ಪಕ, 
ಅಪೂರ್ಣಕಲ್ಪನೆಗಳಿ೦ದ ಹುಟ್ಟುವ ಭಾವನೆಗಳೇ ಭಾವೋದ್ರೇಕಗಳು. ವಿವಿಧ ಮಾನವರಲ್ಲಿಯ 
ಭಾವೋದ್ರೇಕಗಳು ಸಂಘಟ್ಟಿಸಬಹುದು. ವಿವೇಕಾನುಗುಣವಾಗಿ ವರ್ತಿಸುವವರೆಲ್ಲರೂ 
ಒಮ್ಮತಕ್ಕೆ ಬರುವರು. ಸ್ಪಸ್ವರೂಪದಲ್ಲಿ ಸುಖವು ಒಳಿತು. ಭಯ-ಪ್ರತ್ಯಾಶೆಗಳು ಹಾಳು; 
ದೈನ್ಯ-ಪಶ್ಚಾತ್ತಾಪಗಳೂ ಹಾಗೇ. ಕಾಲವು ಮಿಥ್ಯೆ. ಆದುದರಿಂದ ಭೂತ-ಭವಿಷ್ಯಗಳಿಗೆ 
ಸಾರತಃ ಸ೦ಬ೦ಧಿಸಿದ ಭಾವನೆಗಳೆಲ್ಲವೂ ವಿವೇಕಾನುಗುಣವಾದವುಗಳಲ್ಲ. ಭೂತದಷ್ಟೇ 
ಭವಿಷ್ಯವೂ ಅಪರಿವರ್ತನೀಯ. ದೇವರ ಪ್ರಪ೦ಚ ದರ್ಶನದಂಥ ದರ್ಶನವನ್ನು ನಾವು 
ಪಡೆದಾಗ ನಮಗೆ ಜಗತ್ತಿನಲ್ಲಿಯ ಎಲ್ಲವೂ ಇಡಿಯೊಂದರ ಬಿಡಿಭಾಗಗಳಾಗಿ ತೋರುತ್ತವೆ; 
ಅವು ಇಡಿಯ ಒಳಿತಿಗೆ ಅಗತ್ಯವೆ೦ದೂ ತೋರುತ್ತವೆ. ಆದುದರಿಂದ ದುಷ್ಟತನದ ಜ್ಞಾನವು 
ಅಪರಿಪೂರ್ಣ ಜ್ಞಾನ. ದೇವರಿಗೆ ದುಷ್ಟತನದ ಅರಿವಿಲ್ಲ; ಏಕೆ೦ದರೆ, ತಿಳಿದುಕೊಳ್ಳಬೇಕಾದ 
ದುಷ್ಪತನವೆಂಬುದು ಆತನಿಗೆ ಇಲ್ಲವೇ ಇಲ್ಲ. ಜಗತ್ತಿನ ಬಿಡಿಭಾಗಗಳು ಸ್ವಾಧೀನ ಅವಲಂಬನ 
ಉಳ್ಳವುಗಳೆಂದು ತಿಳಿದುಕೊಳ್ಳುವುದರಿಂದ ದುಷ್ಪತನದ ಆಭಾಸ ಉಂಟಾಗುತ್ತದೆ. 
ಅಭಯಸಿದ್ಧಿಯೇ ಪರಮಸಿದ್ಧಿ. ಇಡಿ ಜಗತ್ತಿಗೆ ಯಾವ ಯಾವ ಕೇಡು ಉಂಟಾಗದು. 
ಏಕೆಂದರೆ ಅದು ಅದರ ಹೊರಗಿನ ಯಾವ ಕಾರಣಕ್ಕೂ ಅಧೀನವಾಗಿಲ್ಲ. ತನಗಿಂತ 
ವಿಶಾಲತರವಾದ ಇಡಿಗೆ ಒಳಪಟ್ಟು ಬಾಳಲೊಲ್ಲದವನು ಬದ್ದನು; ಇಡಿಯ ಪೂರ್ಣ 
ಸತ್ಯವನ್ನು ಅವನು ಅರಿತಾಗ ಅವನು ಮುಕ್ತನು. ಎಲ್ಲ ಭಾವನೆಗಳೂ ಹಾಳಲ್ಲ, 
ಭಾವೋದ್ರೇಕಗಳಷ್ಟೇ ಹಾಳು. ಏಕೆಂದರೆ ಅವು ನಮಗೆ ನಾವು ಬಾಹ್ಯಶಕ್ತಿಗಳೆದುರು 
ನಿಷ್ಠಿಯರೆಂದು ತೋರಿಸುವುವು. ಅದರ ಸ್ಪಷ್ಟವೂ ಪ್ರತ್ಯೇಕವೂ ಆದ ಸ್ವರೂಪ ನಮಗೆ 
ಗೊತ್ತಾದೊಡನೆಯೇ ಒಂದು ಭಾವನೆಯ ಉದ್ರಿಕ್ತ ಸ್ಪರೂಪವು ನಷ್ಟವಾಗಿ ಬಿಡುವುದು. 
ಸರ್ವವೂ ಅಗತ್ಯ ಎ೦ಬುದನ್ನು ಅರಿತಾಗ ನಮ್ಮ ಭಾವನೆಗಳ ಮೇಲೆ ನಮಗೆ ಪ್ರಭುತ್ವ 
ದೊರೆಯುವುದು. ತನ್ನನ್ನೂ ತನ್ನ ಭಾವನೆಗಳನ್ನೂ ಸ್ಪಷ್ಟವಾಗಿಯೂ ಪ್ರತ್ಯೇಕವಾಗಿಯೂ 
ತಿಳಿದುಕೊ೦ಡವನು ದೇವರನ್ನು ಪ್ರೀತಿಸುವನು; ಆ ಪ್ರಕಾರ ಹೆಚ್ಚು ಹೆಚ್ಚು ತಿಳಿದುಕೊ೦ಡ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೪೭ * 


ಹಾಗೆ ದೇವರಲ್ಲಿಯ ಅವನ ಪ್ರೀತಿಯು ಹೆಚ್ಚುತ್ತ ಹೋಗುವುದು. ದೇವರನ್ನು ಭೌದ್ಧಿಕವಾಗಿ 
ಪ್ರೀತಿಸುವುದೇ ವಿವೇಕ. ಆ ಪ್ರೀತಿಯಲ್ಲಿ ವಿಚಾರ-ಭಾವನೆಗಳ ಏಕೀಕರಣವಿದೆ. ಅದು 
ನಿಜವಾದ ವಿಚಾರ. ಅದರಲ್ಲಿ ಸತ್ಯಜ್ಞಾನದ ಆನಂದವಿದೆ. ನಿಜ ವಿಚಾರದಲ್ಲಿ ಪಡುವ 
ಆನಂದವೆಲ್ಲವೂ ಭೌದ್ಧಿಕವಾಗಿ ಮಾಡುವ ದೇವಭಕ್ತಿ (ದೇವ-ಪ್ರೇಮ)ಯ ಅಂಶ. ಏಕೆಂದರೆ, 
ಅದರಲ್ಲಿ ನಿಷೇಧಾ೦ಂಶವಾವುದೂ ಇಲ್ಲ- ಆದುದರಿಂದ ಅದು ನಿಜವಾಗಿಯೂ ಇಡಿಯ 
ಭಾಗ. ದೇವರು ಅನ್ಯರನ್ನು ಪ್ರೀತಿಸಲಾರ; ಅವನು ತನ್ನನ್ನು ಮಾತ್ರ ಪ್ರೀತಿಸುವನು. 
ಏಕೆಂದರೆ, ಅವನಿಗೆ ಅನ್ಯರೆ೦ಬವರೇ ಇಲ್ಲ; ಅವನು ಐಕಾತ್ಮ್ಯ ಪ್ರತ್ಯಯವುಳ್ಳವನು. 
ಅವನದು ಅಪ್ರಮೇಯವಾದ ಬೌದ್ಧಿಕ ಪ್ರೀತಿ. 


ಗಾಟ್‌ಫ್ರೈಡ್‌ ವಿಲ್‌ಹೆಲ್ಮ್‌ ಲಿಬ್ಬಿಜ್‌ (೧೬೪೬-೧೭೧೬) 


ವ್ಯಾಪಕತ್ವವು ದ್ರವ್ಯಧರ್ಮವಾಗಲಾರದು; ಏಕೆಂದರೆ, ಅದರಲ್ಲಿ ನಾನಾತ್ವ ಅಡಗಿದೆ; 
ಆದುದರಿ೦ದ ಅದು ದ್ರವ್ಯರಾಶಿಯಲ್ಲಿ ಮಾತ್ರ ಇರಬಲ್ಲದು. ಪ್ರತಿಯೊಂದು ದ್ರವ್ಯವೂ 
ಅವ್ಯಾಪಕ (೭೧007600. ದ್ರವ್ಯಗಳು ಅಸಂಖ್ಯಾತ. ಅವುಗಳು ಪರಮಾಣು ಸ್ಟರೂಪದವು. 
ಅಮೂರ್ತ ದೃಷ್ಟಿಯಿಂದ ನೋಡಿದಾಗ ಅವುಗಳಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು 
ಭೌತಬಿಂದುವಿನ ಧರ್ಮವಿದೆ. ಪ್ರತಿಯೊ೦ದು ಅಣುವೂ ಒಂದು ಜೀವ. ವಿಚಾರವೊ೦ದೇ 
ದ್ರವ್ಯಧರ್ಮ. ಭೌತಪದಾರ್ಥಗಳೆಲ್ಲವೂ ಅಸತ್ಯ. ಜೀವಾತ್ಮಗಳು ಅಸಂಖ್ಯಾತವಾದ 
ಅಣುದ್ರವ್ಯಗಳು. 

ದ್ರವ್ಯಗಳು ಪರಸ್ಪರ ಕ್ರಿಯೆ-ಪ್ರತಿಕ್ರಿಯೆಗಳನ್ನು ತೋರಿಸಲಾರವು. ಯಾವ ಎರಡು 
ಅಣುಗಳ (1100868) ನಡುವೆಯೂ ಪರಸ್ಪರವಾದ ಕಾರ್ಯ ಕಾರಣ ಸ೦ಬ೦ಧವಿರಲಾರದು; 
ಇದ್ದಂತೆ ಕೆಲವೊಮ್ಮೆ ತೋರಿದರೆ ಅದು ಕೇವಲ ಆಭಾಸ. ಅಣುಗಳು ದ್ವಾರರಹಿತ 
ಪದಾರ್ಥಗಳು (೫1860111055). ದೇವರು ಕೊಟ್ಟ ಸ್ವಾಭಾವಿಕ ಶಕ್ತಿಯಿ೦ದ ಪ್ರತಿಯೊಂದು 
ಅಣುವೂ ವಿಶ್ವವನ್ನು ಪ್ರತಿಬಿಂಬಿಸುತ್ತದೆ. ಭಿನ್ನ ಅಣುಗಳಲ್ಲಿ ಉ೦ಟಾಗುವ ಬದಲಾವಣೆಗಳಲ್ಲಿ 
ದೇವರಿಂದಾದ ಪೂರ್ವಸಿದ್ಧವಾದ ಸಾಮಶುತ್ಯ (11೩700))ವಿದೆ; ಅದು ಅವುಗಳಲ್ಲಿ 
ಪರಸ್ಪರ ಕ್ರಿಯೆ-ಪ್ರತಿಕ್ರಿಯೆಗಳಿರುವ ಆಭಾಸವನ್ನು ಉ೦ಟು ಮಾಡುತ್ತದೆ. 

ಅಣುಗಳದೊಂದು ತರತಮ ಭಾವವುಳ್ಳ ನಿಃಶ್ರೇಣಿ. ವಿಶ್ವವನ್ನು ಸ್ಪಷ್ಟವಾಗಿಯೂ 
ಪ್ರತ್ಯೇಕವಾಗಿಯೂ ಪ್ರತಿಬಿ೦ಬಿಸುವುದರಲ್ಲಿ ಕೆಲವು ಅಣುಗಳು ಉಳಿದವುಗಳಿ೦ದ ಉತ್ತಮ. 
ಆ ಎಲ್ಲವುಗಳಲ್ಲೂ ಪ್ರತ್ಯಕ್ಷದಲ್ಲಿ ಕೆಲವಂಶ ಗಲಿಬಿಲಿಯಿದೆ. ಆಯಾ ಅಣ್ವಾತ್ಮದ ಗಾಂಭೀರ್ಕ್ಯಕ್ಕೆ 
ಅದದರ ಗಲಿಬಿಲಿಯ ಪ್ರಮಾಣ ಅನುಗುಣವಾಗಿರುತ್ತದೆ. ಮಾನವ ಶರೀರದ ತುಂಬ 
ಅಣುಗಳಿವೆ; ಅದರಲ್ಲಿ ಪ್ರತಿಯೊಂದೂ ಒಂದೊಂದು ಜೀವಾತ್ಯ ಪ್ರತಿಯೊಂದು ಜೀವಾತ್ಮವೂ 
ಅಮರ; ಆದರೆ ಶರೀರಗತವಾದ ಅನೇಕಾತ್ಮಗಳಲ್ಲಿ ಒ೦ದೇ ಒಂದು ಹೆಚ್ಚು ಪಧಾನವಾಗಿರುತ್ತದೆ. 
ಅದನ್ನೇ ಮಾನವನು ತನ್ನ ಆತ್ಮವೆಂದು ಹೇಳಿಕೊಳ್ಳುತ್ತಾನೆ. ಇದರ ಪ್ರತ್ಯಕ್ಷಾನುಭವವು 
ಸ್ಪಷ್ಟತರವಾಗಿರುತ್ತದೆ; ಮಾನವ ಶರೀರದಲ್ಲಿಯ ಬದಲಾವಣೆಗಳು ಸಾಮಾನ್ಯವಾಗಿ 


* ೩೪೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಇದಕ್ಕಾಗಿಯೇ ಸ೦ಭವಿಸುತ್ತಿರುತ್ತವೆ. ಇದನ್ನು ಮನಸ್ಸೆಂದು ಕರೆಯಬಹುದು. 
ಇಚ್ಛಾಶಕ್ತಿಯಿ೦ದ ಇದು ತಾನಿರುವ ಶರೀರದ ಮೇಲೆ ಪ್ರಭುತ್ವವನ್ನು ನಡೆಯಿಸುತ್ತದೆ 
ಎಂದು ಹೇಳಬಹುದು. 


ಭೌತಶಾಸ್ತ್ರ ಹೇಳುವ ಹಾಗೂ ಇಂದ್ರಿಯಗಳಿಗೆ ತೋರುವ ದೇಶ (ಸ್ಥಳ, ಅವಕಾಶ) 
ಎಂಬುದು ಮಿಠ್ಕೆ ಆದರೆ ಅದಕ್ಕೆ ಬದಲಾಗಿ ಮೂರು ವಿಧದ ಅಳತೆಯಲ್ಲಿ ಅವವುಗಳ 
ವಿಶ್ವವನ್ನು ಕನ್ನ ಡಿಸುವ ದೃಷ್ಟಿಗನುಗುಣವಾಗಿ ಅಣುಗಳ ಕ್ರಮಬದ್ಧವಾದ ವ್ಯವಸ್ಥೆ ಯಿದೆ. 
ಪ್ರತಿಯೊಂದು ಅಣುವೂ ತನಗೆ ವಿಶಿಷ್ಟವಾದ ದೃಷ್ಟಿಯಿಂದ ಜನತ್ತನ್ನು ನೋಡುತ್ತದೆ. 
ಇದನ್ನೇ ನಾವು ಅಣುವಿಗೆ ಇರುವ ದೇಶಿಕಸ್ಥಾನವೆಂದು ಸ್ಥೂಲವಾಗಿ ಹೇಳಬಹುದು. 
ಖಾಲಿಸ್ಥಳವೆಂಬುದು ಇಲ್ಲವೇ ಇಲ್ಲ. ಶಕ್ಕವಿದ್ದ ಎಲ್ಲ ದೃಷ್ಟಿಕೋನವನ್ನು ಒ೦ದೇ ಒಂದು 
ನಿಜವಾದ ಅಣುವು ತುಂಬಿಕೊಂಡಿರುತ್ತದೆ. ಯಾವ ಎರಡು ಅಣುಗಳೂ ಸರಿಯಾಗಿ 
ಒಂದನ್ನೊಂದು ಹೋಲುವುದಿಲ್ಲ. ಇದೇ ಅಜ್ಜೇಯ ಪದಾರ್ಥಗಳ ಗುರುತಿನ ತತ್ವ 
(16011107 ೦811615001710105). 

“ಸಾಕಷ್ಟು (ಸಮರ್ಪಕವಾದಷ್ಟು) ಕಾರಣ ಬದ್ಧತೆಯ ತತ್ವದ ಪ್ರಕಾರವಾಗಿ ಹೋದರೆ 
ಕಾರಣವಿಲ್ಲದೆ “_ಮಾವುದೂ ಘಟಿಸದು. ಆದರೆ 'ಮಾನವರಂಥ ಇಚ್ಛಾಶಕ್ತಿ ಸಂಪನ್ನ 
ಪ್ರಾಣಿಗಳ "ಕಾರ್ಯಗಳಿಗೆ ಇಂಥ ತಾರ್ಕಿಕ ನಿಯಮ ಅನ್ವಯಿಸದು. ದೇವರ" ಕಾರ್ಯಗಳಿಗೂ 
ಅದೇ ತರಹದ ಕತೆ ಮುಕ್ತತೆಯಿದೆ. ಅತ್ಯುತ್ತಮ ಪರಿಣಾಮಕ್ಕಾಗಿಯೇ ಅವನು ಸದಾ 
ಕಾರ್ಯ ಮಾಡುತ್ತಾನೆ; ಆದರೆ ಅವನಿಗೆ ಹಾಗೆ ಮಾಡಲು ಜ್‌ ತಾರ್ಕಿಕ ಅಗತ್ಯದ 
ಒತ್ತಾಯವೂ ಇಲ್ಲ. ದೇವರು ತರ್ಕವಿಧಿಗಳಿಗೆ ಎರುದ್ಧವಾಗಿ ನಡೆದುಕೊಳ್ಳಲಾರನು. 
ಆದರವನು ತಾರ್ಕಿಕ ಶಕ್ಕತೆಯುಳ್ಳ ಕಾರ್ಯಗಳು ನಡೆಯುವಂತೆ ವಿಧಿಸಬಲ್ಲ. ಇದರಲ್ಲಿ 
ಅವನಿಗೆ ಬೇಕಾದಷ್ಟು ಆಯ್ಕೆಯ ಸ್ವಾತಂತ್ರ್ಯ ಸಿಗುತ್ತದೆ. ಅವನು ವಿಶ್ವೋತ್ತರನಾದ 
ವಿಶ್ವಕಾರಣನು. 


ಜಾನ್‌ ಲೋಕೆ (೧೬೩೨-೧೭೦೪) 


ಜಾನ್‌ ಲೋಕೆಯು ಮೊದಲನೆಯ ದೊಡ್ಡ ಬ್ರಿಟಿಷ್‌ ವ್ಯವಹಾರವಾದಿ (8/170150. 
ಅವನ ಪ್ರಕಾರ ಸಹಜ ಕಲ್ಪನೆಗಳು (11111810 11085), ಪದಾರ್ಥಗಳು (೮೩(೦॥೦೦9) 
ಮತ್ತು ನೈತಿಕ ತತ್ವಗಳು ಇಲ್ಲ. ಹುಟ್ಟುವಾಗ ಮನಸ್ಸೊಂದು ಖಾಲಿವಸ್ತು; ಅದರ 
ಹೂರಣವೆಲ್ಲವೂ ಸ೦ವೇದನಾಜನ್ಯ, ಸ೦ವೇದನೆಗಳಿ೦ದ ತರ್ಕಿಸಿ ಗಹಿಸಿದ್ದು. ತರ್ಕವು 
(ಅನುಮಾನವು) ಸ್ಮೃತಿನಿಷ್ಠ ಮತ್ತು ಧ್ಯಾನ, ಪ್ರತ್ಯೇಕೀಕರಣ, ಸಾದೃಶ್ಯ-ಅಸಾದೃಶ್ಯಗಳ 
ಹೋಲಿಕೆ ಮಾಡುವುದು ಮತ್ತು `ಕಲ್ಪನಾಶಕ್ತಿಯಿಂದ ಪುನಾರಚಿಸುವುದು ಮುಂತಾದ 
ಚಟುವಟಕೆಗಳನ್ನಾದರಿಸಿದ್ದು. ಅನಂತತೆ (17810). ಶಕ್ತಿ (80%00. ಕಾರಣ-ಕಾರ್ಯ, 
ದ್ರವ್ಯ ಮತ್ತು ವ್ಯಕ್ತಿತ್ವದ ಗುರುತು ಮುಂತಾದ ಬಹಳ ಅಮೂರ್ತವಾದ ಕಲ್ಪನೆಗಳು ಸಹ 
ಅನುಭವಜನ್ಯವಲ್ಲವಂದು ತೋರುತ್ತವೆ; ಇವು ಕೂಡ ಮೇಲಿನ ನಿಯಮಕ್ಕೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೪೯ * 


ಹೊರತಾದವುಗಳಲ್ಲ. ಈ ಪ್ರಕಾರ, ಅನ೦ತತೆಯು ನಮ್ಮ ಸಂವೇದನೆಗಳ ದೇಶಿಕ-ಕಾಲಿಕ 
ವ್ಯಾಪಕತೆಯನ್ನು ವಾಸ್ತವಿಕವಾಗಿ ಅಥವಾ ಕಾಲ್ಪನಿಕವಾಗಿ ಪರಿಸೀಮನಗೊಳಿಸಲು 
ಸಾಧ್ಯವಾಗದುದರ ಸಾಕ್ಷಿ: ಗುಣಗಳು ಪ್ರತ್ಯೇಕ ಗು೦ಪುಗಳಾಗುವುದು ಏಕೆ ಎ೦ಬುದನ್ನು 
ಪ್ರತ್ಯಕ್ಷೀಕರಿಸಿಕೊಳ್ಳಲು ಅಥವಾ ತಿಳಿದುಕೊಳ್ಳಲು ಸಾಧ್ಯವಾಗದುದಕ್ಕೆ ಪ್ರಮಾಣ. ಈ 
ಗುಂಪುಗಳು ಹೇಗೆ ಮತ್ತು ಏಕೆ ಒಂದನ್ನೊಂದು ಅನುಸರಿಸಿ ಬರುವುವು ಮತ್ತು 
ಆಭಾಸಿಕವಾಗಿ ಜನ್ಯ-ಜನಕಗಳಾಗುವುವು- ಅಲ್ಲದೆ, ಹೇಗೆ ನಮ್ಮ ಇಚ್ಛಾ ಪ್ರಯತ್ನಗಳು 
ಅವುಗಳನ್ನು ಫಲರೂಪದಲ್ಲಿಡುವಂತೆ ಮಾಡುವ ಚಲನಗಳನ್ನು ಉ೦ಟುಮಾಡುವುವು- 
ಎಂಬುದನ್ನರಿಯಲಾಗದುದಕ್ಕೆ ಶಕ್ತಿ ಹಾಗೂ ಕಾರಣ ಕಾರ್ಯಗಳನ್ನು ಕಲ್ಪಿಸಿಕೊ೦ಡದ್ದು 
ಸಾಕ್ಷಿ. ಬಿಡುಗಡೆಯೆಂದರೆ ಸ್ವಾತಂತ್ರ್ಯ ಅದು ಸಾಕಷ್ಟು ಉದ್ದೇಶಪ್ರೇರ್ಯವಾದ ಆಯ್ಕೆಯ 
ಸ್ವಾತಂತ್ರ್ಯವಲ್ಲ-ಆಯ್ಕೆಗೆ ಅನುಗುಣವಾದ ಕಾರ್ಯದ ಸ್ವಾತ೦ತ್ರ್ಯ ವಸ್ತುಗಳ (11185) 
ವ್ಯಕ್ತಿತ್ವದ ಗುರುತು ಸಂವೇದನಾ ಸಂಘಾತಗಳ ಹೂರಣದ ದೇಶಿಕ-ಕಾಲಿಕ ಸಾತತ್ಯ 
(೮೦೫08010)ದಿ೦ದ ಜನ್ಯವಾದದ್ದು. ರಚನೆಯ ಪ್ರತ್ಯೇಕತೆಯ ಗುರುತು ಬದಲಾಗುವ 
ಹೂರಣದ ಕ್ರಮವಿನ್ಯಾಸದ ಸಾತತ್ಕದಿ೦ದ ಲಭ್ಯವಾದದ್ದು. ವ್ಯಕ್ತಿಯ ಪ್ರತ್ಯೇಕತೆಯ ಗುರುತು 
ಸ್ಮೃತಿಯ ಮೂಲಕ ಪ್ರಜ್ಞೆಯು ಸತತವಾಗುವುದರಿ೦ದ ಅನುಮೇಯ; ಅದರಿಂದ ಒಂದೇ 
ಶರೀರದಲ್ಲಿ ಭಿನ್ನವ್ಯಕ್ತಿತ್ಥಗಗು ಒಂದಾದ ಮೇಲೊಂದರಂತೆ ಬ೦ದು ಹೋಗಬಹುದು 


ಸುರು 
ಮತ್ತು ಒ೦ದೇ ಒಂದು ವ್ಯಕ್ತಿತ್ವವು (80508110) ಒ೦ದರಿ೦ದ ಇನ್ನೊಂದು ಶರೀರಕ್ಕೆ 


ಕೆ 
ಸ್ಥಳಾ೦ತರ ಹೊಂದಬಹುದು. 

ಇಂಥ ಪರಿಸ್ಥಿತಿಯಲ್ಲಿ ನಿಜಜ್ಜಾನವು ಬಹಳ ಪರಿಮಿತವಾಗಿ ಹೋಗಿದೆ. ಸಾಮಾನ್ಯಗಳು 
(೮111101೩15) ಮೇಲು ಮೇಲಿನ ಸಾದೃಶ್ಯಗಳಷ್ಟನ್ನು ಗಹಿಸುತ್ತವೆ; ವಸ್ತುಗಳ ನಿಜ ಸಾರವನ್ನವು 
ಗ್ರಹಿಸುವುದಿಲ್ಲ. ಏಕತ್ವ, ನಾನಾತ್ವ, ಸಂಬ೦ಧಗಳು, ಸಹ-ಅಸ್ತಿತ್ವಗಳು, ವಸ್ತುಸಾರದಲ್ಲಿಯ 
ಆವಶ್ಯಕ ಸೂತ್ರಬದ್ಧತೆಗಳು ನೇರವಾಗಿ ಅನುಭವದ (11000) ಪ್ರಾತಿಭ ಪ್ರತ್ಯಕ್ಷದ 
ಫಲಗಳು; ಅನುಭವವು ಸ್ಮೃತಿ ಸಹಾಯದಿಂದ ಇವುಗಳಿಗೆ ಸಂಬಂಧಿಸಿದ ಕಲ್ಪನೆಗಳ 
ಸಾಂಗತ್ಯ-ಅಸಾ೦ಗತ್ಯಗಳನ್ನು ಅರಿತುಕೊಳ್ಳುವುದು. ನಮ್ಮ ಅನುಭವವು ನಮ್ಮ ಹೊರಗಿನಿಂದ 
ಬರುವುದೆಂಬುದು ನೇರವಾಗಿ ನಮ್ಮ ಸ೦ವೇದನೆಗೆ (5075800) ಗೊತ್ತಾಗುತ್ತದೆ. ರುಚಿ, 
ವಾಸನೆ, ಬಣ್ಣ, ಶಬ್ದ ಮುಂತಾದವು ನಮ್ಮ ಒಳಗಿರುವ ದ್ವಿತೀಯ ಶ್ರೇಣಿಯ (ಗೌಣ)ಗುಣಗಳು; 
ವ್ಯಾಪಕತೆ, ಆಕಾರ, ವಿಶ್ರಾಂತಿ, ಚಲನ, ವಸ್ತುವೊ೦ದರ ಆವಯವಿಕ ಹೊಂದಿಕೆಯಿ೦ದ 
ಲಭ್ಯವಾಗುವ ಸ್ವರೂಪನಿಷ್ಠ ಏಕತ್ವ ಮತ್ತು ವಸ್ತುನಾನಾತ್ವ ಎ೦ಬ ಪ್ರಾಥಮಿಕ (ಮೂಲಭೂತ) 
ಗುಣಗಳು ಪ್ರಾಣಿಪ್ರತ್ಯಕ್ಷಕ್ಕೆ ನಿರಪೇಕ್ಷವಾಗಿ ಹೊರಗಿನ ಜಗತ್ತಿನಲ್ಲಿ ಸಮವೇತ (1೧801000 
ವಾಗಿರುವಂತೆ ತೋರುತ್ತವೆ. ದೇವರ ಅಸ್ತಿತ್ವವನ್ನು ನಿರ್ಧರಿಸಬಲ್ಲ ನೈದರ್ಶನಿಕ 
(12011005010) ಜ್ಞಾನವು ನಮಗಿದೆ. ದೇವರಿಂದ ಭಿನ್ನವಾದ ವಸ್ತುಗಳ ಬಗೆಗೆ 
ಸಂವೇದನಾಜನ್ಯವೂ ಸಂವೇದನಾ ಪರಿಸೀಮಿತವೂ ಆದ ಜ್ಞಾನವನ್ನು ಬಿಟ್ಟರೆ ಬೇರೆ 
ಬಗೆಯ ಜ್ಞಾನವಿಲ್ಲ. 


* ೩೫೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಇಂಗ್ಲೆಂಡಿಗೆ ವಿಶಿಷ್ಟವಾದ 08176 ಗ8710811/85- ರಾಜರ ದೇವದತ್ತಾಧಿಕಾರದ 
ಎರುದ್ಧವಾಗಿ ಲೋಕೆ ವಾದಿಸಿದನು; ಬೈಬಲ್ಲು-ಚರ್ಚುಗಳ ಪ್ರಾಧಿಕಾರವನ್ನವನು ಧಿಕ್ಕರಿಸಿ 
ತರ್ಕಿಸಿದನು. ಅವನ ಪ್ರಕಾರ, ರಾಜಕೀಯ ಸಾರ್ವಭೌಮಾಧಿಕಾರವು ಪ್ರಜೆಗಳ 
ಸಂಮತಿಯನ್ನವಲಂಬಿಸಿದೆ. ಮತಧಾರ್ಮಿಕ ಪ್ರಾಧಿಕಾರವು ವಿವೇಕ-ವಿಚಾರಗಳನ್ನು 
ಆಧರಿಸಿದಂಥದು. ವಿಚಾರ-ವಾಕ್‌ ಸ್ವಾತ೦ತ್ರ್ಯಗಳ (ವಿಚಾರವನ್ನು ಪ್ರಕಟವಾಗಿ ಮಾಡುವ 
ಮತ್ತು ಅಭಿಪ್ರಾಯವನ್ನು ಹೇಳುವ ಹಕ್ಕುಗಳ) ಸಮರ್ಥನೆಯನ್ನು ಲೋಕೆ ಚೆನ್ನಾಗಿ 
ಮಾಡಿದನು. 

ಕಾಯದಿಂದ ಪತ್ಯೇಕಿಸಲಾಗದ೦ತಹ ಗುಣಗಳು ಪ್ರಾಥಮಿಕ; ಅವುಗಳ ಪರ್ಕಾಯಗಳು- 
ಘನತ್ವ, ವ್ಯಾಪಕತ್ವ, ಆಕೃತಿ, ಚಲನ ಅಥವಾ ವಿಶ್ರಾಂತಿ ಮತ್ತು ಸಂಖ್ಯೆ- ಎ೦ಂಬುದಾಗಿವೆ; 
ನಾನಾತ್ವವು ಸಂಖ್ಯೆ, ಏಕತ್ವವು ಘನತ್ವ, ವ್ಯಾಪಕತ್ಚವು ವಿಸ್ತಾರ್ಯತೆ. ವಸ್ತುಗಳ ಪ್ರಾಥಮಿಕ 
ಗುಣಗಳು ಅವುಗಳ ಕಾಯಗಳಲ್ಲಿವೆ; ಅವುಗಳ ಗೌಣ ಗುಣಗಳು ಗ್ರಹಣಕರ್ತನಲ್ಲಿರುತ್ತವೆ. 
ಪ್ರತ್ಯಕ್ಷವೇ ಪರಮ ಪ್ರಮಾಣ. ಅತಿಭೌತ ಶಾಸ್ತ್ರವು ಪ್ರಪಂಚದ ಬಗೆಗೆ ಹೇಳುವುದೆಲ್ಲವೂ 
ಶಾಬ್ದಿಕಜ್ಜಾನ. ವಸ್ತುಗಳಿಗೆ ಸಾರವಿರಬಹುದು; ಅವು ನಮಗರಿಯವು; ಅತಿಭೌತಶಾಸ್ತ್ರ 
ಹೇಳುವ ವಸ್ತುಸಾರವು ಕೇವಲ ಶಾಬ್ದಿಕ. ವಸ್ತು-ಪ್ರಾಣಿಗಳನ್ನು ವರ್ಗೀಕರಿಸಲು ಮನುಷ್ಯ 
ಹಿಡಿಯುವ ಪರಿಸೀಮನ ತತ್ಪವು ಮನುಷ್ಯ ಕೃತಕ. ಅವನವನ ಮನಸ್ಸಿನಲ್ಲಿರುವುದು 
ಅವನವನ ಜ್ಞಾನ. ಕಲ್ಪನೆಗಳೆರಡು ಅಸಂಗತ ಅಥವಾ ಸುಸ೦ಗತ ಎ೦ದು ಪ್ರತ್ಯಕ್ಷವಾಗುವುದೇ 
ಜ್ಞಾನ. ನಮಗಿರುವ ನಮ್ಮ ಜ್ಞಾನವು ಪ್ರಾತಿಭ (18010೪0; ನಮಗಿರುವ ದೇವಜ್ಞಾನವು 
ನೈದರ್ಶನಿಕ (120110050:8110) ಇ೦ದ್ರಿಯಗೋಚರವಾಗುವ ಬಾಹ್ಯವಸ್ತುಗಳ ಜ್ಞಾನವು 
ಐ೦ದ್ರಿಯಿಕ. ಸರಳ ಕಲ್ಪನೆಗಳು ಅವುಗಳು ನಿರ್ದೇಶಿಸುವ ವಸ್ತುಗಳೊಡನೆ ಸಂಗತವಾಗಿರುತ್ತವೆ. 
ಬಾಹ್ಯ ವಸ್ತುಗಳು ಸ್ವಾಭಾವಿಕವಾಗಿ ಮನಸ್ಸಿನ ಮೇಲೆ ಮಾಡುವ ಪರಿಣಾಮಗಳೇ ವಸ್ತು 
ಕಲ್ಪನೆಗಳು. ಜ್ಞಾನ ಮಾರ್ಗಗಳು ಮೂರು: (೧) ಪ್ರತಿಭೆ (110/1100). (೨) ವಿಚಾರ 
ತರ್ಕ ಕಲ್ಪನೆಗಳೆರಡರ ಸಾ೦ಗತ್ಯ-ಅಸಾ೦ಗತ್ಯಗಳ ಪರಿಶೀಲನೆ; (೩) ಸಂವೇದನೆ ಪ್ರತ್ಯೇಕವಾದ 
ಬಾಹ್ಯ ವಸ್ತುಗಳ ಪ್ರತ್ಯಕ್ಷೀಕರಣ. 

ಸುಖಕರವಾದದ್ದು ಒಳ್ಳೆಯದು; ದುಃಖಕರವಾದದ್ದು ಕೆಟ್ಟದ್ದು. ಸುಖವೊ೦ದೇ 
ಇಚ್ಛಾ ಪ್ರೇರಕ. ನಮಗೆ ಅನುಭವಿಸಲು ಶಕ್ಕವಾಗುವ ಸಂತೋಷದ ಪರಮಾವಧಿಯೇ 
ಸುಖ. ನಿಜಸುಖವನ್ನು ಅನುಸರಿಸಿ ಕೊ೦ಡು ಹೋಗುವ ಅಗತ್ಯವೇ ಸ್ವಾತಂತ್ರ್ಯದ 
ಬುನಾದಿ, ಒಳಿತನ್ನು ಬಿಟ್ಟು ಕೇಡನ್ನಿಟ್ಟುಕೊಳ್ಳುವುದು ಪ್ರಕಟವಾದ ಅಪನಿರ್ಣಯ. 
ಭಾವೋದ್ರೇಕಗಳನ್ನು ನಿಯಂತ್ರಿಸಿಕೊಳ್ಳವುದೇ ಸ್ವಾತಂತ್ರ್ಯದ ನ್ಯಾಯವಾದ ಸುಧಾರಣೆ. 
ವೈಯಕ್ತಿಕ ಹಾಗೂ ಸಾರ್ವಜನಿಕ ಹಿತಾರ್ಥಗಳೆರಡೂ ದೀರ್ಫ ಕಾಲದ ನಂತರ ಅಂತ್ಯದಲ್ಲಿ 
ಒಂದೇ. ಜಾಗ್ರತೆ ವಹಿಸಿ ನಡೆದುಕೊಳ್ಳುವುದು ಮತ್ತು ಧಾರ್ಮಿಕತೆಗಳಿರುವೆಡೆ ಮಾತ್ರ 
ಕಾಯದೆ ಬದ್ಧವಾದ ಸ್ವಾತಂತ್ರ್ಯವಿರಬಲ್ಲದು. ಯಾವ ಸರಕಾರವೂ ಯಾರಿಗೂ ಸಂಪೂರ್ಣ 
ಸ್ವಾತಂತ್ರ್ಯವನ್ನು ಕೊಡಲಾರದು. ಆಸ್ಮಿವಂತಿಕೆಯು ಸರಕಾರದ ಅಗತ್ಯದ ಮೂಲಾಧಾರ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೫೧ * 


ಸರಕಾರವು ವ್ಯಕ್ತಿಗಳ ಹಕ್ಕುಗಳ ರಕ್ಷಕ. ಅದೊ೦ದು ಲೌಕಿಕ ವಿಷಯ. ಅದೊಂದು 
ಸರಕಾರ-ಪ್ರಜೆಗಳಲ್ಲಾದ ಸಾಮಾಜಿಕ ಒಪ್ಪಂದ. ಸಾರ್ವಜನಿಕ ಹಿತಕ್ಕಾಗಿ ಕಾಯಿದೆ 
ಮಾಡುವುದು ಸರಕಾರದ ಹಕ್ಕು ಸರಕಾರವು ನಿರಂಕುಶವಾಗಿರಕೂಡದು. ಬಹುಸಂಖ್ಯಾತರ 
ಮತವೇ ಕೊನೆಯದಾಗಿ ನಿರ್ಣಾಯಕವಾಗಿರಬೇಕು. ವ್ಯಕ್ತಿಯ ಆಸ್ತಿಯ ಮೇಲಿನ ಹಕ್ಕನ್ನು 
ಸರಕಾರ ಕಸಿದುಕೊಳ್ಳಲಾರದು; ಅದು ಹಾಗೆ ಮಾಡುವುದು ಅದರ ಅಧಿಕಾರಕ್ಕೆ ಮೀರಿದ್ದು. 
ಆಯಾ ಮನುಷ್ಯನಿಗೆ ವ್ಯವಸಾಯ ಮಾಡಲು (ಮಾಡಿಸಲು ಅಲ್ಲ) ಸಾಧ್ಯವಾಗುವಷ್ಟು 
ಭೂಮಿ ಅವನ ಆಸ್ತಿ. ಸರಕಾರದ ಕಾರ್ಕಾಂಗ, ನ್ಯಾಯಾ೦ಗ, ಶಾಸನಾ೦ಗಗಳ ಅಧಿಕಾರಗಳು 
ಪ್ರತ್ಯೇಕವಾಗಿರಬೇಕು. 


ಜಾರ್ಜ್‌ ಬರ್ಕೆ (೧೬೮೫-೧೭೫೩) 


ಜಾರ್ಜ್‌ ಬರ್ಕೆಯು ನಾನಾತ್ಟೀಯ ಧ್ಯೇಯವಾದಿ. ದೂರ, ಗಾತ್ರ, ಸನ್ನಿವೇಶಗಳೆಂಬ 
ಧರ್ಮಗಳು ಅನುಭವಿಯಾದ ಮಾನವನ ಪ್ರಜ್ಞೆಯಲ್ಲದೆ ಹೊರಗಿಲ್ಲ. ವಿಶ್ವಮನವೆಂಬುದೇ 
ದೇವರು. ವಾಸ್ತವಿಕ ಪ್ರಪಂಚವೆಂದು ಕರೆಯಲ್ಪಡುವ ಪದಾರ್ಥ ಅದರ ಹೂರಣ. 
ಪರಿಮಿತ ಜೀವಗಳನ್ನು ದೇವರು ಸೃಷ್ಟಿಸಿದ್ದಾನೆ. ಅವುಗಳ ವಿವಿಧ ಅನುಭವಗಳು ಅವನು 
ಅವರಿಗೆ ಕೊಟ್ಟ ಸಂದೇಶಗಳು. ಆ ಸ೦ದೇಶಗಳು ಅವರವರ ಗ್ರಹಣ ಶಕ್ತಿಗೆ ಪರಿಸೀಮಿತ; 
ಅವು ಆತನ ದಿವ್ಯಾನುಭವಗಳಿ೦ದ ಬ೦ದ೦ಥವು. ಜಗತ್ತಿನ ಭೌತಿಕಾ೦ಂಶಗಳೆಲ್ಲವನ್ನೂ 
ಮಾನಸಿಕ ಘಟನೆಗಳನ್ನಾಗಿ ಪರಿವರ್ತಿಸಬಹುದು. ಭೌತ ಪದಾರ್ಥವು ಮಿಥ್ಯೆ; ಅದಕ್ಕೆ 
ಅಸ್ತಿತ್ವವಿಲ್ಲ. ಪ್ರತ್ಯಕ್ಷವಾಗುವ ಪ್ರಾಥಮಿಕ-ಗೌಣ ಗುಣಗಳು ಮನೋಮೂಲ; ಅವುಗಳಿಗೆ 
ಹೊರಗಿನ ಆಶ್ರಯ ದ್ರವ್ಯವಿಲ್ಲ. ಅಹಮ್ಮೊಂದು ದ್ರವ್ಯ ಕೆಲ ಜೈವಿಕ ಪದಾರ್ಥಗಳು 


ಆಲ್‌ ಹ 


ಅಪ್ರತ್ಯಕ್ಷವಾಗಿರುತ್ತವೆ. ಮನ ಮತ್ತು ಅದರಲ್ಲಿಯ ಘಟನೆಗಳಿಗಷ್ಟೇ ಅಸ್ತಿತ್ತರೂಪದ ಸತ್ಯತೆಯಿದೆ. 
ಡೇವಿಡ್‌ ಹ್ಯೂಂ (೧೭೧೧-೧೭೭೬) 


ಸ೦ವೇದನೆ ಮತ್ತು ಆಲೋಚನೆಗಳೇ ತಿಳಿವಳಿಕೆ (೮0811108) ಎ೦ಬುದರ ಮೂಲ. 
ಸರಳ ಕಲ್ಪನೆಗಳೆಲ್ಲವೂ ಸರಳ ಭಾವಪ್ರಕಾರಗಳ (11101055100) ಪಡಿಯಚ್ಚುಗಳು. ಜಟಿಲ 
ಕಲ್ಪನೆಗಳು ಜಟಿಲ ಭಾವಪ್ರಕಾರಗಳ ಪಡಿಯಚ್ಚುಗಳಾಗಿರಬಹುದು ಅಥವಾ ಸರಳ ಕಲ್ಪನೆಗಳ 
ಕಾಲ್ಪನಿಕ ಸಂಯೋಗಗಳಿ೦ಂದ ಉಂಟಾಗಿರಲೂ ಬಹುದು. ಕಲ್ಪನೆಗಳ ತುಲನೆಯಿಂದ 
ಜ್ಞಾನ ಲಭಿಸುವುದು; ಅವುಗಳ ಅ೦ತರ್ಗತವಾದ ಸಹಜ ಹೋಲಿಕೆಯೇ ಅದರ ಹೂರಣ. 
ಹೋಲುವ ಕಲ್ಪನೆ (1608)ಗಳನ್ನು ಮೀರಿ ಹೋಲಿಕೆ ಎಂಬುದಿಲ್ಲ; ಅಮೂರ್ತ ಸಾಮಾನ್ಯ 
ಕಲ್ಪನೆಗಳೆಂಬವು ಇಲ್ಲವೇ ಇಲ್ಲ. ಕಲ್ಪನೆಗಳ ಸಾಮಾನ್ಯತೆಯನ್ನೂ (€60708೩110) ಪ್ರಾತಿನಿಧಿಕ 
ಕಲ್ಪನೆಗಳಂತಿರುವ ಎಲ್ಲ ಕಲ್ಪನೆಗಳನ್ನೂ ಭಾವಪ್ರಕಾರಗಳನ್ನೂ ಪದೇಪದೇ ಬಳಸುವುದು 
ನಿರ್ಧರಿಸುತ್ತದೆ. ಹೋಲಿಕೆಯ ಮೇಲೆ ನಿಂತ ಕಲ್ಪನೆಗಳ ಸಂಬ೦ಧಗಳೇ ಜ್ಞಾನ. ಬೇರೆ 
ಬೇರೆ ಇರವುಗಳ ನಡುವಿನ ಒಂದೇ ಒಂದು ಸಂಬಂಧವೆಂದರೆ ಕಾರ್ಯ-ಕಾರಣ ಸ೦ಬ೦ಧ; 
ಅದರಿಂದಲೇ ಒಂದರಿಂದ ಇನ್ನೊಂದನ್ನು ಅನುಮಾನಿಸಲು (18000) ಸಾಧ್ಯ. ಕಾರ್ಯ 


* ೩೫೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕಾರಣಗಳ ನಡುವೆ ಸಾದೃಶ್ಯವಿರಲೇಬೇಕೆಂಬ ನಿಯಮವಿಲ್ಲ. ಆದುದರಿ೦ದ ಕಾರಣನಿಷ್ಠವಾದ 
ಅನುಮಾನವು ಪ್ರತ್ಯಾಕ್ಷಾನುಭವದ ದೃಷ್ಟಿಯಿ೦ದ ಅಥವಾ ತರ್ಕಶಾಸ್ತ್ರೀಯ ಔಪಚಾರಿಕತೆಯ 
ದೃಷ್ಟಿಯಿಂದ ಖಾತ್ರಿಯಾದುದೆಂದು ಹೇಳಲು ಬರಲಾರದು. ಕಾರಣ-ಕಾರ್ಯಗಳ 
ಪೌರ್ವಾಪರ್ಯಸಂತಾನ ಮತ್ತು ಕಾಲ-ದೇಶಿಕ ಸಾತತ್ಯಗಳು ಅನಿವಾರ್ಯ ಸಂಬ೦ಧವಾವುದನ್ನೂ 
ಸೂಚಿಸುವುದಿಲ್ಲ. ಈ ಸಂಬಂಧದ ಸ್ಥಿರತೆಯು (೮೦0588೧0) ಕೇವಲ 
ಪುನರಾವೃತ್ತಿಯಾಗಿರುವುದರಿ೦ದ ಯಾವ ಹೊಸ ಕಲ್ಪನೆಯನ್ನೂ ಇದು ಒದಗಿಸಕೊಡದು. 
ಆದುದರಿಂದ ಕಾರಣ ಸಂಬಂಧದ ಅನಿವಾರ್ಯತೆಯನ್ನು ಮಾನಸಶಾಸ್ತ್ರದ ದೃಷ್ಟಿಯಿಂದಲೇ 
ವಿವರಿಸಬೇಕಾಗುತ್ತದೆ. ಹೀಗೆ ಆಲೋಚನೆಯ ಭಾವಪಕಾರವು (ಸ೦ಸ್ಕಾರವು)-ಅ೦ದರೆ, 
ಸಾಹಿತ್ಯದ (೬೩5೦೦1೩100) ಭಾವನಾನುಭವಿಕ ಬಲವು ಸಂಯುಕ್ತ ಭಾವಪ್ರಕಾರಗಳ 
ಅನೇಕ ಸಲದ ಪುನರಾವೃತ್ತಿಗಳ ಅನ೦ತರ ಉತ್ಪನ್ನವಾಗುವದರಿ೦ದ- ಅನಿವಾರ್ಯತೆಯ 
(ಆವಶ್ಯಕತೆಯ) ಕಲ್ಪನೆಗೆ ಆಕರವಾಗುತ್ತದೆ. ಆರಂಭ ಇರುವ ಎಲ್ಲವುದಕ್ಕೂ ಕಾರಣ 
ಇದ್ದೇ ಇರಬೇಕು ಮತ್ತು ಸದೃಶ ಕಾರಣಗಳಿಂದ ಸದೃಶ ಕಾರ್ಯಗಳು ಸಂಭವಿಸಬೇಕು 
ಎಂಬ ಭಾವನಾಂಶವು (೫7೮6108) ಅಭ್ಯಾಸ ಅಥವಾ ರೂಢಿಯಿಂದ ಲಭ್ಯವಾದದ್ದೆಂಬುದು 
ತಕ್ಕ ವಿವರಣೆಯಗುತ್ತದೆ. ಭಿನ್ನ ಇರವುಗಳ (೫705000069) ನಡುವೆ ತಾರ್ಕಿಕವಾಗಿ 
ಆವಶ್ಯಕವೆನ್ನಿಸುವ ಸಂಬ೦ಧವಿದೆಯೆಂದು ಪ್ರಾತಿಭವಾಗಿ (18010100) ಅಥವಾ 
ನ್ಯಾಯವಾಕ್ಯ ಪದ್ಧತಿಯ ಪ್ರಕಾರ (01700508011) ಗ್ರಹಿಸಲು ಸಾಧ್ಯವಿಲ್ಲ. ಪ್ರತ್ಯಕ್ಷದ 
ಕ್ರಿಯಾನುಕ್ರಮ ತಲೆಹಾಕುವ ಅವಧಿಗಳಲ್ಲಿ ಸ್ಫತಂತ್ರವೂ ಸಾತತ್ಕವುಳ್ಳದ್ಬೂ ಎಂದು ತೋರುವ 
ಹಾಗೆ ಪ್ರತ್ಯಕ್ಷಾನುಭವದ ಜಾಲಗಳಲ್ಲಿರುವ ನಟಿಸುವ ಪ್ರವೃತ್ತಿಯೇ ಬಾಹ್ಯ ವಸ್ತುಗಳು 
ಇವೆ ಎಂದು ನಾವು ನಂಬಲು ಕಾರಣ. ಈ ಪ್ರವೃತ್ತಿಯು (೫೦0510) ಕೆಲವು 
ಪ್ರತ್ಯಾಕ್ಸಾನುಭವ ಜಾಲಗಳು ತೋರಿಸುವ ಸ್ಥಿರತೆ ಮತ್ತು ಸಾ೦ಗತ್ಯ (ಲಿ086080800)ಗಳಿಂದ 
ಹಾಗೂ ಜ್ಞಾನ ಮತ್ತು ಸಾಮಾನ್ಯವಾದ ಕಾರಣಗತ ನಂಬಿಗೆಗಳ ಗಡಿಗಳನ್ನು ಮೀರಿ 
ಹೋಗುವ ಕಲ್ಪನಾ ಶಕ್ತಿಯ ಸಕರ್ಮಕತೆಯ ಬಲದಿಂದ ನಿಷ್ಕಷ್ಟವಾಗುತ್ತದೆ. ದೈವಭಕ್ತಿಗೂ 
ನೀತಿವಂತಿಕೆಗೂ ಯಾವ ಸಂಬ೦ಧವೂ ಇಲ್ಲ. ನೀತಿವ೦ತಿಕೆಯು ಅಭ್ಯಾಸ ರೂಢಿಗಳನ್ನು 
ಆಧರಿಸಿದ್ದು; ಅದಕ್ಕೆ ತಾರ್ಕಿಕ ಅನಿವಾರ್ಯತೆಯ ತಳಪಾಯವಿಲ್ಲ. ಸ್ವಾರ್ಥ ಮತ್ತು ಪರಹಿತದ 
ಬಗೆಗಿನ ಸಹಾನುಭೂತಿಗಳೇ ನೀತಿವಂತಿಕೆಯ ಮೂಲ. ಅನುಭವದಿಂದಲೂ 
ನಿರೀಕ್ಷಣೆಯಿ೦ದಲೂ ನಾವು ಏನನ್ನೂ ಹೊಸದಾಗಿ ಕಲಿತುಕೊಳ್ಳಲಾರೆವು. ಯಾವ 
ನಂಬಿಗೆಗೂ ತರ್ಕದ (೫೦೩5೦0) ಆಧಾರವಿಲ್ಲ. 


ಜೀನ ಜಾಕ್ಸ್‌ ರೂಸೋ (೧೭೧೨-೧೭೭೮) 


ಮನುಷ್ಯನು ಸ್ವಾಭಾವಿಕವಾಗಿ ಒಳ್ಳೆಯವನು. ಸಂಸ್ಥೆಗಳು ಅವನನ್ನು ಕೆಟ್ಟವನ್ನಾಗಿ 
ಮಾಡಿವೆ. ಪ್ರಾಣಿ ಸಹಜವಾದ ನೈಸರ್ಗಿಕ ಬಾಳು ಎಂಬುದು ಮನುಷ್ಯರಲ್ಲಿ ಬಹುಶಃ 
ಎ೦ದೂ ಇದ್ದಿಲ್ಲ. ಇನ್ನೆ೦ದೂ ಉಂಟಾಗಲಾರದು. ಮನುಷ್ಯರಲ್ಲಿ ನಿಸರ್ಗ ಸಹಜವಾದ 
ವಿಷಮತೆ ಇದೆ; ವಯಸ್ಸು ಆರೋಗ್ಯ ಬುದ್ದಿಮತ್ತೆ ಮುಂತಾದವುಗಳಲ್ಲಿ ಅವರು ಅಸಮಾನರು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೫೩ * 


ಆದರೆ ಪರಂಪರಾಗತವಾದ ಹಕ್ಕುಗಳಲ್ಲಿ ವೈಷಮ್ಯವಿರುವುದು ಅಸಾಧು. ವೈಯಕ್ತಿಕ 
(ಖಾಸಗಿ) ಆಸ್ಮಿವಂತಿಕೆಯೇ ಸಾಮಾಜಿಕ ವಿಷಮತೆಗೆ ಕಾರಣ. “ನಾಗರಿಕತೆಯನ್ನು 
ಬಿಟ್ಟು ಸರಳ ಜೀವನವನ್ನು ಹಿಡಿಯುವುದೇ ಅದಕ್ಕೆ ಪರಿಹಾರ; ತಾಪಸ ಸೌಗುಣ್ಯವೇ 
ತಾರಕ ಮಾರ್ಗ. ಪ್ರಜಾಪ್ರಭುತ್ತವು ಗ್ರಾಹ್ಯ; ರಾಜರಿಗೆ ಆಳಲು ದೈವದತ್ತ ಅಧಿಕಾರವಿಲ್ಲ. 
ಮಾನವನಲ್ಲಿಯ ಗೌರವಪೂರ್ಣ ಭಯ ಅಥವಾ ಅದ್ಭುತಾನುಭವ, ಸರಿ-ತಪ್ಪುಗಳ 
ಕಲ್ಪನೆ, ಮಹಾತ್ವಾಕಾಂಕ್ಷೆಯ ಭಾವನಾ೦ಶ ಮುಂತಾದವು ದೈವಶ್ರದ್ಧೆಗೆ ಮೂಲಾಧಾರ. 
ಮನಃಸಾಕ್ಷಿಯು ನ್ಯಾಯವಾದ ಕರ್ತವ್ಯವನ್ನು ಪ್ರೇರಿಸುವ ಅಭೇದ್ಯವಾದ ಸಾಧನ. ನಮ್ಮ 
ಸ್ವಾಭಾವಿಕ ಪ್ರವೃತ್ತಿಗಳು ಸಾರ್ವಜನಿಕ ಹಿತಗಳಿಗಾಗಿ ದುಡಿಯಲು ಪ್ರೇರಿಸುತ್ತವೆ; ಆದರೆ 
ನಮ್ಮ ವಿಚಾರ ಶಕ್ತಿಯು ಸ್ವಾರ್ಥ ಸಾಧನೆಯನ್ನು ಹಿಡಿಯೆಂದು ಒತ್ತಾಯಿಸುತ್ತದೆ. 
ಸುಗುಣಿಗಳಾಗಬೇಕಾದರೆ ನಾವು ಭಾವನಾನುಯಾಯಿಗಳಾಗಬೇಕು. ತರ್ಕಬುದ್ಧಿಯ 
ಅನುಯಾಯಿಗಳಾಗಬಾರದು. ನೈಸರ್ಗಿಕ ಧರ್ಮಕ್ಕೆ ಶ್ರುತಿಗಳ ಆಧಾರ ಬೇಕಾಗಿಲ್ಲ. 
ದೇವರು ಹೃದಯಕ್ಕೆ ಕೊಟ್ಟ ಸಂದೇಶವನ್ನು ಕೇಳಿದ್ದರೆ ಜಗತ್ತಿನಲ್ಲಿ ಒಂದೇ ಒಂದು ಮತ 
ಧರ್ಮವಿರುತ್ತಿತ್ತು. ಅದೇ ಸ್ವಾಭಾವಿಕ ಮತ ಧರ್ಮ; ಅದು ನಿತ್ಯ ಅಭೇದ್ಯ. ಶಾಬ ಸಜ್ನಾನವು 
ಯಾವಾಗಲೂ ಭೇದ್ಕ (8೩11010. ಶ್ರುತಿಗಳ ನರಕವೂ ಸ್ವರ್ಗವೂ ಅಗ್ರಾಹ್ಯ. ಶ್ರದ್ಧಾವಸ್ತುಗಳು. 
ಇವುಗಳಿಂದ ಮುಕ್ತನಾದ “ಅನಾಗರಿಕನು” ಒಳ್ಳೆಯ ಗಂಡ ಮತ್ತು ದಯಾವಂತ ತಂದೆ. 
ಅವನಿಗೆ ಲೋಜವಿಲ್ಲ. ನೈಸರ್ಗಿಕ ದಯಾವಂತಿಕೆಯೇ ಅವನ ಮತಧರ್ಮ. ಸರ್ವಾಧಿಕಾರಿ 
ಪ್ರಭುತ್ವಕ್ಕೆ ಸಮೀಪವರ್ತಿಯಾದದ್ದೇ ಆದರ್ಶಪ್ರಭುತ್ವ ಸಣ್ಣರಾಜ್ಯಗಳಿಗೆ ಪ್ರಜಾಪ್ರಭುತ್ವ 
ಉತ್ತಮ, ಮಧ್ಯಮ ಗಾತ್ರದ ರಾಜ್ಯಗಳಿಗೆ ಕುಬೇರಪ್ರಭುತ್ವ (15100180) ಉತ್ತಮ, 
ದೊಡ್ಡ ರಾಜ್ಯಗಳಿಗೆ ರಾಜಪ್ರಭುತ್ಚವೇ ಉಚಿತ. ಒಮ್ಮೆ ಸ್ವಾತಂತ್ರ್ಯ ಹೋದರೂ ಚಿಂತೆಯಿಲ್ಲ, 
ಸಮತೆಯನ್ನು ಕಳೆದುಕೊಳ್ಳಬಾರದು. ಹಾಜ್‌ ಹೇಳಿದ್ದಕ್ಕೆ ಸದ್ಯ ಶಮದ ಸಾಮಾಜಿಕ ಒಪ್ಪಂದದ 
ಸಿದ್ಧಾಂತವು ಗ್ರಾಹ್ಯ  ಸಮಸ್ವಿಯು ವ್ಯಷ್ಟಿಯನ್ನು ಹ ಸರ್ವರೂಡನೆ ಒಂದಾಗಿಯೂ 
ವ್ಯಕ್ತಿಯು ತನಗಷ್ಟೇ ತಾನು ವಿಧೇಯನಾಗಿರುವ ಸ್ವಾತಂತ್ರ್ಯವನ್ನು ಇಟ್ಟುಕೊಳ್ಳಬಲ್ಲ. 
ವ್ಯಕ್ತಿಯ ಹಕ್ಕುಗಳೂ ಸ್ಟಾತಂತ್ರ್ಯವೂ ಅಮುಖ್ಯ. ಅವರಿಗಿರುವುದು ನೈಸರ್ಗಿಕ ಹಕ್ಕುಗಳಷ್ಟೇ. 
ಸಮಾಜಕ್ಕೆ ಅಹಿತವಾಗುವಂಥ ಯಾವ ಬಂಧನವನ್ನೂ ಸಾರ್ವಭೌಮಾಧಿಕಾರವು ವ್ಯಕ್ತಿಯ 
ಮೇಲೆ ಹೇರಲಾರದು. ಆದರದೇ ಸಮಾಜದ ಹಿತಾ-ಹಿತಗಳಾವುವವೆಂಬುದನ್ನು 
ನಿರ್ಧರಿಸಬಲ್ಲದು. “ಸಾರ್ವಭೌಮ' ಎಂದರಿಲ್ಲಿ ಸಾಮೂಹಿಕವಾಗಿ ಕಾಯಿದೆ ಮಾಡಬಲ್ಲ 
ಸಮಾಜ ಅಥವಾ ಸಮುದಾಯವೆಂದರ್ಥ. ಸಾರ್ವಭೌಮದ ಸಂಕಲ್ಪವು ಯಾವಾಗಲೂ 
ನ್ಯಾಯವಾದುದು. ಏಕೆಂದರೆ ಅದು ಸಾರ್ವಜನಿಕ ಸಂಕಲ್ಪ ಶಕ್ತಿ. ವ್ಯಕ್ತಿಗಳದ್ದೆಲ್ಲವೂ 
ರಾಜ್ಯದ ಆಸ್ತಿ. ಪೂರ್ವಭಾವಿಯಾಗಿ ಮಾತಾಡಿಕೊಳ್ಳದೆ ವಎಷಯಜ್ಞಾನ ಚೆನ್ನಾಗಿ ಉಳ್ಳ 
ಜನರು ಚರ್ಚಿಸಿದರೆ ಯಾವಾಗಲೂ ಒಳ್ಳೆಯ ನಿರ್ಣಯವನ್ನೇ ಅವರು ತೆಗೆದುಕೊಳ್ಳಬಲ್ಲರು. 
ಸ್ವಾರ್ಥದಲ್ಲಿ ವ್ಯಷ್ಟ್ಯರ್ಥ ಮತ್ತು ಸಮಷ್ಟ್ಯರ್ಥಗಳೆರಡೂ ಅಡಕವಾಗುತ್ತವೆ. ಭಿನ್ನ ವೃಷ್ಟ್ಯರ್ಥಗಳಲ್ಲಿ 
ಸ೦ಘರ್ಷ ಚೆನ್ನಾಗಿ ಆದರೆ. ಅವು ನಿಷ್ಠಿಯವಾಗಿ ಹೋಗಿ ಸಮಷ್ಟ್ಯಃ ರ್ಥವು ಸಾರ್ವಜನಿಕ 
ಸಂಕಲ್ಪ ರೂಪದಲ್ಲಿ ಉಳಿಯುವುದು. ಒಂದು ರಾಜ್ಯದೊಳಗೆ ರಾಜ್ಯದಂಥ ಇತರ ಅಧೀನ 


* ೩೫೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಂಘಗಳಿರಬಾರದು; ಇದ್ದರೆ ಸಾರ್ವಜನಿಕ ಸಂಕಲ್ಪವು ಅನೇಕ ಮತ್ತು ಭಿನ್ನವಾಗಿ 
ಪರಸ್ಪರ ಸಂಘರ್ಷದಿಂದ ನಿಷ್ಕ್ರಿಯವಾಗುವುದು. ಆದುದರಿಂದ ಹೀಗೆ ವ್ಯಕ್ತಿಯ. ಮತದಾನದ 
ಹಕ್ಕು ನಿಃಸಾರವಾಗಿ ಸಂಘಗಳ ಮತದಾರಿಕೆಯಷ್ಟೇ ಭುತಮಯುವು ದಿ ತಪ್ಪಬೇಕಾದರೆ 
ಮೆಕೆಯವಲ್ಲಿ ಹೇಳಿದಂತೆ ಪಾಕ್ಷಿಕ ಸಮಾಜಗಳೆನ್ನಿಸಬಹುದಾದ ಪಾರ್ಟಿಗಳು ಒಂದು 
ರಾಜ್ಯದಲ್ಲಿರಬಾರದು - ಅ೦ಥ ಪಾರ್ಟಿ. ರಾಜಕೀಂಯವಾದದ್ದಾಗಿರಲಿ, 
ಆರ್ಥಿಕವಾದದ್ದಾಗಿರಲಿ, ಮತಧಾರ್ಮಿಕವಾದದ್ದಾಗಿರಲಿ ಅಥವಾ ಇನ್ನಾವ ಬಗೆಯದಾದರೂ 
ಆಗಿರಲಿ. ಒಮ್ಮೆ ಅಂಥ ಪಕ್ಷಗಳಿರುವುದಾದರೆ ಅವು ಅನೇಕವಾಗಿರುವುದುತ್ತಮ. ಸರಕಾರಿ 
ಅಧಿಕಾರಿಯಲ್ಲಿ ಸ್ವಾರ್ಥ, ಸರಕಾರಾರ್ಥ ಮತ್ತು ಸಾಮಾಜಿಕ ಅರ್ಥಗಳ ಬಗೆಗಿನ ೩ 
ಸ೦ಕಲ್ಪಗಳಿರುತ್ತವೆ. ಪ್ರಜಾಪ್ರಭುತ್ವ (ಆಯ್ದ ಕುಬೇರರ ಪ್ರಭುತ್ವ) ಜಯಪ್ರದವಾಗಬೇಕಾದರೆ 
(೧) ಹವೆ ಅತ್ಯುಷ್ಟ ಅಥವಾ ಅತಿಶೀತವಾಗಿರಬಾರದು, (೨) ರಾಜ್ಯದ ಅವಶ್ಯಕತೆಗಿಂತ 
ಬಹಳ ಹೆಚ್ಚಿನ ಉತ್ಪಾದನೆ ಇರಬಾರದು-ಇದ್ದರೆ ಅನೇಕರು ಐಷಾರಾಮಿಗಿಳಿದು 
ರಾಜ್ಯಘಾತಕರಾಗುವರು: ಆಗ ರಾಜ್ಯವು ರಾಜಪಭುತ್ಚಕ್ಕಿಂತ ಬಹಳ ಕನಿಷ್ಠದಶೆಗಿಳಿಯುವುದು- 
ಅದರಲ್ಲಿ ಇದ್ದರೆ ಅವನೂ ಅವನ ಅರಮನೆಯ ಕಂಪನಿ ಅಷ್ಟೇ ಐಷಾರಾಮದಿಂದ 
ಸ್ವಪರ ಹಾನಿಗಿಳಿಯುವ ಸ೦ಭವವಿದೆ. 


ಇಮ್ಯಾನ್ಯುಯೆಲ್‌ ಕ್ಯಾಂಟ್‌ (೧೭೨೪-೧೮೦೪) 


ಕ್ಯಾಂಟ್‌ ಹೇಳಿದ್ದು ವೈಮರ್ಶಿಕ ತತ್ವಜ್ಞಾನ, ವಿಮರ್ಶೆ, ಅತೀ೦ದ್ರಿಯ (ಅತಿಮಾನಸ) 
ತತ್ವವಾದ ಅಥವಾ ಅತೀಂದ್ರಿಯ ಧ್ಯೇಯವಾದ (81150011601 1060811513). ಅದರ 
ಪ್ರಕಾರ ಪ್ರತ್ಯಕ್ಷಾನುಭವವನ್ನು ಸಮನ್ವಯ ಮಾಡುವುದೇ ತರ್ಕದ ಕೆಲಸ. ಕಾರಣ- 
ಕಾರ್ಯಭಾವ ಮುಂತಾದ ಕೆಲವು ಕಲ್ಪನೆಗಳನ್ನು ಗೃಹೀತವೆಂದಿಟ್ಟುಕೊಳ್ಳುವುದು ಅದಕ್ಕೆ 
ಅಗತ್ಯ ಕಾರ್ಯ-ಕಾರಣ ಸಂಬಂಧವು ವೃಷ್ಟಿಪರಾಮರ್ಶೆಯ ಸ್ವಾರ್ಥಾನುಮಾನದಿಂದ 
ಲಭ್ಯವಾದ ಸಾಮಾನ್ಯತತ್ಪಗಳಿ೦ದ ಸಿದ್ಧವಾಗುವ೦ಥದಲ್ಲ. ಅನುಭವವೊಂದು ಬಿಡಿಗಳಿಂದ 
ಸಮನ್ವಿತವಾದ ಇಡಿಯೆಂದು ಭಾವಿಸುವುದು ಅಗತ್ಯ; ಅದು ಅರ್ಥಪೂರ್ಣವೆಂದು 
ಗ್ರಹಿಸುವುದೂ ಆವಶ್ಯಕ. ಅಗತ್ಯವಾದ ಸಮನ್ವಯ ತತ್ವಗಳು ಸಂವೇದನಾನಿಷ್ಠವಾದ 
ಪ್ರತ್ಯಕ್ಷದಿ೦ದ ಪಡೆಯಲು ಸಾಧ್ಯವಾಗದಿದ್ದರೆ, ಆಗ ಅವು ಸಂಬಂಧಿಸಿದ ಪದಾರ್ಥಗಳ 
ಸೃಷ್ಟಿಗಿ೦ತ ಹಿ೦ದೆಯೇ ಇದ್ದವೆಂದು ತಿಳಿಯಬೇಕು. ಅವು "ಅತೀ೦ದ್ರಿಯ, ಅತಿಮಾನಸ' 
ಎ೦ದು ಕರೆಯಲ್ಪಟ್ಟಿವೆ. ಅವುಗಳೇನೂ ಅನುಭವಾತೀತವಾದವುಗಳಲ್ಲ. ಸುಸಂಬದ್ಧವಾದ 
ಬಿಡಿಗಳಿಂದ ಕೂಡಿದ ಇಡಿ ಅನುಭವದ ಕಕ್ಷೆಯಲ್ಲೇ ಅವು ಬರುತ್ತವೆ. ಆಕರದಲ್ಲಿಯೂ 


ಸ್ಥಾನದಲ್ಲಿಯೂ ಅವು ಸಂವೇದನಾಜ್ಞಾನಗಳಿಗೆ ವಮೀರಿದಂಥವು ಅಥವಾ ಭಿನ್ನ-ಅಷ್ಟೆ. 


ಸ೦ಂವೇದ್ಯತೆಯ ಪ್ರಾತಿಭಜ್ಞಾನದ ಎರಡು ರೂಪಗಳೂ ಅತೀಂದ್ರಿಯ: ದೇಶ ಮತ್ತು 


ಕಾಲ ಸಂವೇದಿಸಿದ (ಪ್ರತ್ಯಕ್ಷವಾದ) ನಿಸರ್ಗಜ್ಜ್ಞಾನವು ಯಾವಾಗಲೂ ದೇಶಕಾಲಾವಚ್ಛಿನ್ನ 


ಅದು ಯಾವುದಾದರೂ ಒಂದು ಪದಾರ್ಥದ ಅನುಭವ. ಅಂಥ ಪ್ರತಿಯೊಂದು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೫೫ * 


ಜ್ಞಾನಕ್ಕೂ ಅವು ಅವಚ್ಛೇದಕಗಳಾಗಿರುವುದರಿಂ೦ದ ಅವೆಂದೂ ವಸ್ತುಮಾತ್ರಗಳ (781785- 
17-11017501109) ಸಹಜಗುಣಗಳೆನ್ನಿಸಲಾರವು-ತಾರ್ಕಿಕ ವಿಚಾರದ ಔಪಚಾರಿಕ 
ಬೇಡಿಕೆಗಳಷ್ಟೇ ಆದಾವು. ದೇಶ-ಕಾಲಗಳು ವ್ಯಾವಹಾರಿಕ ಸತ್ಯಗಳು. ಏಕೆಂದರೆ, ಅವು 
ಸಾಕ್ಷಾತ್ತಾದ ಅನುಭವದಲ್ಲಿ ಬರುತ್ತವೆ. ಆದರೆ ಅವು ಅತೀಂದ್ರಿಯವಾದ ಧ್ಯೇಯಗಳು 
(160819)-ಅವುಗಳಿಗೆ ಪ್ರತ್ಯಕ್ಷ ದರ್ಶನದ ಮೇಲೆ ಮನಸ್ಸು ಹೇರುವ ಆಕಾರಗಳಿರುವುದರಿಂದ. 


ಪದಾರ್ಥಗಳು (0೩(€॥೦769) ತಿಳಿವಳಿಕೆಯ ಸಮನ್ವಿತ ಆಕೃತಿಗಳು, ಶುದ್ಧತತ್ವಗಳು. 
ಅವು ಹನ್ನೆರಡು.* ಪರಿಮಾಣ, ಗುಣ, ಸಂಬ೦ಧ ಮತ್ತು ರೀತಿಭಾವ (11068110) 
ಎ೦ಬ ನಾಲ್ಕರಲ್ಲಿ ಅವು ವರ್ಗೀಕರಿಸಲ್ಪಡುತ್ತವೆ. ಸಂವೇದ್ಯತೆಯ ಆಕೃತಿಗಳಲ್ಲಿ ಅಡಕವಾಗುವ 
ಸಂವೇದನಾ ದ್ರವ್ಯಗಳೇ (50080005 78011815) ಪ್ರತ್ಯಕ್ಷದ ಪ್ರತಿಮೆಗಳು. ವಿಚಾರಶಕ್ತಿಯು 
(8೦೩5೦೧) ತಿಳಿವಳಿಕೆಯ ಮೂಲಕ (07608806178) ಆ ಪ್ರತಿಮೆಗಳನ್ನು ತಕ್ಕ ಕಲ್ಪನೆ 
(ಲಿಂ10600) ಮತ್ತು ತತ್ವಗಳನ್ನು (8117010105) ತ೦ದು ಅರ್ಥವತ್ತಾದ ನಿಸರ್ಗನಿರ್ಜಯ 
(368610/5 08180070) ಗಳನ್ನಾಗಿ ಸಮನ್ವಯಿಸುತ್ತದೆ. ಈ ರೂಪಕ್ಕೆ ತರದೆ ಹೋದರೆ 
ಮಾನವನಿಗೆ ನಿಸರ್ಗದ ಯಾವ ಜ್ಞಾನ ಅಥವಾ ಅನುಭವವೂ ಉಂಟಾಗದು. ಆದರೆ 
ದೇವರು, ಅಮರ ಆತ್ಮ ಮತ್ತು ಸಾರ್ವರೂಪದ ಪ್ರಪಂಚ ಎಂಬಂಥ ಅತಿಭೌತಶಾಸ್ತ್ರೀಯ 
ಪದಾರ್ಥಗಳನ್ನು ಲಕ್ಷಣೆಸಿ ಹೇಳಲು ಸಂವೇದ್ಯತೆಯ ಹಾಗೂ ತಿಳಿವಳಿಕೆಯ ಆಕ್ತ ತಿಗಳಾಪ್ರವೂ 
ಉಪಯುಕ್ತವಾಸುವುದಿಲ್ಲ. ಲರೋಕಾನುಭವದ ಅವಶ್ಯ ಉಪಾಧಿಗಳಾಗಿರುವ (1100085ಜ)/ 
00611005) ಕಾರಣದಿ೦ದ ಉಕ್ತ ಆಕೃತಿಗಳು ಅನುಭವದಲ್ಲಿ ಸತ್ಯವಾಗಿ ತೋರಿದರೂ 
ಅವುಗಳನ್ನು ಅನುಭವಾತೀತವಾದ ಪದಾರ್ಥಗಳಿಗೆ ಅನ್ವಯಮಿಸಬಹುದೋ ಬಾರದೋ 
ಎಂಬುದನ್ನು ನಿರ್ಣಯಿಸಲು ಯಾವ ದಾರಿಯೂ ಇಲ್ಲ. ಹೀಗೆ ಅತಿಭೌತಶಾಸ್ತ್ರದ 
ಭರಹುಗಳ ಪ್ರತ್ಯಕ್ಷನಿಷ್ಠ ತರ್ಕದಿಂದ ಸಮರ್ಥಿಸಲು ಬಾರದಂಥವುಗಳಾದರೂ ತೇರ 
ನಿರುಪಯುಕ್ತಗಳೆನ್ನಿ ಸುವುದಿಲ್ಲ. ಶುದ್ಧ ವಿಚಾರದ (80/0 70೩5೦0) ಕಲ್ಪನೆಗಳು 
ನಿಯಾಮಕತೆಯ ಶಕ್ತಿಯಿ೦ದ ಉಪಯುಕ್ತಗಳಾಗುತ್ತವೆ; ಅಂದರೆ ಅವು ತಾವು 
ಭಾಗಿಗಳಾಗಿರಲಾರದ ಸಾಮಾನ್ಯ ಪದಾರ್ಥಗಳನ್ನು ಸೂಚಿಸಬಲ್ಲವು. ಸೈದ್ಧಾಂತಿಕ ಜ್ಞಾನವು 
ಅನುಭವ ಕ್ಷೇತ್ರಕ್ಕೆ ಪರಿಸೀಮಿತವಾದದ್ದು; ಈ ಕ್ಷೇತ್ರದಲ್ಲಿ ನಾವು ವಸ್ತು ಮಾತ್ರಗಳ (ಕೇವಲ 
ಪದಾರ್ಥಗಳ) ಜ್ಞಾನವನ್ನು ಪಡೆಯಲಾರೆವು. ನಮಗೆ ತಿಳಿಯುವುದು ವಿಚಾರಶಕ್ತಿಯ 
ತರ್ಕಪೂರ್ವ (೩ ॥ಗ0/). ಪ್ರಾತಿಭ ಆಕೃತಿಗಳ ಮೂಲಕ ವಸ್ತುಗಳು ತೋರುವ ರೀತಿಯಷ್ಟನ್ನೇ. 
ಅಂಥ ತೋರಿಕೆಗಳೇ ಘಟನೆಗಳು. 

ಆದರೆ ವಿಚಾರಶಕ್ತಿಯು (ತರ್ಕಶಕ್ತಿಯು) ಕೇವಲ ಸೈದ್ಧಾಂತಿಕ ಪ್ರಯೋಜನಕ್ಕಷ್ಟೇ 


ಪರಿಸೀಮಿತವಾಗಿಲ್ಲ. ಪ್ರತ ಕ್ಷಜ್ಣಾನ, ಆಲೋಚನೆಗಳ ವಸ್ತುಗಳಂತೆಯೇ (08600 
ವಿಷಯಗಳಂತೆಯೇ) ಇಚ್ಛಾಶಕ್ತಿ ಮತ್ತು ಭಾವನಾ೦ಶಗಳ (೪111೩760018) ವಿಷಯಗಳೂ 





೫. (೧) ಏಕತ್ವ, ನಾನಾತ್ವ, ಸಾಕಲ್ಯ; (೨) ಸತ್ಯತೆ, ನಿಷೇಧ, ಪರಿಮಿತಿ; 
(೩) ದ್ರವ್ಯ-ಆಕಸ್ಮಿಕಧರ್ಮ, ಕಾರಣ-ಕಾರ್ಯ, ಪಾರಸ್ಪರಿಕತೆ; (೪) ಸಾಧ್ಯತೆ, ಅಸ್ತಿತ್ವ, ಆವಶ್ಯಕತೆ. 


* ೩೫೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಇವೆ. ಸೈದ್ಧಾಂತಿಕ ಉಪಯುಕ್ತತೆಯಲ್ಲಿಯೂ ವಿಚಾರಶಕ್ತಿಯು ನಿಸರ್ಗಕ್ಕೆ ನಿಯಮಗಳನ್ನು 
ಹಾಕಿಕೊಡುವ ಕರ್ತ. ಅದರಿಂದ ಸಂವೇದನೆಗಳು ಸಂವೇದ್ಯತೆ ಮತ್ತು ತಿಳಿವಳಿಕೆಗಳ 
ಆಕೃತಿಗಳಿಗೆ ಹೊ೦ದುವಂತಾಗುತ್ತದೆ. ಇಲ್ಲವಾದರೆ, ನಿಸರ್ಗದ (ಸ್ಥ ಸೃಷ್ಟಿಯ) ಆರ್ಥ ಯಾರಿಗೂ 
ಆಗದು. ಆದರೆ ನೈತಿಕ ಅನುಭವದ ಕ್ಷೇತ್ರದಲ್ಲಿ ವಿಚಾರವ೦ತನ ಇಚ್ಛಾಶಕ್ತಿಯು 
ಸ್ವಾಯತ್ತವಾಗಿರುತ್ತದ - ಅದಕ್ಕದೇ ನಿಯಮವಾಗಿರುತ್ತದೆ. ಆದರೆ ನಿರುಪಾಧಿಕೆವಾದ 
(100118) ನೀತಿ ನಿಯಮ ಅಥವಾ ಕರ್ತವ್ತ ವು: ಸಾಧ್ಯವಾಗುವುದು ಇಚ್ಛಾಶಕ್ತಿಯು 
ನಿಜವಾಗಿ ಸ್ವತಂತ್ರ ಎಂಬ ನಂಬಿಗೆಯಿಂದ ಮಾತ್ರ ನಮ್ಮ ಘಟನಾ ಸಂತಾನ ಸ್ವರೂಪದ 
ದೆಸೆಯಿಂದ ನಾವು ನಿಸರ್ಗ-ವಿಚಾರಶಕ್ತಿಗಳೆರಡರ ನಿಯಮಗಳಿಗೂ ಬದ್ಧರು; ಆದರೆ 
ನಮ್ಮ ಶುದ್ಧ ವೈಚಾರಿಕ ಇಚ್ಛಾಶಕ್ತಿಗಳ ಸ್ಹರೂಪದಲ್ಲಿ ನಾವು ಸ್ವತಂತ್ರವೂ ಜ್ಞಾನಮಯವೂ 
ಆದ "(ಗಾಜೈವಾದ ಅರ್ಥವುಳ್ಳ] ಕೇತ್ರದಲ್ಲಿ ಸಂಚರಿಸುವೆವು. ಅದರಲ್ಲಿ ಮಾನವ ಕುಲವನ್ನು 
ಕೇವಲ ಸಾಧನವನ್ನಾಗಿ ಅಲ್ಲಡೆ ಸಿದ್ಧಿಯನ್ನಾ! ಗಿಯೂ ತಿಳಿದು ನಡೆದುಕೊಳ್ಳುವಂಥ 
ಸ್ವಯಮಾರೋಪಿತವಾದ ಎಚಾರಯುಕ್ತ ನಿಯಮದಿ೦ದ ಮಾತ್ರ ನಾವು ಬದ್ಧರು. 


ದೇವರ ಸತ್ಯತೆ ಮತ್ತು ಜೀವಾತ್ಮಗಳ ನಿತ್ಯತೆಗಳು ತರ್ಕ ಸಮರ್ಥನೆಗೆ 
ಮೀರಿದವುಗಳಾದರೂ ವ್ಯಾವಹಾರಿಕ ವಿಚಾರ-ವಿವೇಕಗಳಿಗೆ ಆಧಾರ ತತ್ವಗಳಾಗುತ್ತವೆ. 
ಸೌಜನ್ಯಕ್ಕೆ ಸುಖ ಮತ್ತು ದೌರ್ಜನ್ಯಕ್ಕೆ ದುಃಖ ಉಂಟಾಗುವಂತೆ ಜಗತ್ತನ್ನು ನೈತಿಕವಾಗಿ 
ನಡಯಿಸಿಕೊಂಡು ಹೋಗಲು ದೇವರು ಆಧಾರ. ಮಾನವನ ಐಹಿಕ 'ಜೀವನದಾಜೆಗೂ 
ನೈತಿಕವಾಗಿ ಪೂರ್ಣತೆಯನ್ನು ಪಡೆಯುವ ಪ್ರಯತ್ನವು ಮುಂದುವರಿಯಲು ಆತ್ಮದ 
ಅಮರತ್ವವು ಆಧಾರ. ಈ ಆಧಾರ ತತ್ಪಗಳು, ನೈತಿಕ ಸ್ವಾತಂತ್ರ್ಯ ಮತ್ತು ಜನಪ್ರಿಯ 
ಹಕ್ಕುಗಳು-ಕ್ಕ್ಯಾಂಟನು ವ್ಯಾವಹಾರಿಕ ವಿಚಾರ-ವಿವೇಕಗಳಿಗೆ ಪ್ರಥಮ ಪ್ರಾಶಸ್ತ್ಯವನ್ನು 
ಕೊಡಲು-ಬುನಾದಿಯಾಗಿವೆ. 

ರಸಾಸ್ವಾದದ ಮತ್ತು ಸ್ವಾಭಾವಿಕ ಉದ್ದೇಶವಂತಿಕೆಗಳಲ್ಲಿ ಬುದ್ಧಿ-ಇಚ್ಛಾಶಕ್ತಿಗಳನ್ನು 
ಸಂಬ೦ಂಧಿಸುವಂತೆ ಮಾಡಲಾಗಿದೆ. ರಸಾಸ್ವಾದವು ಜ್ಞಾನಾಕೃತಿಗಳಲ್ಲಿ ಇಂದ್ರಿಯಗ್ರಾಹ್ಯ 
ವಸ್ತುವೊ೦ದು ಸಾಮಶ್ರತ್ಯ (118100)) ಹೊ೦ದುವುದರಿ೦ದ ಉಂಟಾಗುತ್ತದೆ. ಆಗ 
ನಿಸರ್ಗ-ಸ್ವಾತ೦ತ್ರ್ಯಗಳಲ್ಲಿ ಸಂಪೂರ್ಣ ಹೊಂದಿಕೆಯುಂಟಾದಂತಾಗುವುದು. ಪ್ರತಿಭೆಯಲ್ಲಿ 
ಅದಕ್ಕೆ ದೃಷ್ಟಾಂತ ದೊರಕುವುದು. ತದ್ವಿರುದ್ಧವಾಗಿ, ಸ್ವಾಭಾವಿಕ ಉದ್ದೇಶವಂತಿಕೆ ಎಂಬುದು 
ಯಾವಾಗಲೂ ನಿಸರ್ಗಕ್ಕೆ ವಿಶೇಷಣವಾಗಿರುತ್ತದೆ ಎ೦ಬ ನಿಯಮವಿಲ್ಲ; ಅದೊಂದು 
ತರ್ಕಪೂರ್ವದ ಸಂಶೋಧಕ ತತ್ವ, ಅಪ್ರತಿಹತವಾದ ಸಂಭಾವ್ಯ ಊಹೆ; ಅದರ ಮೂಲಕವೇ 
ನಾವು ನಿಸರ್ಗವನ್ನು ಅದರ ವೈಯಕ್ತಿಕ ಹೂರಣಗಳಿಗೆ (0008018) ಅರ್ಥವನ್ನೂ 
ಪ್ರಾಧಾನ್ಯವನ್ನೂ ಕೊಡುವ ಅತ್ಯುನ್ನತ "ಗುರಿ, ದಿವ್ಯಾಕೃತಿ ಎಂದು ಭಾವಿಸುವೆವು. 


ಜಗತ್ತಿನಲ್ಲಿ ಸಂಯುಕ್ತವಾದ ರಾಷ್ಟ್ರಗಳ ಸ ಸಂಘವಿರಬೇಕು. ಪ್ರಜಾರಾಜ್ಯದ ಸ್ವರೂಪ 
ಅದಕ್ಕಿರಬೇಕು. ಪ್ರಜಾಪ್ರಭುತ್ವದ ಬಹುಸಂಖ್ಯರ ಪ್ರತಿನಿಧಿಗಳ ಆಳಿಕೆಯಲ್ಲಿ ನಿರಂಕುಶತೆ 


ಬರುವುದರಿಂದ ಅದರಲ್ಲಿ ಸರ್ವಪ್ರಜೆಗಳ ಇಚ್ಛೆ ಯೆಂಬುದು ತನ್ನಲ್ಲೇ ತಾನು ವ್ಯಾಹತಿಯ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೫೭ * 


ಆಘಾತಕ್ಕೆ ತುತ್ತಾಗಬೇಕಾಗುವುದು; ಸ್ವಾತಂತ್ರ್ಯದ ತತ್ಪಕ್ಕೂ ಅದು ಎರುದ್ಧವಾಗಿ 
ವರ್ತಿಸುವಂತಾಗುವುದು. ಆದುದರಿಂದ ರಾಜಪ್ರಭುತ್ವದಲ್ಲಿ ಪರಿಪೂರ್ಣ ಸರಕಾರದ 
ರಚನೆ ಸುಲಭ ಸಾಧ್ಯ. 


ಟಿಪ್ಪಣಿಗಳು 


ಕ್ಯಾಂಟನ ಅತೀ೦ದ್ರಿಯತೆ ಅಥವಾ ಅತಿಮಾನಸಿಕತೆಯು ಪ್ರಮಾಣ ಶಾಸ್ತ್ರೀಯ 
0001 ಜ್ಞಾನಶಾಸ್ತ್ರೀಯ (176 100/7 08110171060). ಅಂದರ" ಜ್ಞಾನ 
ಕ್ರಿಯೆ ಕಂಡ ಒಂದು ಪದಾರ್ಥವು ವ್ಯಾವಹಾರಿಕವಾಗಿಯೂ ಇರಬಹುದು, ಹಾಗಿಲ್ಲದೆಯೂ 
ಇರಬಹುದು- ಎಂದರ್ಥ. ಭಾಂತಿ (110500) ಮತ್ತು ಮಾಯೆ (1121100178/107)ಗಳೂ 
ತಾರ್ಕಿಕ ಆವಶ್ಯಕತೆಯಿಂದಾದ ಕಾಲ್ಪನಿಕ ಭಾವಗಳೂ ಹೊರಗಿನ ವ್ಯವಹಾರ ಜಗತ್ತಿನ 
ಆಚೆಗಿನವು ಎನ್ನಿಸಿಕೊಳ್ಳುತ್ತವೆ. ಅದರಿ೦ದ ಭಿನ್ನವಾಗಿರುತ್ತವೆ. ಗಣ್ಯವಾಗಿ ವ್ಯವಹಾರವು 
ವಸ್ತುಸತ್ಯನಿಷ್ಯ, ವಿಚಾರವು ಜ್ಞಾನಸತ್ಯನಿಷ್ಯ ಈ ಸತ್ಯಗಳ ಪೂರ್ಣ ಸಾದೃಶ್ಯವು ವ್ಯವಹಾರದ 
ಪ್ರಾಮಾಣಿಕತೆಗೆ ಅಗತ್ಯ. ಜ್ಞಾನವೆಂದರೆ ಗೊತ್ತಾದ ವಸ್ತುಸಂಬ೦ಧಗಳು, ಭಾವಸ೦ಬ೦ಧಗಳು; 
ಬುದ್ಧಿಗತವಾದ ಸತ್ಯ; ಅಭಿಪ್ರಾಯಕ್ಕೆ ವಿರುದ್ಧವಾದುದು; ನಿಶ್ಚಿತ ಜ್ಞಾನವು ಅಭಿಪ್ರಾಯವನ್ನು 
ಮೀರಿದ್ದು-ಆದರೆ ಸತ್ಯಕ್ಕಿಂತ ಸ್ವಲ್ಪ ಕೆಳಮಟ್ಟದ್ದು; ವಿಧೇಯ-ಉದ್ದೇಶಗಳ ನಡುವಿನ 
(ಕರ್ಮ-ಕರ್ತೃಗಳ ಮಧ್ಯದ) ಸಂಬಂಧ. ಜ್ಞಾನ ಸತ್ಯಗಳ ಸ್ವಭಾವವನ್ನು ಅರಿಯಲು 
ಅಗತ್ಯವಾದ ಪ್ರಮಾಣಗಳ ಸ್ವರೂಪವನ್ನು ತಿಳಿಸುವುದು ಪ್ರಮಾಣಶಾಸ್ತ್ರ ಜ್ಞಾನದ ಸತ್ಯತೆಯ 
ಲಕ್ಷಣಗಳನ್ನು ಗುರುತಿಸುವ ತತ್ವಗಳನ್ನು ಹೇಳುವ ಶಾಸ್ತ್ರವು ಜ್ಞಾಸಶಾಸ್ತ್ರ- ಎರಡಕ್ಕೂ 
ಜ್ಞಾನಕ್ತಿಯೆಯು ಸ ಸಾಧಾರಣಧರ್ಮ. ಸಾಂ ವಿವೇಚನೀಯ. ಜ್ವಾನಾಂತರ್ಗತೆವಾದುದರಿಂದ 
ಅಭಿನ್ನ ವೆಂದು ಗ್ರಹಿಸಲ್ಪಟ್ಟಿವೆ. 

೧) ಜ್ಞಾನದ ಶಕ್ಕತೆ, ೨) ಜ್ಞಾನದ ಸೀಮಾರೇಖೆಗಳು, ೩) ಜ್ಞಾನದ ಆಕರ, ೪) 
ಜ್ಞಾನಾರ್ಜನೆಯ ಮಾರ್ಗಗಳು, ೫) ತರ್ಕಪೂರ್ವದ ಜ್ಞಾನ, ೬) ಮುಖ್ಯವಾದ ಜ್ಞಾನ 
ಜಾತಿಗಳನ್ನು ವಿಂಗಡಿಸುವುದು, ೭) ಜ್ಞಾನ-ಸನ್ನಿವೇಶದ ರಚನಾವಿಧಾನ; ೮) ಸತ್ಯದ 
ಸ್ವರೂಪ- ಎಂಬ ವಿಷಯಗಳ ಚರ್ಚೆ-ನಿರ್ಧಾರಗಳು ಪ್ರಮಾಣಶಾಸ್ತ್ರ (ಜ್ಞಾನಶಾಸ್ತ್ರಂ 
ವೆಂಬುದರಲ್ಲಿ ಬರತಕ್ಕಂಥವು. 

ಬಾಹ್ಯಪ್ರಪ೦ಂಚದ ಸತ್ಯವಾದ ಪೂರ್ಣಜ್ಞಾನವು ಮಾನವನಿಗೆ ಅಶಕ್ಕವೆಂಬವರಲ್ಲಿ 
(ಅ) 50880077 50001105 ಇ೦ದ್ರಿಂಯುಗಳ ಸಾಪೇಕ್ಟತೆಯನ್ನಾಧರಿಸಿ ಅವು 
ಅನವಲಂ೦ಬನೀಂಯವೆ೦ಂಬವರು, (ಬ) 8೩007೩1 5000008 ಬಹಳ ಸಲ 
ವ್ಯಾಹತಗ್ರಸ್ತವಾಗುವುದರಿ೦ದ ವಿಚಾರಶಕ್ತಿಯು ಅನವಲಂಬನೀಯವೆಂಬವರು- ಎ೦ಬ 
ಎರಡು ಬಗೆಯವರಿದ್ದಾರೆ; ಇಬ್ಬಗೆಯವರನ್ನೂ 5011151915 ೦॥ 880-00081015(5 
ಅಹಂಮೂಲ ಜ್ಞಾನಾರಂಭವಾದಿಗಳು ಅಥವಾ ಅಹಂಕೇಂದ್ರ ಜ್ಞಾನವಾದಿಗಳು ಎಂದು 
ಹೇಳುವ ರೂಢಿಯಿದೆ. 5/0]600018 ವ್ಯಕ್ತಿ (ಸ್ವ, ಕರ್ತೃ) ನಿಷ್ಠಜ್ಜಾನವಾದಿಯು- ವ್ಯಕ್ತಿಯ 


* ೩೫೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕ್ರಿಯಾತ್ರಯ ಸಹಿತವಾದ ಮನಸ್ಸಿಗಷ್ಟೇ ಪ್ರತ್ಯಕ್ಷಜ್ಞಾನವು ಪರಿಸೀಮಿತ; ಬಾಹ್ಯ ಪ್ರಪಂಚದ 
ಜ್ಞಾನವು ಅ೦ಥ ಮನಸ್ಸಿನ ವಿವಧ ವ್ಯಕ್ತಿನಿಷ್ಠ ಅವಸ್ಥೆಗಳಿಂದ ಅನುಮೇಯವಾದ ಪರೋಕ್ಷ 
ಜ್ಞಾನ-ಎನ್ನುತ್ತಾನೆ. ಈತನೂ ಮೇಲಿನವರ ಸಾಲಿಗೇ ಸೇರುತ್ತಾನೆ ಎಂಬುದು ವಸ್ತುನಿಷ್ಠ 
ಜ್ಞಾನವಾದಿಗಳ ಮತ. ನಮಗೆ ಪ್ರತ್ಯಕ್ಷವಾಗಿ ಗೊತ್ತಾಗುವ ಎಲ್ಲ ಸಂಗತಿಗಳೂ 
ನಮಗಧೀನವಾಗದ, ನಮ್ಮ ಗ್ರಹಣಾಗ್ರಹಣಗಳಿ೦ದ ಸ್ವತಂತ್ರವಾದ ಅಥವಾ ಅವುಗಳಿಗೆ 
ನಿರಪೇಕ್ಷವಾದ ವಸ್ತುಸತ್ಯ ತೆಯನ್ನು ಉಳ್ಳಂಥವುಗಳೆಂಬುದು ೦1॥]600%151 
ವಸ್ತುನಿಷ್ಠಜ್ಞಾನವಾದ. 

ಜ್ಞಾನದ ಗಡಿಮಿತಿಗಳನ್ನು ನಿರ್ಧರಿಸಲು ಅತಿರೇಕಕ್ಕೆ ಮುಟ್ಟಿದ 
ಅನವಲಂಬಿನೀಯತಾವಾದ (80500187) ವನ್ನು ಬಿಡಬೇಕಾಗುತ್ತದೆ. ಹಾಗೆ ಬಿಟ್ಟ 
ಕ್ಯಾಂಟನು ಜ್ಞಾನವನ್ನು 7001701100 ಶುದ್ಧಜ್ಞಾನ ಮತ್ತು 81010070000 ಬಾಹ್ಯ 
ಸ೦ಗತಿಗಳ ಜ್ಞಾನ ಎಂದು ಎರಡು ವಿಧವಾಗಿ ವರ್ಗೀಕರಿಸಿದ್ದಾನೆ. ಇತ್ತೀಚಿನ 8081115 
ಅನುಷೇಧವಾದಿಗಳೂ 8೩61081 711011018೫ ಮೂಲಭೂತ ವ್ಯವಹಾರವಾದಿಗಳೂ- 
ಜ್ಞಾನವೆಂದರೆ “ಅರ್ಥ”ಪೂರ್ಣವೂ ಪರೀಕ್ಷಣೇಯವೂ ಆದದ್ದು ಜ್ಞೇಯ- ಎನ್ನು] ತ್ತಾರೆ. 
ಇಲ್ಲಿ ಪರೀಕ್ಷಣೀಯತೆಯು ವೈ ೈಜ್ಞಾನಿಕ ಪ್ರ ಪ್ರಯೋಗವನ್ನು ಮಾತ್ರ ಆಧರಿಸಿದ್ದು: ಭೌತಶಾಸ್ತ್ರ 
ರಸಾಯನಶಾಸ್ತ್ರ ಮತ್ತು ಕೆಲಮಟ್ಟಸಗೆ ಜೀವಶಾಸ್ತ್ರ ಗಣಿತ ಹಾಗೂ ಖಗೋಲಶಾಸ ಸ್ವಗಳು 
ಮಾತ್ರ ಆಧಾರಭೂತ' ಎಜ್ಞಾನ “ಶಾಸ ಸ್ವಗಳು- ಆರಿದರೆ ಘನ, ದ್ರವ, ವಾಯು ಮೆತ್ತು 
ಶಕ್ತಿಗಳ ಅವಸ್ಥೆಯಲ್ಲಿರುವ ಬಾಹ್ಯ ನಿಜಲೇವ ವಸ್ತುಗಳಷ್ಟೇ ಆಧಾರ ಸತ್ಯವಾದಂಥವುಗಳು. 
ಮಿಕ್ಕವು ಅಸ ಸತ್ಯಗಳು ಸಾ ಸತ್ಯಾಭಾಸಗಳು ಇಲ್ಲವೆ ಅಹಂಕೇಂದ್ರೀಯವಾದ 
ಅಲ್ಪಕಾಲಿಕವಾದ, ವ್ಯಕ್ತಿನಿಷ್ಠವಾದ ವಶಿಷ್ಟ (೫೩110೬1೩) ಸತ್ಯಗಳು. ಫನಾದಿ “ದ್ರವ್ಯ”ಗಳ 
ಹಾಗೂ ಶಕ್ತಿರೂಪಗಳ ಅಳತೆಗಳೇ ಚರಮ ಸತ್ಯಗಳು ಎಂಬುದು ವೈಜ್ಞಾನಿಕ ವ್ಯವಹಾರವಾದ; 
ಬಾಹ್ಯ ಜಗತ್ತಿನ ನಮ್ಮ ಜ್ಞಾನದ ಸತ್ಯತೆಯ ಚರಮ ಸ್ವರೂಪವು ಅಮೂರ್ತ ಹಾಗೂ 
ಗಣಿತ ಸಂಕೇತಾತ್ಮಕ.-' ಎಂಬುದು ಆದರ ತಾತ್ಪರ್ಯ: ದ್ರವ್ಕೆ ದ್ರವ್ಯತ್ತವೆಂಬುದಿಲ್ಲ- ಎಲ್ಲವೂ 
ಗುಣಪು೦ಜ ಅಥವಾ ಘಟನೆಗಳು- ಎಂಬುದು ರಸೆಲ್ಲೀಯ ವೈಜ್ಞಾನಿಕ ತರ್ಕ. 


ಎಚಾರಶಕ್ತಿ (೩೦೩5೦೫) ನಿಜವಾದ ಜ್ಞಾನದ ಆಕರ ಎ೦ಬವರು ಡೆಸ್ಕಾರ್ಟಸ್‌, 
ಸ್ಟಿನೋಜ, ಲಿಬ್ಬಿಜ್ಜರಂಥ ವಿಚಾರವಾದಿಗಳು. ಪ್ರತ್ಯಕ್ಷಾನುಭವವೊ೦ದೇ ಅದರ ಆಕರ 
ಎ೦ಬವರು ಲೋಕೇ, ಬರ್ಕೆ ಮತ್ತು ಹ್ಯೂಮರಂಥ ವ್ಯವಹಾರವಾದಿಗಳು. ಸಂಕುಚಿತ 
ವ್ಯವಹಾರವಾದದ ಪ್ರಕಾರ ಇಂದ್ರಿಯ ಸಂವೇದನೆಗಳಷ್ಟೇ ಜ್ಞಾನಕ್ಕೆ ಆಕರ. 
ಪ್ರತ್ಯಕ್ಷಾನುಮಾನಗಳೆರಡಕ್ಕೂ ತಕ್ಕ ಸ್ಥಾನಗಳನ್ನು ಕೊಟ್ಟು ವ್ಯವಹಾರವಾದ (೫110110181) 
ಮತ್ತು ವಿಚಾರವಾದ (8೩0೦0೩॥೬೫))ಗಳನ್ನು ಸಮನ್ವಯಿಸಿದವನು ಕ್ಯಾಂಟ್‌. 

16600016 8001 00170115186 070೦೦6೪: ಪರಾರ್ಥಾನುಮಾನ ಮತ್ತು 
ನೈದರ್ಶನಿಕ ಮಾರ್ಗಗಳನ್ನು ವಿಚಾರವಾದಿಗಳು ಜ್ಞಾನಸಾಧನಗಳೆಂದರೆ, ವಿಶಿಷ್ಟ ವೈಯಕ್ತಿಕ 
ದೃಷ್ಟಾಂತ ಸ೦ಗ್ರಹ (1600000) ಮತ್ತು ಸಂಭಾವ್ಯ ಊಹೆ (1170001051)ಗಳನ್ನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೫೯ * 


ಜ್ಞಾನಸಾಧನಗಳೆಂದು ವ್ಯವಹಾರವಾದಿಗಳು ಸ್ಟೀಕರಿಸಿದ್ದಾರೆ. ಕ್ಯಾಂಟ್‌ ಮತ್ತು ಹೆಗೆಲ್ಲರ 
ಅತೀಂದ್ರಿಯ ಮಾರ್ಗ ಮತ್ತು 12181000081 1700100 ತರ್ಕಸಮನ್ವಯ ಮಾರ್ಗಗಳು 
ನಿಸರ್ಗವಿಜ್ಞಾನಗಳ (ವ್ಯವಹಾರವಾದದ) ವೈಯಕ್ತಿಕ ದೃಷ್ಟಾಂತ ಸಂಗ್ರಹದ ಮಾರ್ಗಕ್ಕೆ 
ಹಾಗೂ ಗಣಿತಶಾಸ್ತ್ರದ ನೈದರ್ಶನಿಕ ಮಾರ್ಗಕ್ಕೆ. ಇಳಿಸಲಾಗದಂಥವುಗಳು. ಕ್ಯಾಂಟ್‌ 
ಮತ್ತು ಹೆಗೆಲ್ಲರ ೫೪ ತರ್ಕಶುದ್ಧತೆ ಮತ್ತು ಉಕ್ತ ಮಾರ್ಗದ್ವಯಕ್ಕೆ 
ಇಳಿಸಲಾಗದಿರುವಿಕೆಗಳನ್ನು ಕೆಲವರು ಪ್ರಶ್ನಿ] ಸಿದ್ದಾರೆ. 879/33 ವ್ಯಾಪಾರ ಸತ್ಯತಾವಾದ 
0॥08೩(1008115117 ಕ್ರಿಯಾನುಕ್ರಮವಾದ. ೫೫0000೨ ಘಟನಾವಿಜ್ಞಾನವಾದ 
ಮುಂತಾದವುಗಳ ಕೆಲ ಅ೦ಂಶಗಳಿ೦ದ ಪ್ರಮಾಣ ಶಾಸ್ತ್ರೀಯ ಮಾರ್ಗಗಳ ಬೆಲೆಯನ್ನು 
ಇತ್ತೀಚೆಗೆ ನಿರ್ಧರಿಸಲು ಪ್ರಾರಂಭಿಸಲಾಗಿದೆ. 

ತರ್ಕಪೂರ್ವಜ್ಞಾನದ ಬಗ್ಗೆ ೩ ಸಿದ್ಧಾಂತಗಳಿವೆ: (೧) ತರ್ಕಶಾಸ್ತ್ರ ಗಣಿತ ಶಾಸ್ತ್ರ 
ನಿಸರ್ಗವಿಜ್ಞಾನಗಳು ಮತ್ತು ತತ್ವಜ್ಞಾನಗಳ ಮೂಲ ತತ್ವಗಳು ಸ್ವತಃ 
ಪ್ರಮಾಣವಾದಂಥವುಗಳೆಂಬುದೊ೦ದು; ಆ ತತ್ವಗಳ ಸ ಸ್ಪಷ್ಟತೆ ಮತ್ತು ಕಲ್ಪನಾಗತ ಪ್ರತ್ಯೇಕತೆಗಳು 
ಅವುಗಳ ಸ್ಪತಃಸಿದ್ಧತೆಯ ಲಕ್ಷಣಗಳು-ಎಂಬುದು ವಿಚಾರವಾದೀಯ; (೨) ತಕ್ಕಪೂರ್ವ 
ಸತ್ಯಗಳ ಪ್ರಯತ್ನನಿಷ್ಠ ನಿರಾಕರಣೆಯ ಅಥವಾ ಅವುಗಳು ಅನುಭವಕ್ಕೆ ಬರಬಹುದಾದ 
ಸಾಧ್ಯತೆಯ ಬಲದಿಂದ ಅವುಗಳನ್ನು ತರ್ಕಸಿದ್ಧವೆಂಬುದು ಲಿಬ್ನಿಜ್‌-ಕ್ಯಾಂಟರಂಥವರ 
೨ನೆಯ ವಾದ; (೩) ಅವು ಔಪಚಾರಿಕ ಪರಾರ್ಥಾನುಮಾನ ರಚನೆಗಳಲ್ಲಿ ನಿರಂಕುಶವಾಗಿ 
ಕಲ್ಪಿಸಿಕೊಂಡ ನಿಯಮಗಳೆಂಬುದು ನಿಯಮ ಕಲ್ಪನಾವಾದ; ಗಣಿತಶಾಸ್ತ್ರೀಯ ನಿಯಮ 
ತಂತ್ರಗಳಿಂದ ಈ ವಾದವನ್ನು ಸಮರ್ಥಿಸಲಾಗಿದೆ. 


(೧) ಪ್ರತ್ಯಕ್ಷ. ಸ್ಮೃತಿ ಮೊದಲಾದವುಗಳಿಂದ ಅನುಮಾನೇತರ ಕ್ರಮಗಳಿಂದ 
ಮಾಡಿಕೊಳ್ಳುವ ವಸ್ತುಜ್ಜಾನ; ಇದನ್ನು ಪರಿಚಯ ನಿಷ್ಕಜ್ಞಾನವೆಂದು ಗಣಿಸಲಾಗಿದೆ: (೨) 
ಅನುಮಾನ (1/80100) ಬಲದಿ೦ದ ಅಪ್ರತ್ಯಕ್ಷವಾದ ವಸ್ತುಗಳ ಜ್ಞಾನವನ್ನು ಪಡೆದರೆ 
ಅದು ಆನುಮಾನಿಕ ಜ್ಞಾನವಾಗುತ್ತದೆ; ಇದನ್ನು ವರ್ಣನಾನಿಷ್ಠ ಜ್ಞಾನವೆಂದು ಎಣಿಸಲಾಗಿದೆ. 
ಪರಿಚಯವು ದ್ವಿವಿಧ: (೧) ಬಾಹ್ಯ ವಸ್ತುಗಳ ಪ್ರತ್ಯಕ್ಷೀಕರಣ ಮತ್ತು (೨) ಅ೦ತರ್‌ 
ನಿರೀಕ್ಷಣೆ (ಅ೦ತರ್ಮುಖವಾದ ಆತ್ಮಪರಿಶೀಲನೆ). ಅನುಮಾನದಿಂದ ಲಬ್ಧವಾದ ಅನುಮಿತಿ 
ಎ೦ಬ ಜ್ಞಾನದಲ್ಲಿ ಇತರ ಜೀವಾತ್ಮಗಳ ಜ್ಞಾನ ಹಾಗೂ ಐತಿಹಾಸಿಕ ಜ್ಞಾನಗಳು ಅಡಕವಾಗುತ್ತವೆ. 
ಕೆಲವೊಮ್ಮೆ ಇತರ ಜೀವಾತ್ಮಗಳ ಜ್ಞಾನವು ಪ್ರ ಪಕ್ಯಕ್ಷದಿ೦ದಲೂ ಲಭಿಸಬಹುದು. ಸಂಕುಚಿತಾರ್ಥದ 
ಚಾರಿತ್ರಿಕ, "ಖಗೋಲಶಾಸ್ತ್ರೀಯ. ಜೀವಶಾಸ್ತ್ರೀಯ, ಮಾನವಶಾಸ್ತ್ರೀಯ, ಭೂಗರ್ಭಶಾಸ್ತ್ರೀಯ 
ಮತ್ತು ಸೃಷ್ಟಿಶಾಸ್ತ್ರೀಯ 'ಹ್ಯಾನಗಳೂ ವಿಶ್‌ಲಾರ್ಥದ ಐತಿಹಾಸಿಕ ಜ್ಞಾನದಲ್ಲಿ ಸೆ ಸೇರುತ್ತವೆ. 
ಭೂತಕಾಲೀನ 'ಶಿನುಭವದ ಪುನಾರಚನೆ ಎನ್ನಿಸುವ ಐತಿಹಾಸಿಕ ಜ್ಞಾನದಲ್ಲಿ ವಿಜ್ಞಾನದ 
ಅನುಮಾನಲಬ್ಧ ಮತ್ತು ನಿರೀಕ್ಷಣಾ(00೩೦೩0) ಲಬ್ಧ ಜ್ಞಾನಗಳನ್ನೂ ಸೆ ಸೇರಿಸುವುದುಂಟು. 


ಜ್ಞಾನ ಸನ್ನಿವೇಶದ ರಚನೆಯ ವಿಷಯದಲ್ಲಿ ಎರಡು ವಾದಗಳಿವೆ: (೧) ಜ್ಞಾನಕ್ಕೆ 


* ೩೬೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವಿಷಯ (ವಸ್ತುವಾದುದರ ಚಿತ್ರವನ್ನು ಜ್ಞಾತ್ರವಿನಲ್ಲಿ ದೂರದರ್ಶನ ಯಂತ್ರದಂತೆ 
ಮುದ್ರಿಸುತ್ತದೆ ಎ೦ಬುದು ವ್ಯಕ್ತಿನಿಷ್ಠವಾದ; (೨) ಪ್ರತ್ಯಕ್ಷ-ಪರೋಕ್ಷಗಳಿಂದ ಗೊತ್ತಾದ 
ಗುಣಗಳೆಲ್ಲವೂ ವಸ್ತುನಿಷ್ಠವೆನ್ನುವುದು ಸಾರ್ವವಸ್ತುನಿಷ್ಠವಾದ. ಈ ವಾದಗಳ ಅತಿರೇಕ 
ಸ್ವರೂಪಗಳಲ್ಲಿ ರಾಜಿ ಮಾಡಿಸ ಹೋದ ಪ್ರಾತಿನಿಧಿಕ ಪ್ರತ್ಯಕ್ಷ ಸಿದ್ಧಾಂತವು ವಸ್ತುಗಳ 
ಪ್ರಾಥಮಿಕ ಗುಣಗಳನ್ನು ವಸ್ತುನಿಷ್ಠವೆಂದೂ ಗೌಣ ಗುಣಗಳನ್ನು ವ್ಯಕ್ತಿನಿಷ್ಠವೆ೦ದೂ ಹೇಳುತ್ತದೆ. 
ಸಂವೇದನಾ ಜ್ಞಾನ ಮತ್ತು ವಸ್ತುಗಳು ಒಂದೇ ಎಂಬುದು ಪ್ರಮಾಣಶಾಸ್ತ್ರೀಯ ಅದ್ವೈತವಾದ; 
ಅವು ಸಂಖ್ಯಾತ್ಮಕವಾಗಿ. ಪ್ರತ್ಯೇಕ ಎಂಬುದು ಪ್ರಮಾಣಶಾಸ್ತ್ರೀಯ ದ್ದ ತವಾದ, ಜ್ಞಾತೃ 
ನಿರಪೇಕ್ಷವಾಗಿ 'ವಸ್ತುವಿರುತ್ತದೆ ಜದ ಪ್ರಮಾಣಶಾಸ್ತ್ರೀಯ ಶ್ವೇಯವಾರ; ಜ್ವೀಯವಸ್ತುವು 
ಜ್ಞಾತೃ ವಿಗೆ ಅಧೀನ ಎಂಬುದು ಪ್ರಮಾಣಶಾಸ್ತ್ರೀಯ “`ಾಸ್ತವತಾವಾದ. 


ಸತ್ಯದ ನಿಕಷ ಸೂತ್ರಗಳು ಮೂರು: (೧) ಸ ಸಾದೃಶ್ಯ ಸಿದ್ಧಾಂತ: ವಸ್ತುವಿಗೂ ಅದರ 
ಭಾವಕ್ಕೂ (ಕಲ್ಪನೆಗೂ) ನಡುವೆ ಒಂದಕ್ಕೊಂದು ಎಂಬ೦ಥ ಸಾಧಾರಣವಾದ ಚೈತ್ರಿಕ 
ಅಥವಾ ಅನುಪಾತಿಕ ಸಂಬ೦ಧ (ಬಿ೦ಬ-ಪ್ರತಿಬಿ೦ಬಭಾವ)ವಿರುವುದು ಭಾವವಾಚಕ 
ಪ್ರಮೇಯ ವಾಕ್ಯದ ಸತ್ಕತೆಗೆ ನಿಕಷ. (೨) ಸಾಂಗತ್ಯ ಸಿದ್ಧಾಂತ: ಒಂದು ಪ್ರಮೇಯ 
ವಾಕ್ಯದ ತಾರ್ಕಿಕ ಸಾ೦ಗತ್ಯವು ಇನ್ನೊಂದು ವಿಶಾಲತರವಾದ ಪ್ರಮೇಯ 
ವಾಕ್ಕಮಾಲೆಯೊಡನೆ ಇರುವುದು ಅದರ ಸತ್ಕತೆಗೆ ನಿಕಷ: ಸತ್ಯವು ಒ೦ದು ವ್ಯಾಪಕವಾದ 
ಸಂಗತ ಪ್ರಮೇಯವಾಕ್ಕಗಳ ಅವಿಭಾಜ್ಯಗುಣ ಮತ್ತು ಅವುಗಳ ಇಡಿಗೆ ಸೇರಿದಂತಿರುವ 
ಪ್ರತಿಯೊಂದು ಬಿಡಿ ವಾಕ್ಕಕ್ಕೂ ಅದೇ ಅವಿಭಾಜ್ಯ ಗುಣ (8:00010): ಬಿಡಿಗಳಿ೦ದ 
ಕೂಡಿದ ಇಡಿಯ ಕ್ರಮಬದ್ಧವಾದ ಸಾಂಗತ್ಯದ (೮೦86010000) ಪರಿಪೂರ್ಣತೆಗೆ ತಕ್ಕ 
ಅನುಪಾತದಲ್ಲಿ ಅದಕ್ಕೆ ಸೇರಿದ ಬಿಡಿಯ (ಬಿಡಿವಾಕ್ಕದ) ಸತ್ಯದ ಡಿಗ್ರಿ (ಅ೦ಶ) ಇರುತ್ತದೆ. 
(೩) ಅಂತರ್ಗತ ಮೌಲ್ಯ ಸಿದ್ಧಾಂತ: ಬಿಡಿಗಳಿಗೂ ಇಡಿಗೂ ಅಂತರ್ಗತವಾದ 
ಸಂಬಂಧವಿರುವುದು ಒ೦ದು ಪ್ರಮೇಯ ವಾಕ್ಯದಲ್ಲಿ ಕಂಡು ಬಂದರೆ ಸತ್ಯವು ಅದರ 
ಅಂತರ್ಗತ ಅವಿಭಾಜ್ಯ ಗುಣವೆನ್ನಿಸುವುದು; ಆಯಾ ಪ್ರಮೇಯ ವಾಕ್ಕದ ಸತ್ಯತೆ ಅದದಕ್ಕೇ 
ಸಲ್ಲುತ್ತದೆ: ವಾಚ್ಯ-ವಾಚಕಗಳ ಅ೦ತರ್ಗತ ಮೌಲ್ಯ ಒಂದೇ ಆಗಿರಬೇಕು ಮತ್ತು ಆ 
ಪ್ರಮೇಯ ವಾಕ್ಯದ ಪ್ರಯೋಗಸಿದ್ಧ ವ್ಯಾಪಾರ ಕ್ಷಮತೆ ಅಥವಾ ತೃಪ್ತಿಕರತ್ವ ತನ್ನಿಷ್ಠವಾಗಿರಬೇಕು- 
ಎಂಬ ವ್ಯಾಪಾರವಾದೀಯ ಸತ್ಯಸಿದ್ಧಾಂತವೂ ಇಲ್ಲಿ ಗೃಹೀತ: ಅರ್ಥ ಕ್ರಿಯಾಕಾರಿತ್ಚವು 
ಇದರ ಸಾರ. 


ಜಾರ್ಜ ವಿಲ್‌ ಹೆಲ್ಮ್‌ ಫೆಡ್ರಿಕ್‌ ಹೆಗೆಲ್‌ (೧೭೭೦-೧೮೩೧) 


ಹೆಗೆಲ್ಲನ್ನದು ತ್ರಿಪಾದ ಪದ್ಧತಿಯ ತರ್ಕಸಮನ್ವಯ ಸಿದ್ಧಾಂತ; ಅದರಲ್ಲಿ ಅನ್ವಯ, 
ಪ್ರತ್ಯನ್ವಯ ಮತ್ತು ಸಮನ್ವಯಗಳು ತ್ರಿಪಾದಗಳು. ಈ ಸಿದ್ಧಾಂತವನ್ನು ೩05010 
1606811511 ಪೂರ್ಣ ಧ್ಯೇಯವಾದ ಎ೦ದೂ ಕರೆಯಲಾಗುತ್ತದೆ. ಪರಮಾತ್ಮ ಅಥವಾ 


ಪರಮ ಕಲ್ಪನೆ ಎಂಬುದೇ ಈ ಸಿದ್ಧಾಂತದಲ್ಲಿ ಪರಾಕಾಷ್ಠೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೬೧ * 


ಬಿಡಿಯಾದ ಪ್ರಮಿತ ಪದಾರ್ಥಗಳ ಪ್ರತ್ಯೇಕತೆಯೊಂದು “ಭ್ರಮೆ”. ಇಡಿಯಾದ 
ಒಂದೇ ಒಂದು ಪೂರ್ಣಸತ್ಯ ಆದರದು ಸರಳವಾದ ಒಂದು ದ್ರವ್ಯವಲ್ಲ; ಆವಯವಿಕ 
ಸ್ವರೂಪದ ಒಂದು ಜಟಿಲ ಜಾಲ. ಪ್ರಪ೦ಚದ ಬಿಡಿಗಳು ಸಂಪೂರ್ಣವಾಗಿ ಭ್ರಮಾತ್ಮಕ 
ಪದಾರ್ಥಗಳಲ್ಲ; ಅವೆಲ್ಲವೂ ಸತ್ಯದ ವಿಎಧ ಡಿಗ್ರಿ (ಅ೦ಶ)ಗಳನ್ನುಳ್ಳಂಥವು. ನಿಜದೃಷ್ಟಿಯಿ೦ದ 
ನೋಡಿದಾಗ ಅವುಗಳ ಇಡಿತನದ ಏಕಮೇವಾದ್ವಿಶೀಯ ಮುಖ ಗೋಚರವಾಗುವುದು. 
ದೇಶ-ಕಾಲಗಳು ಆತ್ಯಂತಿಕ ಸತ್ಯಗಳಲ್ಲ; ಅವು ಹಾಗಿದ್ದರೆ ಪದಾರ್ಥಗಳ ಪ್ರತ್ಯೇಕತೆಯೂ 
ನಾನಾತ್ವವೂ ನಿತ್ಯವಾಗಬೇಕಾಗುತ್ತದೆ. 

ಸತ್ಯವು ವಿಚಾರ ಬದ್ಧ. ಎಚಾರಬದ್ಧವಾದುದು ಸತ್ಯ ವ್ಯಾವಹಾರಿಕನು ಕಾಣುವ 
ಸತ್ಯವು ವಿಚಾರ ಬದ್ಧವಲ್ಲ. ವ್ಯಾವಹಾರಿಕ ಪದಾರ್ಥಗಳ ನಾನಾತ್ಚವು ಆಭಾಸಿಕ. ಇಡಿಯ 
ಬಿಡಿಮುಖಗಳೆಂದು ತೋರಿದಾಗ ಮಾತ್ರ ಪದಾರ್ಥಗಳಲ್ಲಿ ಸತ್ಯತೆಗೆಡೆಯಿದೆ. 
ವಿಚಾರಬದ್ಧವೆನ್ನಿಸಿದ ಪರಮಸತ್ಯವು ಇದ್ದದ್ದೆಲ್ಲವೂ ನ್ಯಾಯ್ಯವೆ೦ಬ ಸಮಾಧಾನ ಬುದ್ಧಿಗೆ 
ಎಡೆಗೊಡುವುದು-ಎನ್ನುತ್ತಾನೆ ರಸೆಲ್‌. ಆದರೆ ಸತ್ಯ-ನ್ಯಾಯಗಳು ಅವಿನಾಭಾವಿ 
ಪರ್ಯಾಂಯಗಳಾದಾಗ, ಪದಾರ್ಥ, ಸ೦ಗತ, ಸಂನ್ನಿವೇಶಗಳಲ್ಲಿ ಸತ್ಯವು 
ಭಿನ್ನಾಂಶಗಳಲ್ಲಿರುವುದನ್ನೊಪ್ಪಿಕೊ೦ಡಾಗ-ಅವುಗಳಲ್ಲಿರುವ ನ್ಯಾಯವೂ ಭಿನ್ನ 
ಪ್ರಮಾಣಗಳಲ್ಲಿರುವುದೆ೦ಂಬುದು ಸರಿಯಾದ ನಿಗಮನವಾಗುತ್ತದೆ. ಪರಮ ಸತ್ಯವು 
ಪರಿಪೂರ್ಣವಾದುದು. ಅದು ಆಧ್ಯಾತ್ಮಿಕ; ಆದರದಕ್ಕೆ ಸ್ಪಿನೋಜ ಹೇಳಿದ ವ್ಯಾಪಕತ್ವ 
ಮತ್ತು ವಿಚಾರ (ಆಲೋಚನಾ) ಶಕ್ತಿ ಎಂಬ ಧರ್ಮಗಳಿಲ್ಲ ಎಂಬುದು ಹೆಗೆಲ್‌ ಮತ್‌ 
ಹೆಗೆಫ್ಲನ ಪ್ರಕಾರ ಸ್ಚಯಂವ್ಯಾಹತವಾಗಿರದುದು ಸತ್ಯ. ತರ್ಕಶಾಸ್ತ್ರ ಅತಿಭೌತಶಾಸ್ತ ಸ್ವಗಳಲ್ಲಿ 
ಅವನಿಗೆ ಭೇದವಿಲ್ಲ. ಯಾವ ಸಾಮಾನ್ಯ ವಿಧೇಯವು (7೦61030) ಇಡಿ (ಪಾರ್ಣ) 
ಸತ್ಯದ ಧರ್ಮವಾಗದು; ಏಕೆಂದರೆ, ಅದು: ಆಗ ಸ್ವಯಂ ವ್ಯಾಹತವಾಗುವುದು: ಹಾಗಾಗಲು 
ಅದರ ಪರಿಮಿತತ್ಹವೇ ಕಾರಣ. ಹೆಗೆಲ್ಲನ ತ್ರಿಪಾದ ಪದ್ಧತಿಯ ತರ್ಕಕ್ಕೆ ಉದಾಹರಣೆ: 

ಪೂರ್ಣ ಸತ್ಯವು ಶುದ್ಧವಾದ ಇರವು-ಅನ್ವಯ (718651) 

('10 10501010 15 ೩ 8070 78018) 

ಆದರೆ ನಿರ್ಗಣವಾದ ಶುದ್ಧ ಇರವೆಂಬುದು ಶೂನ್ಯ. 

ಆದುದರಿಂದ- 

ಪೂರ್ಣ ಸತ್ಯವೆಂಬುದು ಶೂನ್ಯ-ಪ್ರತ್ಯನ್ವಯ (107051) 

ಇರುವ ಬರಿದುಗಳ ಐಕ್ಯವೇ ಆಗುವಿಕೆ-ಸಮನ್ವಯ (51010515) 

ಆದುದರಿಂದ- 

ಪೂರ್ಣ ಸತ್ಯವೆಂದರೆ ಆಗುವಿಕೆ. 

[ಆಗುವಿಕೆಗೊಂದು ಕರ್ತೃ ಬೇಕು; ಅದು ಪೂರ್ಣವಾಗಿರಬೇಕು; 


ಅದೇ ಪೂರ್ಣಸತ್ಯ (ಪರಮಾತ್ಮ ಪರಮಕಲ್ಪನೆ)] 


* ೩೬೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಇಡಿ ಜ್ಞಾನಕ್ರಿಯೆಯು ತ್ರಿಪಾದಚಾರಿ. ಇಂದ್ರಿಯ ಸಂವೇದನೆಯಿಂದ ಅದು 
ಆರಂಭವಾಗುತ್ತದೆ. ವಿಶ್ವಾಸವಿಡದ ಪ್ರಾಶ್ನಿಕನ ತರ್ಕವನ್ನು ಅದರೆದುರೊಡ್ಡಿದಾಗ ಸಂವೇದನೆಗೆ 
(ಪ್ರತ್ಯಕ್ಷಕ್ಕೆ ಜ್ವಾನಪ್ರಾಮಾಣ್ಯ ಹೊರಟು ಹೋಗಿ ಜ್ಞಾನದ ಸ್ವರೂಪವು 
ವ್ಯಕ್ತಿನಿಷ್ಠವೆಂದೆನ್ನಿಸಬೇಕಾಗುತ್ತದೆ. ಮು೦ದಿನ ತರ್ಕಪರಿಷ್ಕಾರದಿ೦ದ ಅದು ಸ್ವಜ್ಯಾನ (ಆತ್ಮಜ್ಞಾನ 
501/-0085010047085) ಮಾತ್ರ ಜ್ಞಾನ ಎ೦ಬ ಮಟ್ಟಕ್ಕೆ ಬರುತ್ತದೆ. ಸ್ವಜ್ಞಾನದಲ್ಲಿ ಜ್ಞಾತೃ- 
ಜ್ಞೇಯಗಳ ಭೇದ ಅಳಿದು ಹೋಗುತ್ತದೆ. ತಿಳಿದುಕೊಳ್ಳುವುದರಲ್ಲಿ ಪರಿಮಿತ ಶಕ್ತಿಯುಳ್ಳ 
ಮಾನವನ ಆತ್ಮಜ್ಞಾನವು ಪರಿಮಿತ; ಅಪರಿಮಿತ ಶಕ್ತಿಯುಳ್ಳ ಪೂರ್ಣಸತ್ಕದ ಸ್ವಜ್ಞಾನವು 
ಅಪರಿಮಿತ ಅಥವಾ ಪೂರ್ಣ. ಸತ್ಯ, ಸುಳ್ಳುಗಳು ಸಂಪೂರ್ಣ ವಿರುದ್ಧವಾದವುಗಳಲ್ಲ. 
ನಮ್ಮ ಯಾವ ಜ್ಛೇಯವೂ ಪೂರ್ಣ ಸುಳ್ಳೂ ಅಲ್ಲ, ಪೂರ್ಣ ಸತ್ಯವೂ ಅಲ್ಲ. ನಾವು 
ಜಗತ್ತನ್ನು ತಿಳಿದುಕೊಳ್ಳುವ ರೀತಿಯು ತಪ್ಪಾಗಲು ಯಾವುದಾದರೊಂದು ತಿಳಿವಳಿಕೆಯ 
ತುಣುಕಿಗೆ ಪೂರ್ಣ ಸತ್ಯತೆ ಇದೆಯೆಂದು ನಂಬುವುದು ಕಾರಣ. ಯಾವ ಬಿಡಿಯೂ 
ಪೂರ್ಣ ಸತ್ಯವಲ್ಲ. ತತ್ವಜ್ಞಾನದ ಪ್ರಕಾರ ಇಡಿಯೊ೦ಂದೇ ಪೂರ್ಣ ಸತ್ಯ ವಿಚಾರವಂತಿಕೆಯ 
ಡಿಗ್ರಿ ಹೆಚ್ಚಾದ ಹಾಗೆ ಪ್ರತಿಯೊಬ್ಬನೂ ಪರಮಸತ್ಯದಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸುತ್ತ 
ಹೋಗುವುದರಿಂದ ಪೂರ್ಣತರನಾಗುತ್ತ ಹೋಗುವನು. 

ಇಡಿ ಆಲೋಚನೆಯು ತನ್ನನ್ನೇ ಕುರಿತು ಆಲೋಚಿಸುತ್ತಿರುವುದು ಪೂರ್ಣಸತ್ಯದ 
ಸ್ವರೂಪ. ಪೂರ್ಣಸತ್ಯವು ತನ್ನನ್ನಲ್ಲದೆ ಇನ್ನೊಂದನ್ನೆಂದೂ ಆಲೋಚಿಸಲಾರದು. ಏಕೆಂದರೆ 
ಅದು ಏಕಮೇವಾದ್ವಿತೀಯ. ಅದರಲ್ಲಿ ವ್ಯಕ್ತಿನಿಷ್ಠತೆ, ವಸ್ತುನಿಷ್ಠತೆಗಳ ಐಕ್ಕವಿದೆ. ಆ ಐಕ್ಕವು 
ಎಲ್ಲ ಗುಣಗಳನ್ನೂ (ಧರ್ಮಗಳನ್ನೂ, ಲಕ್ಷಣಗಳನ್ನೂ, ಉಪಾಧಿಗಳನ್ನೂ) ಒಳಗೊಂಡಿರುತ್ತದೆ. 
ಪೂರ್ಣಸತ್ಯವು ಕಾಲಾತೀತ. ಕಾಲವೊಂದು ಭ್ರಮೆ, ಮಾಯೆ. ಇಡಿಯನ್ನು ತಿಳಿಯಲಾರದ 
ನಮ್ಮ ದೌರ್ಬಲ್ಯದಿಂದ ಅದು ಹುಟ್ಟುತ್ತದೆ. ಆದರೂ ತರ್ಕಸಮನ್ಹಯದ ಶುದ್ಧತಾರ್ಕಿಕ 
ಕ್ರಿಯಾನುಕ್ರಮಕ್ಕೂ ಕಾಲದ ಕ್ರಿಯಾನುಕ್ರಮಕ್ಕೂ ನಿಕಟವಾದ ಸ೦ಬ೦ಧವಿದೆ. ವಿಚಾರಶಕ್ತಿಯು 
ಜಗತ್ತಿನ ಸಾರ. ಅದೇ ಪೂರ್ಣ ಕಲ್ಪನೆ; ಅದು ನಿತ್ಯ, ಸತ್ಯ, ಸರ್ವಶಕ್ತ. ಅದೇ ಆತ್ಮ 
ಸರ್ವಸ್ವ ಇರವು ಪರಮ ಸತ್ಯ, ಅದರ ಆಗುವಿಕೆಯೇ ಜಗತ್ತು. ಇರವು ಶುದ್ಧ, ಅದರ 
ಅಶುದ್ಧ ರೂಪವೇ ಜಗತ್ತು; ಅದು ಅನಂತ, ಇದು ಸಾ೦ತ (1881116, 11110). ಅದರ 
ಕೇವಲಾಸ್ತಿತ್ವ ಮತ್ತು ಇದರ ನಿತ್ಯಪರಿಣಾಮತ್ವಗಳು ಧ್ರುವಾ೦ತರ ಎರುದ್ಧ ಸಂಬಂಧ 
ಉಳ್ಳಂಥವು. ಅದರದು ಆತ್ಮಸ್ಪರೂಪ, ಇದರದು ಜಡಪ್ರಕೃತಿ (11800) ಸ್ವರೂಪ. 
ಮುಕ್ತತೆಯು ಆತ್ಮದ ಸಾರ, ಗುರುತ್ಪವು ಪ್ರಕೃತಿಸಾರ. ಜಡಪ್ರಕೃತಿ ತನ್ನ ಹೊರಗಿದೆ, ಆತ್ಮದ 
(ಚೈತನ್ಯದ) ಕೇಂದ್ರ ಅದರಲ್ಲೇ ಇದೆ- ಆತ್ಮದ ಅನುಭವವು ಆತ್ಮಗತ-ಆತ್ಮವು ಶುದ್ಧ 
ಏಕತ್ವ (160000); ಆ ಏಕತ್ವವು ಅಭೇದ್ಯ ಅನ೦ತ ಮತ್ತು ಏಕಜಾತೀಯ. ಮೌಲ್ಯವಿರುವುದು 
ಇಡಿಯಲ್ಲಿ, ಬಿಡಿಯಲ್ಲಲ್ಲ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೬೩ * 


ಜೆರಿಮಿ ಬೆಂಥ್ಯಾಂ (೧೭೪೮-೧೮೩೨) 


ತತ್ವಜ್ಞಾನದಲ್ಲಿ ಆಂಗ್ಲ ಪ್ರಯೋಜನ ಪ್ರಸ್ಥಾನವೆಂದಿದೆ. ಅದರ ಸಂಸ್ಥಾಪಕ ಜೆರಿಮಿ 
ಬೆಂಥ್ಕಾಂ. ಅವನ ಪ್ರಕಾರ ಅತ್ಯಧಿಕ ಸಂಖ್ಯಾತರ ಅತ್ಯಧಿಕ ಸುಖವು ವೈಯಕ್ತಿಕ ಮಾನವರ 
ಮತ್ತು ಮಾನವ ಸಮಾಜದ ಅತ್ಯುನ್ನತ ನೈತಿಕ ಧ್ಯೇಯ. ಮಾನವರ ಕಾರ್ಯಗಳ ನೈತಿಕತೆಗೆ 
ಪ್ರಯೋಜನವು ಪ್ರಾಯೋಗಿಕವಾಗಿ ಮೌಲ್ಯ ನಿರ್ಧಾರ ಮಾಡಬಲ್ಲ ನಿಕಷ. ಒಂದು 
ಕಾರ್ಯದ ಸುಖೋತ್ಪಾದಕ ಶಕ್ತಿಯೇ ಪ್ರಯೋಜನ. ಬೆ೦ಥ್ಯಾಮನ ಸ೦ಯೋಗ (೬550018000) 
ತವ ಪಾವ್‌ಲೋವದನ ಆಧುನಿಕ “ಉಪಾಹಿತ ಕ್ಷೇಪ” (೧006/10006 ೫0100 ಸಿದ್ಧಾಂತಕ್ಕೆ 
ಸಮವಾದುದು. 


ಸಾಮಾನ್ಯಸುಖವೇ ಸರ್ವೋಚ್ಛ ಹಿತ. ಭಾವನಾತ್ಮಕ ಮತ್ತು ತಾಪಸ ನೀತಿನಡತೆಗಳು 
ಆಳುವವರ ಹಿತಾರ್ಥಗಳನ್ನು ಕಾಯುವುವು. ತ್ಯಾಗ 'ಬೋಧಕರು ತಮಗಾಗಿ ಮಂದಿ 
ತ್ಯಾಗ ಮಾಡಬೇಕೆಂಬ ಆಶೆಯನ್ನು ಒಳಗಿಟ್ಟುಕೊಂಡಿರುತ್ತಾರೆ. ಹತಾರ್ಥಗಳ 
ಸಮತೋಲದಿಂದಲೇ ನೈತಿಕ ಕ್ರಮಬದ್ಧತೆಯುಂಟಾಗುವುದು. ಪ್ರಶಾಸಕರು ತಮ್ಮ ಹಾಗೂ 
ಪ್ರಶಾಸ್ಯರ ಹಿತಾರ್ಥಗಳು ಒಂದೇ ಆಗಿವೆ ಎ೦ದು ಹೇಳುತ್ತಾರೆ; ಆದರೆ ಸುಧಾರಕರು 
ಅಂಥ ಐಕ್ಕ ಆಗಲೇ ಸಾಧಿಸಲ್ಪಟ್ಟಿಲ್ಲ ಎ೦ದು ತೋರಿಸಿಕೊಟ್ಟು ಅದನ್ನು ಸಾಧಿಸಲು 
ಪ್ರಯತ್ನಿಸುತ್ತಾರೆ. ನೀತಿಗೂ ಶಾಸನವಿಧಿಗೂ (ಕಾಯಿದೆಗೂ) ಪ್ರಯೋಜನವೇ ಒರೆಗಲ್ಲು; 
ಅದೇ 'ಸಮಾಜಶಾಸ್ತಕ್ಕೆ ತಳಹದಿಯನ್ನು ಹಾಕಿಕೊಡುತ್ತದೆ. ಜೇಮ್ಸ್‌ ಮಿಲ್‌, ಜಾನ್‌ 
ಸ್ಟೂಅರ್ಟ್‌ ಮಿಲ್‌ ಶಸಿಂತಾದವರೂ ಚ ಪ್ರಯೋಜನವಾದಿಗಳು. 


ಕಾರ್ಲ್‌ ಮಾರ್ಕ್ಸ್‌ (೧೮೧೮-೧೮೮೩) 


“ತರ್ಕಸಮನ್ವಯದ ಭೌತವಾದ?ವನ್ನು ಕಾರ್ಲ್‌ ಮಾರ್ಕ್ಸ್‌ ಮತ್ತು ಫೆಡ್ರಿಕ್‌ ಎಂಗಲ್ಸ್‌ 
ಸಂಸ್ಥಾಪಿಸಿದರು. ವ್ಯವಹಾರವಾದದ ಪ್ರಮಾಣಪದ್ಭತಿಯನ್ನದು ಅನುಸರಿಸುತ್ತದೆ. 
ಪುರುಷಾರ್ಥ ಶಾಸ್ತ್ರ (10108) ದಂತೆ ಅದು ಅನೇಕ ಕಡೆಗಳಲ್ಲಿ ದಯಾಧರ್ಮದ 
ಬಣ್ಣವನ್ನುಳ್ಳ ಒಂದು ಹಿತಾರ್ಥ ಮೌಲ್ಯ ಸಿದ್ಧಾಂತವನ್ನು ಹಿಡಿಯುತ್ತದೆ. ಉಕ್ತ ಭೌತವಾದದ 
ಸಮಾಜ "'ಿದ್ಧಾಂತವು ಮೂಲಭೂಿಹದ "ರ್ಥ ಶಾಸ್ತ್ರೀಯ ಪೂರ್ವ "ನಿಷ್ಕರ್ಷವಾದ 
(0೫೫ )ವನ್ನು ಕೆಲಮಟ್ಟಿಗೆ ಆಧರಿಸ ುತ್ತೆದೆ; ಹಾಗೇ ಸವರಾಜವು 
ವರ್ಗಮಯವಂಬುದನೂ, ಗ್ರಹಿಸುತ್ತದೆ. "ಅರ್ಥಶಾಸ್ತ್ರದಲ್ಲಿ ಅದು ಮೌಲ್ಯದ ಶ್ರಮಸಿದ್ಧಾಂತಕ್ಕೆ 
ಅಂಟಿಕೊಂಡಿದೆ; ಬಂಡವಾಳ ಶಾಹಿಯ ಉಳಿಕೆ ಸೆಂ70109) ಬೆಲೆಯ ಕಲ್ಪನೆ ಅದರಲ್ಲಿ 
ಅಡಕವಾಗಿದೆ. ಬಂಡವಾಳ ಶಾಹಿಯು ಅನ್ಯಾಯ. ಸಮಾಜವಾದವು ಅದನ್ನು "ಮೆಟ್ಟಬೇಕು. 
ಶ್ರಮಜೀವಿಗಳ ಕ್ರಾಂತಿಯಿ೦ದ ಅದಕ್ಕೆ ಆ ಶಕ್ತಿ ಬರುತ್ತದೆ. ಆಗ (ಪ್ರಾಲಿಟೇರಿಯಟ್ಟನ) 
ಸಾಮಾನ್ಯರ ಸರ್ವಾಧಿಕಾರ ಸ್ಥಾಪನೆಯಾಗಿ ಸಮಾಜವಾದದ ಸ೦ಸ್ಥಾಪನೆಯಾಗುವದು. 
ಅದು ಕ್ರಮೇಣ ರಾಜ್ಯದ ಪ್ರಭುತ್ವವೇ ಅಳಿದು ವರ್ಗರಹಿತ ಸಮಾಜ ರೂಪಿತವಾಗಿ 
ಸಾಮುದಾಯಿಕ ಅರ್ಥನೀತಿ ಅಮಲಿನಲ್ಲಿ ಬಂದು ರಾಜಕೀಂರಂದಲ್ಲಿ 
ಸ್ವಯಂನಿಯಾಮಕವಾಗುವುದು. 


* ೩೬೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಜ್ಞಾನಾರ್ಜನೆಯಲ್ಲಿ ಜ್ಞಾತ ೈವಷ್ಟೇ ಅಲ್ಲ, ಜ್ಞೇಯವೂ ಬದಲಾಯಿಸುವ ಸ್ವಭಾವವುಳ್ಳದ್ದು; 
ಅವು ಪರಸ್ಪರವಾಗಿ ಹೊಂದಿಕೊಳ್ಳಲು ಸತತ ಪ್ರಯತ್ನ ಮಾಡುತ್ತಿರುತ್ತವೆ. ಈ ಪ್ರಯತ್ನದ 
ಕ್ರಿಯಾನುಕ್ರಮವು ಎಂದೂ ಪೂರ್ಣವಾಗುವಂಥದಲ್ಲವಾದ್ದರಿಂದ ತರ್ಕಸಮನ್ವಯ 
ನಿಷ್ಠವೆಂದೆನ್ನಿಸಿದೆ. ಸಂವೇದನೆಯೊಂದು ಕ್ರಿಯೆ ಚಟುವಟಕೆ. ವಸ್ತುಗಳು ಜಗತ್ತಿನ 
ಸತತಕಾರ್ಯಗತಿಯ ಅ೦ಗಗಳು. ಕ್ರಿಯೆ ಅಥವಾ ಕಾರ್ಯ ಎಂಬುದನ್ನು ಮರೆತ ಸಿದ್ಧಾಂತಗಳೆಲ್ಲವೂ 
ದುರ್ಮಾರ್ಗದರ್ಶಕಗಳಾದ ಕಲ್ಪನಾವಿಲಾಸಗಳು. ಜಡವಲ್ಲದೆ, ಜೀವವೆಂದೂ 
ಪ್ರಚೋದಕಶಕ್ತಿಯೆನ್ನಿಸದು; ಜಡದೊಡನೆ ಮಾನವನಿಗಿರುವ ಸಂಬಂಧವೇ 
ಪೂರ್ಣಾರ್ಥದಲ್ಲಿ ಸರ್ವಮಾನವರಿಗೂ ಪ್ರಚೋದಕವಾದ ಶಕ್ತಿ: ಮಾರ್ಕನ ಈ ಜಡ 
ಪ್ರಕೃತಿವಾದವು ವ್ಯವಹಾರದಲ್ಲಿ ಅರ್ಥನೀತಿಯಾಗಿಬಿಡುವುದು. ವಿತರಣಕ್ಕಿಂತ ಹೆಚ್ಚಾಗಿ 
ಉತ್ಪಾದನ ಕ್ರಮಗಳೇ ಒ೦ದು ಯುಗದ ರಾಜಕೀಯ, ಮತಧರ್ಮ, ತತ್ವಜ್ಞಾನ ಮತ್ತು 
ಕಲೆಗಳ ಸ್ಥೂಲ ರೂಪರೇಖೆಗಳನ್ನು ಹಡೆಯುವಂಥವುಗಳು. 
ಟಿಪ್ಪಣಿ 
“ಅರಿಸ್ಟಾಟಲನವರೆಗಿನ ಗ್ರೀಕ್‌ ತತ್ವಜ್ಞಾನವು ನಗರ ರಾಜ್ಯಕ್ಕೆ ಅನುಗುಣವಾದ 
ಮನಃಸ್ಥಿ ಸ್ಥಿತಿಯನ್ನು ವ್ಯಕ್ತಪಡಿಸುತ್ತದೆ. ವಿಶ್ವಜನೀನವಾದ ನಿರಂಕುಶ "ಭತ್ತಕ್ಕೆ ಸಮತ್ವದ 
ತತ್ವಜ್ಞಾನವು (51010೫೫) ತಕ್ಕ ಅಭಿವ್ಯಕ್ತಿ. ಪ್ರಾಸ್ಥಾನಿಕ (ನಡಯ ತತ್ವಜ್ಞಾನವು 
ಸಂಘಟಿತವಾದ ಚರ್ಚಿನ ಬೌದ್ಧಿಕ ಅವತಾರ. ಡೆಸ್ಕಾರ್ಟಿಸ್‌ ಮತ್ತು ಲೋಕೆಗಳ ಕಾಲದಿಂದ 
ಮಾರ್ಕ್ಟನ ಕಾಲದವರೆಗಿನ ತತ್ವಜ್ಞಾನವು ವ್ಯಾಪಾರಿ ಮಧ್ಯಮವರ್ಗದವರ ಪೂರ್ವಗ್ರಹಗಳ 
ಸಾರ. ಮಾರ್ಕ್ಸ್‌ ಮತ್ತು ಫ್ಯಾಸಿಸ್ಟ್‌ ವಾದಗಳು ಆಧುನಿಕ ಉದ್ಯಮಪ್ರಧಾನ ರಾಜ್ಯಕ್ಕೆ 
ತಕ್ಕಂಥವುಗಳು”- ಎ೦ಬ ರಸೆಲ್ಲನ ಪ್ರಕಾರ ಉಕ್ತ ಪ್ರಸ್ಥಾನಗಳೆಲ್ಲವೂ ವ್ಯಕ್ತಿನಿಷ್ಠ ಮತ್ತು 
ಚ ತರ್ಕವಿಶ್ಲೇಷಣ ಪದ್ಧತಿಯನ್ನಾ ಧರಿಸಿದ ಜಡಪ್ರಕ್ಕ ೈತಿವಾದವೊ೦ದೇ ವಸ್ತುನಿಷ್ಠ. ಇದು 
ರಸೆಲ್ಲನ ಪೂರ್ವಾಗ್ರಹಕ್ಕೆ' ಅತಿದೊಡ್ಡ ಉದಾಹರಣೆ; ಏಕೆಂದರೆ, ಭೌತಶಾಸ್ತ್ರ ಇತ್ತೀಚೆಗೆ 
ಪರಿಪೂರ್ಣ ವಸ್ತುನಿಷ್ಠ ಸ ಜ್ಞಾನವೆಂಬುದು ಮಾನವನಿಗಸಾಧ್ಯವೆಂಬುದನ್ನು ತೊಿಸಿಕೊಟ್ಟದೆ. 
ಅವನ ತತ್ವಜ್ಞಾನವು ಕೇವಲ ಭೌತಶಾಸ್ತ್ರೀಯ ತರ್ಕದಿಂದ ಬದ್ಧವಾದ ಅಲ್ಪದರ್ಶನವೆಂಬುದು 
ಸರ್ವವಿದಿತವಾಗಿದೆ. ತನ್ನ ತಾನರಿಹುದವನಿಗೆ ಅನ್ಯತೆಯ ನಾನಾತ್ವವನ್ನು ಆಧರಿಸಿದ 
ವಸ್ತುನಿಷ್ಠವಾದವು ಟೂ ಪ್ರಿಯ; ಅಹಂಕಾರದ "ವಕ್ಷ ವಿಧ್ಯಗಳಿರುವಷ್ಟು ತತ್ವಜ್ಞಾನದ 
ವಸ್ತುವೈವಿಧ್ಯಗಳಿರಬಹುದು. ಲೌಕಿಕವಾದ ಸಂಕುಚಿತ ವ್ಯಕ್ತಿತ್ವವಿರುವವರೆಗೆ 
ಮುಕ್ತತ್ವವಿಲ್ಲದುದರಿ೦ಂದ ಅಂಥ ವ್ಯಕ್ತಿತ್ವವುಳ್ಳ ರಸೆಲ್‌ ಸದೃಶರ ಚಾರ್‌ವಾಕತನ ಎಲ್ಲ 
ಕಾಲದಲ್ಲೂ ಇದ್ದದ್ದೇ. ಜಡಾದ್ವೈತ-ಜೀವಾದ್ವೈತಗಳು ಪರಸ್ಪರ ಸಮಾನತೆಯಲ್ಲಿದ್ದರೆ 
ಅವು ಸದಾ ಪರಸ್ಪರ ಪೂರ್ವಗ್ರಹಗಳೇ; ಪೂರ್ವಗ್ರಹ-ಉತ್ತರಗ್ರಹಗಳ ಸಂಬಂಧವೂ 
ಅದೇ ಚಕ್ರಗತಿಯ ಮಾನವೇತಿಹಾಸದಲ್ಲಿ! 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೬೫ * 


ಹೆನ್ರಿ ಬರ್ಗನ್‌ (೧೮೫೯-೧೯೪೧) 


ಬರ್ಗ್ಗನ್ನನ ತತ್ವಜ್ಞಾನವು ಆಧುನಿಕ ಕಾಲವಾದ. ಇದು ಯಾಂತ್ರಿಕತಾವಾದದ 
ಸತ ದ ಅಧ್ಯಾತ್ಮನಿಷ್ಠ ಅತಿಭೌತಶಾಸ್ತ್ರ. ಹಠಪ್ರಧಾನವಾದ ಒರಟು ನಿಸರ್ಗವಾದ 
ಬರ್ಗ್ಗನ್ನ! ನಿಗೆ ಹಿಡಿಸದು. "`ಮಾಂತ್ರಿಕವೂ ನಿಷ್ಕ್ರಮೌತ್ಯಕವೂ ಆದ ಜಡಪ್ರಕೃತಿ ವಾದವನ್ನವನು 
ಒಪ್ಪನು.. 

ಪ್ರತಿಭೆಗಿ೦ಂತ ಕಾಲಾವಧಿಯ ದೀರ್ಫ್ಥತೆಯೇ ಬರ್ಗ್ಗನ್ನನ ಸಿದ್ಧಾಂತದ ಕೇಂದ್ರಬಿಂದು. 
ತಾಳಿಕೆಯೇ ಬಾಳಿಕೆ. ಅದು ತತ್ವ ಅಥವಾ ಮೂಲ ಪದಾರ್ಥ, ಮೂಲದ್ರವ್ಯ. ತಾಳಿಕೆ 
(1೬/೩000) ಪ್ರತ್ಯಕ್ಷಾನುಭವದಲ್ಲಿ ಆವಿರ್ಭವಿಸುತ್ತದೆ. ಪ್ರಜ್ಞೆ ಜಡಪ್ರಕೃತಿ, ಕಾಲ, ವಿಕಾಸ 
ಅಥವಾ ಪರಿಣಾಮ, ಚಲನ ಮತ್ತು ಪೂರ್ಣವಾದ ಸರ್ವನಿರಪೇಕ್ಷ ಸತ್ಯ ಎಂಬೀ 
ಎಲ್ಲವು ತಾಳಿಕೆಯ ಬಿಗಿತದ (100510081)- ವಿಶಿಷ್ಟ ರೂಪಗಳು. ಮೂಲತಃ ಒಂದು 
(118 10700)-ಚೈತನ್ಯಶಕ್ಕಿ ಇದೆ. ಅದು ಅಭಿವೃದ್ಧವಾದ ವೈಯಕ್ತಿಕ ರೂಪಗಳ (ಆಕಾರಗಳ) 
ಮೂಲಕ ಜೀವಿಗಳ ಒಂದು ತಲೆಮಾರಿನಿಂದ ಇನ್ನೊಂದು ತಲೆಮಾರಿಗೆ ಹರಿಯುತ್ತ 
ಬಂದಿದೆ; ಈ ರೂಪಗಳೇ ಒಂದು ತಲೆಮಾರಿಗೂ ಇನ್ನೊಂದಕ್ಕೂ ಸೇತುವೆಗಳು. ಎಲ್ಲ 
ಜೀವಿಗಳನ್ನೂ ತಲೆಮಾರಿ೦ದ ಅನುಕ್ರಮವಾಗಿ ವಿಕಾಸ ಹೊಂದುತ್ತ ಬ೦ದವುಗಳೆಂದು 
ಸರಪಳಿ ಹೆಣೆಯುವ ಡಾರ್ವಿನೀಯತೆ ಕೇವಲ ಕಲ್ಪನಾ ವಿಲಾಸ. ನಿಜವಾದ ಸರ್ಜನಾತ್ಮಕ 
((೮೦೩0೪೦)- ವಿಕಾಸವು (೫710108100) ಬಹು ಪರಿಮಾಣಿಕ (010/1]- 400), 
ಜೀವಿಗಳ ಪ್ರತಿಯೊಂದು ದಿಕ್ಕಿನ ವಿಕಾಸದಲ್ಲಿಯೂ ಜೀವಚೈತನ್ಯವು ಸಂ೦ರಕ್ಷಿತವಾಗಿದೆ. 
ಅದು ಬಹುರೂಪ ನಿರ್ಮಾಪಕ, ಬಹುನವೋನವ ಜಾತಿಗಳ ನಿರ್ಮಾಪಕ; ತನ್ನ 
ಉತ್ಕ್ಯಾ ೦ತಿಯಲ್ಲದು ನಾನಾ ವಿಧವಾಗಿ ವಿಭಕ್ತವಾಗುತ್ತ ಹೋಗುತ್ತದೆ. ಅದಕ್ಕೆ 
ಪೂರ್ವನಿರ್ದಿಷ್ಟವಾದ, ಖಚಿತವಾದ ಮತ್ತು ಕೊನೆಯದಾದ ಮುಟ್ಟುವ ಸ್ಥಾನವೆಂಬುದಿಲ್ಲ. 
ಆದುದರಿಂದ ಅದರಲ್ಲೇ ಅವರ ಅಂತರ್ಯಾಮಿಯಾದ ಉದ್ದೇಶ ಸಿದ್ಧಾಂತ ಅಡಗಿದೆ, 
ಮೌಲ್ಯವಿವೇಕ ತಲೆಮರೆಸಿಕೊಂಡಿದೆ. 


ಬರ್ಗ್ಗನ್ನನ ಪ್ರಕಾರ ಪ್ರತಿಭೆಯು (1/0/1000) ಜೀವಶಾಸ್ತ್ರೀಯ, ಜನನಶಾಸ್ತ್ರೀಯ 
ಉತ್‌ಕ್ರಿಯಾವಂತಿಕೆಯುಳ್ಳದ್ದು ಪ್ರಾತಿಭಜ್ಞಾನವು ವಿಚಾರ ಮಾಡಬಲ್ಲ ಎಲ್ಲ ಮನಸ್ಸುಗಳ 
ಸಾಮಾನ್ಯ ಹುಟ್ಟುಗುಣ. ಅದು ಆಯಾ ವ್ಯಕ್ತಿಯ ಮನಸ್ಸು ತನ್ನ ಒಡಲ ನೂಲಿನಿಂದ 
ನೇಯ್ದ ಜೇಡನ ಜಾಲವಲ್ಲ. ಅದರಲ್ಲಿ ವೈಜ್ಞಾನಿಕ ವಸ್ತುನಿಷ್ಕತೆಯೂ ಇದೆ. ಕಲಾತ್ಮಕವಾದ 
ಪ್ರತ್ಯಕ್ಷತೆಯೂ ಇದೆ. 

ಅಚಲ (5880 ಜಡಪ್ರಕೃತಿವಾದ ಮತ್ತು ನ್ಯೂಟನ್ನನು ಕ೦ಡ ನಿಸರ್ಗವನ್ನು 
ದೇಶರೂಪಕ್ಕೆ (10111 0850800) ತಿರುಗಿಸುವುದು- ಬರ್ಗ್ಗನ್ನನ ಪ್ರಕಾರ ಅಪಬುದ್ಧಿವಾದಗಳು. 
ಯಾಂತ್ರಿಕತಾವಾದದ ಮತ್ತು ಜಡಪ್ರಕೃತಿವಾದವನ್ನು ಹಿಡಿದ ವಿಜ್ಞಾನದ ಸರ್ವಜ್ಞತೆಯು 
ಅವನಿಗೆ ಅಮಾನ್ಯ. ಅತ್ಯುನ್ನತ ವಿಚಾರಪರರ ಧ್ಯೇಯದೊಡನೆ ಸಾಮಶ್ರುತ್ಯ 


* ೩೬೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಹೊಂದುವುದಕ್ಕಾಗಿ ವಿಚಾರಶಕ್ತಿಗೆ ತನ್ನನ್ನೇ ತಾನು ಮೀರಲು ಅವನು ಹೇಳಿದನು. 
ಮುಖ್ಯವಾಗಿ ಸತ್ಯವು ಉತ್ಕ್ರಿಯಾತ್ಮಕ, ನಿಷ್ಠಿಯಾತ್ಮಕವಲ್ಲ. ವಿಚಾರ, ಆಲೋಚನೆ, ತರ್ಕಗಳನ್ನು 
ಬರ್ಗ್ಗನ್ನನ ತತ್ವಜ್ಞಾನವು ಸದಾ ಪರಾಮರ್ಶೆಗೆ ಗುರಿಪಡಿಸುತ್ತಿರುತ್ತದೆ. ಅವನ ಸಿದ್ಧಾಂತವು 
ಕ್ಯಾಂಟನ ಸ೦ಪ್ರದಾಯಕ್ಕೆ ಸೇರಿದ್ದು. ಅವನ ಪ್ರತಿಭೆಯ ಕಲ್ಪನೆ ಸ್ಟಿನೋಜನ ಪ್ರತಿಭಾ 
ಕಲ್ಪನೆಗೆ ಸದೃಶವಾದುದು. ಅವನದು ವಿಚಾರ ವಿಮುಖತೆಯಲ್ಲ, ವಿಚಾರವನ್ನು 
ಪೂರ್ಣಗೊಳಿಸುವ ಕ್ರಮ- ಎ೦ದು ಹೇಳಿರುವುದು ಅತೀಂದ್ರಿಯ ಪದಾರ್ಥದ ಬಗೆಗಿನ 
ಪ್ರಸಿದ್ಧ ತರ್ಕೋತ್ತರ ಧ್ಯೇಯವಾದಗಳೆಲ್ಲವುಗಳಿಗೂ ತಕ್ಕ ಸಮರ್ಥನೆಯಾಗುತ್ತದೆ. 
ಜೀವಶಕ್ತಿಯು (ದೇವಶಕ್ತಿಯಂತೆ?) ಒಬ್ಬ ಅಮರ ಕಲೆಗಾರ; ಜಗತ್ತಿನ ಸೃಷ್ಟಿಸ್ಥಿತಿಲಯಗಳ 
ಪ್ರವಾಹವು ಅವನ ಸ್ಫೂರ್ತಕಲಾಕೃತಿ. ಈ. ಕಲೆಗಾರಿಕೆಗೆ ಅಂತವಿಲ್ಲ, "ಪಾರವಿಲ್ಲ” ಎಂಬುದು 
ಬರ್ಗ್ಗನ್ನನ ಸರ್ಜನಾಶೈಕ ವಿಕಾಸವಾದ, ಭೇದಜನಕವಾದ ಬುದ್ಧಿಯು ದೇಶದೊಡನೆ 
ನಿತ್ಯಸ ೦ಬಂಧವುಳ್ಳಿದ್ದು. ಅಭೇದ ಜನಕವಾದ ಮೂಲ ಪ್ರವೃತ್ತಿ "ಅಥವಾ ಪ್ರತಿಭೆಯು 
ಹಕಕ ನಿತ್ಯಸ ೦ಬ೦ಧವುಳ್ಳದ್ದು. ಬರ್ಗ್ಗನ್ನನ “ಕಾಲವು” ಪ್ರತ್ಯೇಕವಾದ ಮುಹೂರ್ತಗಳ 
(ಕ್ಷಣಗಳ) ಸಜಾತೀಯ ಸಮೂಹವಲ್ಲದೆ. ಗಣಿತ ಶಾಸ್ತ್ರೋಕ್ತವಾದ ಕಾಲವಲ್ಲ. ಗಾಣಿತಿಕ 
ಕಾಲವು ದೇಶದ್ದೇ ಒಂದು ವಿಶಿಷ್ಟ ರೂಪ. ತಾಳಿಕೆ ಅಥವಾ ಕಾಲಸಾತತ್ಯವು ಜೀವಶಕ್ತಿಯ 
ಸಾರ. ಜೀವನವೆಂದರೆ ಒಡೆದು ಹಾರಿದ ಗು೦ಡಿನ ಚೂರುಗಳು ಪುನಃ ಚಿಕ್ಕ ಚಿಕ್ಕ 
ಗು೦ಡುಗಳೇ ಆಗಿ ಪರಿಣಮಿಸುವ ಕ್ರಿಯೆ ಅನ೦ತಕಾಲದವರೆಗೆ ನಿರುದ್ದೇಶದಿ೦ದ ನಡೆಯುತ್ತ 
ಹೋಗುವುದು. ಕಾರ್ಯಕ್ಕೆ ಕಾರ್ಯವೇ ಉದ್ದೇಶ. ಇದೊ೦ದು ಕರ್ಮಪ್ರವಾಹ ಸಿದ್ಧಾಂತ. ಆ 
ಪ್ರವಾಹಕ್ಕೆ ಆದಿಯಿಲ್ಲ. ಅಂತವಿಲ್ಲ. ಕ್ರಿಯೆ, ಕಾರ್ಯ, ಬದಲಾವಣೆ, ಉತ್ತಿಯ* ಎಂಬ 
ಯಾವ "ಹೆಸ ರಿಟ್ಟರೂ ಜೀವನದ ಅರ್ಥ ಕರ್ಮಸಂತಾನವಂದೇ ಶೆಗುತ್ತದೆ. ಈ 
ಕರ್ಮಸಾತತ್ಕರೂಪದ ಜೀವನದ ತಾಳಿಕೆಯ ಲಕ್ಷಣ ಹೀಗಿದೆ: ನಮ್ಮ ಜಾಗ್ರತ ಅವಸ್ಥೆಗಳು 
ತಾಳುವ ರೂಪವೇ ತಾಳಿಕೆ; ಅವು ಅಂಥ ರೂಪವನ್ನು ತಾಳುವುದು ನಮ್ಮ ಅಹಂಕಾರವು 
ತನ್ನನ್ನು ತಾನೇ ಬದುಕಲು ಬಿಟ್ಟಾಗ- ಅಂದರೆ ಅದು ತನ್ನ ವರ್ತಮಾನ ಅವಸ್ಥೆಯನ್ನು 
ಭೂತಕಾಲದ ಅವಸ್ಥೆಗಳಿ೦ಂದ ಪ್ರತ್ಯೇಕವಾಗದ೦ತೆ ನಿಯಂತ್ರಿಸಿದಾಗ; ಅದು ಭೂತ- 
ವರ್ತಮಾನಗಳನ್ನು ಒಂದೇ ಒಂದು ಅಂಗರೂಪದ (ಆವಯವಿಕ) ಇಡಿಯನ್ನಾಗಿ 
ಮಾಡುತ್ತದೆ- ಅದರಲ್ಲಿ ಪರಸ್ಪರ ಚ೦ಚು ಪ್ರವೇಶವಿದೆ, ಪ್ರತ್ಯೇಕತೆಯನ್ನು ಹೊ೦ದದ 
ಉತ್ತರೋತ್ತರ ಕ್ರಿಯಾ ತರಂಗಮಾಲೆಯಿದೆ. ನಮ್ಮ ಅಹಂಕಾರದ ವಲಯದೊಳಗೆ 
ಪರಸ್ಪರ ಬಾಹ್ಯತೆಯಿಲ್ಲದ ಉತ್ತರೋತ್ತರ ತರಂಗಿತತೆಯಿದೆ; ಅಹಂಕಾರಪ್ರಜ್ಞೆಯ ಹೊರಗೆ 
ಇರುವುದು ಶುದ್ಧ ದೇಶ ಅದರಲ್ಲಿ ಉತ್ತರೋತ್ತರತ್ವರಹಿತವಾದ ಪರಸ್ಪರ ಬಾಹ್ಯತೆ ಇದೆ, 
ಪ್ರತ್ಯೇಕತೆ ಇದೆ. ಕರ್ತೃ-ಕರ್ಮಗಳ ಪ್ರತ್ಯೇಕತೆ- ವಕತೆಗಳು ಕಾಲಸಂಬ೦ಧವುಳ್ಳವುಗಳಲ್ಲದೆ, 
ದೇಶ ಸಂಬಂಧವುಳ್ಳವುಗಳಲ್ಲ. ನಾವು ಕಾರ [ ಮಾಡುತ್ತಿರುವುದನ್ನು ವೀಕ್ಷಿಸುವ ತಾಳಿಕೆಯ 
ಅವಧಿಯಲ್ಲಿ ಭಿನ್ನ ಅ೦ಗಗಳಿರುತ್ತವೆ; ಆದರೆ ನಾವು ಕಾರ್ಯ ಮಾಡುತ್ತಿರುವ ತಾಳಿಕೆಯ 
ಅವಧಿಯಲ್ಲಿ ನಮ್ಮ ಅವಸ್ಥೆ ಕೈಗಳು 2169) ಒಂದರಲ್ಲಿ 1 ಕರಗಿ ಹೋಗಿ ಬಿಡುತ್ತವೆ. 
ಶುದ್ಧವಾದ 'ತಾಳಿಕೆಯ ಅವಧಿಯು ಬಾಹ್ಯತೆಯಿಂದ. ಬಹುದೂರವಾಗಿರುತ್ತದೆ. ಬಾಹ್ಯತೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೬೭ * 


ಅತ್ಯಲ್ಪ ಅಂಶದಿ೦ದ ಅದರಲ್ಲಿ ಪ್ರವೇಶಿಸಿರುತ್ತದೆ ಎ೦ದು ಕೂಡ ಹೇಳಲು ಬಾರದು: 
ಅದರಲ್ಲಿ ಭೂತ ಕಾಲವು ದೊಡ್ಡದು, ಅದರೊಡನೆ ತೀರ ಹೊಸದಾದ ಸಣ್ಣ ವರ್ತಮಾನವು 
ಅನುಸ್ಯೂತವಾಗಿರುತ್ತದೆ. ಆದರೆ ಈ ತಾಳಿಕೆಯನ್ನು ಸಾಧಿಸುವ ಯತ್ನದಲ್ಲಿ ನಮ್ಮ 
ಇಚ್ಛಾ ಕ್ತಿ ಬಹಳ ಕಪ್ಪಪಟ್ಟು ಪ್ರ ಪ್ರಯತ್ನಿ] ಸುತ್ತಿರಬೇಕಾಗುತ್ತದೆ. "'ತಾರಿಹೋಗುತ್ತಿರುವ ಕಾಲ 
ಕರ್ಮವನ್ನು ನಾವು ಜಗ್ಗಿ ಓಡಿದುಕೊಳ್ಳಬೇಕಾಗುತ್ತದೆ. ಅದನ್ನು ಇಡಿಯಾಗಿ ವರ್ತಮಾನದಲ್ಲಿ 
ತುರುಕಬೇಕಾಗುತ್ತದೆ. "'ಂಥ ವೇಳೆಯಲ್ಲೇ ನಾವು ನಿಜವಾಗಿ ಸ್ವಾಧೀನರಾಗಿರುತ್ತೇವೆ. 
ಆದರೆ ಅಂಥ ವೇಳೆಗಳು ವಿರಳ. ಆಳಿಕೆಯು ಸತ್ಯದ ಸಾರ, ಅದು ನಿತ್ಯಪರಿಣಾಮಿ, 
ಅದನ್ನೆಂದೂ ಯಾರೂ ಮಾಡುವುದಿಲ್ಲ. ಅದೇ ಆಗುತ್ತ ಹೋಗುತ್ತದೆ. ಸ್ಮೃತಿಯಲ್ಲಿ 
ಜಡಪ್ರಕೃತಿಯನ್ನು ಮನಸ್ಸು ಊಹಿಸಿದ ರೀತಿಯಲ್ಲಿ ಅಭಿನಯಿಸಬೇಕಾಗುತ್ತದೆ; ಹಾಗೆ 
ಮಾಡುವುದು ಬುದ್ಧಿಯ ಕೆಲಸ ಅಲ್ಲವೇ ಅಲ್ಲ. ಸ್ಮೃತಿಯು ಜಡಪ್ರಕೃತಿಯ ಅಭಿವ್ಯಕ್ತಿಯಲ್ಲ. 
ಅವತಾರವಲ್ಲ; ಅದು ಸ್ವತಂತ್ರ. ತಾಳಿಕೆಯು ಆತ್ಮಪ್ರದರ್ಶನ ಮಾಡುವುದು ಸ ಸ್ಮೃತಿಯಲ್ಲಿ- 
ಆದರೆ ಯಾಂತ್ರಿಕ ಸ ಸ್ಮತಿಯಲ್ಲಲ್ಲ. ಭೂತಕಾಲಕರ್ಮಜ್ಞಾನವುಳ್ಳ ಸ್ಮ] ಸ್ಮತಿಯಲ್ಲಿ. ಸ್ಸ ತಿಯಲ್ಲಿಯೇ 
ನಮಗೆ ಚೇತನೆಯ (8/11) ಸ್ಪರ್ಶವಾಗುವುದು. 


ವಿಲಿಯಂ ಜೇಮ್ಸ್‌ (೧೮೪೨-೧೯೧೦) 


ಜೇಮ್ಸನದು ಮೂಲಭೂತ ವ್ಯವಹಾರವಾದ. ಅದರ ಪ್ರಕಾರ ಕರ್ತೃ-ಕರ್ಮ 
ಸಂಬಂಧವು ಮೂಲಭೂತವಾದುದಲ್ಲ; ಸ್ಪಜ್ಞಾನವೊ೦ದನ್ನುಳಿದರೆ ಮಿಕ್ಕ ಜ್ಞಾನಗಳೆಲ್ಲವೂ 
ಜ್ಞಾತೃ-ಜ್ಯೇಯಭೇದ ಉಳ್ಳಂಥವು ಎಂಬುದು ಮೂಲತಃ ಸತ್ಯವಲ್ಲ. ಪ್ರಜ್ಞೆ 
(€085010080685) ಎ೦ಬುದು ಒ೦ದು ಅಭಾವ ದ್ರವ್ಯ ಅದಕ್ಕೆ ಆದಿತತ್ವವೆಂಬ ಸ್ಥಾನವಿಲ್ಲ. 
ನಮ್ಮ ಆಲೋಚನೆಗಳ ಹೂರಣವಾದ ಜಡ ಪ್ರಕೃತಿಯ "ವಸ್ತುಗಳಿಗೆ ವಿರುದ್ಧವಾದ 
ಮೂಲಭೂತ ಇರುವಿಕೆಯ ಗುಣ ಅಥವಾ ದ್ರವ್ಯ ಎಂಬುದಿಲ್ಲ. ಪ್ರಜ್ಞೆಯು ದ್ರವ್ಯವಲ್ಲ, 
ಒ೦ದು ವಸ್ತುವಲ್ಲ. ಜಗತ್ತಿನ ಎಲ್ಲದರ ಸಾರಾ೦ಶವೂ ಒ೦ದೇ ಒ೦ದು ಮೂಲ ಪದಾರ್ಥದ 
ಸ್ವರೂಪವುಳ್ಳದ್ಬು. ಆ ಪದಾರ್ಥದ ಹೆಸರು `ಶುದ್ಧ ಅನುಭವ' ಎಂದು. ಶುದ್ಧ ಅನುಭವದ 
ಎರಡು ಚೂರುಗಳ ನಡುವಿನ ವಿಶಿಷ್ಟ ಸ೦ಂಬ೦ಧವೇ ತಿಳಿವಳಿಕೆ. ಜ್ಞಾತ್ರೃ-ಜ್ಞೇಯ (ಕರ್ತೃ- 
ಕರ್ಮ) ಸಂಬ೦ಧವು ಜನ್ಯ. ಅನುಭವಕ್ಕೆ ಅಂಥ ಒಳ ಕಾಪಟ್ಕವಿಲ್ಲ. ಒಂದು ಸಂದರ್ಭದಲ್ಲಿ 
ಜ್ಞಾತೃವಾದದ್ದು ಇನ್ನೊಂದರಲ್ಲಿ ಜ್ಞೇಯವಾಗಬಹುದು. ಅನಂತರದ ಆಲೋಚನೆಗೆ ವಸ್ತುವನ್ನು 
(ಸಾಮಗ್ರಿಯನ್ನು) ಒದಗಿಸಿಕೊಡುವ ಸದ್ಯದ ಜೀವತ್‌ ಕ್ರಿಯಾಸಂತಾನವೇ ಶುದ್ಧ ಅನುಭವ. 

ಮನಸ್ಸು ಮತ್ತು ಜಡಪ್ರಕೃತಿಗಳಲ್ಲಿ ಭೇದವಿಲ್ಲ. ಅವು ಒಂದೇ ಕ್ರಿಯಾಸಂತಾನದ 
ಎರಡು ಬಗೆಯ ಮುಖಗಳು. ಇದೊಂದು ತಟಸ್ಥ ಅದ್ವೈತ. ಇದರ ಪ್ರಕಾರ ಜಗದ್ದಸ್ತುವು 
ಮಾನಸವೂ ಅಲ್ಲ, ಜಡಪ್ರಕೃತಿಯೂ ಅಲ್ಲ; ಇವೆರಡಕ್ಕೂ ಮೂಲವಾದ ಒಂದು ಪದಾರ್ಥ. 
ಜೇಮ್ಸನ ಶುದ್ಧಾನುಭವವು ಬರ್ಕ್ಷೆಯ ಧ್ಯೇಯವಾದಕ್ಕೆ ಸದೃಶ. ನಮ್ಮಲ್ಲಿ ಯಾವುದಾದರೂ 
ಅಭ್ಯಾಸವನ್ನು ಉ೦ಟುಮಾಡಬಲ್ಲದ್ದು ಅನುಭವ. ಸ್ಮೃತಿಯು ಒಂದು ವಿಧದ ಅನುಭವ. 


* ೩೬೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅನುಭವದ ವ್ಯಾಪ್ತಿಯು ಜೀವನದ ಮೂಲ ಪದಾರ್ಥದಷ್ಟಿಲ್ಲವೆ೦ಬುದನ್ನು ಜೇಮ್ಸ್‌ 
ಒಪ್ಪಿಕೊಂಡಿಲ್ಲ. "ಸತ್ಯವನ್ನು ನಂಬು, ಅಸತ್ಯವನ್ನು ಬಿಡು' ಎ೦ಬುದು ಜೇಮ್ಸ್‌ ಹೇಳಿದ 
ನೀತಿ ತತ್ವ. ಎರುದ್ಧ ಸಾಕ್ಷಿ ಸಿಗುವವರೆಗೆ ಯಾವುದನ್ನಾದರೂ ನಂಬಬೇಕು ಎನ್ನುತ್ತಾನವ. 
ಅವನು ಸಂಭಾವ್ಯತೆಯನ್ನೂ ಹೇಳಿಲ್ಲ. ಒಂದರಲ್ಲಿ ಪೂರ್ಣವಿಶ್ವಾಸ ಅಥವಾ ಪೂರ್ಣ 
ಅವಿಶ್ವಾಸ- ಎ೦ಬ ಎರಡೇ ವಿಕಲ್ಪಗಳನ್ನವನು ಒಪ್ಪುತ್ತಾನೆ. ಜನರನ್ನು ಗುಣವ೦ತರನ್ನಾಗಿಯೂ 
ಸುಖಿಗಳನ್ನಾಗಿಯೂ ಮಾಡುವ ಯಾವ ಮಾತಿದ್ದರೂ ಅದು ಅವನ ಪ್ರಕಾರ ಸತ್ಯ. 
ತಾತ್ವಿಕ ಸಿದ್ಧಾಂತಗಳೆಲ್ಲವನ್ನೂ ಅವರವರ ಮೇಲಾಗುವ ಪರಿಣಾಮಗಳಿ೦ದ ಅಳೆದು, 
ಸತ್ಯತೆಯನ್ನು ನಿರ್ಧರಿಸಬೇಕೆ೦ಬುದು ಅವನ 88618080 ಕಾರ್ಕಾರ್ಥವಾದ; ಅವುಗಳೆಲ್ಲವೂ 
ಪಠಣಾಮ. ಸಾಧನಗಳಲ್ಲದೆ ಒಗಟುಗಳ ಉತ್ತರಗಳಲ್ಲ. ನಮಗೆ ಲಾಭಕರವಾಗುವ 
ಕಲ್ಪನೆಗಳೆಲ್ಲವೂ ಸತ್ಯ. ಸತ್ಯವೆಂಬುದು ಒ೦ದು ತರಹದ ಒಳಿತು; ಅದೊಂದು ಪ್ರತ್ಯೇಕ 
ಪದಾರ್ಥವಲ್ಲ. ಈ ಮಾತನ್ನು ಸತ್ಯದ ಲಕ್ಷಣವನ್ನು ಖಡಾಖಂಡಿತವಾಗಿ ಸರ್ವಗ್ರಹವಾಗಿ 
ಕೊಡದುದರಿಂದ ರಸೆಲ್ಪನಂಥವರು ಆಕ್ಷೇಪಿಸುತ್ತಾರೆ. ಸತ್ಯದ ಜ್ಞಾನವು ಒಂದಲ್ಲ ಒ೦ದು 
ವಿಧದ ತೃಪ್ತಿಗೆ ಕಾರಣವಾಗದಿದ್ದರೆ ಅದು ಸತ್ಯವೆನ್ನಿಸಬಲ್ಲುದೇ? ಎಂಬುದು ಮರುಸವಾಲು. 


ಜಾನ್‌ ಡ್ಯೂಯಿ (೧೮೫೯-೧೯೩೯) 


ಡ್ಯೂಯಿಗೆ ಜ್ಞಾನಶಾಸ್ತ್ರೀಯವಾಗಿ ಸತ್ಯ ಮುಖ್ಯವಲ್ಲ, “ಶೋಧ' (170017) ಮುಖ್ಯ. 
ಸತ್ಯವು ಈತನಿಗೆ ನಿತ್ಯವಲ್ಲ, ನಿಷ್ಕ್ರಿಯ, ಅಚಲ ಅಲ್ಲ. ಮಗ್ಗಿ ಕೊಪ್ಪಕವೇ ಸತ್ಯದ ಅತ್ಯುತ್ತಮ 
ಮಾದರಿ. ಡ್ಯೂಯಿಗೆ ಜೀವಶಾಸ್ತ್ರವು ಗಣಿತಶಾಸ್ತ್ರಕ್ಕಿಂತ "ಹೆಚ್ಚು ಗಣ್ಯ. ಬಚುರವೂಡು 
ವಿಕಾಸದ ಕ್ರಿಯಾನುಕ್ತಮ. ಯಾವ ಜ್ಞಾನಾಂಶವೂ ಕಟ್ಟಕಡೆಯದಲ್ಲ. ಪೂರ್ಣ ಸತ್ಯ 
ಹಾಗೂ ಅದರ ನಿತ್ಯಪ್ರಪಂಚಗಳು ಡ್ಯೂಯಿಯ ವಿಚಾರ ್ಷೇತ್ರದಲ್ಲಿಲ್ಲ. ಮನುಷ್ಯನ 
ಜ್ಞಾನವು ಆವಯ್‌ ಅವನ ತಿಳಿವಳಿಕೆ ಕ್ರಮೇಣ ಬೆಳೆಯುವಂಥದು; ಅದು ಇಡಿಯಾಗಿ 
ಪೂರ್ಣವಾದಾಗ ಮಾತ್ರ ಪೂರ್ಣ; ಬಿಡಿಭಾಗಗಳಲ್ಲಿ ಅದು ಅಪೂರ್ಣ. ಮನಸ್ಸು 
ಮತ್ತು ದೇಹಗಳು ಒಟ್ಟು ಒ೦ದು ಅವಯವಿ, ಅಂಗಿ, ಇಡಿ. ಸತ್ಯ-ಸುಳ್ಳುಗಳೆರಡೂ 
ಅಪೂರ್ಣ; ಕೇವಲ ಪೂರ್ಣತೆ ಅವುಗಳಿಗಿಲ್ಲ. ಅವಯವಿಯೊಂದು ಆವರಣದೊಡನೆ 
ಮಾಡಿಕೊಂಡ ಹೊಂದಿಕೆಯು "“ಶೋಧ'. ಒ೦ದು ನಡತೆಯ ಬಗೆಯನ್ನು ಒಬ್ಬನಲ್ಲಿ 
ಪ್ರೇರಿಸಬಲ್ಲ ಘಟನೆಯೇ ಅದನ್ನು ಹೇಳಿದ ವಾಕ್ಯದ ಅರ್ಥವತ್ತೆ (51811808000). 
ಅಂಥ ಘಟನೆ ನಡೆಯದಿದ್ದಾಗ ಆ ವಾಕ್ಕದ ಅರ್ಥವತ್ತೆ ಸುಳ್ಳು, ನಡೆದಾಗ ಸತ್ಯ. 
ಅರ್ಥವತ್ತೆ ಅಥವಾ ಅರ್ಥಪೂರ್ಣತೆಯು ವಾಕ್ಯದ ಭಾಷಾರಚನೆಯನ್ನು ಅವಲಂಬಿಸುತ್ತದೆ. 
ಹೀಗೆ ಅರ್ಥವತ್ತೆ ಎಂದರೆ ಅರ್ಥಕ್ರಿಯಾಕಾರಿತ್ವ ಶೋಧವೆಂದರೆ ಒಂದು ಅನಿಷ್ಠಷ್ಟ 
ಸನ್ನಿವೇಶವನ್ನು- ಅದರ ಅ೦ಗಗಳೆಲ್ಲವೂ ಏಕೀಕೃತ ಇಡಿಯಾಗುವಂತೆ- ತನ್ನ ಆಂಗಿಕ 
ಪ್ರತ್ಯೇಕತೆಗಳನ್ನೂ ಸ೦ಬ೦ಧಗಳನ್ನೂ ನಿಷ್ಠೃಷ್ಟಗೊಳಿಸಿಕೊಳ್ಳಲು ತಕ್ಕ ಹಾಗೆ ನಿಯಂತ್ರಿತ 
ಅಥವಾ ನಿರ್ದೇಶಿತ ಪರಿವರ್ತನಕ್ಕೆ ಗುರಿಪಡಿಸುವುದೇ ಆಗಿದೆ. ಶೋಧವು ಯಾವಾಗಲೂ 
ವಸ್ತುನಿಷ್ಠವಾದ ವಸ್ತು ಸ೦ಗತಿಯ ವಸ್ತುನಿಷ್ಠ ಪರಿವರ್ತನೆಗೇ ಸ೦ಬ೦ಧ ಪಟ್ಟಿರುತ್ತದೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೬೮ * 


ಅನಿಷ್ಟೃಷ್ಟ ಸನ್ನಿವೇಶದ ಅಸ್ಪವ್ಯಸ್ತತೆಯು ಆಭಾಸಿಕ; ಅದರ ಕ್ರಮಬದ್ಧವಿನ್ಯಾಸವು ಅದರ 
ನಿತ್ಯ ಸತ್ಯ ಸ್ಪರೂಪ. ಇಲ್ಲಿ ಹೆಗೆಲ್ಲನ ಆಭಾಸ-ಸತ್ಯಗಳ ಕಲ್ಪನೆ ಅಡಕವಾಗಿದೆ; ಅದರ 
ಪ್ರಕಾರ ಅವಯವಿತ್ವವು ಸತ್ಯಸ್ವರೂಪಕ್ಕೆ ಅತ್ಯಗತ್ಯ. ಸತ್ಯಶೋದಕರೆಲ್ಲರೂ ಕೊನೆಯದಾಗಿ 
ಒಪ್ಪಿಕೊಳ್ಳುವುದೇ ಸ ಸತ್ಯ 8 ವಸ್ತುವಿನ ದತ್ತ ಸತೃತೆ ಬರುವುದು ಆ ಅವಯವಿಯ 
ಹಾಗೂ ಸಂನಿವೇಶದ 'ಅತ್ಯಪ್ರಿಕರ ಸಂಬಂಧಗಳನ್ನು ಅದಕ್ಕೇ ಹೆಚ್ಚಾಗಿ ಅನುಗುಣವಾಗುವಂತೆ 
ಹೊಂದಿಸಿದಾಗ. ಹೀಗೆ ಹೊ೦ದಿಸುವ ಕ್ರಿಯಾಕ್ರಮವೇ “ಶೋಧ'. ಅದರಿ೦ದ ಅವುಗಳ 
ನಡುವಿನ ಸಂಬ೦ಧಗಳು ಅವಯವಿಗೆ ತೃಪ್ತಿಕರವಾಗುವುವು. ಹಾಗೆ ಹೊ೦ದಿಸುವುದೆಂದೂ 
ಪೂರ್ಣವಾಗಿ ಅದಕ್ಕೆ ಅಥವಾ ಇದಕ್ಕೆ ಅನುಗುಣವಾಗಿ ಅಲ್ಲ. 


ಪರಿಣಾಮಗಳಿಂದ ನಂಬಿಗೆಯ ಬೆಲೆಯನ್ನು ನಿರ್ಧರಿಸುವುದು ಡ್ಯೂಯಿಯ 
ಕ್ರಮ; ಭೂತಕಾಲಕ್ಕೆ ಸಂಬಂಧಿಸಿದ ನಂಬಿಗೆಯ ಬೆಲೆಯನ್ನು ಅದರ ಕಾರಣಗಳಿಂದ 
ನಿರ್ಧರಿಸುವುದು ರಸೆಲ್ಲನ ಕ್ರಮ. ಸತ್ಯವು ಡ್ಯೂಯಿಗೆ ೫೩೩೧1೦6 .೬5501181110/ 
ಅಧಿಕೃತ ವಚನಾರ್ಹತೆ ಅಥವಾ ಉಲ್ಲೇಖಾರ್ಹತೆ. ಅ೦ಥ ಉಲ್ಲೇಖಾರ್ಹತೆಯು ಒಂದು 
ನಂಬಿಗೆಯ ಪರಿಣಾಮಗಳಿ೦ದ ಲಬ್ಧವಾಗುವ ಬೆಲೆ. ಅದು ಭೂತಕಾಲಕ್ಕಷ್ಟೇ ಅಲ್ಲ, 
ಭವಿಷ್ಯತ್ಕಾಲಕ್ಕೂ ವ್ಯಾಪಿಸಿದೆ; ಅ೦ದರೆ ಭೂತಕಾಲೀನ ಘಟನೆಗಳನ್ನಷ್ಟೇ ಅಲ್ಲದೆ 
ಭವಿಷ್ಯತ್ಕಾಲದ ಘಟನೆಗಳನ್ನೂ ಅವಲಂಬಿಸಿದೆ. 

ಡ್ಯೂಯಿಯ ತತ್ವಜ್ಞಾನವು ಅಮೇರಿಕದ ಉದ್ಯಮವಾದದ ಸಂಸ್ಕಾರದಿಂದ ಹುಟ್ಟತೆಂದು 
ರಸೆಲ್ಲನದು ಇಂಗ್ಲೆಂಡಿನ ಜಮೀನುದಾರಿ ಕುಬೇರ ಪ್ರಭುತ್ಪವಾದದ ಸಂಸ್ಕಾರದಿಂದ 
ಹುಟ್ಟಿತೆಂದೂ ಹೇಳುವುದುಂಟು. 

ಡ್ಯೂಯಿಯದು ಮಾನವಪ್ರಪಂಚ; ಗ್ರಹ, ತಾರೆ, ಸೂರ್ಯ ನೀಹಾರಿಕೆಗಳಲ್ಲಿ ಗಣ್ಯವಲ್ಲ. 
ಅವನದು ಬೆಲೆಯುಳ್ಳದ್ದೆಂದು ಅನುಭವಕ್ಕೆ ಬ೦ದ ೫0%0£811105000)' ಸಾಮುದಾಯಿಕ 
ಶಕ್ತಿ ತತ್ವಜ್ಞಾನ. ಅದನ್ನಾತ 8111050031 0811750701770110211517 “ಕರಣವಾದದ ತತ್ವಜ್ಞಾನ' 
ಎಂದು ಹೇಳಿದ್ದಾನೆ. ಅದರ ಪ್ರಕಾರ ನಿಸರ್ಗದ ಕೆಲ ಚಲನಗಳನ್ನು ನಿಯಂತ್ರಿಸಬಲ್ಲವನಾದ 
ಮಾನವನು ಅಧಿಕನೆಂಬ ಭಾವನೆಯುಂಟಾಗುವುದು. 


ಬರ್ಟ್ರೆಂಡ್‌ ರಸೆಲ್‌ (೧೮೭೨-...) 


ಪ್ರಯೋಗ ವಿಜ್ಞಾನ ಒದಗಿಸಿದ ಸ೦ಗತಿಗಳ ತಾರ್ಕಿಕ ಪರಾಮರ್ಶೆಯೇ ತತ್ವಜ್ಞಾನ. 
ಅವನ ತತ್ವಜ್ಞಾನವನ್ನವನು “ತಾರ್ಕಿಕ ವಿಶ್ಲೇಷಣವಾದ” ಎ೦ದು ಕರೆದುಕೊಂಡಿದ್ದಾನೆ. 
ಗಣಿತವು ತರ್ಕದ ದೀರ್ಫೀಕೃತ ಅಥವಾ ಎಸ ತ ವಿವರಣೆ. ವಾಕ್ಯರಚನೆಯ ವಿಶಿಷ್ಟತೆಯಿಂದ 
ತಾತ್ವಿಕ ಸತ್ಯತೆಯನ್ನು ನಿರ್ಧರಿಸಬಹುದು. ವಾಕ್ಕರಚನೆಯ ವಿಶ್ಲೇಷಣವೆಂದರೆ ಲಿಂಗ 
ಪಾಸ ಆಜಂ ಹೇತ್ವಾಭಾಸ ಗಳಿದ್ದರೆ ಅವ್ರ ಹೊರಬೀಳುವುವು- ಎಂಬುದು 
ತಾತ್ಪರ್ಯ. ತನ್ನ ಈ ಅಭಿಪ್ರಾಯಕ್ಕೆ “.ಅಸಿದ್ದ” ಹೇತ್ವಾಭಾಸದ ಉದಾಹರಣೆಗಳನ್ನು ಕೊಟ್ಟು 
ತನ್ನ ಹಿಂದಿನ ತತ್ವಚ್ಚಾನಿಗಳೆಲ್ಲರೂ ಒಂದಲ್ಲ 8 ದೊಡ್ಡ ಹೇತ್ವಾಭಾಸವನ್ನು ತಮ್ಮ 


* ೩೭೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತರ್ಕ ಸಮರ್ಥನೆಯಲ್ಲಿ ಉಳಿಯಗೊಟ್ಟದ್ದಾರೆ ಎಂದು ವಾದ ಹೂಡಿದ್ದಾನೆ. ರಸೆಲ್‌ 
ಉಳಿಸಿದ (೫1೩೦) ಹೇತ್ವಾಭಾಸ ಇಂತಿದೆ: 


ಸಾವಿರದವರೆಗೆ ಸಾವಿರ ಅಂಕೆಗಳಿವೆ; 
ದಶಲಕ್ಷದವರೆಗೆ ದಶಲಕ್ಷ ಅಂಕೆಗಳಿವೆ; 


ಯಾವ ಪ್ರಮಿತಾ೦ಕವನ್ನು (8/10 7017001) ಯಾರು ಹೇಳಿದರೂ ಒಂದರಿಂದ 
ಅದರವರೆಗಿನ ಅಂಕೆಗಳನ್ನು ಎಣಿಸಿದ ಮೇಲೆ ಮುಂದೆಯೂ ಹೆಚ್ಚಿನ ಅಂಕೆಗಳು 
ಉಳಿಯುತ್ತವೆ. 

ಆದುದರಿಂದ ಪ್ರಮಿತ ಪೂರ್ಣಾಂಕಗಳ ಸಂಖ್ಯೆ ಅಪರಿಮಿತ (1801110). ಈ 
ನ್ಯಾಯ ವಾಕ್ಯದಲ್ಲಿ (5111081817) ಎಣಿಸಲು ಬೇಕಾದ ಕಾಲಕ್ರಮಗಳು ಮಾನವ ಶಕ್ತಿಯಲ್ಲೂ 
ಯಂತ್ರಶಕ್ತಿಯಲ್ಲೂ ಪರಿಮಿತ ಪ್ರಮಾಣದಲ್ಲಿವೆಯೆಂಬ ಗೃಹೀತಾ೦ಶವು ಅಡಗಿದೆ. ಇದನ್ನು 
ಗೃಹೀತವನ್ನಾಗಿ ಇಟ್ಟುಕೊಳ್ಳಲು ಯಾರು ಹೇಳಿದರೂ ಅದು ತರ್ಕ ನೀತಿಗೆ ಗ್ರಾಹ್ಯವಾಗದು. 
ಸೂರ್ಯನ ಹತ್ತಿರ ಯಾವನಿಗೂ ಯಾವ ಯಂತ್ರಕ್ಕೂ ಹೋಗಿ ಅವನನ್ನು ಮುಟ್ಟಿ ರೂಪಾಂತರ 
ಹೊಂದದೆ ಹಿ೦ಬರಲು ಸಾಧ್ಯವಿಲ್ಲವೆಂದಾಕ್ಷಣ ಭೂಮಿಗೂ ಸೂರ್ಯನಿಗೂ ಇರುವ ದೂರ 
ಅಪ್ರಮೇಯ ಎಂದರೆ ಅಂಥ ಹೇತ್ವಾಭಾಸವನ್ನು ಉಳಿಯಗೊಟ್ಟಂತೆಯೇ ಅಗುವುದು. 
ಇದನ್ನು “`ವ್ಯಾಪ್ಯತ್ವಾಸಿದ್ಧ” ಹೇತ್ವಾಭಾಸವೆಂಬುದು ಭಾರತೀಯ ರೂಢಿ. 

ಪೂರ್ಣ ಸಂಖ್ಯೆಗಳು ಅಪ್ರಮೇಯ - (ಪ್ರತಿಜ್ಞಾವಾಕ್ಕ) 

ಎಣಿಸಲು ಸಾಧ್ಯವಾಗದುದರಿ೦ಂದ - (ಹೇತುವಾಕ್ಯ) 

ಯಾವ ಯಾವುದು ಅಸಂಖ್ಯೇಯವೋ ಅದೆಲ್ಲವೂ ಅಪ್ರಮೇಯ: 

ಒಟ್ಟು ಮಾನವರೆಲ್ಲರ ತಲೆಕೂದಲುಗಳ ಹಾಗೆ - (ಉದಾಹರಣವಾಕ್ಕ) 

ಇವೂ ಅವುಗಳಂತೆಯೇ ಇವೆ - (ಉಪನಯವಾಕ್ಕ) 

ಆದುದರಿಂದ ಪೂರ್ಣಾ೦ಕಗಳು ಅಪ್ರಮೇಯ - (ನಿಗಮನವಾಕ್ಕ) 


ಎಣಿಸಲಸಾಧ್ಯವೆಂಬುದು ನಿಜವಾಗಬೇಕಾದರೆ ಪ್ರಯೋಗವಿಜ್ಜ್ಞಾನವು ಹೆಚ್ಚು ಹೆಚ್ಚು 
ಶಕ್ತಿಯುಳ್ಳ ಹಾಗೂ ವೇಗವುಳ್ಳ ಎಣಿಕೆಯ ಯಂತ್ರಗಳನ್ನು ಕೊನೆಯೇ ಇರದಂತೆ ರಚಿಸುತ್ತ 
ಹೋಗಬೇಕಾಗುವುದು. ಹಾಗೆ ಮಾಡಿ ಅದು ಅದನ್ನು ಸಿದ್ಧಮಾಡಿದ ಮೇಲೆ 
ಅಸಂಖ್ಯೇಯತೆಗೆ- ಅಪ್ರಮೇಯತೆಗೆ (ಅಪ್ರಮಿತತೆಗೆ) ತಕ್ಕ ವ್ಯಾಪ್ತಿಯು ಉಂಟಾಗುತ್ತದೆ. 
ಅಲ್ಲಿಯವರೆಗೆ ಅದರ ವ್ಯಾಪ್ತಿಯು ಅಸಿದ್ಧ (1170101660). ಹಾಗೆ ಸಿದ್ಧ ಮಾಡಬೇಕಾದ 
ಕೆಲಸ ಉಳಿದಿರುವುದೊ೦ದು ಉಪಾಧಿ. ಆದುದರಿಂದ ಎಣಿಸಲಸಾಧ್ಯವೆಂಬುದು 
ವ್ಯಾಪ್ಯತ್ವಾಸಿದ್ಧವಾದ ಹೇತು. ತ್ರೈಕಾಲಿಕವಾದ ಆನುಭವಿಕ ಸಾಧ್ಯತೆ-ಅಸಾಧ್ಯತೆಗಳನ್ನು 
ಉಪಾಧಿಯನ್ನಾಗಿ ಹಿಡಿಯುವುದು ಪರಾರ್ಥಾನುಮಾನದಲ್ಲಿಲ್ಲದಿದ್ದರೂ ರಸೆಲ್ಲನ ಮೂಲ 
ನ್ಯಾಯವಾಕ್ಯವು ಅದನ್ನಾಧರಿಸಿದ್ದರಿಂದ ಅದಕ್ಕೆ ಜಾತ್ಯುತ್ತರವೆ೦ದು ಅದನ್ನಿಲ್ಲಿ 
ಉಪಾಧಿಯೆ೦ಂದು ಗ್ರಹಿಸಲೇಬೇಕಾಗಿ ಬರುತ್ತದೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೭೧ * 


ಆಲ್ಬರ್ಟ್‌ ಐನ್‌ಸ್ಟೀನನ ಪ್ರಕಾರ (50800 ದೇಶವೆ೦ಬುದು ಪ್ರಮೇಯ. ಅದರಲ್ಲಿ 
ಎಷ್ಟು ಪೂರ್ಣಾಂಕಗಳನ್ನು ತುಂಬಿದರೂ ಅದು ಪ್ರಮೇಯವೆಂಬುದನ್ನು ಯಾರೂ 
ಸುಲಭವಾಗಿ ತಿಳಿದುಕೊಳ್ಳಬಹುದು. ಏಕೆ೦ದರೆ, ಪ್ರಮೇಯದಲ್ಲಿ ಅಪ್ರಮೇಯ 
ಹಿಡಿಸುವುದೆಂಬುದು ಅನೂಹ್ಯ ಅದರಿಂದಲೇ ಗಣಿತಶಾಸ್ತ್ರಕಾರರು 171101೧7 
ಅಪ್ರಮೇಯವನ್ನು ಅಂಕೆಯೆಂದು ಗಣಿಸುವುದಿಲ್ಲವೆ೦ಂದು ತೋರುತ್ತದೆ. ಇದನ್ನು 
ಗಣಿತಶಾಸ್ತ್ರಜ್ಜರು ಪರಾಮರ್ಶಿಸಲಿ. 


ಚಾತಕಾಸ ಸ್ತವೂ ಗಣಿತಶಾಸ ಸ್ತವೂ ತಾರ್ಕಿಕ ವಿಶ್ಲೇಷಣವಾದಕ್ಕೆ ವಿಷಯಗಳನ್ನು 
ಒದಗಿಸಿಕೊಟ್ಟವೆ" ಎಂದು ರಸೆಲ್‌ `ಬೀಳಿದಾಗ ಇತರ ಶಾಸ್ತ್ರಗಳ ವಿಷಯಗಳು ಅವುಗಳ. 
ವಿಷಯಗಳಷ್ಟು ವಿಶ್ಲೇಷಣಾರ್ಹವಲ್ಲ ಎಂಬ ದ್ವನಿ ಹೊರಡುತ್ತದೆ. ಈ ಧ್ವನಿಯು 
ಸ್ವಕಪೋಲಕಲ್ಲಿತ ಸಿದ್ಧಾಂತ, ಆತನ ಮನಸ್ಸು ತಿಂದ ಮಂಡಿಗೆ. ಮತ್ತೇನೂ. ಅಲ್ಲ. 
ಐನ್‌ಸ್ಟೀನ್‌ ಹೇಳಿದ ಘಟನೆಗಳು (8101) ಭೌತಿಕ ಮಾತ್ರ. ಅದರಿ೦ದ ಇತರ ಘಟನೆಗಳು 
ವಎಚಾರಾನರ್ಹವೆಂದಾಗದು, ಸತ್ಯರಹಿತವೆಂದಾಗದು. ಭೌತಘಟನೆಗಳಿಗೆ ಸಹಜಗುಣ 
(0001105) ಗಳಿರುವುವೆನ್ನುತ್ತಾನೆ ರಸೆಲ್‌. ಅ೦ದರೆ ಅವನ ಪ್ರಕಾರ (ಭೌತ) ಕ್ರಿಯೆಯು 
ಧರ್ಮಕ್ಕೆ (ಸಹಜ ಗುಣಗಳಿಗೆ) ಆಶ್ರಯವಾಗಬಲ್ಲದು; ದ್ರವ್ಯವೆ೦ದರೆ ಘಟನಾಸಮೂಹ. 
ಭೌತ ಅಣುವಿನಲ್ಲಿ ಕೆಲಕಾಲ ಒಂದು ಸ್ಥಿತಿಯಿದ್ದು ಕೂಡಲೇ ಭಿನ್ನಸ್ಥಿತಿಯು೦ಟಾಗುವುದು 
ಕಂಡುಬಂದುದರಿ೦ಂದ ಚಲನವು (1101800) ಯಾವಾಗಲೂ ಸತತ (೮00೦0010005) 
ಎಂಬ ನಂಬಿಕೆಯನ್ನು ಬಿಡಬೇಕು- ಎ೦ಬುದೂ ರಸೆಲ್ಲನ ಮತ. ಮನಃಸ್ಥಿ ಸ್ಥಿತಿಗಳೆಲ್ಲವೂ 
ಆತ್ಯಂತಿಕವಾಗಿ (೮0861101106 ೫೦10೭೦5 ಉಪಾಹಿತ ಕ್ಷೇಪಗಳೆಂಬುದೂ ಅವನ ನಂಬಿಗೆ. 
ಅದರ ಪ್ರಕಾರ ಜೇಮ್ಸ್‌ ಹೇಳಿದ ತರಸ್ಥಾದ್ವೆ ತ ಸಿದ್ಧಿಸುತ್ತದೆ-ಅ೦ದರೆ ಭೌತವೂ ಮಾನಸವೂ 
ಸಾರತಃ ಒಂದೇ ಜಾತಿಗೆ ಸೇರಿದಂಥವು: ಕೆಲ ಘಟನೆಗಳು ಕೇವಲ ಭೌತಿಕವಾದರೆ 
ಉಳಿದ ಘಟನೆಗಳು ಭೌತ-ಮಾನಸ ಸ್ವರೂಪದವುಗಳು. ಇದರಿ೦ದ ಶುದ್ಧವಾದ ಮಾನಸಿಕ 
ಘಟನೆಗಳಿಗೆ ಸತ್ಯಮೌಲ್ಯವಿಲ್ಲವೆಂದು ಧ್ವನಿತವಾಗುವುದು. ಮತ್ತೆ ಅವನು ಸತ್ಯದ ಕ್ಷೇತ್ರದ 
ವ್ಯಾಪ್ತಿಯನ್ನು ಹೀಗೆ ನಿರ್ದಿಷ್ಟಗೊಳಿಸುತ್ತಾನೆ: ಸೂರ್ಯಚ೦ದ್ರರು ಭಿನ್ನ. ಸಾಮಾನ್ಯನು ಕಾಣುವ 
ಸೂರ್ಯನು ಖಗೋಲ ಶಾಸ್ತ್ರಜ್ಞ ತಿಳಿದ ಸೂರ್ಯನಿಂದ ಭಿನ್ನ; ಹಾಗೇ ಅವನಿಗೆ ಕಾಣಿಸಿದ 
ಚಂದನು ಇವನು ತಿಳಿದ "ಚಂದ್ರನಿಂದ ಭಿನ್ನ ಹೀಗೆ ಪ್ರ್ಯಕ- -ವಿಜ್ಞಾನಗಳ ಬಲದಿಂದ 
ತಿಳಿದ ರಚನಾಗತವಾದ ಅಮೂರ್ತ ಧಮ್ಮನಗಳ ಮೇಲಿನಿಂದ ಭೇದ ಚತುಷ್ಟಯ 
(ಅವನ ಸೂರ್ಯ-ಚ೦ದ್ರ-ಇವನ ಸೂರ್ಯ-ಚ೦ದ್ರ೪) ಲಭ್ಯವಾಗುತ್ತದೆ. 

ಪ್ರತ್ಯಕ್ಷ ಸೂರ್ಯ - ಪ್ರತ್ಯಕ್ಷ ಚಂದ್ರ 

ವಿಜ್ಞಾನ ಸೂರ್ಯ -. ವಿಜ್ಞಾನ ಚ೦ದ್ರ 

ಒ೦ದರ್ಥದಲ್ಲಿ ಸೂರ್ಯನು ದುಂಡಾಗಿದ್ದಾನೆ ಎನ್ನಬಹುದು; ಆದರೆ ಆ ದುಂಡುತನವು 


ಪ್ರತ್ಯಕ್ಷದಲ್ಲಿ ಕಾಣುವ ಅವನ ದುಂಡುತನಕ್ಕೆ ತೀರ ಹೊ೦ದುವಂಥದಲ್ಲ. ಆದರೆ ಅದು 


* ೩೭೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪ್ರಕಾಶಮಾನವಾಗಿದೆ ಅಥವಾ ಬೆಚ್ಚಗಿದೆ ಎಂದು ನಂಬಲು ನಮಗೆ ಅಧಿಕಾರವಿಲ್ಲ. 
ಏಕೆಂದರೆ ಭೌತಶಾಸ್ತವು ಬೆಳಕು-ಬಿಸಿಗಳು ಆಭಾಸಿಕ ಎ೦ದು ತೋರಿಸಿಕೊಡಬಲ್ಲದು. 
ಈ ಉದಾಹರಣೆಯಿಂದ ರಸೆಲ್‌ ನಂಬುವ ಸತ್ಯದ ಲಕ್ಷಣವು ತೀರ ಸ್ಪಷ್ಟವಾಗುತ್ತದೆ. 
ಭೌತಿಕವೊ೦ದನ್ನುಳಿದು ಇನ್ನಾವ “ಸತ್ಯವನ್ನೂ ಸತ್ಯವೆಂದು ಹೇಳಲು ರಸೆಲ್‌ ನಮಗೆ 
ಅಧಿಕಾರ ಕೊಡನು! ಭೌತಿಕ ಸತ್ಯಗಳು ಏಕವಲ್ಲ. ನಿತ್ಯವಲ್ಲ, ಪೂರ್ಣವಲ್ಲ. ನಿರಪೇಕ್ಷವಲ್ಲ, 
ಆತ್ಯಂತಿಕವಲ್ಲ-ಭಾರತೀಯ ವೇದಾಂತದ ಪ್ರಕಾರ; ಹಾಗೇ ಅವು ವ್ಯಾವಹಾರಿಕವೂ 
ಅಲ್ಲ- ಪ್ರತ್ಯಕ್ಷವಾದರೆ ಮಾತ್ರ ಅವು ವ್ಯಾವಹಾರಿಕ ನಶ್ಚರ ಸತ್ಯಗಳೆನ್ನಿಸಬಲ್ಲವು: ಆದುದರಿಂದ 
ಅವುಗಳನ್ನು ಪ್ರತ್ಯಕ್ಷಾಶೀತ ಆನುಮಾನಿಕ ಸತ್ಯಗಳೆನ್ನಬಹುದಾಗಿ ತೋರುತ್ತದೆ. 


ಟಿಪ್ಪಣಿ 


ರಸೆಲ್‌ ಲಕ್ಷಣಿಸಿದ ಸತ್ಯಜಾತಿಗಿ೦ತ ಭಿನ್ನವಾದವುಗಳೆಲ್ಲವೂ 12600 508100 [1010061005 
ಜನರಲ್ಲಿ ಆಳವಾಗಿ ಬೇರೂರಿದ ಪೂರ್ವಗ್ರಹಗಳೆಂದು ಅವನು ಘೋಸಿಸಿದ್ದಾನೆ. 
ಆದುದರಿಂದ ಅವುಗಳನ್ನಷ್ಟೇ ಆಧರಿಸುವವರು ಆತನು ಹೇಳುವ ಜಾತಿಯ ಸತ್ಯವು 
ಅವನಲ್ಲಿ ಆಳವಾಗಿ ಬೇರೂರಿದ ಪೂರ್ವಗ್ರಹವೆಂದು ಸಾರಬಹುದು. ಏಕೆಂದರೆ, ಸತ್ಯದ 
ಭೌತಿಕತೆ. ಘಟನಾತ್ಮಕತೆ ಅಥವಾ ಜಡಶಕ್ತಿ ಚಲನಸ್ವರೂಪವು ಮಾತ್ರ ಆಧೇಯವೆಂದು 
ಹೇಳಲು ಅವನು ಯಾವ ಸಮರ್ಥನೆಯನ್ನೂ ಕೊಡಲಿಲ್ಲ. ಕ್ರಿಯೆ (ಘಟನೆ, ಚಲನೆ) 
ದ್ರವ್ಯಾಭಾಸವನ್ನು ತೋರಿಸುವುದೆ೦ಂದಾದರೆ ಎಲ್ಲ ಕ್ರಿಯೆಗಳೂ ಯಾವಾಗಲೂ ಹಾಗೇಕೆ 
ತೋರಿಸುವುದಿಲ್ಲ? ಕ್ರಿಯೆಗಳಲ್ಲಿ ಎಷ್ಟು ಜಾತಿಗಳಿವೆ? ದ್ರವ್ಯಾಭಾಸಕ್ಕೆ ಕ್ರಿಯೆ 
ಆಶ್ರಯವಾಗಬಹುದಾದರೆ ಕ್ರಿಯೆಗೆ ಯಾವುದಾದರೂ ಆಶ್ರಯ ಬೇಡವೆ? ಕ್ರಿಯೆಯು 
ಸಾಪೇಕ್ಟ ಚಂಚಲವೋ ನಿರಪೇಕ್ಷ ಚಂಚಲವೊ9? ಅದು ಸಾಪೇಕ್ಷವಾದರೆ ಯಾವುದಕ್ಕೆ? 
ಪರಸ್ಪರ ಸಾಪೇಕ್ಷತೆ ಕ್ರಿಯೆಗಳಲ್ಲಿದೆಯೆ೦ಂದರೆ ಅಂಥ ಕ್ರಿಯೆಗಳು ಅಸಂಖ್ಯೇಯವೋ 
(ಅಪ್ರಮೇಯವೋ) ಸಂಖ್ಯೇಯವೋ (ಪ್ರಮೇಯವೋ)? ಅವುಗಳಲ್ಲಿ ಕಾರ್ಯಕಾರಣ 
ಭಾವವಿದೆಯೋ ಅಕಸ್ಮಾತ್ಮಾದ ಸಂಪರ್ಕವಿದೆಯೋ? ಕಾರ್ಯಕಾರಣ ಸಂಬ೦ಧವಿದ್ದರೆ 
ಯಾವ ಕ್ರಿಯೆ ಆದಿ ಕಾರಣ? ಆಕಸ್ಮಿಕತೆ ಸಂಬ೦ಧದಲ್ಲಿದೆಯೆಂಬುದು ತರ್ಕಬಾಹಿರ 
ವಿಚಾರ! ಕ್ರಿಯಾಶಕ್ತಿ ಗುರುವಾದ ರಸೆಲ್ಲನು ಈ ಎಲ್ಲ ಪ್ರಶ್ನೆಗಳಿಗಲ್ಲದೆ ಇನ್ನೂ ಅನೇಕ 
ಪಕ್ನೆಗಳಿಗೆ ತರ್ಕಶುದ್ಧವಾದ ಉತ್ತರವನ್ನು ಕೊಡುವವರೆಗೆ ಅವನ ಪರಾವಲಂಬಿ ಸಿದ್ಧಾಂತವು 
ಸ್ವೀಕಾರಾನರ್ಹ: ಭೌತಶಾಸ್ತ್ರದ ನಿಗಮನವೇನಾದರೂ ಬದಲಾದರೆ ಕೂಡಲೇ ಅವನ 
ಸಿದ್ಧಾಂತವೂ ಸತ್ಯಲಕ್ಷಣ-ಸತ್ಯಸ್ತರೂಪಗಳೂ ಬದಲಾಗಬೇಕಾಗುತ್ತವೆ. ಕ್ರಿಯಾನಿರಾಶ್ರಯತೆಯ, 
ಕ್ರಿಯೆಯ ಹೂರಣ ರಹಿತತೆಯ, ಕ್ರಿಯಾಂಸಂಖ್ಯೇಯತೆಯ (ಅಪ್ರಮೇಯಕತೆಯ), 
ಕ್ರಿಯಾ ಜಾತ್ಯೈಕ್ಯದ, ಕ್ರಿಯಾಭೌತಿಕೈಕತೆಯ, ಕ್ರಿಯಾ ಮಾತ್ರ ಸತ್ಯತೆಯ ನಿಗಮನಗಳೆಲ್ಲವೂ 
ಅಸಿದ್ಧಗಳಾಗಿವೆ. ಪ್ರತ್ಯಕ್ಷವು ಐ೦ದ್ರಿಯಿಕ ಆಭಾಸವಾದರೆ ವೈಜ್ಞಾನಿಕ ತಿಳಿವಳಿಕೆಯು ಬೌದ್ಧಿಕ 
ಆಭಾಸ ಹೇಗಲ್ಲ? ಬುದ್ಧಿಯೆಂಬ ಭೌತಕ್ರಿಯೆ ಉಳಿದ ಭೌತಕ್ರಿಯೆಗಳ “ಜ್ಞಾನವನ್ನು” 
(ಅಥವಾ ಕ್ರಿಯೆಯನ್ನೋ!) ಹೇಗೆ ಮಾಡಿಕೊಳ್ಳಲು ಸಮರ್ಥವಾಯಿತು? ಅದು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೭೩ * 


ಮಾಡಿಕೊಂಡ ಅರ್ಥ ನಿಜವೆನ್ನಲು ಅದರ ವೈಜ್ಞಾನಿಕ ಸಾಧನರೂಪದ ಕ್ರಿಯೆಯ 
ಸತ್ಯತೆ ಮೊದಲು ಸಿದ್ಧವಾಗಿರಬೇಡವೆ? ಅದರ ಸತ್ಯತೆ ಪ್ರತ್ಯಕ್ಷಾನುಮಾನ ಉಪಮಾನ 
ಶಬ್ದಗಳಲ್ಲಿ ಯಾವುದರಿಂದಲಾದರೂ ಸಿದ್ಧವಾದದ್ದುಂಟೇ? ಉಪಮಾನ-ಶಬ್ಬ ಮತ್ತು 
ಪ್ರತ್ಯಕ್ಷನಿಷ್ಠ ಅನುಮಾನಗಳನ್ನು ಒಪ್ಪದೆ ಬಿಟ್ಟ ಮೇಲೆ ಅದರ ಸತ್ಯತೆ ಸ್ವತಃ ಪ್ರಮಾಣವೆಂದು 
ಹೇಳಬೇಕೆ? ಇದು ಯಾವ 00/60-56 11101100 ದಿವ್ಯಪ್ರತಿಭಾವತಾರ? ಬೌದ್ಧಿಕವಾದ 
ಎಜ್ಞಾನಜನ್ಮ್ಯಜ್ಞಾನವು ಬುದ್ಧಿಕ್ರಿಯಾರಹಿತವಾಗಿ ಹುಟ್ಟಿತೆ? ಅದರ ಬುದ್ಧಿಸಾತ್ಮ್ಯಭಾವ ಅದರ 
ವೈಜ್ಞಾನಿಕತೆಯನ್ನು ಉಳಿಯಗೊಡುವುದೇ? ಬುದ್ಧಿಯು ಜಡಪ್ರಕೃತಿಗಿ೦ತ (ಭೌತದ್ರವ್ಯಕ್ಕಿಂತ) 
ಭಿನ್ನವಲ್ಲವಾದಾಗ ಅದೂ ಅದರಲ್ಲಿಯ “ಜ್ಞಾನ”ವೂ ಕ್ರಿಯೆಯೇ ಆಗಬೇಕಾಯಿತಲ್ಲ? 
ಅಂದರೆ ಕ್ರಿಯೆಯೂ “ಜ್ಞಾನ”ವೂ ಕ್ರಿಯಾತ್ಮಕವಾಗಬೇಕಾಯಿತು! ಹೌದೇ? ಎಜ್ಞಾನವು 
ಅಬೌದ್ಧಿಕ ಕ್ರಿಯೆಯೋ?) ವೈಜ್ಞಾನಿಕ ಜಡವೂ ಬೌದ್ಧಿಕ ಜಡವೂ ಬೇರೆ ಎಂದು 
ಜಡಾದ್ವೈತಿಯು ಗಣಿಸಿದ್ದು ಹೇಗೆ? ಹಾಗೆ ಗಣಿಸಿ ಶುದ್ಧ ಬೌದ್ಧಿಕ ಜಡಕ್ರಿಯಾತ್ಮಕ 
ಜ್ಞಾನವು ಅಸತ್‌ ಪದಾರ್ಥವೆನ್ನಲು ಪ್ರಮಾಣವೆಲ್ಲಿದೆ? 

ಶಾಸ್ತ್ರಜಾಲಂ ಮಹಾರಣ್ಯಂ ಬುದ್ಧಿಭ್ರಮಣ ಕಾರಿಣೀ। 

ವಾಸ್ತ ಲಖರೀ ಶಬ್ದರುರೀ ಭುಕ್ತಯೇ ನ ತು ಮುಕ್ತಯೇ ॥ 


ಎಂದು ತೋರುವ ತಾರ್ಕಿಕ ವಿಶ್ಲೇಷಣವಾದ, ಹಾಗೇ ಅದಕ್ಕೆ ಸ೦ಬ೦ಧಿಸಿದ 10810೩ 
2051011811 ತಾರ್ಕಿಕ ಅನುಷೇಧವಾದ- ಆಧುನಿಕ ಯೌರೋಪೀಯ ಪೂರ್ವಗ್ರಹಗಳು- 
ಕೇವಲ ಭೌತಿಕತೆಯ ಕ್ರಿಯಾತ್ಮಕ ಸ್ವರೂಪವುಳ್ಳದ್ದಷ್ಟೇ ಸತ್ಯ ಎಂಬುದೇ ಅವುಗಳಿಗೆ 
ಮೂಲಾಧಾರ. 

ಕ್ರಿಯೆ ಚಲನಾತ್ಮಕ, ಪರಿವರ್ತನಾತ್ಮಕ. ಅದಕ್ಕೆ ಆಶ್ರಯವಾಗಿ ದೇಶ-ಕಾಲ ದಿಕ್ಕುಗಳು 
ಬೇಕು ಮತ್ತು ಕರ್ತೃ ಒಂದು ಅವಶ್ಯಕ. ದೇಶಕಾಲಗಳ ನಾಲ್ಕು ಅಳತೆಗಳು ಅದನ್ನು 
ಪರಿಸೀಮಿಸುವುದೊದು ಭೌತಶಾಸ್ತ್ರ ಹೇಳಿದರೆ, ಅದರಿಂದ ಡೂ ಯು ಘಟನೆ (೫0 
ಸ೦ಂಗತಿ(೩00 ಎ೦ದಾದರೆ. ಭೌತೆಕವಾದ ಜ್ಞಾತೃ -ಜ್ಛೇಯ- -ಜ್ಞಾನಗಳೇ ಸತ್ಯತಾರ್ಹವೆಂದು 
ಏಕೆ ಹೇಳಬೇಕು? ಭೌತಿಕತೆ ಎಂದರೇನು?. "ವೃಜ್ಞಾನಿಕ ಸ ಸಾಧನರೂಪದ ಭೌತಿಕತೆಗೆ 
ಮಾತ್ರ ಸತ್ಯನಿಷ್ಕರ್ಷೆಯ ಅಧಿಕಾರ ಹೇಗೆ ಬ೦ದಿತು? ಎಲ್ಲವೂ ಭೌತಿಕವೆಂದು ಹೇಳಿದಾಗ 
ಉಳಿದ ಭೌತಿಕ ಸಾಧನಗಳಿಗೇಕೆ ಅಂಥ ಅಧಿಕಾರವಿಲ್ಲ? ಕರ್ತೃವಿಲ್ಲದ ಕ್ರಿಯೆಯು 
ಯಾವಾಗ ಕರ್ತೃಸ್ಥಾನದಲ್ಲಿರುತ್ತದೆ. ಯಾವಾಗ ಕರ್ಮಸ್ಥಾನದಲ್ಲಿರುತ್ತದೆ ಮತ್ತು ಯಾವಾಗ 
ಕ್ರಿಯಾಸ್ಥಾನದಲ್ಲಿರುತ್ತದೆ? ಯಾವ ಜಡಕ್ರ್ತಿಯೆ ಅದರ ದೇಶ-ಕಾಲ-ಸ್ಥಾನಗಳನ್ನೂ ಪರಿಮಿತ 
ಸಾತತ್ಯವನ್ನೂ ನಿರ್ದಿಷ್ಟಗೊಳಿಸುತ್ತದೆ? ಈ ಎಲ್ಲ ಶಕ್ತಿಗಳನ್ನು ಬಿನ್ನಭಿನ್ನವಾಗಿ 
ಕ್ರಿಯಾಪು೦ಜಗಳಲ್ಲಿ ಹೇಗೆ ಯಾವಾಗ ಯಾರು ನೆಲೆಗೊಳಿಸಿದರು? “ನಿಸರ್ಗ'”ವೆ೦ದು 
ಹೇಳಿದರೆ ಅದೂ “ಭೌತ”ದಂತೆಯೇ ಅಲಕ್ಷಣೆತ (00601700) ಪದ - ಅಜ್ಜಾತಕ್ಕೆ 
ಪರ್ಕಾಯ। ಭೌತಿಕ ಧರ್ಮಗಳ ಭೌತಿಕತೆಯಂತೆಯೇ ನಿಸರ್ಗಚಲನಗಳ ನೈಸರ್ಗಿಕತೆ 
ಲಂಗುಲಗಾಮಿಲ್ಲದ, ಗಡಿ-ಮಿತಿಗಳಿಲ್ಲದ, ಅರ್ಥರೂಪದ(9) ಕಟ್ಟೆಯಿಲ್ಲದ ತಟ್ಟೆ! 7111107055 


* ೩೭೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪ್ರಮೇಯತ್ವವಿಲ್ಲದಲ್ಲಿ 78100655 ನಿಶ್ಚಿತತೆ, ನಿಷ್ಕೃಷ್ಟತೆ ಇರದು-ಎಂಬುದು ಪರಿಮಿತ 
ದೇಶಾವಕಾಶವುಳ್ಳ ವಿಶ್ವದಲ್ಲಿ ಅಭೇದ್ಯ, ಅಪ್ರತಿಹತ ಸತ್ಯ. ತನ್ನದೇ ಆದ ವಿಷಯ ಮತ್ತು 
ತಾರ್ಕಿಕ ಕ್ರಮಗಳಿಂದ ಯಾವುದಾದರೂ ಜಡಸತ್ಯವು ಸ್ಪಷ್ಟವಾಗದೆ ಹೋದರೆ ಆ 
ಪ್ರಕರಣವನ್ನು ಅನಾಮತ್ತಾಗಿ ಅನಿಶ್ಚತತೆಯಲ್ಲೇ ಇಟ್ಟರಬೇಕು- ಎಂದಿದ್ದಾನೆ ರಸೆಲ್‌, 
ಇಂಥ ಅನ್ನಿತತೆಗಳನ್ನಿಟ್ಟುಕೊಂಡೇ. ಧೈರ್ಯದಿಂದ ಕಾರ್ಯಪ್ರವೃತ್ತನಾಗುವವ' ನಿಜವಾದ 
ತತ್ವಜ್ಞಾನಿಯಂತೆ! ಅನಿಶ್ಚಿತತೆಯು ಅದಾಢ ಕ್ಕೆ ಕಾರಣವಾಗುವುದರಿಂದ ರಸೆಲ್‌ 

ಬಯಸದಿರುವ ವಿಧಿವಾದ (1.೫೫ ೦8(೮0೩/॥00) ವನ್ನು ಹಿಡಿದಂತಾಗುವುದೆಂಬುದನ್ನು 


ಆತ ಕಂಡುಕೊಂಡಿಲ್ಲ! 


ಆಲ್‌ಫ್ರೆಡ್‌ ನಾರ್ತ್‌ ವೈಟ್‌ಹೆಡ್‌ (೧೮೬೧ - ೧೯೪೭) 


ಭೌತಶಾಸ್ತ್ರದ ಸಾಪೇಕ್ಟತಾವಾದವು ಅತಿಭೌತಶಾಸ್ತ್ರ ಸಂಪುಟದ ಬಾಯಿಯನ್ನು 
ತೆರೆಯುವ ಕೀಲಿಕೈ ವಿಜ್ಞಾನದ. ಅತ್ಯಮೂರ್ತ ಕಲ್ಪನೆಗಳನ್ನು ಹಾಸ್ತವಿಕ ಸತ್ಯಪದಾರ್ಥಗಳೆಂದು 
ತಿಳಿಯಬಾರದು. "ಜವಸ್ತುವು ಒ೦ದೇ ಒಂದು. ಪತ್ಯಕ್ಷಜ್ಞಾನದಲ್ಲಿ ತೋರುವುದೆಲ್ಲಾ ಸತ್ಯ. 
ಕರ್ತೃರೂಪದ ವ್ಯಕ್ತಿಗಳು ಪಡೆಯುವ ಅನುಭವಗಳೆಲ್ಲವೂ ವಾಸ್ತವಿಕ. ಆ ಅನುಭವಗಳನ್ನು 
ಬಟ್ಟರ ಬೇರೆ ಯಾವುದೂ ಸತ್ಯವಲ್ಲ. ನಿಷ್ಕಿಯವಾದ ಕಲ್ಪನೆಗಳಾಗಲಿ, ದ್ರವ್ಯಗಳಾಗಲಿ. 
ಜಗತ್ತಿನಲ್ಲಿ ಇಲ್ಲ; ಅಲ್ಲಿರುವುದು. ಘಟನೆಗಳ ಜಾಲ ಮಾತ್ರ ಅಂಥ ಘಟನೆಗಳೆಲ್ಲವೂ 
ದೇಶ ಕಾಲಿಕ ಏಕರೂಪಗಳ ನಿಜವಾದ ವಿಸ್ತಾರಗಳು, ವ್ಯಾಪಕ ಸ್ವರೂಪಗಳು. ತನ್ನ 
ತತ್ವಪ್ರಸ್ಥಾನವನ್ನು ವೈಟ್‌ಹೆಡ್ಡನು “ಆವಯವಿಕತೆಯ ತತ್ವಜ್ಞಾನ (7716 81105001) 08 
೦[೩157))” ಎ೦ದು ಕರೆದುಕೊಂಡಿದ್ದಾನೆ. ಅದರ ಪ್ರಕಾರ ಘಟನೆಗಳು ಸ೦ಭವಿಸುವುದರಲ್ಲಿ 
ಪ್ರಾಕಾರಿಕ ಕ್ರಿಯಾನುಕ್ರಮ (8810706 8100059)ವಿದೆ. ಎಲ್ಲ ಘಟನೆಗಳೂ(ಪದಾರ್ಥಗಳೂ) 
ತಮ್ಮಿಂದ ಭಿನ್ನವಾದ ಮಿಕ್ಕ ಪದಾರ್ಥಗಳೆಲ್ಲವುಗಳ ಬಗೆಗೂ 50051010 
ಉನ್ಮುಖೇ೦ದ್ರಿಯವುಳ್ಳಂತಿರುತ್ತವೆ. ಅವುಗಳಲ್ಲಿಯ ಪರಸ್ಪರ ಸಂಬ೦ಧವು ಒಂದು ವಿಧದ 
700108 ಭಾವನಾ೦ಶದಂತಿರುತ್ತದೆ. ಪ್ರತಿಯೊ೦ದು ವಾಸ್ತವಿಕ ಪದಾರ್ಥವೂ ಒಂದು 
೫101005110 0೦೦೩55100-ತಾನು ಪ್ರವೇಶಿಸುವ ಅಂಥ ಇತರ ಪದಾರ್ಥಗಳೊಡನೆ ಎಲ್ಲ 
ಕಾರ್ಕಮಯ ಸಂಬಂಧಗಳನ್ನೂ ಉಳ್ಳದ್ಬಾಗಿರುತ್ತದೆ. 1688010 0[6805101 ನೈಷೇಧಿಕ 
ಕಾರ್ಯಮಯ ಸಂಬಂಧದಿಂದ ವಾಸ್ತವಿಕ ಪದಾರ್ಥವೊ೦ದರ ಅಸ್ವಿತ್ವವನ್ನು ಇನ್ನೂ ಚೆನ್ನಾಗಿ 
ನಿಶ್ಚಯಿಸಬಹುದು; ಅಂದರೆ ಆ ಪದಾರ್ಥವಲ್ಲದ ಎಲ್ಲವನ್ನೂ ಅದರಿಂದ ದೂರವೆಂದು 
ಭಾವಿಸುವುದು. ಹೀಗೆ ಪ್ರತಿಯೊಂದು ಭಾವನಾ೦ಶವೂ ಒಂದೊಂದು ಅನುಷೇಧಾತ್ಮಕ 
(ಆನುಷೇಧಿಕ) ಕಾರ್ಯಮಯ ಸಂಬಂಧ; ಪ್ರತಿಯೊಂದು ಅಮೂರ್ತಪದಾರ್ಥವೂ 
(.&0507೩೦000) ಒ೦ದೊಂ೦ದು ನೈಷೇಧಿಕ ಕಾರ್ಕಮಯಸಂಬ೦ಂಧ. ನಾಶ ಹೊಂದಿದಾಗ 
ಪ್ರತಿಯೊಂದು ವಾಸ್ತವಿಕ ಪದಾರ್ಥವೂ ತನ್ನ ವೈಯಕ್ತಿಕತೆಯನ್ನು ಕಳೆದುಕೊಳ್ಳುತ್ತದೆ; 
ಆದರೆ ವಿಶ್ವದ ಸೀಮಿತ ಯೋಜನಾ ಜಾಲದಲ್ಲಿ (೫೩೫73೦ ೫೦) ಉಳಿದ 
ಪದಾರ್ಥಗಳೊಡನಿರುವ ತನ್ನ ಸಂಬಂಧಗಳ ಮೂಲಕ ಸ೦ರಕ್ತಿತವಾಗಿರುತ್ತದೆ. ಸಂಭವಿಸಿದ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೭೫ * 


ಘಟನೆಯೆಲ್ಲವೂ ಕೇವಲ ಸಂ೦ಗತಿ (501016 7೫೦0ಗಳಾಗಿ ಉಳಿದಿರುತ್ತವೆ. 
ಇದೊಂದನ್ನುಳಿದರೆ ವಾಸ್ತವಿಕ ಪದಾರ್ಥಗಳೆಲ್ಲವೂ ವಿಶ್ವದ ॥೫॥೬ ಆಣವಿಕ ಪ್ರವಾಹದಲ್ಲಿ 
ಸಿಲುಕಿಕೊಂಡಿರುತ್ತವೆ. ಆ ಪ್ರವಾಹದಲ್ಲಿ ಸಾಧ್ಯತೆಗಳ (80851111108) ರಾಜ್ಯದಿ೦ದ 
ನಿತ್ಯಪದಾರ್ಥಗಳ ಅ೦ತಃಪ್ರವೇಶವು (1181055100) ಆ ಅಣುಪ್ರವಾಹದಲ್ಲಿ ಆಗುವುದು. 
ನಿತ್ಯಪದಾರ್ಥಗಳೆಲ್ಲವೂ 8110581 ಸಾಮಾನ್ಯಧರ್ಮಗಳು. ವಾಸ್ತಎಕ ಪದಾರ್ಥಗಳಿಗೆ 
(8111108) ಅವುಗಳ ಆಯಂಯ್ಕೆಯು ಅಗತ್ಯ. ಈ ಪ್ರಕಾರವಾಗಿ ವಾಸ್ತವಿಕ 
ಪ್ರಪಂಚವೆಂಬುದೊಂದು ನಿತ್ಯವಸ್ತುಗಳಿ೦ದ ಆಯ್ದು ತೆಗೆದ ಕೆಲವು ಅಂಶಗಳು. ದೇವರು 
ಮೂರ್ತಿೀಕರಣದ (0080160000) ತತ್ವ. ಆ ತತ್ವವು ಉಕ್ತ ಆಯ್ಕೆಯನ್ನು ನಿರ್ಧರಿಸುತ್ತದೆ. 
ವಾಸ್ಯವಿಕತೆಯು ಹೊಸತನದತ್ತ ಮು೦ಬರಿಯುವಾಗ ಸಾಧ್ಯತೆಗಳನ್ನಾಯುವ ಕೆಲಸವು 
ದೇವರ 0೦೩೫110 ಸರ್ಜನಶೀಲಕ್ಕೆ ಮೀಸಲು. ಅದೇ ಜಗತ್ತಿನ ಆದಿಕಾರಣ. ಈ 
ಚಲನವನ್ನು (1/0101%010 ದೇವರ ಪಾರಿಣಾಮಿಕ ಸ್ವಭಾವವೆ೦ಂದು ಹೇಳಬಹುದು. 
ನಿತ್ಯವಸ್ತುಗಳ (810181 00]0ಟ) ಶುದ್ಧವಾದ ಸಾಧ್ಯತೆಯನ್ನು ಅವನ ಮೂಲ ಸ್ವಭಾವ 
(ಮೂಲ ಪ್ರಕೃತಿ) ಎಂದು ಕರೆಯಬಹುದು. 


ಟಿಪ್ಪಣಿಗಳು 


ವೈಟ್‌ಹೆಡ್ಡನ ತತ್ವಜ್ಞಾನದಲ್ಲಿ ಬರುವ ನಿತ್ಯಪದಾರ್ಥಗಳ ಸಾಮಾನ್ಯತೆಗಳು 
ಪರಮಾವಧಿಕ ಅಥವಾ ಪೂರ್ಣ ಸ್ಟರೂಪದವುಗಳಲ್ಲ. ಅವು ೫110 01110೫೩1 ಪರಿಮಿತ 
ವ್ಯಾಪ್ತಿಗಳನ್ನುಳ್ಳ ಸಾಮಾನ್ಯತೆಗಳು ಅಥವಾ ಜಾತಿಗಳು. ಏಕೆ೦ದರೆ, “80/75 1781150006001 
618100(10 1185 0101700 (1೩! (70 101175 018 50115101110 ೩76 01001518161118 ೦೫7101 
10 007110700 1070186 100 ೭೧೦1೦೧೦೦ (08 (130 ೦1701110೩1 ೪701106) 11 ೦೯6೦೯ ॥0 
60/0 110 78/70 081770120)/5108100/1105 - ಕ್ಯಾಂಟನ ಅತೀಂದ್ರಿಯ ತರ್ಕಸಮರ್ಥನ 
ಶಾಸ್ತ್ರವು- ಇಂದ್ರಿಯಪ್ರತ್ಯಕ್ಷದ ಮತ್ತು ತಿಳಿವಳಿಕೆಯ ರೂಪ(ಆಕಾರ)ಗಳನ್ನು ವ್ಯಾವಹಾರಿಕ 
ಜಗತ್ತಿನ ಆಚೆಗೆ ಅತಿಭೌತ' ಪದಾರ್ಥಗಳನ್ನು ಲಕ್ಷಣಿಸುವುದಕ್ಕೆ ಬಳಸಲು ಸಾಧ್ಯವಿಲ್ಲವೆಂದು 
ಸಿದ್ಧಮಾಡಿದೆ'. ಅದರ ಪ್ರಕಾರ ಅತೀಂದ್ರಿಯ "ಟೋಕದಲ್ಲಿ' ನಾನಾತ್ಚವನ್ನು ಕಲ್ಪಿಸುವುದು 
ಕೇವಲ ಕಲ್ಪನಾವಿಲಾಸವಾಗಿ ಬಿಡುತ್ತದೆ. ಹಾಗೇ 'ಕೇವಲವನಿ ಸಿದೆಲ್ಲವೂ ನಿತ್ಯ 
ಅಸ್ತಿತ್ತವುಳ್ಳದ್ದಾಗದು; ಅದರ ನಿತ್ಯತೆ ಕಲ್ಪನೆ. ((€080000ಯ ಅಥವಾ ಭಾವದ ರೂಪದಲ್ಲಿ 
ಎಲ್ಲಾದರೂ “ಏಂದೆಡೆ ಅಭಿಜ್ಞಾತವಾಗಿಯೋ ಅನಭಿಜ್ಞಾತವಾಗಿಯೋ ಉಳಿದೀತೆಂಬ 
ಹಾರಯಿಕೆಯಷ್ಪೆ. ಕೈವಲ್ಯವು ತನ್ನತನ, ಅದುತನ; ತತ್ವ, ಅದರ ಭಾವ. ನಿತ್ಕತೆಯು 
ಅಸೀಮ, ಅಪ್ರಮೇಯ, ಅಪೂರ್ಣವಾಗಿ ಕಲ್ಪನೀಯ, ಅಂಗಾಂಗಿ ಭಾವರಹಿತ. 
ನಿತ್ಯತೆಗಳೆಂದಾಗ ಅವು ವೈಟ್‌ಹೆಡ್ಡನ ಸಾಮಾನ್ಯತೆಗಳ೦ತೆಯೇ ಪರಿಮಿತ ಕಾಲವಿಭಾಗಗಳಾಗಿ 
ಬಿಡುತ್ತವೆ. ಆದುದರಿ೦ದ ಭಾರತೀಯ ಪರಮಸತ್ಯವು “ಏಕಂ ನಿತ್ಯಂ ಸರ್ವದಾ 
ಸಾಕ್ಷಿಭೂತಂ?- ಏಕವೂ ನಿತ್ಯವೂ ಮತ್ತು ಮಿಂಕೋವಸ್ಥಿ ಹೇಳಿದಂತೆ ದೇಶ-ಕಾಲಗಳ 
ಏಕೀಕೃತ ಕಲ್ಪನೆ ಇರುವ ಮಟ್ಟದಲ್ಲಿ ಮೂಲ ಸತ್ಯವು (ಜಡ ಕೂಡ) ನಿಷ್ಕ್ರಿಯ, ಅಚಲ, 


* ೩೭೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಾಕ್ಷಿಭೂತ. ದೇಶ-ಕಾಲಗಳ ಕಲ್ಪನೆಗಳು ಪ್ರತ್ಯೇಕವಾದಾಗ ಮಾತ್ರ ಚಲ ಘಟನೆಗಳು 
ಜಗತ್ತಿನಲ್ಲಿ ಉದಯಿಸುತ್ತವೆ. ದೇಶ ಕಾಲೈಕ್ರದಲ್ಲಿ ಯಾವ ಘಟನೆಯೂ ಫಘಟಿಸದು: 
ಅದು” ದೇಶ- ಕಾಲಗಳು ಭನ್ನ ವೆಂದು ಹೋದ ಘಟಿಸುವ ಘಟನೆಗಳೆಲ್ಲವುಗಳ ಹಿನ್ನೆಲೆಯ 
ಮೂಲ ರೂಪ. ಪ್ರತ್ಯಕ್ಷ ಹಾಗೂ ತಿಳಿವಳಿಕೆಗಳ ಪ್ರತಿಮೆಗಳೆಲ್ಲವೂ ಪ್ರಮೇಯಗಳು; 
ವ್ಯಾವಹಾರಿಕ (8101/1081, 8101017008) ಘಟನೆಗಳೂ ಹಾಗೇ ಪರಿಮಿತತೆಗಳನ್ನು 
ಉಳ್ಳಂಥವುಗಳು. ಪರಿಮಿತತೆ ನಿಶ್ಚಿತತೆಗೆ, ಸ್ಪಷ್ಟತೆಗೆ, ನಶ್ವರತೆಗೆ, ಸಕ್ರಿಯತೆಗೆ, ರೂಪಾ೦ತರೀಕರಣಕ್ಕೆ 
ಮತ್ತು ಚಲತ್ವಕ್ಕೆ ಕಾರಣ. ಅಪರಿಮಿತತೆ ಇದ್ದಲ್ಲಿ ಉಕ್ತಭಾವಗಳೊಂದೂ ಇರುವುದಿಲ್ಲ. 
ದೇವರ ಸಾರ್ವಭೌಮನಿಯಾಮಕತ್ತವನ್ನು ವೈಟ್‌ಹೆಡ್‌ ಒಪ್ಪಿರುವುದರಿ೦ದ ಅವನು ಹೇಳುವ 
ನಿತ್ಯ “ಸಾಧ್ಯತೆಗಳು” ದೇವರ ಸರ್ಜನಾಕ್ಕಕವಾದ ಶಕ್ತಿ, ಮಾಯೆ, ಪ್ರಕೃತಿ ಎನ್ನಬಹುದು. 
ಮಾಡಿಬುಂದ ದೂರವಿರುವ ದೇವರ ಕಲ್ಪನೆ ನರ್ಗುಣಾಧೃತ; ಅದನ್ನು ಬಳಸಿವೆ 
ದೇವರ ಕಲ್ಪನೆ ಸಗುಣಾತ್ಮಕ, ಈಶ್ವರಾತ್ಮಕ. ದೇವರೊಡನೆ ಇತರ ನಿತ್ಯಪದಾರ್ಥಗಳನ್ನು 
ಒಪ್ಪುವುದು “ಎಭಾಸಿಕವೇ' ಆದ ದ್ವ ತವಾದ ಅಥವಾ ನಾನಾತ್ವವಾದ. ಅದು ಕ್ಯಾಂಟ್‌ 
ಖಂಡಿತವಾಗಿದೆ. ನಾನಾತ್ವದಲ್ಲಿ ತೋರುವ ಏಕತೃವು ನಿತ್ಯ; ನಾನಾತ್ವವು ಅನಿತ್ಯ ಅಥವಾ 
ಪರಿಣಾಮಿ ನಿತ್ಯ. ಹಾಗಲ್ಲವಾದರೆ ಏಕತ್ವ-ನಾನಾತ್ವಗಳ ಸ್ವರೂಪಭೇದವು 
ಅಕಲ್ಪನೀಯವಾಗುತ್ತದೆ. ಅನಿತ್ಯ ಏಕತ್ವಗಳ ಗುಂಪೇ ನಾನಾತ್ವ ನಾನಾತ್ಹವು ನಿತ್ಯ ಏಕತ್ವದಲ್ಲಿ 
ಕಲ್ಪನೀಯವಲ್ಲದೆ (ಅದು ಅಪ್ರಮೇಯವಾದುದರಿ೦ದ), ಅದರಲ್ಲಿ ಇದಿದೆ ಎನ್ನುವುದು 
ಕಲ್ಪನಾದೋಷ,; ನಾನಾತ್ಚವು ವ್ಯಾಪ್ಯ, ನಿತ್ಯ ಏಕತ್ಚವು ವ್ಯಾಪಕ. ಕಲ್ಪನಾ ಸ್ವಾಚ್ಛಂದ್ಯವು 
ಅಸ೦ಬದ್ಧ ಪ್ರಲಾಪ. 

ಹಾಗೇ ಜಡಪ್ರಕೃತಿಯ ಭೌತವು ಸರ್ವಮೂಲವೆಂದು ಹೊರಡುವುದು ಕಲ್ಪನಾ 
ಸ್ವಾಚ್ಛ೦ದ್ಯವಾಗುತ್ತದೆ. ಜೀವ” -ಜ್ಜಾನಕ್ಕೆ ಇರುವ ವ್ಯಾಪಕತೆ ಜಡಶಕ್ತಿಗಿಲ್ಲ. ಅದು ವ್ಯಾಪಕ, 
ಇದು. ವ್ಯಾಪ್ಯ ಹೀಗಿರುವಾಗ ಜೀವ-ಜ್ಞಾನ (ಚೈತನ್ಯ) "ಶಕ್ತಿಯು ಜಡಕ್ರಿಯೆಯ ವಿಕಾಸವಂದು 
ವ ಇ6 ಅಸ೦ಬದ್ಧ. ಅಸಂಗತ. ಘನ, "ದ್ರವ, ಅನಿಲರೂಪಗಳಾಗಲಿ, 
ಕ್ರಿಯಾರೂಪಗಳಾಗಲಿ, ಶಕ್ತಿರೂಪಗಳಾಗಲಿ, ಚೈತನ್ಯದಷ್ಟು (ಜೀವಶಕ್ತಿಜ್ಜ್ಞಾನ ಅಥವಾ 
ಪ್ರಜ್ಞಾಶಕ್ತಿಯಷ್ಟು ಸೂಕ್ಷ್ಮವೂ ಅದರಿಂದಲೇ ವ್ಯಾಪಕವೂ ಅಲ್ಲ. ಆದುದರಿಂದಲೇ ಭಾರತೀಯ 
ವೇದಾ೦ತವು ಬ್ರಹ್ಮನೆಂಬ ಅಥವಾ ಆತ್ಮವೆಂಬ ಶುದ್ಧ ಚೈತನ್ಯವನ್ನೇ ಸರ್ವಮೂಲವೆಂದು 
ಹೊರಡುತ್ತದೆ. ಈ ಔಚಿತ್ಯವನ್ನು ಚಾರ್ವಾಕರಾಗಲಿ, ಪಾಶ್ಚಾತ್ಯ ನಿರೀಶ್ವರ ದ್ರವ್ಯ- 
ಕ್ರಿಯಾವಾದಿಗಳಾಗಲಿ ಕಂಡುಕೊಳ್ಳಲಿಲ್ಲ. ವ್ಯಾಪ್ತಿ ಕಲ್ಪನೆಯ ಶುದ್ಧತೆಯನ್ನೇ ತರ್ಕಶುದ್ಧತೆ 
ಅವಲಂಬಿಸಿದೆ. ತರ್ಕದ ಸ್ವರೂಪವೇ ಊಹೆೇ(117881781100). (1100001001) ಪರಸ್ಪರ 
ಹೊಂದಿಕೆ ಇಲ್ಲದ ಊಹೆಗೆ ತನ್ನನ್ನೇ ತಾನು ನಂಬಲಾರದ ಗತಿಯು ಪ್ರಾಪ್ತವಾಗುತ್ತದೆ. 
ಗರ್ಭಶಾಸ್ತ್ರ(170/70108))ದಲ್ಲಿ ಕೈ ಕವಾದ ಶುಕ್ಲ-ಶೋಣಿತ ಕಣವು ಸಾವಿರಾರು ವಿಧದ 
ಗುಣ- ಶಕ್ತಿಗಳನ್ನುಳ್ಳ ಕಣಗಳನ್ನು ಹಡೆಯುವ ಕಾರಣ- ಕಾರ್ಯಸಂಬ೦ಧವು ಮಾಯಾಶಕ್ತಿಗೆ 
(ಅಧ್ಯಾಸೋತ್ಪಾದಕ ಶಕ್ತಿಗೆ) "'ರಿಸಮವಾಗಿದೆ. ನಾನಾ ಕಾರಣಗಳಿಂದ ಏಕಕಾರ್ಯ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೭೭ * 


ಉಂಟಾಗುವುದು ಇಂದ್ರಿಯದ ಬಾಹ್ಯಪತ್ಯಕ್ಷಕ್ಕೆ ಗೋಚರ. ಏಕಕಾರಣದಿ೦ದ ನಾನಾ 
ಕಾರ್ಯರೂಪಗಳು ಉತ್ಪನ್ನವಾಗುವುದು ಗರ್ಭೋತ್ಪಕ್ತಿ-ವಿಕಾಸಗಳ ಶಾಸ್ತ್ರ ಕ್ಕೆ ಗೋಚರ. 
ಕಾರಣದಲ್ಲಿ ತೋರದ "(ಶುದ್ಧ ಚೈತನ್ಯದಲ್ಲಿಲ್ಲದ) ಗುಣಧರ್ಮಗಳು ಕಾರ್ಯ ದ (ವಿಶ್ವದಲ್ಲಿ) 
ತೋರಿ ಬರುವುದರಿಂದಲೇ ರು ಈ ಅದ್ಭುತ ಕಾರ ಕಾರಣಭಾವವನ್ನು 
ವಿವರ್ತವೆಂದು ಹೇಳಿದೆ. 
“ಸಾಪೇಕ್ಷತ್ವಾದನಾದಿತ್ವಾದ್ವೈಜಿತ್ರ್ಯಾದ್‌ ವಿಶ್ವವೃತ್ತಿತ: 
ಪ್ರತ್ಯಾತ್ಮ ನಿಯಮಾದ್‌ ಭುಕ್ತೇರಸ್ತಿಹೇತುರಲೌಕಿಕಃ” 

ಎಂದು ಉದಯನಾಚಾರ್ಯನು ತನ್ನ ನ್ಯಾಯಕುಸುಮಾಂಜಲಿಯಲ್ಲಿ ವಿಶ್ವದ ಮೂಲ 
(ಆತ್ಯಂತಿಕ, ಆದಿ) ಕಾರಣವು ಅಲೌಕಿಕ, (೩7500760181) ಅತೀ೦ದ್ರಿಯ, ಅತಿಮಾನಸ, 
ಅತಿಭೌದ್ಧಿಕ ಎಂದು ಸಿದ್ಧ ಮಾಡಿದ್ದಾನೆ. ಇಂದ್ರಿಯ, ಎಜ್ಞಾನಸಾಧನ, ಭೌದ್ಧಿಕವೆನ್ನಿಸಿರುವ 
ತರ್ಕ ಮುಂತಾದ ಪ್ರತಿಯೊಂದೂ ಪರಿಮಿತ ಶಕ್ತಿಸಂಪನ್ನ ಪದಾರ್ಥಗಳಾಗಿರಲು ವಿಶ್ವದ 
ಪರಿಮಿತತೆಯೇ ಕಾರಣ; ಅವೆಲ್ಲವೂ ವಿಶ್ವಾಂತರ್ಗತ, ವಿಶ್ವವನ್ನು ಒಳಹೊರಗಿ೦ದ ವ್ಯಾಪಿಸಲು 
ಶಕ್ತವಾದವುಗಳಲ್ಲ. ಜ್ಞಾನದ ಸಾಮಾನ್ಯ ಸಾಧನವಾದ ಹೋಲಿಕೆ (೮೮೦17೩1507, 8೫7೩10॥)) 
ಕೂಡ ವಿಶ್ವಾಂತರ್ಗತ. ಅದರಿ೦ದಲೇ ಎಲ್ಲ ಧರ್ಮಗಳ ದೇವರೂ ವಿಶ್ವದಲ್ಲಿಯ ಒಂದಲ್ಲ 
ಒಂದು ಪದಾರ್ಥವನ್ನೋ ಗುಣಪು೦ಜವನ್ನೋ ಪರಮ ಪ್ರಮಾಣದಲ್ಲಿ ಹೊಂದಿರುವಂತೆ 
ಕಲ್ಪಿತನಾದದ್ದು. ವಿಶ್ವೋತ್ತರ ಪದಾರ್ಥದ ಕಲ್ಪನೆ ತರ್ಕ (ಊಹಾ) ಶಕ್ತಿಗೆ ಅರ್ಧ ನಿಲುಕುತ್ತದೆ, 
ಪೂರ್ಣ ನಿಲುಕದು. ಅದರಿ೦ದಲೇ ಅದನ್ನು ಉಕ್ತ ಸಾಧನಗಳೆಲ್ಲವುಗಳಿ೦ಂದಲೂ ಭಿನ್ನವಾದ 
ಪ್ರತಿಭೆ (ಆತ್ಮಿಕ ಶಕ್ರಿಯಿ೦ದ (1/0/1000) ಸಾಕ್ಷಾತ್ಮರಿಸಿಕೊಳ್ಳಬೇಕೆಂದು ವೇದಾ೦ತವು 
ಹೇಳಬೇಕಾಯಿತು. ಆದರೆ ವಿಶ್ವವನ್ನು ಒಳ ಹೊರಗೆ ಒಂದು ಪದಾರ್ಥ ವ್ಯಾಪಿಸಿದರೆ 
ವಿಶ್ವವೆಂಬ ಭಿನ್ನ ಪದಾರ್ಥಕ್ಕೆ ಎಲ್ಲಾದರೂ ಉಳಿದಿರಲು ಜಾಗವನ್ನು ಕಲ್ಪಿಸಲು ಸಾಧ್ಯವೇ? 
ಅದರಿಂದಲೇ ವಿಶ್ವವೊ೦ದು ೩॥॥68/8006 ಆಭಾಸ, ಅದಕ್ಕೆ ವಿಶ್ವೋತ್ತರ ನಿತ್ಯಸತ್ಯವಾದ 
ಶುದ್ಧ ಚೈತನ್ಯವೊ೦ದೇ ಆಧಾರ ಎ೦ದು ಕಲ್ಪನಾ ಸಾ೦ಗತ್ಯವನ್ನು ತರುವ ಒತ್ತಾಯ 
ಉಂಟಾಯಿತು. 


ಫ್ರಾನ್ಸಿಸ್‌ ಹರ್ಬರ್ಟ್‌ ಬ್ರಾಡ್ಗಿ (೧೮೪೬-೧೯೨೪) 


ಮೇಲೆ ಹೇಳಿದ ಕಾರಣದಿ೦ದ ಬ್ರಿಟಷ್‌ ತತ್ವಜ್ನ್ಞಾನಿಯಾದ ಬ್ರಾಡ್ಜಿಯು 
ವ್ಯವಹಾರವಾದದಲ್ಲಿಯ ಸಂವೇದನಾವಾದದ ಹಾಗೂ ಪ್ರಯೋಜನವಾದದ ಅತಿರೇಕಗಳನ್ನು 
ತೊಳೆದು ಶುದ್ಧಮಾಡಲೆಂದು 0501010 1060811903 ಕೇವಲ ಧ್ಯೇಯವಾದವನ್ನು 
ಮಂಡಿಸಿದನು. ಅದರಲ್ಲಿ 268/7065 ೦8 7೧ ಸತ್ಯದ ಅ೦ಶಗಳು ಅಥವಾ ಸತ್ಯವು 
ವಿವಿಧ ಆಂಶಿಕತೆಯಿ೦ದ ಕೂಡಿದ್ದು ಎಂಬ ಸಿದ್ಧಾಂತವನ್ನು ಸಾರಲಾಗಿದೆ; ಆ ಮೂಲಕ 
ಬ್ರಾಡ್ಜಿಯು ಕೊನೆಯಲ್ಲಿ ೫1೩10010 1/)1500151%7 ಫೇಟೋ ಯೋಗಸಮಾಧಿವಾದಕ್ಕೆ 
ಬ೦ದು ಮುಟ್ಟಿದನು. ಅದನ್ನು 11001500811510 101517 ಅವೈಯಕ್ತಿಕ ಅದ್ವೈತವೆಂದೂ 


* ೩೭೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಹೇಳುವುದು೦ಟು. ಯೋಗ ಅಥವಾ ಅನುಭಾವವು ನೇರವಾದ ದೇವನಿಷ್ಠ ಸಾತ್ವ್ಯಸ೦ಪರ್ಕ 
(1001 00170010011 600ದಿ೦ದ ಲಕ್ಷಣಿಸಲ್ಪಟ್ಟಿದೆ. 


ಟಿಪ್ಪಣಿಗಳು 


ಶ್ರೀ ರಮಣರು ಆಂಶಿಕ ಸತ್ಯತೆಯ ವಾದವನ್ನು ಒಪ್ಪರು. ಏಕೆಂದರೆ ಪರಮ 
ಸತ್ಯವು ಅಖಂಡ, ಅವಿಭಾಜ್ಯ, ಏಕಮೇವಾದ್ವಿತೀಯ ಎಂಬ ಅನುಭವಕ್ಕೆ ಅದು 
ಎರುದ್ಧವಾಗುತ್ತದೆ. ಈ ಪ್ರಕಾರ ಧ್ಯೇಯವಾದೀಯ ತತ್ವಜ್ಞಾನದಲ್ಲಿ ಯಾವಾಗಲೂ 
ದೃಷ್ಟಿದ್ವಯವಿರುತ್ತದೆ. ಶ್ರೀರಮಣರದು ಸಿದ್ಧರ ದೃಷ್ಟಿ ಜಗತ್ತಿಗೆ ಒಂದಲ್ಲ ಒ೦ದು ತರದ 
ಸತ್ಯತೆಯನ್ನು ಅನ್ಹಯಿಸುವವರದು ಸಾಧಕರ ದೃಷ್ಟಿ. ಆಯಾ ದೃಷ್ಟಿ ಅವರವರಿಗೆ ಅನಿವಾರ್ಯ, 
ಅತ್ಯಾಜ್ಯ ಎಂಬುದನ್ನು ಗಮನಿಸಿದರೆ ದೃಷ್ಟಿವಿರೋಧ ಎಂದೂ ನಿತ್ಯವಲ್ಲ, ಅವಸ್ಥಾಭೇದವನ್ನು 
ಆಧರಿಸಿದ್ದು ಮತ್ತು ಸಾಧಕನು ಸಿದ್ಧನಾದ ಮೇಲೆ ಮಾತ್ರ ರಮಣವಾದವು ಅಖಂಡನೀಯ 
ಸತ್ಯ ಎಂಬುದು ಗೊತ್ತಾಗುತ್ತದೆ. ಅಂಶಿ-ಅ೦ಶ (ಇಡಿ-ಬಿಡಿ) ಭಾವವು ವಿಶ್ವಗತವಾದ 
ಬುದ್ಧಿಗೆ ಅವಿನಾಭಾವಿಯಾದದ್ದು; ಅದಿಲ್ಲದೆ ಅದು ಏನನ್ನೂ ಕಲ್ಪಿಸಲಾರದು. 
ಆದುದರಿಂದಲೇ ಕೇವಲಾದ್ವೆ ಲತೆ ವಿದ್ವಾಂಸರೂ ಭಾರತದಲ್ಲಿ ವ್ಯಾವಹಾರಿಕ ಸಂದರ್ಭಗಳಲ್ಲಿ 
ಪಾರಮಾರ್ಥಿಕ ದೇವರ ಅವತಾರ, ಅಂಶ, ಶಕ್ತಿ ಭಾಗ ಎ೦ದು ಮುಂತಾಗಿ ನಾನಾತ್ವ 
ಬೋಧಕ ಪದಗಳನ್ನು ಬಳಸುತ್ತಾರೆ. 

ವ್ಯಾಸವಾದಿಗಳಾದ ಶ್ರೀಶ೦ಕರರ ಪ್ರಕಾರ ಕೂಡ ವಿಶ್ವದ (ಅಜ್ಜಾನಿಗಳ) ದೃಷ್ಟಿಯಲ್ಲಿ 
ಬ್ರಹ್ಮನು ಸಗುಣ, ಈಶ್ವರ, ದೇವ, ವ್ಯಕ್ತಿತ್ವ ಸಂಪನ್ನವಾದ ಶಕ್ತಿ ಅವರ ಧ್ಯೇಯವಾದವಾದರೋ 
ಸಂಪೂರ್ಣವೂ ಕೇವಲವೂ ಆದ ಬ್ರಹ್ಮವೆಂಬ ಆತ್ಮಸಾರವುಳ್ಳ ಐಕಾ೦ತಿಕ ಸತ್ಯದ ವಾದ. 
ಬ್ರಹ್ಮವು ಅವೈಯಕ್ಕಿಕ (1110080080. ಆದರೆ ಬ್ರಹ್ಮಸಾತ್ಮ್ಯ (ಸಾಯುಜ್ಯ) ಲಭಿಸುವವರೆಗೆ 
ಸಾಧಕನು ವೇದಾ೦ತದ ಪರಮಸತ್ಯದ ಬಗೆಗೂ ವ್ಯಾವಹಾರಿಕ ಕಲ್ಪನೆಯ ಪರಿಭಾಷೆಯನ್ನಲ್ಲದೆ 
ಇನ್ನಾವುದನ್ನೂ ಬಳಸಲಾರ. ಬ್ರಾಡ್ಲಿಯಾದರೂ ಮೊದಲು ಅಂಶಸತ್ಯ ಸಿದ್ಧಾಂತವನ್ನು 
ಹೇಳಿದ; ಕೊನೆಯಲ್ಲಿ ಯೋಗಸಮಾಧಿವಾದದಲ್ಲಿ ಮುಗಿತಾಯವನ್ನು ಕ೦ಡನು. ನಿರ್ಗುಣ 
ಬ್ರಹ್ಮರೂಪದ ಪರಾತ್ಪರ ದೇವರಲ್ಲಿ ಐಕಾತ್ಮ್ಯಭಾವವನ್ನು ಅನುಭವಿಸುವುದೇ ಯೋಗ 
ಸಮಾಧಿಯ ಪರಾಕಾಷ್ಠೆ. 

ಅಸೀಮವಾದ ಪರಮಸತ್ಕ್ಯಕ್ಕೂ ಪರಿಸೀಮಿತವಾದ ವಿಶ್ವಸತ್ಯಕ್ಕೂ ಒಂದೇ ಸ್ವರೂಪದ 
ನಿಕಷವಿದ್ದರೆ ಅಂಥ ಭೇದವನ್ನು ಮಾಡಲು ನಮಗೆ ಅಧಿಕಾರವಿಲ್ಲ. ನಿಕಷಗಳು (ಅಥವಾ 
ಮಾನದಂಡಗಳು) ಭಿನ್ನಸ್ಪರೂಪದವುಗಳಾಗಿರುವುದರಿ೦ದಲೇ ನಿತ್ಯ (ಪರಮ) ಸತ್ಯ ಬೇರೆ, 
ಅನಿತ್ಯ (ಪರಿಣಾಮಿ ನಿತ್ಯ) ಸತ್ಯ ಬೇರೆ ಎಂದು ವಿಭಾಗಿಸಲು ನಮಗೆ ಅಧಿಕಾರ 
ಬರುತ್ತದೆ. ಅನಿತ್ಯಸತ್ಯವನ್ನು ನಿತ್ಯಸತ್ಯದ ಸ್ವರೂಪದಿಂದ ತೀರ ಭಿನ್ನವಾದ ಸ್ಪರೂಪವುಳ್ಳದ್ದಂದು 
ತಿಳಿದ ಮೇಲೆ ಅದನ್ನು ಆಭಾಸ (008೩7೦) ಎ೦ದು ಕರೆಯುವ ಅಗತ್ಯವುಂಟಾಯಿತು. 
ಆಭಾಸ (ಅವಿದ್ಯೆ, ಮಾಯೆ, ವಿವರ್ತ)ವನ್ನು ಸತ್ಯವೆನ್ನುವುದರಲ್ಲಿ ಔಚಿತ್ಯವನ್ನು ಕಾಣದವರು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೭೯ * 


ಅದನ್ನು ಅಸತ್‌, ಅಸತ್ಯ ಎಂದರು; ಇತರರು ವ್ಯಾವಹಾರಿಕ ಪ್ರಾತಿಭಾಸಿಕ ಸತ್ಯವೆ೦ದೇ 
ಹೇಳಿದರು. ಆಭಾಸವು ಒಂದು ತರಹದ ವಿಕೃತ ಪ್ರತಿಬಿ೦ಬ; ಜಗತ್ತು ಬ್ರಹ್ಮದ ವಿಕೃತ 
ಪ್ರತಿಬಿ೦ಬ. ಅದರಿ೦ದಲೇ ಸತ್ಯದ ದೃಷ್ಟಿಯಿಂದ ಹೆಸರಿಸುವುದರಲ್ಲಿ ಕೆಲಮಟ್ಟನ `ೂಂದಲ 
ಉಂಟಾದದ್ದು. ತಾತ್ಪರ್ಯಗ್ರ ಗಹಣ ಮಾಡಬಲ್ಲವರಿಗೆ ಇದರಿಂದ ಗೊಂದಲವುಂಟಾಗದು. 
ನಾಮ, ರೂಪ (ಆಕಾರ), ದೇಶ, ಕಾಲ ಬಣ್ಣ ಮುಂತಾದ ಗುಣಗಳು ಇಂದ್ರಿಯ 
ಪ್ರತ್ಯಕ್ಷದ ಕಕ್ಷೆಯಲ್ಲಿ ಮತ್ತು ತನ್ನಿಷ್ಠ ಅನುಮಿತಿಯ ಕಕ್ತೆಯಲ್ಲಿ ಬರುತ್ತವೆ. ಇವೇ ಪರಿಸೀಮನದ 
ಕಾರಕಗಳು. ಸತ್‌, ಚಿತ್‌, ನರದ, ಸತ್ಯ, ಡ್ಜಾನ, ಅನಂತ ಮುಂತಾದವುಗಳನ್ನು 
ಧರ್ಮ. ಗುಣ, ಉಪಾಧಿ. ವಿಶೇಷಣಗಳ ಕಕ್ಷಯಿಂದ ಹೊರಗಿಟ್ಟದ್ದು ಅನಿವಾರ್ಯತೆಯಿಂದ. 
ವ್ಯಾವಹಾರಿಕತೆ ಕೊಟ್ಟ ಅಸಹಾಯಕತೆಯಿಂದ. ಈ ಪರಂಪರೆಯನ್ನು ಪ್ರಶ್ನಿಸುವುದು 
ಒಣ ತರ್ಕವೆನ್ನಿಸುತ್ತದೆ. ಸತ್ವ, ರಜಸ್ಸು, ತಮಸ್ಸುಗಳೆ೦ಬ ದ್ರವ್ಯ-ಗುಣ-ಜ್ಞಾನ-ಕ್ರಿಯಾಸಾರಗಳು 
ಸಾಂಖ್ಯರು ಹೇಳುವಂತೆ ಜಡಪ್ರಕೃತಿಯ ಕಕ್ಷೆಯಲ್ಲಿ ಬರುವುವೆಂಬುದು ವೈಜ್ಞಾನಿಕವಾದರೂ 
“ಶುದ್ಧ ಸ್ತ” “ಶುದ್ಧ ಬುದ್ಧಿ” ಎಂಬ ಪದಗಳಿಂದ ಶುದ್ಧ ಆತ್ಮ (ಪ್ರಪಂಚವನ್ನವಲಂಬಿಸದ 
ಚೈತನ್ಯವನ್ನು ವರ್ಣಿಸಲು ಕೆಲವರು ಹೊರಟದ್ದು, “ಸ ಸಿಬಿಯನು ತಿಂದಿಹ ಮೂಕನವೊಲು 
ಸ ಗಹನವು ಅದರ ಎಚಾರ” ಎಂಬಂಥ ವಾಗ್ಧಂಧನಕಾರಕ ಅನುಭವದ ಹಿಡಿತದಲ್ಲಿ 
ಸಿಕ್ಕಿದ ಕಾರಣದಿಂದ. ಪರಮ ಸಮಾಧಿಯನ್ನು ಯೋಗವು ಅಸ೦ಪ್ರಜ್ಞಾತ (11೦1130೪70 
010810) ಎಂದು ಕರೆದಿರುವುದು “ಮೌನಂ ವ್ಯಾಖ್ಯಾನಂ” ಎಂಬ ಪ್ರಸಿದ್ಧಿಗೆ ಕಾರಣ. 
““/)/501517, 78587600” ಎ೦ಬ ಗಂಥದಲ್ಲಿ. ರುಡೋಲ್ಡ್‌ ಒಟ್ಟೊ ಕೊಟ್ಟ ಅನುಭಾವ 
(ಯೋಗ) ವರ್ಣನೆಗಳನ್ನು ಓದುವುದು ಈ ಸಂದರ್ಭದಲ್ಲಿ "ಹೆಚ್ಚು. ಬೆಳಕನ್ನು 
ಬೀರಬಲ್ಲದಾಗಿದೆ. 


“11 10010175 ೦8 01610000 81೮ ೮6500/18111/ 10010175 08 0811700) - 
ಬದುಕಿನ ಎಲ್ಲ ಸಮಸ್ಯೆಗಳೂ ಸಾರತಃ ಸಾಮಶುತ್ಯದ ಸಮಸ್ಯೆಗಳು” ಎಂದರು ಶ್ರೀ 
ಅರವಿಂದರು. ಭೌತಿಕವು (11800 ಜಡಪ್ರಕೃತಿ) ಜೀವದ (148) ಒ೦ದು ಪ್ರಚ್ಛನ್ನ 
ರೂಪ; ಜೀವವು ಪ್ರಚ್ಛನ್ನ ಪ್ರಜ್ಞೆಯ ಒಂದು ರೂಪ. “710 ೩0171! 0 6011 08 ಇಗ 
೩ 003 000೩೦ ಡ್ಯ 15 ಜ್‌ “040 1 11 1 1೪1 17011785 ೩೧6 100 ೦0೦0 
10[2105011100 0]/ ೦0500787150 50015011011 ೦೯ ೩ ೦೧6೦ 110, 15 115017೩ 1006 01 
00500180517 -ಒ೦ದು ಸತ್ಯವು ತನ್ನ ಬಾಹ್ಯ ಕ್ರಿಯಾರೂಪದಲ್ಲಿ ಇನ್ನೂ ಅಸ್ಪಷ್ಟವಾಗಿದೆ 
ಅಥವಾ ಅನೇಕ ವೇಳೆ ಅಸ್ಪಷ್ಟತಾವಾದಿತ್ಚದ ಕುರುಡು ನಂಬಿಗೆಯ ಅಥವಾ ಅಸಂಸ್ಕೃತ 
ಶ್ರದ್ಧೆಯ ಮೂಲಕ ಪಡಿಮೂಡಿದೆ- ಎಂಬಷ್ಟೇ ಕಾರಣದಿ೦ದ ಅದನ್ನು ಇಲ್ಲವೆನ್ನುವುದು 
ಅಥವಾ ಪ್ರಕಟವಾಗದಂತೆ ದಮನ ಮಾಡುವುದೂ ಒಂದು ವಿಧದ ಅಸ್ಪಷ್ಟತಾವಾದಿತ್ವವೇ 
ಆಗುವುದು” ಎಂದು ಕೊಟ್ಟ ಎಚ್ಚರಿಕೆಯು ಶ್ರೀ ಅರವಿ೦ದರದೇ. ಅವರೇ ಮುಂಬರಿಸಿದ್ದಾರೆ: 


“ಭೌತನಿಸರ್ಗದಲ್ಲಿ ವಿಕಾಸವಿರುವುದು ನಿಜವಾದರೆ ಮತ್ತು ಆ ವಿಕಾಸವು ಅರಿವು 
ಉಳ್ಳ ಜೀವದ ಇರವಿನದಾದರೆ (ಅರಿವು ಅಥವಾ ಪ್ರಜ್ಞೆ ಮತ್ತು ಜೀವಶಕ್ತಿ ಎಂಬೆರಡು ಆ 


* ೩೮೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಇರವಿನ ಕೇಂದ್ರಬಿ೦ದುಗಳೂ ಸಾಮರ್ಥ್ಯಗಳೂ ಆಗಿರುವುದರಿಂದ), ಈ ಇರವಿನ, 
ಅರಿವಿನ, ಜೀವದ ಪೂರ್ಣತೆಯೆಂಬುದೇ ನಮ್ಮ ಅಭಿವೃದ್ಧಿಯ ಗುರಿಯಾಗಿರಬೇಕು. ಆ 
ಗುರಿಯತ್ತ ನಾವು ಒಲೆದಿದ್ದೇವೆ. ನಮ್ಮ ಭವಿತವ್ಯದ ಪೂರ್ವದ ಅಥವಾ ಉತ್ತರಾವಧಿಯ 
ಅವಸ್ಥೆಯಲ್ಲಿ ಆ ಗುರಿಯು (ಧ್ಯೇಯವು, ಸತ್ಯವು) ಮೈದೋರಿಯೇ ತೀರುವುದು ಜೀವದ 
ಹಾಗೂ ಜಡದ ಮೊಟ್ಟ ಮೊದಲಿನ ಅಜ್ಞಾನಾವಸ್ಥೆಯಿಂದ ಹೊರಟು ಮೈದೋರಲಾರಂಭಿಸಿದ 
ಆತ್ಮ, ಚೈತನ್ಯ, ಸತ್ಯ ಎಂಬುದು ತನ್ನ ಇರವು ಅರಿವುಗಳ ಸ೦ಪೂರ್ಣ ಸತ್ಯವನ್ನು ಜೀವ- 
ಜಡಗಳಲ್ಲಿ ವಿಕಾಸಗೊಳಿಸುತ್ತದೆ. ಅದು ತನ್ನನ್ನೇ ತಾನು ಸೇರಬಹುದು- ಅಥವಾ ಅದರ 
ಗುರಿಯು ತನ್ನ ಪರಬ್ರಹ್ಮಪದವನ್ನು ಸೇರುವುದೇ ಆದರೆ, ಅದು ಹಾಗೆ 
ಹಿ೦ಂದಿರುಗಲೂಬಹುದು- ಆದರೆ ಆ ನಿವರ್ತನವು ಜೀವನದಲ್ಲಿ ನಿರಾಶೆಗೀಡಾಗಿ ಅಲ್ಲ, 
ಜೀವನದಲ್ಲಿಯ ತನ್ನ ಆಧ್ಯಾತ್ಮಿಕ (ಚೈತನಿಕಡ ಪೂರ್ಣತೆಯ ಮೂಲಕವೇ. 
ಅಜ್ಞಾನಾವರಣದಲ್ಲಿ ನಡೆವ ನಮ್ಮ ವಿಕಾಸದಲ್ಲಿ ಆಗೀಗ ನಮಗೆ ಸುಖ- 
ದುಃಖಗಳುಂಟಾಗುತ್ತಿರುತ್ತವೆ. ಯಾವುದರಿಂದ? ಸ್ಪಸ್ತ್ವರೂಪದ ಆವಿಷ್ಕಾರ ಮತ್ತು ಜಗತ್‌ 
ಸ್ವರೂಪದ ಆವಿಷ್ಯಾರಗಳಿ೦ದ, ಆ ವಿಕಾಸದ ಅರೆ-ಬೆರಕೆ ಸಿದ್ಧಿಗಳಿಂದ. ಅದರ ಸತತವಾದ 
ಶೋಧಕಾರ್ಯ ಮತ್ತು (ಶೋಧನೀಯ ಪದಾರ್ಥವು) ಕಣ್ಮರೆಯಾಗುವ ಸಂದರ್ಭಗಳಿಂದ. 
ಇದು ನಮ್ಮ ಮೊಟ್ಟ ಮೊದಲಿನ ಸ್ಥಿತಿ. ಇದು ಅನಿವಾರ್ಯವಾಗಿ ನಮ್ಮನ್ನು (ಪರಬ್ರಹ್ಮ) 
ಜ್ಞಾನದವರೆಗೆ ವಿಕಾಸಕ್ರಮದಿ೦ದ ಒಯ್ದೇ ತೀರಬೇಕು. ಆ ಜ್ಞಾನವೆಂದರೆ, ಆತ್ಮದ ಸ್ವಶೋಧ 
ಮತ್ತು ಸ್ಪ-ಆವಿಷ್ಕಾರ, ನಮಗಿನ್ನೂ ಅತಿನಿಸರ್ಗವಾಗಿಯೇ ಉಳಿದಿರುವ ನಿಸರ್ಗದಲ್ಲಿರುವ 
(ಪರಾಪ್ರಕೃತಿಯಲ್ಲಿರುವ) ತನ್ನ ನಿಜವಾದ ಶಕ್ತಿಯಲ್ಲಡಗಿರುವ ದೇವತ್ವ (ದಿವ್ಯತೆ)ದ 
“ಆತ್ಮಾವಿಷ್ಕಾರ””. ಅಂದರೆ ಆತ್ಮದ (ಶುದ್ಧ ಜೀವದ) ಸ್ವ-ಸ್ವರೂಪ ಜ್ಞಾನವು ಒಂದು 
ಮುಕ್ತಿ; ಪರಬ್ರಹ್ಮನಲ್ಲಿ ಆತ್ಮವು ಲೀನವಾಗುವುದು ಇನ್ನೊಂದು ವಿಧದ ಮುಕ್ತಿ. ಒಂದನ್ನು 
ಮೊದಲನೆಯ ಹಂತವೆನ್ನಬಹುದು, ಇನ್ನೊಂದನ್ನು ಕೊನೆಯ ಹಂತವೆನ್ನಬಹುದು. 
ಹೇಗೆಂದರೆ, ಜೀವಾತ್ಮನ ಮುಕ್ತಿಯು 111870800[81171008151805 ಉನ್ನತತರ ಅತಿಮಾನಸ 
ಸ್ಥಾನವೆನ್ನಲಾಗಿದೆ; ಅದು 11181! ಅತ್ಯುನ್ನತ ಮಟ್ಟದ್ದಾದಾಗ ಬ್ರಹ್ಮೈಕ್ಯ ಹೊಂದಬಹುದು. 
ಮುಕ್ತಸ್ಥಿತಿಯೊ೦ದು ದಿವ್ಯಜೀವನ, ದೇವಸ್ಥ ಜೀವನ; ಅದರಲ್ಲಿ ಭೌತಿಕ ನಿಸರ್ಗದಲ್ಲಿ 
ಮೈದೋರಿದ ದಿವ್ಯದ್ಧಷ್ಟಿ, ದಿವ್ಯಶಕ್ತಿ, ದಿವ್ಯಸುಖ ಇರುತ್ತವೆ. ಮುಕ್ತರು ದಿವ್ಯಮಾನವರು, 
ಅತಿಮಾನವರು; ಅವರು ಆತ್ಮಜ್ಞಾನಿಗಳು ಚೈತನಿಕ ಆತ್ಮವನ್ನು ಬೆಳೆಯಿಸಿ ಕೊಂಡವರು- 
ಆತ್ಮದ ಉತ್ಕಟತೆಯನ್ನೂ, ಒತ್ತಡವನ್ನೂ ಸಾಧಿಸಿಕೊಂಡವರು- ಅದರ ಮುಕ್ತಿಯನ್ನೂ 
ಅದರ ಸಾರ್ವಭೌಮವಾದ ಬೆಳಕು-ಶಕ್ತಿ-ಸೌಂದರ್ಯಗಳನ್ನು ಸಾಧಿಸಿಕೊಂಡವರು. 
ಮಾನವತೆಯ ಮೇಲಿನ, ಅದಕ್ಕೂ ಹೆಚ್ಚು ವ್ಯಾಪಕವಾದ ಧರ್ಮವೇ ಅತಿಮಾನವತೆ- 
ಅಲ್ಪವ್ಯಾಪ್ತಿಯ ಜೀವಾತ್ಮನು ಪರಮ ಮಹದ್ವ್ವಾಪ್ತಿಯನ್ನು ಹೊಂದುವ ಜ್ಞಾನಿಜೀವನಕ್ರಮ- 
ಸುಖ-ದುಃಖಗಳಿಲ್ಲದ ಪರಮಾನಂದ ಸ್ಥಿತಿ, ಸಂಪೂರ್ಣ ಸಮಶ್ರುತಿಯ ಜೀವನ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೮೧ * 


ಹತ್ತು ವಾದ ಪ್ರಕಾರಗಳು 


ದ ಧ್ಯೇಯವಾದ: ಆದರ್ಶವು ಯಾವ ಸಿದ್ಧಾಂತಕ್ಕೆ ಮೂಲಭೂತ ಮಾನದಂಡವೋ 
ಅದು ಧ್ಯೇಯವಾದ; ಮನಸ್ಸು ಆತ್ಮ ಚೈತನ್ಯ, ಜೀವ ಅಥವಾ ಅವುಗಳಿಗೆ ಅತಿಮುಖ್ಯವೆನಿಸಿದ 
ಮೌಲ್ಯ-ಇವುಗಳನ್ನು ಒತ್ತಿಹೇಳುವ ಸಿದ್ಧಾಂತ. ಭೌತ (ಜಡಪ್ರಕೃತಿ)ವಾದಕ್ಕಿದು 
ಎರುದ್ಧವಾದುದು. ಭೌತವಾದವು ದೇಶ, ಚಿತ್ರ, ಕಾಯ, ಇಂದ್ರಿಯ, ಮೌಲ್ಯಮಾಪನ 
ವಿಮುಖತೆ, ವಸ್ತುಸ೦ಂಗತಿ ಮತ್ತು ಯಂತ್ರಗಳಿಗೆ ಸಂಬಂಧಿಸಿದ ಅರ್ಥಗಳನ್ನು ಗಣ್ಯವೆನ್ನುತ್ತದೆ. 
ಧ್ಯೇಯವಾದವು ಅದೇಶ, ಅತಿದೇಶ, ಅಚಿತ್ರ, ಅಕಾಯ, ಅತೀಂದ್ರಿಯ, ಮಾನದಂಡ 
ಅಥವಾ ಮೌಲ್ಯಮಾಪನ ಮತ್ತು ಉದ್ದೇಶ, ಗುರಿ, ಪರಮಾರ್ಥ, ಆತ್ಯಂತಿಕ ಕಾರಣ, 
ಬೆಲೆ, ಒಳಿತು ಮುಂತಾದವುಗಳಿಗೆ ಸಂಬಂಧಿಸಿದ ಅರ್ಥಗಳನ್ನು ಪ್ರಧಾನವಾಗಿ 
ತೆಗೆದುಕೊಳ್ಳುತ್ತದೆ. ಕಲ್ಪನೆ ಅಥವಾ ಭಾವ, ಮನಸ್ಸು ಚೈತನ್ಯ, ಪುರುಷ ಮುಂತಾದವುಗಳ 
ಅರ್ಥವಿಸ್ತಾರವನ್ನದು ಒಳಗೊಳ್ಳುತ್ತದೆ. ಫ್ರೇಟೋವಿನ, ಪುರುಷನಿಷ್ಯ, ವಸ್ತುನಿಷ್ಠ, ನೈತಿಕ 
ಮುಂತಾದ ಧ್ಯೇಯವಾದಗಳು ಪಾಶ್ಚಾತ್ಯರಲ್ಲಿ ಪ್ರಸಿದ್ಧ 

ವಾಸ್ತವತಾವಾದ: ಅಮೂರ್ತ ಅಥವಾ ಸಾಮಾನ್ಯ ಪದಗಳ ಅಥವಾ ಜಾತಿಗಳ 
ವಾಸ್ತವಿಕತೆಯನ್ನು ಎತ್ತಿ ಹಿಡಿಯುವ ಸಿದ್ಧಾಂತವೇ ವಾಸ್ತವತಾವಾದ. ಅವುಗಳ ವಾಸ್ತವಿಕತೆ 
ಕೆಲವು ಸಲ ಸಾಕ್ಟಾತ್ತಾದ ಭೌತಿಕ ಬಿಡಿವಸ್ತುಗಳ ವಾಸ್ತುವಿಕತೆಗಿ೦ತ ಹೆಚ್ಚಿನದೆಂದು 
ತಿಳಿದುಕೊಳ್ಳಲಾಗುತ್ತದೆ. ಸಾಮಾನ್ಯ ಧರ್ಮಗಳು ವಿಶಿಷ್ಟ ವಸ್ತುಗಳಿಗಿಂತ ಮೊದಲೇ ಇದ್ದಂಥವು. 
ನಾಮವಾದವು ಇವಕ್ಕೆ ಎರುದ್ಧವಾದುದು. ಅದರ ಪ್ರಕಾರ ಬಿಡಿವಸ್ತುಗಳನ್ನಾಧರಿಸಿಯೇ 
ಸಾಮಾನ್ಯಧರ್ಮಗಳ ಅಸ್ತಿತ್ವವಿದೆ. ಶುದ್ಧಾಸ್ತಿತ್ತ್ವವಾದದ ಪ್ರಕಾರ (ಮೂಲಭೂತ ತತ್ವಗಳ, 
ವಸ್ತುಸಾರವಿಜ್ಞಾನದ, ಆತ್ಮರಿತಿಕ ಪದಾರ್ಥಗಳ "ಶಾಸ್ತ್ರದ ಪ್ರಕಾರ) (೧) ಸಾಮಾನ್ಯಧರ್ಮಗಳ 
ಹ (ಸತ್ಯತೆಯನು ಸ) ಕೆಳಗಿಳಿಸುವುದು ತಪ್ಪು; ಅವುಗಳದು ಸಾರಗಳ 
| ಅವು ಸಾಧ್ಯವಾದ ಸಾಮಾನ್ಯಗಳು; ಬಿಡಿವಸ್ತುಗಳ ಅಸ್ಥಿತ್ವದಷ್ಟೇ ಆದರೂ ಸತ್ಯತೆ 
ತಕ (೨೭ ಪ್ರಮಾಣಶಾಸ್ತ್ರದ ಪ್ರಕಾರ ಇಂದ್ರಿಯ. ಪತ್ಯಕ್ಷವು ಪರಿಮಿತವಾಗಿಯಾದರೂ 
ವಸ್ತುಗಳ ಸತತವಾದ ಸತ್ಯಚಿತ್ರಗಳನ್ನು ಕೊಡುತ್ತದೆ. ವಸ್ತುಪ್ರಪಂಚದ ನೇರವೂ 
ಅನುಗುಣಾತ್ಮಕವೂ ಆದ ಜ್ಞಾನವನ್ನು ಪಡೆಯುವುದು "ಸಾಧ್ಯ ಫ್ರೇಟೋ- ಅರಿಸ್ಟಾಟಲರದು 
ಒಂದೊಂದು ವಿಧದ ವಾಸ್ತವತಾವಾದಗಳು. ವೆ ಟ್‌ಹೆಡ್‌, ಹಾರ್ಟ್ಮನ್‌ ಮತ್ತು 
ಅಲೆಕ್ಸ್ಷಾಂಡರರದು ಆಧುನಿಕ ವಾಸ್ತವತಾವಾದಗಳು. 


೩. ವಿಚಾರವಾದ: ವಿಚಾರದಲ್ಲಿ ಬೌದ್ಧಿಕ ಮತ್ತು ಆನುಮಾನಿಕ ಪ್ರಮಾಣಗಳಲ್ಲದೆ 
ಇಂದ್ರಿಯ ಪ್ರತ್ಯಕ್ಷವು ಸತ್ಯದ ನಿಕಷವಲ್ಲ. ಗಣಿತಶಾಸ್ತ್ರೀಯ ಕ್ರಮಗಳನ್ನು ತತ್ವಶಾಸ್ತ್ರದಲ್ಲಿಂದು 
ಅನುಪ್ರವೇಶ ಮಾಡಿದೆ. ಎಲಿಯಾಟಿಕ್ಕರು, ಪೈತಾಗೋರಿಯನ್ನರು. ನವಸ್ಲೇಟೋದಾದಿಗಳು, 
ಡೆಸ್‌ ಕಾರ್ಟಿಸ್‌, ಲಿಬ್ಬಿಜ್‌, ಸ್ತಿನೋಜ ಮತ್ತು ಧ್ಯೇಯವಾದಿಗಳು ವಿಚಾರವಾದದ 
ಪುರಸ್ಕೃತರು. ಇವರಲ್ಲಿ ನವಪ್ಲೇಟೋವಾದಿಗಳೂ ಧ್ವೇಯವಾದಿಗಳೂ ಫ್ಲೇಟೋ ಹೇಳಿದ 
ವಿಚಾರದ (ತರ್ಕದ, ಅನುಮಾನದ) ಸ್ವಯಂಪೂರ್ಣತಾ ತತ್ವವನ್ನು ಸ್ವೀಕರಿಸಿದಂಥವರು. 


* ೩೮೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


೪. ಜಡಪ್ರಕೃತಿವಾದ, ಭೌತವಾದ: (೧) ಭೌತಪದಾರ್ಥ ಮಾತ್ರ ಇದೆ, ಅದಷ್ಟೇ 
ಸತ್ಯ ಭೌತಪದಾರ್ಥವೇ ವಿಶ್ವದ ಮೂಲಭೂತ ಅಂಶ. ವಿಶ್ವವಸ್ತುವನ್ನು ಪರಮಾಣುಗಳನ್ನಾಗಿ 
ವಿಂಗಡಿಸಬಹುದು. ಇಂದ್ರಿಯ ಪ್ರತ್ಯಕ್ಷಕ್ಕೆ ಗೋಚರವಾಗುವ ಪದಾರ್ಥಗಳು, 
ಕ್ರಿಯಾನುಕ್ರಮಗಳು ಅಥವಾ ಹೂರಣಗಳು ಮಾತ್ರ ಸತ್ಯ. ಬುದ್ಧಿ, ಉದ್ದೇಶ ಅಥವಾ 
ಆತ್ಯಂತಿಕ ಕಾರಣಗಳಿ೦ದ ಜಗತ್ತು ನಿಯಂತ್ರಿಸಲ್ಪಟ್ಟಿಲ್ಲ. ಪ್ರತಿಯೊಂದೂ ನಿರ್ಜೀವವೂ 
ಅಮಾನಸವೂ ಪ್ರಾಥಮಿಕ ಭೌತಿಕ ಶಕ್ತಿಗಳನ್ನುಳ್ಳವುಗಳೂ ಆದ ಭೌತಿಕ (ಜಡಪ್ರಾಕೃತಿಕ) 
ಕ್ರಿಯಾನುಕ್ರಮ ಹಾಗೂ ಯಾಂತ್ರಿಕ ಪದಾರ್ಥಗಳಿಂದಾದುದು. ಮಾನಸಿಕ ಪದಾರ್ಥಗಳೂ 
ಕ್ರಿಯಾನುಕ್ರಮಗಳೂ ಘಟನೆಗಳೂ ಭೌತಿಕ ಪದಾರ್ಥ-ಕ್ರಿಯಾನುಕ್ರಮ-ಘಟನೆಗಳಿ೦ದಲೇ 
ಸಂಭವಿಸಿದಂಥವು; ಸ್ವತಃ ಅವುಗಳಿಗೆ ಕಾರಣಿಕ ಪರಿಣಾಮವಿಲ್ಲ. ಇದೇ 
8108670100811517 ನಿರ್ವೀರ್ಯ ಫಘಟನಾವಾದ ಅಥವಾ 1100080151 
ಯಾಂತ್ರಿಕತಾವಾದ. ಅತಿಪ್ರಾಕೃ ತಿಕವಾದ ಯಾವುದೂ ಇಲ್ಲ. ಇದು ನಿಸರ್ಗವಾದ. 
ಮಾನಸಿಕವಾದ ಯಾವುದೂ ಇಲ್ಲ. (೨) ಚಲ ಭೌತಪದಾರ್ಥ ಅಥವಾ ಭೌತಪದಾರ್ಥ 
ಮತ್ತು ಶಕ್ತಿ ಅಥವಾ ಕೇವಲ ಭೌತಪದಾರ್ಥ ಎಂಬುದರ ಮೂಲಕ ಎಲ್ಲವುಗಳ 
ವಿವರಣೆಯನ್ನೂ ಕೊಡಲು ಸಾಧ್ಯ ಇದು ಭೌತಿಕ ಪದಾರ್ಥವೆಂ೦ದರೇನೆಂದು ಯಾರು 
ಹೇಗೆ ಕಲ್ಪಿಸಿಕೊಳ್ಳುತ್ತಾರೆ ಎಂಬುದನ್ನು ಅವಲಂಬಿಸಿದೆ. ಎಲ್ಲ ಗುಣ (0೩॥೬!110) 
ಭೇದಗಳನ್ನೂ ಪಾರಿಮಾಣಿಕ (೧೪೫0೬) ಭೇದಗಳನ್ನಾಗಿ ಪರಿವರ್ತಿಸಿ ಇಳಿಸಬಹುದು. 
ವಿಜ್ಞಾನವು. ಶೋಧ ಮಾಡಬಹುದಾದ ವಸ್ತುಗಳಂದರ ಸಾರ್ವಜನಿಕವೂ 
ಹೊಂದಿಸಬಲ್ಲವುಗಳೂ ಅಮಾನಸವೂ ನೈಸರ್ಗಿಕವೂ ಅಥವಾ ಇಂದ್ರಿಯಗ್ರಾಹ್ಯವೂ 
ಆದ ವಸ್ತುಗಳು ಮಾತ್ರ (೩) ಐಶ್ವರ್ಯ ದೈಹಿಕ ತೃಪ್ತಿಗಳು, ಐಂದ್ರಿಯ ಸುಖಗಳು 
ಮುಂತಾದವುಗಳಷ್ಟೇ ಮನುಷ್ಯ ಚಹ ಅಥವಾ "'ಸಾಧಿಸಿಕೊಳ್ಳಬಲ್ಲ ಅತಿಹೆಚ್ಚಿನ 
ಪುರುಷಾರ್ಥಗಳು (ಬೆಲೆಗಳು). (೪) ಮಾನವಕಾರ್ಯಗಳೂ ಸಾಂಸ್ಕ ತಿಕ ಪರಿವರ್ತನವೂ 
ಆರ್ಥಿಕ ಕಾರಕಗಳಿಂದಲೇ ನಿಷ್ಠಷ್ಟವಾಗುತ್ತವೆ. ಇದೇ ಆರ್ಥಿಕ ನಿಷ್ಠ್ತತಾವಾದ (70000110 
10101711151). (೫) ಮೇಲಿನ ಯಾವುದಾದರೂ ಒಂದು ಪ್ರಮೇಯಕ್ಕೆ ತಾಳುವ 
ಅನುಕೂಲ ಪ್ರವೃತ್ತಿ ಮನಃಪ್ರಣಾಲಿ, ತತ್ವಸೂತ್ರ, ಸಂಭಾವ್ಯಸಿದ್ಧಾಂತ, ಘೋಷ ಅಥವಾ 
ಗೃಹೀತಕರಣ (5501100001) ಭೌತವಾದಾ೦ಶವೆನ್ನಿಸುತ್ತದೆ. ಭೌತಿಕ ಆವರಣದಿಂದ 
ಇಲ್ಲವೆ ಸಂಸ್ಕೃತಿಯ ಭೌತಿಕ ಅಂಶಗಳಿ೦ದ ಪರಿಸೀಮಿತವಾಗಿ ಅವುಗಳನ್ನು ಮೀರಲಾರದ, 
ಪರಿಹರಿಸಿಕೊಳ್ಳಲಾರದ ಅಥವಾ ಅವುಗಳಿಗೆ ಚೆನ್ನಾಗಿ ಹೊ೦ದಿಕೊಳ್ಳಲಾರದ ಸ್ಥಿತಿಯೂ 
ಅದರ ಕಕ್ಷೆಯಲ್ಲಿಯೇ ಬರುತ್ತದೆ. ಅಮಾನಸವೂ ಅನಾತ್ಮಿಕವೂ ಆದ ಕೆಳಮಟ್ಟದ ದೈಹಿಕ 
ಮೌಲ್ಯಗಳಿಗೆ ಗುಲಾಮರಾಗಿರುವ ಅಥವಾ ಅವುಗಳಲ್ಲೇ ಲಂಪಟರಾಗಿರುವ ಸ್ಥಿತಿಯನ್ನೂ 
ಭೌತವಾದವೆಂದು ಹೇಳುವುದುಂಟು. 

೫. ಆಧ್ಯಾತ್ಮಿಕತಾವಾದ: (೧) ಆತ್ಮವು ಜಗತ್ತಿನಲ್ಲಿ ಆತ್ಯಂತಿಕ ಸತ್ಯ. ಅದು 
ಜೀವಾಧ್ನನಂತಹದೇ ಆದ ಒ೦ದು ಅತಿಮಾನಸ (೦೪೦೫1170; ಆದರದು ಇಡಿ ಜಗತ್ತಿನ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೮೩ * 


ತುಂಬ ಅದರ ಆಧಾರವೂ ವಿವರಣೆಯೂ ಆಗಿ ಹಬ್ಬಿಕೊಂಡಿದೆ. ಈ ವಾದವು ಭೌತವಾದಕ್ಕೆ 
ಎರುದ್ಧವಾದುದು. (೨) ಆತ್ಮ-ಪರಮಾತ್ಮರಷ್ಟೇ ಸತ್ಯ; ಇಂದ್ರಿಯ ಪ್ರತ್ಯಕ್ಷದ ಪ್ರಪಂಚವು 
ಬರಿಯ ಕಲ್ಪನೆ (1608) (೩) ಆತ್ಮನ ಮೇಲೆ ಪರಮಾತ್ಮನ ಪ್ರಭಾವವಿದೆ. ಪೂಜೆಯೆಂದರೆ 
ಆತ್ಮ-ಪರಮಾತ್ಮರ ಪತ್ರವ್ಯವಹಾರವಿದ್ದ ಹಾಗೆ. (೪) ಸತ್ತಾತ್ಮಗಳು ಜೀವ೦ತವಾಗಿರುವವರ 
ಮೈ ಮೇಲೆ ಆಳಿ ಬರುವುದು ಎ೦ಬ ಭೂತಾವೇಶವಾದ (5/1/1052). 

ಹ್‌ ವ್ಯವಹಾರವಾದ: (೧) ಅನುಭವವೇ ಜ್ಞಾನದ ಆಕರ. ಅನುಭವವಿಲ್ಲದೆ 
ಇರವಿನ ಜ್ಞಾನವು ಇಲ್ಲ ಅಥವಾ ಅಸಾಧ್ಯ. ಪ್ರತ್ಯಕ್ಷವೊ೦ದೇ ಅನುಭವ. ಪ್ರತ್ಯಕ್ಷಾನುಮಾನಗಳಿಗೆ 
ಪೂರ್ವದಲ್ಲಿ ಯಾರಿಗೂ ಇರುವ ಯಾವುದರ ಜ್ಞಾನವೂ ಉಂಟಾಗದು; ಅಂದರೆ 
ಸಾಮಾನ್ಯವೂ ಅವಶ್ಯಕವೂ ಆದ ಸತ್ಕಗಳಿಲ್ಲ; ಭೂತ, ಭವಿಷ್ಯತ್‌, ವರ್ತಮಾನಗಳಲ್ಲಿ 
ಉಂಟಾದ ಅನುಭವವನ್ನು ಮೀರಿದ ಜ್ಞಾನವಿಲ್ಲ; ಹುಟ್ಟುತ್ತಲೇ ಬರುವ ಜ್ಞಾನವೆಂಬುದಿಲ್ಲ; 
ಸ್ವಾಭಾವಿಕ ತರ್ಕಕ್ಕೆ ಒಪ್ಪುವ ಸ್ಪಷ್ಟತೆ ಅಥವಾ ಸ್ವತಃ ಪ್ರಾಮಾಣ್ಯ ಎಂಬುದು ಸತ್ಯಕ್ಕೆ 
ನಿಕಷವಲ್ಲ. ಒಂದರ ವಿರುದ್ಧ ಪದಾರ್ಥದ ಅಕಲ್ಪನೀಯತೆಯ ದೆಸೆಯಿಂದ ಅದು 
ಸಿಕ್ಕಿದಾಕ್ಷಣ ಅದರ ನಿಶ್ಚಿತಜ್ಜಾನ ನಮಗಾಯಿತೆನ್ನಲು ಶಕ್ಕವಿಲ್ಲ. ನಿಶ್ಚಿತವಾಗಿ ಗೊತ್ತಾದ 
ಒಂದರ ಅಥವಾ ಎಲ್ಲ ಜ್ಞಾನದ ಅವಶ್ಯಕ ಪೂರ್ವಗೃಹೀತತೆ ಇದೆಯೆನ್ನಲು ಬರದು. 
ಯಾವುದಾದರೊಂದನ್ನು ಇಲ್ಲವೆಂದು ಹೇಳುವುದರಿಂದ ಅದರ ಪುನರ್‌ ದೃಢೀಕರಣವಾಗದು. 
ಸಾಂಪ್ರದಾಯಕ ಅಥವಾ ಸ್ವಕಪೋಲಕಲ್ಪಿತ ಲಕ್ಷಣಗಳಾಗಲಿ, ಗೃಹೀತಾ೦ಶಗಳಾಗಲಿ, 
ಜ್ಞಾನಕಾರಕಗಳಾದಾವೆಂದು ಒಪ್ಪುವುದಿಲ್ಲ. (೨) ಭಾವ, ಕಲ್ಪನೆ, ಸಾಮಾನ್ಯಗಳಲ್ಲಿ ವಾಸ್ತವಿಕ 
ಅಸ್ತಿತ್ವ ಉಳ್ಳಂಥವುಗಳು ಅನುಭವದ ಅಥವಾ ಅದರ ಅರ್ಥಪೂರ್ಣ ಅಂಶಗಳಿಂದಲೇ 
ಹುಟ್ಟರುತ್ತವೆ. (೩) ಭಾವ, ಕಲ್ಪನೆ-ಸಾಮಾನ್ಯಗಳೆಲ್ಲವೂ ನೇರವಾಗಿ ಪ್ರತ್ಯಕ್ಷಾನುಭವಕ್ಕೆ 
ಸಂಬಂಧಿಸಿರುತ್ತವೆ; ಅಥವಾ ಅರ್ಥ. ಭಾವ, ಕಲ್ಪನೆ, ಸಾಮಾನ್ಯಗಳು ಪ್ರಥಮತಃ ಅನುಭವದ 
ಹೂರಣಕ್ಕೆ ಸಂಬಂಧಿಸಿಯೇ ಇರತಕ್ಕಂಥವು; ಅಥವಾ ಒ೦ದು ಪದದ ಅರ್ಥವು ಅದರ 
ಅನುಭವದ ಸಾಧ್ಯವಾದ ಪರಿಣಾಮಗಳ ಮೊತ್ತವಷ್ಟೇ ಆಗಿರುತ್ತದೆ; ಅಥವ ಎರಡು 
ಪ್ರಮೇಯಗಳ (೫:೦00511009) ಸಾಧ್ಯ ಆನುಭವಿಕ ಪರಿಣಾಮಗಳೆಲ್ಲವೂ 
ಏಕರೂಪದವುಗಳಾಗಿದದಾಗ ಅವುಗಳ ಅರ್ಥಗಳೂ ಒಂದೇ ಅಗಿರುತ್ತವೆ. ೪) ಸಾಧ್ಯವಾದ 
ಪ್ರತಿಯೊಂದು ಉಕ್ತ ಪದಾರ್ಥವೂ (೩೧೫೦೫1) ತನಗೆ ನೇರ ಪರಿಚಯ ಉಳ್ಳದ್ದು 
ಅಥವಾ ನಿರ್ವಿಶೇಷವಾಗಿ ಪರಿಚಿತ ಪದಾರ್ಥಗಳಿ೦ದ ಕೂಡಿದ್ದಾಗಿರುತ್ತದೆ; ಅಥವಾ 
ಅನುಭವದ ಸದ್ಯದ ಹೂರಣವನ್ನಪ್ಟೇ ಯಾವನಾದರೂ ಅರಿತುಕೊಳ್ಳಬಲ್ಲ. ಅಥವಾ 
ತನ್ನ ಅಥವಾ ಇತರ ಎಲ್ಲರ ಅನುಭವ ಕ್ಷೇತ್ರದ ಹೊರಗಿರುವ ಪದಾರ್ಥಗಳ ಅನುಭವ 
ಒಬ್ಬನಿಗಿದ್ದರದು ಯಾವಗಲೂ ಅನಿಶ್ಚಿತ; ಏಕೆಂದರೆ ಅದನ್ನವನು ಅನುಭವದ ಮೂಲಕ 
ಪಡೆದುದಲ್ಲ. (೫) ಅನುಭವ ಮತ್ತು ಸತ್ಯಗಳ ನಡುವಿನ ಯಾವುದಾದರೊಂದು ಸಂಬಂಧವು 
ಸತ್ಯದ ಸ್ವರೂಪದ ಅಥವಾ ಅದರ ಗುರುತು ಹಿಡಿಯುವ ಸಾಧನದ ಲಕ್ಷಣವಾಗಿರುತ್ತದೆ. 
(೬) ಅನುಭವವೊಂದೇ ಅಸ್ಪಿತ್ರ-ಸತ್ಯತೆಗಳಲ್ಲಿ ಒಂದನ್ನೋ ಎರಡನ್ನೋ ಉಳ್ಳದ್ದು; ಅಥವಾ 


* ೩೮೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನಿಸರ್ಗವೊ೦ದು ಆನುಮಾನಿಕ ಕ್ರಿಯಾನುಕ್ರಮ, ಸ೦ಪೂರ್ಣ ವಿಚಾರಯುಕ್ತ ಎಂಬುದು 
ಸುಳ್ಳು; ಅಥವಾ ಸಾಮಾನ್ಯಕ್ಕಿಂತ ಬದಲಾಗುವ ವಿಶಿಷ್ಟವಾದ, ವಿಕಲ್ಪನೀಯ, ಆಕಸ್ಮಿಕ 
ಎನ್ನಿಸಿದ್ದು ವಸ್ತು ಹೃದಯಕ್ಕೆ ಸಾಮಾನ್ಯ, ಬದಲಾಗದ ಮತ್ತು ಅವಶ್ಯಕವೆನ್ನಿಸುವ 
ಪದಾರ್ಥಕ್ಕಿಂತ `ನಿಕಟವರ್ತಿಯಾದುದು. ") ಮೇಲಿನ ಪ್ರಮೇಯಗಳಲ್ಲಿ ನ 
ಮೂರರ ಸಂಯೋಗ: ಅವುಗಳಿಗೆ ಅರ್ಥದಲ್ಲಿ ಹತ್ತಿರವಾದ ವಾಕ್ಕಗಳ ಸಂಯೋಗ, 
ಆಯಾ ಪ್ರಮೇಯವಾಕ್ಯಗಳ ಸದ್ಯದ ಧ್ವನಿತಗಳ ಸಂಯೋಗ ಅಥವಾ ಅವುಗಳನ್ನು 
ಒಟ್ಟಿಗೆ ತೆಗೆದುಕೊ೦ಡಾಗ ಇಲ್ಲವೆ ಅವುಗಳ ನ್ಯಾಯವಾಕ್ಕಗತವಾದ ನಿಗಮನೇತರ 
ಸಹವಾಕ್ಕಗಳೊಡನೆ ತೆಗೆದುಕೊ೦ಡಾಗ ಉಂಟಾಗುವ ಸ೦ಯೋಗ ವ್ಯವಹಾರ ಗ್ರಾಹ್ಯ. 
(೮ ನೇರವಾದ ನಿರೀಕ್ಷಣೆ ಅಥವಾ ಸದ್ಯದ ಅನುಭವ ಅವಲಂಬನೀಯ; ಅದರ 
ವಿಶ್ಲೇಷಣ-ವಿಚಾರಣಗಳನ್ನು ಹೊರತುಪಡಿಸ ಬೇಕು; ಕೇವಲ ಚರ್ಚಾತ್ಮಕವೂ 
ಆನುಮಾನಿಕವೂ, ಊಹಾತ್ಮಕವೂ ಅತೀಂದ್ರಿಯವೂ ತರ್ಕ ಸಮರ್ಥನಯುಕ್ತವೂ ಆದ 
ಕ್ರಮಗಳನ್ನು ಬಿಟ್ಟು ಪ್ರಯೋಗ ಅಥವಾ ಪದ್ಧತಿಯಾಗಿ ರೂಪಿತವಾದ ವಿಶಿಷ್ಟ ನಿದರ್ಶನ 
ಲಬ್ಧವಾದ ಪ್ರಮಾಣದಿಂದ ತೀರ್ಮಾನಿಸಿದ ಸಿದ್ಧಾಂತ (18600000)ವನ್ನು ಬಳಸುವುದು 
ನಿಯಮ; ಅಥವಾ ಒ೦ದು ಶೋಧದಲ್ಲಿ ತೊಡಗಿದ ಮನಸ್ಸಿನ ಸರ್ವರೀತಿಗಳನ್ನೂ 
ಅವಲಂಬಿಸುವುದು (ಲೆಕ್ಕಕ್ಕೆ ತೆಗೆದುಕೊಳ್ಳುವುದು) ಅಗತ್ಯ. (೯) ಮೇಲಿನ 
ಯಾವುದಾದರೊಂದು ಪ್ರಮೇಯದ, ಆಚಾರದ, ಕ್ರಮದ ಅಥವಾ ಕ್ರಮಶಾಸ್ತ್ರದ ಬಗ್ಗೆ 
ಅನುಕೂಲವಾಗಿರುವ ಹೇಳಿಕೆ, ನಂಬಿಗೆ, ಸಂಭಾವ್ಯಾನುಮಿತಿ, ಗೃಹೀತಕರಣ (.%5507101100) 
ತತ್ವಸೂತ್ರೀಕರಣ (8080/1800) ಅಥವಾ ಮನಃಪ್ರಣಾಲಿ 'ಗಾಹ್ಯ ಅಥವಾ ಬುದ್ಧಿಗಿ೦ತ 
ಇಂದ್ರಿಯದ ಮೇಲೆ ಹೆಚ್ಚು ಅವಲಂಬಿಸುವ ಮನಃಪ್ರಣಾಲಿ; ಅಥವಾ ಕಾಲ್ಪನಿಕ 
ಸ೦ಗತಿಗಳಿಗಿ೦ತ ವಾಸ್ತವಿಕ ಸ೦ಗತಿಗಳೇ ಬೇಕೆಂಬುದು, ವಾಸ್ತವಿಕ ಸ೦ಗತಿಗಳು ಅವುಗಳ 
ಅನುಮಿತಾರ್ಥಗಳಿಗಿ೦ತ ಲೇಸೆಂಬುದು; ಅಥವಾ ಶೋಧಕ್ಕೆ ವೈಜ್ಞಾನಿಕ ಮನಃಪಣಾಲಿ 
ಅಗತ್ಯವೆಂಬುದು; ಅಥವಾ ಸಾಮಾನ್ಯ ವಿವೇಕ ಹಾಗೂ ವ್ಯಾವಹಾರಿಕತೆಗಳಿಗೆ ನಿಕಟವಾದ 
ಮನೋಧರ್ಮಯೋಗ್ಯವೆಂಬುದು- ಇಲ್ಲವೆ, ಭೋಳೆತನದಿ೦ದ ಮುಕ್ತವಾಗಿರುವುದು 
ಅಥವಾ ವಸ್ತುಗಳಲ್ಲಿ ಗೋಚರವಾದುದನ್ನೇ ಗಣ್ಯವಾಗಿ ನಂಬುವುದು ವ್ಯವಹಾರವಾದದ 
ಗುರುತುಗಳು. 


೭ ಅನುಷೇಧವಾದ: ಇಂದ್ರಿಯ ಸಂವೇದನೆಗಳ ಸರಳ ವರ್ಣನೆಯೇ ಜ್ಞಾನದ 

ತ್ಯುನ್ನತ ರೂಪ. ಗಣಿತದ ತುಲಾಬ೦ಧ (8011%185)ಗಳಿ೦ದ ಮಾತ್ರ ಆನುಷೇಧಿಕ 
ಪತ್ರ ಲಭ್ಯ-ಅ೦ತರ್‌ ನಿರೀಕ್ಷಣೆಯನ್ನಾಧರಿಸಿದ ಮನಃಶಾಸ್ತ್ರದಿಂದ ಅಲಭ್ಯ; ಶುದ್ಧ 
ಕಾಯಿದೆ (ಎ೦) ತನ್ನಿಂದ ಭಿನ್ನಃ ವಾದ ಯಾವ ಹೆಚ್ಚಿನ ಕಾಯಿರೆ (ನಿಯಮ) ಯನ್ನೂ 
ಒಳಗೆ ಸೇರಿಸ [| ಸಾ ಅನುಷೇಧ. 


೮. ಅಭಿವ್ಯಕ್ತಿವಾದ: ಕಲಾತ್ಮಕ ನಿರ್ಮಿತಿಯೊಂದು ಅಭಿವ್ಯಕ್ತಿ. ಅದು ಕಲೆಗಾರನ 
ಅನಿಸಿಕೆ (11101055100). ಭಾವನೆ, ಪ್ರಾತಿಭ ಸ್ಫೂರ್ತಿ (11011100) ಮತ್ತು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೮೫ * 


ಮನಃಪ್ರಣಾಲಿಗಳನ್ನು ಸ್ಪಷ್ಟಪಡಿಸುವ ಒ೦ದು ಕ್ರಿಯಾನುಕ್ರಮ. ಕಲೆಗಾರನ ಅನುಭವ- 
ಭಾವನೆಗಳೇ ಅವನ ಕಲಾಕೃತಿಗಳ ಮೂಲಾಧಾರ. ಅವನ ಕೃತಿಯು ಅವನ ಆತ್ಮಕ್ಕೆ 
ಅವನು ಬರೆದ ಭಾಷ್ಯ; ಬಾಹ್ಯ ಜಗತ್ತಿನ ವ್ಯಾಖ್ಯಾನ ಅದೆಂದೂ ಅಲ್ಲ. ಇಂಥ ಸರ್ಜನ 
ಚೈತನ್ಯದ ಹೊಸತನ ಮತ್ತು ವ್ಯಕ್ತಿ ವೈತಿಷ್ಟ್ಯಗಳನ್ನೇ' ಅವನ ಕೃತಿಯ ಬೆಲೆ ಆಧರಿಸಿರುತ್ತದೆ. 
ಬಲವಾಗಿಯೂ ಸ್ಪಷ್ಟವಾಗಿಯೂ ಭಾವಿಸು (ಭಾವನಿಸು)ವವನೇ ಕಲೆಗಾರ. ಅವನ ಕಲೆ 
ಅವನು ಭಾವಿಸದ್ದರ ಒ೦ದು ಅಭಿಲೇಖ (ದಾಖಲೆ). ವಾಸ್ತವಿಕತೆಗೆ ಕಲೆಗಾರ ಯಾವ 
ಗೌರವವನ್ನೂ ಕೊಡಬೇಕಾಗಿಲ್ಲ; ಅವನು ಯಾವ ಸಭಿಕರನ್ನೂ ಸಂತೋಷ ಪಡಿಸಬೇಕಾಗಿಲ್ಲ. 
ಈ ವಾದದ ಪ್ರಕಾರ ಪ್ರಾಮಾಣಿಕತೆ (ಅವನಿಗೆ ಅವನು), ಭಾವನೋದ್ರೇಕ ಮತ್ತು 
ಅನನ್ಯತೆಗಳೇ ಸೌಂದರ್ಯ. 

೯. ಅಂತಃಪ್ರಭಾವವಾದ: ಕಲೆಯು ಒಂದು ವಸ್ತುವನ್ನು, ದೃಶ್ಯವನ್ನು ಅಥವಾ 
ಘಟನೆಯನ್ನು ಭಾವಿಸಿ(ಭಾವನಿಸಿ) ಕ೦ಡ ಗುಣವನ್ನು ಪ್ರಕಟಿಸಬೇಕು; ಅದು ಕಲೆಗಾರನಲ್ಲಿ 
ಉಂಟುಮಾಡಿದ ಒಟ್ಟನ ಮೇಲಿನ ಪರಿಣಾಮವನ್ನು ಪ್ರಕಾಶಪಡಿಸಬೇಕು. ಒಂದು 
ವಸ್ತುವಿನ ಭೌತಿಕ ರಚನೆಗೆ ನಿರಪೇಕ್ಷವಾಗಿ, ಅದರಿ೦ದ ಮನಸ್ಸಿಗಾದ ಅರ್ಥವನ್ನು 
ಹೊರತುಪಡಿಸಿ, ಅದರ ಸದ್ಯದ (11817061800) ಇಂದ್ರಿಯ ಪ್ರತ್ಯಕ್ಷವಷ್ಟನ್ನು 
ಪಡಿಮೂಡಿಸುವುದು ಗ್ರಾಹ್ಯ: ಉದ್ದೀಪನ ವಿಭಾವಗಳ ಆವರಣದಲ್ಲಿ ತೋರುವ ಗ 
ವಸ್ತುವಿನ (ಅಥವಾ ವ್ಯಕ್ತಿಯ) ತಾತ್ಕಾಲಿಕವಾದ ಬಾಹ್ಯ ಲಕ್ಷಣಗಳನ್ನು ಪ್ರತಿಬಿ೦ಬಿಸುವುದಿಲ್ಲಿ 
ಮುಖ್ಯ. ಈ ಬದಲಾವಣೆಗಳಿಗೆ ಗಾದ ಮತ್ತು ಲಕ್ಷಣಗಳಿಗೆ ಆಧಾರಭೂತವಾದ 
ಕಲ್ಪಿತ (50000500) ನಿಜವಸ್ತು (ನಿಜವ್ಯಕ್ತಿ)ಿ ಯಾವುದಾದರೂ ಇದ್ದರೆ ಅದನ್ನು 
ಗಮನಿಸತಕ್ಕದ್ದೇ ಅಲ್ಲ. 

೧೦. ಅಸ್ತಿವಾದ: ಪ್ರಜ್ಞೆಯು ಕೊಡುವ ಶುದ್ಧವಾದ ದತ್ತಗಳು (2೩) ಇಲ್ಲಿ 
ಮುಖ್ಯ ಅದರಪ್ರಿರುವ ಜೀವಶಾಸ್ತ್ರೀಯ ಮೌಲ್ಯವು ವು ಜ್ಞಾನವೊಂದರ ಯೋಗ್ಯತೆಗೆ ನಿಕಷ. 
ಆದರೆ ಉಕ್ತದತ್ತಗಳು ಭಾವನೆ, "ಇಚ್ಛಾ ಪ್ರಯತ್ನ (ಸಂಕಲ್ಪ ಶಕ್ತಿ ಮತ್ತು 'ಸಾಮಾಜಿಕ 
ಪೂರ್ವಗ್ರಹಗಳಂದ ಮುಕ್ತವಾಗಿರಬೇಕು. ಜ್ಞಾನದ ಆಕರ ಮತ್ತು ಅಂಗ (ಆರಶ)ಗಳೆರಡೂ 
ನಮ್ಮ ಪ್ರಜ್ಞೆ ಜಂಟ ಯಲ್ಲಿರುವ ಸ್ವರೂಪದ ಸಂವೇದನೆಗಳು. ಒಳ-ಹೊರ 
ಜಗತ್ತುಗಳಲ್ಲಿ ಯಾವ ಭೇದವೂ ಇಲ್ಲ; ಏಕೆಂದರೆ ಮಾನಸ ಶಾಸ್ತ್ರೀಯವಾಗಿ ಪರೀಕ್ಷಿಸಲಾರದ 
ಯಾವ ನೈಸರ್ಗಿಕ ಘಟನೆಯೂ ಇಲ್ಲ. ಆಯೆಲ್ಲವುದಕ್ಕೂ ಮನಸ್ಸಿನ ಸ್ಥಿತಿಗಳಲ್ಲಿ ಅಸ್ತಿತ್ವವಿದೆ. 
ಅಸ್ತಿತ್ವವಿಲ್ಲಿ ಸಾರ (888000)ವಲ್ಲ. ಪ್ರಜ್ಞೆಯ ಮೇಲೆ ನರಮ೦ಡಲ, ಪೌಷ್ಟಿಕ 'ತಹಾರ 
ಮತ್ತು ಆವರಣಗಳು ಪ್ರಭಾವ ಬೀರುತ್ತವೆ. ಇವೇ ನಮ್ಮ ಅನುಭವದ ಕಾರಕಗಳು. 
ಇರವು, ಸಮಾನತೆ, ಸಾದೃಶ್ಯ, ಪ್ರತ್ಯಕ್ಷ, ಪ್ರ ಪ್ರತಿನಿಹಿತತೆ ಮುಂತಾದವುಗಳಿಗೆ ತಾರ್ಕಿಕ ಅಥವಾ 
ಸತ್ಯಾತ್ಮಕವಾದ ಮೌಲ್ಯವಲ್ಲ; ಅವು ಕೇವಲ ಜೀವಶಾಸ್ತ್ರೀಯ ಲಕ್ಷಣಗಳು. ಭೌತಿಕ ಹಾಗೂ 
ಮಾನಸಶಾಸ್ತ್ರೀಯ 1 ಗ್ರಹಿಸುವ ಭೇದವು ಅಗ್ರಾಹ್ಯ ತನ್ನ ಕರ್ತೃವಿನ ಅಸ್ತಿತ್ವವನ್ನು 
ನೇರವಾಗಿ ಹೇಳುವ ಪ್ರಮೇಯವೆಂದರೆ ಇಲ್ಲಿ “ಒಳಿತು ಗ ದೆ್ಗ ಎಂಬಂತಹದು. “ಎಲ್ಲ 


* ೩೮೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮಾನವರೂ ಮರ್ತ್ಯರು” ಎಂಬುದನ್ನು “ಅಮರರಿಗೆ ಅಸ್ತಿತ್ರವಿಲ್ಲ” ಎ೦ದು ರೂಪಾ೦ತರಿಸಿ 
ಹೇಳುವುದು ಈ "ಸಂಪ್ರದಾಯದ ಇನ್ನೊ ೦ದು ಉದಾಹರಣೆ. ಇದರ ಮನಃ ಶಾಸ್ತ್ರದ 
ಪ್ರಕಾರ ಪ್ರತಿಮಾರಹಿತವಾದ ಆಲೋಚನೆ ಎಂಬುದಿಲ್ಲ: ವ್ಯಕ್ತಿಯ ಮನದ ಅನುಭವಗಳನ್ನು 
ಅಸ್ಥಿತ್ರಗಳು (೫206100009) ಎ೦ದು ಗ್ರಹಿಸಿ, ಅ೦ತರ್‌ ನಿರೀಕ್ಷಣಾ ಪದ್ಧತಿಯಿಂದ ಗೊತ್ತಾದ 
ಅದರ ಆ ಅನುಭವಗಳ ವರ್ಣನೆ, ವಿಶ್ಲೇಷಣ ಮತ್ತು ವರ್ಗೀಕರಣಗಳನ್ನು ಮಾಡುವುದು 
ಇಲ್ಲಿ ಮನಃಶಾಸ್ತ್ರದ ಕೆಲಸ. 

ಇ 


೩೮೭ * 


ಕ 


ವ್ಯಾಸಾಯನ 


ವ್ಯಾಸನ ಮಹಾಭಾರತವು ಒಳಗೊಂಡಿರುವುದು ಕ್ರಿಸ್ತಪೂರ್ವ ೧॥ ಅಥವಾ ೨ 
ಸಾವಿರಕ್ಕೂ ಹಿಂದೆ ನಡೆದ ಕೆಲವು ಗಣ್ಯವಾದ ಐತಿಹಾಸಿಕ ಘಟನೆಗಳನ್ನು- ಎಂಬುದು 
ಅನೇಕ ವಿದ್ವಾಂಸರ ಮತ. ಅವುಗಳಲ್ಲಿ ಪರಸ್ಪರ ಪೌರ್ವಾಪರ್ಯವಿದ್ದರೂ ಅದರ ಅಳತೆ 
ಬಹಳ ದುರೂಹ್ಯವಾಯಿತು. ಉಕ್ತ ಗಂಥದ ರಚನಾವಧಿ ಕ್ರಿ.ಪೂ.೪೦೦ ರಿಂದ ೪೦೦ರ 
ವರೆಗೆ ಎಂಬುದು ಪ್ರಸಿದ್ಧ ಸಂಶೋಧಕರಲ್ಲಿ ಕೆಲ ಗಣ್ಯರ ಮತ. ಅದು ಶತಸಹಸ್ರ 
ಪದ್ಯಗಳಿ೦ದ ಕೂಡಿದ್ದೆಂದು ಪರಂಪರೆಯಲ್ಲಿ ನಡೆದು ಬ೦ದ ನಂಬಿಗೆ ದೃಷ್ಟಾಂತಸಿದ್ಧವಾಗಿದೆ. 


ಮಹಾಭಾರತ ತೋರಿಸುವ ಭಾರತೀಯ ಜನಜೀವನದ ಚಿತ್ರವು ಅಸಂಸ್ಕೃತ 
(ಅಪ್ರಬುದ್ಧ) ಎ೦ದು ಸಂಶೋಧಕ-ವಿಮರ್ಶಕರಾರಿಗೂ ಎನ್ನಿಸಿಲ್ಲ. ಕಡತ೦ದ,' ಅಥವಾ 
ಅಲ್ಲಿ ಇಲ್ಲಿ ಸ್ವತಃ ತಯಾರಿಸಿದ ಕೆಲ ವೈಜ್ಞಾನಿಕ ಸಾಧನಗಳ ಸಂಪತ್ತನ್ನು ಬಿಟ್ಟರೆ ಮಿಕ್ಕ 
ಸಾಂಸ್ಕೃತಿಕ ಸಂಪದ್ದಿಭಾಗಗಳು ನವಭಾರತದ ಸಮಷ್ಟಿ ಜನತೆಯಲ್ಲಿ ಮೂಲಭೂತವಾಗಿ 
ಅಪೂರ್ವ ನವತ್ವವನ್ನು ಹೊಂದಿದ ಸ್ವರೂಪಗಳನ್ನು ತಾಳಿವೆ ಎಂದು ನಾಗರಿಕೆಯ 
ಇತಿಹಾಸಕಾರ ಹೇಳಲಾರ. 


ವೃಕ್ಷ ಹೊಸದಾದರೆ ಅದರ ಬೀಜ ಅದಕ್ಕಿಂತ ಹಳೆಯದಾಗಿರುವಂತೆ ಭಾರತದ 
ನವತ್ವ ಇರಬಲ್ಲುದು, ಇರಬೇಕು- ಬಹುಸಂಖ್ಯರಿಲ್ಲಿ ಹಿ೦ದು ಸಂಸ್ಕೃತಿಗೆ ಸೇರಿರುವವರೆಗೆ. 
`ಹ೦ದು' ಎ೦ಬುದು “ಇಸ್ಲಾಂ'', “ಕ್ರೈಸ್ತ” ಎ೦ಬ ಮತಗಳಂತೆ “ಮತ'”ವಿಲ್ಲ; ಅದೊಂದು 
ಧರ್ಮ ಅಥವಾ ಸಂಸ್ಕೃತಿ, ನಾಗರಿಕತೆ; ಮತವೆ೦ಂದು ಇದನ್ನು ಕರೆಯುವವರು 
ಮಧ್ಯಪೂರ್ವದ ನಾಗರಿಕತೆಯನ್ನು ಇಸ್ಲಾಮಿಯವೆಂದೂ ಪಾಶ್ಚಾತ್ಯ ನಾಗರಿಕತೆಯನ್ನು 
ಕ್ರಿಸ್ತೀಯವೆಂದೂ ಒಪ್ಪಿಕೊಳ್ಳಬೇಕಾಗುತ್ತದೆ. ಆಗ ಮತವನ್ನು ಸಂಸ್ಕೃತಿ-ನಾಗರಿಕತೆಗಳಷ್ಟು 
ವ್ಯಾಪಕಾರ್ಥವುಳ್ಳ ಧರ್ಮವೆಂದು ಅರ್ಥಮಾಡಬೇಕಾಗುತ್ತದೆ. ಪಾಶ್ಚಾತ್ಯವೆಲ್ಲವನ್ನೂ 
“ಆಧುನಿಕ” ಎಂದು ತಿಳಿದುಕೊ೦ಂಡದ್ದು ಸರಿಯಲ್ಲವೆಂದು ಮೊದಲು ತೋರಿಸಿ 
1. ಕಡವಲ್ಲದಿದ್ದರೆ, ಸಾಲವಲ್ಲದಿದ್ದರೆ, ಕ್ರಯವೂ ಅಲ್ಲದಿದ್ದರೆ ದಾನ ಹಿಡಿದ ಸಾಧನಗಳೆಂಬುದಿಲ್ಲಿ ಗೃಹೀತ. 
ಓದಿದ ಅಲ್ಪಸಂಖ್ಯಾತರಲ್ಲಿ ಅಲ್ಪರ ಆಧುನಿಕತೆಯು ಕೇವಲ ಪಾಶ್ಚಾತ್ಯತೆ; ಅದು ಕೂಡ ಸಾಮಾಜಿಕ 
ಆವರಣದಲ್ಲಿ ಜೀರ್ಣವಾಗಿ ರಕ್ತಗತವೆನ್ನಿಸಿಲ್ಲ. 





* ೩೮೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕೊಟ್ಟವರು ದಿವಂಗತ ರವೀಂದ್ರನಾಥ ಠಾಕೂರರು. ಅದು ಪಾಶ್ಚಾತ್ಯ ಅಥವಾ ಕ್ರೈಸ್ತ- 
ಸಾಂಸ್ಕೃತಿಕವಾಗಿ. 


ಜೀವ, ಜ್ಞಾನ ಮುಂತಾದ ಎಲ್ಲವೂ ಜಡವಾದ ನಿಸರ್ಗವೆ೦ಬ ಊಹ್ಯ ವಸ್ತುವಿನಿಂದ 
ಹುಟ್ಟದ್ದೆಂಬ ತರ್ಕಾಭಾಸವು ಹಿಂದೆ ಹೇಳಿದಂತೆ ಆಧುನಿಕ ವೈಜ್ಞಾನಿಕತೆಯ ಮೂಲಾಧಾರ. 
ಈ ಆಧಾರವು ಪ್ರಯೋಗ ಪರೀಕ್ಷೆಗೆ ಅತೀತವಾದುದು. ಇಂಥ ಅತೀತತ್ವದಲ್ಲಿದು ಭಾರತ 
ಹೇಳಿದ ಮನೋವಾಗತೀತ ಬ್ರಹ್ಮ ಚೈತನ್ಯಕ್ಕೆ ಸರಿದೊರೆ. ಮಾನವತ್ವವು ಈ ನಿಸರ್ಗ 
ಅಥವಾ ಪ್ರಕೃತಿ ಎಂಬ ಅನವಚ್ಚಿನ್ನ ಜವಾದ ಅರ್ಥವ್ಯಾಪ್ತಿಯ ಹೂರಗಿನದಾಗಿಲ್ಲ- 
ನಿಸರ್ಗವಿಕಾಸವಾದದ ಪ್ರಕಾರ. ಓಂದು ಅಥವಾ ಭಾರತೀಯ ಧರ್ಮದಲ್ಲಿ ಬ್ರಹ್ಮ 
ಚೈತನ್ಯವೇ ಸರ್ವಮೂಲ. ಒಬ್ಬನು ಉತ್ತರ ಧ್ರುವದಿ೦ದ ದಕ್ಷಿಣಕ್ಕೆ ಹೊರಟರೆ, ಇನ್ನೊ ಬ್ಬನು' 
ದಕ್ಷಿಣದಿಂದ ಉತ್ತರಕ್ಕೆ ಹೊರಡುತ್ತಾನೆ. ಆದರೆ ಈ ಇಬ್ಬರು ಪ್ರಯಾಣಿಕರೂ ದೇಶ 
ಕಾಲಗಳಿಂದ ಅವಚ್ಚಿನವಾದ ಇಂದ್ರಿಯಾನುಭವದ ಈ ವಿಶ್ವದಲ್ಲಿ ಸಂಧಿಸುತ್ತಾರೆ. ಇಹಜೀವನ 
ಇಬ್ಬರಿಗೂ 1] ಎಜ್ಞಾನದ ಕಕ್ಷೆಯ ಹೊರಗಿನ ನೀತಿಶಾಸ್ತ್ರವೂ ಮೂಲತತ್ವಗಳಲ್ಲಿ 
ವ್ಯಾವಹಾರಿಕವಾಗಿ ಸಾಧಾರಣ. ಭಾರತದ ಅಹಿಂಸಾದಿ ಪಂಚಮಹಾಧರ್ಮಗಳ ಆದರ್ಶವು 
ವಿಶ್ವಸಾಮಾನ್ಯ ಅವುಗಳ ಆಚರಣೆಯ ವ್ಯಾಪ್ತಿ. ಅಂಶ, ಕ್ಷೇತ್ರ-ಪಾತ್ರಪ್ರಕಾರಗಳು ಮಾತ್ರ 
ಭಿನ್ನ: ರಾಜಕೀಯ ಸರಕಾರದ ವಿಧಿಗಳ ಮೂಲಕ ಅವುಗಳನ್ನು ಸಾರ್ವತ್ರಿಕ 
ವ್ಯಹಾರಕ್ಕಿಳಿಸುವುದರಲ್ಲಿಯೂ ಆ ಬಗೆಯ ಭೇದವಿದೆ. 


ಮಾನಸ, ಅತಿಮಾನಸ 


ಎಜ್ಞಾನದ ಸಂಶೋಧನ-ನವನಿರ್ಮಾಣಗಳೆಲ್ಲವೂ ಬುದ್ಧಿಮೂಲವಾದವುಗಳು. 
ಕಾರ್ಲ್‌ಜಿ, ಯುಂಗ್‌ ಮಹಾಶಯನ ಪ್ರಕಾರ ಬುದ್ಧಿಯು ಮಾಡುವ ಆಲೋಚನೆ 
ಎಂಬ ಕಾರ್ಯವು ಕೇವಲ ಒಂದು ಸಮೀಕ್ರಿಯೆ, ಅದರಲ್ಲಿ ನಾವು ಹಾಕಿದ್ದಷ್ಟು ಮಾತ್ರ 
ನಮಗೆ ಸಿಗುತ್ತದೆ- ಬುದ್ಧಿಯ ಕ್ರಿಯೆಯೇ ಅಂಥದು; ಆ ಬಗೆಯ ತಿಳುವಳಿಕೆ ಮಾತ್ರ 
ನಮಗೆ ಲಭ್ಯ. ವಿಚಾರ, ಆಲೋಚನೆ, ಚಿಂತನ ಎ೦ಬ ಮನೋವ್ಯಾಪಾರವು ಆರ್ಥಿಕ 
ವ್ಯಾಪಾರಕ್ಕೆ ಸರಿದೊರೆ; ಅಥವಾ ಅದಕ್ಕೂ ಕಡಿಮೆ ಲಾಭದಾಯಕ: ಏಕೆಂದರೆ ಸಾಮಂತ 
ಅಥವಾ ಬಂಡವಾಳ ಪದ್ಧತಿಯು ತಾನು ಹಾಕಿದ್ದಕ್ಕಿಂತ ಹೆಚ್ಚನ್ನು ಹಾಕಿದವನಿಗೆ ಕೊಡಿಸುತ್ತದೆ! 
ಬುದ್ಧಿರುತ್ಪದ್ಕತೇ ಕಾರ್ಯಾತ್‌' ಎಂಬ ವ್ಯಾಸವಾಣಿಗೆ ಉಕ್ತ ಅರ್ಥವ್ಯಾಪ್ತಿ ಇದೆ. ಮನಸ್ಸಿನ 
ಕ್ರಿಯೆ ಆಹಾ ಕಾರ್ಯವೆಂದರೆ ಇಚ್ಛಾಮೂಲವಾದ "ಾವನೆ. ಇಚ್ಛೆ ಭಾವನೆಗಳು 
ಅವಿನಾಭಾವಿಗಳು ಮತ್ತು ಪರಸ್ಪರ ಪ್ರೇರಕಗಳು. ಅವೇ ಬುದ್ಧಿಯ 8 ತಲೆಗಳು. 
ಅವು ಅಬೌದ್ಧಿಕ ಪ್ರಜ್ಞೆಗಳು. ಬುದ್ಧಿಯು ಅವುಗಳ ಸೇವಕ, ಹೆಚ್ಚೆಂದರೆ ಸಾರಥಿ ಅಥವಾ 
ಮಂತ್ರಿ. ಈ “ಮೂರರ ಒಟ್ಟಿನ ಹೆಸರು ಜಾಗ್ರತ ಮನಸ್ಸು ಎಂದು. ಅಹಂಕಾರ- 
ಮಮಕಾರಗಳು ಇದರ ವೇಷಾಂತರಗಳೆಂಬುದು ವೈಯಕ್ತಿಕ ಮನದ ಪ ಪಾಶ್ಚಾತ್ಯ ವ್ಯಾಖ್ಯೆ. 





2.700 210000೩0೧7 08 0011050007, 0೩8೦ 198. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೮೯ * 


ಮನಸ್ಸುಗಳ ಮನಸ್ಸುತನವೆಂಬುದು ಅತಿ ಭೌತವಾದ ಆತ್ಮ ಜೀವಾತ್ಮ ಅಥವಾ ಅಹಂಕಾರ 
ತಾಳಬಲ್ಲ, ದೇಹಾತ್ಮಭಾವ ಉಳ್ಳ ಎಜ್ಞಾತೃ, ಅನುಭವ ಭೋಕ್ತ್ಯ-ಎಂಬುದು ಮಹಾಭಾರತ. 
ಮಾನಸ ಸಂವೇದನೆ, ಸ್ಮೃತಿ, ಕಲ್ಪನೆ, ಭಾವನೆ, ಊಹನೆ, ತರ್ಕ, ಮಾನಸಿಕ ಪ್ರಯತ್ನ 
ಮುಂತಾದವುಗಳಿಗೆ ಮನಸ್ಸು ಕರ್ತೃ ಎಂಬುದು ಮನಃಶಾಸ್ತ್ರ ಸ್ವದ ಪಾಶ್ಚಾತ್ಯ ವಿವರಣೆ. 
ಆದುದರಿಂದ ಈ ಮನಸ್ಸು "ಾರತದ ಜೀವಾತ್ಮನ ಅರ್ಥವನ್ನು ಒಳಗೊ೦ಡದ್ದಾಗಿದೆ. 
ಇಂಥ ಮನೋವಂತ ದೇಹವೇ ವ್ಯಕ್ತಿ ಮನಸ್ಸು ದೇಹದ ಕೃತ್ಯ ಬುಜ ಕ ಅರಿಸ್ಥಾಟಲ, 
ಹಾಬ್ಲ, ಹೆಗೆಲ್‌ ಮತ್ತು ವರ್ತನಾವಾದಿ ಮನಃಾಸ್ತ್ರಜ್ಞರ ಸಹಿಯಿದೆ; ಚಿದು ದೇಹದ 
ಮಾನಸಿಕ ಆಭಾಸ ಎಂಬುದಕ್ಕೆ ಬರ್ಕ್ಷಿ, ಲಿಬ್ನಿಜ್‌, ಷೋಷೆನ್‌ ಹೋರರ ರುಜುವಿದೆ. 


ಶಿರಸಿಯ ಈ ವರ್ಷದ ಹೋಳಿಹಬ್ಬದ ಬೀದಿ ಪ್ರದರ್ಶನಗಳಿಗೂ ಅಲಾಬಿ ಹಬ್ಬದ 
ನೃತ್ಯಾದಿ ಪ್ರದರ್ಶನಗಳಿಗೂ ವ್ಯತ್ಯಾಸ ಬಹಳ ಕಾಣದಿರುವುದು ಲೌಕಿಕತೆಯ ವಿಜಯವೆಂದು 
ಭಾವಿಸುವಪ್ಪರಲ್ಲಿ ಹುಬ್ಬಳ್ಳಿಯಲ್ಲಿ ತದ್ವಿರುದ್ಧವಾದ ಗಲಭೆ ನಡೆದ ಪತ್ರಿಕಾ ವರದಿಯನ್ನೋದಿ 
“ಈಶ್ವರ ಅಲ್ಲ ತೇರೇ ನಾಮ- ನಿನ್ನ ಹೆಸರು ಈಶ್ವರನಲ್ಲ”” ಎಂದು ಭಾಸವಾಯ್ತು 
ಎಲಲ ರಸ್ತೆ ಏನು ಅವ್ಯವಸ್ಥೆ! ಕುಡಿದಿದ್ದೀಯಾ ನೀನು?” ಎಂಬ ಯಂಡ್ಕುಡ್ಕರತ್ನನ 
ಭವಿಷ್ಯವಾದ `ಖರೆಯಾಗಿ ಪರಿಣಮಿಸಿದ ಈ ಕಾಲದಲ್ಲಿ ೫೦೩5೦೫ ತರ್ಕವು ವ್ಯವಹಾರದಲ್ಲಿ 
ಎಂದಾದರೂ ಬಂದೀತೇ? ಇನ್ನು ೩111306 ಅಂತೂ ನವ್ಯಕವಿಗಳ ಹಾವಳಿಯಲ್ಲಿ 


ತಲೆಮರೆಸಿಕೊಂಡಿದೆ! ಅಂದಮೇಲೆ ಕೇಳಬೇಕೇ? 


“ನಮ್ಮ ಊರಿನ ರಸಿಕ''ರಲ್ಲಿ ಪ್ರಸಿದ್ಧ ನಾದ ನಾಣಿ ಪುನರ್ಜನ್ಮವನ್ನು 
ನಂಬಿದವನಾದುದರಿಂದ ಅವ್ಯವಸ್ಥೆ ಕೈಯಲ್ಲಿಯೂ ಬಂದು ವ್ಯವಸ್ಥಿತ ಪ್ರಾಸವನ್ನು ಕಾಣಬಲ್ಲ 
ಪೋಲೀಸ್‌ ಇನ್ಸ್‌ಪೆಕ್ಟರನಾಗಿ ಈಗ ಹುಟ್ಟಿದ್ದು ಬ್ಯಾನಜಿನ ಅವರ ರಾಜಸ್ಥಾನದ 
ಪ್ರಯೋಗಶಾಲೆಯಲ್ಲಿ ಮೊನ್ನೆ ಬೆಳಕಿಗೆ ಬಂದಿತು. ಅವನಿಗೆ ಹಿ೦ದಿನ ಜನ್ಮದಲ್ಲಿ ನೀನು 
ಯಾರಾಗಿದ್ದೆ? ಎಂಬ ಪ್ರಶ್ನೆಯನ್ನು ಹಾಕಿದ ಕೂಡಲೇ- 

ಶಾಲು ಸಾಬಿಯು ಬೊಮ್ಮನೆಂದೆನ್ನುತಿದ್ದ 

ಜೋಯಿಸರು ಎಲೆ ನಾಣಿ ಶೂದ್ರನೀ ಸಿದ್ಧ- 

ಜನಿವಾರ ವಿಲ್ಲದವ ಹೋಗೊ ಹೋಗೆಂದು 


ಬೈದಾಗ ನಕ್ಕೆ ನಾ ಮರವೇರಿ ನಿಂದು! 


ಎಂದು ತನ್ನ ಪೂರ್ವ ವೃತ್ತಾಂತವನ್ನು ಕವಯಿಸಿಬಿಟ್ಟನು. ಜಾತೀಯ ಗಲಭೆಗಳನ್ನು 
ನಿಲ್ಲಿಸಲು “ಕಣ್ಣೀರು ಗಾಳಿ”ಯನ್ನು ಮೊನ್ನೆ ಛೂಬಿಟ್ಟಾಗ ಅದೇಕೆ ವಿಫಲವಾಯ್ತೆಂದು 
ಅವನನ್ನು ಕೇಳಿದಾಗ- 

ಅರ್ಧನಾರೀಶ್ಚರನ ಭಕ್ತನಾಗಿದ್ದೆ 

ಹಿಂದು-ಮುಸ್ಲಿಂ ಯೋಗ ಹಿಡಿದು ನಿಂತಿದ್ದೆ; 

ಉಸಿರ ಬಿಗಿ ಹಿಡದಾಗ ಬಂದೂಕಿನಿಂದ 

ಗಾಳಿ ಹೊರಬರುವುದೇ ಹೇಳಿ ಒಳಗಿಂದ? 


* ೩೯೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಎ೦ದು ಪ್ರಾಸಯಿಸಿ ಬಿಟ್ಟ ಅನ೦ತರ ಬ್ಯಾನರ್ಜಿಯವರು ಬೆಂಕಿ ಹಿಡಿದ ಮನೆಯಿಂದ 
ಹಿ೦ದುಗಳನ್ನು ತಪ್ಪಿಸಲು ಮುಸಲ್ಮಾನನಾದ ನೀನು ಹೇಗೆ ಹೋದೆ? ಎಂದು ಕೇಳಿದರು. 
ಅದಕ್ಕಾತನು- 

ಗಡ್ಡವಿಲ್ಲದೆ ಹುಟ್ಟಿದುದು ಗೊತ್ತು ನನಗೆ ಮಹಮದ್‌ 

ಆಮೇಲೆ ಗಡ್ಡ ಬಿಟ್ಟುದು ನವ್ಯ ಕಾವ್ಯದ ಷರತ್‌ 

ಇನ್‌ಸ್ಪೆಕ್ಟರಿಕೆ ಬರುವ ಮೊದಲು ನಾನಿದ್ದೆ ಮುಕ್ಲಿಂ 

ಆಮೇಲೆ ನಾನರಿತೆ ಶಾಂತಿಗೇ ಎಂಬರಿಸ್ಸಾಂ! 


“ನೀನು ವಿಚಿತ್ರ ಮುಸಲ್ಮಾನನಾಗಿ ತೋರುವೆ”” ಆದುದರಿಂದ ನಿನ್ನ ನಾಣಿತ್ವಕ್ಕೂ 
ಹಿಂದೆ ಏನಾಗಿದ್ದೆ? ಹೇಳು! ಎಂದು ಬ್ಯಾನರ್ಜಿಯವರು ಕೇಳಿದಾಗ- 

“ಅಂಗ್ಲೆಂಡಿನಲ್ಲಿ ನಾ ಕ್ರೈಸ್ತನಾಗಿದ್ದೆ 

ಬಂಗ್ಲೆ ಕಟ್ಟಿಸಿಕೊಂಡು ಮಾಡಿದ್ದೆ ನಿದ್ದೆ 

ಯೇಹೂದ್ಯೆಯೊಬ್ಬಳನು ಮದುವೆಯಾಗಿದ್ದೆ 

ಸುಳ್ಳು ಹೇಳದೆ ಇರುವ ವ್ರತವ ಹಿಡಿದಿದ್ದೆ 


ಬ್ಯಾನರ್ಜಿ- “ಸುಳ್ಳು ಹೇಳಿದರೆ ಪಾಪ ಬರುತ್ತದೆ ಎಂದು ಹೆದರಿದ್ದೆಯ?” 


ಇನ್ಸ್‌ಪೆಕ್ಟರ್‌- ಸುಳ್ಳನ್ನು ಹೇಳಿದರೆ ಹೇಳುವಾತನ ಇರವು 
ಸುಳ್ಳಾಗದಿರದು ಒಂದಲ್ಲ ಒಂದು ದಿನ 
ಅಲ್ಲಾನ ಆಣೆಗೆರಡಿಲ್ಲ! 


ಬ್ಯಾನರ್ಜಿ- ಅಲ್ಲಾ ನಿನ್ನನ್ನು ಕಂಡು ಎಂದು ಆಜ್ಞೆ ಕೊಟ್ಟ? 
ಇನ್ಸ್‌ಪೆ ಕ್ಚರ್‌- ಎಲ್ಲರನ್ನೂ ಕಂಡು ಎಂದೋ ಕೊಟ್ಟಿದ್ದನವ 
ಇಲ್ಲ ನೆನಪಿಟ್ಟು ಕೊಂಡವರು ಬಹಳ ಜನ- 
ದೊಳ್ಳು ಕಣ್ಗಡ್ಡ ಬಂತಲ್ಲ!” 


ಈ ಸಂವಾದವು ಅತಿಮಾನಸ ಮನಃಶಾಸ್ತ್ರ ಪ್ರಸ್ಥಾನದ ಉದಾಹರಣೆ. ಸ್ಪಿನೋಜನೂ 
ತಟಸ್ಥ ಏಕಮೂಲವಾದಿಗಳೂ ದೇಹ- ಮನಸ್ಸುಗಳು ಅವೆರಡಕ್ಕೂ ಅತೀತವಾದ ೩ನೆಯ 
ಪದಾರ್ಥದ ಅಭಿವ್ಯಕ್ತಿಗಳೆನ್ನುತ್ತಾರೆ. ಆ ಪದಾರ್ಥವು ದೈಹಿಕವೂ ಅಲ್ಲ, ಮಾನಸಿಕವೂ 
ಅಲ್ಲ- ಭಾರತ ಹೇಳುವಂತೆ ಅವೆರಡಕ್ಕೂ ಮೋರ್‌ ಆತ್ಮರೂಪದ ಆಧಾರ- ಆ 
ಆಧಾರವು ಅತಿಮಾನಸ. 


ದೇಹಪ್ರಜ್ಞೆ-ಮನಃಪ್ರಜ್ಞೆಗಳು ಪರಸ್ಪರ ಪ್ರೇರಕಗಳೆಂಬುದು ಡೆಸ್ಕಾರ್ಟಿಸ್ಸನ ಮತ. 
ಕ್ಲಿಫರ್ಡ್‌, ತ ಹಾಡ್‌ಗನ್‌. ಮುಂತಾದವರು ಪ್ರಜ್ಞೆಯು ೂಲಭೂತನಾಥ, (ದೈಹಿಕ) 
ಕ್ರಿಯಾಸಂತಾನದ ಆನುಷಂಗಿಕ ಫಲವೆನ್ನುತ್ತಾರೆ. ಇಂದ್ರಿಯ ಸ೦ವೇದನೆಗಳಿ೦ದ ಸ್ವತಂತ್ರವಾದ 
ಮನಸ್ಸೆಂಬುದು ಒ೦ದು ಮಾಯೆ ಅಥವಾ ಅವಿದ್ಯೆ ಎನ್ನುತ್ತಾನೆ ರಸೆಲ್‌; ಅದರ ಕ್ರಿಯೆಗಳು 
ಮುಗಿಲ ಹೂಗಳು! 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೯೧ * 


ಪ್ರಕೃತಿ 


ಮಹಾಭಾರತದಲ್ಲಿ-ಬ್ರಹ್ಮದಲ್ಲಿ ಅವ್ಯಕ್ತವೂ ಅವ್ಯಕ್ತದಲ್ಲಿ ಮಹತ್ತೂ ಮಹತ್ತಿನಲ್ಲಿ 
ಬುದ್ಧಿಯೂ ಬುದ್ಧಿಯಲ್ಲಿ ಮನಸ್ಸೂ ಮನಸ್ಸಿನಲ್ಲಿ ಇ೦ದ್ರಿಯಗಳೂ ವ್ಯಾಪ್ಯಗಳಾಗಿವೆ. 
ಬ್ರಹ್ಮವು ವಿಶ್ವದ ಒಳಹೊರಗಿರುವ ಅನಂತ ಚೈತನ್ಯ ಶಕ್ತಿ ಅವ್ಯಕ್ತ ಅಥವಾ ಪ್ರಕೃತಿಯು 
ಅದರ ಹೊರ ಸ್ವಭಾವ. ಮಹತ್ತು ದೇಹಿಗಳ ಒಳಗಿನ ಅತಿಮಾನಸ ಕರ್ತೃವಾದ ಜೀವಾತ್ಮ 
ಬುದ್ಧಿ ಅದರ ಸಾಧನ. ಮನಸ್ಸು ಸ೦ಕಲ್ಪ-ವಿಕಲಾತ್ಮಕ; ಇಂದ್ರಿಯಗಳು ಅದರ ಮಂತ್ರಿಗಳು! 
ಸತ್ವ-ರಜಸ್ತಮಗಳ ಒಂದು ಮೊತ್ತವೇ ಪ್ರಕೃತಿ. ಸತ್ಯವೆಂದರೆ ನಿಶ್ಚಿತ ಜ್ಞಾನ, ಅದರ ಧಾರಣೆ, 
ಸ್ಮೃತಿ ಮತ್ತು ಸಂತೋಷ. ರಜಸ್ಸೆಂದರೆ "೨ತ್ಯಾತೆ, ಸಿಟ್ಟು, ಆತಿಕಾಮ, ಭಯ, ಸುಸ್ತು 
ಅಥವಾ ಮಾನಸಿಕ ಶ್ರಮ ಮತ್ತು 'ಶಿನವಧಾನ. ತಮಸೆ ೆಂದರೆ ದುಃಖ, ನೋವು, ವಂಚನೆ. 
ಜ೦ಭ ಮತ್ತು ಕ್ರೌರ್ಯ. ಮೊದಲನಯದು ಬ್ರಾಹ್ಮ ಎರಡನೆಯದು ಕ್ಷಾತ್ರ ಮೂರನೆಯದು 
ವೈಶ್ಯ. ದುಃಖವು ಅಸ೦ತೋಷ. 

ಸಾಮಾಜಿಕ ಗುಂಪುಗಳ ಸಾಧನ, ರೂಢಿ ಮತ್ತು ಸಂಸ್ಥೆಗಳನ್ನು ಸಂಸ್ಕೃತಿ ಎ೦ದು 
ಹೇಳಿದವನು ಸ್ಪೆಂಗ್ಟರ್‌. ವಿಶ್ವದ ಮತ್ತು ಸಮಾಜದ ಹಕ್ಕು ಸಗುಣ, ಕರ್ತವ್ಯ ಬಳಕೆ 
(ರೂಢಿ). ಕಾಯಿದೆ (ವಿಧಿ)ಗಳನ್ನು ಧರ್ಮವಂದು" ಸಾರಿದ್ದು ಮಹಾಭಾರತ. 
ಸಮಾಜವೆಂದರೊಂದು ಭೌತಿಕ ಪದಾರ್ಥ, ಅವಯವಿ (ಅದರಲ್ಲೂ ಜಟಲ ಅಂಗಿ), 
ವಿವಿಧ ವಂಶೀಯರ ಸಂಘರ್ಷದಿಂದ ಹುಟ್ಟಿದ ರಚನೆ ಹಾಗೂ ಸಂಸ್ಥೆಗಳ ಒಂದು 
ಘಟನೆ, ಸಜಾತೀಯತೆಯ ಪಜ್ಞೆ ವಿವಿಧ ಮಾನವ ಗುಂಪುಗಳ ಸಂಬಂಧಗಳ ವ್ಯಾವಹಾರಿಕತೆ 
(ವಾಸ್ತವಿಕತೆ), ಸಾಂಘಿಕ ಮನ ಎಂದಿರುವುದು ಪಾಶ್ಚಾತ್ಯ ವೃತ್ತಿವಿಭಾಗಗಳನ್ನು ವರ್ಣಗಳೆಂದು 
ಹೇಳಿದ್ದು ಮಹಾಭಾರತ. ವರ್ಣಗಳ ವ್ಯವಸ್ಥಿತವಾದ ಸಣ್ಣ ಅಥವಾ ದೊಡ್ಡ ಗುಂಪಿಲ್ಲಿ 
ಸಮಾಜ. ಭಾರತೀಯ ಸಮಾಜ ಶಾಸ್ತ್ರದಲ್ಲಿ ವರ್ಣವು ಬಣ್ಣವಲ್ಲ. ವೃತ್ತವು ವೃತ್ತಿಪ್ರಭಾವಿತ; 
ಶೀಲವು ನೀತಿಜನಿತ, ನೀತಿಯು ಸಾಮಾಜಿಕ ಸಂಬಂಧ, ಸಂಸ್ಕೃತಿಯು ಅದರ ಫಲ. 
ಸಂಬಂಧವು ಸುಸಂಬ೦ಂಧ ಅಥವಾ ಸಮನ್ವಿತ ಜೀವನಮಾರ್ಗ, ನೀತಿಯು 
ವಂಶಪಾರಂಪರಿಕ; ವೃತ್ತವು ಪ್ರಭಾವಿ ಮನಃಪ್ರವೃತ್ತಿಗೆ ಸಹಜವಾಗಿ ಆಯ್ದುಕೊಂಡ 
ಕರ್ಮಾಭ್ಯಾಸದ ಫಲ. ಒ೦ದು ಮಾನವ ಜನ್ಮಸಹಜ; ಇನ್ನೊಂದು ಆವರಣ ಸಂ೦ಸ್ಕಾರಜನ್ಯ. 


ಶಾಶ್ವತ ಧರ್ಮ 


“ಸುಪ್ರಜ್ಞಮಪಿ ಜೇಚ್ಚೂರಂ ಬಯದ್ಧಿರ್ಮೋಹಯತೇನರ೦- ಶೂರ ವಿದ್ವಾಂಸನನ್ನೂ 
ಸಿರಿಯು ಅಜ್ಞಾನ, ಚಕಾ್‌ ಕಾಮಕ್ರೋಧಗಳಿಗೆ ಯಜಮಾನಿಕೆ ವಹಿಸಿಕೊಟ್ಟು ಆ 
ಮೂಲಕ ಅದನ್ನು ಪಾಪ(ಪರಹಿ೦ಸೆ ಪರ ಶೋಷಣೆ) ಮಾಡಲು ಕಾರಣವಾಗುತ್ತದೆ- 
ಎಂಬ ನಿತ್ಯನೂತನ ಎಚ್ಚರಿಕೆ ಕೊಟ್ಟದ್ದು ಮಹಾಭಾರತ. ಇಂಥ ಎಚ್ಚರಿಕೆಗಳೇ ನಿಜವಾದ 
ಸಮಾಜ ಶಿಕ್ಷಣ. 


* ೩೯೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪ್ರಣಷ್ಟಃ ಶಾಶ್ವತೋ ಧರ್ಮಃ ಸದಾಚಾರೇಣ ಮೋಹಿತ:! 
ತೇನ ವೈದ್ಯಸ್ತ ಸ್ಪಪಸ್ಟೀವಾ ಬಲವಾನ್‌ ವಾ ವಿಮುಷ್ಯ ತೇ॥ 


ನಿಷ್ಕೃಷ್ಟವೃತ್ತಿ ತ್ತಿಗಳುಳ್ಳ ವರ್ಣಿಗಳಿಗೂ ಅನಿಷ್ಠೃಷ್ಟ ವೃತ್ತಿಗಳುಳ್ಳ ಅವರ್ಣಿ (ಲಿಂಗಿ)ಗಳಿಗೂ 
ಸಾಮಾನ್ಯವಾದ ಅಹಿಂಸಾದಿ ಧರ್ಮಗಳ ವ್ಯಾವಹಾರಿಕ ಅಭಿವ್ಯಕ್ತಿಯನ್ನು ಗುರುತಿಸುವ 
ಶಕ್ತಿಯನ್ನು ಜನರು ಇತಿಹಾಸದ ಅಂಧಕಾರ ಯುಗದಲ್ಲಿ ಕಳೆದುಕೊಳ್ಳುತ್ತಾರೆ; ವಿದ್ಯಾವಂತರೂ 
ತಪಸ್ವಿಗಳೂ (ಸಂಶೋಧಕರೂ) ಪೌರುಷಬಲ ಸಂಪನ್ನರೂ ಒಮ್ಮೆ ಅಂಥ ಅಜ್ಞಾನಕ್ಕೆ 
ಆಗ ಇಳಿಯುವುದುಂಟು. ಎಜ್ಞಾನಿಗಳಿದಕ್ಕೆ ಹೊರತಲ್ಲ. “ಎಿಜ್ಞಾನವು' ಜ್ಞಾನ (ಸಮನ್ವಿತ 
ಜೀವನ ಜ್ಞಾನ)ವಲ್ಲ. 
ಕ್ರೈಸ್ತ ಹೇಳಿದಂತೆ ಯೆಹೂದ್ಯಮತದಿ೦ಂದ ಪ್ರವಾದಿಗಳನ್ನೂ ಉತ್ತರ ಕಾಲೀನ 
ಪಕ್ಷೇಪಗಳನ್ನೂ ಕಿತ್ತೆಸೆದರೆ ಅದು ಜಗತ್ತಿನ ಮನುಕುಲದ ಎಲ್ಲ ಸ೦ಕಟಗಳನ್ನೂ ಪರಿಹರಿಸಬಲ್ಲ 
ಉಪದೇಶಗಳಿ೦ದ ಕೂಡಿದ ಧರ್ಮವೆನ್ನಿಸುತ್ತದೆ- ಎ೦ದು ಹೇಳಿದ್ದು ಆಲ್ಬರ್ಟ್‌ ಐನ್‌ಸ್ಟೀನ್‌- 
೧೯೩೫ರಲ್ಲಿ. ಇಂಥ ಮಾತನ್ನು ಮಹಾಭಾರತಕ್ಕೆ ಇನ್ನೂ ಹೆಚ್ಚಾಗಿ ಅನ್ವಯಿಸಿ ಹೇಳಬಹುದು. 
ಅದರ ಮತೀಯ ಹಾಗೂ ತಾತ್ಕಾಲಿಕ ಹಿತಾರ್ಥಾಂಶಗಳನ್ನು ಬದಿಗಿಟ್ಟು ನೋಡಿದಾಗ 
ಅದರಲ್ಲಿರುವ ಉಪದೇಶಗಳು ತಮ್ಮ ವಿಶ್ವವ್ಯಾಪಕತೆಯಲ್ಲಿ ಅಪ್ರತಿಮವಾಗಿ ತೋರದಿರಲಾರವು. 
ಮಾನವ ನಾಗರಿಕತೆಯ ಉಳಿವು, ಅದು ನಿರ್ಮಿಸುವ ನೈತಿಕ ಶಕ್ತಿಯನ್ನೇ ಹೆಚ್ಚಾಗಿ 
ಅವಲಂಬಿಸಿದೆ- ಎಂದು ಅಭಿಪ್ರಾಯ ಪಟ್ಟದ್ದು ಉಕ್ತ ಜ್ಞಾನವೃದ್ಧನೇ. “ಯತೋ 
ಧರ್ಮಸ್ತತೋ ಜಯಃ”ಎಂದದ್ದು ಮಹಾಭಾರತ; “ಧರ್ಮಾದರ್ಥಶ್ಚ ಕಾಮಶ್ಚ ಸಕಿಮರ್ಥಂ 
ನ ಸೇವ್ಯತೇ* ಎ೦ದದ್ದೂ ಅದರ ದ್ರಷ್ಟಾರನೇ. ಆದರೆ ವಿಶ್ವವ್ಯಾಪಕ ಧರ್ಮಸೂತ್ರಗಳ 
ಪ್ರಭಾವವನ್ನು ಅಡಗಿಸುವ ಹಾಗೆ ಅಲ್ಪವ್ಯಾಪ್ತಿಯ ಸೂತ್ರಗಳನ್ನು ಪ್ರಚುರಪಡಿಸುತ್ತ 
ಬಂದುದರಿಂದ ಹಿಂದು ಧರ್ಮವು ಇತರ ಧರ್ಮಗಳಂತೆಯೇ ಪರಕೀಯರಿಗೆ ಒಂದು 
ಮತವಾಗಿ ತೋರಿತು. ಸಾರ್ವನೈತಿಕ ಸೂತ್ರಗಳಿಗೆ ಎರುದ್ದವಾಗಿ ಪರಿಣಮಿಸುವ ಸದಾಚಾರ, 
ಶಿಷ್ಟಾಚಾರಗಳು ಒಂದು ಧರ್ಮವನ್ನು ಮತದ ಸಂಕುಚಿತತೆಗೆ ಇಳಿಸುತ್ತವೆ. ದೇಶ 
(ಅವಕಾಶ), ಕಾಲಗಳು ವ್ಯಾಪ್ತಿಯ ಇ ರೇಖೆಗಳು. ಅವುಗಳನ್ನು ಬಹಳ. ಸಣ್ಣ ಸಣ್ಣ 
ತುಂಡುಗಳನ್ನಾಗಿ ಮಾಡುತ್ತ 'ತೋದುದೇ ಅನವಶ್ಯಕ ಜಾತಿಸ್ತರಗಳ ನಿರ್ಮಾಣ ಭಾರತದಲ್ಲಿ 
ಆಗುವಂತಾಯ್ತು “ಭೇದವು. ಭಯಾವಹ” ಎಂಬ ಯಾಜ್ಞವತ್ಯೋತ್ತಿಯಂತೆ ಜಾತಿಭೇದಗಳನ್ನು 
ರಾಜಶಕ್ತಿಯು ಜನಶೋಷಣೆಗೆ ಉಪಾಯವನ್ನಾಗಿ ಮಾಡಿದ ಭಯಂಕರ ಸನ್ನಿವೇಶವು 
ಉಂಟಾಯಿತು. ಅಧಿಕಾರ ಬಲಸಂಪನ್ನರಲ್ಲಿ ಅನೇಕರಿಲ್ಲಿ ಇತಿಹಾಸದ ವಿವಿಧ ಅವಧಿಗಳಲ್ಲಿ 
ಜಾತಿಗಳಲ್ಲಿ ಒಡಕನ್ನು ಎಚ್ಚರಿಸಿ, ಸ್ವಾಧಿಕಾರ ಪ್ರಮತ್ತರಾಗಿ ವರ್ತಿಸಿದರು. ಆದುದರಿಂದ 
ಹಿ೦ದುವಿಂದು ಜಾತ್ಯತೀತನಾಗಲು ಯೋಜಿಸುವುದು ಕ್ರಮಪ್ರಾಪ್ತ ಆದರೆ ಅದಕ್ಕೆ ಬೇಕಾದದ್ದು 
3 ಧರ್ಮವಿದ್ದಲ್ಲಿ ಜಯವಿದೆ; ಶಾಶ್ಚತಧರ್ಮಾನುಕೂಲ ಆಚರಣೆಯಿಂದಲೇ ಅಂತ್ಯ ಜಯ. 
4 ಅರ್ಥ-ಕಾಮಗಳನ್ನು ಧರ್ಮಾನುಗುಣವಾಗಿ ಏಕೆ ಅನುಭವಿಸಬಾರದು? ಅಲ್ಪವ್ಯಾಪ್ತಿಯುಳ್ಳ ನೀತಿಯು 
ಮಹಾವ್ಯಾಪ್ತಿಯ ನೀತಿಗೆ ಅವಿರುದ್ಧವಾಗಿಯೂ ಅರ್ಥಕಾಮಗಳ ಅರ್ಜನೆ, ಭೋಗಗಳು ಹಾಗೇ ಧರ್ಮಕ್ಕೆ 
ಅವಿರುದ್ಧವಾಗಿಯೂ ಇರುವಂತೆ ನಡೆದುಕೊಳ್ಳಬಾರದೇಕೆ? 





ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೯೩ * 


ಪಂಚವಾರ್ಷಿಕ ಯೋಜನೆಯಲ್ಲ ಶತವಾರ್ಷಿಕ ಯೋಜನೆ; ಉಪಜಾತಿಭೇದಗಳಿಂದ 
ಮುಕ್ತನಾಗಲು ದಶವಾರ್ಷಿಕ ಯೋಜನೆಯೊಂದು ಸಾಕು. ಶಾಸ್ತ್ರವಿಧಿಯಂತೆ (ಅಂದರೆ 
ಯೋಜನಾ ಬದ್ಧವಾಗಿ) ಮಾಡಹೋದರೆ ಮಾತ್ರ ಸುಧಾರಣೆ "ಔರಸ್ಥಾಯಿಯಾದೀತು. 
ದ್ವೇಷವೆಂದೂ 'ಏಕ್ಯವನ್ನು ಸಾಧಿಸಿಕೊಡದು; ತಿರಸ್ಕಾರವೆ೦ಂದೂ ಪುರಸ್ಕಾರವನ್ನು 
ಗಳಿಸಿಕೊಡದು; ಕಾಲಕ್ರಮಣಕ್ಕೆ ಅವಕಾಶ ಕೊಡದೆ 1 ಸಿದ್ಧಿಸದು. ಜಾತಿಜೇಷ 
ರಸನವು ಸಾಂಸ್ಕೃಶಿಕ ಮಟ್ಟಗಳ ಅವನತಿಗೆ ಕಾರಣವಾಗುವಂತೆ ವರ್ತಿಸುವುದು ನರಕಕ್ಕೆ 
ಬರಲು ಆಮಂತ್ರಣ ಕೊಟ್ಟಂತೆಯೇ ಸರಿ; ಸಾಂಸ್ಕ ತಿಕ ಅಧಃಪತನವು ಸಮಾಜವನ್ನು 
ಜೀವಚ್ಛವದ ದರ್ಜೆಗೆ ಇಳಿಸುತ್ತದೆ. ಹಾಗೇ ತಜ್ಞರಲ್ಲಿ `ರಾಶಾಜನಕವಾಗುವಷ್ಟು ಅಭಿಪ್ರಾಯ 
ಭೇದಗಳು ಆಈ ವಿಷಯದ ಬಗ್ಗೆ ಉಂಟಾಗುವುದೂ ಅಧಃಪತನ ಹೇತು. 


ಜೀವನನಿರ್ವಾಹದ ಅರ್ಥಾರ್ಜನೆಗೆ ನೇರವಾಗಿ ಸಂಬಂಧಿಸದ ಕೆಲಸಗಳು 
ಸಾಂಸ್ಕೃತಿಕವೆಂದದ್ದು ಐನಸ್ಟೀನ್‌ ಮಹಾಶಯನೇ. ಜ್ಞಾನಿಗಳಿ೦ದ ಭಿನ್ನರಾದ ಕರ್ಮಿಗಳು 
(ಜ್ಞಾನಕರ್ಮಿಗಳಲ್ಲದ ಕರ್ಮಜ್ಞಾನಸಂಪನ್ನ ಕರ್ಮಿಗಳು) ಯಾವಾಗಲೂ ಬಹುಸಂಖ್ಯಾತರು. 
ಅವರು ತಮ್ಮ ಸ೦ತಾನದ ಕ್ರಮಿಕ ಸಾಂಸ್ಕೃತಿಕ ವಿಕಾಸಕ್ಕಾಗಿ ಅಲ್ಪಸಂಖ್ಯಾತ ಜ್ಞಾನಿಗಳನ್ನು 
ಪೋಷಿಸಿಕೊಂಡು ಬರುವುದು ಸರ್ವಮಾನವ ಸಾಧಾರಣ. ವೇದವ್ಯಾಸನು ಅಂಥ 
ಜ್ಞಾನಿ; ಆಳುವವರೂ ಉಳುವವರೂ ಇತರ ಐಹಿಕ ಸಾಧನೋತ್ಪಾದಕರು ಕೊಡು- 
ಕೊಳ್ಳುವ ವ್ಯವಹಾರ ನಿರ್ವಾಹಕರೂ ಕರ್ಮಿಗಳು, ಮತವಿರೋಧಗಳು ಜ್ಞಾನಿಗಳನ್ನು 
ಜನರು ಸಮಾನಪೂಜ್ಯರೆ೦ದು ಗಣಿಸಲು ವಿಘ್ನಕಾರಿಯಾಗುತ್ತವೆ. ಜ್ಞಾನಿಮಾನಿಗಳೊರೆದ 
ಮರಣೋತ್ತರ ಕಾಲೀನ ಅವಸ್ಥೆ ಕೈಗಳ ಬಗೆಗಿನ ಬಿನ್ನಾ ಭಿಪ್ರಾಯಗಳು ಅಂಥ ವಿಘ್ನಕಾರತ್ವಕ್ಕೆ 
ಒಂದು ದೃಷ್ಟಾಂತ. ಹಲವು ಸಲ ಅಭಿಪ್ರಾಯ ಭೇದಗಳು ಶಬ್ದಭೇದ, ವಿಚಾರಕ್ತಮಭೇದ. 
ಕಲ್ಪನಾಪ್ರಕಾರ ಭೇದಗಳಿಂದ ಅನವಶ್ಯಕವಾಗಿಯೂ ಉಂಟಾಗುತ್ತವೆ; ಅನ೦ತರ, ಅಪತರ್ಕ, 
ಅಪೂರ್ಣ ತರ್ಕ, ಅಸಮನ್ವಯದೃಷ್ಟಿಯ ತರ್ಕ, ಕಲ್ಪನಾಪೋಢತರ್ಕ, ಕಲ್ಪನಾ ದರಿದ್ರತರ್ಕ 
ಮುಂತಾದವುಗಳ ದೆಸೆಯಿ೦ದ ಮೋಕ್ಷೇತರ ಪುರುಷಾರ್ಥಗಳ ಬಗೆಗೂ ನಿರುಪಯುಕ್ತವಾಗುವ 
ವಾದವಿವಾದಗಳು ನಡೆಯುತ್ತವೆ. ಇವೂ ಸಾಂಸ್ಕೃಶಿಕ ಪ್ರಗತಿಗೆ ಕಂಟಕಗಳಾಗಬಲ್ಲವು. 
ಮುಳ್ಳಿಲ್ಲದ ಗುಲಾಬಿ ಇಲ್ಲವಂತೆ. ಈ ಜಗತ್ತು ಇಂಥದೇ! ಮೋಕ್ಷವೊ೦ದೇ (ಸ್ವರ್ಗವಲ್ಲ) 
ಮುಳ್ಳಿಲ್ಲದ ಗುಲಾಬಿ- ಎಂಬುದು ಮಹಾಭಾರತೀಯ ಸಿದ್ಧಾಂತ. ಅದನ್ನು ವ್ಯಾಸನು 
ಕರ್ಮಿಗಳಾದ ಲೌಕಿಕರ ಮೇಲೆ ಹೇರಲಿಲ್ಲ; ಅವನು ಹೇರಹೊರಟದ್ದು ಧರ್ಮವೊಂದನ್ನೇ. 
ಅದು ಸಾಮಾಜಿಕ ಆರೋಗ್ಯಕ್ಕೆ ಅಗತ್ಯವಾದ ಪೌಷ್ಟಿಕ ರಸಾಯನ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ 
ಸಮಾಜಾಂಶ-ವ್ಯಕ್ತಿ ವಿಶಿಷ್ಟಾಂಶಗಳಿರುತ್ತವೆ. ಸಮಾಜ ಸಾಧಾರಣಾಂಶವೆಂಬುದು 
ಯಾವಾಗಲೂ ವ್ಯಕ್ತಿಯ ತಾತ್ಕಾಲಿಕ ಲಾಭಾಲಾಭ. ಜಯಾಪಜಯ, ಸುಖದುಃಖಗಳಲ್ಲಿ 
ವ್ಯಕ್ತಿವಿಶಿಷ್ಟಾಂಶಗಳಿಗಿ೦ಂತ ಸಂಘರ್ಷ ಸಂದರ್ಭಗಳೆಲ್ಲವುಗಳಲ್ಲೂ ಬಲವತ್ತರವೆಂದು 
ಭಾವಿಸಬೇಕಾದುದೇ ಸಾಮಾನ್ಯ ಧರ್ಮದ ಆತ್ಮ ಶಾಶ್ವತ ಧರ್ಮದ ಸಾರ. ಸಂಘರ್ಷ 
ಸಂದರ್ಭ (ಅವಿರೋಧ ಸಂದರ್ಭ) ಗಳಲ್ಲೂ ವ್ಯಕ್ತಿಭೋಗ್ಯವನ್ನು ಬಹಿಷ್ಕರಿಸಲು 


* ೩೯೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಭಾರತಧರ್ಮವು ಮುಂದಾಗದು. ಸಂಘರ್ಷ-ಸಂಘರ್ಷಾಭಾಸಗಳು ಉಂಟಾಗುವ 
ಸನ್ನಿವೇಶವನ್ನು ದೃಷ್ಟಿಯಲ್ಲಿಟ್ಟುಕೊ೦ಡೇ- 

“ದೃಶ್ಯತೇಹಿ ಧರ್ಮರೂಪೇಣಾ ಧರ್ಮಂ ಪ್ರಾಕೃತಶ್ಚರನ್‌ 

ಧರ್ಮಂಚಾಧರ್ಮರೂಪೇಣ ಕಶ್ಚಿದಪ್ರಾಕೃತಶ್ಚರನ್‌'- 

ಪ್ರಾಕೃತನ (ಅಸಂಸ್ಕೃತನ, ಅನಾಗರಿಕನ) ಅಧರ್ಮಾಚರಣೆ (ಎಷ್ಟೋ ಸಲ) 
ಧರ್ಮವೆಂದು ತೋರುತ್ತದೆ; ಅಪ್ರಾಕೃತನ ಧರ್ಮಾಚರಣೆ ಹಾಗೇ ಅಧರ್ಮವೆಂದು 
ಕಾಣುತ್ತದೆ” ಎಂದು ಮಹಾಭಾರತದಲ್ಲಿ ಹೇಳಲಾಗಿದೆ. ಇರುವಿಕೆಯಂತೆ ತೋರಿಸುವುದೂ 
ಇಲ್ಲದ್ದನ್ನು ಇರುವಂತೆ ತೋರಿಸುವುದೂ ಮನುಷ್ಯರ ಸಮೂಹಗಳಲ್ಲಿ ಕಂಡುಬರುವ 
ಸಂದರ್ಭಗಳು ಅನೇಕಸಲ ತಪ್ಪಾಗಿ ಗಹಿಸಲ್ಪಡುವ ಉದಾಹರಣೆಗಳಿರುವುದರಿ೦ದ ಜೀವನದ 
ಬಗೆಗಿನ ವೇದವಾದಗಳಂತೆಯೆ ವಿಜ್ಞಾನವಾದಗಳೂ ಅನೇಕವಾಗಿವೆ; ವಿಶ್ವದ-ಸೃಷ್ಟಿ- 
ಲಯಗಳ ಬಗೆಗಿನ ಅನೇಕ ಉಭಯ ಜಾತಿಯವಾದಗಳೂ ಪೌರಾಣಿಕವಾಗಿರುವುದು 
ನಿದರ್ಶನ. ಜೀವನವು ಸ್ಥಿತಿಯೆ೦ಬ ಅವಸ್ಥೆ. ಅದಕ್ಕೆ ಅಸ್ಮಿತಾ ಜ್ಞಾನವು ಪ್ರಧಾನ ಕೇ೦ದ್ರ. 
ಅಂಥ ಜ್ಞಾನವು ಪಂಚವಿಧ: ಅನ್ನಮಯ, ಪ್ರಾಣಮಯ, ಮನೋಮಯ, ಎಜ್ಞಾನಮಯ, 
ಆನಂದಮಯ. ಇವುಗಳಲ್ಲಿ ಇಂದ್ರಿಯ ಗ್ರಾಹ್ಕವಾದ ಅನ್ನಮಯ (ಶಾರೀರಿಕ) ಅಸ್ತಿತ್ವಜ್ಞಾನವು 
ಸಾರ್ವಜನಿಕವಾದ ಆಂಶಿಕಸತ್ಯ (ಸಾಪೇಕ್ಷ ಸತ್ಯ); ಮಿಕ್ಕ ನಾಲ್ಕು ಇದಕ್ಕಿಂತ ಕಡಿಮೆ 
ವ್ಯಾಪ್ತಿಗಳನ್ನುಳ್ಳವುಗಳಾಗಿರುವುದು ಅಸ್ಮಿತಾಪ್ರಜ್ಞೆಯುಳ್ಳ ಜೀವಿಗಳ ಸಂಖ್ಯಾಮಾನದಿಂದ. 


ವ್ಯಕ್ತಿನಿಷ್ಠ ಮತ್ತು ವ್ಯಕ್ತಿಯು ವಸ್ತುನಿಷ್ಠ ಎ೦ದು ಗ್ರಹಿಸುವ ಗುಣಗಳೆರಡನ್ನೂ 
ವ್ಯಾವಹಾರಿಕ ಸತ್ಯವೆಂಬುದು. ಮಾನವ ಸಾಧಾರಣ. ಮಹಾಭಾರತ ಇದಕ್ಕೆ ಬತಡಾತತ 
ತ ಧರ್ಮೊಪನ್ಯಾಸ ಈ ಸ್ಪಪರ- ಭೇದವನ್ನು ಮರೆತಿಲ್ಲ. ಮಾನವರ ಸಾಮಾಜಿಕ 
ಸಂಬಂಧಗಳಿಗೆ ಸತ್ಯದ ಈ ಸ್ವರೂಪವೇ ನೆಲೆ, ಚತತ ಅಡಿಗಲ್ಲು; ಅಂಥ ಸ೦ಂಬ೦ಧಗಳಿಂದ 
ಸುಖ, ತೃಪ್ತಿ, ಸಂತೋಷ "ಉರಟಾಗಬೇಕೆಂಬುದೇ ಅವನ ಬಯಕೆ. ಅಂಥ ಸುಖವು 
ಹೆಚ್ಚು ಹೆಚ್ಚು ಸಾತತ್ಯ ಉಳ್ಳಂತಾಗುವುದು ಅಪೇಕ್ಷಿತ. ಅದಕ್ಕೇನು ಮಾಡಬೇಕೆಂಬುದೇ 
ಧರ್ಮವು ಪರಿಹರಿಸಲು ಎತ್ತಿಕೊಳ್ಳುವ ಪಕ್ಶ. ಅದು ನಿತ್ಕವಾಗಬೇಕಾದರೆ ತನ್ನ ಸ್ವರೂಪವನ್ನು 
ಬದಲಾಯಿಸಿಕೊಂಡು ಆನಂದತ್ವವನ್ನು ಹೊಂದಬೇಕಾಗುತ್ತದೆ. ಆನಂದವೇ ಮೋಕ್ಷ. 
ಸಂಪೂರ್ಣಾರ್ಥದ ಬಿಡುಗಡೆ. 


ವರ್ಣಧರ್ಮ 


“ಪಾಶ್ಚಾತ್ಯ ರಾಜನೈತಿಕ ತತ್ವಜ್ಞಾನಿಗಳು” ಎಂಬ ಗ್ರ೦ಥದ ಮುನ್ನುಡಿಯಲ್ಲಿ ಮಾರಿಸ್‌ 
ಕ್ರಾನ್ಸ್‌ಟನ್ನನು ಪೌರಸ್ತ್ಯ ತತ್ವಜ್ಞಾನಿಗಳು ಐಹಿಕ ಮುಕ್ತತೆಗೆ (ರಾಜಕೀಯ ಸ್ವಾತಂತ್ರ್ಯಕ್ಕೆ) 
ವಿಶೇಷ ಮಹತ್ವವನ್ನು ಕೊಟ್ಟಲ್ಲವೆ೦ಬ ಆರೋಪವನ್ನು ಮಾಡಿದ್ದಾನೆ. ಪೌರಸ್ತ್ಯಜೀವನ 
ಧರ್ಮಶಾಸ್ತ್ರವಾದ ಮಹಾಭಾರತವು ಕರ್ತವ್ಯಾರ್ಥದ ಧರ್ಮವನ್ನು. “ಣೇಳುವಾಗ ಜೀವನ 
ಸ್ವಾತಂತ್ರ್ಯ ವನ್ನು ಹೇಳಿದೆ ಎಂಬುದನ್ನ] ವನರಿಯ. ವೃತ್ತಿವರ್ಣ (ವರ್ಗ)ಗಳ ಕರ್ತವ್ಯದಲ್ಲಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೯೫ * 


ಸ್ವಾತಂತ್ರ್ಯದ ಕಲ್ಪನೆ ಬಂದಿದೆ. ಹಾಗೆ ಬ೦ದಿರುವದು ಸಮಾಜಾಧಿಕ್ಯ-ವ್ಯಕ್ತ್ಯಾಧಿಕ್ಕಗಳೆಂಬ 
ಅತಿವಾದಗಳ ಘರ್ಷಣೆಗೆ ಅವಕಾಶವಿಲ್ಲದಂತೆ ಮಾಡಿದೆ. ವೃತ್ತಿನಿಷ್ಠವಾದ ನಾಲ್ಕು ವರ್ಣಗಳು 
ತಮ್ಮ ತಮ್ಮ ವೃತ್ತಿನಿಯಮಗಳಂತೆ ನಡೆದುಕೊ೦ಡರೆ ಒಂದು ಕಟು ಸರಕಾರದ 
ಆಳಿಕೆಗೆ ಒಳಪಟ್ಟ ಪ್ರತಿಯೊಬ್ಬನೂ ಸ್ವತಂತ್ರತೆಯನ್ನು (ಸ್ವಾಚ್ಛಂದ್ಯವನ್ನಲ್ಲ) ಅನುಭವಿಸುವುದು 
ಸಹಜವಾಗುತ್ತದೆ. ವೃತ್ತಿಯು ವ್ಯಕ್ತಿಲಾಭ-ಸಮಾಜೋಪಕಾರಗಳರಡನ್ನೂ ಸಾಧಿಸುವಂತಹ 
ನಿಯಮಗಳಿ೦ದ ಬದ್ಧವಾಗಿರುವುದು ನಾಗರಿಕವಾದುದು. ಅದರ ಆ ನಾಗರಿಕತೆಯು 
ಅನ್ಯೂನವಾಗುವಂತೆ ನೋಡಿಕೊಳ್ಳುವುದು ಪ್ರಭುಶಕ್ತಿ ಪ್ರಶಾಸನ ಕರ್ತವ್ಯನಿಷ್ಠೆ ಅಧ್ಯಯನ, 
ಅಧ್ಯಾಪನ, ಯಜನ, ದಾನ, ಪ್ರತಿಗ್ರಹವೆ೦ಬ ಕೆಲಸಗಳನ್ನು ಮಾಡುವುದು ಬ್ರಾಹ್ಮವರ್ಗ. 
ಸತ್‌ಪರಂಪರಾಗತವಾದ ವೃತ್ತಿನಿಯಮಗಳನ್ನು ದಕ್ಷತೆಯಿಂದ ಪಾಲಿಸುವಂತೆ 
ನೋಡಿಕೊಳ್ಳುವುದು ಕ್ಲಾತ್ರಧರ್ಮ "ಕೃಷಿ ಗೋರಕ್ಷೆ. ವಾಣಿಜ್ಯಗಳೆಂಬ ಉತ್ಪಾದನ-ವಿತರಣ 
ಕಾರ್ಯಗಳನ್ನು ಸದಾಚಾರದ ಮಟ್ಟಗಳಂತೆ ನಡೆಸಿಕೊಂಡು "ಹೋಗುವುದು. ವೈಶ್ಯಧರ್ಮ. 
ಆಕಾಲ ನೌಕರ, ಸೇವಕ ಮುಂತಾದವರ ಕೆಲಸ ಗಳನ್ನು ಪ್ರತಿಫಲರೂಪದ ವೇಡನಗಳನ್ನು 
ಪಡೆದು ಆಯಾ ನಿಯಮಗಳಂತೆ ಪ್ರಭುಶಕ್ತಿಯ ಕೈ ಕೈಂಕರ್ಗು [ವನ್ನು ಯಥಾವಿಧಿ ಮಾಡುವುದು 
ಶೂದ್ರಧರ್ಮ. ಕುಲಕಸಬುದಾರಿಕೆಯ ಪರಂಪರೆ ಶತಮಾನಗಟ್ಟಲೆ ನಡೆಯುತ್ತ ಬಂದುದೇ 
ಸಾಮಾಜಿಕ ಮೇಲು ಕೀಳುತನಗಳ ಕಲ್ಪನೆಗೆ ಕಾರಣವಾಯ್ತು ಅದಿಂದು ಸೌಕರ್ಯಬಲದಿ೦ದ 
ತ್ಯಜಿಸಲ್ಪಡುತ್ತ ಹೋಗಿದೆ; ಆದರೆ ಪ್ರಶಾಸನಶಕ್ತಿ ಮಾತ್ರ ಇಂದು ಇ. ಇ. 
ತತ್ಫಲವಾಗಿ ಪ್ರಜಾರಾಜರ ಕಣ್ಣೆದುರೇ ಅವರ ಆಜ್ಞಾಭಂಗ (ವಿಧಿಭಂಗಾ ಸ 
ವರ್ಗಗಳಿಂದಲೂ ಮಿತಿಮೀರಿ ನಡೆಯಲಾರಂಬಿಸಿದೆ. 


ಪ್ರಜಾಪ್ರಭುತ್ವ 


ಜಾನ್‌ ಸ್ಟೂಅರ್ಟ್‌ ಮಿಲ್ಲನು ಬಲಾತ್ಮ್ಕಾರವು ಸ್ವಾತಂತ್ರ್ಯಕ್ಕೆ ವಿರುದ್ಧವಾದದ್ದೆಂದು 
ಸಾರಿ ಪ್ರಜಾಶಕ್ತಿ ಪದ್ಧತಿಯ ಮಹಾವಕ್ತಾರನಾದನು. ವ್ಯಕ್ತಿ, ಸಂಘ, ಪಕ್ಷಗಳ ವಾಕ್‌ 
ಸ್ವಾತಂತ್ರ್ಯವನ್ನು ಅವನು ಅದ್ವಿತೀಯವಾಗಿ ಸಮರ್ಥಿಸಿದನು; ಖಂಡನೆ-ಮಂಡನೆಗಳ 
ಹೋರಾಟವು ಆರೋಗ್ಯಕರವಾದ ವ್ಯವಹಾರ ಸತ್ಯಗಳ ಚಿರಸ್ಥಾಯಿತ್ವವನ್ನು ಸಾಧಿಸಿಕೊಡುತ್ತದೆ- 
ಎಂದ. ಆದರೆ ಅವುಗಳ ಆಭಾಸಗಳನ್ನೇ ಮಾಡುತ್ತ ಹೋಗುವ ವಿದ್ಯಾವಂತಿಕೆ ಒಂದು 
ಜನತೆಯ ವಿವಿಧ ವರ್ಗಗಳಲ್ಲಿ ಅತಿಯಾದಾಗ?) ಕೇವಲ ಗೊಂದಲವನ್ನಷ್ಟೇ 
ಕೇಳುವಂತಾಗುತ್ತದೆ. ಅದರ ಫಲವನ್ನು ಒಡೆದಾಳುವ ರಾಜಶಕ್ತಿ-ವೈಶ್ಯಶಕ್ತಿಗಳು ಚೆನ್ನಾಗಿ 
ಬಳಸಿಕೊ೦ಡು ಪ್ರಜಾಶೋಷಣೆ (ಪರಹಿಂಸೆ)ಯನ್ನು ಸಮರ್ಥವಾಗಿ ಮಾಡುತ್ತವೆ. ಪ್ರಜೆಗಳ 
ಪ್ರಜಾಧರ್ಮಜ್ಞಾನ-ಪ್ರಜಾಧರ್ಮನಿಷ್ಠೆಗಳೂ ಪ್ರತಿನಿಧಿತ್ವ ಸಂಪಾದಕನ ಸ೦ಪಾದನ ಧರ್ಮವೂ 
ಕೇವಲ ಬಾಹ್ಯ ಸೌಂದರ್ಯ ಪ್ರದರ್ಶಕವಾದಾಗ ವ್ಯವಹಾರ-ಆಡಳಿತಗಳ ಉದಾರನೀತಿಯು 
ಬಲಿಷ್ಠ ಉದರ ನೀತಿಗೆ ಅತ್ಯಧಿಕ ಅವಕಾಶ ಕೊಟ್ಟು, ರಾಜ್ಯಭಾರವನ್ನು ವಿವಿಧ 
ಭ್ರಷ್ಟಾಚಾರಗಳಿಗಿಳಿಸಿ, ಶೋಷಣೆ (ಹಿಂಸೆ) ಬಹು-ಸಂಖ್ಯಾತ ಪ್ರಜೆಗಳಿಗೆ ನಾನಾ ರೂಪಗಳಲ್ಲಿ 


* ೩೯೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬಂದೊದಗುವುದು. ಅಲ್ಪಸಂಖ್ಯಾತ ಲೋಭಿಗಳಿಗಷ್ಟೇ ಸ್ವಾತಂತ್ರ್ಯ ದೊರಕಿ ಆಗ 
ಬಹುಸಂಖ್ಯಾತರಿಗೆ ಗುಲಾಮಗಿರಿ ಲಭಿಸುತ್ತದೆ. 

“ಬೇದೇ ಗಣಾ ವಿನಶ್ಯುರ್ಹಿ ಭಿನ್ನಾಸ್ತು ಸುಜಯಾ: ಪರೈಃ-ಭೇದ (ಒಡಕು) 
ಉಂಟಾದರೆ ಗಣರಾಜ್ಯಗಳು ನಾಶವಾಗುತ್ತವೆ; ಒಡಕುಗಳಿ೦ದ ತು೦ಬಿದ ಗಣಪ್ರಭುತ್ಚಗಳು 
ಸುಲಭವಾಗಿ ಶತ್ರುಗಳಿಂದ ಪರಾಜಯ ಹೊಂದುತ್ತವೆ” ಎ೦ದಿದೆ ಮಹಾಭಾರತ. ವ್ಯಕ್ತಿಗಳ 
ಗು೦ಪುಗಳ, ಜಾತಿಗಳ, ಮತಗಳ, ಕುಲಗಳ, ಪಕ್ಷಗಳ, ಪ್ರಾದೇಶಿಕತೆಗಳ (ಅವುಗಳಲ್ಲಿ 
ಒ೦ದರ ಅಥವಾ ಒಂದಕ್ಕಿಂತ ಹೆಚ್ಚು ಕಾರಕಗಳ) ದೆಸೆಯಿಂದ ಪ್ರಜೆಗಳಲ್ಲಿ ಪರಿಹರಿಸಲು 
ಸಾಧ್ಯವಾಗದ ಒಡಕು ಸ್ಟಾರ್ಥದೃಷ್ಟಿಯಿ೦ದ ಉಂಟಾದರೆ, ಸರ್ವಹಿತಕ್ಕೆ (ಸರ್ವೋದಯಕ್ಕೆ) 
ಧಕ್ಕೆಯನ್ನುಂಟು ಮಾಡುವ ಸ್ವರಾಜ್ಯದ ಅಥವಾ ಪರರಾಜ್ಯದ ಶತ್ರುಗಳು ಒಂದು ಗಣರಾಜ್ಯದ 
ಪ್ರಭುತ್ವವನ್ನು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಕಸಿದುಕೊಂಡು ಹೋಗುವುದು 
ಖಂಡಿತ. ಸದ್ಯದ ರಾಜಕೀಯ ಪಕ್ಷಗಳ ಪರಸ್ಪರ ವಿರೋಧವು ಕ್ರಮೇಣ ಹೊರಗಿನ 
ವೈರಿಗಳೊಡನೆ ಒಳಸಂಚು ಮಾಡುವವರೆಗೆ ಹೋಗಬಹುದು; ಇಲ್ಲವೇ ಅಧಿಕಾರಾರೂಢ 
ಪಕ್ಷವು ತನ್ನ ಸದಸ್ಯರ ಪರಸ್ಪರ ಪಾಪ ಸ್ಪರ್ಧೆಯನ್ನು ನಿಲ್ಲಿಸಲಾರದೆ, ಒಕ್ಕಟ್ಟಿನಿ೦ದ, 
ಜನವ೦ಚನೆಯ ನಾನಾ ಉಪಾಯಗಳನ್ನು ಹಿಡಿದು, ಪರಪಕ್ಷೀಯರಲ್ಲಿಯ ಗಣ್ಯರನ್ನು 
ಆಮಿಷಗಳಿಂದ ತಟಸ್ಥಗೊಳಿಸಿ, ತನ್ನ ಸ್ಥಾನವನ್ನು ಭದ್ರ ಮಾಡಿಕೊ೦ಡು, ಜನರಲ್ಲಿ ಬಹು 
ಸಂಖ್ಯಾತರ ರಕ್ತವನ್ನು ನಯವಾಗಿ, ಪ್ರಚ್ಛನ್ನವಾಗಿ ಚಿರಕಾಲ ಹೀರುತ್ತ ಹೋಗಬಹುದು. 
ಜ್ಞಾನಿಗಳ ಸತ್ಯಪ್ರಚಾರ ಶಕ್ತಿಯನ್ನೂ ಅಂಥ ರೂಢ ಮೂಲ ಪಕ್ಷವು ಮಿಲ್‌ ಮಹಾಶಯನ 
ವಕೀಲಿಯನ್ನು ಯಾರಿಂದಲಾದರೂ ಪಡೆದರೂ ಅಮೇರಿಕದ ಸಂಯುಕ್ತ ರಾಜ್ಯದಲ್ಲಿ 
ಒಮ್ಮೆ ಮಾಡಿದಂತೆ್‌ ಸಂಪೂರ್ಣ ಅಹಿಂಸಾತ್ಮಕವೆಂದು ತೋರುವ ಕ್ರಮಗಳಿಂದ 
ನಿಷ್ಠಲಗೊಳಿಸಬಹುದು. 

“ಕಾಯಿದೆಗಳು ನಮ್ಮ ಹಕ್ಕುಗಳನ್ನು ಪರಿಚ್ಛೇದಿಸಿ ನಿರ್ಣಯಿಸಿಟ್ಟಿವೆ; ಅವುಗಳಷ್ಟೇ 
ನಮ್ಮ ಹಕ್ಕುಗಳು” ಎಂಬದು ನೋಯಲ್‌ ಅನ್ನನ್ನನ ಅಭಿಪ್ರಾಯ. ಆಗ ರಾಜ್ಯಶಕ್ತಿಯು 
ಅಲ್ಬಬಲದ ವ್ಯಕ್ತಿಯ ಅಥವಾ ಗುಂಪಿನ ಶೋಷಣೆಗಾಗಿ ಕಾಯಿದೆ ಮಾಡಿ, ಅದನ್ನು 
ಆಚರಣೆಗೆ ತಂದರೂ ಅದನ್ನು ನ್ಯಾಯವೆನ್ನಬೇಕಾಗುವುದು. ಆತ್ಮ ಆತ್ಮಸಾಕ್ಟಿ, ಶೌರ್ಯ, 
ಮಾನ, ಮಾನವೀಯತೆಯ ಮರ್ಯಾದೆಗಳಲ್ಲಿ ನಂಬಿಗೆಯಿಲ್ಲದ ಅಥವಾ ನಂಬಿಗೆ 
ಇದ್ದರೂ ಶರೀರ ಮನಗಳಿಗೆ ಬರುವ ಶಿಕ್ಷೆಗಳನ್ನು ಸಹಿಸಿಕೊಳ್ಳಲಾರದ ವ್ಯಕ್ತಿಗಳಷ್ಟೇ ಮನಸ್ಸಿಲ್ಲದ 
ಮನಸ್ಸಿನಿಂದ ಅಥವಾ ವ೦ಚನಾಹಿತ ಸಮಾಧಾನಗಳ ದೆಸೆಯಿಂದ ಸ್ಪಷ್ಟವಾಗಿ 
ಅನ್ಯಾಯವೆಂದು ಗೊತ್ತಾದ ಯೋಜನೆಯನ್ನು ಅಥವಾ ಅದರ ಆಚರಣೆಯನ್ನು ಪ್ರತಿಭಟಸದೆ 
ಉಳಿದಾರು! 





5. ಕ್ರಿಶ.೧೯೪೭-೫೧ರ ನಡುವೆ ಹೆನ್ರಿವ್ಕಾಲೇಸ್‌ ಎಂಬ ಹೊಸ ನಾಯಕನು ಮೂರನೇಯ ರಾಜಕೀಯ 
ಪಕ್ಷವೊ೦ದನ್ನು ನಿರ್ಮಿಸ ಹೊರಟಾಗ ಆಗಲೇ ಅಸ್ತಿತ್ವದಲ್ಲಿದ್ದ ಎರಡು ಪಕ್ಷಗಳೂ ಒಳಸಂಚಿನಿಂದ 
ಅವನನ್ನೂ ಅವನ ರಾಜನೀತಿಯನ್ನೂ ವ೦ಚನಾ ವಿಧಾನದಿ೦ದ ಹೇಳಹೆಸರಿಲ್ಲದಂತೆ ಮಾಡಿದವು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೩೯೭ * 


ಮಹಾಭಾರತವು ಆತ್ಮಕ್ಕೆ ಶರೀರದ ಇತರ ಎಲ್ಲ ಅ೦ಗಗಳಿಗಿ೦ತಲೂ ಅಧಿಕ ಬೆಲೆ 
ಕೊಡುತ್ತದೆ. ಸ್ಪಷ್ಟವಾಗಿ ಅನ್ಯಾಯವೆಂದು ಆತ್ಮಸಾಕ್ಷಿಯಾಗಿ ಗೊತ್ತಾದುದನ್ನು ಒಪ್ಪುವ 
ಅಥವಾ ಒಪ್ಪದಿದ್ದರೂ ನಿಷ್ಠಿಯ ತಾಟಸ್ಥ್ಯವನ್ನು ವಹಿಸುವ ನಾಗರಿಕತ್ವವು ನಾಗರಿಕತೆಯಲ್ಲ, 
ಅಸಹಾಯಕತೆ ಅಥವಾ ನಿರ್ಲಜ್ಜತೆ. ಆದುದರಿಂದಲೇ ರಾಜನಿಗಿ೦ಂತಲೂ ರಾಜಗುರು 
ಶ್ರೇಷ್ಠನೆಂಬ ತಿಳಿವಳಿಕೆ ಪ್ರಚಲಿತವಾಗಿದ್ದ ಅವಧಿಯಲ್ಲಿಯೂ- 

“ಗುರೋರಪ್ಯವಲಿಪ್ರ ಸ್ಯ ಕಾರ್ಯಾಕಾರ್ಯಾಮಜಾನತಃ 

ಉತ್ಪಹಪ್ರತಿಪನ್ನಸ್ಯ ದಂಡೋಭವತಿ ಶಾಶ್ವತಃ” 

“ಗರ್ವಿಷ್ಠನೂ ಅವಿವೇಕಿಯೂ ದುರ್ಮಾರ್ಗಗಾಮಿಯೂ ಆದ ಗುರು (ಅಥವಾ 
ಹಿರಿಯ) ಯಾವಾಗಲೂ ಶಿಕ್ಬಾರ್ಹನು”- ಎಂಬುದು ವ್ಯಾಸ ಸಿದ್ಧಾಂತ. ರಾಜಶಕ್ತಿಸ೦ಪನ್ನನು 
(ಅಥವಾ ಸಂಪನ್ನರು) ಹಾಗಾದಾಗ ಅವನಿಗೂ ಈ ನ್ಯಾಯವೇ ಅನ್ವಯಿಸುವುದರಿಂದ 
ಬ್ರಿಟಿಷರ ವಿರುದ್ಧವಾಗಿ ಭಾರತ ನಡೆಸಿದ ಸತ್ಯಾಗ್ರಹ-ಯುದ್ಧ ಮುಂತಾದವು 
ರಾಜದ್ರೋಹವೆಂಬ ಅಧರ್ಮಸ್ವರೂಪದ್ದೆನ್ನಿಸಲಿಲ್ಲ. ಮನು ಕೂಡ ಪ್ರಜಾಕ್ರೋಶದಿಂದ 
ವೇನಾದಿ ದೊರೆಗಳು ಹತರಾದುದನ್ನು ಉಲ್ಲೇಖಿಸಿದ್ದಾನೆ. ದುರುಪಯುಕ್ತವಾದಾಗ 
ರಾಜಶಕ್ತಿಯನ್ನು (ಪ್ರಭುತ್ವಸ೦ಪನ್ನರನ್ನು) ಎಲ್ಲ ಪ್ರಜೆಗಳೂ ಪ್ರತಿಭಟಿಸುವ ಸಾಮರ್ಥ್ಯವನ್ನು 
ಸಂಪಾದಿಸಿಕೊಂಡಿರುವುದೇ ಸ್ವರಾಜ್ಯ- ಎಂದು ಗಾಂಧಿಯವರು ಹೇಳಿದ್ದು 
ಮಹಾಭಾರತೀಯ. ಮಾನವ ಮನದ ಅಜ್ಞಾತ ಪ್ರಜ್ಞಾಸ್ತರದಲ್ಲಿ ವಿಶ್ವಾತ್ಮಕೇ೦ದ್ರ (ವಿಶ್ವೇಶ್ವರ 
ಕೇಂದ್ರದಿಂದ ಬರುವ ಒತ್ತಡವೇ ಆತ್ಮಸಾಕ್ಷಿ ಅಥವಾ ದಿವ್ಯವಾಣಿ ಎನ್ನುತ್ತಾನೆ ಯೂಂಗ್‌. 

“ವ್ಯಕ್ತಿತ್ವ ಸಮನ್ವಯ” ಎಂಬ ಮಹಾಗ್ರಂಥದಲ್ಲಿ ಯೂಂಗ್‌ ಮಹಾಶಯನು 
“ಸೈಕೆ”, ವಿಶ್ವಮನ, ವಿಶ್ವಾತ್ಮ ಅಜ್ಞಾತಪ್ರಜ್ಞೆಗಳ ಸಮಾನಾರ್ಥಕತೆಯನ್ನು ಹೇಳಿದ್ದಾನೆ. 

ಎಶ್ವಾತ್ಮ (ಅಜ್ಞಾತಮನ ಅಥವಾ ಅಜ್ಜಾತಪಜ್ಜಿ) 


ಜೀವಾತ್ಮ (ಎಶ್ವಜೀವಶಕ್ತ್ರಿ) ಪರಮಾತ್ಮ 
(ಭಾವನೋನ್ಮುಖ ಜಟಲ (ಮೂಲ ಪ್ರಜ್ಞೆಯ ಬಿಲ್ಲೆಗಳಿಂದ 
ಜಾಲಗಳಿಂದ ಕೂಡಿದ್ದು) ಈಶ ಶಕ್ತಿಯುಳ್ಳದ್ದು) 


* ೩೯೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 
ಎಜ್ಡಾತ ಮನ (ಜಾಗತ್ತಾದ ಮನಸ್ಸು) 
| ' | 
ಅಹಂಕಾರ(ವೈಯಕ್ತಿಕ ಜೀವಾತ್ರು  ಮಮಕಾರ(ವೈಯಕ್ತಿಕ ಸ್ವಾರ್ಥಶೀಲ) 
(ವಿಜ್ಞಾತಮನಸ್ಸಿನ ಒಳಮುಖ) (ವಿಜ್ಞಾತ ಮನಸ್ಸಿನ ಹೊರಮುಖ) 





ಅಜ್ಞಾತಮನ -- ವಿಜ್ಞಾ ಮನ - (ಪ್ರಜ್ಞೆ 


ಭಾವನಾತತ್ವ ಬುದ್ಧಿತತ್ವ ದೇವಧರ್ಮ ದೈತ್ಯಧರ್ಮ 
(ಮೂಲಪ್ರವೃತ್ತಿಜನ್ಯ) (ದೈವೀಸ೦ಪತ್ತುು (ಆಸುರೀ ಸಂಪತ್ತು) 





ವಿಜ್ಞಾತ ಮನ (ಪ್ರಜ್ಞೆ 
| | | 


| 
ಇಂದ್ರಿಯ ಸಂವೇದನೆ ವಿಚಾರ(ಆಲೋಚನೆ) ಭಾವನೆ ಪ್ರತಿಭಾಫಲನ 
ಪ್ರಜ್ಞೆ ಅಥವಾ ಮನ (ಆತ್ಮ) 


ಅವಿಜ್ಞಾತ(ಅಧಿಪ್ರಜ್ಞ) ಅರ್ಧವಿಜ್ಞಾತ(ಅವಪ್ರಜೆ) ಎಜ್ಞಾತ(ಪುರಃಪ್ರಜ್ಞೆ) 





(ಸುಷುಪ್ರ) (ಸ್ವಷ್ನಮಯ) (ಜಾಗರಿತ) 
ಕೇರಕಾದ್ದೆ ತೆ 
| | | | 
ತುರೀಯ ಸುಷುಪ್ತ ಸ್ವಷ್ನಮಯ ಜಾಗರಿತ 
(ಪ್ರಾಜ್ಞ) (ತೈಜಸ) (ವಿಶ್ವ 
ಕಾಶ್ಮೀರಾದ್ವೈತ 


ತುರೀಯಾತೀತ ತುರೀಯ ಸುಷುಪ್ತ ಸ್ವಪ್ನಮಯ ಜಾಗೃತ್‌ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ರ್ಜ * 


ಅಜ್ಞಾತ ಪ್ರಜ್ಞೆಯಲ್ಲಿರುವ ವಿಶ್ವಾತ್ಮ ಪ್ರಜ್ಞೆಯೆ೦ದರೆ ದೇವರು, ಪರಮಾತ್ಮ (ಅಥವಾ 
ಕೈಸ್ತ ಪರಿಭಾಷೆಯಲ್ಲಿ ತಂದೆ); ಆತ್ಮಪಜ್ಞೆಯೆಂದರೆ (ಕ್ರೈಸ್ತನಂಥ, ಕೃಷ್ಣನ೦ಥ) ಅವತಾರಪುರುಷ 
ಸಹಜವಾದ ಪ್ರಜ್ಞೆ ಮೊದಲನೆಯದರದು ದಿವ್ಯವಾಣಿ, ಎರಡನೆಯದರದು ಅಂತರ್ವಾಣಿ; 
ಒಂದನೆಯದರಂತೆ ನಡೆದುಕೊಂಡವರು ರಮಣ ಮಹರ್ಷಿಗಳ೦ಂಥವರಾದರೆ 
ಎರಡನೆಯದರಂತೆ ನಡೆದುಕೊಂಡವರು ಗಾಂಧಿಯವರಂಥವರು. ಜ್ಞಾತಪ್ರಜ್ಞೆಯ 
ಮಧ್ಯಬಿಂದು (ಕೇಂದ್ರ ಅಹಂಕಾರ; ಪರಿಧಿಪ್ರಜ್ಞೆ (ಹೊರವಲಯದ ಪ್ರಣಾಲಿ) ಮಮಕಾರ: 
ಕ್ರೈಸ್ತ ಪರಿಭಾಷೆಯಲ್ಲಿ ಒಂದನೆಯದು ಪವಿತ್ರ ಆತ್ಮ (ದೆವ್ವ5ದೇವತೆ), ಎರಡನೆಯದು 
ಸೈತಾನ! ದಿವ್ಯವಾಣಿ ಆತ್ಮಸಾಕ್ಷಿಯಾದರೆ ಅಂತರ್ವಾಣಿ ಮನಃಸಾಕ್ಷಿ: ಒಂದು ನೈತಿಕವಾದರೆ, 
ಇನ್ನೊಂದು ನ್ಯಾಯಿಕವಾದುದು; ಒಂದು ವೇದೋಕ್ತಿಯಂತಾದರೆ. ಇನ್ನೊಂದು 
ನ್ಯಾಯಾಧೀಶೋಕ್ತಿಯಂತೆ. ಎರಡು ವೇದೋಕ್ತಿಗಳಲ್ಲಿ ವಿರೋಧ ಉಂಟಾದಾಗ 
ನ್ಯಾಯಬುದ್ಧಿ ಯಾವ ನಿರ್ಣಯವನ್ನೂ ಕೊಡಲಾರದು. ಅಂಥ ಸಂದರ್ಭದಲ್ಲಿ 
ಉಪನಿಷತ್ತಿನ ಮಹಾವಾಕ್ಕದಂಥ ಪೂರ್ಣ ಪ್ರಜ್ಞೆಯ ಸ್ಫೂರ್ತಿಯೊಂದೇ ನಿರ್ಣಯ 
ಕೊಡಬಲ್ಲದು. 
ಬಯಕೆಯ ಬೀಜವಾದ ಮೂಲಪು್ರವೃತ್ತಿ. ಪ್ರತಿಭೆ, ಭಾವನೆಗಳು ಜಾಗ್ರತ ಪ್ರಜ್ಞೆಯಲ್ಲಿ 
ಮೂಡುವುವಲ್ಲದೆ, ಅಲ್ಲೇ ಹೊಸದಾಗಿ ಹುಟ್ಟುವಂಥವುಗಳಲ್ಲ. ಬುದ್ಧಿಯ ಮೂಲವೂ 
ಅಜ್ಞಾತ ಪ್ರಜ್ಞಾಸ್ತರವೇ ಆದರೂ ಅದರ ಜ್ಞಾತತ್ವದ ಮಟ್ಟದಲ್ಲಿ ಅನೇಕೀಕೃತವಾಗುವುದರಿಂದ 
ಅಲ್ಲೇ ಅದು ವಿವೇಚಿಸುವ, ವಿಭಜಿಸುವ, ವಿಶ್ಲೇಷಿಸುವ, ಪೃಥಕ್ಕರಿಸುವ, ಪ್ರತ್ಯೇಕೀಕರಿಸುವ 
ಜಾಗ್ರತೆಯುಳ್ಳದ್ಬಾಗಿರುತ್ತದೆ. ಭಾವನೆಗಳು ಏಕತ್ವೋನ್ಮುಖ, ಅವುಗಳ ಐಕ್ಯವು 
ಅಜ್ಞಾತಪಜ್ಞಾಸ್ತರದಲ್ಲಿ. ಬುದ್ಧಿಯೇ ಅವುಗಳನ್ನು ಅನೇಕೀಕರಿಸುವ ಪದಾರ್ಥ. ನವರಸಗಳೂ 
ಸತ್ವೋದ್ರೇಕದಿಂದ ವಏಕಾಸ ಹೊಂದುವಂಥವು. ಸತ್ವವು ಅಜ್ಞಾತ ಪ್ರಜ್ಞಾಸ್ತರದಲ್ಲಿರುವ 
ಪರಾಪ್ರಕೃತಿ, ಶುದ್ಧವಾದ ವಿಶ್ವಜೀವಪಜ್ಞೆ, ಚೈತನ್ಯ ಅಪರಾ ಪ್ರಕೃತಿರೂಪದ ರಜಸ್ತಮಸ್ಸುಗಳು 
ಬುದ್ಧಿ ಪ್ರಪಂಚಕ್ಕೆ ಸುದ ಫವುಗಳು: ಸತ್ವದಿಂದ ಜ್ಞಾನ, ಸ ಸತ್ವೇತರ ಪದಾರ್ಥಗಳಿಂದ 
ಸ್ಥೆ ಸೈನ್‌”, “ನಾಲೆಜ್‌, ಎಜ್ಞಾನ, ವ್ಯಾವಹಾರಿಕ ಜ್ಞಾನ ಮುಂತಾದವುಗಳೆಲ್ಲವುಗಳ ಪ್ರಕಾಶನ. 
ಬೂ ಶುದ್ಧ ಶ್ರದ್ಧೆಯೇ ಜ್ಞಾನ, ಏಕಾತ್ಮಕತೆ. ಅದರ ದಾರ್ಡ್ಯವು ಶುದ್ಧ ವಿಚಾರ, 
ಎಜ್ಞಾನಗಳಿಗಿಲ್ಲ. ಅ೦ಂಧಶ್ರದ್ಧೆಯು ಶ್ರದ್ಧಾಭಾಸ; ಅದನ್ನು ವಿಚಾರ-ವಿಜ್ಞಾನಗಳು 
ನಿರುತ್ತರಗೊಳಿಸಬಲ್ಲವಲ್ಲದೆ, ಜ್ಞಾತ ಪ್ರಜ್ಞಾಸ್ತರದಿ೦ದ ಓಡಿಸಬಲ್ಲವು; ಆದರೆ ಅಜ್ಞಾತ 
ಪ್ರಜ್ಞಾಸ್ತರದಿ೦ದ ಅದನ್ನೋಡಿಸಲು ಶುದ್ಧ ಶ್ರದ್ಧೆಯ ಸಾಕ್ಸಾತ್‌ಕಾರ ಮಾತ್ರ ಸಮರ್ಥ. 
ಶ್ರದ್ಧೆಯು ಸರ್ವಭಾವನಾಮೂಲವಾದ ವಿಶ್ವಾತ್ಮಕತೆಯುಳ್ಳದ್ದು; ಅದು ವಿಜ್ಞಾತಕ್ಕೆ ಅವಿಜ್ಞಾತ.* 
ಇ 





6 ಓದಿರಿ: (0100106 ೫70115 08 0.೮.1208. 3/01 10: 01111158001 17 7೩151(101/-0. 4 
[57000108108111017 08005010000. 


* ೪೦೦ 


೪ 


ತಾತ್ವಿಕ ತಳಪಾಯ 


“ನಮಗೆ ತೋರುವ ಗುಣಗಳ ಆಧಾರವಾಗಿ ವಸ್ತುವೊ೦ದರಲ್ಲಿರುವ ಸಾರವೇ 
ಸತ್ಯ” ಎಂಬುದು ಲೋಕೆಯ ಮತ. ಸಕ್ರಿಯ ಪೂರ್ವಗೃಹೀತ ಭಾವ (ಕಲ್ಪನೆ)ಗಳು 
ಒಂದು ಮೂರ್ತಸ್ಟರೂಪಕ್ಕೆ ಬಂದಾಗ ಕಂಡು ಬರುವ ಐಕ್ಕವೆಂಬುದೇ ಮನಸ್ಸು ಎ೦ದನವ. 
ವಸ್ತುವೊ೦ಂದರ ಸರಳ ಭಾವಗಳ ಸಾಹಚರ್ಯದ ನಿತ್ಯತೆಯನ್ನು ಇಂದ್ರಿಯಗಳು 
ಸಮನ್ವಯಗೊಳಿಸಿದಾಗ ಆ ಜಟಿಲ ಭಾವವನ್ನು ವಸ್ತು ಅಥವಾ ದ್ರವ್ಯವೆಂದು ಮನಸ್ಸು 
ಅರ್ಥಮಾಡಿಕೊಳ್ಳುತ್ತದೆ. 

ಸಂವೇದನೆಗಳೆಲ್ಲವೂ ಭಾವನಾತ್ಮಕವಾಗಿರುವುದರಿಂದ ವಸ್ತುಗುಣಗಳೆಲ್ಲವೂ 
ಭಾವನಾಧರ್ಮಗಳು, ವಸ್ತುಗತ ಧರ್ಮಗಳಲ್ಲ- ಎ೦ಬ ಆಧುನಿಕತೆ ಲೋಕೆಗಿದ್ದಿಲ್ಲ. 
ಆವಯವಿಕ ತತ್ವಪ್ರಸ್ಥಾನಕ್ಕೆ ಅವನ ವಿಚಾರವು ಹತ್ತಿರವಾಗಿತ್ತು ಭಾವ ಅಥವಾ ಕಲ್ಪನೆಗಳೆಲ್ಲವೂ 
ಸಾಮಾನ್ಯತೆಯನ್ನು (ಸರ್ವಸಾಧಾರಣತೆಯನ್ನು) ಉಳ್ಳಂಥವು; ಉಕ್ತ ಸರಳ ಭಾವಗಳ 
ಜಾ ಧರ್ಮಕ್ಕೆ ಆಧಾರವಾದ ಬಾಹೃವಸ್ತುವಿಗೆ ವಸ್ತುನಿಷ್ಠ ಸತ್ಯತೆ ಇದೆ ಎಂದ 
ಡೆಸ್ಕಾರ್ಟಿಸ್‌. ಭಾವನೆ ವಸ್ತುವಿನ ಜಾತಿಧರ್ಮವನ್ನಲ್ಲದೆ, ವ್ಯಕ್ತಿಧರ್ಮವನ್ನೂ ಗ್ರಹಿಸಬಲ್ಲದು. 
ಭಾವನೆಯ ಉದಯ-ಅಸ್ತಿತ್ರಗಳೆರಡಕ್ಕೂ ವಸ್ತುವಿನ ವೈಯಕ್ತಿಕತೆ ಅಥವಾ ವಿಶೇಷಧರ್ಮವೇ 
ಆಧಾರ. 

ಪ್ರಾವಾಹಿಕವಾದ ಉತ್ತರೋತ್ತರ ಕ್ಷಣಿಕ ಭಾವಕಣಗಳು ಸ೦ವೇದನಾ ರೂಪದಲ್ಲಿ 
ಮನಃಸ್ಸಿ ಸ್ಥಿತಿಯನ್ನು ಹೊಂದುತ್ತವೆ: ಠದರ' ಅವು ಪರಸ್ಪರ ಭಿನ್ನವಾದ೦ತವು ಎ೦ಬುದು 
ಆವಯವಿಕ ಪ್ರಸ್ಥಾನ. ಲೋತೆಯ ಬಾಹ್ಯ ವಸ್ತುವು ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳದೆ 
ಬದಲಾಗುತ್ತ ಹೋಗುತ್ತದೆ. ಇದು ಬೌದ್ಧರ' ಕ್ಷಣಭಂಗವಾದವನ್ನು ಆಜ ಹೋಲುತ್ತದೆ; 
ಅದರ ಕುರ್ವದ್ರೂಪದ ಕಲ್ಪನೆಯನ್ನು ಸರಿಗಟ್ಟುತ್ತದೆ. 


ವ್ಯಾ ವಹಾರಿಕ ವಸ್ತುಸಾರ 


ಆವಯವಿಕ ಪ್ರಸ್ಥಾನದಲ್ಲಿ ವಸ್ತುನಿರಪೇಕ್ಷವಾದ ಮನಸ್ಸೆಂಬುದಿಲ್ಲ. ಮಾನಸಕ್ರಿಯೆಯು 
ಮೂಲತಃ ಭಾವನಾತ್ಮಕ: ಕೆಲವೇ ಸತ್‌ಪದಾರ್ಥಗಳಲ್ಲದು 'ಧೌದ್ಧಿಕತೆಯನ್ನು ಮುಟ್ಟುತ್ತದೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೦೧ * 


ಪ್ರತಿಯೊಂದು ವಸ್ತುವೂ ತನ್ನತನವನ್ನು ಕಳೆದುಕೊಳ್ಳದ ಮೂರ್ತಿೀಕರಣ. ವಿಕಾಸದ 
ಐಕ್ಯಸಿದ್ದಿ. ಇಂಥ ಮೂರ್ತವಸ್ತುಗಳ ಸಮಾಹಾರವೇ ಪ್ರಪಂಚ, ವಿಶ್ವ ಲೋಕೆಯೂ 
ಹ್ಯೂಮನೂ ಸಂವೇದನಾತ್ಮಕ ಭೌತವಾದಿಗಳು. ಪ್ರತ್ಯಕ್ಷ ಭಾವದ ಬದಲಾಯಿಸುವ 
ಸಾಧ್ಯತೆಯನ್ನು ಲೋಕೆ “ಶಕ್ತ' ಎಂದು ಕರೆಯುತ್ತಾನೆ. ಕರಗಿಸುವ ಶಕ್ತಿ ಒ೦ದಕ್ಕಿದ್ದರೆ 
ಕರಗುವ ಶಕ್ತಿ ಇನ್ನೊಂದಕ್ಕಿರುತ್ತದೆ; ಗೆಲ್ಲುವ ಶಕ್ತಿ ಒಬ್ಬನಿಗಿದ್ದರೆ ಸೋಲುವ ಶಕ್ತಿ 
ಇನ್ನೊಬ್ಬನಿಗಿರುತ್ತದೆ; ಶಕ್ತಿಯು ಇಂದ್ರಿಯ ಗ್ರಾಹ್ಯ ವಸ್ತುಗಳ ಬದಲಾವಣೆಗೆ ಸಂಬಂಧಿಸಿದ್ದು: 
ಒ೦ದು ಸಕ್ರಿಯ ಶಕ್ತಿ ಇನ್ನೊಂದು ನಿಷ್ಕಿಯ ಶಕ್ತಿ. ಅವು ಪರಸ್ಪರ ಸಾಪೇಕ್ಟ. ವಸ್ತುಸಾರ 
ಮತ್ತು ಶಬ್ಬಸಾರಗಳು ಭಿನ್ನ; ಶಬ್ದ ಕೇವಲ ನಾಮ. 

ಜಡ (ಜೀವೇತರ) ಜಗತ್ತಿನ ಮೂಲಭೂತ ಶಕ್ತಿಯ ಸೂಕ್ಷ್ಮತಮ ಕಣಗಳನ್ನು 
ಭೌತಶಾಸ್ತವು ೨೨ ಬಗೆಯಾಗಿ ವಿಂಗಡಿಸಿದೆ: (೧) 0108, .೩7/1070100, 71001700, 
7070500, 1801068, ೮111, 516178, 11516118, 71001/೩1 516118 ಎ೦ಬ ಗುರು 
ಅಥವಾ ಭಾರವತ್ತಾದ ಕಣಗಳು; (೨) 7108, ೧117100, 100/0! 107,16-1110507, 
1111-10 -1110500, 1100081-1:-110500, ಎ೦ಬ ಮಧ್ಯಮ ಭಾರದ ಕಣಗಳು; ಮತ್ತು 
(೩) 71000700, 8051700, 11000, 10-17201 ಎ೦ಬ ಲಘು ಕಣಗಳು; (೪) 
ಕೊನೆಯದಾಗಿ. 810107, 10011170, 111-71000100 ಎ೦ಬ ಭಾರರಹಿತ ಕಣಗಳು.* 


ಏಕೀಕೃತ ದೇಶ-ಕಾಲದ ಅಚಲ ಹಿನ್ನೆಲೆಯ ಮೇಲೆ ಚ೦ಚಲಿಸುವ ಮೂಲಶಕ್ತಿಯ 
ಜಡ ಪ್ರಕಾರಗಳು ೨೨. ಅಣುವಿಶ್ಲೇಷಣದಲ್ಲಿ ಈ ೨೨ ವಿಧಗಳು ಕ೦ಡು ಬಂದಿವೆ. 
ಹಾಗೇ ದ್ರವ್ಯವು ಗುಣಜಾಲವೆಂದೂ ಗುಣಜಾಲವು ಕ್ರಿಯಾಸಂತಾನವೆಂದೂ ಕಂಡು 
ಹಿಡಿಯಲಾಗಿದೆ; ಒಂದೊ೦ದು ಘಟತವಾದ, ಸಾಪೇಕ್ಷವಾಗಿ ಪ್ರತ್ಯೇಕೀಕೃತವಾದ, ತನ್ನತನದ 
ಐಕಾತ್ಮ್ಯವನ್ನು ಸಮನ್ವಯಿಸಿಕೊಂಡು ತತ್ಕಾಲದಲ್ಲಿ ಅತ್ಯವಿಭಜನೀಯವಾದ ಘನ 
ಪದಾರ್ಥವೇ ದ್ರವ್ಯ ಅದರ ಅಂಶಗಳ ಚ೦ಚಲತೆ ಮತ್ತು ಅದರ (ಇಡಿಯ) ಚ೦ಚಲತೆಗಳ 
ನಿಯತಾವಧಿಕ ಸಮತೋಲವು ಅದನ್ನು ಇಂದ್ರಿಯಗ್ರಾಹ್ಯ ಎನ್ನಿಸುವುದು. ಘನತೆ, ವಿಸ್ತಾರ, 
ಆಕಾರ, ಚಲನ, ವಿಶ್ರಾಂತಿ, ಸಂಖ್ಯೆ ಎಂಬೀ ಆರು ಅವಯವಗಳ ಅವಿನಾಭಾವಿಯಾದ 
ಸಹಜ ಗುಣಗಳು; ಇವುಗಳನ್ನೇ ಪ್ರಧಾನ ಅಥವಾ ಪ್ರಾಥಮಿಕ ಗುಣಗಳೆಂದು ಕರೆಯಲಾಗಿದೆ. 
ಎಜ್ಞಾನಗ್ರಾಹ್ಯ್ಕವಾದ, ಇವುಗಳಿಗಿ೦ತ ಭಿನ್ನವಾದ, ಇಂದ್ರಿಯಗ್ರಾಹ್ಯ ಗುಣಗಳು-ರೂಪ, 
ರಸ, ಗ೦ಧ, ಶಬ್ದ, ಸ್ಪರ್ಶ ಮುಂತಾದವುಗಳು; ಇವು ಮಾನುಷ ಪಜ್ಞೆಯಲ್ಲಿ (ವಿಜ್ಞಾತಮನದಲ್ಲಿ) 
ಬಹಳ ಬದಲಾವಣೆಗೆ ಒಳವಾದ೦ಥವುಗಳೂ ಕಡಿಮೆ ಸ್ಥಿರತೆ (ಸಾತತ್ಯ) ಉಳ್ಳಂಥವೂ, 
ವಿವಿಧ ನಮೂನೆಗಳಲ್ಲಿ ಗೋಚರವಾಗತಕ್ಕಂಥವುಗಳೂ ಆದ ಗೌಣ ಅಥವಾ ದ್ವಿತೀಯ 
ವರ್ಗದ ಗುಣಗಳು. 





೫. (೧) ಧನ ವಿದ್ಯುತ್ಶಣ, ಪ್ರತಿಧನ...ತಟಸ್ಥ... ಪ್ರತಿತಟಸ್ಥ... ಲಂಬ್ಣ... ಚಿ... ಸಿಗ್ಮ... ತಟಸ್ಥ ಸಿಗ್ಮ... 
ಪ್ರತಿಸಿಗ್ವ... (೨) ಪೀಯನ್ನು... ಪ್ರತಿಪೀಯನ್ನು... ತಟಸ್ಥಪೀಯನ್ನು... ಕೇಮೆಸನ್ನು... 
ಪ್ರತಿಕೇಮಸನ್ನು... ತಟಸ್ಥಕೇಮೆಸನ್ನು... (೩) ಖಣ ವಿದ್ಯುತ್ಯಣ, ಅತಿಧನ.... ಮ್ಯೂವನ್ನು... 
ಪ್ರತಿಮ್ಯೂವನ್ನು; (೪) ಜ್ಯೋತಿರ್ವಿದ್ಯುತ್ಕಣ, ಉಪತಟಸ್ಥ... ಪ್ರತ್ಯುಪತಟಸ್ಥ... 


* ೪೦೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಎಜ್ಡಾನಗ್ರಾಹ್ಯವಾದ ಗುಣಗಳು ಎಂದರೆ ಪ್ರಂಯೋಗ ಸಿದ್ಧ ಅಥವಾ 
ಪ್ರಯೋಗವನ್ನಾದಧರಿಸಿ ವಸ್ತುನಿಷ್ಠವೆ೦ಂದು ಅನುಮಾನಿಸಿ ಸಮರ್ಥಿಸಲಾಗುವ ಸ್ಥಿರತರ 
ಗುಣಗಳೆಂದು ಅರ್ಥ. ಇವುಗಳನ್ನು ಮೂಲಭೂತ ಅಥವಾ ಪ್ರಧಾನ ಎಂಬವರು 
ಭಾವನೇಚ್ಛಾಸ್ಪರ್ಶವಿಮುಖರಾದ ಶುದ್ಧ ಭೌದ್ಧಿಕ ಜಾಗ್ರತ್‌ ಪ್ರಜ್ಞಾಪರರಾದ ವೈಜ್ಞಾನಿಕ 
ಭೌತವಾದಿಗಳು, ತಾರ್ಕಿಕ ವಿಶ್ಲೇಷಣಾವಾದಿಗಳು ಮತ್ತು ತಾರ್ಕಿಕ ವಿಭಾವವಾದಿಗಳು; 
ಇವರಾರೂ ಆವಯವಿಕ ತತ್ನಪ್ರಸ್ಥಾನಕ್ಕೆ ಸೇರಿದವರಲ್ಲ. ರಸೆಲ್ಲನು ತಾರ್ಕಿಕ ವಿಶ್ಲೇಷಣವಾದಿ; 
ವೈಟ್‌ಹೆಡ್ಡ್‌ನು ಅವಯವ ಸಂಘಟನವಾದಿ (ಆವಯವಿಕ ತತ್ವಪ್ರಸ್ಥಾನವಾದಿ). 
ವ್ಯಾಸದೃಷ್ಟಿಯಲ್ಲಿ ದೇಶ-ಕಾಲೈಕ್ಯದ ಅಚಲಜಡಕ್ಕೆ ಪೂರ್ಣಚೈತನ್ಯ ರೂಪದ ಪರಬ್ರಹ್ಮವೇ 
ಆಧಾರ; ಈ ಅಚಲ ಹಾಗೂ ಈಶ್ವರೇಚ್ಛೆಯಂತೆ ಚಲ ಎನ್ನಿಸುವ ಜಡವೇ ಅವ್ಯಕ್ತವಾದ 
ಶಕ್ತಿ ಅಪರಾಪ್ರಕೃತಿ, ಪ್ರಧಾನ, ಮಾಯೆ. ಸತ್ಪರಜಸ್ತಮಗಳ ಸಮತೋಲದ ರೂಪದ 
ನಿಷ್ಕಿಯ ಜಡಪ್ರಧಾನದ ಚಲನವು ಪುರುಷ (ಶುದ್ಧ ಚೈತನ್ಯಾತ ದೃಷ್ಟಿಪಾತದಿ೦ದ 
ಆರ೦ಭವಾಗುವುದೆಂಬ ಸಾಂಖ್ಯ ವಿಚಾರದಂತೆ, ದೇಶ-ಕಾಲಗಳ ಪ್ರತ್ಯೇಕತೆಯನ್ನು ನಂಬಿದ 
ಮೇಲೆ ನಮ್ಮ ಜಾಗ್ರತ್‌ ಪ್ರಜ್ಞೆಯು ಗ್ರಹಿಸಲಾರ೦ಭಿಸುವ ೨೪ ನ್ಯಾಯವೈಶೇಷಿಕ ಗುಣಗಳು 
ಜಗತ್ತಿನ ಇಂದ್ರಿಯಾಧೃತ ಪ್ರತ್ಯಕ್ಷ ಅನುಮತಿಗಳೆನ್ನಿಸುವ ವ್ಯಾವಹಾರಿಕ ಸತ್ಯದಲ್ಲಿ 
ನಿಷ್ಠವಾದವುಗಳು. 


ವಿಜ್ಞಾನ ವಿಚಾರ 
ಆ 


ಆವಯವಿಕ ಪ್ರಸ್ಥಾನದಲ್ಲಿ ದೇಶ, ಕಾಲ ಮತ್ತು ಈಶ್ವರ ಎಂಬ ಮೂರು 
ಪದಾರ್ಥಗಳನ್ನು ಮೌಲಿಕವೆಂದು ಗ್ರಹಿಸಲಾಗುತ್ತದೆ. ವ್ಯಕ್ತ ಪ್ರಕೃತಿಯು ಪ್ರತ್ಯಕ್ಷಗ್ರಾಹ್ಯವಾದ 
ಘಟನೆಗಳ ಆದಿಮಧ್ಯ್ಕಾಂತ ಸಹಿತವಾದ ಮಹಾಪ್ರಕ್ರಿಯಾ ಪ್ರವಾಹ. ಅದರ ಮಧ್ಯವು 
ದೇಶಿಕ ಮತ್ತು ಕಾಲಿಕ ವರ್ತಮಾನ, ಆದ್ಯ೦ತಗಳು ಭೂತಭವಿಷ್ಯತ್ತುಗಳು ಅವ್ಯಕ್ತವು 
ಅಚಲ ಪ್ರಕೃತಿ, ಅವಿಕಾರಿ ಪ್ರಕೃತಿ, ವ್ಯಕ್ತಪ್ರಕೃತಿಯ ಮೂಲಾಧಾರ. ಪ್ರತ್ಯಕ್ಷ 
ಪ್ರಕೃತಿಐದೇಶ--ಕಾಲ--ಕಾರ್ಯ,; ಪ್ರತ್ಯಕ್ಷಣಸ೦ವೇದನೆ--ಸ್ಮಾರ್ತ ವಿಚಾರ. ದ್ವಂದ್ಹಗಳಾದ ವಸ್ತು 
ನಿಷ್ಠತೆ-ವ್ಯಕ್ತಿನಿಷ್ಠತೆಗಳು ದೃಷ್ಟಿಕೋನದಿ೦ದ ಉಪಾಹಿತವಾದಂಥವು. 


ವಸ್ತುನಿಷ್ಠ ವಿಚಾರ ಪ್ರಣಾಲಿಯು ದ್ರವ್ಯದಲ್ಲಿ ಗುಣಕ್ರಿಯೆಗಳೆಂಬ ಭಿನ್ನ 
ಪದಾರ್ಥಗಳಿರುವುದೆ೦ಬ ಕಲ್ಪನೆಯನ್ನು ಶುದ್ಧೀಕರಿಸಿ ವಿಜ್ಞಾನ ಎ೦ದು ದ್ರವ್ಯ; ಗುರ್ಣಕರ್ಮ 
ಎ೦ದೆನ್ನಿಸುತ್ತದೆ. ವಸ್ತುನಿಷ್ಠತೆ ವ್ಯಕ್ತಿನಿಷ್ಠತೆಗಳು ಅಪೂಧ್ಹ, ಸಾಪೇಕ್ಷ. ನಿಸರ್ಗದ 
ಕರ್ಮಸಾಗರದಿ೦ದ ಒಂದು ಕರ್ಮ (ವಸ್ತುವನ್ನು ಆಯ್ದುಕೊಳ್ಳುವ ಕ್ರಿಯೆಯೊಂದು 
ಅಮೂರ್ತಿೀಕರಣ (ಭಾವಮಾತ್ರಗ್ರಹಣ). ತರ್ಕದ ವಸ್ತುವಿನ ನಿಜಸ್ವರೂಪವು ವ್ಯಾಕರಣ 
ಕರ್ಮ. ವ್ಯಾಕರಣದ ಕರ್ತೃವು ಒಮ್ಮೆ ಕರಣವಾದರೆ ಇನ್ನೊಮ್ಮೆ ಕರ್ಮವಾಗಬಲ್ಲದು. 
ವಸ್ತುವಿನ ಕಾರಕ-ಕಾರಕೇತರ ಸ೦ಬ೦ಧಗಳೂ ಜಡತ್ವ-ಸಚೇತನತೆಗಳೂ ಅಧಮ-ಮಧ್ಯಮ- 
ಉತ್ತಮ ಪುರುಷತ್ಹಗಳೂ ಪರಿವರ್ತನೀಯ; ಅದರ ಸ್ಥಾಯಿತ್ವದ ಅವಧಿ ವಿವಿಧ ದೇಶಕಾಲ- 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೦೩ * 


ಸ್ವರೂಪಗಳಲ್ಲಿ ವಿವಿಧ. ಅಂದರೆ ಸ್ಥಾನ, ಸಂಬ೦ಧ, ಗುಣಗಳೆಲ್ಲವೂ ರೂಪಾಂತರ 
ಹೊಂದುವಂಥವು. ಈ ಭೇದಗಳೂ ಪರಿಮಾಣ ಮೂಲವಾದಂಥವು; ಸಂಖ್ಯೆಯು 
ಪರಿಮಾಣಾ೦ತರ್ಗತ. ಕಾಲಪರಿಮಾಣ ದೇಶಪರಿಮಾಣಗಳೆರಡೂ ಸ೦ಕೋಚ ವಿಸ್ತಾರ 
ಸ್ವರೂಪಗಳಿ೦ದ ಭಾಸವಾಗುತ್ತವೆ. 


ಸಮನ್ವಯ 


ಅಚಲ, ನಿಷ್ಕ್ರಿಯ, ಏಕಪ್ರಕೃತಿಯ ಗೀತೋಕ್ತ ಅಕ್ಷರ ಪುರುಷ--ಅವ್ಯಕ್ತ ಪ್ರಕೃತಿ; 
ಚಲ, ಸಕ್ರಿಯ, ಅನೇಕೀಕಾರಕ ಪ್ರಕೃತಿಯು ಕ್ಷರಪುರುಷ-ವ್ಯಕ್ತಪಕೃತಿ. ಪಕೃತಿಯಿಂದ 
ಅದರ ಪ್ರೇರಕ ಶಕ್ತಿಯನ್ನು ಮಾನಸಿಕವಾಗಿ ಅಮೂರ್ತಿಕರಿಸಿ ಹೊರಡೆಗೆದರೆ, ಆ ಹೊರದೆಗೆದ 
ಪದಾರ್ಥವೇ ಪುರುಷ. ಗೀತೆಯ ಉತ್ತಮ ಪುರುಷನು ಈ ಇರುವಿಕೆ ಆಗುವಿಕೆಗಳ 
(ಅಕ್ಷರಗಳ) ನಿಯಾಮಕವಾದ ಈಶ್ವರಶಕ್ತಿ ಅಥವಾ ನಿಸರ್ಗನಿಯಮಗಳು! 

ಸತ್ವವು ಅವ್ಯಕ್ತ. ನಿಷ್ಕಿಯ ಪ್ರಕೃತಿಭಾವ; ರಜಸ್ತಮಸ್ಸುಗಳು ವ್ಯಕ್ತ ಕ್ರಿಯಾಪದ, 
ಪ್ರಕೃತಿಭಾವ; ಪುರುಷತ್ವವು ಆತ್ಮತ್ವ, ಅಹಂತ್ವ ಕತ್ತೃ್ಮತ್ರ ಭೋಕ್ತತ್ತ 'ತೇಂದ್ರೀಭೂತತ್ವ 


೪ ;ಥ% 5 


ಇರುವಿಕೆ-ಆಗುವಿಕೆಗಳ ಅಪರಿಹಾರ್ಯ ಅವಿನಾಭಾವವುಳ್ಳ ವ್ಯಕ್ತತಪಸ್ವ ಈ ಪಟ್ಟಿಯಿಂದ 
ಭೋಕ್ತತ್ತವನ್ನು ತೆಗೆದರೆ ಈಶ್ವರತ್ವದ ಕಲ್ಪನೆ ಬರುತ್ತದೆ; ಅದರ ಜೊತೆಗೆ 'ವಕ್ತಿತ್ವದ 


ಕಲ್ಪನೆಯನ್ನೂ ತೆಗೆದರೆ ಪರಬ್ರಹ್ಮತ್ರದ ಕಲ್ಪನೆ ಬರುತ್ತದೆ. 


ಭಾವನೇಚ್ಛಾತ್ಮಕ ತಿಳಿವಳಿಕೆಯೇ ಬೌದ್ಧಿಕ ತಿಳುವಳಿಕೆಯ ಮೂಲ. ಅವೆರಡಕ್ಕೂ 
ಸತ್ವದಜ್ಞಾನವು ಜಂ ಸತ್ವಕ್ಕೆ ಪುರುಷತ್ವ ಸೇರಿಸಿದರೆ ಈಶ್ವರತ್ವವಾಗುತ್ತದೆ; ಸತ್ವಜ್ಯಾನವಾಗುತ್ತದೆ; 
ಅದಕ್ಕೆ ಪರಬ್ರಹ್ಮಪಜ್ಞೆ ಆಧಾರ. 

ಶುದ್ಧ ಪ್ರಜ್ಞೆಯಷ್ಟೇ ಶಾಶ್ವತವೆ೦ದು ತಿಳಿದು, ಅದನ್ನು (ಪ್ರಜ್ಞೆಯನ್ನು) ಮಾನಸಿಕ 
ಸಂಬಂಧಗಳಿಂದ ಪ್ರತ್ಯೇಕಿಸಿ ತೆಗೆದ ಆ ಮೂರ್ತೀಕರಣದ ಕೌಶಲವೇ ಗೀತೋಕ್ತ 
ಆತ್ಮಜ್ಞಾನಯೋಗ. ಬ್ರಹ್ಮ ಜ್ಞಾನಯೋಗ. ಅದು ಭಾವನೆ, ಇಚ್ಛೆ, ಬುದ್ಧಿಗಳೆಲ್ಲವನ್ನು 
ವ್ಯಾಪಿಸಿದ್ದು ಅವುಗಳಿಂದ ಸ್ವತಂತ್ರವಾಗಿರುವ ದೃಢಾನುಭಾವವನ್ನು ಹೊಂದುವದೇ 
ಸಾಕ್ಷಾತ್ಕಾರ. ಅಪರೋಕ್ಷಾನುಭೂತಿ, ಜಾಗ್ರತಪ್ರಜ್ಞೆಯ ಜಗಜ್ಜಾನವೆಲ್ಲವೂ ಸಂಬಂಧಾತ್ಮಕ 
ಅಥವಾ ವಿಶೇಷಣಾತ್ಮಕ ಸಂಬ೦ಧಗಳೆಲ್ಲವೂ ಸೀಮಾಕರಣಜನ್ಯ ಅವುಗಳ ಅಸೀಮಾಕರಣವೇ 
ಬ್ರಹ್ಮತ್ವದ ಸಾಕ್ಷಾತ್ಕಾರ, ಮೋಕ್ಷ. ಸ್ಥಿತಪ್ರಜ್ಞತೆ, ಬ್ರಾಹ್ಮೀಪ್ರಜ್ಞೆ ಭಾವನೇಚ್ಛೆಗಳನ್ನೊಳಗೊಳ್ಳದ 
ಅಮೂರ್ತಿಕರಣಪ್ರ ಕಲ್ಪನಾ `ಎಲಾಸ, ಶುಷ್ಕವೇದಾಂತ, "ಶಾಬ್ದಿಕ ಅರ್ಥಜ್ಞಾನ, 'ಪತೀಕಾತ್ಮಕ 
(ಸಂಕೇತಾತ್ಮಕ, ಗಣಿತಾತ್ಕಕ, ತರ್ಕಾತ್ಮಕ, ಊಹಾತ್ಮಕ, ಅನುಮಿತ್ಯಾತಕ, ಪರೋಕ್ಷಾನುಭವು. 
ಬುದ್ಧಿ- ಭಾವನೆ- ಇಚ್ಛೆಗಳ ವಿಶ್ವಪ್ರಮಾಣದ ವಿಸ್ತರಣವು ವಿಶ್ವಾತ್ಕಕತ್ವ ಅಥವಾ "ಈಶ್ವರತ್ವ 
ಇದನ್ನು ದಿವ್ಯೀಕರಣವನ್ನಃ ಬಹುದು; ವಿಶ್ವೋತ್ತರತ್ವವು ಬ್ರಾಹ್ಮೀಕರಣ ಜನ್ಯವಾದ ಅಸೀಮತ್ರ 
ಅನಂತತ್ವ, ಕೇವಲ ಪೂರ್ಣಸತ್ಯತ್ವ ಆನಂ೦ಂದಮಯತ್ವ. 


* ೪೦೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆಕಸ್ಥಿಕತೆಯ ತತ್ವದ ಪರಿಣಾಮ 


ಕಾರಣವಿಲ್ಲದೆ ಕಾರ್ಯವಿಲ್ಲ ಎಂಬುದು ಬುದ್ಧಿಯ ಸಹಜಗುಣ. ಅದನ್ನು ಬಿಟ್ಟರೆ 
ಚಿ೦ತನ, ವಿಚಾರ, ತರ್ಕ ಎಂಬುದಕ್ಕೆ ಅರ್ಥವಿಲ್ಲ; ವಿಜ್ಞಾನವು ಅಜ್ಞಾನವಾಗುವದು; 
ಆದುದರಿಂದ ಅನ೦ತಕಾರಣ ಪರಂಪರೆ ದುರೂಹ್ಯವಾಗುವುದರಿಂದ ಮತ್ತು ಯಾವ 
ಎಜ್ಞಾನ ನಿಸರ್ಗನಿಯಮವೂ ಜಗತ್ತಿನ ಎಲ್ಲ ಕಾರ್ಯಗಳಿಗೂ ಕಾರಣವಾಗಬಲ್ಲದೆಂದು 
ಹೇಳಲು ಸಾಧ್ಯವಿಲ್ಲವೆಂಬುದನ್ನು ಭೌತಶಾಸ್ತ್ರದ ಅನಿಶ್ಚಿತತಾ (ಕಾದಾಚಿತ್ಯತಾ) ಸಿದ್ಧಾಂತವು 
ಸಾರಿರುವುದರಿ೦ದಲೂ ಅನ೦ತ, ಅಸೀಮ, ಅವ್ಯಯ, ಅದ್ವಿತೀಯ, ಸರ್ವಧಾರಿಯಾದ 
ಒಂದು ಪದಾರ್ಥವನ್ನು ಕಲ್ಪಿಸಿಯೇ ಚಿ೦ತಕನು ವಿರಮಿಸಬೇಕಾಗುತ್ತದೆ. ನಿತ್ಯಪ್ರಶ್ನೆಯೆಂದು 
ಮೂಲಕಾರಣದ ಬಗ್ಗೆ ಕೇಳಬಾರದೆಂಬುದು ದೇಶದ (5/೩09 ಆಚೆಗೆ ಏನಿದೆ? ಎಂದು 
ಕೇಳಬೇಡಿರಿ- ಎ೦ದು ಐನ್‌ಸ್ಟೀನ್‌ ಹೇಳಿದ ಹಾಗಾಗುತ್ತದೆ. ಪ್ರತಿಯೊಂದು ತಲೆಮಾರಿನಲ್ಲೂ 
ವಿಶ್ವದ ವಿಜ್ಞಾನವು ಪರಮ ಸತ್ಯದ ಹತ್ತಿರ ಹತ್ತಿರಕ್ಕೆ ಹೋಗುತ್ತಿದೆ ಎಂಬ ರಸೆಲ್ಲನ 
ಪೂರ್ವಗ್ರಹವು ಪ್ರಮಾಣಸಿದ್ಧವಲ್ಲ-1.೩% 08088000- ಯದೃಚ್ಛೆಯ ಸೂತ್ರವನ್ನು ಎಜ್ಞಾನ 
ಘೋಷಿಸಿದ ಮೇಲೆ ಖಗೋಲ ಶಾಸ್ತ್ರ ಜೀವಶಾಸ್ತ್ರಗಳು ಕಾವ್ಯಮಯವಾಗುತ್ತ ಹೋದಮೇಲೆ! 

ಅಚಲವಾದ ದೇಶವು (ಅವಕಾಶವು) ಪರಿಸೀಮಿತವೆಂದು ಸಾರಿದ ಮೇಲೆ ಅದಕ್ಕೆ 
ಅದಕ್ಕಿಂತ ಹೆಚ್ಚು ವ್ಯಾಪಕವಾದ ಆಧಾರ ಅಥವಾ ಹಿನ್ನೆಲೆ ಬೇಕಾಯಿತು. ಅದೇ ವ್ಯಾಸೋಕ್ತ 
ಬ್ರಹ್ಮ (ಪರಬ್ರಹ್ಮ). ಅದನ್ನು ಅಜ್ಜಾತವೆನ್ನಿರಿ, ಊಹ್ಯ ವ್ಯಾಪ್ತಿಗೆ ಒಳಪಡದ ನಿಸರ್ಗವೆನ್ನಿರಿ, 
ಕಾದಾಚಿತ್ಕ ಶಕ್ತಿಯೆನ್ನೀರಿ-ಎನೆಂದರೂ ಸರ್ವನಿರಪೇಕ್ಷ ಪದಾರ್ಥವೊಂದು 
ಸರ್ವಸಾಪೇಕ್ಷಗಳಿಗೂ ಮೂಲವಾಗಿರಬೇಕಾದುದು ವೈಚಾರಿಕ ಅವಶ್ಯಕತೆ. ಪರಿಮಿತ 
ಪದಾರ್ಥಗಳ ಪರಸ್ಪರ ಸಾಪೇಕ್ಟತೆ ವಿವಿಧವಾಗಿರುವುದರಿ೦ದ, ಅಲ್ಪವ್ಯಾಪ್ತಿ 
ಸಂಪನ್ನವಾಗಿರುವುದರಿ೦ದ, ಅದನ್ನು ಏಕಮೇವಾದ್ವಿತೀಯವಾದ ವಿಶ್ವಾಧಾರ ರೂಪದ 
ಮೂಲ ಸ೦ಬ೦ಧ ಎ೦ದು ಊಹಿಸಲು ಬರುವುದಿಲ್ಲ. ಅಜ್ಞಾತವನ್ನು 'ಅ' ಎ೦ದು 
ಇಟ್ಟುಕೊಂಡರೂ ಒಂದೇ `ಬ' ಎ೦ದು ಇಟ್ಟುಕೊಂಡರೂ ಒಂದೇ. ಅದರ 
ಸರ್ವಾಧಾರತ್ಪವೊ೦ದನ್ನು ಗ್ರಹಿಸಿದರೆ ಸಾಕು. ವೈಟ್‌ಹೆಡ್ಡನು ಅದನ್ನು ದೈವವೆಂದರೆ 
ಪರವಾಯಿಲ್ಲ; ರಸೆಲ್ಲನು ಅಜ್ಞಾತವೆಂದರೆ ಬೇಸರವಿಲ್ಲ. ಗಣಿತವು ಅನ೦ತವೆಂದರೆ 
ದುಃಖವಿಲ್ಲ; ತರ್ಕವು ಅತರ್ಕ್ಯವೆಂದರೆ ತೊಂದರೆ ಇಲ್ಲ. 

ಶ್ರದ್ಧಾರಹಿತವಾದ ವಿಜ್ಞಾನ ಬುದ್ಧಿಯು ಕ್ಷಣಭ೦ಗಶೀಲವುಳ್ಳದ್ದು: ತನ್ನ ಪದಶ್ರದ್ಧೆ. 
ಅರ್ಥಶ್ರದ್ಧೆಗಳಿಗದು ವೈಜ್ಞಾನಿಕ ಪ್ರಮಾಣಗಳನ್ನು ಕೊಡಲಾರದು. ಅತಿಚಂಚಲವು 
ಅವ್ಯವಹಾರ್ಯ; ಅದರ ಸಾಪೇಕ್ಷ ಸ್ಥೈರ್ಯದ ಪರಮಾವಧಿಯೇ (ನಿರಪೇಕ್ಷ ಮಟ್ಟವೇ) 
ಶಾಶ್ವತವಾದ ಅಸೀಮ ಪದಾರ್ಥ. ಮೂರ್ತಿಕೃತವಾದುದೆಲ್ಲವೂ ಸೀಮಿತವಾಗಿರುವುದರಿ೦ಂದ, 
ಪರಮಮಹತ್‌ ಪ್ರಮಾಣವು ಯಾವ ನಿಯಮಕ್ಕೂ ಇಲ್ಲದಿರುವುದರಿ೦ದ, ಅದ್ವಿತೀಯ 
ಸರ್ವಧಾರಿಯೊಂದನ್ನು ಆಧಾರವನ್ನಾಗಿ ಇಟ್ಟುಕೊ೦ಡು ತರ್ಕಿಸುವ, ಎಜ್ಞಾನಿಸುವ 


ಸುವ್ಯವಸ್ಥೆಗೆ ವಿರುದ್ಧವಾಗಿ ಲಂಗರಿಲ್ಲದ ಹಡಗಿನ ಸ೦ಚಾರದ೦ಥ ವಿಜ್ಞಾನ, ವಿಚಾರ, 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೦೫ * 


ಊಹೆಗಳು ಯಾವ ದೃಷ್ಟಿಯಿಂದಲೂ ಅರ್ಥಪೂರ್ಣವಾಗವು. “ಊರ್ಧ್ವಮೂಲಂ 
ಅಧಃಶಾಖಂ” ಎಂಬುದು ಜೀವನ ವೃಕ್ಷದ ಸರಿಯಾದ ವರ್ಣನೆಯೆಂಬುದನ್ನು ಏವಿಧ 
ಖಗೋಲ ಶಾಸ್ತ್ರವಾದಗಳೂ ಸಮರ್ಥಿಸಿದ, ಜಡಮೂಲವು ಆಧೋಮೂಾಂವನ ಚೈತನ್ಯ 
ಮೂಲವಾದಷ್ಟು ಊರ್ಧ್ವಮೂಲವಾದ. ಈ ವಿಷಯದಲ್ಲಿ ನ್ಯೂಟನ್ನನ ಯೋಗ್ಯತೆ 
ಮುಂದಿನ ಯಾವ ಎಜ್ಮಾನಿಗೂ ಬರಲಾರದು. ದೇವರು ನಿಸರ್ಗನಿಯಮಗಳನ್ನು ರಚಿಸಿ 
ಕಾರ್ಯ ಪರಂಪರೆ ಅವುಗಳಂತೆ ನಡೆಯುವ ಹಾಗೆ ಮಾಡಿ ಸುಮ್ಮನೆ ಕುಳಿತು ಬಿಟ್ಟನು- 
ಎಂಬುದು ಬಹಳ ಅರ್ಥಪೂರ್ಣವಾದ ಮಾತು. ಅದರಿಂದ ವೈಜ್ಞಾನಿಕ ಶೋಧದ 
ಪ್ರಗತಿಗೆ ಯಾವ ವಿಘ್ನವೂ ಉ೦ಟಾಗದು. ನಮ್ಮ ವ್ಯಕ್ತಿತ್ವ-ಚಾರಿತ್ರಗಳ ದಾರ್ಡ್ಯ ಹೆಚ್ಚುತ್ತಲೇ 
ಹೋಗಲು ಅದು (ಠಿದರ ಪ್ರಜ್ಞೆ) ಬಲಿಷ್ಠ ಕಾರಣವಾಗುವುದು. ಅವುಗಳ ವ್ಯಾಪಕತೆ 
ಹೆಚ್ಚುತ್ತ ಹೋಗುವುದೇ ದಾರ್ಡ್ಯವೃದ್ಧಿ. 


ವಾದಗಳ ದುರುಪಯೋಗ ಮತ್ತು ಸದುಪಯೋಗ 


ದೈವಭಕ್ತಿಯು ಅ೦ಧಶ್ರದ್ಧೆಗೆ ಎಂದೂ ಒಂದೇ ಒಂದು ಪ್ರಧಾನ ಕಾರಣವಾದದ್ದು 
ಸುಳ್ಳು ಸ 'ದುರುಪಯೋಗದಂತಯೇ ಪ್ರತಿಯೊಂದನ್ನೂ (ಪ್ರತಿಯೊಂದು ವಾದವನ್ನೂ 
ಸಿದ್ಧಾಂತವನ್ನೂ) ದುರುಪಯೋಗ ಮಾಡಲು (ಮಾಡಿಕೊಳ್ಳಲು) ಸಾಧ್ಯ ವಿದೆ" 
ಸರ್ವೋದಯವೇ ಅವುಗಳ ಸದುಪಯೋಗಕ್ಕೆ ನಿಕಷ. ಅರ್ಧದಲ್ಲಿ ಸಮರ್ಥಾಸಮರ್ಶರ 
ಸ್ಪರ್ಧೆ ಅನಿವಾರ್ಯವಾದರೆ ಸರ್ವೋದಯವೆಂದೂ ಸಾಧ್ಯವಾಗದು. “ಶರೀರ ಮಾದ್ಯಂ 
ಖಲು ಧರ್ಮಸಾಧನಂ” ಆಗಿರುವಂತೆ ಸ್ವಾರ್ಥದ ವಿಸ್ತಾರಣವು ಸರ್ವವನ್ನೂ ಒಳಗೊಂಡರೆ 
ಅದು ನಿಜವಾಗಿ ವಿಸ್ತರಣಶೀಲ ವಿಶ್ವ ಯುಕ್ತಾಹಾರ-- ವಿಹಾರಗಳನ್ನು ಜೋಗಸಾಥನಗೆ 
ಅಗತ್ಯವೆಂದು ಹೇಳುವ ಭಗವದ್ಗೀತೆ ಹುಚ್ಚು ನಿಃ ಸ್ವಾರ್ಥತೆಯನ್ನು ಸಮರ್ಥ್ಯಸದು. ಸ್ಪಶರೀರಕ್ಕೆ 
ಸುಖರಾಜ್ಯಕ್ಕೆ ಸರಾಸರಿಯಾದ ಕನಿಷ್ಠಾವಧಿಕ ಸೌಕರ್ಯವನ್ನು ದೊರಕಿಸಿಕೊಳ್ಳಲು. ಅಸುಖ 
ಪರಶರೀರಕ್ಕೆ ಅದು ಸಿಗಲೆ೦ದು ಹೋರಾಡುವುದೇ ವ್ಯಾಸಸಹಜ ಬುದ್ಧಿಮತ್ತೆ. 
ಜ್ಯೋತಿರ್ಗೊಲಗಳು ಕೇಂದ್ರದಿಂದ ದೂರ ದೂರ ಸರಿಯುತ್ತ ಹೋಗುವುವು- ಎಂಬ 
ವಿಶ್ವವಿಸ್ತರಣವಾದವೊ೦ದು ಕಲ್ಪನೆಯ ಹಾರು೦ಬಸಿ (811/8 58000). ಪಂಚವಾರ್ಷಿಕ 
ಯೋಜನೆಗಳು “ಪಂಚವಾರ್ಷಿಕ ಪರೋಪಕಾರ ಯೋಜನೆಗಳಾ”ಗದೆ. “ಪಂಚವಾರ್ಷಿಕ 
ಪಳಾರ ಯೋಜನೆ”ಯಾಗುತ್ತ ಹೋದದ್ದೇ ಭಾರತೀಯ ಸಂಸ್ಕೃತಿಯ ಅವನತಿಯ 
ಪ್ರಧಾನ ಕಾರಣ. 

ತತ್ವವಿಲ್ಲದ ನೀತಿ, ನೀತಿಯಿಲ್ಲದ ತತ್ವಗಳು ವಿಚಾರವಿಲ್ಲದ ಆಚಾರ, ಆಚಾರವಿಲ್ಲದ 
ವಿಚಾರಗಳಂತೆ ಸಮಾಜಘಾತಕ. ತ್ರೆ ಬಕರಣಿಕ ಅನುಭವವೇ ಲೋಕಗತವಾದ 
“ಪೂರ್ಣಾ”ನುಭವ. ದೇಶ ಕಾಲಗಳ ನಿಷ್ಕಿಯ ಸರ್ವಕ್ರಿಯಾಧಾರ ಸ್ವರೂಪವು ಪ್ರತ್ಯಕ್ಷವಲ್ಲ, 
ಪರೋಕ್ಷ. ಅವುಗಳ ಪೂರ್ಣ ಅಳತೆಯನ್ನೂ ಖಂಡಿಸಿದಂತೆ ತೋರಿಸುವ ಕಾರಕವಂದರ 
ಪ್ರಮೇಯವಾದ ಘಟನೆಗಳು, ಗುಣಗಳೂ, “ದ್ರವ್ಯಗಳು”. ಕರ್ಮಾಭಾವದಲ್ಲಿ ದೇಶಕಾಲಗಳು 


* ೪೦೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅನೂಹ್ಯ, ಅನನುಮೇಯ, ಅಪ್ರಯೋಜಕ ಎನ್ನಿಸುತ್ತವೆ. ಅವುಗಳ ಅಣ್ವೀಕರಣವು 
(ವಿಭಜನೆಯು) ಕೇವಲ ಮಾನಸಿಕ, ಅಮೌರ್ತಿಕ, ಘಟನಾ ಪರಂಪರಾಪ್ರಮಾಣ 
ನಿಯಂತ್ರಿತ. ಅವುಗಳಿಗೆ ಸ೦ಬ೦ಧಿಸಿದ ಮಾನಸ ಕ್ರಿಯೆಗಳು ಸ೦ವೇದನಾ ಧೃತ. “ದ್ರವ್ಯದ 
ಶುದ್ಧ ವೈಚಾರಿಕ ಸ್ವರೂಪದಂತೆಯೇ ದೇಶ-ಕಾಲಗಳ ಅಥವಾ ಅವುಗಳ ನಿಷ್ಕಿಯ 
ಐಕ್ಯವೂ ಕೇವಲ ವೈಚಾರಿಕ-ವೈಶೇಷಿಕರ ವಿಶೇಷಗಳ ಕಲ್ಪನೆಯಂತೆ. ವಸ್ತು 
ಸಮಭಾವಗಳಂತೆಯೇ ವಸ್ತ ಎರ್ಹಗಹಣಕ್ಕೆ ಅಗತ್ಯವಾದ ಕಾಲ್ಪನಿಕ (ತಾರ್ಕಿಕ) ಪದಸತ್ಕವೂ 
ವಿಚಾರ ವ್ಯವಹಾರಕ್ಕೆ ಸಂಕೇತ ರೂಪದಲ್ಲಿ ಕೆಲವೊಮ್ಮೆ ಅಗತ್ಯವಾಗುತ್ತದೆ. 


ಮಹಾಭಾವ-ಮಹಾನುಭಾವ 


ಜಾಗ್ರತ ಜೀವನದ ಕಾರ್ಯಗಳಿಗೆ ಶುದ್ಧ ಮಾನಸಿಕ ವಿಚಾರಗಳೂ (ಹಗಲು-ರಾತ್ರಿಗಳಲ್ಲಿ 
ಕಾಣುವ) ಕನಸುಗಳೂ ಂತವರಾಣಿಗಳನ ಈಶ್ವರೇಚ್ಛೆಗಳೂ (1118010೩ 808005) 
ಕಾರಕ-ಪ್ರೇರಕಗಳಾಗುವುವು ಎಂಬುದನ್ನು ಅವಿಜ್ಞಾತಮನದ 'ದಿಶ್ರೇಷಣವು ತಿಳಿಯಪಡಿಸುತ್ತದೆ. 
ಪರಹಿತ ವಿಮುಖರಾದ ವ್ಯಕ್ತಿ ಸ್ಪಾರ್ಥ. ಪರಾಯಣರ ಕೈಯಲ್ಲಿ ಯಾವ ಶಾಸ್ತ್ರ ವಾದ, 
ಸಿದ್ಧಾಂತ ಸಿಕ್ಕಿದರೂ ಅದನ್ನು ಅವರು ಸ್ವಾರ್ಥಾನುಕೂಲವ್ಯಾಜೈಗೆ ಒಳಪಡಿಸುತ್ತಾರೆ. 
ಪರ ದರದ ಅಹಂಕಾರ- ಮಾರಕ ತತ ಸರ್ವದ! ಸಾಧ್ಯ. ಅದನ್ನು 
ಸಾಧಿಸಿದವರು- 

“ವಿಮುಕ್ತಂ ಸರ್ವಸಂಗೇಭ್ಯೋ ಮುನಿಮಾಕಾಶವತ್‌ ಸ್ಥಿತಂ 

ಅಸ್ವ್ಪಮೇಕಚರಂ ಶಾಂತಂ ತಂದೇವಾ ಬ್ರಾಹ್ಮಣಂ ವಿದು?ಃ- 


ಸ೦ಗ ವಿಮುಕ್ತತೆ ಎ೦ದರೆ ಇತರರೊಡನೆ ಸ್ಪಾರ್ಥಕ್ಕಾಗಿ (ಸ್ವಶರೀರೇಂದ್ರಿಯಾರ್ಥಗಳಿಗಾಗಿ 
ಮಾತ್ರ ಇರುವ) ಆಸಕ್ತಿಯಿಂದ ಬಿಡುಗಡೆ; ಆಕಾಶದಂಥ ಮನಃಸ್ಲಿ ಸ್ಥಿತಿಯನ್ನು 
ಹೊಂದುವುದೆಂದರೆ ರಸೆಲ್ಲನಿಗಿ೦ಂತಲೂ ಹೆಚ್ಚು ಪೂರ್ವಗ್ರಹ ರಹಿತನಾಗುವುದು, ಬಾಲ್ಕದ 
ಅಪಸಂಸ್ಕಾರಗಳಿಗೆ ಅಂಟಿಕೊಳ್ಳದಿರುವುದು; ತನ್ನ ಆಸ್ತಿಯನ್ನು ಪ್ರಾಣಕ್ಕಿಂತ ಪ್ರಿಯವೆಂದು 
ಅದರ ಕಾವಲಿಗೆ ನಿತ್ಯವೂ ಗುರ್ವನಂತೆ ವರ್ತಿಸುವ ಶೀಲವನ್ನು ಬಿಟ್ಟವನು ಅಸ್ಟನು. 
ಶಾಂತತೆಯೆಂದರೆ ಸಮತೋಲ ಬುದ್ಧಿಯನ್ನು ಇಟ್ಟುಕೊ೦ಡಿರುವುದು, ಭಾವೋದ್ರೇಕಗಳಿಂದ 
ಮುಕ್ತನಾಗಿರುವುದು: ಇ೦ಂಥವನು ಬ್ರಾಹ್ಮಣ, ಪೂರ್ಣಮಾನವ. 

“ಸರ್ವೇ ದೇವಾ ಮರ್ತ್ಯಸಂಜ್ಞಾವಿಶಿಷ್ಟಾಃ 

ಸರ್ವೇ ಮರ್ತ್ಯಾ ದೇವಸಂಜ್ಞಾವಿಶಿಷ್ಟಾಃ, 

ಎಲ್ಲ ದೇವರೂ (ಪ್ರಕಾರಶೀಲರೂ) ಮರ್ತ್ಯಸಂಕೇತ ಉಳ್ಳವರು; 

ಎಲ್ಲ ಮರ್ತ್ಯರೂ (ಮರಣಶೀಲರೂ) ದೇವಸಂಕೇತ ಉಳ್ಳವರು- 

ಎ೦ಬ ಮಾತಿನಲ್ಲಿ ವ್ಯಾಸನು ಶಬ್ದಗಳೆಲ್ಲವೂ ಪ್ರತೀಕ ಸ್ವರೂಪದವುಗಳೆಂದೂ ಮನುಷ್ಯರ 
ಲೌಕಿಕ ತಿಳಿವಳಿಕೆಯಲ್ಲಿ ಮರ್ತ್ಯತ್ವ-ಅಮರರ್ತ್ಯತ್ವಗಳೆಲ್ಲವೂ ಸಾಂಕೇತಿಕವೆಂದೂ ಹೇಳಿದ್ದು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೦೭ * 


ಸೆಲ್ಲನ-ಈ ಜಗತ್ತಿನ ಜ್ಞಾನವೆಲ್ಲವೂ ಸಾಂಕೇತಿಕ ಮತ್ತು ಗಾಣಿತಿಕ ಅಮೂರ್ತ 
ರೂಪದವು- ಎಂದ ಉದ್ದಾರಕ್ಕೆ ಸರಿದೊರೆಯಾಗಿದೆ. ಮೂರ್ತತ್ವವು ಕ್ರಿಯಾತ್ವವು; 
ನಕ್ಕೆ ಕ್ರಿಯಾಸ್ಪರೂಪವಿಲ್ಲ. ಮೂರ್ತವಾವುದೂ ನಿಷ್ಕಿಯವಾಗಿರಲಾರದು. ಕ್ರಿಯೆಯು 
ಪರಿವರ್ತನಕಾರಕ. ಪರಿವರ್ತನ ಹೊಂದುವವು ಗುಣಗಳು, ಗುಣಸ೦ಘಾತಗಳು; ಗುಣಗಳು 
ದ್ರವ್ಯಸ್ಥವೆಂದು ಕೇವಲ ವಿಚಾರವು ಗ್ರಹಿಸುತ್ತದೆ. ದ್ರವ್ಯವು ವಿಚಾರರೂಪದ ಗುಣಾಧಾರ. 
ಅದು ಗುಣಜಾತದ ಪ್ರತಿಬಿ೦ಬವಾಗಿರಬಹುದು ಅಥವಾ ಪ್ರತಿಬಿ೦ಬರಹಿತವಾಗಿ ಕೇವಲ 
ಭಾವಪ್ರತೀಕ ರೂಪದ್ದಾಗಿರಬಹುದು. ಅಪ್ರತೀಕ ಸ್ವರೂಪದ ಭಾವ (ಕಲ್ಪನೆ) ಎಂಬುದು 
ಇಂದ್ರಿಯಾರೂಢ ಮನದಲ್ಲಿಲ್ಲ. ಪ್ರತಿಮೆಗಳಾಗಲಿ, ಪ್ರತೀಕಗಳಾಗಲಿ ಭೌತ, ಬಾಹ್ಯ ಜಗತ್ತಿನ 
ಘಟನಾ ಘಟಕ (ವಸ್ರು)ಗಳನ್ನು ಸಂಬ೦ಧಿಸಿಯೇ ಇರುತ್ತವೆ. 

ಮುಕ್ತತೆಯು ನೀಃಸ್ಟಾರ್ಥವಾದ ಪ್ರತೀಕ ಸತ್ಯನಿಷ್ಠತೆ, ಪೂರ್ವಗ್ರಹದ ಸಾಪೇಕ್ಷರಹಿತತೆ, 
ವೈರಾಗ್ಯ, ಶುದ್ಧವಾದ ದ್ವಂದ್ಹಾತೀತ ವಸ್ತುನಿಷ್ಠತೆ; ಮದ್ಭಿತ ಭಿನ್ನವಾದ ತದ್ಧಿತ. ತಲ್ಲಯದಿಂದ 
ತದ್ಧಿತಸಾಧನೆ ಸಾಧ್ಯ. ತ್ವಲ್ಪಯ-ತಲ್ಲಯಗಳು ಪರಿಣಾಮತಃ ಒಂದೇ. ಇದೇ ವ್ಯಕ್ತಿತ್ವದ 
ಬ್ರಾಹ್ಮೀಕರಣ, ಬ್ರಹ್ಮದೃಷ್ಟಿಸಂಪನ್ನತೆ. ಅಂಥ ಸಂಪತ್ತನ್ನ್ನಳ್ಳವರೇ 
ರಾಜಗುರುಗಳಾಗಬಲ್ಲರೆಂಬುದು ಭಾರತೀಯ ಸಾಮಾಜಿಕ-ರಾಜಕೀಯ ಅನುಭವ. ಈ 
ವ್ಯಕ್ತಿತ್ವ ಸಿದ್ಧಿಯನ್ನೇ ಪದೇ ಪದೇ ಮಹಾಭಾರತ ಎತ್ತಿ ಹಿಡಿಯಲು ಅದಕ್ಕಿಂತ ಕಡಿಮೆ 
ಮಟ್ಟದ ಯಾರೂ ಸ್ಥಿರವಾದ ಸರ್ವೋದಯ ಪ್ರಶಾಸನವನ್ನು ಯೋಜಿಸಿ ನಡೆಯಿಸಿ 
ಕೊಡಲಾರರು ಎಂಬುದೇ ಕಾರಣ. 

ಕಾಯದೆ ನಿರ್ಮಾಪಕರೇ ಕಾಯದೆ ಭ೦ಗ ಮಾಡುವ, ಹಾಗೆ ಮಾಡುವವರನ್ನು 
ಚೆನ್ನಾಗಿ ಶಿಕ್ಷಿಸದ ಅಥವಾ ಕ೦ಡು ಅಲಕ್ಷಿಸುವ ಇಲ್ಲವೆ ಪುರಸ್ಕರಿಸುವ ಅನೀತಿವಂತಿಕೆ 
ಇರುವಲ್ಲಿ ಯಾವ ರಾಜ್ಯಧರ್ಮ, ಸರಕಾರ ಪದ್ಧತಿ, ಪ್ರಶಾಸನ ಧೋರಣೆ ಯಶಸ್ವಿಯಾದೀತು? 
“ಯಥಾ ರಾಜಾ ತಥಾ ಪ್ರಜಾಃ”- ರಾಜನ ನಿತ್ಯ-ನೈಮಿತ್ತಿಕ ವ್ಯವಹಾರವರ್ತನೆಗಳು 
ಅನಿವಾರ್ಯವಾಗಿ ಸಾಮಾನ್ಯರಿ೦ದ ಅನುಕರಿಸಲ್ಪಡುವುದು ಸಾರ್ವತ್ರಿಕ ಆದುದರಿ೦ದ ಜನತೆಯ 
ನಡತೆಯು ರಾಜ್ಯಕಾಧಿಕಾರಿಗಳ ನಡತೆಗೆ ಕಾರಣವಾಗುವ ಅ೦ಶಕ್ಕಿಂತ ರಾಜ್ಯಶಕ್ಕಿವಂ೦ತರ 
ವರ್ತನೆ ಜನತೆಗೆ ಅನುಕರಣೀಯವಾಗುವ ಅಂಶವೇ ಬಹಳ ಹೆಚ್ಚು. ಅಧಿಕಾರಿಗಳ 
ಶೀಲದ ನಿಯಂತ್ರಣಕ್ಕಿರುವ ಆದ್ಯತೆ ಜನತಾಶೀಲ ನಿಯಂತ್ರಣಕ್ಕಿಲ್ಲ. ರಾಜ್ಯಧರ್ಮಗಳಲ್ಲಿ 
ಪ್ರಜಾಪ್ರತಿನಿಧಿ ಪ್ರಭುತ್ವವು ಕಾಲಿಕವಾದ ಸಾಮಾಜಿಕ ಮನಸ್ಥಿತಿಯ ಅಭಿರುಚಿಯನ್ನಷ್ಟೇ 
ಆಧರಿಸಿದೆ. ಪ್ರತಿಯೊಂದು ರಾಜ್ಯಪದ್ಧಶಿಯಲ್ಲಿ ಗುಣಗಳೂ ಇವೆ ದೋಷಗಳೂ ಇವೆ. 
ದೋಷಸಂಖ್ಯೆ ಕಡಿಮೆಯಾಗಲು ಚಾರಿತ್ರ ಪಾವಿತ್ರ್ಯ ರಾಜಶಕ್ತಿವ೦ತರಲ್ಲಿ ಚೆನ್ನಾಗಿರುವಂತೆ 
ನೋಡಿಕೊಳ್ಳುವುದು ಮೊದಲು ಮಾಡತಕ್ಕ ಕರ್ತವ್ಯ. ರಾಜಶಕ್ತಿವಂತರು ತಮ್ಮ 
ಸದಸ್ಪರ್ತನೆಗಳೆಲ್ಲವನ್ನೂ ಅನಿವಾರ್ಯವೆಂದೋ ನ್ಯಾಯವೆ೦ದೋ ಸಮರ್ಥಿಸಿಕೊಳ್ಳುವ 
ಬಲಾತ್ಕಾರ ಭಾರತದಲ್ಲಿಂದು ಅಸಹ್ಯ ಮಟ್ಟಕ್ಕಿಳಿದಿದೆ. 


ಟ್ಟ ೭೨೩ 


* ೪೦೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಜ್ಞಾನಾಧಿಷ್ಠಾನ ಮಜ್ಜಾನಂ ತ್ರೀಂಲ್ಷೋಕಾನಧಿತಿಷ್ಯತಿ 
ವಿಜ್ಞಾನಾನುಗತಂ ಜ್ಞಾನಂ ಅಜ್ಜಾನೇನಾಪ ಕೃಷ್ಯತೆ 


ಅಜ್ಞಾನಕ್ಕೆ ಜಾಗ್ರತ್‌ ಸ್ವಪ್ನ ಸುಷುಪ್ತಿಗಳೆಂಬ ಮೂರು ಅವಸ್ಥೆಗಳಲ್ಲೂ ಜ್ಞಾನವೇ 
ಆಧಾರ; ಅದು ಹಿನ್ನೆಲೆಯಲ್ಲಿದ್ದು ಆಧಾರವಾದದ್ದು; ಆದ್ದರಿ೦ದ ಅದು ಪ್ರಕಾಶಕ್ಕೆ ಬರುವುದಿಲ್ಲ. 
ಎಜ್ಞಾನವನ್ನು (ವಿಶ್ಲೇಷಣಾತ್ಮಕ ಬುದ್ಧಿಯನ್ನು) ಅನುಸರಿಸುವ ಜ್ಞಾನವು ಅಜ್ಞಾನದಿಂದ 
ಅಧೋಗತಿಗಿಳಿಸಲ್ಪಡುತ್ತದೆ ಎಂಬ ಎಚ್ಚರಿಕೆ ಕೊಟ್ಟ ವ್ಯಾಸನು ಚಾರಿತ್ರವಂತಿಕೆಯ ಬೆಲೆಯನ್ನು 
ಚೆನ್ನಾಗಿ ಬಲ್ಲ. ಎಲ್ಲ ತರಹದ ದೌರ್ಜನ್ಯವೂ "ವಿವೇಕದಿಂದ ಹುಟ್ಟಿದ್ದೆಂಬುದು ಸ್ಪಷ್ಟ 
ಅಜ್ಞಾನ, ಅವಿವೇಕಗಳು ಪೂರ್ವಾಪರ ಕಾರಣ-ಪರಿಣಾಮ, ಸ್ಥಾಯಿತ್ವ- ಅಸ್ಥಾಯಿತ್ವ, 
ಬಹುಹಿತ-ಅಲ್ಬಹಿತ, ಸುಜನಾರ್ಥ-ದುರ್ಜನಾರ್ಥ, ಆತ್ಯಂತಿಕ ಸ್ಟಾರ್ಥ, ತಾತ್ಕಾಲಿಕ 
ಸ್ವಾರ್ಥ ಮುಂತಾದವುಗಳನ್ನು ಸರಿಯಾಗಿ ವಿಂಗಡಿಸಿ ತಿಳಿದುಕೊಳ್ಳದಂತೆ ಅಧಿಕಾರಾರೂಢರ 
ಕಣ್ಣುಗಳನ್ನು, ಬಹಳ ಸಲ, ಕಟ್ಟುವುವು. ಅಂಥ ಸಂದರ್ಭಗಳಲ್ಲಿ ರಾಜ್ಯಶಾಸ್ತ್ರಗಳಲ್ಲ, 
ಧರ್ಮಶಾಸ್ತ್ರಗಳೂ ದುರುಪಯೋಗಕ್ಕೆ ಪಕ್ಕಾಗುತ್ತವೆ- ಎಂಬುದು ತಾತ್ಪರ್ಯ. 


ಮಾನವನ ಕರ್ತೃತ್ವ 

“ಕರ್ತೃತ್ವಾದೇವ ಪುರುಷಃ ಕರ್ಮಸಿದ್ಧೌ ಪ್ರಶಸ್ಯತೇ, 

ಅಸಿದ್ಧೌ ನಿಂದ್ಯತೇ ಚಾಪಿ ಕರ್ಮನಾಶಾತ್‌ ಕಥಂತ್ವಿಹ”. 

-ಕರ್ತೃತ್ವ ಶಕ್ತಿಯಿದ್ದವನೇ ಮಾನವನು; ಕರ್ಮವು ಫಲಿಸುವುದರಲ್ಲಿ ಕರ್ತೃತ್ವವೇ 
ಪ್ರಶಸ್ತ ಕರ್ಮವು ನಾಶವಾಗಿ ಫಲಿಸದಾದಾಗ ಮನುಷ್ಯನು ಅನ್ಯರನ್ನು ಹೇಗೆ 
ನಿಂದಿಸಬಲ್ಲನು?9” ಇದು ವ್ಯಾಸನ ವ್ಯವಹಾರೋಪದೇಶ. ಕೇವಲ ಸರಕಾರವನ್ನೇ ಪ್ರಜೆ 
ಯಾವಾಗಲೂ ನಂಬಿಕೊಂಡು ಕುಳಿತಿರಲಾರನು- ಎ೦ದು ನಂಬಿದ ಜಾನ್‌ ಡ್ಯೂಯಿ 
ಅಧಿಕಾರ ವಿಕೇಂದ್ರೀಕರಣವನ್ನು ಬೋಧಿಸುವಾಗ ಕರ್ತೃತ್ವಶಾಲಿಗಳಾಗಿರುವ ಪ್ರಜೆಗಳ 
ಮೇಲೆ ಹೆಚ್ಚಿನ ನಂಬಿಗೆಯನ್ನು ವ್ಯಕ್ತಪಡಿಸಿದನು. ಸ್ವಯಂಪ್ರೇರಿತ ಜನಸ್ತೋಮಗಳ, 
ಜನಸ೦ಘಗಳ ವೃತ್ತವು ರಾಜ್ಯಶಕ್ತಿಯ ಲಕ್ಷ್ಮಣರೇಖೆಯೊಡನೆ ಏಕತೃವನ್ನು ಹೊಂದದು- 
ಎಂದು ಅವನು ವಾದಿಸಿದ್ದು ಅವನ ವ್ಯಾಸದೃಷ್ಟಿಗೆ ನಿದರ್ಶನ. ರಾಜ್ಯಶಕ್ತಿಯ ಕಕ್ಷೆಯ 
ಹೊರಗೂ ಪ್ರಜಾಶಕ್ತಿ ಇರುವುದು ಕೆಟ್ಟ ಸರಕಾರ ಬ೦ದಾಗ ಅದನ್ನು ಕಿತ್ತೊಗೆವ ಅನುಕೂಲಕ್ಕೆ 
ಆಧಾರ. ನದಿ, ಗುಡ್ಡ, ಭೂಮಿ, ಆಕಾಶಗಳಂತೆ ಸರಕಾರ, ನಗರ, ಮನೆ ಮುಂತಾದವು 
ದೇವ ನಿರ್ಮಿತಗಳಲ್ಲ. ಅಂಥ ವ್ಯವಸ್ಥೆಗಳ ಜವಾಬುದಾರಿ ಸಂಪೂರ್ಣವಾಗಿ ಮನುಷ್ಯನ 
ಪಾಲಿಗೆ ಸೇರಿದ್ದು: ಗಣಿತಜ್ಞರ ಸಂಘ, ರಸಾಯನಶಾಸ್ತ್ರಜ್ವರ ಬಳಗ, ಖಗೋಲ ಶಾಸ್ತ್ರಜ್ವರ 
ಕೂಟ, ವ್ಯಾಪಾರ ನಿಗಮ, ಮಠಮಾನ್ಯಗಳು ಅತಿರಾಸ್ಟ್ರೀಯವಾಗಿರಬೇಕೆಂದು ಡ್ಯೊಯಿ 
ಹೇಳಿದ್ದು ಮಹಾರಾಣಿ ಅವಧಿಯ ನಾಗರಿಕತೆಯನ್ನು ಲಕ್ಷಣಿಸುತ್ತದೆ. ಆದರದು 
ಡ್ಯೂಯಿಯ ಕಾಲದಲ್ಲೇ ಅಮೇರಿಕದಲ್ಲಿ ಪೂರ್ಣದಶೆಯಲ್ಲಿ ಅಲಭ್ಯ ವಾಯಿತು; 
ಅಣುವಿಜ್ಞಾನಿಗಳ ಸ್ವಾತಂತ್ರ್ಯವನ್ನು ಮೊಟಕುಗೊಳಿಸಲಾಯಿತು; ಪತ್ರಗಳ ಗುಪ್ತ ಪರಿಶೋಧನ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೦೯ * 


ಅವರ ಸ್ವಾತಂತ್ರ ಕ್ರ ಅಡ್ಡಬ೦ದಿತು. ಏಕೆ? ಅದು ಭಾರತದ ಮಹಾಭಾರತದ ನಾಗರಿಕತೆಯಲ್ಲ, 
ಆದರೆ ಆ ನಾಗರಿಕತೆಯನ್ನು ಉಕ್ತ ಲಕ್ಷಣದಲ್ಲಿ ಬದಲಾಯಿಸಿ ಸದ್ಯದ ಅಮೇರಿಕದ 
(ಸಂಯುಕ್ತ ರಾಜ್ಯದ) ರಕ್ಷಣಾವಿಧಿಯನ್ನು ಉಗ್ರವಾಗಿ ಭಾರತ ಜಾರಿಗೆ ತರಬೇಕಾಗಿತ್ತು; 
ಆದರೆ ವ್ಯವಹಾರತಃ ಹಾಗೆ ಮಾಡಿಲ್ಲ. ಅಸಹಾಯಕತೆಯನ್ನು ಅಹಿಂಸೆಯೆಂದು ಭಾರತವೀಗ 


ಜಪಿಸುತ್ತಿದೆ; ಬಲಿಷ್ಠ ರಾಷ್ಟ್ರಗಳು ಒಳಗೊಳಗೇ ನಗುತ್ತಿವೆ! 
ಪ್ರಾಸ್ಥಾನಿಕ ದೃಷ್ಟಿಕೋನಗಳು 


ವೈಟ್‌ಹೆಡ್ಡನ೦ತೆಯೇ ಮಾನವಜ್ಜ್ಞಾನವನ್ನು ಹೆಗೆಲ್‌ ಒಂದು ಆವಯವಿಕ ಇಡಿ 
ಎ೦ದು ತಿಳಿಯುತ್ತಾನೆ. ಅದು ಕ್ರಮೇಣ ಬೆಳೆಯುತ್ತದೆ; ತನ್ನ ಯಾವ ಅ೦ಗದಲ್ಲಿಯೂ 
ಅದು ಪರಿಪೂರ್ಣವಲ್ಲ. ಕಟ್ಟಕಡೆಗೆ ಅದು ಇಡಿಯಾಗಿ ಪರಿಪೂರ್ಣತೆಯನ್ನು ಹೊಂದುತ್ತದೆ. 
ಈ ಕ್ರಮವೃದ್ಧಿಯಲ್ಲಿ ಪ್ರತಿಯೊಂದು ಅ೦ಶಜ್ಞಾನವೂ ಆತ್ಯಂತಿಕವೆಂದು ನಂಬಲಾಗಿದೆ. 

ಡ್ಯೂಯಿಯ ಪ್ರಕಾರ ವಾಕ್ಯಗಳ ಸತ್ಯತೆಯು ಅವುಗಳ ಅರ್ಥವತ್ತೆಯನ್ನು ಆದರಿಸಿದೆ. 
ಆ ಅರ್ಥವತ್ತೆಯು ಬಳಸಲಾದ ಭಾಷೆಯನ್ನು ಅವಲಂಬಿಸಿರುತ್ತದೆ. ವಾಕ್ಕದ ಅರ್ಥವೆಂದರೆ 
ನಂಬಿಗೆ. ಅದು ಪೂರ್ಣ ಅಥವಾ ಅರೆಸತ್ಕ ಇಲ್ಲವೆ ಅರೆಸುಳ್ಳಾಗಿರಬಹುದು. ಅನುಭವಗಳ 
ಹೊಂದಿಕೆಯ ಅಭಾವವು ಅಸತ್ಯ. ಅಸತ್ಯಕ್ಕೆ ಕೊನೆಯಲ್ಲಿ ಬರುವ ಆಶ್ಚರ್ಯವೇ ಅನೇಕ 
ಬಾರಿ ನಿಕಷ ಈ ತತ್ವವಿವೇಚಕನ ಪ್ರಕಾರ ಸುಳ್ಳು ಸತ್ಯಗಳೆರಡೂ ಸಾಪೇಕ್ಷ್ಯ ಅರ್ಥಪೂರ್ಣವಾಗಿ 
ಅಚರಿಸಿದಾಗ ಒ೦ದು ಘಟನೆಯು ವರ್ತನೆಯನ್ನು ಪ್ರೇರಿಸುವ ಆವಯವಿಕ ಅವಸ್ಥೆ. ಆ 
ಘಟನೆಯೇ ಉಕ್ತ ನಂಬಿಗೆಯ ಅರ್ಥಪೂರ್ಣತೆ. ಕೆಲಸಕ್ಕೆ ಬರುವುದೆಲ್ಲ ಸತ್ಯ ಎಂದ 
ಡ್ಯೂಯಿ ಒಂದು ದೃಷ್ಟಿಯಲ್ಲಿ ವ್ಯಾಪಕಾರ್ಥದ ಪ್ರಯೋಜನವಾದಿಯಾಗುತ್ತಾನೆ. ಈ 
ವ್ಯಾಪ್ತಿಯಲ್ಲದು ಸತ್ಯ, ಸೌಂದರ್ಯ, ಸಾಧುತ್ವಗಳೆಲ್ಲವನ್ನೂ ಒಳಗೊಳ್ಳುತ್ತದೆ. ಧರ್ಮಾರ್ಥ 
ಕಾಮ ಮೋಕ್ಷಗಳೆಲ್ಲವೂ ಈ ಮಹಾವ್ಯಾಪ್ತಿಯಲ್ಲಿ ಪ್ರಯೋಜನಗಳೇ। 

ಪ್ರಯೋಜನ ಪ್ರಸ್ಥಾನವೆ೦ಬ ಪ್ರತ್ಯೇಕ ಪ್ರಸ್ಥಾನವೊ೦ದು ಇದೆ. ಬೆ೦ಥ್ಯಾಮನು ಈ 
ಪ್ರಸ್ಥಾನದ ದೊಡ್ಡ ವಕ್ತಾರ. ಅವನ ತತ್ವಗಳೆರಡು ಸ೦ಪರ್ಕ ತತ್ವ ಮತ್ತು ಅತಿ ಹೆಚ್ಚಿನ 
ಸುಖದ ತತ್ವ ಹಾರ್ಟ್ಟ್ಜಯು ಸಂಪರ್ಕಸೂತ್ರವನ್ನು ಹಿ೦ದೆಯೇ ಎತ್ತಿ ಹಿಡಿದಿದ್ದನು. 
ಸಂಪರ್ಕವು ಇಲ್ಲಿ ಪರಸ್ಪರವಾಗಿ ಭಾವಗಳದು, ಕಲ್ಪನೆಗಳದು, ಭಾಷೆಯದು. ಇದರ 
ಪ್ರಕಾರ ಮಾನಸಿಕ ಘಟನೆಗಳೆಲ್ಲವೂ ವಿಧಿವಿಹಿತ ಅಥವಾ ಉಪಾಹಿತ ಕ್ಷೇಪಕ್ಕೆ ಸದೃಶ. 
ಒ೦ದು ಮಾನಸಿಕ, ಇನ್ನೊಂದು ಶಾರೀರಿಕ-ಅಷ್ಟೇ ವ್ಯತ್ಯಾಸ. ಬೆಂಥ್ಯಾಮನ. ಪ್ರಕಾರ 
ಸಾಧುತ್ವ, ಒಳಿತು ಜು ಶಿವ, ಶುಭ, ಮಂಗಲ (ನೈತಿಕ ಪರಮಾದರ್ಶ). ಅವನ 
ಮಾನಸ ಶಾಸ್ತ್ರೀಯ ಪೂರ್ವ ನಿಶ್ಚಿತತಾವಾದವು ಸ್ವಾಭಾವಿಕವಾಗಿ ಸಾಮಾಜಿಕರನ್ನು 
ಸಾಧುತ್ವ ಭೌವದರನ್ನಾಗಿ ಮಾರ್ಪಡಿಸುವ ಗುರಿಯುಳ್ಳದ್ದಾ ಗಿತ್ತು. ಕತ 
ದೈವಕರ್ಮವಾದಗಳ ಗುರಿ ಇದೇ ಆಗಿತ್ತು. ಆದರೆ ಅವುಗಳ ಸ ಸಾಕ್ಷಾತ್‌ ಪರಿಣಾಮ 
6 ಕಡೆ ಸೋಮಾರಿತನದ ಅಸಹ್ಯ ಅಭಿವೃದ್ಧಿ! 


* ೪೧೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕ್ಷಾತ್ರಪ್ರಶಿಕ್ಷಣ 


ಸಾಧುತ್ವವೇ ಸುಖ, ಅಸಾಧುತ್ವವೇ ದುಃಖ- ಎ೦ದ ಬೆ೦ಥ್ಯಾಮನ ಕಲ್ಪನೆಯು 
“ಯತೋಧರ್ಮಃ ತತೋಜಯಃ”' ಎಂಬ ಧರ್ಮ ಸಾರ್ವಭೌಮತೆಯ ವ್ಯಾಸ 
ಸಿದ್ಧಾಂತವನ್ನು ಹೋಲುತ್ತದೆ. ಧಾರ್ಮಿಕರಾದ ಪಾಂಡವರು ಅಲ್ಪಸಂಖ್ಯರಾದರೂ ಅವರಪ್ಪೇ 
ಮಹಾಭಾರತ ಯುದ್ಧಾನಂತರ ಉಳಿದದ್ದು ಅವರ ಧರ್ಮ ಪ್ರಾಧಾನ್ಯದಿಂದ. 
ಅಧರ್ಮಪ್ರಧಾನರೂ ಅಲ್ಪ ಧರ್ಮಪ್ರಧಾನರೂ ಬಹುಸಂಖ್ಯರಾದರೂ ಉಳಿಯಲು 
ಅನರ್ಹರು- ಎಂಬುದೇ ವ್ಯಾಸದರ್ಶನ. ಅದೇ ಧರ್ಮಸಂಸ್ಥಾಪನೆ. ಅದಕ್ಕೆ ಸಂಖ್ಯೆ 
(ಪ್ರಜಾಪ್ರಭುತ್ವದ ಇಂದಿನ ರೂಪದಲ್ಲಿರುವಂತೆ) ಗಣ್ಯವಲ್ಲ. ಸಂ ಖ್ಯಾಮಾನವು ಸತ್ಯಕ್ಕೆ. 
ಒಳಿತಿಗೆ ನಿಕಷವಲ್ಲ. ಈ ಸೂತ್ರವು ಮತ ಸಂಖ್ಯಾ ಮೂಲದ ಪ್ರಜಾಪ್ರಭುತ್ವದ ವ್ಯವಹಾರಕ್ಕೆ 
ಎರುದ್ಧ. ರಶಿಯದ ಪ್ರಜಾಸತ್ತೆಯು ಸಂಖ್ಯಾಬಲವನ್ನು ಸತ್ಯಾಪಲಾಪಕ್ಕಡೆಗೊಡದಂತೆ 
ತಡೆಯಲು ಏಕಪಕ್ಷೀಯ, ಉಪಶಿಕ್ಷಿತ ಅಲ್ಬಸಂಖ್ಯರ ಬಹುಮತವನ್ನು ರಾಜ್ಯಶಕ್ತಿ 
ನಿರ್ಣಾಯಕವೆಂಬ ತತ್ವವನ್ನು ಹಿಡಿದಿದೆ. 


ಬಹುಸಂಖ್ಯರ ಪ್ರಾತಿನಿಧ್ಯವನ್ನು ವ್ಯಾಸ ಹೇಳಿದಂತೆ “ಸತ್ಯಂ ದಮಸ್ತಪೋ 
ದಾನಮಹಿಂಸಾ ಧರ್ಮ ನಿತ್ಯತಾ- ಸತ್ಯಸ ಸಂಧತ, ಭಾವನಾ ನಿಯಂತ್ರಣಶಕ್ತಿ. ಸಂಶೋಧಕ 
ಬುದ್ಧಿ, ಸ್ವಾರ್ಥತ್ಯಾಗಶೀಲ, ದಯೆ, ವಿಧಿವದ್‌ ವ್ಯವಹಾರ ಪ್ರವೃತ್ತಿಗಳು? ಇರುವ ವ್ಯಕ್ತಿಗಳು 
ಮಾತ್ರ ವಹಿಸುವಂತಾದರೆ, ಯಾವ ಪ್ರುತ್ವದಲ್ಲೇ ಆಗಲಿ, ಜನಹಿತ ಸಾಧ್ಯವಾದೀತು. 
ಫ್ಲೇಟೋವಿನಿಂದ ಹಿಡಿದು ರಶಿಯನಿಜಮ್ಮಿನವರೆಗೆ ಪ್ರಭುತ್ವ ನಿರ್ವಾಹಕರ ಬಗ್ಗೆ ಬರೆದ 
ರಾಜನೀತಿ ಶಾಸ್ತ್ರಜ್ವರಾರೂ ದುರಾತ್ಮ ದುರ್ಬಲಾತ್ಮರನ್ನು. ಅಧಿಕಾರ ನಿರ್ವಹಣಕ್ಕಾಗಿ 
ನಿಯಮಿಸಬೇಕೆಂದು ಹೇಳಿದ್ದಿಲ್ಲ. ಆದುದರಿಂದ ಈ ವಿಷಯದಲ್ಲಿ ` "8[6೩11711765 ಕ 
೩10” ಮಹಾತ್ಮರು ಆಲೋಚಿಸುವುದು ಸದೃಶ ರೀತಿಯಿ೦ದ ಎ೦ಬ ಹಾಗೆ ಮನು, 
ವ್ಯಾಸ, ಕೌಟಲ್ಯ ಶುಕ್ತ ಬೃಹಸ್ಪತಿ, ಶೌನಕ, ಕಾಮಂದಕ ಮುಂತಾದ ಎಲ್ಲರೂ ರಾಜ(ಆಳುವವ) 
ಧರ್ಮವನ್ನು ಹೇಳುವಾಗ- ರಾಜಾರ್ಥವಿರುವುದು ಪ್ರಜಾಹಿತದಲ್ಲಿ- ಎಂದು 
ಹೇಳಿರುವುದರಿಂದ, ಪ್ರಜಾಹಿತೈಷಿತ್ವದ ಗುಣ, ನಡತೆ, ಸಂಸ್ಕಾರಗಳು ಚಿಕ್ಕಂದಿನ 
ಅವಧಿಯಿ೦ದಲೇ ದೊರಕುವಂತೆ ಭಾವಿ ಪ್ರಜಾಪ್ರತಿನಿಧಿಗಳಿಗಾಗಿ ತಕ್ಕ ಯೋಜನೆ 
ಮಾಡುವುದು ಪ್ರಬುದ್ಧತೆಯ ಲಕ್ಷಣ. ಸುರಾಜ್ಯ ಸ್ಥಾಪನೆಗೆ ಯಾವ ರಾಜನೀತಿ ಶಾಸ್ತ್ರವೂ 
ಬೇರೆ ಉತ್ತಮತರ ಸಾಧನವನ್ನು ಸೂಚಿಸಲಾರದು. ಇಂದಿನ ಎಂ.ಎಲ್‌.ಎ. ಭವನ 
ಹಾಗೂ ಸಚಿವಾಲಯಗಳ “ಪಾರ್ಟಿಗಳನ್ನು ಕಂಡವರಿಗೆ ಇದರ ಅರ್ಥ ಚೆನ್ನಾಗಿ 
ಆಗುತದೆ. 


"“(೮011001 08 500-00150100 011105 07 116 0005801005 ೩06 80001- 
0017501005 1೩೦1೦೫- ಅವಪ್ರಜ್ಜೆಯ ಮೇಲೆ ವಿಜ್ಞಾತ ಪ್ರಜ್ಞೆ ಹಾಗೂ ಅತಿಮಾನಸ 
ಪ್ರಜ್ಞೆಗಳ ನಿಯಂತ್ರಣವಿರುವುದೇ ಅಂಥ ಸಂಸ್ಕರಣವು ಕೊಡಬೇಕಾದ ಫಲ- ಎ೦ಬುದು 
“ಮಾನವತೆಯ ಪುನಾರಚನೆ”ಯೆ೦ಬ ಗಂಥದಿಂದ ತಿಳಿದು ಬರುತ್ತದೆ. ಅತಿಮಾನಸವು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೧೧ * 


ಅವಿಜ್ಞಾತವಾಗಿರುವಾಗ, ಅದರ ಅಸ್ತಿತ್ರವನ್ನೇ ನಂಬದ ವಿಜ್ಞಾನ ಮತವು ಪ್ರಚುರವಾಗಿರುವಾಗ 
ಏನು ಮಾಡಬೇಕು? ಜೊತೆಗೆ ಅದನ್ನು ನಂಬಿದಂತೆ ನಟಸುವ ಕಪಟಗಳ ಕೈಯನ್ನು 
ಹೇಗೆ ಕಟ್ಟಬೇಕು? ಮಾನಸಶಾಸ್ತ್ರದ ಪ್ರಯೋಗ ಪರೀಕ್ಷಾ ಕೇಂದ್ರಗಳನ್ನು ಸ್ಥಾಪಿಸಿ, ವಾಟ್ಸನ್‌ 
ಮತ್ತು ಫ್ರೂಡ್‌ ಮುಂತಾದವರ ಅಪರಿಪೂರ್ಣವ್ಯಾಪ್ತಿಯ ಸಿದ್ಧಾಂತಗಳನ್ನು ಸರಿಪಡಿಸಿ 
ವ್ಯಾಸ-ಸೊರೋಕಿನ್ನರ ಸಿದ್ಧಾಂತಗಳ ಸಮರ್ಥನೆಯನ್ನು ಪ್ರಯೋಗ ವಿಜ್ಞಾನರೀತ್ಕಾ 
ನಡೆಯಿಸಬೇಕು. 


ವ್ಯಾಹತಿಗಳು ಮತ್ತು ಅವುಗಳ ಪರಿಹಾರ 


ಅವಪ್ರಜ್ಞಾಧೀನನು ಅವಮಾನವ (50180); ಜಾಗರದ ಪ್ರಜ್ಞೆ ಅದನ್ನಾಶ್ರಯಿಸಿದರೆ 
ಅಧಃಪಾತ ಎ೦ಬುದು ಸಹಜವಾದರೂ ಆಧುನಿಕ ಪಾಶ್ಚಾತ್ಮರಲ್ಲಿ ಹಲವರು ಅದನ್ನು 
(&117281 17501708 ಪ್ರಾಣಿಸಾಮಾನ್ಯ ಮೂಲ ಪ್ರವೃತ್ತಿಗಳನ್ನು) ಜಾಗ್ರತಪ್ರಜ್ಞೆಯ 
ಮೂಲಾಧಿಷ್ಠಾನವೆಂದು ಆಗ್ರಹಿಸಿ ತಮ್ಮ “ಮಾನವಾವಾದ”ವನ್ನು ವೈಚಾರಿಕವಾಗಿ ಅದರ 
ತಳಪಾಯದ ಮೇಲೆ ಕಟ್ಟಲು ಪ್ರಯತ್ನಿಸುತ್ತಿರುವುದು ವದ ತೋ ವ್ಯಾಘಾತ. ಅವಿಚಾರವು 
ಏಚಾರದ ಮೂಲವಾಗುವುದು. ಅನೀತಿಯು ನೀತಿಯ ಎಕಾಸಕ್ಕೆ ಜನಕವಾಗುವುದು, 
ದೇಹಾತ್ಮಭಾವದ ಅವಪ್ರಜ್ಞೆಯು ಜಾಗರದ (ಜಾಗ್ರತ) ಪ್ರಜ್ಞೆಯ ಆಧಾರವೆನ್ನುವುದು. 
ಜಡಪ್ರಕೃತಿಯು ಜೀವತ್‌ ಪ್ರಕೃತಿಯ ಜನನಿಯೆನ್ನುವುದು ಅಲ್ಪವು ಮಹತ್ತಿನ ಬೀಜವೆ೦ಬಷ್ಟು 
ವ್ಯಾಪ್ತಿದೋಷವುಳ್ಳ ಊಹೆ. ಸುಳ್ಳು ಸತ್ಯವನ್ನು ಹಡೆಯುವುದು, ನಿರಪೇಕ್ಷವು ಸಾಪೇಕ್ಷದ 
ಮೇಲೆ ನಿಂತಿರುವುದು, ಸ್ವತಂತ್ರವು ಪರತಂತ್ರವನ್ನಾಶ್ರಯಿಸಿರುವುದು, ಪ್ರೀತಿಯು 
ದ್ವೇಷಮೂಲವಾಗಿರುವುದು, ಪವಿತ್ರ ಪ್ರೇಮವು ಅಪವಿತ್ರ ಕಾಮಜವೆನ್ನುವುದು, ಜ್ಞಾನವು 
ಅಜ್ಞಾನ ಪ್ರತಿಷ್ಠಿತವೆನ್ನುವುದು ಮತ್ತು ಮಾನವನು ಚತುಷ್ಟಾದ ಪ್ರಾಣಿಯ ವಿಕಾಸವೆನ್ನುವುದು 
ಅಧೋಮೂಲ ಊರ್ಧ್ವಶಾಖವೆಂಬ ಜೀವನಚಿತ್ರ ಇ೦ಥ ಅಪ್ರಮಾಣಿತ ಊಹೆ, ಆಭಾಸಿಕ 
ಪ್ರಮಾಣಗಳ ಮೇಲೆ ನಿಂತ ಕಲ್ಪನೆ, ಎಜ್ಞಾನ(ವಿಕಟಜ್ಞಾನ)ಕ್ಕಂಟಿಸುವ ವಪರೀತ 
ಬುದ್ಧಿವಿಲಾಸ-.ಸಿ೫ಜಂ॥)/ ಸಾದೃಶ್ಯವೆ೦ಬ ಅತ್ಯಂತ ದುರ್ಬಲವಾದ ಜ್ಞಾನಪ್ರಮಾಣವನ್ನು 
ಅನುಸರಿಸಿ ಮಾಡಿದ ಅಪತರ್ಕ; ಕೆಸರಿಂದ ಕಮಲವೆಂಬುದು ಚಮತ್ಕಾರವಾಗಿ 
ಕಾಣಬಹುದು; ಸ್ಥೂಲಸತ್ಯವಾಗಿಯೂ ತೋರಬಹುದು. ಆದರೆ ಕ್ಷೇತ್ರಗುಣವು ಬೀಜಗುಣದ 
ಜಾತಿಮತ್ತೆಯನ್ನು ಬದಲಾಯಿಸಲಾರದೆಂಬ ನಿಷ್ಟುರ ಸತ್ಯವನ್ನು ಅಲ್ಲಗಳೆಯಲಾರದು. 
ಆದುದರಿ೦ದ 86 00100171 ಅವಿಜ್ಞಾತವಾದ 500£ 0005010085 ಅತೀ೦ದ್ರಿಯ, 
ಸೂಕ್ಷ್ಮ ಅನಂತ, ಆದ್ಯ ಎನ್ನಿಸಿರುವ ಅತಿಮಾನಸದ ಊರ್ಧ್ವಮೂಲ ಅಧಃಶಾಖ 
ಸ್ವರೂಪದ ಜೀವನ ಚಿತ್ರ (16 01006 08186 100 0811 ಜೀವನ ವೃಕ್ತ ಚಿತ್ರವನ್ನು 
ಕೊಡುವ ವ್ಯಾಸ ಪದ್ಧತಿಯೇ ಹೆಚ್ಚು ಸಮಂಜಸವೆ೦ದು ತೋರುತ್ತದೆ. 86 605000/ 
೩06! 110 ೩5000! 08 116 211116 ದಿವ್ಯದ (ಅತಿಮಾನಸದ) ಅವಕಾಶ-ವಿಳಾಸಗಳ, 
ಅವತರಣ-ಉತ್ಪಥಗಮನಗಳ, ವಿಕಾರ-ಆಕಾರ ಪರಿಣಾಮಗಳ ಕ್ರಿಯಾಸ೦ತಾನ ಸ್ವರೂಪಕ್ಕೆ 
ಇಂಥ ದ್ವಂದ್ವಗಳಿಗೆ-ಅತೀತವಾದ ಶಕ್ತಿಯೇ ಮೂಲ ಕಾರಣವೆ೦ಬ ಭಾರತೀಯ ಶ್ರುತಿಯು 


* ೪೧೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಉಪಾದೇಯವಾಗುವುದು ಭಾರತೀಯ ಸಂಸ್ಕಾರ ಸಂಪನ್ನರಿಗೆ ಸಹಜ; ಸಹಜವಾದುದೇ 
ಸ್ವಧರ್ಮ. ಇದನ್ನೇ “ಸ್ವಧರ್ಮೇ ನಿಧನಂ ಶ್ರೇಯಃ'' ಎ೦ಬ ವ್ಯಾಸವಾಣಿ ಸಮರ್ಥಿಸಿದೆ. 
ವಿಚಾರಹೀನವಾದುದು ಅಂಧಶ್ರದ್ಧೆಯಾದೀತಲ್ಲದೆ ವಿಚಾರಾತೀತವಾದ ಉನ್ನತ ಕಲ್ಪನೆ 
ಅ೦ಧಶ್ರದ್ಧೆಯಾಗದು. ಅವಿಚಾರ (7780 17780008)ದಿ೦ದ ವಿಚಾರ (7780 ೫೩೦೧೩1) 
ವಿಕಸಿತವಾಯ್ಕೆಂಬುದು ವಿಚಾರಹೀನವಾದುದು-ಅಶಕ್ತಿಯಿ೦ದ ಶಕ್ತಿ ಲಭ್ಯವಾಯ್ಕೆನ್ನುವ 
ಹಾಗೆ! 


0 


್ಯತ್ಮನಿಯಮಾದ್‌ ಭುಕ್ತೇರಸ್ತಿಹೇತುರಲೌಕಿಕಃ''- 


ಪ್ರಪಂಚದ ಪದಾರ್ಥಗಳು ಪರಸ್ಪರ ಸಾಪೇಕ್ಷ; ಅದರ ಕ್ರಿಯಾಸ೦ತಾನವು ಅನಾದಿ; 
ಅದು ವೈವಿಧ್ಯಮಯ; ಅದು ವಿಶ್ವದೆಲ್ಲೆಡೆಯಲ್ಲೂ ಹಾಗಿದೆ; ಪ್ರತಿಯೊಬ್ಬನ ಅನುಭವವೂ 
ಅವನವನಿಗೆ ಪರಿಸೀಮಿತ-ಆದುದರಿ೦ದ ಇಷ್ಟಾಗಲು ಲೌಕಿಕ (ಪ್ರಾಪಂಚಿಕ) 
ಕಾರಣವಾವುದೂ ಸಾಲದು; ಪ್ರಪಂಚಾತೀತವಾದ ಕಾರಣ ಬೇಕೇ ಬೇಕು- ಎಂದ 
ಉದಯನಾಚಾರ್ಯನ ತರ್ಕವನ್ನು ಮಹಾ ತಾರ್ಕಿಕಮಾನಿಯಾದ ರಸೆಲ್ಲನ ಯಾವ 
ವಾದವೂ ಖಂಡಿಸಿಲ್ಲ; ಮಹಾವಿಜ್ಞಾನಿಯಾದ ಐನ್‌ಸ್ಟೀನನ ಯಾವ ಗಣಿತ ಸೂತ್ರವೂ 
ಖಂಡಿಸಲಾರದು. 


ಸಿದ್ಧಾಂತ ದೋಷಗಳು 


ಸ್ಪೆಂಗ್ಟರ್‌, ಕ್ರೀಬರ್‌, ನಾರ್‌ತ್ರಾಪ್‌, ಟಾಯ್ನ್‌ಬೀ ಮುಂತಾದ ವಿಚಾರವಾದಿಗಳು 
ಹೇಳುವ ಸಾಂಸ್ಕೃತಿಕ ಸಿದ್ಧಾಂತಗಳಲ್ಲಿ ಕೆಲವು ಗಣ್ಯವಾದ ದೋಷಗಳಿವೆ: 

ಒಂದು ಸಂಸ್ಕೃತಿಯ ಎಷ್ಟು ಭಾಗ ಸಮನ್ವಯ ಹೊಂದಿದೆ, ಎಷ್ಟು ಹೊಂದಿಲ್ಲ- 
ಎ೦ಬುದನ್ನು ಅವರ ಸಿದ್ಧಾಂತಗಳು ಕಡೆಗಾಣಿಸಿಲ್ಲ. ಅವರು ಚೀನೀಯ, ಆರ್ಯ, ಐಗುಪ್ತ, 
ಗ್ರೀಕ್‌-ರೋಮಿಯ, ಪಾಶ್ಚಾತ ಅಥವಾ ಇತರ ಯಾವುದಾದರೊಂದು ಸಂಸ್ಕೃತಿಯ 
ಸಮನ್ವಿತವಾಗಿದೆ ಎನ್ನುತ್ತಾರೆ. ಅದರ ಸಮನ್ವಿತತೆಯು ಅಪೂರ್ಣ, ಏಕದೇಶೀಯ, 
ಅಸಮಗ್ರ ಎಂಬುದನ್ನವರು ಅರಿಯರು. ಮಹಾ ಸಂಸ್ಕೃತಿಯೊಂದರಲ್ಲಿ ಕೂಡ ಅದರ 
ಕೇ೦ದ್ರಭಾಗ ಮಾತ್ರ ಮುಖ್ಯವಾದ ಹಾಗೂ ಅರ್ಥಪೂರ್ಣವಾದ ಒಂದು ಕಾರ್ಯಕಾರಣ 
ಪದ್ಧತಿಗೆ ಒಳಪಟ್ಟರುತ್ತದೆ; ಮಿಕ್ಕ ಪರಿಸರ ಭಾಗಗಳು ಅಸಮನ್ವಿತವಾಗಿರುತ್ತವೆ ಅಥವಾ 
ಅದರೊಟ್ಟಗೇ ಭಿನ್ನ ಭಿನ್ನವಾಗಿ ವಿವಿಧ ಗು೦ಪುಗಳಲ್ಲಿ ಸಮನ್ವಿತವಾಗಿರುತ್ತವೆ. ಸ್ಪೆಂಗ್ಸರ್‌- 
ಟಾಯ್ನಬೀಗಳ ಆವಯವಿಕ ಸಿದ್ಧಾಂತ (088110 (100ಗ)ದ ಪ್ರಕಾರ ಪ್ರತಿಯೊಂದು 
ಗಣ್ಯ ಸಂಸ್ಕೃತಿಯೂ ಹುಟ್ಟ. ಬೆಳೆದು ನಾಶ ಹೊಂದುತ್ತದೆ. ಇದು ಶುದ್ಧ ಸುಳ್ಳು ಮಹಾ 
ಸಂಸ್ಕೃತಿಯೊಂದೂ ಉಕ್ತ ಜೀವಾವಯವಿಕ (810-01888151110 ಪಥವನ್ನು 
ಹಿಡಿಯುವುದಿಲ್ಲ. ಅದರ ಬದಲು ಹುಟ್ಟಿದ (ಮೂಡಿದ) ಬಳಿಕ ಅದು ಒಂದು ಅನಿಶ್ಚಿತ 
ಅವಧಿಯವರೆಗೆ ಮುಂದುವರಿಯುತ್ತದೆ; ಹಾಗೆ ಮುಂದುವರಿಯುವಾಗ ಭಿನ್ನ ಭಿನ್ನ 


““ಸಾಪೇಕ್ಷತ್ವಾದನಾದಿತ್ವಾದ್ದೈಚಿತ್ರ್ಯಾದ್ದಿಶ್ಚವೃತ್ತಿತಃ 


ಟ್ಟೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೧೩ * 


ಪ್ರಭಾವಿ ಸಾಂಸ್ಕೃತಿಕ ಪದ್ಧತಿಗಳತ್ತ ಹೊರಳುತ್ತಿರುತ್ತದೆ; ಒ೦ದು 160800881 ಧ್ಯೇಯ 
ಕಾಲ್ಪನಿಕ, 10081500 ಧ್ಯೇಯವಾದೀಯ ಅಥವಾ 5008800 ಇ೦ದ್ರಿಯ ಪ್ರಾತ್ಯಕ್ಷಿಕ 
ಪದ್ಧತಿಯಿಂದ ಇನ್ನೊಂದಕ್ಕೆ ಅದು ಹೊರಳುತ್ತಿರುತ್ತದೆ. ಮುಖ್ಯವಾದ ಸಂಸ್ಕೃತಿಗಳ ಚರಿತ್ರೆಯಲ್ಲಿ 
ಅ೦ಥ ಹೊರಳಾಟಗಳು ಮುಖ್ಯವಾದ ಪರಿವೃತ್ತಿಬಿ೦ದು (71118 70110ಗಳಾಗಿರುತ್ತವೆ. 
ಸೆಂಗ್ಟರ್‌. ಟಾಯ್ನಬೀ, ನಾರ್ತ್ರಾಪರ ಭಿನ್ನ ಸಾಂಸ್ಕೃಶಿಕ ಮಾದರಿಗಳೆಲ್ಲವೂ ಕೆಲ ಸಾಮಾನ್ಯ 
ಮಾದರಿಗಳ ಉಪವಿಭಾಗಗಳು. ಅವರು ಆಯಾ ಸಂಸ್ಕೃತಿಯ ಸಾರಭೂತ ಗುಣದಲ್ಲಿ 
ಒಂದೊಂದು ಅಪರಿವರ್ತನೀಯ ಚಾರಿತ್ರವಿದೆ ಎಂದು ಹೇಳುತ್ತಾರೆ. ಪೌರಸ್ತ್ಯ ಸಂಸ್ಕೃತಿಗೆ 
ಮತಧಾರ್ಮಿಕ, ಪ್ರಾತಿಭ ಅಥವಾ ರಸಾತ್ಮಕ ಚಾರಿತ್ರ (೮೫೩/೩೦1೫) ಇದೆಯೆಂದೂ 
ಪಾಶ್ಚಾತ್ಯ ಸಂಸ್ಕೃತಿಗೆ ವೈಜ್ಞಾನಿಕ ಚರಿತ್ರವಿದೆಯೆ೦ದೂ ಹೇಳುವುದು ಶುದ್ಧ ಸುಳ್ಳು. 
ಮಧ್ಯಯುಗದ ಪಾಶ್ಚಾತ್ಯ ಸಂಸ್ಕೃತಿಯು ಮತಧಾರ್ಮಿಕ, ಪ್ರಾತಿಭ ಅಥವಾ 
ರಸಾತ್ಮಕವಾಗಿದ್ದುದು ಅಭೇದ್ಯ ಸತ್ಯ; ೧೩ನೆಯ ಶತಮಾನ ಕಳೆದ ಬಳಿಕ ಅದು 
ವೈಜ್ಞಾನಿಕವಾಯ್ತು ವೈಜ್ಞಾನಿಕವೆಂದರೆ ಸೈದ್ಧಾಂತಿಕ (710000). ತದ್ವಿರುದ್ಧವಾಗಿ, ಪೌರಸ್ತ್ಯ 
ಸಂಸ್ಕೃತಿಗಳಲ್ಲೂ ವೈಜ್ಞಾನಿಕ ಯುಗಗಳಿದ್ದವು. ಈ ವಿಷಯದಲ್ಲಿ ಪ್ರತಿಯೊಂದು 
ಸಂಸ್ಕೃತಿಯನ್ನೂ ನಿಷ್ಕ್ರಿಯಾತ್ಮಕವೆಂದು ಗಣಿಸುವುದು ಅಸಂಬದ್ಧ. ಅವಾಸ್ತವಿಕ. 
ಯಾವುದಾದರೂ ಮೇಲು ಮೇಲಿನ ಅಂಶವೊಂದು ಬದಲಾದರೆ ತತ್ಸದೃಶವಾದ 
ಬದಲಾವಣೆಯು ಒಂದು ಸಂಸ್ಕೃತಿಯ ಇತರ ಅ೦ಶಗಳಲ್ಲಿ ಉಂಟಾಗುವುದಿಲ್ಲ; ಅದರ 
ಸಾರಭೂತವಾದ ಮುಖ್ಯಾಂಶವೊ೦ದು ಬದಲಾದರೆ, ಅದು ಇಡಿಯಾಗಿ ಬದಲಾವಣೆ 
ಹೊಂದುತ್ತದೆ; ಇಂಥ ಬದಲಾವಣೆಗಳಲ್ಲಿ ಹೆಚ್ಚು ಅಪೇಕ್ಷಣೀಯ, ಕಡಿಮೆ ಅಪೇಕ್ಷಣೀಯ 
ಎಂಬ ತಾರತಮ್ಯವಿರುತ್ತದೆ; ಈ ತಾರತಮ್ಮಕ್ಕೆ ದೀರ್ಥಕಾಲಿಕವಾದ ಸರ್ವೋದಯವೇ 
ನಿಕಷ್ಟ 


ಸರ್ವೋದಯದ ಅರ್ಥ 


ಮಹಾಭಾರತದ ಯುದ್ಧದಿಂದಾದುದೇ ಸರ್ವೋದಯ: ಅತಿ ಹೆಚ್ಚು 
(ಎಂಥೆಂಥವರಾದ) ಜನರ ಅತಿ ಹೆಚ್ಚಾದ ಭೌತಿಕ ಸಂಪದಭಿವೃದ್ಧಿಯು ಸರ್ವೋದಯವಲ್ಲ. 
ನ್ಯಾಯವಾದ ಶಾಂತಿಗೆ ಕಾರಣವಾಗದ ಭೌತಿಕ ಸಂಪದಭಿವೃದ್ಧಿಯು ವ್ಯರ್ಥ. ಅಶಾ೦ತರು 
ಅತೃಪ್ತರು, ಅತೃಪ್ತರು ಅಸುಖಿಗಳು. ಅನ್ಯಾಯದ ಶಾಂತಿಯು ಆಭಾಸಿಕ, ನಿರ್ವೀರ್ಯತಾ 
ಪೋಷಕ. ಭೌತಿಕಸುಖ ಸಾಧನಗಳ ನ್ಯಾಯವಿರುವುದು 8೩00 ೩೦೦೦೫61 10 110 
080೩೦1 ತನ್ನ ಶಕ್ತಿಗೆ ತಕ್ಕಷ್ಟು ಕೆಲಸ ಮಾಡಿದಾಗ ಪ್ರತಿಯೊಬ್ಬನಿಗೂ ತನ್ನ 8೩08 
೩೦೦೦₹61/8 10 1115 ೧006 ಅವಶ್ಯಕತೆಗೆ ತಕ್ಕಷ್ಟು ಸೌಕರ್ಯ ದೊರಕುವುದರಲ್ಲಿಯೇ. ವ್ಯಕ್ತಿಯ 
ಶಕ್ತಿಯೂ ಭೌತಿಕ ಅವಶ್ಯಕತೆಗಳೂ ವೃತ್ತಿ, ವಯಸ್ಸು, ಆರೋಗ್ಯಗಳಿಂದ ಉಪಾಹಿತ; ಈ 
ಉಪಾಧಾನಗಳೇ ಪಾತ್ರತ್ವ ನಿರ್ಣಾಯಕ. “ಥರ್ಮಾದರ್ಥಶ್ಚ ಕಾಮಶ್ಚ ಸ ಕಿಮರ್ಥ೦ ನ 
ಸೇವ್ಯತೇ?” ಎಂಬ ವ್ಯಾಸ ಪ್ರಶ್ನೆಯಲ್ಲಿ ಉಕ್ತ ವ್ಯವಸ್ಥೆ ಅಡಕವಾಗಿದೆ. ದುಷ್ಟ ಶಿಕ್ಷಣ-ಶಿಷ್ಟ 
ರಕ್ಷಣವೇ ಧರ್ಮಸಂಸ್ಥಾಪನೆ ಅಥವಾ ಸರ್ವೋದಯ. ಸತ್‌ಪಾತ್ರರೆನ್ನಿಸಿದ ಪರರಿಗಾಗಿ 


* ೪೧೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬಳಸದ ಧನಸ೦ಚಯ ಉಳ್ಳವರು ದುಷ್ಪರೆಂಬುದು ಗಾಂಧಿಯವರ ವಿಶ್ವಸ್ತಿಕೆಯ ಸಿದ್ಧಾಂತ. 
ನ್ಯಾಯಾವಲಂಬಿಯಾದ ತ್ರಯಸ್ಥ ದೃಷ್ಟಿಯೇ ದುಷ್ಟ-ಶಿಷ್ಟ ವಿಭಾಜಕ. ವೃತ್ತಿಗಳ ಪ್ರಯೋಜನವು 
ಆಯಾ ನಾಗರಿಕತೆಗಳಿಂದ ಉಪಾಹಿತ (೮೦76100706, ॥01761760). ಭಾರತೀಯ 
ವೃತ್ತಿಗಳ ಉಪಯುಕ್ತತೆಗೆ ನಿರ್ಣಾಯಕ. 


ಫ್ರೂಡ್‌ ವಾದದ ವಿಮರ್ಶೆ 


ಫ್ರೂಡ್‌ ಮಹಾಶಯನ ಮನಃಶಾಸ್ತ್ರ ಪ್ರಸ್ಥಾನದ ಅನೇಕ ಅ೦ಶಗಳೀಗ 
ಖಂಡಿಸಲ್ಪಟ್ಟಿರುವುದನ್ನು ಬಹಳ ಜನ ಭಾರತೀಯರು ಗಮನಿಸಿಲ್ಲ. ಆತನ “ಇದ್‌” 
ಮತ್ತು “ಸಬ್‌ಕಾನ್ದಸ್‌” ಎ೦ಬ ಕಲ್ಪನೆಗಳು ಏಕದೇಶೀಯ. ಅವನ “ಇದ್‌” ಮೂಲ 
ಪ್ರವೃತ್ತಿಗಳ ಜನಕ; ಅದು ಶುದ್ಧ ಸ್ವಾರ್ಥಿ; ಅದನ್ನವನು ಅಜ್ಞಾತ (ಅವಿಜ್ಞಾತ) ಪ್ರಜ್ಞೆಗೆ 
ಸರಿದೊರೆ ಮಾಡಿದ್ದಾನೆ. ಅವನ “ಸಬ್‌ಕಾನ್ದಸ್ಸು” ಬಾಲ್ಕದ ಪ್ರವೃತ್ತಿದಮನಗಳ ಮೊತ್ತವೆಂಬ 
“ಅನ್‌ಕಾನ್ದಸ್ಸಿ?”ನ ಅ೦ಗ; ಒ೦ದು ವ್ಯಕ್ತಿಯ ಲಕ್ಷ್ಯಕ್ಕೆ ಗ್ರಾಹ್ಯವಾದರೆ ಇನ್ನೊಂದು ವಿಶಿಷ್ಟ 
ತಾಂತ್ರಿಕ ಪ್ರಯತ್ನಕ್ಕಪ್ಪೇ ಜ್ಞೇಯ. ಅವನ ಅಹ೦ ಮತ್ತು ಅತ್ಯಹ೦ (80 ೩76 $0001080)ಗಳು 
ಅಸ್ಫುಟ, ಕಲ್ಪನಾದುಷ್ಟ ಮೂಲ ಪ್ರವೃತ್ತಿಗಳ ಜನಕವು ವಸ್ತು ಸತ್ಯದೊಡನೆ ಸಂಪೃಕ್ತವಾದಾಗ 
ರೂಪಾಂತರ ಹೊಂದಿ ಅಹ೦ ಆಗುತ್ತದೆ. ಈ ಅಹಮ್ಮೇ ಜಾಗರಿತವಾದ ಪೂರ್ಣವ್ಯಕ್ತಿತ್ವ. 
ಹೊರಜಗತ್ತಿನಲ್ಲಿ ತಂದೆ ತಾಯಿಗಳೂ ಪ್ರಾಧಿಕಾರಿಗಳೂ ವಹಿಸುವ ವಿಧಿ-ನಿಷೇಧ ವಿಧಾನದ 
ಕೆಲಸವನ್ನು ನಿರ್ವಹಿಸುವ ಅಹಮ್ಮಿನ ಭಾಗವು ಅತ್ಯಹ೦. ಅದರ ಕಾರ್ಯವು ಸಾಮಾನ್ಯವಾಗಿ 
ಅಜ್ಞಾತ (ಅವಿಜ್ಞಾತ); ವಿಜ್ಞಾತವಾದಾಗ ಅದು “ಸಾಕ್ಷಿ” ಎನ್ನಿಸುತ್ತದೆ; ಸಾಕ್ಷಿಯು ಮನಸಾಕ್ಷಿ 
ಅಥವಾ ಆತ್ಮಸಾಕ್ಷಿ. “ಇಡಿಪಸ್‌ ಕಾಂಪ್ಲೆಕ್ಸ್‌” ಅದರ ಜನಕ. “ಇಡಿಪಸ್‌ ಕಾಂಪ್ಲೆಕ್ಷೆ”೦ದರೆ 
ಮಗನ ಪಿತೃದ್ವೇಷಗ್ರಹ. ಅದು ಅಹಮ್ಮನ್ನು ಶಿಕ್ಷಿಸುವ ಕಾರಕ. ಅದರ ಶಿಕ್ಷೆ ಕಾಹಿಲೆಯ 
ರೂಪದ್ದು. ಇಂಥ ಸ್ವಕಪೋಲ ಕಲ್ಪಿತ ಪದಾರ್ಥಗಳನ್ನಾಧರಿಸಿದ ಸಮಾಜೋತ್ಪತ್ತಿ ಸಂಸ್ಕೃತಿ 
ಜನನ ಮತ್ತು ನಾಗರಿಕತೆಯ ಸ್ವಭಾವ ಮುಂತಾದವು ಅಸಂಬದ್ಧ ಪ್ರಲಾಪಗಳು. 

ನಾಗರಿಕರಲ್ಲಿ ಕಂಡುಬರುವ ಆತ್ಮಿಕ ನರದೌರ್ಬಲ್ಯ (85080-001051) ಮತ್ತು 
ಇತರ ಮನೋರೋಗಳಗಳಿಗೆ ಮನುಷ್ಯನ (11016) (ಲಿ೦ಗ) ಕಾಮಶಕ್ತಿಯನ್ನೂ ವಿನಾಶಕ 
ಪವೃತ್ತಿಗಳನ್ನೂ ದಮಿಸುವುದೇ ಕಾರಣವೆ೦ಬ ಫ್ರೂಡೀಯ ಹೇಳಿಕೆಯು ಮೂರ್ಹ್ಯೋದ್ಗಾರ. 
ನಾಗರಿಕತೆಯಲ್ಲಿರುವ ಮೌಲ್ಯ ಮಟ್ಟ ಮತ್ತು ಬೇಡಿಕೆಗಳ ಒತ್ತಾಯವೇ ಅ೦ಥ ರೋಗಗಳ 
ಜನಕ. ಆ ರೋಗಗಳು ಅಶಾಂತಿಜನಕಗಳು. ಅತಿಯಾದ ಭೇದಕರಣ ಮತ್ತು ಸ್ತರಕಲ್ಪನೆಗಳೇ 
ಇತ್ತೀಚಿನ ಆತ್ಮಿಕ ನರದೌರ್ಬಲ್ಯಗಳಿಗೆ ಕಾರಣ. ಅವು ಕಾಮಪ್ರವೃತ್ತಿಯ ಅಥವಾ 
ಮರಣಪ್ರವೃತ್ತಿಯ ಅತ್ಯಹಮ್ಮಿನ ಬಂಧವಿರದ ವಿಮೋಚನೆ ಮಾಡುವುದರಿಂದ ಪರಿಹಾರ 
ಪಡೆಯುವುವು ಎಂಬುದು ಅನುಭವ ಎರುದ್ಧವಾಗಿದೆ. ಹಾಗೇ ಅತ್ಯಹಮ್ಮಿನ 
ಬೇಡಿಕೆಗಳಿಗನುಗುಣವಾಗಿ ಉಕ್ತವಿನಾಶಕ ಪ್ರವೃತ್ತಿಗಳ ಉದಾತ್ತೀಕರಣ ಆ ರೋಗಗಳಿಗೆ 
ಪರಿಹಾರಕ ಎ೦ಬದೂ ಅಪ್ರಾವರಾಣಿಕ. ಘ್ರೂಡನ ಜನನ ನಿಯಂತ್ರಣ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೧೫ * 


ಮುಂತಾದವುಗಳಿಂದೊಡಗೂಡಿದ ಸುಲಭ ವಿಚ್ಛೇದ್ಯ ವಿವಾಹ ಮತ್ತು ಕಾಮಸ್ವಾತಂತ್ರ್ಯ 
(ಸ್ವಾಚ್ಛಂದ್ಯ) ಪ್ರಚಾರಗಳು, ತಲೆಓಡಿಕತನದವುಗಳು. ವಿಕೃತಕಾಮ "ಓಡಿದ ಮನಸ್ತಿನ 
ಹಗಲುಗನಸುಗಳು] 


ಅನ್ಯಾಯವಾದ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು 
ಆತ್ಮರಿಪುಗಳೆಂದ ವ್ಯಾಸಸಿದ್ಧಾಂತವು ಅಪ್ರತಿಹತ, ಅಭೇದ್ಯ, ಅನುಲ್ಲಂಘನೀಯ. ಏಕೆಂದರೆ 
ಅವು ಮನಃಕ್ರೋಭೆಯನ್ನು ನಿಷ್ಠತೀಕಾರವಾಗಿ, ನಿರಂತರವಾಗಿ ಉತ್ತರೋತ್ತರ ಉಜ್ವಲವಾಗಿ 
ಉಂಟುಮಾಡುವುವು. ಕ್ಷಬ್ಬಮನಕ್ಕೆ ಶಾಂತಿಯಿಲ್ಲ. 


ಬಿಗಿಯಾದ ಕರ್ತವ್ಯಬುದ್ಧಿಯನ್ನು ಬೆಳೆಸಿಕೊಂಡ ಹಾಗೂ ದೇವದಂಡಭಯ 
ಹಿಡಿದ ವ್ಯಕ್ತಿಯು ಗರಹಿಡಿದವಣಂದು “ಕೇಳುವ ಮನಃ ಶಾಸ್ತ್ರವೂ ಅಸಂಬದ್ಧ. ಹಲ್ಲಿ 
ತಿಂದೆನೆಂದು' ಗ್ರಹಿಸಿದವನ ಮನಃಸ್ಥಿತಿಯನ್ನು ಗರಹಿಡಿದ ಮಾದರಿ (0 000/1 
'ಗಿ0೦ಯೆಂದು ಗ್ರಹಿಸುವುದು ಅನುಭವ ಎರುದ್ಧವಾದುದು. ಗರಹಿಡಿದವನೊಬ್ಬ 
ಸಂಶಯಾತ್ಮ ಅವನು ವಿನಾಶೋನ್ಮುಖ; ದೇವ ಶಿಕ್ಷಾಭಯವು “ಸಾಕ್ಷಿ ಸಂಸ್ಕಾರವನ್ನು 
ಬೆಳೆಯಿಸಿ ಕೊ೦ಡವನಿಗಿರುತ್ತದೆ. ಸಾಕ್ಷಿಮತ್ತೆಯು ಸಮಾಜ ಹಿತಕಾರಕ ಗುಣ. ಅದು 
ಅನಾರೋಗ್ಯಕರವೆಂಬದು ಅನಾರೋಗ್ಯಕರವಾದ ಮಿದುಳನ್ನು ಬೆಳೆಯಿಸಿಕೊ೦ಡವನಿಗೆ 
ಮಾತ್ರ ಸಹಜ. ಇಂಥ ಅಜ್ಞಾನವನ್ನು ವಿಜ್ಞಾನದ ಹೆಸರಿನಲ್ಲಿ ತೂರಿಬಿಡುವ ಪಾಶ್ಚಾತ್ಮತೆಯ 
ಅನುಕರಣ ಅಂಧಾಚಾರ. 


ಪ್ರಾಣಿಶಾಸ್ತ್ರದ ನೀತಾ ್ಯಧಾರ 


ಪ್ರಾಣಶಾಸ್ತ್ರದಿಂದ ಸಂಕುಚಿತ ವ್ಯಕ್ತಿಸ್ವಾರ್ಥದ ನೀತಿನಡತೆಗಳನ್ನು ನಿಗಮನಿಸುವವರು 


ಮಾತ್ಸ್ಯನ್ಯಾಯಪೌದಿಗಳು. ದಕ್ಷಿಣ, ಧೃಷ್ಟ, ಅನುಕೂಲ, ಶಠ ಡು ನಾಲ್ಕು ಎಧದ 
ನಾಯಕರನ್ನು ನಾಟ್ಯಶಾಸ್ತ್ರ ಹೇಳುತ್ತದೆ. ಅನೇಕರಲ್ಲಿ (ಸಜ್ಜನರಲ್ಲಿ) ಸಮಾನುರಾಗ ಉಳ್ಳವನು 
ದಕ್ಷಿಣ ಸ ತಪ್ಪು 'ಬಾಡಿಯೂ ತಾನು ಸಂಭಾವಿತನೆಂದು ನಿರ್ಲಜ್ಜವಾಗಿ ತಪ್ಪನ್ನು 
ಕಂಡವರೆದುರು ನಟಿಸುವವನು ಧೃಷ್ಟನಾಯಕನು; ಒಬ್ಬರಿಗಷ್ಟೇ ಅನುಕೂಲನಾಗಿರುವವನು. 
ಅನುಕೂಲ ನಾಂರುಕನು; ಒಬ್ಬರಿಗೆ ಅನುಕೂಲನಾಗಿ ಅನೇಕರಿಗೆ 
ಸಮಾನಾನುರಾಗವುಳ್ಳವನೆಂದು ತೋರಿಸಿಕೊಂಡು, ತನಗೆ ಬೇಕಾದ ಒಬ್ಬರನ್ನುಳಿದು 
ಮಿಕ್ಕವರಿಗೆ ಗುಪ್ತವಾಗಿ ಅಪ್ರಿಯವನ್ನುಂಟು ಮಾಡುವವನು ಶಠನಾಯಕನು. 
ಮಾತ್ಸ್ಯನ್ಯಾಯವಾದಿಗಳು ಧೃಷ್ಟವರ್ಗಕ್ಕೆ ಸೇರುತ್ತಾರೆ. ಅಥವಾ ಶಡಜಾತಿಗೆ ಸೇರುತ್ತಾರೆ 
ಇಲ್ಲವೆ ಅನುಕೂಲರೆನ್ನಿಸುತ್ತಾರೆ; ಅ೦ತೂ ಅವರು ದಕ್ಷಿಣರೆನ್ನಿಸರು. ಪೌರಸ್ತ್ಯರದು 
ದಕ್ಷಿಣಾಚಾರ, ಪ್ರಾಣಿ ದೇವರದು ವಾಮಾಚಾರ. ವಾಮಾಚಾರ ವರ್ತನೆ ಸಮಾಜ 
ಕಂಟಕ; ಅದಕ್ಕೆ ಧರ್ಮಜ್ಞರಾದ ಹತ್ತು ಸಮಸ್ತರ ಮತ ಎಂದೂ ಸಿಗಲಾರದು. ಡಾರ್ವಿನೀಯ 
ನೀತಿವಾದವು ಪ್ರಮಾದವಾದ. ಅದು ಭಾರತೀಯ ವ್ಯಾಸದ ತುದಿಗಳಿಂದ ಹೊರಗೆ. 
ವ್ಯಾಸವಾದವು ವ್ಯಸ್ತವಲ್ಲ, ಸಮಸ್ತ. 


* ೪೧೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಔದಾತ್ಯ, ಲಾಲಿತ್ಯ, ಶಾಂತಿಮತ್ತೆ. ಔದೃ್ಧತ್ಯಗಳೂ ನಾಯಕ ಸ್ವಭಾವ ಭೇದಗಳನ್ನು 
ಹೇಳುತ್ತವೆ. ಸ್ಹಪರಾಕ್ರಮಜಲ್ಪನ, ಅಕ್ಷಮಾಶೀಲ, ಅಗಾ೦ಭೀರ್ಯ, ಅಲ್ಪಸತ್ವತೆ, ಅಸ್ಥೇಯತೆ, 
ಪ್ರಕಟಕೋಪ, ಆದೃಢ ವ್ರತಗಳು ಅನುದಾತ್ರ ಲಕ್ಷಣಗಳು; ಚಿ೦ತಾತುರ, ಕಠಿನ, ಕಲಾವಿಮುಖ 
ಎನ್ನಿಸಿದವನು ಅಲಲಿತ; ದುರ್ಗುಣಿಯು ಅಶಾಂತ; ಅವಂಚಕತೆ, ಅನುಗ್ರತೆ, ಅಚಾಪಲ್ಯ, 
ನಿರಹ೦ಕಾರ, ದರ್ಪರಾಹಿತ್ಯ, ಆತ್ಮಶ್ಲಾಘಾವಿಮುಖತೆ ಅನುದ್ಧತನ ಲಕ್ಷಣಗಳು. ಅನುದಾತ್ತ, 
ಅಲಲಿತ, ಅಶಾಂತ, ಉದ್ಭತ ಸ್ವಭಾವದವರು ಮಾಡುವ ತರ್ಕಗಳೆಲ್ಲವೂ ಆಯಾ 
ಗುಣಗಳಿಂದ ಪ್ರೇರಿತವಾದಂಥವು. ಅವರ ನಿಷ್ಪಕಪಾತತೆಯೆಂದೂ ನಂಬಲರ್ಹವಲ್ಲ. 
ಸಂಕುಚಿತ ವ್ಯಕ್ತಿಸ್ವಾರ್ಥದ ಆಸೆ, ಭಾವನೆಗಳಿಂದ ಸ೦ಪೂರ್ಣ ಮುಕ್ತವಾದ ಬೌದ್ಧಿಕ 
ಪ್ರಾಮಾಣಿಕೆ ಅವರಲ್ಲೆಂದೂ ಕಂಡು ಬರಲಾರದು. ಅಂಥವರು ವಿಜ್ಞಾನಿಗಳೆಂದುಕೊ೦ಡರೂ 
ಒಂದೇ, ಗಣಿತಜ್ಞರೆ೦ಂದುಕೊ೦ಂಡರೂ ಒಂದೇ। ಹೃದಯ ಸೌಂದರ್ಯವಲ್ಲದ 
ಬುದ್ಧಿಸೌಂದರ್ಯವು ಭ್ರಮಾತ್ಮಕ; ಆಡಿದ೦ತೆ ಆಚರಿಸದವನ ನುಡಿಬೆಡಗು ಅನವಲಂಬನೀಯ. 
ಶಮದಮಾದಿ ಸಾಧನ ಸಂಪತ್ತಿಯಿಲ್ಲದವರ ವಾದಪಾ೦ಡಿತ್ಕವು ಅಪ್ರಮಾತ್ಮಕ. ಅದರಿಂದ 
ಪುರುಷಾರ್ಥ ಸಾಧನೆ ಅಸಾಧ್ಯ. ಅಧಾರ್ಮಿಕ ಸತ್ಯವು ಸತ್ಯಾಭಾಸ, ಏಕದೇಶೀಯ 
ಪ್ರತಿಪಾದನೆ. ತ್ರೈಕರಣಿಕ ಅಪಾವಿತ್ರ್ಯವು ಒಬ್ಬನ ನೂರು ವರ್ಷಗಳ ಆಯುರ್ದಾಯದಲ್ಲಿ 
ಅನೇಕ ಸಲ ಮಾಡಿ ಮುಳುಗಬಹುದು; ಅವನ ತ್ರೈಕರಣಿಕ ಪಾವಿತ್ರ್ಯ-ಅಪಾವಿತ್ರ್ಯಗಳ 
ಪರಸ್ಪರ ಆನಂತರ್ಯ-ಉದಯಾಸ್ತಗಳ ದೆಸೆಯಿಂದ ವಾದದ ಪ್ರಾಮಾಣಿಕತೆ 
ಅನಿಗಮನೀಯವಾಗುತ್ತದೆ. ಅಂಥ ವಾದವು ತ್ಯಾಜ್ಯ-ಹಾನಿಕರವಾದುದರಿಂದ. ಬೌದ್ಧಿಕ 
ಕತ್ತರಿಯ ಹರಿತವು ಜೀವನದ ಮೂಲ ಸತ್ಯವನ್ನು ಪರಿಚ್ಛೇದಿಸಿ ಹೇಳಲಾರದು- ಆ 
ಕತ್ತರಿಯು ಜೀವನಾ೦ತರ್ಗತವಾದುದರಿಂದ. 


ಏಕದೇಶೀಯ ವಿಚಾರ 


“ಚಿತ್ತಮಿಂದ್ರಿಯಸಂಘಾತಂ ಮನೋಬುದ್ಧಿಸ್ತಥಾಷ್ಟಮೀ 

ಅಷ್ಟಾ ಜ್ಞಾನೇಂದ್ರಿಯಾಣ್ಯಾಹು ರೇತಾನ್ಯಧ್ಯಾತ್ಮಚಿಂತಕಾಃ 

ಭಾವನಾತ್ಮಕ ಮನಸ್ಸು,* ಇಂದ್ರಿಯಗಳು (ಕಣ್ಣು, ಕಿವಿ. ಮೂಗು, ನಾಲಿಗೆ, ಚರ್ಮ; 
ಚರ್ಮ-ಮಾಂಸಲತಾಸಂವೇದನೆ, ಭಾರ ಸ೦ವೇದನೆ, ಆಕಾರ ಸಂವೇದನೆ ಮತ್ತು 
ಮೃದುತ್ವ-ಕಠಿನತ್ವ ಸಂವೇದನೆ ಎಂಬ ೪ ಚಾರ್ಮಣ ಪ್ರತ್ಯಕ್ಷಗಳ ಕರಣ), ಇಚ್ಛಾತ್ಮಕ 
ಮನಸ್ಸು ಬುಧ್ಯಾತ್ಮಕ ಮನಸ್ಸು-ಎ೦ಬೀ ಎ೦ಟೂ”” ಪ್ರಪ೦ಚದ ಕ್ರಿಯಾಸಂತಾನರೂಪದ 
ಜೀವನದಿಂದ ವ್ಯಾಪ್ತವಾಗಿವೆ. ಜೆ. ಕೃಷ್ಣಮೂರ್ತಿ ಹೇಳಿದ೦ತೆ-1/108 0805 ೫೦ 101 
1116111011815, 0 1110101)7 10 0೭07೦55100 ೦8 ೩ ೦೦11೦೦೪೮ 5151017 ೦8 (೩611015, 
10೩/5 ೫76 160%8-- ಬಹುಜನರು ಪರಂಪರೆಗಳ ಸಾಮೂಹಿಕ ಪದ್ಧತಿಯ, ಭಯಗಳ 
ಮತ್ತು ಧ್ಯೇಯಗಳ ಅಭಿವ್ಯಕ್ತಿಗಳು-ತತ್ವಜ್ಞಾನಿ-ಮಾನಿಗಳನೇಕರು ಇದಕ್ಕೆ ಹೊರತಲ್ಲ. 

೫. 0170000, ₹1116 50050 ೦೯8೩೧5, (01೩00, (0೦81111101 (170110008,; 7161 
50058100 (00170874 50050 ೦78೩757 4 07005 08 50058100 (001705 11 10 5110. 





ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೧೭ * 


ಪ್ರಾಣಿಶಾಸ್ತ್ರಗ್ದೊಂದು ಶ್ರದ್ಧಾಪರಂಪರೆ, ಮನಃಶಾಸ್ತ್ರದ್ದೊಂದು ಶ್ರದ್ಧಾಪರಂಪರೆ- ಅವುಗಳನ್ನು 

೨ ದಿ ೨. ದ ಬ ವ 
“ಕೇವಲಂ ಶಾಸ್ತ್ರ ಮಾತ್ರಿತ ್ಯ ನಕರ್ತವ್ಯೋ ವಿನಿರ್ಣಯಃ 
ಯುಕ್ತಿಹೀನ ವಿಚಾರೇತು ಧರ್ಮಹಾನಿಃ ಪ್ರಜಾಯತೇ” 


ಎಂಬ ಎಚ್ಚರಿಕೆಯನ್ನು ಮರೆತು ಅಥವಾ ಕುಯುಕ್ತಿಗಳನ್ನು ಬಳಸಿ ಅರ್ಥಯಿಸಿ 
ಸರ್ವಶಾಸ್ತ್ರಾರ್ಥಗಳನ್ನು ವ್ಯಾಪಿಸಿ ಅವುಗಳನ್ನು ಮೀರಿ ನಿಂತ ಆವನ ಮೂಲಸತ್ಕ 
ವ್ಯಾಖ್ಶೆಗೆ ವ್‌ ಶಾಸ್ತ್ರವನ್ನ 1 ಪ್ರತ್ಯೇಕವಾಗಿ ಪ್ರಯತ್ನಿಸುವುದು ಒಂದು ಮನೋರೋಗ: 
ಜೀವನವು ಏಕಶ್ವ್ವೀಯವಲ್ಲ ತತ್ವಜ್ಞಾನವು ಸರ್ವಶಾಸ್ತ್ರಗಳ ಆತ್ಯಂತಿಕ ಮೂಲ ಸಿದ್ಧಾಂತಗಳ 
ಸಮನ್ವಿತ ಸ್ವರೂಪವುಳ್ಳದ್ದು. ಪ್ರಾಣಿಶಾಸ್ತ್ರವು “ಜೀವೋ ಜೀವಸ್ಯ ಜೀವನಂ” “ಎಂದು 
ಹೇಳಬಹುದು. ಆದರ ಅದರಲ್ಲೇ ಬ೦ದು ಜಾತಿಯ ಮೀನು ಮತ್ಸ್ಯನ್ಕಾಯವನ್ನು 
ಮುರಿದು ತನ್ನ ಮರಿಗಳನ್ನು ರಕ್ಷಿಸಲು ನುಂಗಿಟ್ಟುಕೊ೦ಡು ಜೀವ೦ತವಾಗಿ ಉಗುಳುವ 
ನಿದರ್ಶನವೂ 'ಓರುವುದರಿಂದ ಹಿಂಸೆ ಅಹಿಂಸೆಗಳೆರಡೂ ಜೀವನದಲ್ಲಿ ಓತಪ್ರೋತವಾಗಿವೆ 
ಎನ್ನಬೇಕಾಗುತ್ತದೆ. ಫ್ರೂಡನು ಮನುಷ್ಯನಲ್ಲಿ 115 188010 ಜೀವನ ಪ್ರವೃತ್ತಿ ಮತ್ತು 
1080 175070! ಮರಣ ಪ್ರವೃತ್ತಿಗಳೆರಡೂ ಇರುವುವೆಂದು ಹೇಳಿರುವುದಿಲ್ಲಿ ಮನನೀಯ. 
ಆದರೆ ಸಂಸ್ಕೃತಿ ಇರುವುದು ಸಮ್ಯಗ್‌ ಜೀವನ ಪೋಷಕತೆಯಲ್ಲಿ. ಸಮ್ಯಕ್ತ್ಯವು ಮಾನವ 
ಜೀವಿತದಲ್ಲಿ 50/0/0130 50011108000 ಸಾಮಾಜಿಕವಾದ ಪರಮ ನ್ಯಾಯವನ್ನು ಆಧರಿಸಿದೆ. 
ವ್ಯಾಸ ವ್ಯಾಖ್ಯೆಯಲ್ಲಿ ಅದು ಧರ್ಮದ ಮೂಲಸ್ವರೂಪ. ಅತ್ಯುಚ್ಛ ಸಾಂಸ್ಕೃತಿಕ ಆದರ್ಶಗಳ 
ಸಾಧನೆಗೆ ಅನುಕೂಲಿಸುವ ಸಂಬಂಧಗಳನಿ ಟ್ಟುಕೊಂಡ (ಸಮಾಜದ) ಸಾಮಾಜಿಕತೆಯೇ 
ನ್ಯಾಯ ಪಾರಮ್ಮಕ್ಕೆ ತಳಹದಿ. ಶರೀರೈಕ ಸಂಗೋಪನವಾದವು ಸಂಸ್ಕೃತ ಸಾಮಾಜಿಕತೆಯಲ್ಲ. 
ಪ್ರಾಪಂಚಿಕ ಪ್ರಾಣಿ ಜೀವನವು ಶರೀರಾದಿ ಮಾನಸಾಂತ. ಮಾನುಷತ್ವವು ಸ್ವಲ್ಪ ಸುಧಾರಿಸಿದ 
ಪ್ರಾಣಿತ್ವ್ವ ಅದರಿಂದಲೇ ಸಮ್ಯಕ್ತೃವು ಮಾನಸಾದಿ ಆತ್ಮಾಂತವಾದ ದಿವ್ಯತೆಯಲ್ಲಿ 
ವರ್ಗೀಕೃತವಾಗಿದೆ. ಆದರೆ ಈ ಘಟ್ಟವು ಅಪವ್ಯಾಸರೂಪಕ್ಕಿಳಿದಾಗ ಸಾಮಾಜಿಕವಾಗಿ 
ಪೂರ್ವಘಟ್ಟಕ್ಕೆ ಎರುದ್ಧವಾಗುತ್ತದೆ. ಇದು ಸನಾತತೆಯ ಹೆಸರಿನಲ್ಲಿ ನಡೆದ ಅಪಸನಾತನತೆ. 
ವೈಟ್‌ಹೆಡ್‌ ಸಿದ್ಧಾಂತದ ವಿಶ್ಲೇಷಣೆ 

ವೈಟ್‌ಹೆಡ್ಡನ 001176 08018801517 ಆವಯವಿಕ ಸಿದ್ಧಾಂತವು ವ್ಯಕ್ತಿಯ ಸಾದಿತ್ವ- 
ಸಾ೦ತತ್ವಗಳನ್ನು ಸಾರುತ್ತದೆ. ಇಲ್ಲಿಯ ವ್ಯಕ್ತಿಯು ಪ್ರಾಪಂಚಿಕ ಮಾನಸಾಂತಿಕ ಆಧ್ಯಾತ್ಮೀ ಕನಲ್ಲ, 
ಆದುದರಿಂದ ಇದು ನಿತ್ಯವೂ ತನ್ನ ವೈಯಕ್ತಿಕ ಪೂರ್ಣತೆಯನ್ನು ಕಳೆದುಕೊಳ್ಳುತ್ತಿರುತ್ತದೆ. 
ಹಾಗೆ ಕಳೆದುಕೊಳ್ಳುವುದೇ `ವಾಸ್ತವಿಕ, ವಸ್ತುನಿಷ್ಠ ಅಮರತ್ವ ಎಂದು ವರ್ಣಿಸಲಾಗಿದೆ. 
ಸೃಷ್ಟಿಯಾಗುವದು ಅತೀಂದ್ರಿಯವಾದ ವಸ್ತುನಿಷ್ಠ ಜಟಿಲ ಸಾರಬೀಜದಿಂದ ಭಿನ್ನವ್ಯಕ್ತಿ 
ಪದಾರ್ಥಗಳ ರೂಪದಲ್ಲಿ. ಸೃಷ್ಟತೆಯೇ ವ್ಯಕ್ತಿತ್ವದ ವಾಸ್ತವಿಕತೆ, ಪ್ರಾಪಂಚಿಕತೆ. ಆದರಿಲ್ಲಿ, 
ಸೃಷ್ಟತೆ- ನಷ್ಟತೆಗಳು ಪೂರ್ವೋತ್ತರಕಾಲೀನ ಅವಿನಾಭಾವಿಗಳಾಗಿರುವುದರಿ೦ದ ಪ್ರಾಪಂಚಿಕ 
ವ್ಯಕ್ತಿತ್ವಾರ್ಥದ ಅನಂತತೆ, ಅಮರತೆ ಅಸ೦ಭವ; ಪ್ರಪ೦ಜೋತ್ತರ (ಅತಿಭೌತ, ಅತಿಮಾನಸ) 


* ೪೧೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಐಕಾತ್ಮ್ಯದ ಸ್ವರೂಪದಲ್ಲಿ ಮಾತ್ರ ಅಮರತ್ವ ಹೊಂದಬಹುದು- ಅಲ್ಲಿ ವೈಯಕ್ತಕತೆರ 
ಅಸ೦ಭವ, ಇಲ್ಲಿಯ ವಾಸ್ತವಿಕತೆ ವಸ್ತುನಿಷ್ಠತೆಗಳು ಅಲ್ಲಿ ಅವಾಸ್ತವಿಕ, ಅವಸ್ತುನಿಷ್ಠ- 
ಪ್ರಜ್ಞಾಸ್ತರೂಪದಲ್ಲಿ. ಭೌತಮಾನಸ-ಅತಿಭೌತ ಮಾನಸಗಳ ಸಂಮಿಶ್ರಣದ ದ್ವ ಛ್ರತೆ- ಸಮ್ಯಕ್ರ ಎನು 
ಶಬ್ದಸಾರವಷ್ಟೇ, ಅರ್ಥಸಾರವಹದು. ಸಾಪೇಕ್ಷ ಐನ್‌ಸ್ಟೀನನ ಸತ್ಯವು ಮಧ್ಯಾವಸ್ಥೆ ದ 
ನಿರಪೇಕ್ಷ ಮಿಂಕೋವ್ದಿ ತಯದು ಆದ್ಯಂತಾವಸ್ಥೆ -'ಎಂಬುದು ವ್ಯಾಸದೃಷ್ಟಿಯ ಭೌತಮುಖ. 


ಭೌತ-ಮಾನಸ ಪ್ರಪಂಚವು ಚಲಾಚಲ; ",ಅಚಲೋನ್ಮುಖವಾಗುವುದು ಅಪೇಕ್ಷಣೀಯ, 
ಚಲೋನ್ಮುಖವಾಗುವುದು ಅನಪೇಕ್ಷಣೀಯ. ಅಚಲತ್ವ ರಹಿತವಾದ ಅಮರತೆಗೆ ಅರ್ಥವಿಲ್ಲ. 
ಚಲವು ನಾನಾತ್ವ ಸಮವೇತ. ಪ್ರಜ್ಞಾಚಲತ್ವವು ವ್ಯಾಸೋಕ್ತಮುಕ್ತಿ, ಅಪ್ರಜ್ಞಾಚಲತ್ವವು 
ಮಿಂಕೋವ್ಸ್ಠಿಯ ಜಡಮುಕ್ತಿ ಪ್ರಜ್ಞಾಪೂರ್ಣತೆಯಲ್ಲಿ ಅಪ್ರಜ್ಞಾಂಶವಿಲ್ಲ; ಅಪಣ್ಜೆಗೆ 
ಪೂರ್ಣತೆಯಿಲ್ಲ. ಪೂರ್ಣತೆಯು ಸಿದ್ಧವಾದ ಪ್ರಾಜ್ಞ ಏಕತ್ವ ಅಪೂರ್ಣತೆ ಅಥವಾ 
ಅಸಮ್ಯಕ್ತ್ತವು ಸಾಪೇಕ್ಷ ಪ್ರಜ್ಞಾಪ್ರಜ್ಞಾದಿ ವಿವಿಧ ಸಾದಿ-ಸಾ೦ತ ಜೀವನ ಕ್ಷಣಗಳ ಸಂತತಿ. 
ಭೇದಾಭೇದಗಳೆರಡೂ ಪ್ರಾಜ್ಞಿಕ, ಪ್ರಾಜ್ಞೇಯ. ಅಪ್ರಾಜ್ಞೇಯವು ಅನಿರ್ವಚನೀಯ (786 
17007501005 15 00-8181)158010 111605008010); ಏಕೆ೦ದರೆ, ಅದೇ ಸಾಪೇಕ್ಷವಾಗಿ 
ವ್ಯಾಕೃತ ವರ್ಣಿತ - ನಾನಾಕೃತಿಗಳ ದೆಸೆಯಿಂದ. ನಿತ್ಯತ್ವ-ನಾನಾತ್ವಗಳು ಅಸಂಗತವೆಂಬುದನ್ನು 
ವೈಟ್‌ಹೆಡ್‌ ಅರಿತುಕೊಳ್ಳಲಿಲ್ಲ. ಅಥವಾ ಅವನದು ಪರಿಣಾಮಿನಿತ್ಯತ್ವ ಅಪರಿಣಾಮಿನಿತ್ಯತ್ತವು 


ಶ್ರ 
ಎ೦ದೂ ಅನೇಕತ್ಪದೊಡನೆ ಅವಿನಾಭಾವಿಯಲ್ಲ. 


ಓಜ ಸ್ಪಿನೋಜ 


ಅತಿಹೆಚ್ಚು ವ್ಯಾಪಕವಾದ ವ್ಯಾಸದೃಷ್ಟಿಯ ಪಾಶ್ಚಾತ್ಯ ತತ್ವಜ್ಞಾನಿಯೆಂದರೆ ಸ್ಪಿನೋಜ; 
ಆತನ ಆಧುನಿಕತೆ ರಸೆಲ್ಲನಿಗೂ ಇಲ್ಲ. “ 7೩00 1810 10 00 0150010706 0) 
005071೩1100, 01 0)/ 70850018-ನಿರೀಕ್ಷಣೆಯಿ೦ದ ಸ೦ಗತಿಗಳನ್ನು ಹುಡುಕಿ 
ತೆಗೆಯಬೇಕಲ್ಲದೆ, ತರ್ಕದಿ೦ದಲ್ಲ” ಎ೦ದು ಸ್ಟಿನೋಜನಿಗಿದಿರಾಡಿದ್ದಾನೆ ರಸೆಲ್‌. ನಿತರಾಂ 
ಈಕ್ಷಣಂ-ಬಹಳವಾಗಿ ನೋಡುವುದು. ವೈಜ್ಞಾನಿಕ ಸಾಧನಗಳ ಮೂಲಕ ಬುದ್ಧಿಗತ 
ಮಾಡಿಕೊಳ್ಳುವುದು-ಇಂದ್ರಿಯದ ವರದಿಗಳನ್ನು ಬುದ್ಧಿಯಿಂದ ದೂರ ಇಡುವುದು- 
ಎಂಬುದು ರಸೆಲ್‌ ನಿರೀಕ್ಷಿಸುವ ಅರ್ಥ. ಆತನಿಗೆ ಬುದ್ಧಿಗತವಾದುದೆಲ್ಲವೂ ಅಮೂರ್ತ 
ಮತ್ತು ಮಾನಸದ ಜೀವಿತಾವಧಿಯವರೆಗೆ ಮಾತ್ರ ಉಳಿಯುವ ವ್ಯಕ್ತಿನಿಷ್ಠ ಸತ್ಯ ಎಂಬ 
ತುಚ್ಛ ಕ್ಬಭಾವವೂ ಇದೆ. ಬುದ್ಧಿಯನ್ನು ಅಂಗವಾಗಿ ಉಳ್ಳ ಮಾನಸವು ಆತನಿಗೆ ವಸ್ತುನಿಷ್ಯ 
(ವಾಸ್ತವಿಕ) ಸತ್ಯಪದಾರ್ಥವಲ್ಲ! ಇರಿಥವನ “ಗಂಟ್‌ ವಸ್ತುಸ೦ಗತಿಗಳ” ವರ್ಣನೆಯ 
ತರ್ಕಶುದ್ಧತೆಯೂ ಅನುಭವ ಪ್ರಾಮಾಣಿಕತೆಯೂ ಸತ್ಯದಿಂದ ಎಷ್ಟು ದೂರ ಮತ್ತು 
ಪರಸ್ಪರ ವ್ಯಾಹತ ಎ೦ಬುದು ಸುಲಭವೇದ್ಯವಾಗಿದೆ. ಶ್‌ ಮನುಷ್ಯನ. ಕೇವಲ ಕಾಲಿಕ 
(ಉತ್ತರ ಕಾಲೀನತೆಯ) ಆಧುನಿಕತೆಗೆ ತ್ವಶಾಸ್ತ್ರದಲ್ಲಿ ಬಹಳ ಬೆಲೆ ಬಾರದು. ಆದರೂ 
ಆತನಿ೦ದು ಡಾರ್ವಿನ್‌ ಮತ್ತು ಫ್ರೂಡರಂತೆ "ವೈಚಾರಿಕ “ದಿಲ್ಲಿ ರೆಡಿಮೇಡ್‌ ಫ್ಯಾಸನ್ನು”ಗಳ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೧೯ * 


ನಿರ್ಮಾಪಕನಾಗಿದ್ದಾನೆ. ಅವರಷ್ಟೇ ಶಾಠ್ಯವು ಅವನಲ್ಲಿದೆ. ಬುದ್ಧಿಯು ವೈಯಕ್ತಿಕ, ವ್ಯಕ್ತಿನಿಷ್ಠ 
ಅದು ವಸ್ತುನಿಷ್ಠವೆ೦ದು ವಿಜ್ಞಾನದಿಂದ ಸ್ವೀಕರಿಸಿದ್ದು ಸ್ವೀಕೃತವಾದ ಕ್ಷಣದಲ್ಲಿ ವ್ಯಕ್ತಿನಿಷ್ಠ 
ಹಾಗೇ ಎಜ್ಞಾನದ ಕಾಣ್ಠೆಯಲ್ಲೂ ತರ್ಕ-ಗಣಿತಗಳ (ಬುದ್ಧಿಯ) ಕಾಣ್ಕೆಯಂತೆ ಸರಿ- 
ತಪ್ಪುಗಳಿರುತ್ತವೆ-ಎ೦ಬುದನ್ನು ಗ್ರಹಿಸದ ಶಾಶ್ಯವು ಇತರರ ವೈಯಕ್ತಿಕ ಜೀವನ ಚಾರಿತ್ರಗಳ 
ನಿಂದೆಯನ್ನು ಬಿಸಾತಿಲ್ಲದೆ ಮಾಡುವ ಬಹುಪತ್ನಿ ಪತಿಯಾದ ರಸೆಲ್‌ ಮಹಾಶಯನಿಗೆ 
ವಿಶಿಷ್ಟವಾದುದು. 


ಜ್ಞಾತ್ರ -ಜ್ಜಾನಗಳ ಪ್ರತ್ಯೇಕತೆಯ ಡಿಗ್ರಿಹೆಚ್ಚಿದ್ದಷ್ಟೂ ಅಜ್ಞಾನಗಳ ಸತ್ಯತೆ ಅದೃಢವೂ 
ಭೇದ್ಯವೂ': ಆಜುಕಂಬ ಜ್ಞಾನಶಾಸ್ತ್ರೀಯ ಅನುಭವವು 'ಎಲ್ಲದಾಗ ಪ್ರತಿಯೊಬ್ಬವಾದಿಯೂ 
ಅವ್ಯಾಸ ಹವ್ಯಾಸದಿಂದ ಪ್ರಾಪಂಚಿಕ ವಸ್ತುನಿಷ್ಠತೆಯನ್ನು ಜ್ಛೇಯ ಪರಮಾರ್ಥವೆಂದು 
ಗಹಿಸುತ್ತಾನೆ. ಅಂಥವರೆಲ್ಲರೂ ನಾನಾತ್ವದ 'ಪುರಸ್ಕ ಸರರ್ತರು. ವ್ಯವಹಾರ ಸತ್ಯಕ್ಕಿಂತ ಹೆಚ್ಚಿನ 
ಮೌಲಿಕ ಸತ್ಯ ಅವರಿಗೆ ಜಟಕ ಬಡು ಸ್ಫೂಲವಾಗಿ ಅವರಿಗೆ 'ಿ೪ದಿರುತ್ತದೆ. 
ವೈಜ್ಞಾನಿಕ ಸತ್ಯತೆ ಅದರಿಂದಲೂ ಅಪೇತವಾದ ವಿಚಿತ್ರ ಅಸಂಬದ್ಧ ಕಲ್ಪನೆ-ಅದೇ 
ಪರಮಾರ್ಥವೆಂದು ಗ್ರಹಿಸಿದಾಗ. 


ವ್ಯವಹಾರವು ಇಚ್ಛೆ, ಭಾವನೆ, ಬುದ್ಧಿಗಳೆಲ್ಲವುಗಳಲ್ಲೂ ದ್ವಂದ್ವಗಳಿಂದ ತುಂಬಿದೆ. 
ಇಂದ್ರಿಯಗಳ ಕಾರೃವಿಲ್ಲದ ವ್ಯವಹಾರವಿಲ್ಲ. “ಬೇದ, ದ್ವೈತ, ನಾನಾತ್ಚ, ಕುರೂಪ, ಹಿಂಸೆ, 
ಕೇಡು, ಪಾಪ, ದುರುಪಯೋಗ ಅಥವಾ ಅಪಾ ತಪ್ಪು, ಶೋಕ, ಮೋಹಗಳ 
ಏಕವರ್ಗೀಯತೆ ಅನುಭವವೇದ್ಯ ಇವುಗಳಿಗೆ ವಿರುದ್ಧವಾದ ಕಲ್ಪನೆಗಳು ಇನ್ನೊಂದು 
ಸವರ್ಗೀಯ ಮಾಲಿಕೆಯಾಗುತ್ತವೆ. ಭೇದಾದಿಗಳು ಅತ್ಯಂತಿಕವಾದರೆ ಅಭೇದಾದಿಗಳ 
ಬಗ್ಗೆ ಮಾನವ ಪ್ರಯತ್ನಿಸುವುದು ಅವ್ಯವಹಾರವೆನ್ನಿಸಬೇಕಾಗುತ್ತದೆ. ಬಂಧ- 
ಮೋಕ್ಷಗಳೆರಡರಲ್ಲೂ ವೈಯಕ್ತಿಕ ಸ್ವಾರ್ಥವು ಆಗ ಬಲವತ್ತರವಾದ ಸೂತ್ರವೆನ್ನಿಸಿ ಜೀವ- 
ಜಡ ವ್ಯಕ್ತಿಗಳೆಲ್ಲರೂ ಪರಸ್ಪರ ಅವಿಶ್ವಾಸ್ಯರೂ ಅಪ್ರಿಯರೂ ಘಾತಕರೂ ಆಗಬೇಕಾಗುತ್ತದೆ. 
ಈ “ಪರಮಾರ್ಥ'”ವನ್ನಾಧರಿಸುವ ಜೀವನ, ಮರಣೋತ್ತರ ಅಸ್ತಿತ್ವಗಳು ಬೌದ್ಧಿಕವಾಗಿ, 
ವೈಜ್ಞಾನಿಕವಾಗಿ ಕೂಡ ಹಿತಕರವೆಂದು ಹುಚ್ಚರಲ್ಲದ ಯಾರಿಗೂ ಅನ್ನಿಸಲಾರದು. ಪ್ರಪಂಚವು 
ಅಪೂರ್ಣವಾದುದರಿ೦ಂದ ಅದರ ಅಭೇದಾದಿಗಳೂ ಭೇದಾದಿಗಳಂತೆಯೇ 
ಅಪೂರ್ಣವಾಗಿವೆ; ಅವುಗಳ ಪೂರ್ಣತೆಯೇ ಅತ್ಕಂತಿಕ ಹಿತ, ಮೋಕ್ಷ, ಆನಂದ, 
ಶಾಂತಿ, ಸತ್ಯ, ಸೌಂದರ್ಯ, ಸಮಾಧಾನ, ಸೌಜನ್ಯ, ಸದುಪಯೋಗ-ಭೇದಾದಿಗಳ 
ಪೂರ್ಣತೆಯಲ್ಲ. ಪೂರ್ಣಕ್ಕೆ ಭೇದವಿಲ್ಲ, ಭೇದಕ್ಕೆ ಪೂರ್ಣವಿಲ್ಲ. ಪೂರ್ಣತೆಯ 
ಪೂರ್ಣಕಲ್ಪನೆಯಿಲ್ಲದವರಿಗೆ ನಿತ್ಯ ಪದಾರ್ಥಗಳು ಅನೇಕವಾಗಿರಬಹುದೆನಿಸುತ್ತದೆ. 
“ದ್ವಿತ್ವಾದಿಕಂ ಸರ್ವತ್ರಮನಿತ್ಯಮೇವ” ಎಂದ ಅನ್ನಂಭಟ್ಟೋಕ್ಕಿ ಅವರಿಗರ್ಥವಾಗಿಲ್ಲ. ಗಣಿತದ 
ಗುಣಿತತೆಯು (1111011010) ಗೌಣ, ಕೇವಲ ವ್ಯಾವಹಾರಿಕ-ಪಾರಮಾರ್ಥಿಕವಲ್ಲ. 
ಪರಮಾರ್ಥದ ದೃಷ್ಟಿಯಿಂದ ಅನಿತ್ಯವಾದ ಅದು ಅಮೂರ್ತಸದೃ ಶವಾದ ಅಲ್ಬದಾರ್ಡ್ಯ, 
ಅಲ್ಪಸ್ಥ್ಯೈರ್ಯ, ಅಲ್ಪ್ಬಬಲವುಳ್ಳದ್ದು. ದೇಶ- ಕಾಲೀನ (ಮಾನಸಿಕ- ಭೌತಿಕ) ಪರಿಮಿತತೆಯುಳ್ಳ 


* ೪೨೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕಲ್ಪನೆ, ಕಲ್ಪನಾನುಗುಣವಾದ ಘಟನೆ, ಗುಣರಾಶಿ, ಪದಾರ್ಥ-ಎಲ್ಲವೂ ನಶ್ಚರ, ವಿವಿಧ 
ಮತ್ತು ಸಾಪೇಕ್ಟ ಯಾವ ಎಜ್ಞಾನವೂ ಈ ನಿಯಮಕ್ಕೆ ಅಪವಾದವನ್ನು ಉದಾಹರಿಸಲಾರದು. 


ಪರಮಾರ್ಥದ ಪ್ರಾಧಾನ್ಯ 


ಪರಮಾರ್ಥಸದೃಶವಾದ ಅಪೂರ್ಣ ಲೌಕಿಕ ಅಭೇದಾಧಿಗಳು ವ್ಯವಹಾರದಲ್ಲಿ 
ಮೇಲ್ಪಂಕ್ತಿಯಲ್ಲಿರುವುದು ಸಹಜವಲ್ಲದೆ ಪರಮಾರ್ಥ ಎರುದ್ಧವಾದ ಭೇದಾದಿಗಳು 
ಅನುಕರಣೀಯವಾಗುವುದು ಅಸಹಜ. ಸ್ಪಿನೋಜನ ದ್ರವ್ಯದ ಕಲ್ಪನೆಯನ್ನಿಂದು ವಿಜ್ಞಾನ- 
ತತ್ವಜ್ಞಾನಗಳು ಸ್ವೀಕರಿಸಲಾರವೆಂದು ಎದೆತಟ್ಟಿ ಹೇಳುವ ರಸೆಲ್ಲನು ಅದಕ್ಕೆ ಬದಲಾಗಿ 
ಕೊಡುವ ಘಟನೆ (81೪000 ಮತ್ತು ಗುಣರಾಶಿ (80616 08 6೩11105) ಎ೦ಬ 
ವಸ್ತುವರ್ಣನಾತ್ಮಕ ಪದಗಳು ಯಾವ ಹೊರಜ್ಜ್ಞಾನವನ್ನು ಕೊಡಬಲ್ಲವು? ದ್ರವ್ಯ, ಗುಣ, 
ಕರ್ಮಗಳೆಂಬ ಪ್ರಾಪಂಚಿಕ ಕಲ್ಪನೆಗಳಿಂದ ಸೂಚಿತವಾಗುವ ಪದಾರ್ಥಗಳೆಲ್ಲವೂ ನಶ್ಚರ; 
ಆದರೆ ಅವುಗಳ ಸಾತತ್ಯದ ಸಾಪೇಕ್ಷ ಡಿಗಿಗಳು ವ್ಯವಹಾರಕ್ಕೆ ಅಗತ್ಯವೆ೦ಬುದನ್ನು ಹುಚ್ಚರಲ್ಲದ 
ಯಾರೂ ಅಲ್ಲಗಳೆಯಲಾರರು. ವ್ಯವಹಾರ ಸತ್ಯ-ಪರಮಾರ್ಥ ಸತ್ಯಗಳ ನಡುವೆ ವಿಜ್ಞಾನಸತ್ಯ, 
ಪ್ರತಿಭಾಸಸತ್ಯ, ಕಲಾಸತ್ಯ, ಅಸತ್ಯಗಳೆಂಬ ನಾಲ್ಕು ಸತ್ಯಗಳನ್ನಲ್ಲ, ಇನ್ನೂ ಹೆಚ್ಚು ಸತ್ಯಗಳನ್ನು 
ಕಲ್ಪಿಸ ಟಾಂ. ಅವುಗಳಲ್ಲಿ "ವ್ಯವಹಾರಕ್ಕೆ 'ಉಪಯುಕ್ತವಾದಷ್ಟನ್ನು ವ್ರವಹಾರದಲ್ಲಿ 
ಉಪಯುಕ್ತವಾಗುವಷ್ಟು ಕಾಲ ವ್ಯವಹಾರಸ್ಥರು ಇಟ್ಟುಕೊಳ್ಳಬಹುದು, ಅನುಸರಿಸಬಹುದು 
ಅಷ್ಟೆ ಅದು ಅವರವರ ಹಿತಾರ್ಥದ 'ಅಲ್ಪಕಾಲಿಕ, ದೀರ್ಫಕಾಲಿಕ, ಅನ೦ಂತಕಾಲಿಕ 
ಸ್ವರೂಪಗಳಿಂದ ನಿರ್ಧರಿಸಲ್ಪಡುತ್ತದೆ. ದ್ರವ್ಯವನ್ನು ಗುಣಗಣವೆ೦ದು ವರ್ಣಿಸಿದಾಕ್ಷಣ 
ಅಥವಾ ಘಟನೆಯೆಂದು ಹೇಳಿದಾಕ್ಷಣ ಅದರ ಸ್ವರೂಪ ಬದಲಾಗುವುದಿಲ್ಲ. ಘನ, ದ್ರವ, 
ವಾಯು ಎ೦ಬ ಮೂರು ರೂಪಗಳಲ್ಲಿರುವುದೂ ನೀರೇ ಆಗಿರುವ ಹಾಗೆ ದ್ರವ್ಯ, ಗುಣ, 
ಕರ್ಮ ರೂಪಗಳಲ್ಲಿರುವ ಸಾಪೇಕ್ಷ ಚಂಚಲ ಪದಾರ್ಥವನ್ನು ಅಚ೦ಚಲವೆಂದು ಯಾರೂ 
ತಿಳಿದುಕೊ೦ಡಿಲ್ಲ-ನಿರಪೇಕ್ಷಚಂಚಲವೆ೦ದು ಯಾರೂ 'ಗ್ರಹಿಸಿಲ್ಲ. ಚ೦ಚಲತ್ವಕ್ಕೆ ಶೂನ್ಯಕ್ಕೆ 
ಹೇಗೋ ಹಾಗೇ ನಿರಪೇಕ್ಷತೆ ಅಥವಾ ಪೂರ್ಡತೆ ಇಲ್ಲವೇ ಇಲ್ಲ. ಸಾಪೇಕ್ಷವು ನಿರಪೇಕ್ಷಕ್ಕೆ 
ಸಾಪೇಕ್ಷ; ನಿರಪೇಕ್ಷವು ಸಾಪೇಕ್ವಕ್ಕೆ ನಿರಪೇಕ್ಷ ಎಂಬುದು ಹೊಳೆಯದಂಥ ಬುದ್ಧಿಯು 
ಸಾಪೇಕ್ಟ ಬುದ್ಧಿ. ಭಿನ್ನಬುದ್ಧಿ. ಅಬುದ್ಧಿ. ಭ್ರಮೆಯನ್ನು ಅದರ ವಿವಿಧ ಭೇದಗಳನ್ನು 
ಪ್ರಮೆಯೆಂದುಕೊಳ್ಳುವವರಿಗೆ ಪ್ರಮೆ ಭ್ರಮೆಯೆನ್ನಿಸುವುದು ಸಹಜ. ಭ್ರಮೆಗಳಲ್ಲಿ ತಾರತಮ್ಯವಿದೆ. 
ಪ್ರಮೆ ಏಕಮೇವಾದ್ವಿತೀಯ. ಅಬುದ್ಧಿಯ (ಅಲ್ಪಬುದ್ಧಿಯ) ಭೇದಗಳು ಅನೇಕ, ಅವುಗಳ 
ಸಿದ್ಧಾಂತಗಳೂ ಅನೇಕ; ಅವುಗಳ ಸಂಬಂಧಗಳು ತರ-ತಮಭಾವನಿಷ್ಠ 

“117 50 01 ೩5 ೩ 17287 15 ೫0 00771111118 781 ೦" ೩ 181801 111010, 10 15 10 
016886; 00! 17 50 1೩/7 ೩5, 17/0081 (110 01160150811018, 130 1185 81೩5000 
116 5010 108110 08 010 ೪70010, 7೮ 18 ೧00-ಮಾನವನು ತನಗಿಂತ ವಿಸ್ತಾರವಾದ 
ಇಡಿಯ ಒಲ್ಲದ ಅಂಗವಾಗಿರುವವರೆಗೆ ಬದ್ಧನಾಗಿರುತ್ತಾನೆ; ಆದರೆ ಅವನು ಇಡಿಯ 
ಒಂದೇ ಒಂದಾದ ಸತ್ಯತೆಯನ್ನು ತನ್ನ ಪ್ರಜ್ಞೆಯ ಮೂಲಕ ತಿಳಿದುಕೊಂಡರೆ ಮುಕ್ತನಾಗುವನು” 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೨೧ * 


ಎಂಬುದು ಸ್ಪಿನೋಜ ಸಿದ್ಧಾಂತ. ಅಂಗಾಂಗಿತ್ಚದ ಭಾವ ಅಥವಾ ಭೇದಭಾವ ಬಿಡಿಗಿರುವಾಗ 
(ವ್ಯಕ್ತಿಗಿರುವಾಗು ಇಡಿಯನ್ನು ಅದು ಪ್ರಾಮಾಣಿಕವಾಗಿ ಒಪ್ಪಲಾರದು, ಬಿಡಿಯಲ್ಲಿ ಇಡಿ 
ಹಿಡಿಸದು. ಬಿಡಿಯ ಬಿಡಿತನದ ಭಾವ(780088( 8೫76 1001108) ಇಡಿಯ ಇಡಿತನದಲ್ಲಿ 
ಲಯ ಹೊಂದುವುದು ಬಂಧ ಮೋಕ್ಷ. ಭಾವವಲ್ಲದ್ದು ಜ್ಞಾನವಲ್ಲ; ಜ್ಞಾನವಿಲ್ಲದ್ದಕ್ಕೆ ಭಾವ 
(ಅಸ್ಥಿತ್ವದ ಕಲ್ಪನೆ) ಅದರ ದೃಷ್ಟಿಯಿ೦ದ (ದೃಷ್ಟಿ ಇದ್ದಿದ್ದರೆ) ಇಲ್ಲ. ಆದುದರಿಂದ ನಾವು 
ಅದು ಇದೆ ಎಂದರೆ ಇದೆ. ಇಲ್ಲವೆಂದರೆ ಇಲ್ಲ. ಅದಕ್ಕೆ ತಾನಿದ್ದದ್ದು ಗೊತ್ತಿಲ್ಲದಿರುವಾಗ 
ನಾವು "ಅದು ಇದೆ' ಎಂಬುದು ಒ೦ದು ವಿಧದ ಭ್ರಮೆ. ಅಂಥ ಭ್ರಮೆಯನ್ನು ನಿತ್ಯವೆಂದು 
ನಂಬಿ ಜೀವನ ನಡೆಸುವುದು ಶೋಕಜನಕ. ಆದುದರಿ೦ದ ಅದು (ಜಡ) ಆಧಾರವಲ್ಲವೆಂದು 
ತಿಳಿದಾಗ-ಜಡವೇ ಜೀವಕ್ಕೆ ಪರಿಸೀಮನಕಾರಿಯಾದುದರಿಂದ-ವ್ಯಕ್ತಿಯ ಜೀವಕ್ಕೆ ಇಡಿತನದಲ್ಲಿ 
ವ್ಯಾಪ್ತಿ ಸಿಕ್ಕಿ ಬ೦ಧಮುಕ್ತವಾಗುವುದು. ಜೀವವಿಲ್ಲಿ ಚೈತನ್ಯ (ಜೀವಶಕ್ತಿ--ಜ್ಞಾನಶಕ್ತಿ). ಅದರ 
ಬ೦ಧವಿರುವುದು ಗೃಹೀತವಾದ ಜಡವಿತ್ತ ವೈಯಕ್ತಿಕತೆಯ ಜ್ಞಾನದ ಪರಿಸೀಮನದಲ್ಲಿ. 


ಆತ್ಮಜ್ಞಾನದ ಅರ್ಥ 


ಐಕ್ಯಜ್ಞಾನವು ಬೌದ್ಧಿಕ; ಪ್ರೇಮವು ಅದರ ಭಾವನಾ ರೂಪ; ಬೌದ್ಧಿಕವು ಭಾವನಾಸಾತ್‌ 
ಆಗುವುದೇ ಸಾಕ್ಷಾತ್ಕಾರ. ಈ ಬುದ್ಧಿ-ಭಾವನೆಗಳು ಪ್ರಪಂಚೋತ್ತರ ಅದರಿ೦ದ ಅತಿಮಾನಸ, 
ಅತೀಂದ್ರಿಯ ಎನ್ನಿಸುತ್ತದೆ; ಮನ (ಇಚ್ಚೆ-ಬುದ್ಧಿ-ಭಾವನೆ)-ಇ೦ದ್ರಿಯಗಳಿಗೆ 
ಪ್ರಪಂಚಲಕ್ಷ್ಯವಾಗದುದರಿ೦ದ ಅವುಗಳ ಪ್ರಪ೦ಚಾತೀತ ಸ್ವರೂಪವನ್ನು ಆತ್ಮ ಎಂದು 
ಕರೆಯಲಾಗುತ್ತದೆ. ಅದರ ಇಡಿ ಸ್ವರೂಪ ಬ್ರಹ್ಮ ಬಿಡಿಸ್ಟರೂಪ ವೈಯಕ್ತಿಕ ಜೀವ (ಪ್ರಾಪಂಚಿಕ 
ಮನಸ್ಸಿನ ಅ೦ತಃಸ್ಮಚೈತನ್ಯ). “ಅಹ೦ ಜಡಾತ್ಮಕಃ ಎಂಬುದು ಬ೦ಧಕಾರಕ ತಿಳಿವಳಿಕೆ, 
ಅನುಭವ; “ಅಹಂ ಚೈತನ್ಯಾತ್ಮಕಃ” ಎಂಬುದು ಮೋಕ್ಷಕಾರಕ ಸಾಕ್ಷಾತ್ಕಾರ. ಮುಕ್ತಿಯು 
201190 1006017 1011 11171181101 ಪರಿಸೀಮನಕಾರಕಗಳಿ೦ಂದ ಸಂಪೂರ್ಣ 
ಸ್ವತಂತ್ರನಾದ ಅನುಭವವನ್ನು ಹೊಂದುವುದು. ಪರಿಸೀಮನಕಾರಕವಾದ ಭಾವಗಳೆಲ್ಲವೂ 
ಜಡನಿಷ್ಠ, ಭೌತ ಪ್ರತಿಷ್ಠಿತ, ಅಪರಿಸೀಮನಕಾರಕವಾದ ಭಾವವು ಬ್ರಹ್ಮಪತಿಷ್ಠಿತ. ಬ್ರಹ್ಮನಿಗೆ 
ಬ್ರಹ್ಮಜ್ಞಾನವಿದೆ, ಜಡೋಃ ಹಂ೦ಭಾವಿಕನಿಗೆ ಜಡಜ್ಞಾನವಿದೆ. ವಿನಾಶಭಯವಿರುವ ಭಾವವು 
ಜಡಾಧಾರನಿಷ್ಠ; ಅವಿನಾಶ ಶ್ರದ್ಧೆಯಿರುವ ಭಾವವು ಚೈತನ್ಯಾ (ಆತ್ಮ ಬಹ) ಧಾರ ನಿಷ್ಠ. 
ವಿನಾಶವು ಭೌತಿಕ ಬದಲಾವಣೆ; ಅವಿನಾಶವು ಅದರ ಪ್ರೇರಣೆಗಳಿ೦ದ ಮುಕ್ತವಾದ ಸ್ಥಿತಿ. 
ಅವಿನಾಶ ಪ್ರಜ್ಞೆಯೇ ಅಮರತ್ವ; ಅಮರತ್ವಾನುಭವ (7800801806 7601/18) ಆನ೦ದ. 
ವಿನಾಶ್ಮಗಳ ಸ೦ಬ೦ಧಗಳಲ್ಲಿ ನಿಷ್ಠೆಯನ್ನು ತ್ಯಜಿಸುವುದು ಅವಿನಾಶ್ಯದಲ್ಲಿ ನಿಷ್ಠೆ ಬಲಗೊಳ್ಳುಲು 
ಕಾರಣ. ಅವಿನಾಶ್ಯವು ಅಮೃತ, ಅಮರ, ದೇವ, ಪ್ರಭು, ಅಂಥ ಪ್ರಭುತ್ವಸ೦ಪನ್ನತೆಯೇ 
ಆದರ್ಶ ವ್ಯಕ್ತಿತ್ವ ಜೀವನ್ಮುಕ್ತತೆ. ಅದನ್ನುಳ್ಳವನು ಸ್ಥಿತಿಪ್ರಜ್ಞನು. ಸ್ಥಿತಪ್ರಜ್ಮನಿ೦ದಾಗುವಷ್ಟು 
ಜಗದ್ದಿತ ಇತರ ಯಾರಿಂದಲೂ ಆಗದು. ಅದರಿಂದ ಸ್ಥಿತ ಪಜ್ಞತೆ ಮಾನವನ ಪರಮಾದರ್ಶ. 
ಅದು ನಿರ್ಮಮ, ನಿರಹಂಕಾರ, ನಿಃಸ೦ಕೋಚ, ನಿರಲ್ಬ, ನಿರ್ಲಿಪ್ತ ಆಕಾಶಸದೃಶ 
ವ್ಯಾಪ್ತಿಂರರುಕ್ತ. ಅದು 11001001085 ೦೦05010051055 - ಅಚಲ ಚೈತನ್ಯ 


* ೪೨೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


(ಜೀವಶಕ್ತಿ -ಜ್ಞಾನಶಕ್ತಿ-ಭಾವನಾಶಕ್ತಿು. ಅದರ ಚಂಚಲತೆ ಜಡಾನುಕರಣ. 
ಜಡಾತ್ಮೀಕರಣಗಳಿ೦ಂದ ಉ೦ಟಾದದ್ದು. ಅದು ಸ್ಥಿರವೆಂದೆನ್ನಿಸಿರುವವರೆಗೆ ಬ್ರಹ್ಮವು ಮನುಷ್ಯನಿಗೆ 
ಅಸ್ಥಿರ, ಅನವಲಂಬನೀಯ. ಜಡವು ಸಿಪ್ಪೆ. ಚೈತನ್ಯವು ತಿರುಳು; ಒಂದರ ಭಾವವು 
ಅತ್ಯಲ್ಪ. ಇನ್ನೊಂದರದು ಅತಿಮಹತ್ತಾದುದು. ಅಲ್ಪ್ಬಭಾವವು ಮಾಯೆ, ಆಭಾಸ; 
ಮಹಾಭಾವವು ಸತ್ಯ, ಆಭಾಸಾಶ್ರಯ. ಅಲ್ಪತ್ತದಲ್ಲಿ ಮಹತ್ವ ಕಾಲ್ಬನಿಕ; ಮಹತ್ವದಲ್ಲಿ 
ಅಲ್ಪತ್ವ ಆಭಾಸಿಕವಾಗಿರುತ್ತದೆ. ಪ್ರಪಂಚವು ಆರ್ತ, ಅಲ್ಪ, ತುಚ್ಛ. ತ್ಯತ್‌-ಔಪನಿಷಧಿಕವಾಗಿ; 
ಉಪನಿಷತ್ತುಗಳ ಸಾರವು ಮಹಾಭಾರತದ ಹೃದಯವಾದ ಭಗವದ್ಗೀತೆ. ಕಲ್ಪನೆಯು 
ಬೌದ್ಧಿಕ, ಆಭಾಸವು ಐ೦ದ್ರಿಯಿಕ. ಪ್ರಪಂಚನಿಷೇಧವಿಲ್ಲಿ ಕೇವಲ ಶರೀರೋಹಂ೦ಭಾವದ 
ನಿಷೇಧ, ಅಹ೦ಕಾರ-ಮಮಕಾರಗಳ ನಿಷೇಧ-ಪರಿಪೂರ್ಣ ನೀಃಸ್ಟಾರ್ಥತೆಯ ಅನುಷೇಧ, 
ವಿಶ್ವ ಕುಟುಂಬಿತ್ವಕ್ಕೂ ಹೆಚ್ಚಿನ (ಭುವೈಕ್ಕ) ಐಕ್ಕಭಾವ ಎಂಬುದರ ಪ್ರತಿಷ್ಠಾಪನೆ. 


ಲೌಕಿಕ ಜ್ಞಾನದ ಸ್ತರೂಪ 
ಅ ೧ 


ಡಾ.ಬಿ.ಎಲ್‌. ಆತ್ರೇಯರೆನ್ನುತ್ತಾರೆ. “41 0೬೯1€/201710680 15 111131100 406 7018/110- 
ನಮ್ಮ ಎಲ್ಲ (ಪ್ರಾಪಂಚಿಕ, ಪ್ರಾಪಂಚಿಕ ಮೂಲ) ಜ್ಞಾನವೂ ಪರಿಮಿತ ಮತ್ತು ಸಾಪೇಕ್ಷ” 
ಎ೦ದು. ಸಾಮಾನ್ಯವಾದ ಪರಿಮಿತ ವಿಧಾಯಕಗಳು: (೧) ಜಾತಿ (500019)ಜ್ಞಾನ, 
ವ್ಯಕ್ತಿ (15 1701116081 76171000). ಜ್ಞಾನಗಳನ್ನು ಪತ್ಯೇಕಿಸದೆ ಎದುರಿಸುವ ಪದಾರ್ಥವನ್ನು 
ಗ್ರಹಿಸುವ ಪ್ರವೃತ್ತಿ; (೨) ಕೇವಲ ಜಾತಿಲಕ್ಷಣ ಗ್ರಹಣದ ಪ್ರವೃತ್ತಿ; (೩) ಕೇವಲ ವ್ಯಕ್ತಿ 
ಲಕ್ಷಣ ಗ್ರಹಣದ ಪ್ರವೃತ್ತಿ; (೪) ಕೇವಲ ವರ್ತಮಾನ ನಿಷ್ಠೆಯಿಂದ ವಿಷಯವನ್ನು 
ಅರ್ಥಮಾಡಿಕೊಳ್ಳುವ ಪ್ರವೃತ್ತಿ; (೫) ಹೇಳಿಕೆಯ ಅಕ್ಷರಾರ್ಥವನ್ನೇ ಪ್ರಧಾನವೆ೦ದು ಆ 
ಮೂಲಕ ಮಾತ್ರ ಉಕ್ತ ಪದಾರ್ಥದ ಅರ್ಥವನ್ನು ತಿಳಿದುಕೊಳ್ಳುವ ಪ್ರವೃತ್ತಿ: (೬) ಶಬ್ದದ 
ವ್ರತತ್ತಿಯನ್ನೇ ಕಡೆಯ ತನಕ ಆಧರಿಸಿ ಶಬ್ದೋಕ್ತ ಪದಾರ್ಥವನ್ನು ಅರ್ಥಮಾಡಿಕೊಳ್ಳುವ 
ಪ್ರವೃತ್ತಿ; (೭) ವ್ಯಕ್ತಿಯನ್ನು ಅಥವಾ ವಸ್ತುವನ್ನು ಅದರ ಸದ್ಯದ (ಕರ್ತವ್ಯ) ಕೃತ್ಯದ 
ಮೂಲಕವಷ್ಟೇ ಅರ್ಥಮಾಡಿಕೊಳ್ಳುವ “ಪ್ರಾಗ್ಮಾಟಿಕ್‌'” ಪ್ರವೃತ್ತಿ. ದೇಶ, ಕಾಲ, ಸನ್ನಿವೇಶ, 
ವ್ಯಕ್ತಿಸಂಸ್ಕಾರ, ವ್ಯಕ್ತಿಯ ಮನೋವೃತ್ತಿ ಮತ್ತು ಮನಃಪ್ರಣಾಳಿಗಳೂ ವ್ಯಕ್ತಿಯೊಬ್ಬನ 
ಜ್ಞಾನಸಂಗ್ರಹಪ್ರಕ್ರಮಕ್ಕೆ ಇತಿಮಿತಿಗಳಾಗುತ್ತವೆ; ಹಾಗೇ ಲಭ್ಯವಾದ ವೈಜ್ಞಾನಿಕ 
ಯಂತ್ರೋಪಕರಣಗಳು, ಇಂದ್ರಿಯಗಳ ಶಕ್ತಿ; ಪ್ರಮಾಣ, ಅವಕಾಶಲಭ್ಯತೆ, ಮನೋಧರ್ಮ 
ಅಥವಾ ಒಲವು, ತರ್ಕಿಸುವ ಅಭ್ಯಾಸ ಮನೋಗತವಾದ ಉದ್ದೇಶ, ಜ್ಞೇಯದ ಬಗೆಗಿನ 
ಅರ್ಜಿತಜ್ಞಾನ, ಬುದ್ಧಿಶಕ್ತಿ ಪ್ರಮಾಣ, ಭಾವನಾಶಕ್ತಿ ಪ್ರಮಾಣ, ಇಚ್ಛಾದಾರ್ಥ್ಯ ಎಂಬ 
೧೬ ಪರಿ ಸೀಮನ ಕಾರಕಗಳನ್ನೂ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಮೊದಲನೆಯ 
ಏಳು ಮತ್ತು ಎರಡನೆಯ ಹದಿನಾರು ಅಲ್ಲದೆ ಇನ್ನೂ ಇತರ ಕಾರಕಗಳು ತಿಳಿವಳಿಕೆಯ 
ದಿಕ್ಕನ್ನೂ ವೇಗವನ್ನೂ ವ್ಯಾಪ್ತಿಯನ್ನೂ ಪರಿಸೀಮನಗೊಳಿಸಬಹುದಾಗಿದೆ. ಈ 
ಕಾರಕಗಳೆಲ್ಲವುಗಳಿಗೂ ಒ೦ದೇ ಒಂದಾದ ವ್ಯಾಸನಾಮವೆಂದರೆ ಅವಿದ್ಯೆ. ಅವಿದ್ಯೆಯಿಂದ 
ಕಾಮ, ಕಾಮದಿಂದ ಜ್ಞಾನಸಂಗ್ರಹಾದಿ ಕರ್ಮಗಳು ಪ್ರಪ೦ಚಮಯ ಮನಸ್ಕರಲ್ಲಿ ಸಾಗುತ್ತವೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೨೩ * 
ಆದುದರಿಂದ ಅತೀಂದ್ರಿಯ (ಅತಿಮಾನಸ) ಪ್ರತ್ಯಕ್ಷಕ್ಕೆ ಅಂಥ ಆತ್ಮವೇ ಸಾಧನವೆಂದು 
ವ್ಯಾಸ ಸಾರುತ್ತಾನೆ; ಆತ್ಮನನ್ನು ಆತ್ಮನಿಂದ ಆತ್ಮನು ಸಾಕ್ಟಾತ್ಕರಿಸಿಕೊಳ್ಳಬಲ್ಲ! 


ಭಾರತೀಯ ಶಿಕ್ಷ ಣದೃಷ್ಟಿ 


ಈ ಆತ್ಮವೆಂಬ ಪರಮಾರ್ಥಜ್ಞಾನ ಸಾಧನವನ್ನು ಪಡೆಯಲು ತಪಸ್ಪು ಯಜ್ಞ 
ದಾನ, ಕರ್ಮ, ಯೋಗ ಮುಂತಾದ ಆಚಾರ ಮಾರ್ಗಗಳನ್ನು ಹೇಳಲಾಗಿದೆ. ನಾವು 
ಮಾನಸವೆಂದು ವ್ಯಾಪಕಾರ್ಥದಲ್ಲಿ ಬಳಸುವ ಪದದ ಶುದ್ಧೀಕರಣ ಆ ಮಾರ್ಗಗಳಿಂದ 
ಸಾಧ್ಯ ಅದರ ತಿರುಳೇ ಆತ್ಮಃ ಅದು ತಿಳಿಯುವವರೆಗೆ ಅದರ ಸುತ್ತಲೂ ಸುತ್ತಿಕೊಂಡ 
ದ್ವಂದ್ವಪ್ರೇರಿತ ಸಂಸ್ಕಾರಗಳ ಪ್ರಬಾವಿತ್ವವನನ್ನು ನಿರ್ವೀರ್ಯಗೊಳಿಸಲು 
ಮನೋವಾಕ್ಕಾಯಕರ್ಮಗಳಿಂದ ಶ್ರಮಿಸಬೇಕೆಂಬುದು ವ್ಯಾಸೋಕ್ತಧರ್ಮ ಸಾರ. 
ಅಧಾರ್ಮಿಕರ ಬ್ರಹ್ಮಜ್ಞಾನ ಸಂಗ್ರಹ ಪ್ರಯತ್ನವು ಕೇವಲ 5/00018/100-50100100 ೦೯ 
7೩018೩1 ವೈಜ್ಞಾನಿಕ ಅಥವಾ ವೈಚಾರಿಕ ಊಹೆ. ಭಾರತೀಯ ಶಿಕ್ಷಣವು ಈ 
ಧಾರ್ಮಿಕತೆಯನ್ನು ಅಳವಡಿಸಿಕೊಳ್ಳದುದರಿ೦ದಲೇ ಅದರಿಂದ ತರಬೇತಾದ ಜನರು 
ಭ್ರಷ್ಟಾಚಾರದ ಆಮಿಷಕ್ಕೆ ಹೆಚ್ಚು ಹೆಚ್ಚು ತುತ್ತಾಗುತ್ತ ಹೋಗುತ್ತಿದ್ದಾರೆ. ಈ ಧಾರ್ಮಿಕತೆಯು 
ಸಂಕುಚಿತ ಮತಧಾರ್ಮಿಕತೆಯಲ್ಲ, ಅಂಧಸನಾತನತೆಯಲ್ಲ, ಅಂಧ ವೈಜ್ಞಾನಿಕತೆಯೂ 
ಅಲ್ಲ, ಶುಷ್ಕವೈಚಾರಿಕತೆಯೂ ಅಲ್ಲ. ಇದರ ಸಾರವಿರುವುದು ೮ ಆತ್ಮಗುಣಗಳ ಸಿದ್ದಿಯಲ್ಲಿ. 
ಅವಾವುವೆಂದರೆ (೧) ಸರ್ವಭೂತದಯೆ, (೨) ಕ್ಷಾಂತಿ, (೩) ಅನಸೂಯೆ, (೪)ಶೌಚ, 
(೫) ಅನಾಯಾಸ, (೬) ಮಾಂಗಲ್ಯ, (ಪ) ಅಕಾರ್ಪಣ್ಯ, (೮) ಅಸ್ಪ. 

ಮೇಲೆ ಹೇಳಿದ ಮಾರ್ಗಗಳಿಂದ ಈ ಗುಣಗಳು ಸಿದ್ಧಿಸುವಂತಾಗಬೇಕು; ಅಂದರೆ 
ಶುದ್ಧಬುದ್ಧಿ ಸ್ವರೂಪದ ಆತ್ಮಸಾಧನವು ಪರಮ ಸತ್ಯದ ಜ್ಞಾನದ ಸಾಧನೆಗೆ 
ಒದಗುವಂತಾಗುತ್ತದೆ. ಇದು ಭಾರತದಲ್ಲಿ ವ್ಯಕ್ತಿಗೆ ನಾಗರಿಕ, ಸಾಮಾಜಿಕ, ಸರ್ವೋದಯ 
ಪ್ರವೃತ್ತಿಯನ್ನು ದೃಢವಾಗಿ ನೆಲೆ ನಿಲ್ಲುವಂತೆ ಬೆಳೆಯಿಸಲು ಕಂಡು ಹಿಡಿದ ಉಪಾಯ. 
ಇದರ ವಿಶ್ವ ಜನೀನತೆಯು ಸ್ಪತಃ ಸಿದ್ಧ. 88 ೩06 10 5)/5101% ಮನುಷ್ಯ ಮತ್ತು 
ಅವನ ವ್ಯವಹಾರ ಪದ್ಧತಿಗಳಲ್ಲಿ ಮನುಷ್ಯನ ಸಂಸ್ಕರಣ ಕ್ಕೇ ಹೆಚ್ಚಿನ ಪ್ರಾಧಾನ್ಯವಿದೆಯೆಂಬುದು 
ವ್ಯಾಸದ್ಧನಿ. ಮೊದಲು ಅದಿದ್ದರೆ ಇತರ ವಾದ (“ಇಜಂ”)ಗಳಿಂದ ರೂಪಿತವಾದ 
ರಾಜಕೀಯಾದಿ ವ್ಯವಹಾರ ಪದ್ಧತಿಗಳು ಅನುಕೂಲ ಬದಲಾವಣೆಗಳ ಮೂಲಕ 
ಸರ್ವೋದಯಕಾರಿಯಾದಾವು. ಆದುದರಿಂದ ವ್ಯಾವಹಾರಿಕ ವಾದಗಳನ್ನು ರೂಪಿಸಿ 
ಚರ್ಚಿಸುವ ಕೆಲಸಕ್ಕಿಂತ ಮೊದಲು ಪ್ರತಿಯೊಬ್ಬ ಪ್ರಜೆಯೂ ವ್ಯಾಸ ದೀಕ್ಷಿತನಾಗುವುದು 
ಅಗತ್ಯ. 

ಇ 


* ೪೨೪ 


೫ 


ಲೋಕ ಜೀವನ 


ಹಾಟ್ಸ್‌ ಮಹಾಶಯನು ರಾಜ್ಯತತ್ವವೆ೦ದು ಎತ್ತರದಲ್ಲಿಟ್ಟು ತೋರಿಸಿದ್ದು ನಿರಂಕುಶ 
ಪ್ರಭುತ್ಚವನ್ನು. ಸಾರ್ವಭೌಮನು ಸಾರ್ವಜನಿಕರ ಮನಃ ಸಾಕ್ಷಿ ಎಂದನವ. ಮಹಾಭಾರತದ 
ಯಾವ ರಾಜನೂ ಇಂಥ ಅಧಿಕಾರವನ್ನು ಘೋಷಿಸಲಿಲ್ಲ; ಭಾರತದ ಯಾವ 
ರಾಜನೀತಿಶಾಸ್ತ್ರವೂ ಧರ್ಮಕ್ಕಿಂತ ರಾಜ ಮೇಲಿನವನೆಂದಿಲ್ಲ. ಮಹಾಭಾರತವು ಗಣರಾಜ್ಯದ 
ಮೂಲನೀತಿಯನ್ನು ಕೂಡ ಹೇಳಿದೆ. ರಾಜಧರ್ಮವೆಂದರೆ ಅದರ ಪ್ರಕಾರ ಸರಕಾರದ 
ಕರ್ತವ್ಯ. ಲೋಕೇ “ಮಹಾಶಯನು ಹಾಬ್ಲನಂತೆ ಕೇವಲ ಅರಾಜಕತೆಯ ಭಯದಿಂದ 
ಸರಕಾರದ ಸಾರ್ವಭೌಮಾಧಿಕಾರವನ್ನು ಸಮರ್ಥಿಸ ಲಿಲ್ಲ; ಅವನು ವ್ಯಕ್ತಿಯ ಸ್ಥಾತಂತ್ರ್ಯದ 
ಪ್ರತಿಪಾದನೆಯನ್ನೂ ಮಾಡಿದನು. 

“ದಂಡಃ ಸಂರಕ್ಷ: ತೇ ಧರ್ಮಂ ತಥೈವಾರ್ಥಂ ಜನಾಧಿಪ 

ಕಾಮಂ ಸಂರಕ್ಷ ತೇ ದಂಡಸ್ಟ್ರಿವರ್ಗೋ ದಂಡ ಉಚ್ಯತೇ- 

ಧರ್ಮವನ್ನು ಹಾಗೇ ಅರ್ಥವನ್ನು ಮತ್ತು ಕಾಮವನ್ನು ಪ್ರಶಾಸನ ಶಕ್ತಿಯು 
ರಕ್ಷಿಸುತ್ತದೆ; ಆದುದರಿ೦ದ (ಎಲೈ ಅರಸನೇ,) ಪ್ರಶಾಸನ ಶಕ್ತಿಯು (ಸರಕಾರವು) ಮೂರು 
ಪುರುಷಾರ್ಥಗಳಿಗೂ ಅನಿವಾರ್ಯವಾಗಿ ಆಧಾರಭೂತವಾದುದು” ಎಂಬ ವ್ಯಾಸೋಕ್ತಿಯು 
ಪ್ರಜೆಯ ನೈತಿಕಸಿದ್ಧಿ, ಆರ್ಥಿಕಸಿದ್ದಿ ಮತ್ತು ಭೋಗೋಪಕರಣಸಿದ್ಧಿಗಳು ನಿರಾತಂಕವಾಗಿ 
ಲಭ್ಯವಾಗಲು ರಾಜ್ಯಶಾಸನ ಅಗತ್ಯವೆಂಬುದನ್ನು ಸಾರುತ್ತದೆ. ಮಹಾಭಾರತದ ಭಾಷೆಯಲ್ಲಿ 
ಧರ್ಮವು ವಕ್ತಿಸ್ವಾತಂತ್ರ್ಯವನ್ನು ಒಳಗೊಳ್ಳುತ್ತದೆ; ಅದು ವ್ಯಕ್ತಿಯ ವಿಚಾರ, ಉಚ್ಚಾರ, 
ಆಚಾರಗಳ ನ್ಯಾಯವಾದ ಅನಿರ್ಬದ್ಧತೆಯನ್ನು ಅಡಕಗೊಳಿಸಿಕೊಂಡಿದೆ. ಸ್ಥಾತಂತ್ರ ವು 
ನೈತಿಕ ಸಿದ್ಧಿ-ಬರಿ ಆರ್ಥಿಕವೂ ಅಲ್ಲ, ಕೇವಲ ಸ್ಥೂಲವಾದ ಜರಾ ಜೂ 
ಸಾಧನವರ್ಗದ್ದೂ ಅಲ್ಲ. ಧರ್ಮವೆಂದರೆ ಪುಣ್ಯ, ಸುಗುಣ, ಸತ್ಕಾರ್ಯ, ಕರ್ತವ್ಯ, 
ಹಕ್ಕು, ನ್ಯಾಯ, ನೀತಿ, ಔಚಿತ್ಯ, ಹಕ್ಕು, ಅಧಿಕಾರ, ಸ್ವಾತಂತ್ರ್ಯ ಎಂಬುದು ನೈತಿಕ 
ಸ್ವರೂಪವುಳ್ಳದ್ದು; ಕರ್ತವ್ಯವೂ ಹಾಗೇ. ನೀತಿಗೆ ಕಾಯಿದೆಯೂ ವ್ಯಾಪ್ಯ. ಆದುದರಿಂದ 
ತ್ರಿವರ್ಗ ಸಾಧನೆಗೆ ರಕ್ಷಣೆ ಪಡೆಯುವುದೆಂದರೆ ಅದಕ್ಕೆ ಬೇಕಾದ ಸ್ವಾತಂತ್ರ್ಯವನ್ನು 
ಪಡೆಯುವುದೆಂಬುದೇ ತಾತ್ಪರ್ಯ. ರಕ್ಷಣೆಯು ರಾಜ್ಯಧರ್ಮ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೨೫ * 


ರಾಜಕೀಯ ಆಡಳಿತದ ವ್ಯಾಪ್ತಿ 


“ರಾಜೈವ ಕರ್ತಾ ಭೂತಾನಾಂ ರಾಜೈವಚ ವಿನಾಶಕ: 
ಧರ್ಮಾತ್ಮಾ ಯಃ ಸ ಕರ್ತಾ ಸ್ಯಾದಧರ್ಮಾತ್ಮಾ ವಿನಾಶಕಃ 


ಜೀವಿಗಳಿಗೆ ರಾಜನೇ ಯಜಮಾನ-ರಕ್ಷಕನೂ ಅವನೇ (ಸರಕಾರವೇ), ಭಕ್ಷಕನೂ 
ಅವನೇ; ಅವನು ಧರ್ಮಾತ್ಮನಾದರೆ, ಧರ್ಮದಂತೆ ರಾಜ್ಯಭಾರ ಮಾಡಿದರೆ, 
ರಕ್ಷಕನೆನ್ನಿಸುವನು; ಹಾಗಲ್ಲದೆ ಅಧರ್ಮಕ್ಕಿಳಿದರೆ, ಭಕ್ಷಕನೆನ್ನಿಸುವನು” ಎಂದಿದೆ ಮಹಾಭಾರತ. 
ಉತ್ತಮ ರಾಜ್ಯಭಾರಕ್ಕೆ ಭಾರತ ಕೊಡುತ್ತ ಬಂದ ಮಹತ್ವ ಇದರಿಂದ ಗೊತ್ತಾಗುತ್ತದೆ. 


ವೇದ, ಸ್ಮೃತಿ, ಸದಾಚಾರ, ಆತ್ಮಜ್ಞಾನಿಗಳು ಧರ್ಮಾಧಿಕಾರಿಗಳಲ್ಲದೆ ರಾಜನಲ್ಲ. 
ಸರಕಾರವಲ್ಲ-ಅ೦ದು! ಅವೇ ವಿಧಿ-ನಿಷೇಧಗಳ ಆಕರಗಳು. ವೇದವು ಪ್ರಧಾನತಃ 
ತ್ಯಾಗಗರ್ಮಭೋಧಕ; ತ್ಯಾಗವು (ಯಜ್ಞ) ವ್ಯಕ್ತಿಯ ದೃಷ್ಟಿಯಿ೦ದ ಪರ(ಸಮಾಜ) ಹಿತಕ್ಕಾಗಿ. 
ಪ್ರತಿಯೊಬ್ಬ ಪ್ರಜೆಯೂ ಸಹಜೀವಿಗೆ ಅನುಕೂಲವಾಗಿ ವರ್ತಿಸುವುದು ಅವನವನ 
ಸ್ವಾತಂತ್ರ್ಯಸಿದ್ದಿಗೆ ಕಾರಣ. ಈ ಪರಸ್ಪರಭಾವವಿಲ್ಲದಾಗ ತ್ಯಾಗಧರ್ಮವು ಲೌಕಿಕವಾಗಿ 
ಸಮಾಜಕ್ಕೆಸಗಿದ ಒಂದು ನೈತಿಕ ಅಪರಾಧ. ಅಸಮಾಜವಾದೀಯ ಸಮಾಜದಲ್ಲಿ ತ್ಯಾಗ- 
ದಾನಗಳಿಗೆ ಪಾತ್ರಾಪಾತ್ರ ವಿವೇಕ ಅತ್ಯಂತ ಪ್ರಧಾನ. ಈ ಪ್ರಾಧಾನ್ಯವನ್ನು ವಿದುರ ಎತ್ತಿ 
ಹೇಳಿದ್ದು ವ್ಯಾಸೋಕ್ತವಾಗಿದೆ. ಪರಸ್ಪರಾನುಕೂಲವಾಗಿ ತ್ರಿಕರಣಗಳಿಂದ ಜನರು 
ನಡೆದುಕೊಳ್ಳುವಂತೆ ಪ್ರಶಾಸನ ಮಾಡುವುದು ರಾಜಧರ್ಮದ ಸಾರ. ಈ ಧರ್ಮಕ್ಕೆ 
ಅವಿರುದ್ಧವಾಗಿಯೇ ಅರ್ಥಸ್ಥಾತ೦ತ್ರ್ಯ, ಕಾಮಸ್ವಾತ೦ತ್ರ್ಯಗಳ ಆಚರಣೆ ನಾಗರಿಕನಿಗಿರುವಂತೆ 
ನೋಡಿಕೊಳ್ಳುವ ಕರ್ತವ್ಯ ಸರಕಾರದ್ದು. 

ಸ್ಮೃತಿಗಳು ವೇದಧರ್ಮದ ಆಧಾರವನ್ನು ತೆಗೆದುಕೊ೦ಡು ಜನ ಹಿತೈಷಿಗಳು 
ನೆನಪಿನಲ್ಲಿಟ್ಟುಕೂ೦ಂಡ ಆಚಾರ ನಿಯಮಗಳು. ಸದಾಚಾರ ಅಂಥವರು ಮಾಡಿದ 
ಪೂರ್ವಾಚಾರ. ಆತ್ಮಜ್ಞಾನಿಗಳು ಐತಿಹಾಸಿಕ ಸಂದರ್ಭ ದರ್ಶನದಿ೦ದ ಆಚಾರದ ದಿಕ್ಕನ್ನು 
ತೋರಿಸಿಕೊಡುವ ವಿಚಾರವ೦ತರು. ಅವರ ಸ್ವಾತಂತ್ರ್ಯ ರಾಜಾಧೀನವಲ್ಲ. ಅವರು 
ದಿವ್ಯವಾಣಿ-ಅಂತರ್ವಾಣಿಗಳಿ೦ದ ರಾಜಾದಿಗಳಿಗೆ ಮಾರ್ಗದರ್ಶನವನ್ನು ವಿಪತ್ಕಾಲದಲ್ಲಿ 
ಮಾಡಿ ಉಪಕರಿಸುವ ಗುರೂತ್ತಮರು. ಮಹಾಭಾರತವೇ ಒಂದು ಮಹಾಸ್ಮಶಿ. ವೇದವ್ಯಾಸನು 
ಆತ್ಮಜ್ಞಾನಿ, ಸದಾಚಾರ ನಿದರ್ಶಕ, ಆದರ್ಶ ರಾಜಗುರು-ಪ್ರಜಾಗುರು. 

“ದಂಡೇನ ರಕ್ಷ ಚೇ ಧಾನ್ಯಂ ಧನಂ ದಂಡೇನ ರಕ್ಷ ಚೇ 

ಏವಂ ವಿದ್ವನ್ನುಪಾಧತ್ತ್ವ ಭಾವಂ ಪಶ್ಯಸ್ಪಲೌಕಿಕಂ- 

ಆಡಳಿತವೇ ಧಾನ್ಯವನ್ನೂ ಧನವನ್ನೂ ಕಾಪಾಡುತ್ತದೆ; ಲೌಕಿಕ ವ್ಯವಹಾರ ನಡೆಯುವ 
ಬಗೆ ಹೀಗೆ” ಎ೦ದು ವ್ಯಾಸ ಆಡಿದ ಮಾತನ್ನು ನೆನೆದರೆ, ಯಾವ ರಾಜ್ಯಘಟನೆ(ಸಂವಿಧಾನ) 
ಎಂಥ ಹಕ್ಕುಗಳನ್ನು ಪ್ರಜೆಗಳಿಗೆ ದಯಪಾಲಿಸಿದರೂ ಅವುಗಳ ಅನುಭವವು ಪ್ರತಿ ಪ್ರಜೆಗೂ 
ನ್ಯಾಯವಾಗಿ ದೊರಕಬೇಕಾದರೆ ಸರಕಾರದ ಪ್ರಶಾಸನ ದಕ್ಷವಾಗಿರುವುದಗತ್ಕ ಎ೦ಬುದನ್ನು 


* ೪೨೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಭಾರತದ ರಾಜನೀತಿಜ್ಞರು ಚೆನ್ನಾಗಿ ಅರಿತಿದ್ದರೆಂಬುದು ಗೊತ್ತಾಗುತ್ತದೆ. ಯುದ್ಧವೊಂದೇ 
ಅಲ್ಲ, ಕಾಯದೆಯೂ ಬಲಾತ್ಕಾರ ಮಾಡುವ ಸಾಧನವೇ ಎಂಬುದನ್ನು ಎಲ್ಲರೂ 
ಬಲ್ಲರು. ಪಂಡಿತ ಜವಾಹರಲಾಲರೂ ತಮ್ಮ ಆತ್ಮ ಚರಿತ್ರೆಯಲ್ಲಿ ಈ ಅಂಶವನ್ನು 
ಪ್ರತಿಪಾದಿಸಿದ್ದಾರೆ. ಭಯಪ್ರಧಾನವಾದ ಆಡಳಿತಕ್ಕಿಂತ ಪ್ರೀತಿ-ಔದಾರ್ಯ ಪ್ರಧಾನವಾದ 
ಆಡಳಿತ ಒಳಿತೆ೦ಂಬುದು ಸರಕಾರವು ಅನ್ಯಾಯವೆನ್ನಿಸುವಷ್ಟು ಉಗ್ರರೂಪದ ಆಡಳಿತವನ್ನು 
ಜಾರಿಗೆ ತಂದಾಗ ಮಾತ್ರ; ಹಾಗಲ್ಲದೆ. ಅದು ಅನ್ಯಾಯವೆನ್ನಿಸುವಷ್ಟು ಬಲಹೀನತೆಯನ್ನು 
ಕಾಯದೆಯಂತೆ ನಡೆದುಕೊಳ್ಳದವರೆದುರು ತೋರಿಸುತ್ತ ಹೋದರೆ, ಪ್ರಾಮಾಣಿಕ ಪ್ರಜೆಗಳಿಗೆ 
ಜೀವನವು, ನರಕಪ್ರಾಯವಾಗಿ ಪರಿಣಮಿಸದಿರದು. ಉಗ್ರದ೦ಂಡ-ಶಿಥಿಲದಂಡ 
ಪದ್ಧತಿಗಳೆರಡೂ ಅನ್ಯಾಯ, ಅದರಿಂದಲೇ ವ್ಯಾಸನು- 

“ರಾಜ್ಯ ಪ್ರಮಾದದೋಷೇಣ ದಸ್ಯುಭಿಃ ಪರಿಮುಷ್ಯತಾಂ 

ಅಶರಣ್ಯ: ಪ್ರಜಾನಾ೦ ಯಃ ಸ ರಾಜಾ ಕಲಿರುಚ್ಯತೇ- 

ರಾಜನ (ಸರಕಾರದ, ಮಂತ್ರಿಗಳ) ತಪ್ಪುಗಳ ಫಲವಾಗಿ ಪ್ರಜೆಗಳ ವಿತ್ತಜೀವಿತಗಳಿಗೆ 
ನ್ಯಾಯವಾದ ರಕ್ಷಣೆ ದೊರಕದಂತಾದಾಗ. ಅಂಥ ರಾಜನು ಪಾಪಿ ಹಿ”ಎಂದಿದ್ದಾನೆ. 
ದೋಷಯುಕ್ತವಾದ ಕಾಯದೆಗಳು; ಕಾಯದೆಗಳ ದೋಷಯುಕ್ತವಾದ ಆಚರಣೆ; ಅದಕ್ಷ 
ಅಥವಾ ದುಷ್ಟ ನೌಕರರ ನಿಯೋಜನ; ಲಂಚ, ವಂಚನೆ, ಕಳ್ಳಪೇಟೆ, ವಿಲಂಬ, ದರದ 
ಏರಿಕೆ, ಅತಿಪ್ರಪರಣ ಮುಂತಾದವುಗಳಿಗೆ ಅವಕಾಶ ದೊರಕುವಂತಾಗುವುದು- ಈ ಎಲ್ಲವೂ 

“ರಾಜಪ್ರಮಾದ”ದ ಅಥವಾ ಪ್ರಶಾಸನದ ಅದಕ್ಷತೆಯ ಫಲಗಳು ಎನ್ನಿಸಿಕೊಳ್ಳುತ್ತವೆ. 

ಅದಕ್ಷ ಸರಕಾರವು ಪ್ರಜಾಪ್ರಭುತ್ವದ ಯಾವ ಪಕ್ಷದ ಮೂಲಕ ಲಭ್ಯವಾದರೆ ಸ್ಟೀಕಾರಾರ್ಹ 
ಎನ್ನಲು ಸಾಧ್ಯ?) 

“ಯಸ್ಮಿನ್‌ ಕ್ಷಮಾಚ ಕ್ರೋಧಶ್ಚ ದಾನಾದಾನೇ ಭಯಾಭಯೇ। 

ನಿಗ್ರಹಾನುಗ್ರಹೌಚೋಭೌ ಸವೈ ಧರ್ಮವಿದುಚ್ಕತೇ- 

ಪ್ರಶಾಸಕನಿಗೆ ಕ್ಷಮೆ-ಅಕ್ಷಮೆ, ದಾನ-ಅದಾನ, ಭಯ-ಅಭಯ, ನಿಗ್ರಹ- 
ಅನುಗ್ರಹಗಳನ್ನು ನ್ಯಾಯವಾಗಿ ಆಚರಿಸಲು ತಿಳಿದಿದ್ದರೆ ಆಗ ಮಾತ್ರ ಅವನು ರಾಜಧರ್ಮಜ್ಞ 
(ರಾಜನೀತಿಜ್ಯ)”-ಎಂಬ ವ್ಯಾಸೋಕ್ತಿಯು ಆಡಳಿತದ ದಕ್ಷತೆಯ ಅಗತ್ಯವನ್ನು ಒತ್ತಿ ಹೇಳಿದೆ. 


ರಾಜಪ್ರಭುತ್ವ ಮತ್ತು ಪ್ರಜಾಪ್ರಭುತ್ವ 

ಆಳುವವನು ಅಥವಾ ಆಳುವವರು ಆನುವಂಶಿಕಪದ್ದತಿಯ ಪ್ರಕಾರ ಪ್ರಶಾಸನಾಧಿಕಾರ 
ಪಡೆಯುತ್ತಿದ್ದಾಗ, ಜಗತ್ತಿನ ವಿವಿಧ ರಾಷ್ಟ ಷ್ಟಗಳ (ರಾಜ್ಯಗಳ) ಜನರು ಅನುಭವಿಸಿದ 
ಸುಖದುಃ ಗಳ ಗುಣ- ಪರಿಮಾಣಗಳು ಕೌಲಾವಧಿಗಳ ದೃಷ್ಟಿಯಿಂದ ಪ್ರಜಾಪ್ರಭುತ್ವೀನ 
ಪದ್ದತಿಯಂತೆ ಚುನಾಯಿತರಾಗಿ ಬಂದವರ ಆಳ್ವಿಕೆಯಲ್ಲಿ ಅನುಭವಿಸುತ್ತ ೫ 


ಸುಖದುಃ ಖಗಳಿಗಿ೦ಂತ ಬಹಳ ಅಧಿಕವಾಗದೆ೦ಂಬುದು “ತಿಹಾಸ ಪ್ರಸಿದ್ಧ. ಆದರೆ! ಆಧುನಿಕ 
ಯುಗದಲ್ಲಿ ಅನುವಂಶಿಕತೆಯ ಬಗ್ಗೆ ಶ್ರದ್ಧೆ ಹೊರಟುಹೋಗಿ ಆಯ್ದ ಪ್ರತಿನಿಧಿಗಳ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೨೭ * 


ಪ್ರಶಾಸನವನ್ನೇ ಆಧರಿಸಲಾಗುತ್ತದೆ. ಕಾಲಭೇದವೊಂದರಿಂದ ರಾಜಪ್ರಭುತ್ವಕ್ಕಿಂತ ಪ್ರಜಾಪ್ರಭುತ್ವ 
ಮೇಲೆಂಬ ಇಂದಿನ ದಿನಮಾನಕ್ಕಿಂತ ಒಂದೇ ಕಾಲಾವಧಿಯಲ್ಲಿ ಭಾರತದ ವಿವಿಧ 
ಭಾಗಗಳಲ್ಲಿ ವಿವಿಧ ಪ್ರಭುತ್ಚ್ವಗಳಿದ್ದುದರ ಪಾಠವು ಜಗತ್ತಿಗಿ೦ಂದೂ ಉಪಾದೇಯವಾಗಿದೆ. 
ಪ್ರಜೆಗಳ ಸಾಮಾಜಿಕ ಮನೋಧರ್ಮಕ್ಕೆ ತಕ್ಕಂಥ ಸಂವಿಧಾನವು ಆಯಾ ಪ್ರಜಾಸ್ತೋಮ 
ನೆಲೆಸಿದ ಪ್ರದೇಶ-ದೇಶಗಳಲ್ಲಿ ಇರತಕ್ಕದ್ದು ಮಾತ್ರ ಆರೋಗ್ಯಕರವಾದೀತಲ್ಲದೆ, ಸರ್ವತ್ರ 
ಯಾವುದಾದರೂ ಒಂದು ಮಾದರಿಯ ಪ್ರಭುತ್ವ ಒಂದು ಖಂಡದಲ್ಹ್ಲೋ ದೇಶದಲ್ಲೋ 
ಇರುವುದು ಎ೦ದೂ ಸರ್ವ ಪ್ರಜೆಗಳ ದೇಹ-ಮನಗಳ ಆರೋಗ್ಯಾಭಿವೃದ್ಧಿಗೆ ಕಾರಣವಾಗದು. 
ಪ್ರಜಾಪ್ರಭುತ್ವದಲ್ಲಿಯೇ ಇಂದು ಸಾಮ್ಯವಾದ, ಸಮಾಜವಾದ, ಬಂಡವಾಳವಾದ ಎಂದು 
ಮುಂತಾಗಿ ಅನೇಕ ಪ್ರಕಾರಗಳಿವೆ. ಎಲ್ಲ ವಿಧದ ಪ್ರಜಾಪ್ರಭುತ್ವಗಳಿಗೂ ಬೇಕಾದ “ಗಣವೃತ್ತ” 
ಮಹಾಭಾರತದಲ್ಲಿ ಬಂದಿದೆ: 


ಲೋಜಭ-ಕ್ರೋಧಗಳು ಒಡಕಿನ ಬೀಜಗಳು. ಒಡಕು ಪ್ರಜಾರಾಜ್ಯವನ್ನು 
ಉದ್ದೇಶಮಾರಕವನ್ನಾಗಿ ರೂಪಿಸುತ್ತದೆ; ಅ೦ಂತಃಶತ್ರುಗಳೂ ಬಹಿಃಶತ್ರುಗಳೂ ಆಗ ಪ್ರಜೆಗಳನ್ನು 
ಒಡೆದು ಬಹು ಸಂಖ್ಯಾತರನ್ನು ವಿನಾಶಕ್ಕೀಡು ಮಾಡುತ್ತಾರೆ. ಸಂಘಶಕ್ತಿ ಅಥವಾ ಐಕ್ಕವೊ೦ದೇ 
ಗಣರಾಜ್ಯಗಳ ಯಶಸ್ಸಿಗೆ ಆಧಾರ. ಅದರಿ೦ದಲೇ ಪರಸ್ಪರ ಸಹಕಾರ ಸಾಧ್ಯ “ಅಭಿಸಂಧಾನ' 
ಮನಸ್ಕತೆಯ ಶಿಕ್ಷಣ ಅದಕ್ಕೆ ಅಗತ್ಯ. ಅಭಿಸಂಧಾನ (ವಿಚಾರ, ವಿಮರ್ಶೆ, ನಿರ್ಣಯ, 
ಆಚಾರ) (ಸಂವಿಧಾನಾಧಾರವನ್ನು) ಶಾಸ್ತಾಧಾರವನ್ನು ನಂಬಿದರೆ ಮಾತ್ರ ಸಫಲವಾಗುತ್ತದೆ. 
ಶಾಸ್ತ್ರವಿಲ್ಲದೆ ಧರ್ಮ (ನ್ಯಾಯ) ನಿರ್ಣಯವಾಗದು. ಇದ್ದದ್ದನ್ನು ಇದ್ದ ಹಾಗೆಯೇ 
ಗ್ರಹಿಸುವ ಶಕ್ತಿ ಬುದ್ಧಿಗಿದ್ದರೆ ಮಾತ್ರ ಶಾಸ್ತ್ರಾಧಾರದ ಪ್ರಕಾರ ವ್ಯವಹಾರಗಳನ್ನು ಏಕಮತದಿಂದ 
ನಿರ್ದಯಿಸಲು ಸಾಧ್ಯ. ಪುತ್ರರನ್ನೂ ಬ್ರಾತೃಗಳನ್ನೂ ನಿಗ್ರಹಿಸಿ ವಿನಯವಂ೦ತರನ್ನಾಗಿ ಇಡುವ 
ಹಿರಿಯತನ (ನೇತೃತ್ರು ಜನನಾಯಕರಲ್ಲಿರುವುದು ವಾಸ್ತವವನ್ನು ವಾಸ್ತವವನ್ನಾಗಿಯೇ 
ನೋಡುವ ದೃಷ್ಟಿಯನ್ನು ವ್ಯವಹಾರದಲ್ಲಿ ತರಲು ಅಗತ್ಯ ಅದಕ್ಕೆ ಜನನಾಯಕರು 
ಪ್ರಾಜ್ಯರನ್ನೂ ಶೂರರನ್ನೂ ಮಹೋತ್ಸಾಹಿಗಳನ್ನೂ ಕರ್ಮವೀರರನ್ನೂ ಪೌರುಷವ೦ತರನ್ನೂ 
ಹೃತ್ಪೂರ್ವಕವಾಗಿ ಗೌರವಿಸುವ ನೀತಿಯನ್ನು ಹಿಡಿಯುವುದು ಅನಿವಾರ್ಯ, ಕ್ರೋಥ, 
ಭೇದ, ಭಯ, ದಂಡ, ಕರ್ಷಣ, ನಿಗ್ರಹ, ವಧಗಳು ಅನ್ಯಾಯವಾಗಿ ಆಡಳಿತದಲ್ಲಿ 
ಪ್ರವೇಶಿಸಿದರೆ ಪ್ರಜಾಪ್ರಭುತ್ವವು ಶತ್ರುಗಳ ಪಾಲಾಗುವುದು; ಹಾಗೆ ಶತ್ರುಗಳ ಪಾಲಾಗುವುದರ 
ಮುನ್‌ಸೂಚನೆಯೆಂದರೆ ಆರ್ಥಿಕ ಅಸ್ತವ್ಯಸ್ತತೆ. ಅರ್ಥವೈಷಮ್ಯದಿ೦ದ ಪರಸ್ಪರವೈಷಮ್ಯ 
ನಾಯಕರಲ್ಲೂ ಅನುಯಾಯಿಗಳಲ್ಲೂ ಉಂಟಾಗಿ ರಾಜ್ಯವು ದುರ್ಬಲವಾಗುವುದು. 
ಆಗ ಸಾಂಸ್ಕೃತಿಕ ಔನ್ನತ್ಯವನ್ನು ನಾಶಮಾಡಲಾಗುತ್ತದೆ. ಅಂತಃ ಶತ್ರುಗಳು ಬಹಿಃ ಶತ್ರುಗಳಿ೦ದ 
ಹೆಚ್ಚಿನ ಹಾಗೂ ಮೊದಲಿನ ರಾಜ್ಯಶಕ್ತಿ ಮಾರಕರು; ಅದು ಮೂಲಕ್ಕೇ ಕೊಡಲಿ. ಕ್ರೋಧ, 
ಮೋಹ, ಲೋಭಗಳು ದುಡ್ಡು, ಅಧಿಕಾರ, ಸ್ಥಾನಮಾನಗಳ ಬಗ್ಗೆ ಉಂಟಾಗುವಂತಹ 
ಶಿಕ್ಷಣ-ಪ್ರಶಾಸನಗಳು ಅ೦ತಃಶತ್ರು ನಿರ್ಮಾಪಕಗಳು. ಯಾವ ಜನಾ೦ಗದವರೂ ಎಂದೂ 
ಮತ ಜಾತಿಗಳಲ್ಲಿ, ಆನುವಂಶಿಕ ಹಿನ್ನಲೆಯಲ್ಲಿ, ಉದ್ಯೋಗ-ವೃತ್ತಿಗಳಲ್ಲಿ, ಬುದ್ಧಿ-ರೂಪ- 
ದ್ರವ್ಯಸಂಪಾದನೆಗಳಲ್ಲಿ ಎಲ್ಲಿಯೂ ನೂರಕ್ಕೆ ನೂರು ಸಮಾನತೆಯನ್ನು ಹೊಂದಿರರು. 


* ೪೨೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಈ ಅಂಶಗಳನ್ನು ಹಿಡಿದೇ ಅ೦ಂತಃಶತ್ರುಗಳು ಪ್ರಜೆಗಳನ್ನು ಒಡೆದು ಅಳಲು ಯತ್ನಿಸುತ್ತಾರೆ; 
ನಾನಾ ವಿಧದ ಆಮಿಷಗಳನ್ನೊಡ್ಡಿ ಅವರಲ್ಲಿ ಘರ್ಷಣೆಯನ್ನು ತ೦ದು ತಮ್ಮ ಬೇಳೆಯನ್ನು 
ಬೇಯಿಸಿಕೊಳ್ಳುತ್ತಾರೆ! 

ಪ್ರಜಾಪ್ರಭುತ್ವದ ಯಾವ ವಿಧವಾದರೂ ಉಕ್ತ ಗುಣ-ದೋಷಗಳಿಂದಲೇ ಸಫಲತೆ- 
ನಿಷ್ಠಲತೆಗಳಿಗಿಳಿಯುವುದು ಎಂಬುದು ಸ್ವಯಂ ಸ್ಪಷ್ಟ ಅಭಿಸಂಧಾನಕ್ಕೆ ಮತ-ಜಾತಿ- 
ವ೦ಶ-ಉದ್ಯೋಗ-ಬುದ್ಧಿ-ರೂಪ (ಬಣ್ಣು, ದ್ರವ್ಯಾರ್ಜನಾದಕ್ಷತೆಗಳಲ್ಲಿ ಯಾವುದೂ- 
ವ್ಯವಹಾರಗಳಲ್ಲಿ ಮತ್ತು ಆಡಳಿತ ನೀತಿಯಲ್ಲಿ “ಕಾಯದೆಯೆದುರು ಎಲ್ಲರೂ ಸಮಾನರು? 
ಎ೦ಬ ತತ್ವಕ್ಕೆ ವ್ಯವಹಾರತಃ ಭಂಗತಾರದಂತೆ ನೋಡಿಕೊಳ್ಳಬಲ್ಲ ಜನತೆಯಲ್ಲಿ ಮಾತ್ರ 


ತತ್ರ ಲ್ಯ 
ಪ್ರಜಾಪ್ರಭುತ್ವವು ಸಫಲವಾಗುತ್ತದೆ ಎಂಬ ಅಭಿಪ್ರಾಯಕ್ಕೆ ಎದುರಾಡಲು ಸಾಧ್ಯವೇ? 


ರೂಸೋ ವಿಚಾರ 


ರೂಸೋ ಸಾಮಾಜಿಕ ವಿಕಾಸದ ಮೊದಲನೆಯ ವಕ್ತಾರ. ಆತನು ಸಾಮಾಜಿಕತೆಯ 
ಉತ್ತರೋತ್ತರಾಭಿವೃದ್ಧಿಯ ದೃಷ್ಟಾರ. ಸಮಾಜವಿಕಾಸವೊ೦ದು ನಿಯತ ಪಕ್ರಿಯೆಯೆಂದೂ 
ಕುಚೋದ್ಯದ ಪಾಂಡಿತ್ಯದ ಪ್ರಶಂಸೆ ಹಾಗೂ ಸರ್ವೋದಯ ಶೀಲದ ನಿಂದೆಗಳನ್ನು 
ಖಂಡನೀಯವೆಂದೂ ಆತನು ಸಾರಿದನು. ಅರಾಜಕವಾದ ಮೂಲಸ್ಥಿತಿ ಮತ್ತು ಸಮಾಜ- 
ಪ್ರಭುತ್ವಗಳ ಒಪ್ಪಂದ (ಕರಾರು) ಹಾಬ್ಸ್‌ ಮತ್ತು ಲೋಕೇಗಳವಾದದ ಮೂಲ. ಅದರ 
ಮುಂದಿನ ಆಲೋಚನೆ ರೂಸೋವಿನದು; ಪ್ರಜೆಯೇ ಕಾಯಿದೆ ಮಾಡುವವನಾಗಿರಬೇಕು- 
ಎ೦ದು ಪ್ರಜಾಪ್ರಭುತ್ವದ ಬೀಜವನ್ನು ಯೂರೋಪಿನಲ್ಲಿ ಬಿತ್ತಿದನು. “ಪ್ರಜೆಯು “ನಾಗರಿಕ” 
ಎನ್ನಿಸಿದ್ದು ಅವನ ಸಿದ್ಧಾಂತದಲ್ಲಿ. ಪ್ರಜೆಗಳು, ಜನರು ಅಥವಾ ನಾಗರಿಕರು 
ಧರ್ಮಮೂಲವೆಂದ ಅವನ ಮಾತೇ ಇಂದು ದೇಶ ವಿದೇಶಗಳಲ್ಲಿ ಆ ಈ ಸಂವಿಧಾನಗಳನ್ನು 
ರಚಿಸುವ ರೂಢಿಗೆ ಕಾರಣವಾಯ್ತು; ಜನತೆ ಜನಾರ್ದನನಾದದ್ದು ಅಲ್ಲಿ ಅವನಿಂದ. 
ಅರ್ದನವೆ೦ಂದರೆ ನೋವು, ತೊಂದರೆ. ಉತ್ಕಂಠೆ, ಉದ್ವೇಗ, ಆಂದೋಲನ, ಅಶಾಂತಿ, 
ಅತೃಪ್ತಿ. ರಾಜ, ಮಹಾರಾಜ, ಚಕ್ರವರ್ತಿಗಳಲ್ಲಿ ಕೆಲವೊಮ್ಮೆ ಕೆಲವರು ತಮ್ಮಲ್ಲಿ ತಾವೇ 
ಆರೋಪಿಸಿಕೊ೦ಂಡ ತಮ್ಮ ಸರ್ವಾಧಿಕಾರ (ನಿರಂಕುಶ ಪ್ರಭುತ್ವವನ್ನು ಜನರಿಗೆ 
ತಡೆಯಲಾರದಂಥ ತೊಂದರೆಗಳುಂಟಾಗುವಂತೆ ನಡೆಯಿಸಿದ್ದೇ ಜನತೆ ಜನಾರ್ದನನೆಂಬ 
ಸಿದ್ಧಾಂತವೆದ್ದು ಪೃಥಿವೀಪತಿಯ ವಷ್ಟುತ್ವಕ್ಕೆಲಿ ಚ್ಯುತಿಯನ್ನು ತಂದಿತು. 

ಹೀಗಾದದ್ದು ಪಾಶ್ಚಾತ್ಯರಲ್ಲಿ ಮೊದಲು ಎಂಬುದೀಗ ಪ್ರಚಾರವಾಗಿದೆ. ಗ್ರೀಸಿನ 
ನಾಗರಿಕತೆಗೆ ಸಮಕಾಲೀನವಾದ ಭಾರತದ ಜೈನ-ಬೌದ್ಧಯುಗಗಳ ಆರಂಭಕಾಲದಲ್ಲಿ 





೭... ಈ ವಿಷ್ಣುತ್ತವು ಪಾಶ್ಚಾತ್ಯರ ದೇವದತ್ತ ರಾಜ್ಯಾಧಿಕಾರ ಸಿದ್ಧಾಂತವಲ್ಲ. ಇದು ರಾಜನ ಶರೀರದಲ್ಲಿ 
ಇಂದ್ರ, ಅನಿಲ, ಯಮ, ಅರ್ಕ, ಅಗ್ನಿ, ವರುಣ, ಚ೦ದ್ರ, ಕುಬೇರರ ಅ೦ಶವಿದೆಯೆ೦ದು ರಾಜನ 
ಧರ್ಮಶಾಸನಕ್ಕೆ ಪ್ರಜೆಗಳು ತಲೆಬಾಗಿಸಬೇಕೆಂಬ ಪ್ರಚಾರದ ಉದ್ದೇಶ ಉಳ್ಳದ್ದು. ಭಾರತದ ರಾಜರು 
ಸಾಂಕುಶಪ್ರಭುಗಳು, ಧರ್ಮಸ್ಮೃತಿಗಳ ಅಧೀನರು. ಕಾಯಿದೆಗಳ ರಚನೆಗಾರರಲ್ಲ. ಅವರ ರಾಜಾಜ್ಞೆಗಳು 
ಅವರ (ಆಯಾ ವೈಯಕ್ತಿಕ ರಾಜರ) ಆಳ್ವಿಕೆಯಲ್ಲಪ್ಪೇ ಆಚರಣೀಯ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೨೯ * 


ಗಣರಾಜ್ಯಗಳಿದ್ದದ್ದು ಉಕ್ತ ಪ್ರಚಾರದ ಅನೈತಿಹಾಸಕತೆಯನ್ನು ಸಿದ್ಧಮಾಡುತ್ತದೆ. ಅದಕ್ಕೂ 
ಹಿಂದೆ (ಎಂದರೆ, ವೇದದ ಆದಿಕಾಲದಿಂದ) ಗಣರಾಜ್ಯಪದ್ಧತಿ ಭಾರತದಲ್ಲಿ ಇತ್ತು- 
ಎಂಬುದನ್ನೂ ಡಾ. ಶ್ರೀಕ೦ಠಶಾಸ್ತ್ರಿಗಳು ತಮ್ಮ “ಭಾರತೀಯ ಸ ಸಂಸ್ಕೃತಿಯಲ್ಲಿ ಸ ಸಾಧಾರವಾಗಿ 
ಸ್ಪ್ಟಪಡಿಸಿದ್ದಾರೆ ("ಭಾರತೀಯ ಸಸ್ಟೃತಿ' ಪುಟ ೨೨೮ರಿಂದ ೨೩೩ರವರೆಗೆು. ಆದುದರಿಂದ 
ಭಾರತದಲ್ಲಿ ರಾಜಪ್ರಭುತ್ವ-ಪ್ರಜಾಪ್ರಭುತ್ವಗಳು ಘರ್ಷಣಜನ್ಯಗಳಲ್ಲ. ರಾಜರೂ 
"ಜನಾರ್ದನ'ರಾದಾರು, ಜನರ ಪ್ರತಿನಿಧಿಗಳೂ "ಜನಾರ್ದನ'ರಾದಾರು! "ಚಲಿಸು, ಚಲಿಸಲ್ಪಡು' 
ಎ೦ಬ ಅರ್ಥಗಳೂ “ಅರ್ದ್‌' ಎ೦ಬ ಧಾತುವಿಗಿರುವುದರಿಂದ, ಒಳ್ಳೆಯ ಅರ್ಥದಲ್ಲೂ 
ರಾಜ (ಏಕಸ್ವಾಮಿ) ಅಥವಾ ಪ್ರಜಾಪ್ರತಿನಿಧಿ ಜನರನ್ನು ಕರ್ತವ್ಯಗಳಲ್ಲಿ ಉದ್ಯುಕ್ರರಾಗುವಂತೆ 
ಮಾಡುವ `ಜನಾರ್ದನ'ನೆನ್ನಿಸಬಹುದು! 

ಸಾಮಾಜಿಕ ಒಪ್ಪಂದದ ಪದ್ಧತಿ ಬಹಳ ಜನಸಂಖ್ಯೆಯುಳ್ಳ ರಾಜ್ಯದಲ್ಲಿ 
ಪ್ರಜಾಪ್ರಭುತ್ವಕ್ಕೊಯ್ದು ಮುಟ್ಟಸುವುದರ” ಬದಲು ರಾಜ್ಯವನ್ನು ಅತ್ಯಲ್ಪಸಂಖ್ಯರ ಅಥವಾ 
ಏಕಮೇವಾದ್ವಿತೀಯನ ಸರ್ವಾಧಿಕಾರಕ್ಕೆ ಮುಟ್ಟಿಸಬಹುದೆ೦ದು ಟಃ 
ಊಹಿಸದನೆನ್ನಲಾಗಿದೆ. ಅದು ಭಾರತದಲ್ಲಿಂದು ನಿಜವಾಗಿ ಪರಿಣಮಿಸಿದೆ. ಜನರಲ್ಲಿ 
ಒಡಕುಂಟಾದರೆ ಜನರಿಗೆ (ಪ್ರಜಾರಾಜ್ಯದಲ್ಲಿ ನಾಶ; ಹಾಗೇ ಜನಾರ್ದನರಲ್ಲಿ 
ಒಡಕು೦ಟಾದರೂ ಬಹು ಸಂಖ್ಯಾತ ಜನರಿಗೆ ನಾಶ (ಶೋಷಣೆ, ಹಿಂಸೆ, ನಷ್ಟ ಅಪಜಯ, 
ಅಪಮಾನ, ಸಾವು ಇತ್ಯಾದಿ); ಏಕೆಂದರೆ, ಆಗ "ಸಮದಂಡ' ಉಳಿಯದು, `"ಶಿಥಿಲ- 
ಉಗ್ರದಂಡ'ಗಳು ಜನರ ಅನುಭವಕ್ಕೆ ಬರುವುವು-ಅಥವಾ ಬ್ರಷ್ಟಾಚಾರ 
ವ್ಯಾಪಿಸತೊಡಗುವುದೆ೦ದು (ನವ ಪರಿಭಾಷೆಯಲ್ಲಿ) ವರ್ಣಿಸಬಹುದು. 


ಗಾಂಧಿ ವಿಚಾರ 


ಹೇಗೆ ದುರಭಿಮಾನ-ನಿರಭಿಮಾನಗಳಿಂದ ತಮ್ಮ ಅಥವಾ ಇತರರ ಸ್ವಾಭಿಮಾನವನ್ನು 
ಬಹಳ ಜನರು ಭಿನ್ನವಾಗಿ ಅನುಭವತಃ ಗುರುತಿಸಲಾರರೋ ಹಾಗೇ ಒಡಕು- 
ಅಭಿಪ್ರಾಯಭೇದಗಳನ್ನೂ ವಿಂಗಡಿಸಿ ತಿಳಿದುಕೊಳ್ಳಲಾರರು. ಆದುದರಿಂದ ಪರೇಂಗಿತಜ್ಞತೆಯ 
ಪ್ರಾಮಾಣಿಕ ಕೌಶಲವನ್ನು ಬೆಳೆಸಿಕೊಂಡ ಜನರ ಸಂಖ್ಯೆ ಸರಕಾರದಲ್ಲಿ ಹೆಚ್ಚಾದಾಗ 
ಮಾತ್ರ ಜನಹಿತಕರವಾದ ಸಾರ್ವನ್ಯಾಯಪಥದ ಮೂಲಕ ಸರವ್ವೋದಯ 
ಐಸರ್ವಸಭ್ಯೋದಯ; ಅಸಭ್ಯರಿಗೆ ಶಿಕ್ಷಣಾರ್ಥವಾಗಿ ಹೇರುವ ಅಸ್ತಂಗತಿಯೇ ಉದಯ) 
ಸಿದ್ಧಿಸುವುದು. ಬಹು ಸಂಖ್ಯಾತರ ಅತಿ ಹೆಚ್ಚಿನ ಲಾಭವೆಂಬುದು ಭಾರತದ ಸರ್ವೋದಯ 
(ಸರ್ವಭೂತಹಿತ) ದಷ್ಟು ನ್ಯಾಯವ್ಯಾಪ್ತಿಯುಳ್ಳ ಧ್ಯೇಯವಲ್ಲ. ಬಹು ಸಂಖ್ಯಾತರು 
(ನೂರಕ್ಕೆ ೫೧ರಷ್ಟು ಜನರು) ಅಲ್ಪ ಸಂಖ್ಯಾತರನ್ನು (ನೂರಕ್ಕೆ ೪೯ರಷ್ಟು ಜನರನ್ನು) 
ದಣಿಸುವ ಯೋಜನೆ ಹೋಗಲಿ; ೯೯ ಜನರು ೧೦೦ನೇಯವನಾದ ಒಬ್ಬನನ್ನೂ- 
ಅವನು ತ್ರಯಸ್ಥರ ದೃಷ್ಟಿಯಿಂದ ನಿರಪರಾಧಿಯಾಗಿದ್ದರೆ- ದಣಿಸಕೂಡದೆಂಬುದೇ 
ಸರ್ವೋದಯದ ಕೇಂದ್ರಬಿಂದು; ಜೀವ ಜಾತಿಗಳೆಲ್ಲವುಗಳಿಗೂ ಈ ನ್ಯಾಯವನ್ನು 
ಅನ್ವಯಿಸುವುದು ಅದರ ಪೂರ್ಣಾರ್ಥ. ಬಹಳಜನ ಶ್ರೀಮಂತರಿಗೆ ಪಣ್ಯದಲ್ಲಿ 


* ೪೩೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವಿಶ್ವಾಸವಿದ್ದಾಗ ದಾನದಿ೦ದ ಅರ್ಥಸಾಮ್ಯ ಸಾಧ್ಯವಾಯಿತು. ಅದು ಮಹಾಭಾರತದ 
ಯುಗ; ಪುಣ್ಯಶ್ರದ್ಧೆ ಇಲ್ಲದವರಿಗೆ ಕಾಯಿದೆಯ ಬಲಾತ್ಕಾರವೊ೦ದೇ ಮದ್ದು; ಅಂಥ 
ಕಾಯದೆಯ ರಚನೆ ಆಗ್ರಹ, ಬಲಾತ್ಕಾರ, ಬಲಪ್ರಯೋಗಗಳ ನಾನಾ ವಿಧ ಮತ್ತು 
ಮಟ್ಟಗಳಿ೦ದ ಮಾತ್ರ ಸಾಧ್ಯವೆಂಬುದನ್ನು ಜಗತ್ತೀಗ ಅರಿತಿದೆ; ಉಪದೇಶಶಕ್ತಿ ಚೆನ್ನಾಗಿ 
ಇದ್ದ ವೃದ್ಧ ವಯಸ್ಸಿನ ಗಾಂಧಿಯವರಂಥವರಿಲ್ಲದ ರಾಜ್ಯ(ರಾಷ್ಟ್ರದಲ್ಲಿ ಅಥವಾ ಕಾಲದಲ್ಲಿ 
ಅನ್ಯಮಾರ್ಗವಎಲ್ಲ. ಭೀಷ್ಮ ದ್ರೋಣ, ಕೃಪ, ವಿದುರ, ಧೃತರಾಷ್ಟ್ರ ಕೃಷ್ಣ, ಗಾಂಧಾರಿಯರಲ್ಲಿ 
ಯಾರೂ ಕೌರವರಿಗೆ ಉಪದೇಶಮಾಡಿ ಅವರಲ್ಲಿ ಮನಃ ಪರಿವರ್ತನೆಯನ್ನುಂಟುಮಾಡಲು 
ಸಮರ್ಥರಾಗದುದರಿ೦ಂದಲೇ ಮಹಾಭಾರತಯುದ್ಧವು ಪಾಂಡವರಿಗೆ ಅನಿವಾರ್ಯವೂ ಪವಿತ್ರ 
ಕರ್ತವ್ಯವೂ ಆಯಿತು! ಇದು ಮಹಾಭಾರತದ ಸಾಮ-ದಾನ-ಭೇದ-ದ೦ಡಗಳ ಅನುಕ್ರಮಿಕ 
ನ್ಯಾಯದಿಂದ ಸಿದ್ಧ. ಸೈನಿಕ ಕ್ರಮಗಳಿಗಂಜುವ ಭಾರತೀಯತೆಯನ್ನು ಗಾಂಧಿಯವರೂ 
ಸ್ತುತ್ಕವೆ೦ದಿಲ್ಲ; ಹೇಡಿತನಕ್ಕಿಂತ ಧರ್ಮವಾದ ಹಿಂಸೆಯೇ ಮೇಲೆಂದರವರು! ಭಾರತದಲ್ಲಿ 
ಅಹಿಂಸಾವೀರರು ಜಿನ, ಬುದ್ಧರ ಅನಂತರ ಗಾ೦ಧಿಯವರೊಬ್ಬರೇ; ಮಿಕ್ಕ ವೀರರು 
ಧರ್ಮ್ಯವಾದ ಯುದ್ಧಗಳನ್ನು ಪಾಂಡವರಂತೆಯೋ ಅಧರ್ಮ್ಯವಾದ ಯುದ್ಧಗಳನ್ನು 
ಕೌರವರಂತೆಯೋ ಮಾಡಿಯೇ ಮಡಿದವರು. ರಾಜದ್ರೋಹಕ್ಕೆ ಯಾವ ಶಿಕ್ಷೆ ಯೋಗ್ಯವೋ 
ಪ್ರಜಾದ್ರೋಹಕ್ಕೂ ಅದೇ ಶಿಕ್ಷೆಯೋಗ್ಯ ಎ೦ಬುದು ವ್ಯಾಸ-ಮನುಗಳ ಸಿದ್ಧಾಂತಸಾರ. 
ಆಪದ್ಭರ್ಮವನ್ನು ನಿತ್ಯ ಧರ್ಮವೆಂದು ತಿಳಿದು ಆಚರಿಸಬಾರದೆಂದಕೂಡಲೇ 
ಆಪತ್ಕಾಲದಲ್ಲಿಯೂ ಆದನ್ನಾಚರಿಸಬಾರದೆ೦ಂಬ೦ತಹ ಮನೋಧರ್ಮವು ಜನತೆಯಲ್ಲಿ 
ಬೆಳೆಯುವುದು ಅತ್ಯಂತ ಜುಗುಪ್ಸಾಜನಕವಾದ ಗತಿ. ದುರ್ಬುದ್ದಿಗೆ ವಶರಾಗುವ ಆತ- 
ತಾಯಿಗಳು ಪ್ರಜೆಗಳಲ್ಲಿ ಮಾತ್ರ ಸಿಕ್ಕುತ್ತಾರೆ ಎಂಬುದು ಸುಳ್ಳು: ರಾಜ, ಮಂತ್ರಿ, ರಾಜಪುರುಷ, 
ಸೇವಕಾದಿ ಸರ್ವವರ್ಗಗಳಲ್ಲೂ ಕೆಲದೇಶ ಕಾಲ ಸಂದರ್ಭಗಳಲ್ಲಿ ಸಿಗಬಹುದಾದುರಿ೦ದ 
ಬ್ರಹ್ಮಹತ್ಯೆ ದೋಷವೆಂದಿದ್ದ ಕಾಲದಲ್ಲೂ ದ್ರೋಣಹತ್ಯೆ ಅನಿವಾರ್ಯವಾಗಿ ನಡೆಯಿತು. 
ಭೀಷ್ಮ-ದ್ರೋಣರ ಕೌರವವಿಧೇಯತೆಯು ತಪ್ಪೆಂಬುದು ಅವರಿಗೆ ಮರಣ ಉಂಟಾಗುವಂತಹ 
ಯುದ್ಧವನ್ನು ನಡೆಯಿಸಿದ ವ್ಯಾಸ-ಕೃಷ್ಣರ ಸಿದ್ಧಾ೦ತ. ಕರ್ಮ-ಗುಣಗಳಿಂದ 
ಜಾತಿನಿರ್ಣಯವೆಂಬ ಸೂತ್ರಕ್ಕೂ ಇದೇ ಉದಾಹರಣೆ. ಇದು “ಗುಣಾಃ ಪೂಜಾಸ್ಥಾನಂ 
ಗುಣಿಷು ನಚಲಿ೦ಂಗಂ ನಚವಯ:'' ಎಂಬ ತತ್ವದ ವಿಸ್ತರಣೆ. ಆದರೂ ಸಾಮಾನ್ಯವಾಗಿ 
ರಾಷ್ಟ್ರಾಭಿವೃದ್ಧಿಗೆ ಅನುಕೂಲವಾಗಿದ್ದ ಆನುವಂಶಿಕ ಜಾತಿಪದ್ಧತಿ ಹಿಂದಿನಂತೆ ಆ ಮೇಲೂ 
ಪ್ರಬಲವಾಗಿಯೇ ಉಳಿದುಕೊಂಡು ಬ೦ದು ಕ್ರಮೇಣ ಅಸಂಖ್ಯ ವಿಕೃತ ಉಪಜಾತಿಗಳಾಗಿ 
ಬ್ರಿಟಿಷರ ಒಡೆದಾಳು ಕುಟಲನೀತಿಗೆ ಅನುಕೂಲವೊದಗಿದ ದುರಂತಕ್ಕೆ ಐತಿಹಾಸಿಕ ಶಕ್ತಿಗಳು 
ಅಥವಾ ಈಶ್ವರೇಚ್ಛೆ ಕಾರಣವೆಂದು ಹೇಠದೆ ಬೇರೆ ವಿಕಲ್ಪವಿಲ್ಲ. ಅಪಧ್ಭರ್ಮ- ನಿತ್ಯಧರ್ಮಗಳಲ್ಲಿ 
ಹೇಗೋ ಹಾಗೇ' ಅಪವಾದ ಉತ್ಸರ್ಗಗಳಲ್ಲೂ ಅಪಾನ್ವಯವಾದಾಗ ಸಗ 
ಜಾತಿಧರ್ಮಗಳು ರಾಷ್ಟ್ರಮಾರಕಗಳಾದವು. ಅಪಾನ್ವಯ,' ಅಪಸಮರ್ಥನೆಗಳು ಯಾವ 
ಸಂವಿಧಾನವನ್ನೂ ದುಷ್ಪಲದಾಯಕವಾಗಿ ಪರಿಣಮಿಸುವಂತೆ ಮಾಡುವುದು ಬುದ್ಧಿ 
ಏಕಾರ; ಬುದ್ಧಿವಿಕಾರದಂತೆಯೇ ಬುದ್ಧಿ- ಆಕಾರವೂ ದೈವದಿ೦ದಲೇ ಲಭ್ಯವೆಂದು ವಿದುರನ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೩೧ * 


ಮೂಲಕ ವ್ಯಾಸ ತಿಳಿಸುತ್ತಾನೆ. ಆದುದರಿಂದ ರಾಜಪ್ರಭುತ್ವ-ಪ್ರಭುತ್ವಾದಿ ಏವಿಧ ಪ್ರಭುತ್ವಗಳ 
ಲಾಭಾಲಾಭ ಜಯಾಪಜಯಗಳ ವಿಮರ್ಶೆಗಿ೦ತ ಮಾನವ ಮಾನವನಾಗಿ ವರ್ತಿಸುವ 
ಯೋಜನೆ ಮಾನವಜೀನದ ರಾಜಕೀಯ, ಆರ್ಥಿಕ, ಸಾಮಾಜಿಕ, ಕ್ಷೇತ್ರಗಳೆಲ್ಲವುಗಳ 
ಸರ್ವಹಿತ ಸಿದ್ಧಿಗೂ ಅಗತ್ಯವೆಂಬುದೇ ಮುಖ್ಯ ತತ್ವ ಶಿಕ್ಷಣ-ಆಡಳಿತ ವಾಣಿಜ್ಯಾದಿ 
ವ್ಯವಹಾರಗಳಲ್ಲಿಯೇ ಅಂಥ “ಸಮದಂಡ'' ಯೋಜನೆ ಇರುವುದು. ಸರ್ವಶಿತಕ್ಕೆ 
ಸಾಧನವಾಗದ ಪ್ರಭುತ್ವವಾದವು ವಏಿಮರ್ಶಬಾಹಿರ; ಅದಕ್ಕೆ ಅನುಕೂಲವಾದ ಪ್ರಭುತ್ಫವಾದಗಳು 
ಐತಿಹಾಸಿಕ ಅವಧಿಗಳ ವಿವಿಧ ಸಾಮಾಜಿಕ ಮನೋಧರ್ಮಗಳಿಗೆ ಪೋಷಕವಾಗಿವೆ 
ಎನ್ನಿಸಿಕೊಳ್ಳಬೇಕಾದರೆ, ರಾಷ್ಟ್ರೀಯ ಸಮಾಜಮನೋವಿಜ್ಞಾನದ ಐತಿಹಾಸಿಕ ಬೆಳವಣಿಗೆಗೆ 
ಶಿಕ್ಷಣಪದ್ದತಿ-ವ್ಯವಹಾರ ಪದ್ಧತಿಗಳು ಹೊ೦ದುವಂತೆ ರೂಪಿತವಾಗಬೇಕು. ಪ್ರಜಾ 
ಸಂಸ್ಕಾರಸಿದ್ದಿಯು ತಾತ್ಕಾಲಕ ಮನೋದೋಷಗಳ ಜೊತೆಗೇ ಐತಿಹಾಸಿಕವಾಗಿ 
ಉಳಿದುಕೊಂಡು ಬಂದ ಮನೋದೋಷಗಳ ಪರಿಹಾರಕ್ಕೂ ತಕ್ಕ ಶೈಕ್ಷಣಿಕ-ವ್ಯಾವಹಾರಿಕ 
ಪದ್ಧತಿಗಳನ್ನು ಹುಡುಕಿ ಆಚರಣೆಗೆ ತರುವುದರಿ೦ದ ಮಾತ್ರ ಸಾಧ್ಯ ಶಿಕ್ಷಣ-ವ್ಯವಹಾರಗಳು 
ಪರಸ್ಪರ ಎರುದ್ಧ. ಭಿನ್ನ ಎನ್ನಿಸಿದಾಗ ಪ್ರಗತಿಗೆ ನೂರಾರು ವಿಘ್ನಗಳು ಉಂಟಾಗುವುವು. 


ಅಂದಿನ ಭಾರತ 


ಸರಕಾರ ಅಥವಾ ಅತ್ಯುಚ್ಚ ಪ್ರಶಾಸಕ ಮ೦ಡಲ ಬಹುಸಂ೦ಖ್ಯರಿಂದ ಕೂಡಿರುವುದು 
ಅದರ ಶಕ್ತಿಹ್ರಾಸಕ್ಕೆ ಕಾರಣ ಮತ್ತು ಅಧಿಕೃತ ಆಡಳಿತದ ವಿಷಯಗಳ ಸಂಖ್ಯೆ ಬಹಳ 
ಹೆಚ್ಚಾದರೆ ದಕ್ಷತೆ ಇಳಿದು ಹೋಗುತ್ತದೆ ಎ೦ಬ ರೂಸೋವಾದಕ್ಕೆ ಇಂದಿನ ಭಾರತ 
ದೃಷ್ಟಾಂತವಾಗಿದೆ. ರಾಜ ಪ್ರಭುತ್ವದಲ್ಲಿ ಈ ಸಂನಿವೇಶಗಳಲ್ಲಿ ಮೊದಲಿನದು ಸಂಭವಿಸುವುದು 
ರಾಜನು ಹೆಸರಿಗೆ ಮಾತ್ರ ರಾಜನಾಗಿದ್ದಾಗ ಮಾತ್ರ; ಎರಡನೆಯದು ಅವನು ಸ್ವಯಂ 
ಸರ್ವಾಧಿಕಾರಿ (ನಿರಕುಂಶಪ್ರಭು) ಯಾದಾಗ. ವ್ಯಕ್ತಿ ಸ್ವಾತಂತ್ರ್ಯವೂ ವಿಸ್ತಾರವಾಗಿರಬೇಕು; 
ಸರಕಾರವೂ ಬಲಿಷ್ಠವಾಗಿರಬೇಕು-ಎಂಬ ಧ್ಯೇಯವನ್ನು ಸಾಧಿಸಬೇಕಾದರೆ, ಫ್ಲೇಟೋವ್ಯಾಸರ 
ತತ್ವಜ್ಞಾನಿ-ಪ್ರಶಾಸಕರ, ಯಷಿರಾಜರ (ರಾಜರ್ಷಿಗಳ) ಅಥವಾ ವಿಶಿಷ್ಟ ರಾಜಧಾರ್ಮಿಕ 
ಶಿಕ್ಷಣಪಡೆದ ಪ್ರತಿನಿಧಿಗಳ ತರಬೇತು, ಆಯ್ಕೆಗಳಿಗೆ ಅಗತ್ಯವಾದ ಕಾಯದೆಬದ್ಧ ಯೋಜನೆ- 
ಆಚರಣೆಗಳು ಮಾತ್ರ ಸಾಧನಗಳಾದಾವು; ಬೇರೆ ಮಾರ್ಗ ಇಲ್ಲವೇ ಇಲ್ಲ. ಅಂಥ 
ಸಮತ್ವನೀತಿಜ್ಜ್ಞರು ರಾಜ್ಯಭಾರದ ಸೂತ್ರವನ್ನು ಹಿಡಿದು ಜನಜೀವನವನ್ನು ತೃಪ್ತಿಕರವಾಗಿ 
ರೂಪಿಸಿದಾಗ ಸರ್ವಹಿತಸಾಧಕವಾದ ವಿವಿಧ ಪಕ್ಷ. ತತ್ವ ವಾದ. ಸಿದ್ಧಾಂತಗಳಲ್ಲಿ ತಾರತಮ್ಯ 
ಚರ್ಚೆ ಸಾ೦ಂದರ್ಭಿಕವಾದೀತು-ದಶಕ, ದಶಕ ಕಳೆದ ಹಾಗೆ! 

“ನಹಿ ಶೌರ್ಯಾತ್‌ ಪರಂಕಿಂಚಿತ್‌ ತ್ರಿಷುಲೋಕೇಷು ವಿದ್ಯತೇ 

ಶೂರಃ ಸರ್ವಂ ಪಾಲಯತಿ ಸರ್ವಂ ಶೂರೇ ಪ್ರತಿಷ್ಠಿತಂ- 


ಶೌರ್ಯಕ್ಕಿಂತ ಹೆಚ್ಚಿನದು ಮೂರು ಲೋಕಗಳಲ್ಲೂ ಇಲ್ಲ; ಎಲ್ಲವನ್ನೂ ಶೂರ ಮಾತ್ರ 
ಪಾಲಿಸಬಲ್ಲ; ಶೂರನೇ ಸರ್ವಾಧಾರ' ಎಂಬ ವ್ಯಾಸ ಫಘೋಷವು ಅರ್ಜುನ ದೃಷ್ಟಾಂತದಿಂದ 


* ೪೩೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಮರ್ಥಿತವಾಗುವುದು ಸ್ಪಷ್ಟ ಅರ್ಜುನನು ನಿಜವಾದ ನರ, ಮಾನವ, ದ್ರೋಣ- 
ಕೃಷ್ಣರು ಅವನ ನಿಜವಾದ ಶಿಕ್ಷಕರು; ಒಬ್ಬನು ವ್ಯಾವಹಾರಿಕ ಗುರು, ಇನ್ನೊಬ್ಬನು 
ಸೈದ್ಧಾಂತಿಕ ಗುರು. ನಾರಾಯಣೋನ್ಮುಖ ನರರು ರಾಜ್ಯಾಧಿಕಾರ ಪಡೆಯುವ ಸರ್ವೋದಯ 
ಯೋಜನೆ ಗಾಂಧಿಯವರಿಗಿದ್ದ ಭಾರತೀಯ ಬಯಕೆ. ಎಂಗೆಲ್ಸ್‌-ಮಾರ್ಕ್ಸ್‌ರ ಬಯಕೆ 
ಈ ವ್ಯಾಸ-ಗಾಂಧಿಗಳ ಸುರಾಜ್ಯದ ಬಯಕೆಗಿ೦ಂತ ಬಹಳ ಭಿನ್ನವಲ್ಲ; ಅವುಗಳನ್ನು 
ದೊರಕಿಸಿಕೊಳ್ಳುವ ಸಾಧನಗಳ ಬಗೆಗಿನ ವ್ಯವಹಾರ ಪದ್ಧತಿಗಳ ಸಿದ್ಧಾಂತಪ್ರಣಾಲಿಗಳು 
ಭಿನ್ನ. ಮಾರ್ಕ್ಸ್‌ನ ಜನತಾಸರ್ವಾಧಿಕಾರ ಪದ್ಧತಿ ಮತ್ತು ಆ ಪದ್ಧತಿಯನ್ನು ಒಂದು ಜನ 
ಪಡೆಯಬೇಕಾದರೆ ಹಿಡಿಯಬೇಕಾದ ಮಾರ್ಗ-ಇವುಗಳಲ್ಲಿ ೨ನೆಯದರ ವಾದಸಗಸ್ತತೆ 
ಒ೦ದನೆಯದಕ್ಕಿಲ್ಲ. ಈ ಮಾರ್ಗಭೇದಗಳು ಆಯಾ ದೇಶದ ಐತಿಹಾಸಿಕ ಶಕ್ತಿಗಳಿಗಧೀನ; 
ಅವು ಶುದ್ಧ ವ್ಯವಹಾರಗಳು; ಅವುಗಳ ಸೈದ್ಧಾಂತಿಕ ಭಾಗ ತೀರ ಭೌಮ, ಭೌತಿಕ- 
ಅನುಕೂಲಸಿಂಧುನ್ಯಾಯ ಮತ್ತು ಅಪದ್ಭರ್ಮನ್ಯಾಯಗಳಿಂದ ಬದ್ಧವಾದ೦ಥವು. 
ರಾಜಕೀಯ ಗುರಿಗಳ 'ರಾಷ್ಟ್ರೀಯ ಸ ಸಾಧನಪ್ರಯತ್ನ ದಲ್ಲಿ ಒಬ್ಬರು ಆಪದ್ಭರ್ಮವೆಂಬುದನ್ನು 
ಅಧಿಕಾರ ಗಿಟ್ಟಿಸಿಕೊಂಡಿರುವ ಇನ್ನೊ! ಬ್ಬರು ಅಧರ್ಮವಂದಾರು| 


ಸಪ್ರಶ್ನೆ 
“ಊರ್ಧ್ವಬಾಹುರ್ವಿರೌಮ್ಯೇಷ ನಚ ಕಶ್ಚಿತ್‌ ಶೃಣೋತಿಮೇ 


ಧರ್ಮಾದರ್ಥಶ್ಚ ಕಾಮಶ್ಚ ಸಕಿಮರ್ಥಂ ನಸೇವ್ಯ ತೇ?” 


ಎ೦ಬ ವ್ಯಾಸಪ್ರಶ್ನೆ ಜಗತ್ತಿನಲ್ಲಿ ಹಾಗೇ ಉಳಿದುಕೊಂಡು ಬಂದುದರಿಂದ 
ಮಾರ್ಕ್ಸಾವತಾರವನ್ನು ಇತಿಹಾಸ ಮಾಡಿಸಿತು. ವ್ಯಾಸೋಕ್ತವೂ ಗಾಂಧಿಯವರ ವಿಶ್ವಸ್ತತೆಯ 
ಅರ್ಥವ್ಯವಸ್ಥಾ ನೀತಿಯೂ ಒಂದೇ. ಅವರ ಕನಸು ನನಸಾಗದಾದಾಗ. “ತತೋ ಯುದ್ಧಾಯ 
ಯುಜ್ಯಸ” ಎಂಬ ವ್ಯಾಸೋಪದೇಶವಿದ್ದೇ ಇದೆ. ಅದೇ ಸಾಮ್ಯವಾದದ ಅನುಯಾಯಿಗಳ 
ಆಪದ್ಧರ್ಮ. ಆಪತ್ಕಾಲವಾವುದೆಂಬುದನ್ನು ಆಪತ್ತೇ ನಿರ್ಣಯಿಸುತ್ತದೆ; ಅದು ಒಬ್ಬಿಬ್ಬರ 
(ಅಧಿಕೃತಾನಧಿಕೃತರ) ಘೋಷಣೆಯನ್ನವಲಂಬಿಸಿರದು. 

ಅ೦ಥ ಯೋಧರ ತರಬೇತಿಗೂ ಗೀತೋತ್ತರ ಸಂದರ್ಭದ ಅರ್ಜುನನೇ ಆದರ್ಶ. 
ಕೇವಲ ಸ೦ಂಬಳದಾಳುಗಳು ಯೋಧರಲ್ಲ, ಯೋಧ ಸಹಾಯಕ ವಿಜ್ಞಾನಿಗಳೂ ಅಲ್ಲ- 
ಅವರ ಪದವಿಗಳು ನೂರಿದ್ದರೂ ಒಂದೇ, ಸಾವಿರವಿದ್ದರೂ ಒಂದೇ. ಕೇವಲ ಅಪಿತೃತ್ವವು 
ಬ್ರಹ್ಮಚರ್ಯೆಯಲ್ಲ; ಪಿತ್ಕ ಬ್ರಹ್ಮಚಾರಿತ್ವದ ಔಪನಿಷದಿಕ ಸತ್ಯವನ್ನು ಕೃಷ್ಣನಂತೆ, 
ಗಾಂಧಿಯವರಂತೆ ಪಾಲಿಸಬಲ್ಲ ಅರ್ಜುನತೆಯೊ೦ಂದೇ ಆಭಾಸ ಭಾರತವನ್ನು ವ್ಯಾಸ 
ಭಾರತದ ಉಚ್ಚ ಸಾಂಸ್ಕೃತಿಕ ಪಕ್ಷದ ಮಟ್ಟಕ್ಕೇರಿಸಬಲ್ಲುದು. 

ಅಲಸದೇರ್‌ ಮೆಕ್‌ಇಂಟೈರರಂಥವರು ಬಂಡವಾದದ ಲಾಭಲೋಭದ ಅತಿರೇಕವು 
ಶೋಷಣೆಗಿಳಿದಾಗ ವಿಜ್ಞಾನ ತಾಂತ್ರಿಕ ನವನಿರ್ಮಾಣಗಳಿ೦ದ ಮತ್ತು ಯೋಗಕ್ಷೇಮ 
ಸರಕಾರ ಪದ್ಧತಿಗಳಿಂದ ಅಂಥ ಅತಿರೇಕವನ್ನು ಪರಿಹರಿಸಬಹುದೆ೦ಂದು ಹೇಳಿದ್ದು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೩೩ * 


ದೃಷ್ಟಾಂತರಹಿತವಾದ ಸಾಮಾನ್ಯೋದ್ಗಾರ. ಅತಿರೇಕ, ಶೋಷಣೆ, ಪರಿಹಾರಗಳೆ೦ಂಬ ಪದಗಳ 
ಅರ್ಥಗಳು ಅಧಿಕಾರಪಟ್ಟದಲ್ಲಿರುವ ಆಯಾ ವಾದಿಗಳ ಸ್ವಕಪೋಲಕಲ್ಪನೆಗಳನ್ನು 
ಅವಲಂಬಿಸಿದ ವಾಸ್ತವಿಕತೆಯು' ಆ ಈ ದೇಶಗಳಲ್ಲಿ ಕಂಡು ಬರುವುದು ಅದಕ್ಕೆ ಸಾಕ್ಷ. 
ಹಾಗೇ ಭಾರತದಲ್ಲಿರುವ ಅರೆಬಂಡವಾದವು (ಸಮಾಜವಾದೀಯ ಸಮಾಜ ರಚನೆಯ 
ಮಿಶ್ರ ಆರ್ಥಿಕ ಸಿದ್ಧಾಂತವು) ಸಾಮ್ಯವಾದದ (ಅಥವಾ ಸಮಾಜವಾದದ) ವೈಫಲ್ಯವನ್ನು 
ತೋರಿಸಲೆಂದೇ ಹೂಡಿದ ಮಾಯಾನಾಟಕವಾಗಿ ಪರಿಣಮಿಸಿದೆ. ಮಾಯಾಸತ್ಯವು 
ಯಾವಾಗಲೂ ಒಂದು ಸತ್ಯಮಾಯೆ. 


“ಅದ್ರೋಹೇಣೈವ ಭೂತಾನಾಮಲ್ಪದ್ರೋಹೇಣವಾ ಪುನಃ 
ಯಾ ವೃತ್ತಿಃ ಸ ಪರೋ ಧರ್ಮಸ್ತೇನ ಜೀವಾಮಿ ಜಾಜಲೇ- 


ಸಹಜೀವಿಗಳಿಗೆ ದ್ರೋಹ (ಮೋಸ, ಮಾಯೆ, ಕಪಟ, ವಂಚನೆಗಳ ಮೂಲಕ 
ಮಾಡುವ ಹಿಂಸೆ, ಪಾಪ, ಶೋಷಣೆ) ಮಾಡದೆ ಅಥವಾ ಅತ್ಯಲ್ಪ ಸ೦ಖ್ಯ ಸಂದರ್ಭಗಳಲ್ಲಿ 
ಆಪದ್ಭರ್ಮವಾಗಿ ಅತ್ಯಲ್ಪ ದ್ರೋಹ ಮಾಡಿ ಬದುಕುವ ವೃತ್ತಿಯು ಧರ್ಮ” ಎಂಬ 
ಅಭಿಪ್ರಾಯ ತಳೆದ ತುಲಾಧಾರ ಪಾತ್ರದ ಮೂಲಕ ವ್ಯಾಸನು ಸಾರ್ವಜನಿಕರನ್ನು 
ಮೋಸಗೊಳಿಸುವ ರಾಜಕೀಯಾದಿ ಸರ್ವವೃತ್ತಿಗಳೂ ಹೇಯವೆಂದಿರುವುದು ಸ್ಪಷ್ಟ 


ಪ್ರಚಾರ ಸಾಧನಗಳ ಮೇಲೆ ಕಾಯಿದೆಯ, ದುಡ್ಡಿನ ಅಥವಾ ಎರಡರ ಮೂಲಕ 
ಪ್ರಭುತ್ಚವನ್ನು ಪಡೆದ ಅಲ್ಪ ಸಂಖ್ಯ ಜನರು ಬಹು ಸಂಖ್ಯರನ್ನು-ಅವಾಸ್ತವವನ್ನು 
ವಾಸ್ತವವೆಂದು ಚಿರಕಾಲ ನಂಬಿಸಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳಬಹುದಾಗಿದೆ. 
ಪ್ರಭುಗಳ ಮಾಯಾಪ್ರಚಾರ ಬಲಕ್ಕೆ ಯಾವ ರಾಜನೀತಿಶಾಸ್ತ್ರವೂ ಮದ್ದನ್ನು ಹೇಳಿಲ್ಲ. 
ಅದಕ್ಕೇ ಮಹಾಭಾರತವು ಧರ್ಮಸಂಸ್ಕಾರವನ್ನು ಪದೇ ಪದೇ ಒತ್ತಿ ಹೇಳಿದೆ. ಕೆಲ 
ಪಾಶ್ಚಾತ್ಯರು ಧರ್ಮದ ಆತ್ಮವಾದ ನೀತಿಯನ್ನು ಕಾಯಿದೆಗಿಂತ ಬಹಳ ಕಡಿಷು ಬೆಲೆಯದೆಂದು 
ವಾದಿಸಿದ್ದನ್ನು ಅಕ್ಷರಶಃ ನಂಬುವ ಶಿಕ್ಷಿತತೆ ಭಾರತದಲ್ಲಿ ರಾಷ್ಟ್ರಘಾತಕವಾದುದು. ಅದರಿಂದ 
ತ್ರಿಕರಣ ಶುದ್ಧಿ ಈಗ ದೇಶದಲ್ಲಿ ಬಹಳ ಕೆಳಮಟ್ಟಕ್ಕಿಳಿದು, ಅಧಿಕಾರ ಅಧಿಕ-ಅಲ್ಬ ಇರುವ 
ಎಲ್ಲ ವರ್ಗಗಳಲ್ಲೂ ವಂಚನಾಎದಗ್ಗರು ಶೋಷಕರಾಗುತ್ತಿದ್ದಾರೆ. ವಕೀಲರ ವಾದಬಲವನ್ನೇ 
ಅವಲಂಬಿಸಿದ 'ಕಾಯದೆಯು ದುಷ್ಟ ಶಿಕ್ಷೆಗೆ ಮತ್ತು' ಶಿಷ್ಟ ರಕ್ಷಣೆಗೆ ಸರ್ವದಾ 
ಸಮರ್ಥವೆನ್ನಿಸಲಿಲ್ಲ. ಸಾಕ್ಷಿಗಳೂ ವಕೀಲರೂ ಪೋಲೀಸರೂ ನೌಕರರೂ ಅಧಿಕಾರಿಗಳೂ 
ಕಾರಕೂನರೂ ಕಾರ್ಯದರ್ಶಿಗಳೂ ಅಧಿಕ ಪ್ರಮಾಣದಲ್ಲಿ ಧನವಶ್ಶರಾದಾಗ ಕಾಯದೆಯನ್ನು 
ಯಾರು ಕಾಯುವವರು? ಇದು ಕಾಯದೆಬದ್ಧ ವ್ಯವಹಾರದ ಮಾಯೆ, ಆಭಾಸ, 
ತೋರಿಕೆ. ಧರ್ಮವು ಆತ್ಮಸಾಕ್ಷಿಯಾಗಿ ನಿಲ್ಲುವಂತಹ ಸಂಸ್ಕಾರವು ರಾಷ್ಟ್ರದಾದ್ಯಂತ ಎಲ್ಲರಿಗೂ 
ದೊರಕುವಂತಹ ಆಚಾರ ವ್ಯವಹಾರ, ಭಾಷಣ, ಲೇಖನ, ಶಿಕ್ಷಣ, ಆಡಳಿತ, ಕೊಡು- 
ಕೊಳ್ಳು, ಉತ್ಪಾದನೆ-ವಿತರಣೆಗಳು ನಡೆಯುವಂತೆ ಯೋಚಿಸುವುದೊಂದೇ ಸರ್ವತ್ರ 
ತರಣೋಪಾಯ, ರಾಜಧರ್ಮದ ತಳಪಾಯ, ರಾಷ್ಟ್ರಶಕ್ತಿಯ ಆದಿ ಬುನಾದಿ-ಎಂಬುದು 
ವ್ಯಾಸದರ್ಶನ. ಅಂಥ ಸಂಸ್ಕಾರವು ಶಿಥಿಲವಾದರೆ ಎಲ್ಲರ ಉಳಿದ ಎಲ್ಲ ಪ್ರಯತ್ನ! ಗಳೂ 


* ೪೩೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ರಾಷ್ಟಕ್ಕೆ ರಾಷ್ಟ್ರತ್ವವನ್ನೂ ಪಜೆಗಳಿಗೆ ಶಾಂತಿ ಸುಖಗಳನ್ನೂ ದೊರಕಿಸುವಲ್ಲಿ ಬಹು ಬೇಗ 
ನಿಷ್ಠಲವಾಗುವವು. ರರ್ಮವಂ॥ ಹೆಸರಿನ ವ್ಯಾಪಕಾರ್ಥ ಅಂಥ ಯೋಜನೆಗಲ್ಲದೆ 
ಇನ್ನಾವುದಕ್ಕೂ ಹೊಂದದು. ಅದು ಮಹಾಭಾರತದ ಸತ್ಯ. ಅದಕ್ಕೆ ವ್ಯಾಸನ ಪ್ರಕಾರ- 
ಅವ್ಯಯಪ್ರಜ್ಞೆ. ಸಮತ್ವ, ದಮ, ಸಂಯಮ, ಕ್ಷಮೆ, ನಾಚಿಕೆ (ತನ್ನ ತಪ್ಪನ್ನು ತಾನೇ 
ಕಂಡುಕೊ೦ಡು ಸಂಕೊಚಪಟ್ಟುಕೊಳ್ಳುವುದು), ಸಹನೆ, ಅನಸೂಯೆ, ರಾಗ ದ್ವೇಷರಹಿತತೆ, 
ಪರೋಪಕಾರಶೀಲ, ಧೃತಿ, ದಯೆ, ಅಹಿಂಸೆಗಳೆ೦ಂಬ ೧೩ ಮುಖಗಳು. ಲೌಕಿಕ ಕಾರಣವಿಲ್ಲದೆ 
ನಾಶದ ಭಯ ನಾಶವಾಗುವುದು, ನಿಷ್ಪಕ್ಷಪಾತತೆ, ಇ೦ದ್ರಿಯನಿಗ್ರಹ, ಭಾವಾವೇಶವಿಮುಖತೆ, 
ಪರರ ಅಲ್ಪದೋಷವನ್ನು ಮಹತ್ತೆಂದು ಗ್ರಹಿಸದಿರುವಿಕೆ, ಆತ್ಮ ವಿಮರ್ಶಶೀಲ, ಸಹಿಷ್ಣುತೆ, 
ನಿರ್ಮತ್ಸರ, ನ್ಯಾಯಪರತೆ, ಸಾಮಾಜಿಕತೆ, ಸ್ಥಿರತೆ, ಅನುಕಂಪ, ಶೋಷಣ ವಿಮುಖತೆಗಳು 
ಮನಸ್ಸನ್ನು ಸಂಸ್ಕರಿಸಿದರೆ (ಉಪಾಹಿತಗೊಳಿಸಿದರೆ) ಅಂಥ ಮನಸ್ಸುಗಳ್ಳವರಿಂದ 
ಅಳಿಸಿಕೊಳ್ಳುವುದು ಲೋಕಜೀವನದ ಪರಮೋಚ್ಚ ಯೋಜನೆಯನ್ನಬಹುದು. 


ಶೋಷಣೆಯ ಸೂಕ್ಷ್ಮರೂಪಗಳು 


ಯುದ್ಧ, ಪೋಲೀಸು ಪ್ರಯೋಗಗಳು ಮಾತ್ರ ಬಲಾತ್ಕಾರ ಸಾಧನಗಳಲ್ಲ, ಸರಕಾರದ 
ದೇಣಿಗೆ ಪಡೆದ ಪತ್ರಿಕೆಗಳನ್ನೇ ಜನರು ಬರತಾಗುವುದೂ ಅಸಹನೀಯ ಶೋಷಣೆ- 
ಎ೦ಬುದು ಬರ್ಟೆಂಡ್‌ ರಸ ಸಲ್ಲನ ಅನುಭವಕ್ಕೆ ಬ೦ದ ಅಂಶ. ಸರಕಾರಿಬಲಾತ್ಕಾರದ 
ವಿಶ್ವರೂಪ ದರ್ಶನಕ್ಕೆ ಸಾವಕಾರಿಬಲಾತ್ಕಾರದ ವಿಶ್ವರೂಪದರ್ಶನ ಹೊಯ್‌ ಕೈ ಆಗಿರುವುದರ. 
ಬಿಸಿಯು ರಸೆಲ್ಲನ ಅನುಭವಕ್ಕೆ ಸಾಕಷ್ಟು ಬಂದಂತಿಲ್ಲ. ಪತ್ರಿಕೆಯೊಂದೇ ಅಂಥ 
ಸಾರ್ವಜನಿಕಾಭಿಪ್ರಾಯವನ್ನು ಒಂದು ಗುಂಪಿಗೆ ಬೇಕಾದಂತೆ ರೂಪಿಸಿಕೊಳ್ಳುವ ಸಾಧನವಲ್ಲ. 
ಅಧಿಕೃತ ರಾಜಕೀಯ ಸ್ವಾರ್ಥಿಗಳು ಹೇಳಿಬರೆಯಿಸುವ ಮತ್ತು ಹೇರಲಾಗುವ ಪಠ್ಯಗಳು, 
ಬರೆದು ಮಾರಿಸಲಾಗುವ ಪುಸ್ತಕಗಳು, ಮಾಡಿಸಲಾಗುವ ಸಾರ್ವಜನಿಕ ಭಾಷಣಗಳು, 
ಮತ್ತು ಹೇರಲಾಗುವ ಕಾಯಿದೆ, ಸಂಸ್ಥೆ, ನಿಯಮ ಮುಂತಾದವು ಬಹುಸ೦ಂಖ್ಯ ಮುಗ್ದರನ್ನು 
ರಾಜಕೀಯ ವಶೀಕರಣಕ್ಕೆ ತುತ್ತಾಗಿ ಮಾಡುವ ಅಭ್ಯಾಸ ಎಂದಿನಿಂದಲೂ ನಡೆದು 
ಬಂದುದು; ಆದರಿ೦ದು ಅದು ಅತಿಯಾಗಿ ರೂಢಿಯಲ್ಲಿರುತ್ತದೆ. ಅಜ್ಜಪ್ರತಾರಣವನ್ನು 
ತಿಳಿದೋ ತಿಳಿಯದೆಯೋ ವಿಜ್ಞಾನಿಗಳೂ ಮಾಡುತ್ತಾರೆ, ಎ೦ಜಿನಿಯರರೂ ಮಾಡುತ್ತಾರೆ, 
ವೈಜ್ಞಾನಿಕ ತತ್ವಜ್ಞಾನಿಗಳೆಂಬವರೂ ಮಾಡುತ್ತಿದ್ದಾರೆ-ಎಂಬುದು ಸಿ.ಇ.ಎಂ. ಜೋಡನ 
“ಆಧುನಿಕ ಎಜ್ಞಾನದ ತಾತ್ವಿಕ ಮುಖಗಳು” ಎ೦ಬ ಗಂಥದಲ್ಲಿ ಸ್ಪಷ್ಟವಾಗಿ ತೋರಿಸಲ್ಪಟ್ಟಿದೆ. 
ಜಾತಿಬಹಿಷ್ಕಾರ, ವ್ಯಕ್ತಿ-ಗೌರವ, ಗ್ರಂಥಗೌರವಗಳು ಕೇವಲ ಧಾರ್ಮಿಕ, ಮತೀಯ, 
ಪೌರಾಣಿಕಪ್ರಪ೦ಚಕ್ಕಷ್ಟೇ ಮೀಸಲಾಗಿಲ್ಲ. ಅಧಿಕೃತಾನಧಿಕೃತ ಸಾರ್ವತ್ರಿಕತೆ ಬಂಡವಾದೀಯ- 
ಸಾಮ್ಯವಾದೀಯ ರಾಷ್ಟ್ರಗಳೆರಡರಲ್ಲೂ ಬಲಿಷ್ಟ ಅಲ್ಬರ "ಸ್ವಾರ್ಥಕ್ಕಾಗಿ ಅಪಸತ್ಯ, ಅಪಸೂತ್ರ, 
ಅಪಸಿದ್ಧಾಂತಗಳನ್ನೋ೨ ಅಧಿಕೃತ ಅಲ್ಪಸಂಖ್ಯರ ಸ್ಪಾರ್ಥಕ್ಕೆ 'ರುಕೂಳವಾಗುವ ವ್ಯಾಖ್ಯಾನದ 
ಮೂಲಕ" ಸತ್ಯ, ಸುಸೂತ್ರ ಸುಸಿದ್ಧಾಂತಗಳನ್ನೋ- ಸಂಸ್ಥೆ ಹಾಗೂ ವ್ಯಕ್ತಿಗಳ ಮೂಲಕ 
ಪ್ರಚುರಪಡಿಸುವ ಪ್ರಯೋಗವು ಅಹಿಂಸಾತ್ಮಕ, ನಾಗರಿಕ, ಸುಸಂಸ್ಕೃತ “ಪದ್ಧತಿ ಎಂದು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೩೫ * 


ವ್ಯಾಸಭಾರತ ಒಪ್ಪದು. ಅನ್ಯಾಯ-ನ್ಯಾಯ, ಸತ್ಯ-ಅಸತ್ಯ, ಉಪಕಾರ-ಅಪಕಾರಗಳನ್ನು 
ನಿರ್ಣಯಿಸುವ ಮಾನವಪರಂ೦ಪರಾಗತವಾದ ಮೂಲಭೂತವಿಶ್ವಸಾಮಾನ್ಯ ಧರ್ಮಗಳನ್ನೂ 
ಯದ್ವಾ ತದ್ವಾ ಪ್ರಶ್ನಿಸುವ ಅಪವೈಜ್ಞಾನಿಕತೆ ಆತ್ಮಜ್ಞಾನ ರಹಿತವೂ ಜನರಲ್ಲಿ 
ಆತ್ಮನಾಶಬುದ್ಧಿಯನ್ನು ಬಿತ್ತುವಂಥದೂ ಆಗಿದೆ. 


ಸಂಶಯ ಮತ್ತು ಧೈರ್ಯ 


“ನಿತ್ಯಸ೦ಂಶಯಧನರಾಗಿಯೂ ಜನರು ಪ್ರಾಮಾಣಿಕ ವೀರತೆಯಿ೦ದ ಜೀವನದ 
ಸಮಸ್ಯೆಗಳನ್ನು (ಪಲಾಯನ ಸೂತ್ರವನ್ನು ಪಠಿಸದೆ) ಎದುರಿಸಬೇಕು” ಎಂಬ೦ಥ 
ಸಂದೇಶಗಳನ್ನು ಜಗತ್ತಿಗೆ ಸಾರುವ ರಸೆಲ್ಲನು ಗಣಿತಜ್ಞರಷ್ಟೇ ಆಗಿರಬಲ್ಲರಲ್ಲದೆ, ಜೀವನ 
ಸತ್ಯಜ್ಞರಾಗಿರಲಾರರು. ಸಂಶಯವು ಧೃತಿಹೀನತೆಯ ಲಕ್ಷಣ. ಧೃತಿಯು ಧೈರ್ಯಮೂಲ. 
ಧೈರ್ಯವು ತ್ರಿಕರಣಗಳ ಸರ್ವವ್ಯಾಪಾರಗಳಿಗೂ ಪ್ರೇರಕವಾದ ಉತ್ಸಾಹ, ಕಾರ್ಯಶಕ್ತಿ. ಹೃದ್‌ಬುದ್ಧಿಗಳ 
ವ್ಯಾಪಾರಗಳ ಪ್ರತ್ಯೇಕೀಕರಣವು ಜೀವನದಲ್ಲಿ ಎಂದೂ ಪರಿಪೂರ್ಣತೆಯನ್ನು ಆದ್ಯ೦ತವಾಗಿ 
ಕಾಣಲಾರದು; ಕಂಡೀತೆಂಬ ಸಾಧ್ಯತೆಯ ಕಲ್ಪನೆಯೊ೦ದು ಮೊಲದ ಕೊ೦ಂಬು-ಎಂಬುದನ್ನು 
ವಲ್‌ಡ್ಯೂರಾ ತೋರಿಸಿದ್ದಾನೆ. 


ವಿಚಾರಾತೀತವಾದದ್ದೇ ವಿಚಾರ-ಅವಿಚಾರಗಳ ತಂದೆ, ಜೀವ-ಜಡಗಳಿಗೆ ಮೀರಿದ್ದೇ 
ಜೀವ-ಜಡಗಳ ಜನಕ, ಸದಸತ್ತುಗಳನ್ನು ಒಳಹೊರಗೂ ವ್ಯಾಪಿಸಿರುವ ಪದಾರ್ಥವೇ 
ಸದಸದ್‌ಭಾವಗಳು ನಮ್ಮ ಪ್ರತ್ಯಕ್ಷ, ಅನುಮತಿ, ಉಪಮಿತಿ, ಶಾಬ್ಬ ಎಂಬ ಚತುರ್ವಿಧ 
ಅನುಭವಕ್ಕೆ ಗೋಚರವಾಗುವಂತೆ ಮಾಡುವ ಮೂಲ-ಎಂಬುದನ್ನು ಜೀವನವೇ ಪ್ರಮಾಣಿಸಿ 
ತೋರಿಸುತ್ತದೆ. ಮನೋವಿಜ್ಞಾನದ ಅತ್ಯಾಧುನಿಕ ಮಹಾವಕ್ತಾರನಾದ ಕಾರ್ಲ ಜಿ. ಯುಂಗ್‌ 
ಇದಕ್ಕೆ ಸಾವಿರ ತರ್ಕಸಮರ್ಥನೆಗಳನ್ನೂ ಪ್ರಯೋಗವೈಜ್ಞಾನಿಕ ನಿದರ್ಶನ ಸಿದ್ಧವಾದ 
ಸಾಕ್ಷಿಗಳನ್ನೂ ತನ್ನ ಗ್ರಂಥಗಳಲ್ಲಿ ವಿಸ್ತಾರವಾಗಿ ಬರೆದಿದ್ದಾನೆ. 

ಬುದ್ಧಿಯು ಮುಂಮಿದುಳಿನ ಕೃತ್ಯವೆಂಬಷ್ಟೇ ಅರ್ಥವನ್ನು ಅಧರಿಸುವವರ ಅರ್ಥವು 
ಆ ಮಿದುಳಿನ ಕೃತ್ಯಗಳಷ್ಟೇ ನಶ್ಚರ, ತಾತ್ಕಾಲಿಕ, ಕಾಲ್ಪನಿಕ-ಆದ್ದರಿ೦ದ ಚಿರಸ್ಥಾಯಿಯಾದ 
ಯಾವ ಕಾರ್ಯ, ಮೌಲ್ಯ, ಅನುಭವಗಳ ಬಗೆಗೂ ಅದು (ಸಮವ್ಯಾಪ್ತಿ ಹೀನತೆಯ 
ದೆಸೆಯಿಂದ) ತೀರ್ಮಾನ ಕೊಡಲಾರದು. ಅವಿಚಾರ, ಜಡ, ಅಸತ್‌ ಎ೦ಬ ಗುಣಗಳನ್ನುಳ್ಳ 
ಪದಾರ್ಥಗಳು (ದ್ರವ್ಯಗಳಲ್ಲವಾಗಿರಬಹುದು) ಲೋಕದಲ್ಲಿರುವುದು ಪ್ರತ್ಯಕ್ಷ-ವಿಜ್ಞಾನಗಳೆರಡಕ್ಕೂ 
ಗೊತ್ತಿರುವ ಸಂಗತಿ. ಹಾಗೇ ಅವೆಲ್ಲವನ್ನೂ ಸಂಪೂರ್ಣವಾಗಿ ಅಪಕಾರಿಗಳೆ೦ದು ತ್ಕಜಿಸಲೂ 
ಬರುವುದಿಲ್ಲ-ಎಂಬುದೂ ಇಂದ್ರಿಯ-ವಿಜ್ಞಾನ ಪ್ರಧಾನರಿಬ್ಬರಿಗೂ ಗೊತ್ತಿದೆ. ತದಿತರರಾದ 
ವ್ಯಾಸವಾದಿಗಳಿಗೆ ಅವೆಲ್ಲವೂ ಸರ್ವತ್ರ ಸದಾ ಉಪಕಾರಿಗಳೆಂದು ಗ್ರಹಿಸಲು 
ಸಾಧ್ಯವಿಲ್ಲವೆ೦ಬುದರಂತೆಯೇ ವಿಶಿಷ್ಟ ದೇಶ-ಕಾಲ-ಸಂದರ್ಭಗಳಲ್ಲಿ ಉಪಯುಕ್ತ 
ಅತ್ಯುಪಯುಕ್ತ ಎಂಬುದು ಗೊತ್ತು; ಅಷ್ಟೇ ಅಲ್ಲ; ವಿಚಾರ, ಜೀವ, ಸತ್‌ ಪದಾರ್ಥಗಳೂ 
ಅವುಗಳ ಕಲ್ಪನೆಗಳೂ ವಿಶಿಷ್ಟ ದೇಶ-ಕಾಲ-ಸ೦ದರ್ಭಗಳಲ್ಲಿ ನಿರುಪಯುಕ್ತವಾದದ್ದುಂಟು! 


* ೪೩೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವ್ಯಾಸಗ್ರಾಸ 

ವ್ಯಾಸಗ್ರಾಸವಾಗಿರುವ ಆಧುನಿಕ ತತ್ವಜ್ಞಾನಿಗಳಲ್ಲಿ ಬರ್ಟೆ೦ಡ್‌ ರಸೆಲ್‌ ಒಬ್ಬ. ಆತನ 
ಪೂರ್ವಗ್ರಹಗಳನ್ನು ಮೊದಲು ಹೇಳಿದರೆ ಇತರರ ಆಧುನಿಕ ಪೂರ್ವಗ್ರಹಗಳ ವಿಸ್ತಾರವನ್ನಿಲ್ಲಿ 
ಕಡಿಮೆ ಮಾಡಬಹುದು. ಭೌತಶಾಸ್ತ್ರೀಯ ಗಣಿತ ಮತ್ತು ಶರೀರಶಾಸ್ತಗಳ ಆಧುನಿಕ 
ನಿಗಮನಗಳು ಆತನ ಶ್ರುತಿ. ಮೊದಲನೆಯದರ ಮೂಲ ಕಲ್ಪನೆ “ದೇಶ-ಕಾಲ” ಎಂಬುದು. 
ಅದು ಅಮೂರ್ತ ಹಾಗೂ ಪ್ರತೀಕ ಲಕ್ಷ್ಯವೆಂಬುದೇ ರಸೆಲ್ಲನ ನಂಬಿಗೆ. ಮನುಷ್ಯರಿಗಾಗುವ 
ಬಾಹ್ಯಪ್ರಪ೦ಚದ ಜ್ಞಾನವೆಲ್ಲವೂ ಅಂಥದೇ ಎಂದಿದ್ದಾನವ. ಅ೦ದರೆ ಬಾಹ್ಯ ಪ್ರಪಂಚದ 
ಇಂದ್ರಿಯ ಗ್ರಾಹ್ಯತೆಗೆ ಬೆಲೆ ಬಹಳ ಕಡಿಮೆ, ಭೌತಶಾಸ್ತ್ರೀಯ ಗಣಿತ ಗ್ರಾಹ್ಯತೆಗೆ ಬಹಳ 
ಬೆಲೆ ಹೆಚ್ಚು ಅದೇ ಪರಮ ಸತ್ಯ-ಬಯಕೆ, ಭಾವನೆಗಳಿಗೆ ಸಂಬಂಧಿಸದ, ಆದುದರಿಂದಲೇ 
ಶುದ್ಧವಾದ, ಜ್ಞಾನ. ದೇಶ (ಅಥವಾ ಅವಕಾಶ)ವೂ ಕಾಲವೂ ಪಾರಿಮಾಣಿಕ (ಅಳತೆಯ 
ಜಾತಿಗೆ ಸೇರಿದಂಥವು). ದೇಶಕ್ಕೆ ಉದ್ದ, ಅಗಲ, ಎತ್ತರಗಳೆ೦ಬ ಮೂರು ಜಾತಿಯ 
ಅಳತೆಗಳಿದ್ದರೆ, ಕಾಲವೆಂಬುದಕ್ಕೆ ಒ೦ದೇ ಒಂದು ಅಳತೆ ಇದೆ; ಜಗತ್ತಿಗಿರುವುದು, ಹೀಗೆ, 
ನಾಲ್ಕು ಅಳತೆಗಳು, ಮಿಂಕೊವ್‌ಸ್ಕಿ, ಆಮೇಲೆ ಐನ್‌ಸ್ಟೀನ್‌, ಉಕ್ತ ವಿಚಾರದ ಜನಕರು. 


ದೇಶದಲ್ಲಿ ಘಟನೆಗಳೂ ವಸ್ತುಗಳೂ ಇವೆ, ಕಾಲದಲ್ಲಿ ಬದಲಾವಣೆಗಳೂ ಚಲನಗಳೂ 
ಇವೆ. ದೇಶ-ಕಾಲವೆಂಬುದೊಂದು ಸಾಮಾನ್ಕರಚನೆ. ನಾಲ್ಕು ಅಳತೆಗಳನ್ನುಳ್ಳ ಈ ಜಗತ್ತಿನ 
ಘಟನೆಗಳ ಸಂಬಂಧದಿಂದ ಅದು ನಿಷ್ಕಷ್ಟವಾಗುತ್ತದೆ. ದೇಶ-ಕಾಲಗಳ ಒಂದುತನದ 
ದೆಸೆಯಿ೦ದ ಜಗತ್ತು ಮೂಲತಃ ಸ್ಥಾವರ-ಚಲಿಸದು, ಬದಲಾಯಿಸದು. ಅವು ಭಿನ್ನವೆಂದು 
ಎಣಿಸುವುದರಿಂದ (ಅಮೂರ್ತಕಲ್ಪ್ಬನೆ ಮಾಡುವುದರಿಂದ) ಪದಾರ್ಥಗಳು 
ಚಲಿಸುವಂತೆಯೂ ಬದಲಾಯಿಸುವಂತೆಯೂ ತೋರುತ್ತವೆ. 


ರಸೆಲ್‌ಉವಾಚದ ಪ್ರಕಾರ ಈ ಜಗತ್ತು ಸಾರತಃ ಘಟನಾಮಯ; ಅಂದರೆ ದ್ರವ್ಯ, 
ಗುಣಗಳಿಗಿ೦ಂತ ಕರ್ಮವು ಹೆಚ್ಚು ಮೂಲಭೂತ. ದ್ರವ್ಯವು ಕರ್ಮಸಂಘಾತಧರ್ಮ, 
ಕರ್ಮಗಳ ಸಮಾಹರಣದ ರೀತಿ. ಕರ್ಮಸಮಾಹಾರವೊಂದಕ್ಕೆ ಭೌತಿಕ ಗುಣಗಳಿವೆ. 
ಅವು ನಮ್ಮ ಲಕ್ಷ್ಯವನ್ನು ಸೆಳೆಯುತ್ತವೆ. ಅಂಥ ಕರ್ಮ ಸಮಾಹಾರಗಳನ್ನು ಮನುಷ್ಯನು 
ಪ್ರತ್ಯೇಕಿಸಿ ಗ್ರಹಿಸುವುದು ಕೇವಲ ಇಷ್ಟಾನುಸಾರ. 

ಮಾನವನ ಮನಸ್ಸು ಕಲ್ಪನಾ ಜಾಲದ ಸ್ವರೂಪ ಉಳ್ಳದ್ದು. ಅದಕ್ಕೆ ಭೌತಿಕವಾದ 
ಮುಮ್ಮಿದುಳೇ ಆದಿ-ಮಧ್ಯ-ಅ೦ತ. ದ್ರವ್ಯ ಮತ್ತು ಮನಗಳ ಭೇದಗ್ರಹಣವು ಕೇವಲ 
ಅನುಕೂಲಸಿಂಧು ನ್ಯಾಯಕ್ಕೆ ಸೇರಿದ್ದು. ಆದುದರಿಂದ ಅವೆರಡೂ ಸಾರತಃ ಒಂದೇ. 
ಇದಕ್ಕೆ “ತಟಸ್ಥಾದ್ವೈತ”ವೆಂದು ವಿಲಿಯಂಜೇಮ್ಸ್‌ ಹೇಳಿದ ಹೆಸರು ಒಪ್ಪುತ್ತದೆ. 


ಜಗತ್ತು ಕರ್ತೃ, ಕರಣ, ಅಧಿಕರಣಗಳಿಲ್ಲದ ಕರ್ಮಮಯ ಎಂಬ ಪದದ ಅರ್ಥ- 
ಎ೦ದು ರಸೆಲ್‌ ವಿವರಿಸುವುದು ಅವನ ಪ್ರಕಾರ ತತ್ವಜ್ಞಾನ ಅಥವಾ ಮೂಲಸತ್ಯಜ್ಜಾನ. 
ಇತರ ವಿವರಣೆಗಳು ಅವನ ಪ್ರಕಾರ (ಭೌತಶೋಧನಿಷ್ಫ ಶುದ್ಧ ತಾರ್ಕಿಕವಲ್ಲ; ತರ್ಕಕ್ಕಿಂತ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೩೭ * 


ಹೆಚ್ಚಿನ ಜ್ಞಾನ ಸಾಧನವು ಮನುಷ್ಯಜಾತಿಗಿಲ್ಲ. ಈ ಅ೦ಶಗಳು ಮೂಲಸತ್ಯಕ್ಕೆ ಇತ್ತೀಚೆಗೆ 
ಹೋದ ಅತಿ ನಿಕಟವರ್ತಿಯಾದ ಹೆಜ್ಜೆ; ಮುಂದೆ ಎಜ್ಞಾನವು ನಿಕಟತರವಾದ ಹೆಜ್ಜೆಯನ್ನು 
ಇದೇ ತರ್ಕಾನುಸಾರ ಇಡಬಹುದು! 


ತನ್ನ ಸತ್ಯಶೋಧವು ಬಯಕೆ-ಭಾವನೆಗಳಿಂದ ತುಂಬಿದ ವ್ಯವಹಾರಗಳಿಗೆ 
ಅತೀತವೆಂದೂ ಅದೇ ತತ್ಪಶೋಧದ ನ್ಯಾಯವಾದ ಗುರಿಯೆಂದೂ ರಸೆಲ್‌ ಹೇಳುತ್ತಾನೆ. 
ಸತ್ಯಶೋಧದ ಬಯಕೆಯೊಂದೇ ತತ್ವಶೋಧನನಿಗೆ ಗ್ರಾಹ್ಯವಾದದ್ದೆಂದು ಪಟ್ಟು ಹಿಡಿದಿದ್ದಾನೆ. 

ಈ ಹೇಳಿಕೆಗಳಲ್ಲಿಯ ತರ್ಕದೋಷಗಳು ಇಂತಿವೆ: ದೇಶ-ಕಾಲಗಳು ಬೇರೆಯೆಂದು 
ತಿಳಿಯುವುದು ತಪ್ಪೆನ್ನುತ್ತದೆ ಸಾಪೇಕ್ಷತಾವಾದ. ಅವು ಒಂದೆಂದರೆ ಜಗತ್ತು ತಟಸ್ಥ, 
ನಿಷ್ಕರ್ಮ, ನಿರ್ವಿಕಾರದ ಜಡ ಎ೦ಬ ಸಂಕೇತ ಗ್ರಾಹ್ಯ (ಪ್ರತೀಕ ವೇದ್ಯ) ಪದಾರ್ಥ. 
ರಸೆಲ್ಲನ ಹೂರಣ ಅದು. ಅದಕ್ಕೆ ಗುಣಿಸಿ ಭಾಗಿಸಿ ಕೂಡಿಸಿ ಕಳೆದು ತರ್ಕಮಾಡಲು 
ಬರುತ್ತದೆ. ಆ ತರ್ಕಕ್ಕೂ ಬಯಕೆ-ಭಾವನೆಗಳ ಅವಿಚಾರನಿಷ್ಠವರ್ತನೆಗೂ ಸಂಬಂಧವಿಲ್ಲ. 
ಆದರೆ ಅವನಿಗೆ ಐಚ್ಛಿಕವಾದರೂ ಚಂಚಲವಾದರೂ ವ್ಯವಹಾರ ನೀತಿನಿಷ್ಠವಾದ 
ಮಾನವತಾವಾದವು ಬಿಡಲಾರದ ಧರ್ಮ. 


ಮಾನವ ವ್ಯವಹಾರವು ಸರ್ವಜನ ಸಾಧಾರಣವಾದ ಇಂದ್ರಿಯನಿಷ್ಠವಾದ 
ಮನೋದೈಹಿಕ ವ್ಯಾಪಾರ, ಸುಖ ದುಃಖ ಫಲದಾಯಕ, ಅದಕ್ಕೆ ರಸೆಲ್ಲನ ಜಡಾದ್ವೈತದ 
ಸಂಬಂಧ ಏನೂ ಇಲ್ಲ! ಜಡಾದ್ವೈತ ಜ್ಞಾನದ ಕುತೂಹಲವೆಂಬ ಭಾವನೆಗೆ ಅದು 
ತೃಪ್ತಿಯನ್ನುಂಟು ಮಾಡುತ್ತದೆ. ಇಂಥ ತೃಪ್ತಿಯು ಮನುಷ್ಯ ಜಾತಿಗೆ ಸರ್ವಸಾಧಾರಣವಾಗಿಲ್ಲ. 
ಅ೦ದಮೇಲೆ ರಸೆಲ್ಲನಂತಹ ಕುತೂಹಲಿಗಳಿಗಪ್ಪೇ ಅದು ಪ್ರಾಪಣೀಯ. ಜಾತಿಗಳೆಲ್ಲವೂ 
ಇರುವಾಗ ಅವುಗಳೆಲ್ಲವನ್ನೂ ಬಿಟ್ಟೆವೆ೦ದು ಹೇಳಿಕೊಂಡು ತಿರುಗುವವರ ಹೊಸ ಜಾತಿಗೇ 
ಪಂಥ ಸರಿಸಮ. ಮೋಕ್ಷ (ಅಸೀಮ ಸ್ವಾತಂತ್ರ್ಯ) ರಸೆಲ್ಲನ ಗುರಿಯಲ್ಲ. ಹೀಗಿರುವಾಗ 
“ಶಿಷ್ಟ ಸತ್ಯಕ್ಕಾಗಿ ವಿಶಿಷ್ಟ ಸತ್ಯ” ಎಂಬ ಪ೦ಥವನ್ನವ ಹಿಡಿದ ಹಾಗಾಗುತ್ತದೆ. ಅದೊಂದು 
ಕುರುಡ ಹಿಡಿದ ಬಡಿಗೆ, ತಾನು ಕ೦ಡದ್ದಕ್ಕೆ ಮೂರೇ ಕೋಡು ಎಂ೦ಬ೦ತಹ ಹಠ ಅಥವಾ 
ಅಂಧವಾದ, ಅವ್ಯವಹಾರ ವಿಚಾರ ಪ್ರಣಾಲಿ. ಏಕೆಂದರೆ, ಸ್ವದೇಹೇಂದ್ರಿಯಗಳ 
ಅನುಭವಗಳನ್ನವ ಕಃಪದಾರ್ಥವೆಂದೂ ಭಾವಿಸುವ ಶಕ್ತಿಯನ್ನು ಜೀವನದಲ್ಲಿ ತೋರಿಸಿಲ್ಲ. 
ಆದುದರಿಂದ ಅವನದು “ಭೃ೦ಗದ ಬೆನ್ನೇರಿಬ೦ದ ಕಲ್ಪನಾ ವಿಲಾಸ?ವೆನ್ನಿಸುತ್ತದೆ- 
ವೇದಾಂತಿಗಳಿಗೂ ವ್ಯವಹಾರಸ್ಥರಿಗೂ! 


ರಸೆಲ್ಲನ ಘಟನಾ ಸ್ವರೂಪ 


ಕಾಲದ ಅಳತೆಯು ಘಟನಾವಧಿಕ. ಜಗತ್ತು ಘಟನಾ (ಕರ್ಮ)ಮಯವಾದರೆ 
ಮತ್ತು ಘಟನೆಗಳ ವಿಂಗಡಣೆ ವ್ಯಕ್ತ್ಯಧೀನವಾದರೆ, ವ್ಯಕ್ತಿಗಳು ಭಿನ್ನರಾಗಿರುವಾಗ ಅವರಲ್ಲಿ 
ಘಟನೆಗಳ ವರ್ಗೀಕರಣದ ಬಗ್ಗೆ ಐಕಮತ್ಕ್ಯವೆ೦ದೂ ಸಿದ್ಧಿಸದು. ರಸೆಲ್ಲನೊ೦ದು ಪ್ರತ್ಯೇಕ 
ಫಘಟನೆಯಾದುದರಿಂದ ಅವನು ಇತರ ಮಾನವರಿಂದ ಸಂಪೂರ್ಣವಾಗಿ 


* ೪೩೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವಿಶಿಷ್ಟನಾಗಬೇಕಾಯ್ತು. ವಿಶಿಷ್ಟನು ಸಾಮಾನ್ಯವೆಂದು ತನ್ನ ವಿಚಾರವನ್ನು ಹೇಳಲು 
ತರ್ಕಶುದ್ಧವಾಗಿ ಅನರ್ಹ. ಅವನ ಸಜೀವ ಚಟುವಟಿಕೆಗಳನ್ನು ಬೇಕಾದರೆ ಗ್ರಹಿಸಬಹುದು, 
ಬೇಡವಾದರೆ ಬಿಡಬಹುದು. 


ಕಾಲ-ದೇಶಗಳು ವ್ಯವಹಾರತಃ ಭಿನ್ನ; ವ್ಯವಹಾರಾತೀತವಾದ ಗಾಣಿತಿಕ ಕಾಲದೇಶೈಕ್ಯದ 
ಘಟನಾತ್ಮಕ ಲೌಕಿಕಜ್ಜಾನವು ವ್ಯವಹಾರಕ್ಕೆ ಪ್ರತ್ಯಕ್ಷಾನುಭವದ ಮೌಲ್ಯಗಳ ದೃಷ್ಟಿಯಿಂದ 
ನಿರುಪಯೋಗಿ. ಅವ್ಯಾವಹಾರಿಕತೆಯನ್ನು ಲೌಕಿಕ ತತ್ವಜ್ಞಾನಕ್ಕೆ ಭೂಷಣವೆಂಬುದು 
ಅವ್ಯಾವಹಾರಿಕ. ವ್ಯವಹಾರಕ್ಕೆ ಅವ್ಯವಹಾರವು ಮೂಲಾಧಾರವಾದರೆ ತರ್ಕಕ್ಕೆ ಅಪತರ್ಕವು 
ಮೂಲಾಧಾರವಾಗಬೇಕಾಯ್ತು. ವ್ಯವಹಾರಾತೀತ ತರ್ಕವೂ ಅದರ ಸಿದ್ಧಾಂತವೂ 
ಅವ್ಯಾವಹಾರಿಕ. ಕಾಲ-ದೇಶಗಳ ಏಕವೆ೦ಬ ಕಲ್ಪನೆ ಗಣಿತ ಶಾಸ್ತ್ರೀಯ; ಅವುಗಳ 


ನು 


ಅವಿನಾಭಾವಿತ್ಚವು ಅವುಗಳ ಐಕ್ಯವನ್ನು ಸಾಧಿಸಲಾರದು. ನಿದ್ರೆ, ಸ್ವಪ್ನ, ಜಾಗರಗಳು 
ಪ್ರತ್ಯಕ್ಷ ನಿಷ್ಠ ತರ್ಕಸಿದ್ಧ ಸಾಮಾನ್ಯ ವ್ಯವಹಾರ ಸತ್ಯಗಳು. ಅವೆಲ್ಲವೂ ಯಥೇಷ್ಟವಾಗಿ 
ವ್ಯಕ್ತಿಯು ಪುರುಷತಂತ್ರದಿಂದ ವಿಭಜಿಸಿಕೊಂಡ ಕರ್ಮಸಾಮಾಹಾರಗಳಾದರೆ, 
ಇಷ್ಟಾಂತರವನ್ನು ತಾಳಿ ಆತನು ಅವುಗಳ ಏಕತ್ವವನ್ನು ಸಾಧಿಸಿಕೊಳ್ಳಬಹುದೆಂದಾಗುತ್ತದೆ. 
ಅಂಥ ಸಿದ್ಧಿ ರಸೆಲ್ಲನಿಗೇ ಆಗಿಲ್ಲ! ಉಳಿದವರಿಗೆ?) 

ಕಾಲ-ದೇಶಗಳಿಗೆ ಇಂದ್ರಿಯ ಗ್ರಾಹ್ಯತೆ ಇಲ್ಲ. ಅವು ಇಂದ್ರಿಯ ದೃಷ್ಟ ಘಟನಾ 
ಸಮುದಾಯಗಳಲ್ಲಿ ಮಾನವ ಮನಸ್ಸು ಕಲ್ಪಿಸಿಕೊಳ್ಳುವ ಕಲ್ಪನೆಗಳು. ಅವುಗಳ ಸಂಬ೦ಧಗಳೂ 
ಕಲ್ಪನಾವೇದ್ಯ. (ಕಲ್ಪನಾಶಕ್ತಿಯು ಕಲ್ಪಿಸಿದ ಸಾಮಾನ್ಯ ಭಾವಾಭಾಸ). ಕಲ್ಪನಾಶಕ್ತಿಯು 
ಜಗತ್ತೆಂಬ ಇಡಿ ಕರ್ಮವೊಂದನ್ನು ವಂಗಡಿಸದಿರೇನೇ ಅದಕ್ಕೆ ಕಾರ್ಯಕಾರಣಗಳ ಭೇದ 
ಸಂಬಂಧ ಅವಗತವಾಗಿ ಜೀವನ ವ್ಯವಹಾರ ಸುಗಮವಾಗುವುದು. ದೇಶ ಕಾಲಗಳು 
ಕಾರಣ, ಘಟನೆಯು ಕಾರ್ಯ. ಕಾರ್ಯ ಕಾರಣಾದ್ವೈತವು ಕಾರ್ಯ-ಕಾರಣಗಳೂ ಯಥೇಷ್ಟವಾಗಿ 
ವ್ಯಕ್ತಿಯು ವಿಂಗಡಿಸಿಕೊಂಡ ಪದಾರ್ಥಗಳಾದುದರಿ೦ದ ಲೋಕಪಜ್ಞೆಗೆ ಕಾಲ್ಪನಿಕ; ಆದುದರಿಂದ 
ರಸೆಲ್ಲನು ಕಾಲ-ದೇಶ ಸಮನ್ವಿತವಾದ ಘಟನೆ (8೫000 ಜಗತ್ತಾರ (೪1೦16 50/10 
ಎಂದು ನಿರ್ಧರಿಸಿರುವುದು ಅವನ ಜಡಾದ್ವೈತ ಕಲ್ಪನೆಯೊಡನೆ ಹೊ೦ದದು: ಸಮನ್ವಯವು 
ಅಭೇದವಲ್ಲ, ಅದ್ವೈತವಲ್ಲ. ಜ್ಞಾತೃ, ಜ್ಞಾನ, ಜ್ವೇಯಗಳೆಲ್ಲವೂ ಬೇಕಾದರೆ 
ವಎಂಗಡಿಸಿಕೊಳ್ಳಬಹುದಾದ ಬೇಡವಾದರೆ ಬಿಡಬಹುದಾದ ಘಟನೆಗಳು, ಕಾರ್ಯಗಳು, 
ಬದಲಾವಣೆಗಳು, ಚಲನಗಳು! ಯಾವ ಘಟನೆಯೂ ವೈಯಕ್ತಿಕವಲ್ಲ, ವ್ಯಕ್ತಿಜ್ಜಾನ ನೀರಪೇಕ್ಷ, 
ಅವೈಯಕ್ಕಿಕ, ಜಡ, ವಿಕಾಸಶೀಲ-ಎ೦ದಾಗ ಮತ್ತು ಎಜ್ಞಾನದತ್ತವಾದ ರಚನಾಗುಣಗಳಾದ 
ಘನತ್ವ ವಿಸ್ತರಣಶೀಲ, ಆಕಾರ, ಚಲನ, ವಿಶ್ರಾಂತಿ, ಸಂಖ್ಯೆಗಳು ವಸ್ತುಗಳ (ಘಟನೆಗಳ 
ಅಲ್ಲ) ಗುಣಗಳೆಂದಾಗ, ವಸ್ತುಗಳೆಲ್ಲವೂ ಘಟನಾ ಸ್ಟರೂಪದವುಗಳಿರುವಾಗ ಅವು 
ಕರ್ಮಗುಣಗಳಾದಾವಲ್ಲದೆ ವಸ್ತುಗುಣಗಳಾಗಲಾರವು. ಕರ್ಮಕ್ಕೆ (ಇಡಿಗಾಗಲಿ, 
ಬಿಡಿಗಳಿಗಾಗಲಿ) ಘನತ್ವಾದಿ ಗುಣಗಳಿವೆ ಎ೦ಬುದು ಅದರ ಸ್ಥಿರತೆಯ 
ಕಲ್ಪನೆಯನ್ನಾಧರಿಸುತ್ತದೆ; ಆದರೆ ರಸೆಲ್ಲನ ಪ್ರಕಾರ ಒಂದು ಕರ್ಮಸ೦ಘಾತವು ಪ್ರತಿಕ್ಷಣ 
ಪರಿವರ್ತಿ. ಈಗ ಇದ್ದದ್ದು ಇನ್ನೊಂದು ಸೆಕೆಂಡಿನ ಅತಿ ಚಿಕ್ಕ ಭಿನ್ನರಾಶಿ ಕಾಲಾವಧಿಯಲ್ಲಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೩೯ * 


ಇನ್ನೊಂದಾಗುತ್ತದೆ! ಇದು ವಚನೀಯವಾದ ಅನಿರ್ವಚನೀಯತಾವಾದ; ಅನರ್ಥಕ 
ಅಥವಾ ವ್ಯರ್ಥಕ ಎನ್ನಿಸುವ ವಾಗ್ವಾದ! ಆದುದರಿ೦ದ ಜಾನ್‌ ಡ್ಯೂಯಿ ಹೇಳಿದಂತೆ 
ಅದು ಲಾರ್ಡ್‌ ಮನೆತನದವರ ಸೋಮಾರಿ ಕಲ್ಪನಾ ವಿಲಾಸವಲ್ಲದೆ ತತ್ವಶಾಸ್ತ್ರೀಯವಾದ 
ಸತ್ಯ ಸಂಸ್ಥಾಪನೆಯಲ್ಲ-ಆ ದಿಕ್ಕಿನಲ್ಲಿ ಮಾಡಿದ "ಯೋಗ್ಯ ಪ್ರಯತ್ನವೂ ಅಲ್ಲ ರಸೆಲ್ಲನ 
ಪ್ರಕಾರ ಕಾರ್ದವು ಜ್ಞಾನವಲ್ಲ, ಜ್ಞಾನವು ಕಾರ್ಯವಲ್ಲ, ಕಾರ್ಯಜ್ಞಾನವು ನೇರವಾಗಿ ಕಾರ್ಯಕಾರಿಯಲ್ಲ; 
ಜೊತೆಗೆ ಕಾವ್ಯ ಮತ್ತು ಅದರ ಜ್ಞಾನ ಎಂಬೆರಡೂ ಕ್ಷಣಭಂಗುರವಾದ ಮಾನವ 
ಮನಗಳಿಂದೊಡಗೂಡಿದ ಜಗದ್ರೂಪದ ಕ್ರಿಯಾ ಸಂತಾನದ ಏಕಮೇವಾದ್ವಿತೀಯ “ಘಟನೆ”! 
ಸಂಖ್ಯೆಗಳಲ್ಲಿ ಒಂದನ್ನು ಇನ್ನೊಂದರಿಂದ ಗುಣಿಸಿ ಮೊದಲಿನ ಒಂದನ್ನು ಪಡೆವ ವಿಚಿತ್ರ 
ಪ್ರಯತ್ನವಿದು. ಇದರ ಯಾಂತ್ರಿಕತೆ, ನಿರ್ಜೀವತೆ, ಅಕಾರ್ಯ ಕಾರಿತ್ವಗಳು ಸ್ವಯಂ ಸ್ಪಷ್ಟ 
ಈ ಗಣಿತವನ್ನು ಮುಂದಿನ ಗಣಿತವು ಖಂಡಿಸದೆ ಮುಂದುವರಿಸಿಕೊಂಡು ಹೋಗಿ 
ಜಗನ್ಮೂಲ ಸೂತ್ರವನ್ನು ಪತ್ತೆ ಹಚ್ಚುವುದೆ೦ಂಬುದು ದೃಷ್ಟಾಂತವಿಲ್ಲದ ಇಚ್ಛಾಚೋದಿತವಾದ 
ನಿರಾಧಾರ ಕಲ್ಪನಾಮೋಸ, ಇದನ್ನು ನಂಬಿ ಮಾನವನು. ಮಾನವೀಯತೆಯನ್ನು 
ಅಳವಡಿಸಿಕೊಳ್ಳಲಾರ. ಇದರ ಅಮಾನವೀಯತೆಯು ದೈವಿಕತೆಯ ಪ್ರಕಾಶವುಳ್ಳದ್ದಲ್ಲ. 
ಅಪ್ರಕಾಶ ಸ್ವರೂಪದ ಅಮಾನವೀಯ ವಾದವು ಕಷ್ಟ ನಷ್ಟ ಅನ್ಯಾಯಗಳಲ್ಲಿ ತೊಳಲುತ್ತಿರುವ 
ಜಗದ ಬಹುಸಂಖ್ಯಾತ ಜನರಿಗೆ ಯಾವ ಪರಿಹಾರವನ್ನೂ ಸೂಚಿಸದು. ಇದು ಸತ್ಯದ 
ಒಂದು ಅಭಾಸ; ಇದರ ಸೌಂದರ್ಯ-ಉಪಯೋಗ-ಒಳಿತುಗಳು ಸಂದಿಗ್ಧ. 
ಜೈವಿಕ ಜ್ಞಾನ 

ಜಗತ್ತು ಚಲನಾತ್ಮಕ, ಕ್ಷಣಭಂಗುರ, ಕರ್ಮಮಯ ಎಂದು ಹೇಳಿದರೆ ಆ 
ಚಲನಕ್ಕೊಂದು ಕಾರಣಬೇಕಾಯ್ತು ಕಾರಣ ಹೇಳದಾಗ ಅದು ಸ್ವಾಭಾವಿಕ ಎನ್ನಬೇಕಾಯ್ತು 
ಸ್ವಾಭಾವಿಕವಾಗಿ ಮೂಲತಃ ಒಂದೇ ಒಂದಾದ “ಜಗತ್ತು' ಚಲನಾತ್ಮಕವೆಂದು ತೋರುತ್ತದೆ; 
ನಿಜವಾಗಿ ಅದು ಅಚಲ ಎ೦ದಾಗ ಅದರ ಸತ್ಯ ಮತ್ತು ಅದರ ಆಭಾಸ ಎಂಬೆರಡನ್ನು 
ವ್ಯವಹಾರಿ ವಿಂಗಡಿಸಿ ತಿಳಿದುಕೊಳ್ಳಬೇಕಾಯ್ತು. ಆಭಾಸ ಸಕ್ಕೆ ಜ್ಞಾತ ೈವಿನ ಮನಸ್ಸು ಮತ್ತು 
ಅದರ ನೆರವಿಗರಾದ ಪಂಚೇಂದ್ರಿಯಗಳು ಕಾರಣವೆಂದರ' ಈ “ಮನಃ ಪರಿವಾರವನ್ನೂ 
ಇತರ ಬಾಹ್ಯ ಜಗತ್ತಿನಿಂದ ಪ್ರತ್ಯೇಕಿಸಿದ್ದೂ ಅದೇ ಪರಿವಾರ ಎನ್ನಲಾಯ್ತು. ಒಂದನ್ನು. 
ಹಲವೆಂದು ತಿಳಿದುಕೊಳ್ಳಲು ಕಾರಣವಾವುದು? ಆ ಕಾರಣವು ಭ್ರಮೆಯೋ ಕರ್ತೃ 
(ಜ್ಞಾತೃವು) ಭ್ರಮೆಯೋ ಜ್ಞಾನರೂಪದ ಜಗತ್ತಿನ ವೈವಿಧ್ಯವು ಭ್ರಮೆಯೋ ಜಗತ್ತಿನ 
ಮೂಲ ರೂಪವಾದ ಜಡಾದ್ವೈತವು ಭ್ರಮೆಯೋ? ಜ್ಞಾತೃವೇ ಭ್ರಮೆಯಾದರೆ 
ಜಡಾದ್ವೈತವಾದಕ್ಕೆ ಕೊನೆಯ ತಿಲತರ್ಪಣ ಬಿಡಬೇಕಾಗುತ್ತದೆ! ವೈವಿಧ್ಯ ಜ್ಞಾನಕಾರಣ 
(ಮನಃಪರಿವಾರ) ಭ್ರಮೆಯಾದರೂ ಹಾಗೆ! ಎಲ್ಲವೂ ವಿಕಾರ್ಯವಾದಾಗ ಅದದರ ಸತ್ಯತೆಯ 
ಕ್ಷಣಿಕತೆಗಳನ್ನು ವಿಭಜಿಸಿ ತಿಳಿದುಕೊಳ್ಳುವುದು ಭ್ರಮೆಯಾಗಿ ಹೋಗುತ್ತದೆ. ಈ ಕ್ಷಣಿಕ 
ಭ್ರಮೆ ತರಂಗಸಂತಾನದ “ವಿಜ್ಞಾನಗಳ” ಬೌದ್ಧತೆಯು ಇಂದ್ರಿಯ ಸಾಕ್ಷಿಗೆ ಎರುದ್ಧ. 
ಜ್ಞಾತೃಜ್ಞಾನ-ಜ್ಜೇಯಗಳ ಐಕೃಸ್ವರೂಪವು ಪ್ರತ್ಯಕ್ಷದಿ೦ದ ಬಾಧಿತ. ಪ್ರತ್ಯಕ್ಷವನ್ನಾಧರಿಸುವ 


* ೪೪೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತರ್ಕ (ಅನುಮಿತಿ) ಕೇವಲ ಕಲ್ಪನಾವಿಲಾಸ. ಆದುದರಿ೦ದ ದೇಶ-ಕಾಲಾದ್ವೈತದ ಅಚಲ 
ಜಡಸ್ಟರೂಪವು ಜಾಗ್ರತ್‌-ಸ್ಪಪ್ನ-ಸುಷುಪ್ತ ಮನಸ್ಸಿಗೆ (ಪ್ರಜ್ಞೆಗೆ) ಗೋಚರವಾಗುವುದಿಲ್ಲ. 
ಇನ್ನು ತುರೀಯವಾದ ಯೋಗಪ್ರಜ್ಞಿ ರಸೆಲ್ಲನ ಪ್ರಕಾರ ತರ್ಕಬಾಹಿರ. ಅಂದ ಮೇಲೆ 
ಗಣಿತ ತರ್ಕವು ಕೇವಲ ಗಾಣಿತಿಕ ಸತ್ಯ. ಅನುಭವದ ಸಾರಭಾಗವಿರುವುದು 
ಚೇತನಕ್ರಿಯೆಯಲ್ಲಿ; ಚೇತನವು ಕೇವಲ ಕಲ್ಪನಾಮಯವಲ್ಲ, ಹಾಗಾಗಿದ್ದರೆ ಸುಖದುಃಖಗಳ 
ಬಗ್ಗೆ ಮನುಷ್ಯ ಅನುಕೂಲ-ಪ್ರತಿಕೂಲ ಅನುಕ್ರಿಯೆಗಳನ್ನು ತೋರಿಸುತ್ತಿದ್ದಿಲ್ಲ. 
ತಕ್ಕ ಪ್ರಜ್ಞಾವ್ಯಾಪೃತನಾದ ಮನುಷ್ಯನು ತನ್ನ ಪ್ರಾಣಶಕ್ತಿಯ ಫಲವಾದ ಭಾವನಾತರಂಗಗಳ 
ಸತ್ಯತೆಯ "ಪಾಧಾನ್ಯವನೊ ಪ್ಲಿಕೊ೦ಡಲ್ಲದೆ ಅವನಿಗೆ ಜಗತ್ತಿಗೆ ಮಾನವತಾವಾದಾದಿ ಯಾವ 
ನೀತಿಯನ್ನು ಹತಾ ಕಾರಣ ದೊರಕದು. ಬುದ್ಧಿಸತ್ಯ-ಭಾವನಾಸತ್ಯಗಳಿಗೆ 
ಸಂಬಂಧವಿಲ್ಲವೆ೦ಂಬ ವಾದವು ಐನ್‌ಸ್ಟೀನನ ಸರ್ವಸಾಪೇಕ್ಷ್ಟತಾ ವಾದವನ್ನು 
ತತ್ವಶಾಸ್ತೀಯವಾಗಿ ಒಪ್ಪಿಕೊ೦ಡವನಿಗೆ ವಿರುದ್ಧವಾಗುತ್ತದೆ! ಅಂಥ ಇಲ್ಲದ ಸಂಬಂಧಗಳನ್ನು 
ಕಲ್ಪಸಿ ನಗತ್ತಿನ ಸತ್ಯದ ಬಗ್ಗೆ ಪ್ರಾಚೀನ ಮಧ್ವಯಗೀನ `ಯೂರೋಪಿಯ ತತ್ವಜ್ಯಾನಿಗಳೆಲ್ಲರೂ' 
ಅಪತರ್ಕಮಾಡಿದರಂಬ" ರಸೆಲ್ಲನ ಧಾರ್ಷ್ಟ್ಯವು ಅವನ ಇಚ್ಛಾವಿಲಾಸ ಸವಪ್ಟೇ ಆಗುತ್ತದೆ. 
ಈ “ಹಂ ಕರೇ ಸೋ ಕಾಯದಾ”ವನ್ನು ನಂಬಿದ ಆಧುನಿಕತೆಯ ವೈಜ್ಞಾನಿಕತ- 
ವಸ್ತುನಿಷ್ಠತೆಗಳ ಶಪಥಗಳ ದಾರ್ಡ್ಯ ಇಷ್ಟೇ. ಇದೊಂದು ಹೊಸಬಗೆಯ “ಆಣೆಹಾಕಿ” 
ಹೇಳುವ ರೀತಿ-ಅಷ್ಟೆ 


ವ್ಯಾಸನ ಚೈತನ್ಶಾದ್ವೈತವು ಚೈತನ್ಯಕ್ಕೆ (೧) ಕಾರ್ಯ ಕಾರಣ (೨) ಅಕಾರ್ಯ ಕಾರಣ, 
(೩) ಕಜ ಕಾರ್ಯಗಳನ್ನು ತೋರಿಸುವ ಸಂಕಲ್ಪ ಶಕ್ತಿಯನ್ನು ಆಧರಿಸಿರುವುದರಿ೦ದ 
ಅದು ವಿವಿಧ ಮಾದರಿಗಳ ಉಪಾಹಿತ ಸ್ಥಿತಿಗಳಲ್ಲಿ ಮಾನವ ಪಜ್ಞೆ ಸ (ಮನಃಪರಿವಾದ)ಯ 
ವ್ಯವಸ್ಥೆಗಳನ್ನು ವಿವಿಧ ದೇಶಕಾಲಾವಧಿಗಳ ಅವಚ್ಛಿ ೀದಕ ನಿರ್ಮಾಣದಿಂದ ಅವುಗಳಲ್ಲಿಡಲು 
ಸಮರವು ಜಡ, ಜಡತರ, ಜಡತಮ "ಹಾಗೂ ಸಚೇತನ ಜಡ, ಸಚೇತನತರ 

 ಸಚೇತನತವು ಜಡ ಎ೦ದು ಮುಂತಾಗಿ ಮಾನವಾನುಭವವನ್ನು ಎಂಗಡಿಸುವ 
1. ಮಾನವನಿಗೆ ಆ ಚೈತನ್ಯ ಕೊಟ್ಟಿದೆ ಎಂಬುದನ್ನು ಹೇಳುವುದು 
ತರ್ಕಶುದ್ಧವಾಗುತ್ತದೆ. ಹಾಗೇ ಚೈತನ್ಯವು ಸ೦ಕಲ್ಪಶಕ್ತಿಯುಕ್ತವೆನ್ನು _ವುದು ಪ್ರತ್ಯಕ್ಷ 
ನಿದರ್ಶನಗಳಿಂದ ಸಿದ್ಧ; ಜಡಕ್ಕೆ ಸ೦ಕಲ್ಪಶಕ್ತಿ ಇರುವುದು ಪ್ರತ್ಯಕ್ರಬಾಧಿತ. ಪ್ರತ 
(ಇಂದ್ರಿಯಗೃಹೀತ ಸಂವೇದನೆ-ಸ್ಮತಿಬುದ್ಧಿಕ್ತಿಯೆ) ದಂತೆಯೇ ಪರೋಕ್ಷ. ಅಪರೋಕ್ಷಗಳೂ 
ಮಾನವರಲ್ಲಿ ವಿವಿಧ ಸ್ಮೃತಿ (ಸಂಸ್ಕಾರ) ಉಳ್ಳವರಿಗೆ ವಿವಿಧವಾಗುವುದರ (ದ್ವೈತಾದ್ವೈತ 
ವಿಶಿಷ್ಟಾದ್ವೈತಗಳ) ಕಾರಣವು ಪರಬ್ರಹ್ಮವೆಂಬ ಚೈತನ್ಯದ ಅದ್ವಿತೀಯವಾದ ಮೂಲ 
ಸ೦ಂಕಲ್ಪಶಕ್ತಿಯಿ೦ದಲೇ ಎಂಬುದು ಕೂಡ ಸುಸಮನ್ವಿತ. ಜಗತ್ತಿನ ಅನುಭವಕ್ಕೆ ಕಾಲಪ್ರಜ್ಞೆ, 
ದೇಶಪ್ರಜ್ಞೆಗಳು ಅನಿವಾರ್ಯವಾದ(ಉಪಾಹಿತ) ಕಾಲ್ಪನಿಕ ಅವಚ್ಛೇದಕಗಳು, ಇಗೂ 
ಕಲ್ಪನಾಭೇದವು ಜೀವಿಗಳಲ್ಲಿ ವ್ಯಕ್ತಿವಿಶಿಷ್ಟವಾದ ವ್ಯಕ್ತಿನಿಷ್ಠವೂ ಸರ್ವವ್ಯಕ್ತಿಗಳಿಗೆ 
ಸಾಧಾರಣವಾದಾಗ ವಸ್ತುನಿಷ್ಠವೂ ಆಗುತ್ತದೆ. "ವಸ್ತುನಿಷತೆಗಿರುವ ಅನುಭವಿಕ ದಾಡ ್ಕ್ಯವು 
ವ್ಯವಹಾರದಲ್ಲಿ ವ್ಯಕ್ತಿನಿಷ್ಠತೆಗಿಲ್ಲವೆ೦ಬುದು ಅಬಾಧಿತ ಸಾಮಾನ್ಯಾನುಭವ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೪೧ * 


ಮನೋವ್ಯಾ ಪಾರ ಮತ್ತು ತತ್ಪಗ್ರಹಣ 


ಇಚ್ಛೆ, ಭಾವನೆಗಳು ಅತ್ಯಂತ ಶೂನ್ಯಬುದ್ದಿ ನ (ಶೂನ್ಯಗ್ರಹಣ ಶಕ್ರಿಯುಳ್ಳವುಗಳೆಂಬುದು 
ಮಾನಸಶಾಸ್ತ್ರ ಮತ್ತು ಅನುಭವ 1 ಸಾಪೇಕ್ಷತಾ ತರ್ಕಗಳಿಗೆ ಎರುದ್ಧ. ತಾರ್ಕಿಕ 
ಸತ್ಯತೆಯು ರ್ಕಾನಸೂಲಕ್ಕಾಗಿ ಮಾತ್ರ- ಎಂಬುದನ್ನು ವೈಶೇಷಿಕರ “ಎಶೇಷ” ಪದಾರ್ಥದ 
ಕಲ್ಪನೆಯು ತೋರಿಸಿಕೊಟ್ಟಿದೆ. ಮನಸ್ಸಿನ ಕೃತ್ಯತ್ರಯವಿಭಾಗವು ತರ್ಕದ ಅನುಕೂಲ 
ಸಿಂಧುನ್ಯಾಯವನ್ನಷ್ಟೇ ಆಶ್ರಯಿಸಿದೆ. ಸರ್ವತಂತ್ರ ಸ್ವತಂತ್ರವಾದ (ಸರ್ವಾರ್ಥತಃ 
ಪರಿಪೂರ್ಣವಾದ ನಿರುಪಾಧಿಕ ವ್ಯಾಪ್ತಿಯುಳ್ಳ ಇಚ್ಛೆ, ಭಾವನೆ. ಬುದ್ಧಿಗಳ ಜು ಜ1 
ಕಲ್ಪನೆ ಕೇವಲ ತರ್ಕೋಪಕಾರಕ, ಜೀವನೋಪಕಾರಕವಲ್ಲ. ಎಲ್ಲ ತರ್ಕವೂ “ಪದ 
ಅರ್ಥಃ ಪದಾರ್ಥಃ'' ಎಂದೂ “ಅಭಿಧೇಯತ್ವಂ ಪದಾರ್ಥತ್ವಂ'” ಜಿ. 
ಪ್ರಾರಂಭವಾಗುವುದರಿ೦ದ ಅದರ ಪದಸತ್ಯತೆ ಅತಿರೇಕಕ್ಕೆ ಹೋದಾಗ `ವಂಧ್ಯಾಪುತ್ತ” 
ದ೦ಥ ಆಶ್ರಯಾಸಿದ್ಧ ಊಹೆಗಳಿಗೆಡೆಗೊಡುತ್ತದೆ. ಸರ್ವತಂತ್ರ ಸ್ವತಂತ್ರ ಸ೦ಕಲ್ಪಶಕ್ತಿಯುಳ್ಳ 
ಬ್ರಹ್ಮಚೈೆತನ್ಯದ ಆಶ್ರಯತ್ವವು ತರ್ಕಸಿದ್ಧವಲ್ಲ; ಆದರೆ ಅದನ್ನು ಬಿಟ್ಟು ಮಾಡುವ 
ತರ್ಕನಿರ್ಣಯಗಳು ಬಹಳವಾಗುವುದರಿ೦ಂದ ತ್ರಿಕರಣಗಳಲ್ಲಿ ಅರಾಜಕತೆಯ 
ಅವ್ಯವಸ್ಥೆ ಸೈಯುಂಟಾಗಿ ಅರ್ಜುನ ವಿಷಾದಯೋಗವೆಂಬ ಅತ್ಯಂತ ಹಾನಿಕರವಾದ 
ಮನೋದ್ಯಾಧಿಗೆ ಮಾನವ ತುತ್ತಾಗುವುದನ್ನು ತೀವ್ರವಾದ ಆಪತ್ಯಾಲಗಳು ಅವನಿಗೆ 
ಸಾ್ಷಾತ್ಯರಿಸಿ ಕೊಡುತ್ತವೆ. ಆಪತ್ತಿಲ್ಲದಾಗ ಎಲ್ಲರೂ ಕಲ್ಪನಾಸಂಪನರಾಗಿ. “ಊಹೆ ಕೂಡಾ 
ಊಹಿಸಿಯೂ ತನ್ನ ತಾನೇ ನಂಬದು” ಎ೦ಬ ಗೀತವನ್ನು ವಾದವೆ೦ಂದು ಚಲಾಯಿಸಬಹುದು. 
ಸಮಗ್ರ ಮನುಷ್ಯ ವ್ಯಕ್ತಿಗೆ (ಮನ, ಇಂದ್ರಿಯ ಸಮೇತವಾದ ದೇಹತ್ವವುಳ್ಳ ಅಹಂಕಾರಿಗೆ) 
ಅವುಗಳು ಅಸ್ತ-ವ್ಯಸ್ತವಾಗುವಂತೆಸಗುವ ಆಘಾತ ಉಂಟಾದಾಗ ಅವನ ಊಹೆಗಳ 
ಔದಾರ್ಯ, ವಿಸ್ತಾರ, ಜಟಲತೆ ಅಥವಾ ಸರಳತೆ, ಸಂಕೀರ್ಣತೆಗಳ ಪ್ರಚಾರಸತ್ಯವನ್ನು 
ಅವನೇ ಬಿಟ್ಟುಬಿಡಬೇಕಾಗುತ್ತದೆ! 


ಪ್ರಪಂಚದಲ್ಲಿ-ಅತಿ ಅರ್ಥವೈಷಮ್ಯದ ದೆಸೆಯಿ೦ದ ಉಳ್ಳವರು, ಇಲ್ಲದವರೆಂಬ 
ವರ್ಗಗಳಿರುವವರೆಗೆ ಮಾರ್ಕ್ಸ್‌ವಾದದ ಸಾರ ಭೂತಾ೦ಶವು ಅಬಾಧಿತ; ಹಾಗೇ ಭೌತಿಕ 
ಆವರಣಗತವಾದ ಶಕ್ತಿಗಳ ಕೃಪೆಗೆ ಪಾತ್ರರಾದವರು, ಆಗದವರು ಎಂಬೆರಡು 
ವರ್ಗಗಳಿರುವವರೆಗೆ ಕಾಕದಂತಗವೇಷಣ ತರ್ಕ ಮತ್ತು ವಾಸ್ತವಿಕ ತರ್ಕ ಎಂಬೆರಡೂ 
ಪ್ರಸ್ಥಾನಗಳು ನಿತ್ಕ ಶತ್ರುಗಳಾಗಿ ಉಳಿಯುವುದೆಂಬ ದೇವಾಸುರ ಸಂಪದ್ವಿಭಾಗದ ಗೀತಾವಾದವು 
ಅಬಾಧಿತ. 


ನಿಗಮನ 


ಸಮಾಜವ್ಯವಸ್ಥೆ, ರಾಜ್ಯವ್ಯವಸ್ಥೆ ಮತ್ತು ಲೋಕಸತ್ಯಗಳ ಬಗೆಗೆ ಹಿಂದಿನಿಂದ ಈ 
ವರೆಗೆ ನಡೆದ ವಿಚಾರ ಮಂಥನದಿಂದ ಕಂಡು ಬರುವ ಅಂಶಗಳನ್ನು ಸಂಗ್ರಹಿಸಿ 
ಚರ್ಚಿಸುವ ಹಾಗೂ ನಿಗಮನಿಸುವ ಪ್ರಯತ್ನವು ಭಾರತದಲ್ಲೀಗ ಕಾಲೋಚಿತವೆಂದು 


* ೪೪೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತಿಳಿಯಬಹುದು. ಇದು ನಮ್ಮ ವರ್ತಮಾನ ಸ್ಥಿತಿಗಳಿಗೆ ಆಧಾರವಾದ ಸದ್ಯೋಭೂತದ 
ಅವಲೋಕನ. ಈ ವರ್ತಮಾನವು ನಮ್ಮ ಮುಂದಿನ (ಭವಿಷ್ಯ) ಸ್ಥಿತಿಗೆ ಆಧಾರವಾಗುತ್ತದೆ. 
ಭೂತ-ಕೃತದ ಭೋಗವು ವರ್ತಮಾನಕ್ಕಾದರೆ, ವರ್ತಮಾನ ಕೃತದ ಭೋಗವು ಭವಿಷ್ಯತ್ಯಾಲಕ್ಕೆ 
ದೇಶ ವಿದೇಶಗಳ ಮಹಾಚಿ೦ತಕರ ವಿಚಾರಗಳು ಆಯಾ ದೇಶ ಕಾಲಗಳಿಗೆ 
ಪರಿಸೀಮಿತವಾಗಿರುವುದೇ ಹೆಚ್ಚಾದರೂ ಅವುಗಳಲ್ಲಿ ಕೆಲವು ಸಾರ್ವದೇಶಿಕ, 
ಸಾರ್ವಕಾಲಿಕವಾಗಬಲ್ಲ ಬೀಜರೂಪದಲ್ಲಿರುವುದರಿ೦ದ ಅಂಥವುಗಳ ಪರಾಮರ್ಶೆಯು 
ವರ್ತಮಾನಕ್ಕೆ ಪ್ರಯೋಜನಕರ. ದೇಶಕಾಲಗಳ ಸ್ಥಿತಿಗತಿಗಳ ಪೂರ್ವಾಪರ ದರ್ಶನವು 
ಲೋಕ ಜೀವನದ ಆರೋಗ್ಯ ಲಾಭಕ್ಕೆ ಕಾರಣವಾಗದಿರದು. ಚಿ೦ತನೆಗಳ ಹೋಲಿಕೆ, 
ವಿರೋಧಗಳು ಭಾರತದ ದೃಷ್ಟಿಯಿಂದ ಲಾಭಾಲಾಭ ಸೂತ್ರಾನುಸಾರವಾಗಿ ವಿಮರ್ಶೆಗೆ 
ತುತ್ತಾಗುವುದು ಉಚಿತ. 


ವರ್ಣಧರ್ಮವು ಜಾತಿಧರ್ಮವಾಗಿ ಮತ್ತು ರಾಜಪ್ರಭುತ್ತವು ಪ್ರಜಾಪ್ರಭುತ್ಹವಾಗಿ 


ಅ ್‌್‌್ಡ ಮು ಶು 
ಪರಿಣಮಿಸಿದ್ದೂ ಆರ್ಯ ಸಂಸ್ಕೃತಿಯ ಜೊತೆಗೆ ಇಸ್ಲಾಂ ಮತ್ತು ಕೈಸ್ತ ಸಂಸ್ಕೃತಿಗಳು 


ಬ೦ದು ಸೇರಿಕೊ೦ಡದ್ದೂ ಪೌರಾಣಿಕತೆಗೆ ವಿರುದ್ಧವಾಗಿ ವೈಜ್ಞಾನಿಕತೆ ಹೋರಾಡಲು 
ನಿಂತದ್ದೂ ಭಾರತದಲ್ಲೀಗ ಎದ್ದು ಕಾಣುವ ದೃಶ್ಯಗಳು. ಭಾರತದ ಇತಿಹಾಸವು ಇಸ್ಲಾಂ 
ಪವೇಶಿಸುವವರೆಗೆ ಪರಸಂಸ್ಕೃತಿಯ ಪಿತ್ರಾರ್ಜಿತಗಳೊಡನೆ ಇಲ್ಲಿಗೆ ಬಂದವರನ್ನು 
ಸಾಂಸ್ಕೃತಿಕವಾಗಿ ಸಾತ್ಮ್ಯಗೊಳಿಸಿಕೊಳ್ಳಲು ಶಕ್ತವಾಯಿತು. ಆದರೆ ಕ್ರಿ.ಶ ೭೧೨ರಲ್ಲಿ 
ರಾಜ್ಯಶಕ್ತಿಯನ್ನು ಇಸ್ಲಾಮಿಲ್ಲಿ ಪಡೆದ ಬಳಿಕ ಇಸ್ಲಾಂ ಸ೦ಸ್ಕೃತಿಯು ಸಹಜೀವಿಯಾಯಿತು. 
ಆಮೇಲೆ ೧೫೧೦ರಷ್ಟು ಹೊತ್ತಿಗೆ ಹೆಚ್ಚಾಗಿ ವ್ಯಾಪಿಸತೊಡಗಿದ ಕ್ರೈಸ್ತ ಸಂಸ್ಕೃತಿಯೂ 
ರಾಜ್ಯಶಕ್ತಿಯನ್ನು ಪಡೆದು ತನ್ನ ಪ್ರತ್ಯೇಕತೆಯಿ೦ದ ಸಹಜೀವಿಯಾಯಿತು. 

ಭಾರತದ ಇಂದಿನ ಸಂಸ್ಕೃತಿ ಹೀಗೆ ತ್ರಿವರ್ಣ ಉಳ್ಳದ್ದಾಗಿದೆ. ಈ ವರ್ಣಗಳು 
ಸರಸ್ಪರವಾಗಿ ಕೊಡುಕೊಳ್ಳುವುಗಳ ಮೂಲಕ ಒಂದಾಗಲು ಒಂದೇ ಒಂದು ಪ್ರಕಾರದಲ್ಲಿ 

ತವಾಗಲು ಪ್ರಯತ್ನಿಸುತ್ತ ಬಂದವು; ಆದರೆ ಅವುಗಳಿಗೆ ಪರಿಪೂರ್ಣತೆ ಈ 


೩ 


ಮನ್ನಿ 
ಪ್ರಯತ್ನದಲ್ಲಿ ಇನ್ನೂ ಸಿದ್ಧಿಸಲಿಲ್ಲ. ಬ್ರಿಟಿಷ್‌ಯುಗದಿ೦ದ ನಡೆದು ಬ೦ದ ಉದಾರ ಶಿಕ್ಷಣ 
ನೀತಿಯು ಈ ಪ್ರಯತ್ನಕ್ಕೆ ಕೆಲಮಟ್ಟಿಗೆ ಪೋಷಣೆಕೊಟ್ಟಿತು. ಆದರೂ ಈ ವಿಶಾಲವೂ 
ವಿವಿಧವೂ ಆದ ಭೌಗೋಳಿಕ ಐತಿಹಾಸಿಕ ಅಂಶಗಳಿಂದ ಕೂಡಿದ ಮಹಾದೇಶದಲ್ಲಿ 
ಎಣಿಸಿದ ಮಟ್ಟದ ಧರ್ಮ (ಸಂಸ್ಕೃತಿ) ಸಮನ್ವಯವನ್ನದು ಸಾಕಷ್ಟು ಸಮರ್ಥವಾಗಿಯೂ 
ತೀವ್ರಗತಿಯಿ೦ದಲೂ ಸಾಧಿಸಿಕೊಡಲಿಲ್ಲ. ದಿವಂಗತ ಮಹಾತ್ಮಾ ಗಾಂಧಿಯವರು ಭಗವದ್ಗೀತೆ, 
ಕುರಾನ್‌ ಮತ್ತು ಬೈಬಲ್ಲುಗಳ ಸಾಧಾರಣಾ೦ಶಗಳನ್ನು ಪ್ರಚುರ ಪಡಿಸುವಲ್ಲಿ ಮುಂದಾದರು. 
ಅನ೦ತರ ಅಂಥ ಪ್ರಯತ್ನವಿಲ್ಲಿ ಆ ಪ್ರಕಾರ ಮುಂದುವರಿಯಲಿಲ್ಲ. ಮುಖಂಡರಲ್ಲಿ 
ಕೆಲವರು ಆಗೀಗ ಭಾವೈಕ್ಯದ ಕರೆಕೊಟ್ಟು ನೋಡಿದರು. ಆದರೆ ಅದು ಸಫಲವಾದುದು 


ಸಾಕಷ್ಟು ತೃಪ್ತಿಕರವಾಗಲಿಲ್ಲ. 


( 2೭॥ಓ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೪೩ * 


ಪ್ರಜ್ಞಾವಂತ ಭಾರತೀಯರಿ೦ದು ಮರಣೋತ್ತರ ಜೀವನದ ಬಗೆಗಿನ ಭಿನ್ನಸಿದ್ಧಾಂತಗಳಿಗೆ 
ಅತಿಮಹತ್ವವನ್ನು ಕೊಡುವ ಪ್ರದರ್ಶನಬುದ್ಧಿಯನ್ನು ತ್ಯಜಿಸಿದರೆ, ಅದು ಆಯಾವ್ಯಕ್ತಿಯ 
ಖಾಸಗಿ ಬಷಯದಂದು ಬಿಟ್ಟುಕೊಟ್ಟು ಚಿಂತನಕ್ಕಾರಂಭಿಸಿದರೆ, ಲೋಕಜೀವನವಿಲ್ಲಿ ಸೆ ಹ- 
ಸಹಕಾರಗಳ ಭದ್ರವಾದ ತಳಪಾಯದ ಮೇಲೆ ರಾಷ್ಟ್ರೀಯವಾಗಿ ಸಾಗಲು ಯಾವ 
ವಿಘ್ನವೂ ಉಂಟಾಗದು. “ಮೋಕ್ಷ-ಸ್ವರ್ಗಗಳ ಪ ಪ್ರಾಪ್ತಿ ಇಹ `ಜೀವನವು ನ್ಯಾಯ ನೀತಿಗಳಿಂದ 
ಸಾಗಿದಾಗ ಮಾತ್ರ” ಎಂಬ ಅಂಶವು ಸರ್ವ ಸಂಸ್ಕೃತಿ ಸ ಸಾಧಾರ ವಾಗಿಹಿತುಗ, ಮತೀಯ 
ಹಾಗೂ ಜಾತೀಯ ಗುಂಪುಗುಳಿತನವು ಹಿ೦ದುಳಿಯುವಿಕೆಯ ಲಕ್ಷಣ. ಮತೀಯ 
ಹಾಗೂ ಜಾತೀಯ ವ್ಯವಹಾರಗಳಲ್ಲಿ ಭಿನ್ನ ಭಿನ್ನ ಗು೦ಪುಗಳಾಗಿರುವ ಭಾರತೀಯರು 
ಸಾಮಾಜಿಕ, ಸಾಂಬ) ಆರ್ಥಿಕ ವ್ಯವಹಾರಗಳಲ್ಲಿ ಶುದ್ಧ ರಾಷ್ಟ್ರೀಯರಾಗಲು 
ಕಲಿಯಬೇಕಾಗಿದೆ. ಮತಸುಬಳದವೂ ಜಾತಿಸಂಬಂಧವೂ ರಾಷ್ಟ್ರಸಂಬಂಧಕ್ಕೆ 
ಎರುದ್ಧವಾಗದಂತೆ ನಡೆದುಕೊಳ್ಳಲು ಸಂಕಲ್ಪಿಸಲು ನಮ್ಮ ಧರ್ಮ ಶಾಸ ಸ್ರಗಳೂ 
ರಾಜನೀತಿಶಾಸ್ತ್ರಗಳೂ “ವರ್ಣಿಗಳಿಗೂ ಲಿಂಗಿಗಳಿಗೂ (ಹಿಂದು ಹೌಗೂ ಇತರ ಎಲ್ಲಿರಿಗೂ) 
ಸಾಮಾನ್ಯ” ವದು ಹೇಳಿದ ಶಾಶ್ವತ ನೀತಿಸೂತ್ರಗಳ ಅಥವಾ ಆತ್ಮಗುಣಗಳ ಜಾಗತಿಕತೆಯನ್ನು 
ಚೆನ್ನಾಗಿ ಮಂದಟ್ಟುಮಾಡಿಕೊಳ್ಳುವುದಗತ್ಯಃ ಅವೇ ಅಹಿಂಸೆ » ಸತ್ಯ, ಅಸ್ತೇಯ, ಶೌಚ. 
ಇಂದ್ರಿಯ ನಿಗ್ರಹಗಳು. ಮಹಾಭಾರತ ಇವುಗಳನ್ನು- 
“ಧೃತಿಃ ಕ್ಷಮಾದಮೋಸ್ತೇಯಂ ಶೌಚಮಿಂದ್ರಿಯನಿಗ್ರಹಃ 
ಧೀರ್ವಿದ್ಯಾಸತ್ಯಮಕ್ರೋಧೋ ದಶಕಂ ಧರ್ಮಲಕ್ಷ ಣಂ- 


ಧೃತಿ, ಕ್ಷಮೆ, ದಮ, ಕಳದಿರುವಿಕೆ, ಒಳಹೊರ ಶುಚಿತ್ವ, ಪಂಚೇಂದ್ರಿಯಗಳ ಹಸಿವುಗಳನ್ನು 
ಹಡಿತದಲ್ಲಿಟ್ಟುಕೊಳ್ಳುವುದು, ವಿಶಾಲ ಬುದ್ಧಿಯನ್ನು ತಾಳುವುದು, ವಿದ್ಯಾಸ೦ಪತ್ತನ್ನು 
ಹೆಚ್ಚಿಸಿಕೊಳ್ಳುವುದು, ಸತ್ಯವನ್ನು ನ್ರಾಕರಾಗ ೪ಿ೦ದ ಪಾಲಿಸುವುದು, 
ಕೋಪಾವೇಶವಶರಾಗದಿರುವುದು-ಎಂದು ಹತ್ತು ಮಾಡಿ ಹೇಳಿದೆ. ಮತೀಯ ಅಥವಾ 
ಜಾತೀಯ ಆಚಾರಗಳಲ್ಲಿ ವಿರೋಧ ಕ೦ಡುಬಂದಲ್ಲೆಲ್ಲಾ ಉಕ್ತ ಪಂಚಮಹಾಶೀಲಗಳಿಗೆ 
ಎಲ್ಲೂ ಎಂದೂ ಭ೦ಗ ಬಾರದಂತೆ ನಡೆದುಕೊ೦ಡಾಗ ಭಾರತೀಯ ಸಂಸ್ಕೃತಿಯು 
ಮೂರು ಒಳ ಪ್ರಕಾರಗಳನ್ನುಳ್ಳ ಒಂದೇ ಒ೦ದು ಮಹಾಪ್ರಕಾರ ಲಕ್ಷಣದ್ದೆನ್ನಿಸುವುದು. 

ಆಧ್ಯಾತ್ಮಿಕ ಮೂಲವುಳ್ಳ (ಅಧಿಯಜ್ಞ- ಅಧಿದೈವಗಳು ಅಧ್ಯಾತ್ಮದ ಅಪರಾವತಾರಗಳು) 
ಈ ಮಹಾಶೀಲಗಳ ಗಡಿಗೆರೆಯೊಳಗೇ ವಿವಿಧ ಭಾರತೀಯ ವೃತ್ತಗಳು ತಮ್ಮ 
ಅ೦ತರ್ಮತೀಯ, ಅಂತರ್‌ ಜಾತೀಯ, ಅ೦ತಃ ಸಾಮಾಜಿಕ, ಅ೦ತರಾರ್ಥಿಕ ಮತ್ತು 
ಅ೦ತಾರಾಜಕೀಯ ವ್ಯವಹಾರಗಳನ್ನು ನಡೆಸಿಕೊ೦ಡು ಹೋಗಬೇಕೆಂಬುದೇ ಈ ರಾಷ್ಟ್ರದ 
ಲೌಕಿಕತೆಯ ಸಾರಭೂತವಾದ ಟಾ ನಮ್ಮ ಕಾಯದೆಗಳೂ ಕೋರ್ಟು ಕಚೇರಿಗಳೂ 
ಹೋಗಲು ಯತ್ನಿಸುತ್ತಿರುವುದು ಈ ಹಾದಿಯಲ್ಲಿ ಎಂಬುದನ್ನು ಬಹಳ ಜನರು ಇನ್ನೂ 
ಚೆನ್ನಾಗಿ ಅರಿತು ಅರಗಿಸಿಕೊ೦ಡು ತಮ್ಮ ವೈಯಕ್ತಿಕ ಹಾಗೂ ಸಾಮೂಹಿಕ ಚಟುವಟಿಕೆಗಳ. 
ಸ್ವರೂಪಗಳನ್ನು ತಿದ್ದಿಕೊಳ್ಳಬೇಕಾಗಿದೆ. 


* ೪೪೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಲೋಕಸತ್ಯದ ಮೂರು ಪ್ರಧಾನವಾದ ಅಂಗಗಳೆಂದರೆ ಸಾಮಾಜಿಕ ಸಾರ್ವಜನಿಕತೆ, 
ರಾಜಕೀಯ ಸಾರ್ವಜನಿಕತೆ ಮತ್ತು ಇಂದ್ರಿಯ ಪ್ರತ್ಯಕ್ಷದ ಸಾರ್ವಜನಿಕತೆ. ಈ ಮೂರು 
ಸಾರ್ವಜನಿಕತೆ (ಭಾರತೀಯತೆ)ಯನ್ನು ಕಾಯಲು ಉಕ್ತ ಪಂಚಮಹಾಶೀಲಗಳು 
ಅನುಲ್ಲಂಘನೀಯವಾದ ತಾರಕಶುತಿಗಳೆಂದು ಎಲ್ಲರೂ ಭಾವಿಸಬೇಕು. ಪುನರ್ಜನ್ಮ 
ಪರಲೋಕ, ದೇವರುಗಳ ಬಗೆಗಿನ ನಂಬಿಗೆಗಳಿಗೆ ಖಾಸಗಿತನವಿರುವುದು 
ಪ್ರತ್ಯಕ್ಷಸಿದ್ದವಾಗಿರುವುದರಿ೦ದ ಅವುಗಳಿಗೂ ಉಕ್ತ ೩ ಸಾರ್ವಜನಿಕತೆಗಳಿಗೂ ಯಾವ 
ಘರ್ಷಣಕ್ಕೂ ಆಸ್ಪದವಿಲ್ಲ. ಈ ನಂಬಿಗೆಗಳು ಪ್ರತ್ಯಕ್ಷಾತೀತವಾಗಿರುವುದು ಲೋಕ ಜೀವನದಲ್ಲಿ 
ಅವುಗಳ ವೈಯಕ್ತಿಕತೆ-ಖಾಸಗಿತನಗಳನ್ನು ಸ್ಥಾಪಿಸುತ್ತದೆ. ಜೊತೆಗೆ ಎಲ್ಲ ಮತಗಳಲ್ಲೂ 
ದೇವರು ಮಹತ್ತಮ ವ್ಯಾಪ್ತಿಯುಳ್ಳವನೆಂಬುದನ್ನು ಒಪ್ಪಿರುವುದರಿ೦ದ ವ್ಯಕ್ತಿಯು ತನ್ನ 
ವೈಯಕ್ತಿಕ ವರ್ತನೆಯನ್ನು ಯಾವಾಗಲೂ ಮಹತ್ತರ-ಮಹತ್ತಮ ವ್ಯಾಪ್ತಿಯುಳ್ಳ 
ಸಾರ್ವಜನಿಕವರ್ತನೆಗೆ ಅವಿರುದ್ಧವಾಗಿರುವಂತೆ ನೋಡಿಕೊಳ್ಳುವ ಆದರ್ಶಶೀಲವು 
ಸರ್ವಗ್ರಾಹ್ಯವಾಗುತ್ತದೆ. ಈ ಆದರ್ಶದ ಆಚರಣೆಯೇ ಇಹದಲ್ಲಿ ನಮ್ಮ ಸತ್ಯದರ್ಶನ, 
ಶುಭದರ್ಶನ, ಸೌಂದರ್ಯದರ್ಶನ ಮತ್ತು ಉಪಯುಕ್ತತೆಯ ದರ್ಶನ. ಲೋಕದಲ್ಲಿ ಕೇವಲ 
ವಸ್ತುನಿಷ್ಠ ಅಸ್ತಿತ್ವದ ದೃಷ್ಟಿಯಿ೦ದ ಒ೦ದು ಪದಾರ್ಥವನ್ನು ನೋಡುವ ಮನಃಪ್ರಣಾಲಿಯು 
ಸತ್ಯ; ಅದನ್ನು ಕೇವಲ ಕಲಾದೃಷ್ಟಿಯಿ೦ದ ನೋಡುವ ಮನಃಪ್ರಣಾಲಿಯು ಸೌಂದರ್ಯ, 
ಪರೋಪಕಾರ ದೃಷ್ಟಿಯಿ೦ದ ನೋಡುವುದು ಶುಭ, ಶಿವ, ಸತ್‌ ಮತ್ತು ಭೌತಿಕ ಅವಯವಗಳ 
ಬಳಕೆಯ ಸಾಧನತ್ಚವನ್ನು ಅನ್ವಯಿಸಿ ನೋಡುವುದು ಉಪಯುಕ್ತತೆ. ಇಹ ಜೀವನದ 
ಈ ಚತುರ್ಮುಖಗಳಲ್ಲಿ ಯಾವುದೂ ಶುದ್ಧವಲ್ಲ, ಕೇವಲವಲ್ಲ, ಪರಿಪೂರ್ಣವಾಗಿಲ್ಲ, 
ಪರಸ್ಪರ ನಿರಪೇಕ್ಷವಾಗಿಲ್ಲ; ಇಂಥ ಪಾಶ್ಚಾತ್ಮ ಎಂಗಡಣೆ ಅನುಕೂಲಸಿಂಧು ನ್ಯಾಯವನ್ನು 
ಆಧರಿಸಿದೆ; ಆಯಾ ಮುಖದ ಸಾಪೇಕ್ಟ ಪ್ರಾಧಾನ್ಯವನ್ನು ಸಂದರ್ಭಾನುಸಾರವಾಗಿ ಎತ್ತಿ 
ಹಡಿಯುತ್ತದೆ-ಆದರೀನಾಲ್ಕೂ ಸಾರ್ವಜನಿಕತೆಯ ಮಟ್ಟದಲ್ಲಿ ಸಮರ್ಥವಾಗುವಷ್ಟು 
ವೈಯಕ್ತಿಕತೆಯ ಮಟ್ಟದಲ್ಲಿ ಸಮರ್ಥವಾಗಲಾರವು. ಹಾಗೇ ತಮ್ಮ ಪರಿಪೂರ್ಣಮಟ್ಟದಲ್ಲಿ 
ಅವು ನಾಲ್ಕು ಹೋಗಿ ಒಂದೇ ಆಗಿ ಅತಿಂದ್ರಿಯತ್ವದಲ್ಲಿರುವುದು ಎಂಬುದು ಅತಿಭೌತ 
ತತ್ವಜ್ಞಾನ. 

ದೇವರು ಅಥವಾ ಅವಿಜ್ಞಾತವಾದ ನಿತ್ಯಾಧಾರ:- 

) ಲೋಕಸತ್ಯ (ಸತ್ಯ) 

॥ ಕಲಾಸತ್ಯ (ಸೌಂದರ್ಯ) 

8) ಸಮಾಜಸತ್ಯ (ಶಿವ,ಶುಭ) 

1) ಭೌತಲಾಭಸತ್ಯ (ಪ್ರಯೋಜನ, ಉಪಯೋಗಿ. 

ಈ ನಾಲ್ಕನ್ನು ಧರ್ಮಾರ್ಥಕಾಮಗಳೆಂದು ಮೂರರಲ್ಲಿಯೇ ಅಡಕಗೊಳಿಸಿ 
ಹೇಳುವುದು ನಡೆದು ಬಂದ ಭಾರತೀಯ ದಾರಿ. 


೪೪೫ * 


ಉಪಸಂಹಾರ 


“ಯೋಗಸ್ಥಃ ಕುರು ಕರ್ಮಾಣಿ” ಎಂಬುದು ವ್ಯಾಸನ ಕರ್ಮಸಂದೇಶ, ಕೈಲಾಸವನ್ನು 
ಭೂಮಿಯಲ್ಲಿ ತೋರಿಸುವ ಕಾಯಕಧರ್ಮ. ಯೋಗವೆಂದರೆ ಸುಖ-ದುಃಖಗಳಿಗೆ 
ಸಮಪ್ರಾಧಾನ್ಯವನ್ನು ಕೊಡುವ ಬುದ್ಧಿ. ಸುಖ-ದುಃಖಗಳು ದೇಹೇ೦ದ್ರಿಯಮನಸ್ಸುಗಳಲ್ಲಿ 
ಉಂಟಾಗುವ ವಿಕಾರಗಳು. ಭೇದ ಮೂಲವಾದ ಪ್ರಪಂಚದಲ್ಲಿ ವಿಕಾರ-ವಿಕಾರ್ಯ- 
ವಏಕಾರಿಗಳಿರುವುದು ಸಹಜ. “ಅಪ್ಯರ್ಥ ಕಾಮೌ ತಸ್ಯಾಸ್ತಾಂ ಧರ್ಮಏವ ಮನೀಷೀಣಃ” 
ಎಂಬುದು ಯೋಗ ಮನಸ್ಕತೆಯ ಕಾಳಿದಾಸವಿವರಣೆ. ಧಾರ್ಮಿಕತೆಯ ನಿಜವಾದ 
ಅರ್ಥವೆಂದರೆ ಸುಪ್ರೀಂ ಕೋರ್ಟಿನ ಮುಖ್ಯನ್ಯಾಯಾಧೀಶನ ಮನೋಧರ್ಮ, ಪ್ರತಿಕ್ಷಣವೂ 
ಆದರ್ಶ ನಿಷ್ಪಕ್ಷಪಾತ ಬುದ್ದಿಯಿ೦ದ ಪರರಿಗೆ ನ್ಯಾಯವಾಗುವಂತೆ ನಡೆದುಕೊಳ್ಳುವ 
ಮನಃ ಪ್ರಣಾಳಿ. ಇದರ ಮುಂದೆ ಯಾವ ವೈಜ್ಞಾನಿಕ ವಸ್ತುನಿಷ್ಠತೆಯೂ ಅಧಿಕ 
ಮೌಲ್ಯವುಳ್ಳದ್ದನ್ನಿಸದು. ಏಕೆಂದರೆ, ಇದೇ ಸಮ್ಯಕ್‌--ನ್ಯಸ್ತ--ಬುದ್ಧಿ-ಸಂನ್ಯಸ್ತಬುದ್ಧಿ; ಸುಖ 
ದುಃಖಗಳ ಸಮನ್ಯಾಸವೇ ಸಂನ್ಯಾಸ; ಅದು ನಿಷ್ಕಾಮನಿಗೆ ಮಾತ್ರ ಸಾಧ್ಯ. 

ದೇವರ್ಷಿ ಪಿತ್ಕಯಮಣಗಳ ಮೂರ್ತಿಯೇ ಮಾನವನೆಂಬುದು ವ್ಯಾಸ ದೃಷ್ಟಿ 
ಅವುಗಳನ್ನು ಮೀರಿದ ಸ್ವತ೦ತ್ರಾಂಶ ಮಾನವನಲ್ಲಿಲ್ಲ. ಮನಸ್ಸು ಬುದ್ಧಿ, ಜೀವಶಕ್ತಿ ಚಿತ್ತ, 
ಕರ್ಮೇಂದ್ರಿಯ, ಜ್ಞಾನೇ೦ದ್ರಿಯಗಳನ್ನು ತುಂಬಿಕೊ೦ಡಿರುವ ಶರೀರದ ಅಹಂಕಾರವೇ 
ಮಾನವ. ಈ ಆರೂ ದೇವರ್ಷಿ ಪಿತೃಗಳಿ೦ದಲೇ ಉ೦ಟಾದಂಥವುಗಳು. ಜೀವಶಕ್ತಿಯು 
ದೇವದತ್ತ, ಜ್ಞಾನಶಕ್ತಿಯು ಯಷಿದತ್ತ ಮತ್ತು ಮಿಕ್ಕ (ಸಂಸ್ಕೃತ) ಜಡಶಕ್ತಿ ಪ್ರಕಾರಗಳೆಲ್ಲವೂ 
ಪಿತೃದತ್ತ. ಸತ್ತವರಪ್ಟೇ ಪಿತೃಗಳಲ್ಲ-ನಮಗಿ೦ತ ಮೊದಲು ಹುಟ್ಟಿದ ಸಹಜೀವಿಗಳೆಲ್ಲರೂ 
ಪಿತ್ಯಪ್ರತೀಕದಿ೦ದ ಗೃಹೀತರು-ಅವರ ಮೊತ್ತವೇ ಪಾರಂಪರಿಕ ಸಮಾಜ. 
ದೇವರ್ಷಿಪಿತೃದಾನಗಳ ಪರಿಮಾಣ-ಪ್ರಕಾರಗಳು ವ್ಯಕ್ತಿಯ ಜ್ಞಾತಾಜ್ಞಾತವಾದ ಭೂತಕಾಲೀನ 
ಕರ್ಮದ ಫಲಕ್ಕೆ ತಕ್ಕಂಥವು. ಸಂಪೂರ್ಣವಾಗಿ ಅಹಂಕಾರವಿಲ್ಲದವನಿಗಷ್ಟೇ ಕರ್ಮ 
ಫಲ ಭೋಕ್ತತ್ವವಿಲ್ಲ; ನಿರಹಂಕಾರಿಯು ಜೀವನ್ಮುಕ್ತ. ಕರ್ಮವು ವಿಕಲ್ಪ, ವಿಕಾರ, ಪರಿಣಾಮ, 
ಪರಿವರ್ತನ, ಭೇದಮೂಲ, ಕಾಲದೇಶಾಧೀನ ಕಾರಣ-ಕಾರ್ಯ-ಫಲಗಳೆಂದು ತ್ರಿಧಾ ವಿಭಕ್ತ, 
ಮೂರ್ತದ್ರವ್ಯಾವಲಂಬಿ (ಸಾಕಾರಸ್ಥ) ಮತ್ತು ಕರ್ತ್ರಾದಿ ಕಾರಕ ಸ೦ಬ೦ಧಗಳನ್ನೂ ಸ್ವ- 
ಸ್ವಾಮಿ ಭಾವಾದಿ ಶೇಷಸಂಬ೦ಧಗಳನ್ನೂ ಉಳ್ಳದ್ದು. ಅಹಂಕಾರವೇ ಅದರ ಕರ್ತೃ; 
ನಾನೊಬ್ಬ ಪ್ರತ್ಯೇಕ ಜೀವನೆ೦ಬ ಪ್ರಜ್ಞೆಯೇ ಅಹಂಕಾರ. ಅದಕ್ಕೆ ಸ್ವಾತಂತ್ರ್ಯದ (ಕರ್ತೃತ್ವದ) 
ಆಭಾಸವು ಸಕಾಮಕರ್ಮದ ಅವಧಿಯಲ್ಲಿ ವ್ಯಾಪಕವಾಗಿರುತ್ತದೆ; ಅದೇ ಅವಿದ್ಯೆ ಕರ್ಮವು 


* ೪೪೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅನಿತ್ಯ; ಅದರಲ್ಲಿ ಲೀನತೆ ಹೊಂದುವ ಅಹಂಕಾರಕ್ಕೆ ನಿತ್ಯತೆಯೆಂದೂ ಸಿ ಸಿದ್ಧಿಸದು; ನಿತ್ಯ 
ವಸ್ತುವಾದ ಆತ್ಮ(ಬ್ರಹೃ)ದಲ್ಲಿ ಲೀನಹೊಂದುವುದೊಂದೇ ಅದಕ್ಕೆ ೈ ನಿತ್ಯತೆಯನ್ನು ಅನುಭವಕ್ಕೆ 
ತಂದುಕೊಡಬಲ್ಲದು. 

ಸಕಾಮ ಕರ್ಮದಲ್ಲಿ ಪ್ರತಿಕ್ಷಣವೂ ಕರ್ತೃಪ್ರಜ್ಞೆಯು ತಲ್ಲೀನವಾಗಿದ್ದರೆ 
(ಕರ್ಮಲೀನವಾಗಿದ್ದರೆ) ಮಾತ್ರ ಅದು ಯಶಸ್ವಿಯಾಗುವುದು. ನಿಷ್ಕಾಮ ಕರ್ಮದಲ್ಲಿ 
ಅಥವ ನಿವೃತ್ತಕರ್ಮದಲ್ಲಿ ವೈಯಕ್ತಿಕ ಕರ್ತೃತ್ವದ ಪ್ರಜ್ಞೆ ಜಾಗರಿತವಾಗಿರುವುದೇ ಇಲ್ಲ. 
17700150081151% ಅವೈಯಕ್ತಿಕತೆ ಎ೦ದು ಹೇಳಬಹುದಾದ ಭಾವದಿಂದ ವ್ಯಕ್ತಿಯು 
ಏನುಮಾಡಿದರೂ ಅದು ಪರಕರ್ಮ, ಹರಿಕರ್ಮ, ಬ್ರಹ್ಮಕರ್ಮ, ಆತ್ಮಕರ್ಮ, ಸರ್ವಕರ್ಮ, 
ಸಮಷ್ಟಿ ಕರ್ಮ ಎಂಬ ಫಲಿತ ಸ್ವರೂಪವನ್ನು ತಾಳುತ್ತದೆ. ಇದು ಯೋಗ ಅಥವಾ 
ಕರ್ಮದಲ್ಲಿ ಮಾನವ ತೋರಿಸಬೇಕಾದ ಕೌಶಲ. ಇಂಥ ಕರ್ಮಕೌಶಲವೆಂದರೇನೆಂಬುದನ್ನು 
ತಿಳಿಯದವರೂ ತಿಳಿದುಕೊಳ್ಳಲು ಬಯಸದವರೂ ತಿಳಿದ ಮೇಲೂ ಆಚರಣೆಯಲ್ಲಿ 
ತಂದು ಕೊಳ್ಳದವರೂ ವೇದಾಂತವನ್ನು ಬರೆದಿಟ್ಟು ಅಥವಾ ಇಡಬಹುದಾದ ಹಾಳೆಗಳಿಗೆ 
ಸಮಾನರು. ಅರಸಿಕರಲ್ಲಿ ಕವಿತ್ವವನ್ನು ನಿವೇದಿಸುವುದೂ ಒಂದೇ, ಅಹಂಕಾರ ರಸಿಕ 
(ಪ್ರಿಯ)ರಲ್ಲಿ ವೇದಾ೦ತವನ್ನು ನಿವೇದಿಸುವುದೂ ಒಂದೇ. 


ಅಮುಕ್ತನ ನಿರಹಂಕಾರ ಸಾಧನೆಗೆ ಅನನ್ಯವಾದ ಬ್ರಹ್ಮ(ಆತ್ಮ) ಚಿ೦ತನವು ಅನಿವಾರ್ಯ 
ಸಾಧನ. ಬ್ರಹ್ಮಧ್ಯಾನಿಗಳಿಗಷ್ಟೇ 11185100) ಗ ಸಮರ್ಪಣಭಾವದಿಂದ ದೇಶಸೇವೆ 
ಮಾಡಲು ಸಾಧ್ಯ ಅವರಿಗೇ ನಿಷ್ಕಾಮಕರ್ಮವನ್ನು ದಕ್ಷತೆಯಿಂದ ಮಾಡಲು ಶಕ್ಯ. 
ಬ್ರಹ್ಮಜ್ಞಾನಿಗಳಿಗಂತೂ ಅದು ನೀರುಕುಡಿದ ಹಾಗೆ. ವಿವೇಕಾನಂದ-ಪರಮಹಂಸ 
ಮುಂತಾದವರು ದೃಷ್ಟಾಂತಗಳಾಗಿದ್ದಾರೆ. ಅನೇಕ ಭಕ್ತಿ-ಕರ್ಮಸಾಧಕರು ದೈವಕರ್ತೃತ್ವ 
ಭಾವದಿ೦ದ ಲೋಕೋಪಕಾರ ಮಾಡಿದ್ದಾರೆ; ಆ ಮೂಲಕ ಶುದ್ಧಬುದ್ಧಿಯನ್ನು ಹೊಂದಿ 
ಕ್ರಮಶಃ ಬ್ರಾಹ್ಮೀಸ್ಥಿತಿಯನ್ನು ಸಾಧಿಸಿಕೊ೦ಡಿದ್ದಾರೆ. ಅಂಥವರನ್ನು ಆದ್ಯಂತವಾಗಿ ಹೊರಗಿಟ್ಟು 
ಆಲಕ್ಷಿಸಿ ರಾಜಕೀಯ, ಆರ್ಥಿಕ, ಶೈಕ್ಷಣಿಕ ವ್ಯವಹಾರಗಳನ್ನು ನಡೆಯಿಸುವ ನೇತೃತ್ನವುಳ್ಳ 
ದೇಶವು ಅ೦ತಃಕಲಹಗಳ ದೆಸೆ ಜೀ ಅಂತಾರಾಷ್ಟ್ರೀಯ ಜಾ ಅಂತಾರಾಜ್ಯ ನೇಯ 
ಸಂಬ೦ಧಗಳಲ್ಲಿ ಸೋಲುತ್ತದೆ. ನಷ್ಟ ಅನುಭವಿಸುತ್ತದೆ, ಪ್ರಜೆಗಳು ಅಪ್ರಗತಿಮುಖರಾಗುವುದು 
ಸಾಂಸ್ಕೃತಿಕವಾಗಿ ಕಂಡುಬರಲು ಕಾರಣವಾಗುತ್ತದೆ. ““ವನೌಕಸೋಃಪಿ ಸ೦ತೋ 
ಲೌಕಿಕಜ್ಯಾವಯಂ” ಎಂದೂ “ನ ಖಲು ಕಶ್ಚಿದವಿಷಯೋನಾಮ ಧೀಮತಾಂ” ಎಂದೂ 
ಕಾಳಿದಾಸ ಸು ವ್ಯಾಸಮತವನ್ನು ಅನುವಾದಿಸಿದ್ದಾರೆ. 


ಆರ್ತ, ಜಿಜ್ಞಾಸು, ಅರ್ಥಾರ್ಥಿ ಮತ್ತು ಜ್ಞಾನಿ ಎ೦ಬ ನಾಲ್ಕು ವರ್ಗಗಳ 
ದೇವೋಪಾಸಕರಿರುವುದು ವ್ಯಾಸೋಕ್ತ ಆದರೆ ಈ ನಾಲ್ಕು ವರ್ಗಗಳಲ್ಲಿ ೪ನೆಯ ವರ್ಗದವರ 
ದೇವೋಪಾಸನೆಯೊಂದೇ ಸಂಪೂರ್ಣ ಸಾರ್ಥಕವಾದುದು. ಜ್ಞಾನಿಯ ದೇವರು ನಿರಾಕಾರ, 
ಇತರರ ದೇವರು ಸಾಕಾರ; ಒಬ್ಬ ಪರ, ಇನ್ನೊಬ್ಬ ಅಪರ; ಒಬ್ಬ ಗುಣೋತ್ತರ, ಇನ್ನೊಬ್ಬ 
ಗುಣಮಯ, ಗುಣಗಳು ಉಪಾಧಿಗಳು, ಅವಚ್ಛೇಧಕಗಳು-0೩/110 0811೧7 ೦7 60111711! 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೪೭ * 


೩ 1811118, 8051780! ೦ 0೦7೦೯೦೪. ಗುಣೋತ್ತರನು ಗುಣಾತೀತ, ಆದರೆ ಗುಣಾಧಾರ. 
ಗುಣಗಳು ತಮ್ಮ ಭಿನ್ನಗುಣತ್ಹ್ಚದ ಪ್ರಕಾರ ಅವಚ್ಛಿನ್ನವಾದ ಸಾದಿ-ಸಾಂತ ಪದಾರ್ಥಗಳು. 
ಆದುದರಿಂದ ಗುಣಾತೀತ ಬ್ರಹ್ಮನೊಬ್ಬನೇ ಅನಾದ್ಯನ೦ತ, ಅನಶ್ಚರ, ನಿತ್ಯ ಅಥವಾ 
ಕಾಲಾತೀತ. ಬ್ರಹ್ಮೋಪಾಸನೆಯು ಜೀವಾತ್ಮನ ಬ್ರಹ್ಮಾತ್ಮಕತೆಯ ಜಾಗರದ ಸಾಧನ; ಉಪಾಸನೆ 
ಇಲ್ಲಿ ನಿಧಿಧ್ಯಾಸ. 

ಪರಬ್ರಹ್ಮನನ್ನಾಧರಿಸಿದು ತದ೦ತರ್ಗತವಾದ ಅಪರಬ್ರಹ್ಮನು ಗುಣಮಯವಾದ 
ಪ್ರಪಂಚದ ಗುಣೇಶ್ವರ. ಗುಣವು ಕಾರ್ಯದ ಸುಪ್ತಶಕ್ತಿ, ಕಾರ್ಯವು ಗುಣದ ಪ್ರಕಟರೂಪ, ದ್ರವ್ಯ 
ಅದರ ಕಲ್ಪಿತಾಧಾರ; ಕ್ಷಪ್ತಿಯು ಅವಚ್ಛಿನ್ನತೆ, ಭಿನ್ನತೆ, ವಿಭಕ್ತತೆ, ಪ್ರತ್ಯೇಕತೆ-ಎ೦ಬುದು 
ಎಜ್ಞಾನಸಿದ್ದ. ಗಣಿತ ಸಿದ್ಧ ತರ್ಕಸಿದ್ಧ. ಅನುಭವ ಸಿದ್ಧ ಸ್ಪಷ್ಠಿ ಅಥವಾ ಕಲ್ಪನೆ ಅಮೂರ್ತ, 
ಅಮೂರ್ತವು ಅಮಾನಸಿಕವಾದಾಗ ಅನವಚ್ಛೆನ್ನ. ಮಾನಸಿಕವು ಸ್ಪಷ್ಟ ಖಚಿತ, ಸೀಮಿತ, 
ಅವಚ್ಛಿನ್ನ; ಅಪೂರ್ಣ ಮಾನಸಿಕವು ಅವ್ಯಾವಹಾರಿಕ ಮತ್ತು ಅಪಾರಮಾರ್ಥಿಕ-ಅರ್ಥಾತ್‌ 
ಪ್ರಾತಿಭಾಸಿಕ. ದೇಶಕಾಲಗಳೇ ಮೂಲ ಕಲ್ಪಕಗಳು, ಅವೇ ವ್ಯಷ್ಟಿಯ ಅವಿದ್ಯೆ ಸಮಷ್ಟಿಯ 
ಮಾಯೆ. ಗುಣೇಶ್ವರನೇ ಮಾಯೇಶ್ವರ. ಮಾಯೆಯೇ ೦11 500" ಜಗತ್ಪದಾರ್ಥ 
ಅಥವಾ ತ್ಯತ್‌. ತದ್ರೂಪದ (ಸದ್ರೂಪದ) ದೇವರು ನಿತ್ಯ, ತ್ಯದ್ರೂಪದ ದೇವರು ಅನಿತ್ಯ. 
ತ್ಯತ್ತೇ “ಆರ್ತ”, ತುಚ್ಛ” “ಪ್ರಕೃತಿ”. ಅನಿತ್ಯಫಲಾಶಿಗಳು ಮಾಡುವುದು ಅನಿತ್ಯ ದೇವಾರಾಧನೆ, 
ನಿತ್ಯಫಲಾಶಿಗಳು ಮಾಡುವುದು ನಿತ್ಯದೇವಾರಾಧನೆ. ಆರ್ತನಲ್ಲಿ ಮಾನಸ ಐಶ್ವರ್ಯದ 
ಕೊರತೆ, ಜಿಜ್ಞಾಸುವಿನಲ್ಲಿ ಜ್ಞಾನವೆಂಬ ಐಶ್ವರ್ಯದ ಕೊರತೆ, ಅರ್ಥಾರ್ಥಿಯಲ್ಲಿ ಭೌತಿಕ 
ಐಶ್ವರ್ಯದ ಕೊರತೆ ಇರುತ್ತವೆ. ಜ್ಞಾನಿಯಲ್ಲಿ ಜ್ಞಾನದ ಕೊರತೆಯಿಲ್ಲ, ಮಾನಸಿಕ-ಭೌತಿಕ 
ಕೊರತೆಗಳು ಅವನಿಗೆ ಅಲಕ್ಷ-ಅವು ಅವನಿಗೆ ಅಸ೦ಪ್ರಜ್ಞಾತ. ಅವನೇ ದೇವ, ಅವನ 
ಉಪಾಸನೆಯು ಆತ್ಮಪ್ರಜ್ಞಾಜಾಗರ, ಬ್ರಹ್ಮಾತ್ಮಕತೆಯ ಎಚ್ಚರ. ನಿತ್ಯಕ್ಕೆ ಕಾರ್ಯ, ಕಾರಣ, 
ಫಲಗಳೆಲ್ಲವೂ ಒಂದೇ-ಅವಿಕಾರ್ಯತೆಯ ದೆಸೆಯಿಂದ. 

ಉಕ್ತ ಐಶ್ಚರ್ಕಾರ್ಥಿಗಳು ವ್ಯಕ್ತಿ ಭೇದವಾದಿಗಳು, ವ್ಯಕ್ತಿ ಸ್ವಾರ್ಥ ಪ್ರಧಾನರು; ವ್ಯಕ್ತಿತ್ವವು 
ವ್ಯಕ್ತತೆ, ಸ್ಪಷ್ಟತೆ, ಅವಚ್ಛಿನ್ನತೆ, ಆದಿ ಮಧ್ಯಾಂತವಂತಿಕೆ. ಬ್ರಹ್ಮಾಹಂ೦ಕಾರವೆಂಬುದು 
ಸ್ವಯಂವ್ಯಾಹತವಾದುದು-ಅನುಭವ ಕಾಲದಲ್ಲಿ; ಆದರೆ ವ್ಯಕ್ತ್ಯಹಂಕಾರ ಹಾಗಲ್ಲ; 
ಅಹಂಪರಿಬ೦ಧವೇ ವ್ಯಕ್ತಿತ್ವದ ಅವಚ್ಛೇದಕ, ಪರಿಸೀಮಕ. ಅಹ೦ಮುಕ್ತತೆ (ಅಹಮಸ್ಮಿ 
ಎ೦ಬ ಜ್ಞಾನದಿಂದ ಮುಕ್ತತೆ) ಎಂದರೇ ವ್ಯಕ್ತಿತ್ವದಿ೦ದ ಮುಕ್ತತೆ, ಬ್ರಹ್ಮ ಜಾಗರ. ಬ್ರಹ್ಮಸ್ಥಲ, 
ಬ್ರಹ್ಮಕೇಂದ್ರ ಎ೦ಬಿವೂ ಬ್ರಹ್ಮಾಹಂಕಾರದಂತೆಯೇ ಬ್ರಹ್ಮೇತರಬುದ್ಧಿಯು ಬಳಸುವ 
ವರ್ಣನಾತ್ಮಕವಾದ ಮಾತು. ದೇಶ ಕಾಲಗಳಿಗೆ ಸಂಬಂಧಿಸಿದ ಯಾವ ಮಾತೂ 
ಬ್ರಹ್ಮತ್ವಕ್ಕನ್ವಯಿಸದು. ಬ್ರಹ್ಮೇತರ ಅಭಿಧೇಯಗಳೆಲ್ಲವೂ (ವಾಸ್ತವಿಕ-ಕಾಲ್ಪ್ಬನಿಕ 
ರೂಪಗಳೆರಡರಲ್ಲೂ ದೇಶಕಾಲ ಪರಿಬದ್ಧ. “ಯತೋ ವಾಚೋ ನಿವರ್ತಂತೇ 


ಅಪ್ರಾಪ್ಯಮನಸಾಸಹ” ಮತ್ತು “ನೈಷಾ ತರ್ಕೇಣ ಮತಿರಾಪನೇಯಾ”] 


* ೪೪೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮಾನವನ ಸುಷುಪ್ತಾವಸ್ಥೆಯಲ್ಲಿ ಮತ್ತು ತುರೀಯಾವಸ್ಥೆಯಲ್ಲಿ ದೇಶ-ಕಾಲಗಳ 
ಪರಿಸೀಮಕತೆಯಿಲ್ಲ. ಆದರೆ ಒ೦ದು ಜಡ ಬ್ರಹ್ಮ ಪ್ರಜ್ಞೆಯ ಅವಸ್ಥೆಯಾದರೆ, ಇನ್ನೊಂದು 
ಜೀವದ್‌ಬಹ್ಮ ಪಜ್ಞೆಯ ಅವಸ್ಥೆ. ಅಹಂಕಾರಾಭಾವವು ಜಡಬ್ರಹ್ಮತ್ರ-ಜೀವದ್‌ಬ್ರಹ್ಮತ್ರಗಳೆರಡಕ್ಕೂ 
ಸಾಧಾರಣ. ಆದರೆ ಒಂದಕ್ಕೆ “ಡಾಗರಾಂಶ ಶೂನ್ಯಸಮ, ಇನ್ನೊ ೦ದಕ್ಕೆ ಜಾಗರವು ಪೂರ್ಣ; 
ಸ್ಥೂಲವಾಗಿ ಒಂದು ಅಪ್ರಜ್ಞಾತಸಮಾಧಿ, ಇನ್ನೋ ೦ದು ಅಸಂಪ್ರಜ್ಞಾತ ಸಮಾದಿ. 


ಜೀವ-ಜ್ಞಾನಮಯವಾದ ಚೈತನ್ಯದ ಅಪೂರ್ಣತೆಯು ಜಡದ ನಾನಾತ್ವದಲ್ಲಿ 
ಕಂಡು ಬರುವುದು ಜಡ ಸಾಧನದಿಂದ ನೋಡುವ ಮನುಷ್ಯ ಮತಿಗೆ. ವಿಜ್ಞಾನೋಕ್ತ 
(5೦10010) ಸರ್ವಜ್ಞಾನ ಸಾಧನಗಳೂ (ಯಂತ್ರ-ತರ್ಕ ಗಣಿತಗಳನ್ನವಲಂಬಿಸುವ 
ಎಲ್ಲ ಬುದ್ಧಿ ಪ್ರಕಾರಗಳೂ) ಜಡಾವಚ್ಛಿನ್ನ ಪದಾರ್ಥಗಳು. ಜಡವು ದೇಶಕಾಲವಚ್ಚಿನ್ನ; 
ದೇಶಕಾಲಗಳು ಜಡಾವಚ್ಛಿನ್ನ ಮಾನಸ ಬುದ್ಧಿಯಿಂದ ಆಧೃತ, ಪರಿಚ್ಛಿನ್ನ, ಸ್ಪಷ್ಟೀಕೃತ. 
ಮಾನಸ-ಮಾನಸೇತರ 'ಸದಾರ್ಥಗಳು ಜಡ; ಅವು ಪರಸ್ಪರ ಅವಚ್ಛೇದಕಗಳು, 
ಪರಿಸೀಮಕಗಳು. ಅಪೂರ್ಣತೆಯೆಂಬ ಕಲ್ಪನೆಯು ಅವೆಲ್ಲವುಗಳ ಪರಿಬಂಧ. ಪರಿಷೂರ್ಣವು 
ಅಪರಿಬದ್ಧ. ಅದರ ಪರಿಬಂಧಕವಾದ ಅಪೂರ್ಣತೆಯು (1710160) ಆಭಾಸಿಕವಲ್ಲದಿದ್ದರೆ 
ಪರಿಪೂರ್ಣವು (ಬ್ರಹ್ಮವು ಕಲ್ಪನಾತೀತ ಅಥವಾ ಪರಿಪೂರ್ಣ (ಸರ್ವತಂತ್ರ ಸ್ವತಂತ್ರ) 
ಶೂನ್ಯಸ್ತರೂಪಿ ಎನ್ನಿ; ಸಬೇಕಾಗುತ್ತದೆ; ಅಂಥ ಶೂನ್ಯವು ಯಾವುದಕ್ಕೂ ಆಧಾರವಾಗಲಾರದು. 
ಆಗ 'ದಗತ್ತು ಸ್ವಾಧಾರವಾಗಬೇಕಾಗುತ್ತದೆ. ಅದರ ಆಧಾರತ್ವವು "ಎಿಪೂರ್ಣತಾವಚ್ಜಿನ್ನ 
ಅಪಾರ್ಣಾಧಾಂದ ಮೇಲೆ ಅಪೂರ್ಣವು ನಿಲ್ಲುವುದು ಆ ಜಗು ಆವರ 
ಪರಿಣಾಮ ಪ್ರವಾಹ ರೂಪದ ಜಗತ್ತು ಪೂರ್ಣ ಪರಿಣಾಮ ನಿತ್ಯತೆಯನ್ನುಳ್ಳದ್ಬಾಗಿದೆ; 
ಅದರ ಅ೦ಗಗಳ ಅನಿತ್ಯತೆ ಅಂಗಿಯಾದ ಅದರ ನಿತ್ಯತೆಗೆ ಬಾಧಕವಾಗಿಲ್ಲ. ಅದರ 
ಸಾಪೇಕ್ಷ ಇಡಿಯ ಆದಿ ಮಧ್ಯಾಂ ೦ತಗಳು ಪೌರಾಣಿಕ 00/8010 -ಭೌತ ವಾಸ್ತವಿಕವೂ 
ಅಲ್ಲ, “ತಿ ಭೌತವಾಸ್ತವಿಕವೂ ಅಲ್ಲ; ಬಿಡಿಗಳ ಆದಿ ಮಧ್ಯಾಂತಗಳು ಸಾಪೇಕ್ಷವಾಗಿ 
ಭೌತವಾಸ್ತವಿಕ (80)/5108117 00]00070. ಜನ್ಮ-ಸ್ಥಿತಿ-ಭಂಗಗಳನ್ನು ಆಭಾಸ, ಅಧ್ಯಸ್ತ, 
ಮಾಯಾಕೃತ, ವೈವರ್ತವೆಂದು ವೇದಾಂತ ಹೇಳಿದಾಗ ಅಂಥ ಅವಸ್ಥೆಗಳಿಗೀಡಾದ್ದೆಂದು 
ತೋರುವ "ಗತ್ತೂ ಅಂಥದೇ ಎಂದು ಹೇಳಿದೆ. ಭೌತವು ವಾಸ್ತವಿಕವಾದರೆ ಅತಿಭೌತವು 
ಅವಾಸ್ತವಿಕ; ಅತಿಚೌತವು (11018/017510810001೧) ವಾಸ್ತವಿಕವಾದರೆ ಭೌತವು ಅವಾಸ್ತವಿಕ! 
ಒಂದು ಸತ್‌, ಇನ್ನೊಂದು ತ್ಯತ್‌; ಸತ್ಯವು ತ್ಯತ್ತಲ್ಲ- ಸತ್ತಿದೆ ಭಾವವವಲ್ಲದೆ. ತೃತ್ತಿನ ಭಾವವಲ್ಲ! 


ಪರಿಣಾಮವು ೩೧೩೧170100 ರೂಪಾ೦ತರ ಹೊಂದುವಿಕೆ-ಶೂನ್ಯವಾಗುವುದಲ್ಲ. 
ಅದು 80100081 00011178 ನಿತ್ಯವೂ ಆಗುತ್ತಹೋಗುವುದು. ಅದರದು ಕ್ರಿಯಾನಿತ್ಯತೆ, 
ಭಾವ (86108) ನಿತ್ಯತೆಯಲ್ಲ. ಕ್ರಿಯೆಯು ಅಪೂರ್ಣಾಶ್ರಿತ; ಆದ್ದರಿ೦ದ ಅದು ಅಪೂರ್ಣ 
(13707800 ಪ್ರಮೇಯ (10097801) ಮತ್ತು ಸಸೀಮ (8/10) ಎನ್ನಲುಬಾರದು. 
ಅಪೂರ್ಣತ್ವ-ಕ್ರಿಯಾತ್ಚಗಳು ಸಮಕಾಲಿಕ ಸಮವಾಯದ ಸಾಹಚರ್ಯ ಉಳ್ಳ ಧರ್ಮಗಳು- 
ಜೀವ-ಜ್ಞಾನಗಳಂತೆ (710 800]00( 806 00]00(08೩“'' ನ 0 'ಅಪೂರ್ಣತ್ವದ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೪೯ * 


ನಿತ್ಯತೆ ಆಭಾಸಿಕವಾದಾಗ ಕ್ರಿಯಾ ನಿತ್ಯತೆಯೂ ಆಭಾಸಿಕವಾಗುವುದು. ಬ್ರಹ್ಮವು ಭಾಸ, 
ಪ್ರಪಂಚವು ಆಭಾಸ, ಭಾಸಸತ್ಯ, ಆಭಾಸ ಸತ್ಯಗಳಲ್ಲಿ ಜಾತ್ಯ್ಯೈಕ್ಯವಿಲ್ಲ- _ಆದುದರಿಂದ 
ಅರ್ಥೈಕ್ಯವಿಲ್ಲ. ಔಚಿತ್ಯ, ಸತ್ಯ, ನ್ಯಾಯಗಳು ಪಾರಮಾ ವಸ್ಥೆಯಲ್ಲಿ ಒ೦ದೇ; ಅಪಾರಮ್ಯದಲ್ಲಿ 
ಹಲವು; ಆದರೂ ಅನೌಚಿತ್ಯ, ಅಸತ್ಯ, ಅನ್ಯಾಯಗಳು ಇನ್ನೂ ಹೆಚ್ಚು ಸಂಖ್ಯಾತವಾಗಿದೆ- 
ಆದರೆ ಅಸಂಖ್ಯಾತವಲ್ಲ (ಅಸಂಖ್ಯೆಯವಲ್ಲ). ಭಿನ್ನರಾಶಿಗಳ ಆನ೦ತ್ಯವು ಅಸೀಮಕಾಲ್ಬನಿಕ. 
ಕಲ್ಪನೆಯೇ ಜಗತ್ತಿನಲ್ಲಿ ಸಾಂತವಾಗಿರುವಾಗ, ಸೀಮಿತವಾಗಿರುವಾಗ ಕಲ್ಪನಾ ಜನ್ಯವು 
ಹೇಗೆ ಅನಂತವನಿ ಸೀತು?) ಅಕಲ್ಪನೀಯಕ್ಕೆ ಕಾಲ್ಪನಿಕ ಅಸ್ಥಿತ್ಯೂ ಇಲ್ಲ! ಕಲ್ಪಕ ಶಕ್ತಿಯೂ 
ಅದರ ಲೌಕಿಕ ಆಕರವೂ ಪ್ರಮಿತವಾಗಿರುವಾಗ ಕಲ್ಪನೆ ಅಪ್ರಮೇಯವಾಗಲಾರದು! 
ಸಮಾನಂತರತ್ವವು ಎರಡು ರೇಖೆಗಳಿಗೆ ಸರ್ವತ್ರ ಸತತವೂ ಇದ್ದರೆ ಅವೆ೦ದೂ ಸಂಧಿಸಲಾರವು. 

“ಭೇದಗಳನ್ನು ಕೂಡಿಸುವ ಅಭೇದವನ್ನು (ಅಭೇದ ಸೂತ್ರವನ್ನು) ತೋರಿಸುವ 
ವಿರೋಧ ಸಮನ್ವಯದ ತರ್ಕಪ್ರಕ್ರಿಯೆಯನ್ನು ಅರಿತುಕೊಳ್ಳುವುದಕ್ಕೆ ಮನಸ್ಸು ಅನಿವಾರ್ಯವಾದ 
ಅವಯವ. ಭೇದರಾಶಿಯಲ್ಲಿ ಗುಪ್ತವಾಗಿರುವ ಅಭೇದ (ಐಕ್ಯ)ಸೂತ್ರವನ್ನು 
ಕಂಡುಹಿಡಿಯುವುದೇ ನಮ್ಮ ಮನಸ್ಸಿನ ಹಾಗೂ ತತ್ವಶಾಸ್ತ್ರದ ದೊಡ್ಡ ಕರ್ತವ್ಯ ಚಾರಿತ್ರವನ್ನೂ 
ಆಚಾರವನ್ನೂ ಏಕೀಕರಿಸುವುದು. ನೀತಿ (ಧರ್ಮ*" ಶಾಸ್ತ್ರದ. ಕರ್ತವ್ಯ ವ್ಯಕ್ತಿಗಳನ್ನು 
ರಾಜ್ಯವನ್ನಾಗಿ. ಕೂಡಿಸುವುದು ರಾಜನೀತಿಶಾಸ್ತ್ರದ ಕೆಲಸ, ಎಲ್ಲ ಜೂ 
(ಸಮನ್ವಿತವಾಗುವ) ಏಕೀಕೃತವಾಗುವ, ಭೌತಪದಾರ್ಥ- ಮನಸ್ಸು, ಕರ್ತ ಕರ್ಮ(ತವ್ಯಕ್ತಿ- 
ವಸ್ತು), ಒಳಿತು- -ಕೇಡುಗಳೆಲ್ಲವೂ ಒಂದಾಗುವ ಮತ್ತು ಅಸ್ತಿತ್ವದ ಆತ್ಮಂತಿಕಮೊತ್ತವಾದ 
ಕೇವಲ (.॥5010/0)ವನ್ನು ಮುಟ್ಟಿ ಅನುಭವಕ್ಕೆ ತಂದುಕೊಳ್ಳುವುದು ಮತಧರ್ಮದ 
ಕಷ್ಟಕಾರ್ಯ ದೇವರೆಂದರೆ ಎಲ್ಲ ಪದಾರ್ಥಗಳೂ ಚಲಿಸಲು, ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು 
ಮತ್ತು ಅರ್ಥಪೂರ್ಣತೆಯನ್ನು ಪಡೆಯಲು ಆಧಾರವಾಗಿರುವ ಪರಮ ಪದಾರ್ಥ 
(ಕೇವಲ). ಮನುಷ್ಯನಲ್ಲಿ ಕೇವಲನಾದ ದೇವರು ಅಸ್ಮಿತಾಭಾವವನ್ನು ಏರಿ ಕೇವಲ 
ಭಾವ, ಕಲ್ಪನೆ ಅಥವಾ ಆಲೋಚನೆ (0501000 ಗಟ ಆಗುತ್ತಾನೆ. ಆಲೋಚನೆಯು 
ತನ್ನನ್ನೇ ತಾನು ಕೇವಲಾಂಶವೆಂದು ಅರಿತುಕೊಳ್ಳುತ್ತದೆ; ಅ೦ದರೆ ಆದು ಅವನ ವೈಯಕ್ತಿಕ 
ಇತಿಮಿತಿಗಳನ್ನೂ ಉದ್ದೇಶಗಳನ್ನೂ ಮೀರುತ್ತದೆ. "ಮತ್ತು ಸಾರ್ವಜೀವನದ ಅಡಿಯಲ್ಲಿ 
ಎಲ್ಲವುಗಳ ಗುಪ್ತಸಾಮರಸ್ಯ (ಸಾಮಶ್ರು; ತೃವನ್ನು ಗ್ರ ಗ್ರಹಿಸುತ್ತದೆ. ವಿಚಾರವು ವಿಶ್ವದ ಸಾರ... 
ಪ್ರಪಂಚದ ನಕ್ಷೆಯು ಪೂರ್ಣವಾಗಿ ವಿಚಾರಬದ್ಧವಾದುದು”- ಎಂಬ ಹೆಗೆಲ್ಲುಕ್ತಿಯು 
ವಿಚಾರದ ಭಾಷೆಯಲ್ಲಿ ಅತ್ಕಂತ ಕಡಿಮೆ ನಿರ್ದುಷ್ಟವಾಗಿ ವರ್ಣಿಸಬಹುದಾದ ದೇವ- 
ಮಾನವ-ಪ್ರಪಂಚಗಳ ಸ೦ಬ೦ಧ ಎನ್ನಬಹುದು. '110 8೩018/1%0 15 70181110171 70181006 
10 170 .ಸ06010/0-ಸಾಪೇಕ್ಷವು ಸಾಪೇಕ್ಷವಾಗಿ ನಿರಪೇಕ್ಷಕೇವಲಕ್ಕೆ ಸಂಬಂಧಿಸಿದೆ; ಆದರೆ 
110 10601010 15 ೩050101017 17600016011 08 (70 801810-ಕೇವಲವು 
ಕೇವಲವಾಗಿ ಸಾಪೇಕ್ಟ ಪದಾರ್ಥದಿಂದ ಸ್ವತಂತ್ರ! 


ಪರಮಾತ್ಮನ ಪರಮಾರ್ಥದ ಪರಮತ್ಪವನ್ನು ಗ್ರಹಿಸಿದ ಮೇಲೆ ಮಿಕ್ಕ ಮೌಲ್ಯಗಳ 


* ೪೫೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತಾರತಮ್ಯ ವಿವೇಕವನ್ನು ತರ್ಕಶುದ್ಧವಾಗಿ ಮಾಡಲು ಸುಲಭವಾಗುತ್ತದೆ. ಅದರಿ೦ದಲೇ 
ಸೈದ್ಧಾಂತಿಕವಾಗಿ ಬ್ರಹ್ಮಸ್ಥಾಪನೆಗೆ ಭಾರತವು ಪ್ರಥಮಪ್ರಾಶಸ್ತ್ಯ ಕೊಟ್ಟಿತು. ಸಾಪೇಕ್ಷಗಳ 
ಸಾಪೇಕ್ಷತೆಯು ನಿರಪೇಕ್ಷದ ನಿರಪೇಕ್ಷತೆಯನ್ನು ಅರ್ಥತಃ ಆಧರಿಸಿದೆ. ಸಾಪೇಕ್ಷಗಳ ಪರಸ್ಪರ 
ಸಾಪೇಕ್ಟತೆ ಎಂಬುದು ಸಾಪೇಕ್ಷ-ಸಂಪೂರ್ಣವಲ್ಲ, ಸರ್ವತಂತ್ರ ಸ್ವತಂತ್ರವಲ್ಲ. ದೇವ 
ಜೀವನದ ಹಿನ್ನೆಲೆಯು ಮಾನವ ಜೀವನದ ಸಾರ್ಥಕತೆಯನ್ನು ಅಳೆಯಲು ಅಗತ್ಯ; 
ಅದರ ಉಪಮಾನತ್ವವು ಇದರ ಉಪಮೇಯತ್ವಕ್ಕೆ ಆಧಾರ. ಪರಮಾರ್ಥದೊಡನೆ 
ತುಲನೆಮಾಡಿದಲ್ಲದೆ ವ್ಯವಹಾರಾರ್ಥದ ಮೌಲ್ಯ ನಿರ್ಣಯ ಸಮರ್ಪಕವಾಗಿ ಆಗದು. 
ಕೇವಲತ್ವ ಅಥವಾ ಪೂರ್ಣನಿತ್ಯತೆಯು ಅಪೂರ್ಣ ನಿತ್ಯತೆಗಳ (ಸಾತತ್ಕಗಳ) ಕಲ್ಪನೆಗೆ 
ಆಧಾರ. ಕೇವಲ ಅನಿತ್ಯತೆಯೆಂಬುದು ಕಾಕದಂತ-ಯಾವ ಕ್ಷಣಭಂಗವಾದದಿ೦ದಲೂ 
ಅದು ಸಿದ್ಧವಾಗದು. ಆದುದರಿಂದ ಮೋಕ್ಷಕ್ಕೆ ಅವಿರುದ್ಧವಾದುದು ಧರ್ಮ, ಧರ್ಮಕ್ಕೆ 
ಅವಿರುದ್ಧವಾದವುಗಳು ಅರ್ಥ-ಕಾಮಗಳು. ಅರ್ಥಸಂಚಯ-ಕಾಮೋಪಭೋಗಗಳು 
ವೈಯಕ್ತಿಕವಾಗಿಯಾಗಲಿ, ಸಾಮೂಹಿಕವಾಗಿಯಾಗಲಿ-ಧರ್ಮವಿರುದ್ಧವಾಗಿ ಸಾಗಿದರೆ, 
ಅಂಥ ನಾಗರಿಕತೆಯ ನಾಶ ಬಹುಬೇಗ ಆಗುವುದು. ಅರ್ಥಕಾಮ ಪ್ರಧಾನವಾದ 
ವಾದಗಳು ಜಗತ್ತಿನ ಸಾರ್ವಧರ್ಮವನ್ನು ನಿರ್ಣಯಿಸಲಾರವು. ಮಾನವಧರ್ಮವು 
ಸಾರ್ವಜೀವನ ಧರ್ಮವನ್ನು ಆಧರಿಸಿದಾಗಲೇ ಮಾನವ ನಾಗರಿಕತೆಯ ಚಿರ೦ಜೀವಿತ್ವಕ್ಕೆ 
ಕಾರಣವಾಗುವುದು. 


ಪ್ರಪಂಚದ ವಿಸ್ತಾರವನ್ನೂ ಅದರ ಇತಿಹಾಸದ ದೈರ್ಫ್ಯವನ್ನೂ ಮರೆತ 
ವಚಾರವಾದಗಳು ನಾಗರಿಕತೆಯ ಅಸ್ಥಾಯಿತ್ವಕ್ಕೆ ಕಾರಣಗಳಾದುದಕ್ಕೆ ಭಾರತೇತರ 
ರಾಷ್ಟ್ರಗಳೆಲ್ಲವೂ ನಿದರ್ಶನಗಳಾಗಿವೆ-ಎಂಬುದನ್ನು ಭಾರತೀಯ ಅರಿತರೆ, ಪಾಶ್ಚಾತ್ಯರ 
ಸಮಾಜವಾದೀಯ ಪ್ರಜಾಪ್ರಭುತ್ಚವನ್ನು ಅವರಿಗಿಂತ ಚೆನ್ನಾಗಿಯೂ ಧೃಡವಾಗಿಯೂ 
ಇಲ್ಲಿ ಸ್ಥಾಪಿಸಬಲ್ಲವನಾಗುತ್ತಾನೆ. ಪೂರ್ವವು ಆಧಾರ, ಪಶ್ಚಿಮವು ಆಧೇಯ; ಆಧಾರದ 
ಪ್ರಾಧಾನ್ಯ ಆಧೇಯಕ್ಕಿಲ್ಲ. ಆದರೆ ಆಧಾರದ ಅಗಲ-ಆಳಗಳ ಅದ್ಭುತ ಪರಿಮಾಣಗಳ 
ದೆಸೆಯಿಂದ ಅದು ಬಹಳ ಸಲ ಮರೆತು ಹೋಗುವುದು ಕಂಡುಬಂದಿದೆ, 
ಅರ್ಥವಾಗದಂತಾದುದು ಅನುಭವಕ್ಕೆ ಬಂದಿದೆ. ಅದನ್ನೇ ಗೀತೆ “ಧರ್ಮ ಗ್ಲಾನಿ” 
ಎಂದು ಕರೆದಿದೆ. ಧರ್ಮಗ್ಗಾನಿಗೆ ದೇಶ ಉನ್ಮುಖವಾದ ಕೂಡಲೇ ಪ್ರಬುದ್ಧ ಭಾರತೀಯರು 
ಜನಜಾಗ್ರತಿಯನ್ನು ವರಾಡುತ್ತ ಬಂದಿದ್ದಾರೆ; ಆದರದು ಇನ್ನೂ ಹೆಚ್ಚು 
ಯೋಜನಾಬದ್ಧವಾಗಿಯೂ ಸಮರ್ಥತರ ಕ್ರಮದಿ೦ದಲೂ ನಡೆಯುವಂತೆ ಮಾಡಬಲ್ಲ 
ಶಕ್ತಿಯು ವರ್ತಮಾನಕಾಲಕ್ಕಿದೆ; ಕಣ್ಣು ತೆರೆದರೆ ಗೊತ್ತಾಗುತ್ತದೆ. 

“ಪರೋಪಕಾರ: ಪುಣ್ಯಾಯ” ಎಂದುದನ್ನು “ಪರೋಪಕಾರೋ ವಿಧಿಬದ್ಧ ಕರ್ತವ್ಯಂ” 
ಎ೦ದು ನಮ್ಮ ದೇಶದ ಸಂವಿಧಾನೋತ್ಥ ಕಾಯಿದೆಯು ಸಾರಿ ಜಾರಿಗೆ ತರುವುದೇ 
ಇಂದಿನ ಪರಮಕರ್ತವ್ಯ ಪರನು ನಮಗಿಂತ ನೈತಿಕವಾಗಿ ಹೆಚ್ಚು ಶ್ರೇಷ್ಠನು. ನಮಗಿಂತ 
ನೈತಿಕವಾಗಿ ಕೀಳಾದ ಪರನಿಗೆ ಮಾಡುವ ಉಪಕಾರವು ಶಿಕ್ಷಣೋದ್ದೇಶವುಳ್ಳ ಶಿಕ್ಷೆಯ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೫೧ * 


ಸ್ಪರೂಪವುಳ್ಳದ್ದು. ಸರ್ವೋದಯದಲ್ಲಿರುವ ಸುಖವು ಸ್ವಾರ್ಥೋದಯದಲ್ಲಿಲ್ಲ ಎಂಬುದನ್ನು 
ಒಪ್ಪುವ ಸಂಸ್ಕೃತಿಯು ಪರಸುಖ ವಿಮುಖವಾದ ಸ್ವಸುಖ ಸಾಧನೆಯನ್ನು ಎಂದೂ 
ಎತ್ತಿಹಿಡಿಯದು. “ತೇನ ತ್ಯಕ್ಷೇನ ಭುಂಜೀಥಾ:' ಎಂಬುದು “111/0 ೫6 10! 11/0- 
ಬದುಕು ಮತ್ತು ಬದುಕಗೊಡು” ಎಂಬ ಧ್ಯೇಯಕ್ಕಿಂತ ಹೆಚ್ಚು ಮಾನವೀಯವಾದುದು. 
ಅದು ಭಾರತೀಯ ಪರಮಾರ್ಥಸಂಸ್ಕೃತಿಯ ಸಾರ. ಅದೇ ಧರ್ಮಾರ್ಥ ಸಾಧನ. 
ಮೋಕ್ಷೋನ್ಮುಖತೆ. ತದ್ವಿಪರೀತ ಪ್ರವೃತ್ತಿಗಳು ಅಪಭಾರತೀಯ, ಅನುದಾತ್ತ. ಅದಿವ್ಯ. 
ಉಕ್ತಧ್ಯೇಯವು ಪಾತ್ರಾಪಾತ್ರ ವಿವೇಕದ ಮಾನದಂಡದಿ೦ದ ಮಾತ್ರ ಆಚರಣೀಯ 
ಎಂಬುದನ್ನು ಆಲಕ್ಷಿಸಿದರೂ ಅಪ-ಭಾರತೀಯ ಧರ್ಮವನ್ನು ಹಿಡಿದಂತಾಗುವುದು. 
ಈ ದೋಷದ ಫಲವಾಗಿಯೇ ಭಾರತೀಯ ಆಧ್ಯಾತ್ಮಿಕತೆ ಹಲವೆಡೆ. ೫000111800 
ಸ್ತೈಣ, 80851171150 ನಿರಾಶೋನ್ಮುಖ, 5000150003 ಅ೦ಧ ಶ್ರದ್ಧಾಮಯ ಜನರನ್ನು 
ತಯಾರು ಮಾಡಿತು; ಅವರಿಂದ ಅಪ-ಆಧ್ಯಾತ್ಮಿಕತೆ ಪ್ರಚುರವಾಗಿ ತನ್ಮೂಲಕ ಅವೈಜ್ಜಾನಿಕತೆ, 
ಪೌರುಷಹೀನತೆ, ಸ್ವಾಭಿಮಾನ ಶೂನ್ಯತೆ, ಧೀರತಾಭಾಸಗಳನ್ನು ನಾಯಕರಲ್ಲಿ ಬೆಳೆಯಿಸಿ 
ವಿವಿಧ ರಾಜಕೀಯ, ಆರ್ಥಿಕ, ಸಾಮಾಜಿಕ ಹಾನಿಗಳನ್ನು ಶತಮಾನ ಗಟ್ಟಲೆಯಾಗಿ 
ಜನರು ಅನುಭವಿಸಬೇಕಾಗಿ ಬ೦ತು. ವ್ಯಾಸ ಸೃಷ್ಟನಾದ ವಿದುರನ ಮಹಾಸೂತ್ರವೇ 
ಪಾತ್ರಾಪಾತ್ರವಿವೇಕ ಅಥವಾ ಇಂದಿನ ಮಾತಿನಲ್ಲಿ ಒಲವಿನ ಪರೀಕ್ಷೆ (.&[/!10360 080; 
ಇನ್ನೊಂದು ಮಾತಿನಲ್ಲಿ ಅದೇ ಅರ್ಹತಾಪರೀಕ್ಷೆ. ಜೀವನದ ಭೌತಿಕ ಅವಶ್ಯಕತೆಗಳಲ್ಲಿ 
ಅನ್ವಿತವಾಗುವ ಸಾಮ್ಯವಾದವು ಅರ್ಹತಾವರ್ಗಭೇದ ಅನ್ವಯವಾಗುವ ತದಿತರ 
ಸಂದರ್ಭಗಳಿಗೆ ಅನ್ವಯಿಸದು. ಕ್ಷೇತ್ರ ಪ್ರತ್ಯೇಕತೆಯ ದೆಸೆಯಿ೦ದ ಅವುಗಳಲ್ಲಿ ಪರಸ್ಪರ 
ಸಂಘರ್ಷಕ್ಕೆ ಅವಕಾಶವೇ ಇಲ್ಲ. ಪಾಶ್ಚಾತ್ಯ ವ್ಯಷ್ಟಿವಾದಿ (1/161116081150 ಮತ್ತು ಸಮಷ್ಟಿವಾದಿ 
(500181180ಗಳು ಈ ಅಂಶವನ್ನು ಗಮನಿಸದುದರಿ೦ದಲೇ ಅಮೇರಿಕದ ಸಂಯುಕ್ತ 
ರಾಜ್ಯ ಮತ್ತು ರಶಿಯದ ಒಕ್ಕೂಟಗಳು ತತ್ವಭೇದನಿಷ್ಠ ಪ್ರತ್ಯೇಕ ಬಣಗಳೆ೦ದು ತಮ್ಮನ್ನು 
ತಾವು ತಿಳಿದುಕೊ೦ಂಡಿರುವಂತಾಗಿದೆ. ಹಾಗೇ ಪಾಶ್ಚಾತ್ಯ ವೈಜ್ಞಾನಿಕ ವಾದಿಗಳೂ ಅನುಭಾವ 
(ಯೋಗ) ವಾದಿಗಳೂ ತಮ್ಮನ್ನು ತಾವು ಹುಲಿಹಸುಗಳೆಂದು ತಿಳಿದುಕೊಂಡದ್ದು. 
ವೈಜ್ಞಾನಿಕತೆ-ಯೋಗೋನ್ಮುಖತೆಗಳು ಪರಸ್ಪರ ವಿರುದ್ಧ ಪವೃತ್ತಿಗಳಲ್ಲವೆಂಬುದನ್ನು ಭಾರತೀಯ 
ವ್ಯಾಸಧರ್ಮ ಸಾರಿಹೇಳುತ್ತದೆ. ಕರ್ಮತ್ಯಾಗ-ಕರ್ಮಫಲ ತ್ಯಾಗ-ಕರ್ಮಕರ್ತೃತ್ವದ 
ಅಹಂ೦ಕಾರತ್ಕಾಗಗಳಲ್ಲಿ ಮೊದಲನೆಯದನ್ನು ವ್ಯಾಸ ಎಲ್ಲಿಯೂ ಸಿದ್ಧಾಂತವೆಂದು ಹೇಳಿಲ್ಲ. 
ತಾತ್ಪರ್ಯ ಗ್ರಹಣದಲ್ಲಿ ಅಸಮರ್ಥರಾದ ವ್ಯಾಖ್ಯಾತೃಗಳ ದೆಸೆಯಿಂದ ೨-೩ನೆಯವುಗಳ 
ಸ್ವರೂಪವು ಮೊದಲನೆಯದೆಂದು ತಿಳಿದು ಅನೇಕರು ಸ್ವಹಾನಿ-ಪರಹಾನಿಗಳಿಗೆ 
ಕಾರಣರಾಗಿರಬಹುದು. “ನಹಿ ಕಶ್ಚಿತ್‌ ಕ್ಷಣಮಪಿ ಜಾತು ತಿಷ್ಠತ್ಯಕರ್ಮಕೃತ್‌!” 
ಭೌತಿಕವಾದ ಕರ್ಮತ್ಯಾಗವು ಬ್ರಹ್ಮನಿಗೂ ಅಸಾಧ್ಯ. ಬ್ರಹ್ಮನಿಗೆ ಭೌತಿಕದೃಷ್ಟಿಯಿಂದ 
ನಿತ್ಯವೂ ಮಾಯಾಸ್ಪರ್ಶವಿದೆ; ಅವನ ದೃಷ್ಟಿಯಿ೦ದ ಮಾತ್ರ ಇಲ್ಲ-ಅಪ್ಟೆ ಭೌತಿಕ ವ್ಯವಹಾರದ 
ಅನಂತ್ಯವು ಶಂಕರೋಕ್ತ. ಕರ್ಮಯಾರನ್ನೂಬಿಡದು; ಅದು ಹಿಡಿದುಕೊ೦ಡಿರುವಾಗಲೇ 
ಅದನ್ನು “ಬುದ್ಧಿವ೦ತರು” ಬಿಟ್ಟವರಾಗಿರಬಹುದು-ಎಂಬುದೇ ಜ್ಞಾನಯೋಗದ ನಿಜವಾದ 


* ೪೫೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮರ್ಮ. ಈ ಒಗಟನ್ನು ವಿವರಿಸಹೊರಟು ಕರ್ಮವಾದ ಜ್ಞಾನವಾದಗಳ ಪ್ರತ್ಯೇಕತೆ 
ಜನರಲ್ಲಿ ಪ್ರಚುರವಾಗುವಂತೆ ಮಾಡಿದ ವ್ಯಾಖ್ಯಾತೃತ್ವವು ಸಾಂಸ್ಕೃತಿಕ ದ್ರೋಹ, ಐತಿಹಾಸಿಕ 
ಅಪರಾದ. ವ್ಯಾಸ ನಿರ್ಮಿಸಿದ ತುಲಾಧಾರನ ಪಾತ್ರವು ಅವ ನಿಲ್ಲಿಸಿದ ಕೃಷ್ಣಪಾತ್ರದಂತೆಯೇ 
ಅವನಿಗೆ ಪ್ರಿಯವಾದ ಅತ್ಯುನ್ನತ ಆದರ್ಶ ಪಾತ್ರ. ಅದು ಜೀವನ್ಮುಕ್ತ ಜೀವನ (ದಿವ್ಯಜೀವನ) 
ಎ೦ದರೇನೆಂಬುದನ್ನು ವ್ಯಾವಹಾರಿಕವಾಗಿ ನಮ್ಮ ಕಣ್ಣಿಗೆ ಕಟ್ಟುವಂತೆ ಚಿತ್ರಿಸಿದೆ, ನಿದರ್ಶಿಸಿದೆ, 
ಸ್ಪಷ್ಟೀಕರಿಸಿದೆ. ವೈದಿಕ ಜೀವನದ ಪರಮಾದರ್ಶ ಅದು. ಅದು ನಿಷ್ಟೌರುಷ ಜೀವನವಲ್ಲ, 
ನಿರಾಶಾಮಯ ಜೀವನವಲ್ಲ, ವೈಯಕ್ತಿಕ ಸ್ವಾರ್ಥದ ಜೀವನವಲ್ಲ, ಅ೦ಧ ಶ್ರದ್ಧೆಯ 
ಜೀವನಲ್ಲ, ಅಕ್ಷರಾರ್ಥದ ನಿಷ್ಕರ್ಮ ಜೀವನವಲ್ಲ, ದೈವದಾಸಪ೦ಥದ ಜೀವನವಲ್ಲ, 
ದೈವವಿರುದ್ದ ಜೀವನವಲ್ಲ, ಭಿಕಾರಿ ಜೀವನವಲ್ಲ, ಅಸಾಮಾಜಿಕ ಜೀವನವಲ್ಲ-ಜ್ಞಾನ, 
ಭಕ್ತಿ, ಕರ್ಮ, ವೈರಾಗ್ಯಗಳ ಅ೦ತಃಸಾರವನ್ನು ಸಮನ್ಹಯಿಸಿಕೊ೦ಡು ಬಾಳಿದ ಸಮಗ್ರಯೋಗ 
(1108181 1150101579) ಜೀವನ. ಉಕ್ತಜೀವನ ನಡೆಸುವವರೇ ಆರ್ಯರು. (70701 
800/101700) ಅಥವಾ ಶಿಷ್ಟರು ಇಲ್ಲವೇ ಸಾಧುಗಳು, ವಿದೇಹ ಜನಕರು, ವಿದ್ಯಾರಣ್ಯರು, 
ಜಗನ್ನಾಗರಿಕರು, ಬ್ರಹ್ಮರು, 17611160815 [111111015811517 ವ್ಯಕ್ತಿಯ ವಿಶ್ವಾತ್ಮಕತೆ ಎಂಬ 
ವಿರೋಧಾಭಾಸದಿ೦ಂದ ಅಂಥ ಜೀವನಸಿದ್ಧಾಂತವನ್ನು ವರ್ಣಿಸಬಹುದು; ಅಥವಾ 80/5005 
117001507811911 ಶರೀರಿಯ ಅಶಾರೀರಿಕ ಭಾವಮಯತೆ ಎಂದು ಕರೆಯಬಹುದು. ಈ 
ಆರ್ಷತೆಯು ಸ್ವಶರೀರದ ಆರೋಗ್ಯಕ್ಕೆ ಶತ್ರುವಾದ ದೇಹಶೋಷಣೈಕನಿಷ್ಠವಾದ 
ತಾಪಸಿಕತೆಯಲ್ಲ; ಹಾಗೇ ದೇಹಪೋಷಣೈಕನಿಷ್ಠವಾದ ಬಾಯಬ್ರಹ್ಮದ ವೇದಾಂತಿಯ 
ಜೀವನವೂ ಅಲ್ಲ. “ತುಲಾ ಮೇ ಸರ್ವಭೂತೇಷು ಸಮಾ ತಿಷ್ಠತಿ ಜಾಜಲೇ!” ಎಂದ 
ಆತ್ಮಯಾಜಿಯಾದ ತುಲಾಧಾರನ ಜೀವನ ಕರ್ಮದರವಾಗಿದ್ದಿಲ್ಲ, ಪಕ್ಷಪಾತದ್ಬಾಗಿದ್ದಲ್ಲ. 
ಪಾತ್ರಾ ಪಾತ್ರ ವಿವೇಕವಿಮುಖವಾದ ಜಡಸಾಮ್ಯವಾದಿಯದಾಗಿದ್ದಿಲ್ಲ, ಸರ್ವ 
ತಾರತಮ್ಯಮಯವಾದ ನಾನಾತ್ಚವಾದಿಯ ಅತ್ಯಂತಿಕ ಸ್ವಾರ್ಥಾಗ್ರಹಶೀಲದ್ದಾಗಿದ್ದಿಲ್ಲ; 
ಬ್ರಹ್ಮನಂತೆ ಅದರದು ನೇತಿ ವಾಕ್ಕಗಳಿ೦ದ ವ್ಯಂಜನೀಯವಾದ ಆದರೆ ಜೀವನೀಯವಾದ 
ಮಹಾಬುದ್ಧಿ ಸೂತ್ರ, ಮಹಾಜ್ಞಾನಸೂತ್ರ ಆದುದರಿಂದ ಪಾಶ್ಚಾತ್ಮರಿಗೇ ಏಕೆ? ಪೌರಸ್ತ್ಯರಲ್ಲೇ 
ಎಷ್ಟೋ ಜನ ವಿದ್ವಾಂಸರಿಗೆ ಅಪಾರ್ಥಕ್ಕೆಡೆಗೊಡದಂತೆ ಅದನ್ನು ಜನರೆದುರಿಡಲು 
ಸಾಧ್ಯವಾಗದಾಯಿತು; ಪಸ್ತುತ ಲೇಖಕನಿಗೆ ಉಕ್ತಕಾರ್ಯವು ಸಾಧ್ಯವಾಗಿದೆ ಎ೦ಬ ನಂಬಿಗೆಯಿಲ್ಲ. 
“ಗುರೋಸ್ತು ಮೌನಂ ವ್ಯಾಖ್ಯಾನಂ” ಎಂಬುದಕ್ಕೆ “ಮೌನದಲ್ಲಿಯು ಕೂಡ ಮಾತಿನ 
ಧ್ವನಿಯಿರಲಿ” ಎಂಬ೦ತಹ ಪ್ರಯತ್ನ ಸಮರ್ಥನೆಯಿದೆ ಎಂದು ನಂಬಿದ್ದೇ ಇಂಥ 
ವಿಷಯವನ್ನು ಚರ್ಚಿಸಲು ವಿವರಿಸಲು, ಸಮರ್ಥಿಸಲು ಹೊರಟದ್ದಕ್ಕೆ ಆಧಾರ. 


ಪಾರಿಭಾಷಿಕ ಶಬ್ದಗಳು 


ಅಲಕಣಿತ 
೦ 


ಅರ್ಥವತ್ತೆ, ಅರ್ಥಪೂರ್ಣತೆ 


ಅದ್ವೆ ಹ 
ಅಪ್ರಮೇಯ 
ಅಪ್ರಮೇಯತೆ, ಅನಂತತೆ 
ಅಪರಿಮಿತ, ಅಸೀಮ 
ಅಜೇಯ 
ಕ 

ಅನುಷೇಧ 
ಅಧಿಕೃತ ವಚನಾರ್ಹತೆ 
ಅವಲಂಬನೀಯ 
ಅ೦ತರ್‌ನಿರೀಕ್ಷಣೆ 
ಅರ್ಥಕ್ರಿಯಾಕಾರಿ 
ಅನ್ವಯ 
ಅರ್ಥವತ್ತೆ 
ಅಸಿಧ 

ಬ 
ಅಭಿಧಾಯಕ 
ಅಪಸ್ವರ 
ಅಂಗ, ಅಂಶ 
ಅಂಗ, ಅವಯವ, ಬಿಡಿ 
ಅಪರಿವರ್ತನೀಯ 
ಅಮೂರ್ತ 
ಅತಿಭೌತ 
ಅಭೇದ್ಯ 


1176001106 

7110 $50810 08100178 5181111081 
1001517 

71580000 

110 1111111085018010, 11/110 
11111107 

1.1111111055, 1111110 
11110001778010 

110 708170 

`/211೩13106 85501180111) 
1000068010, 70118010 
11105/0000. 
2101008 ೩೦೧1೪1/ 
1110515 

51807110700 

11110100. 0110518011500 
1)00017111800೦ 

1೩7118 

71011100 608100 

ಡಿ] 

17177018010 

0517೩01 

1/02/111751081 

11111010 


೪೫೩ * 


* ೪೫೪ 


ಅತೀಂದ್ರಿಯ 
ಅಸಂಖ್ಯೇಯ 
ಅಸಂಖ್ಯಾತ 
ಅವೈಯಕ್ಕಿಕ ಅದ್ವೆ ಛೆ 
ಅಸಂಪ್ರಜ್ಞಾತ 
ಅಸ್ಪಷ್ಟತಾವಾದ 
ಅತಿಮಾನಸ 
ಅನುಷೇಧವಾದ 
ಅಭಿವ್ಯಕ್ತಿವಾದ 
ಅಂತಃಪ್ರಭಾವವಾದ 
ಅಸ್ತಿವಾದ 

ಅಕಾಯ 
ಆಧೇಯ, ಗ್ರಾಹ್ಯ 
ಆತ್ಯಂತಿಕ 
ಆತ್ಮಪ್ರದರ್ಶನ 
ಆತ್ಮಾಸ್ತಿತ್ರ 
ಆನುಷಂಗಿಕ 
ಆವಿರ್ಭಾವ, ಮೈದೋರುವಿಕೆ, 
ಅಭಿವ್ಯಕ್ತಿ 

ಆಕರ 

ಅನುಪಾತಿಕ 


ಆತ್ಮಜ್ಞಾನ 
ಆಭಾಸ 


ಆತಸಂಗೋಪನ, ಆತ್ರ ಸಂರಕಣ 
ಅ್ರ ಅ್ರ ಉೈ 


ಆವಯವಿಕ 
ಆನುಭವಎಿಕ 
ಆನುಮಾನಿಕ 
ಆತ್ಮ ಚೈತನ್ಯ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


'1'೩1500110011181 
10001118010 
1]11000106, ೦೦೮1೦55 
11171701500/8115110 1130015177 
01 170171 010811 
(05001801517 
50181730011 
2081111517 
(01056100151 
11171170551011517 
72150018115 
1110011080೩ 
೦೦೦0೩016 

11೩ 

50100101100 
5018-0೦90000 


0016011181 


1/81110568100, 1701018100 
500100 

20001110020, 11 710008 7೩೦ 
501/-00050100500055 

ಸಿ ೩1೩/7೦೦ 
501/710501178100. 

೦1೦೩/710 

7001081 

12060010170, 11010081 


5॥11 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆಕಾರ, ಆಕೃತಿ, ರೂಪ 
ಆವಯವಿಕತೆಯ ತತ್ವಜ್ಞಾನ 
ಆಣವಿಕ ಪ್ರವಾಹ 
ಆಧ್ಯಾತ್ಮಿಕ, ಚೈತನಿಕ 
ಆಧ್ಯಾತ್ಮಿಕವಾದ 

ಆವಿಷ್ಕಾರ 

ಇಚ ಯತ್ನ ಇಚ್ಛಾಶಕ್ತಿ 
ಸಂಕಲ್ಪಶಕ್ತಿ 

ಇರವು, ಅಸ್ತಿತ್ವ 

ಇಡಿ 

ಉತ್ಕ್ರಿಯಾತ್ಮಕ 

ಉಪಾಧಿ 

ಉದ್ದೇಶ್ಯ 
ಉಪಾಹಿತಕ್ಷೇಪ 
ಉಪಯುಕ್ತತೆ, ಪ್ರಯೋಜನ 
ಉದಾಹರಣವಾಕ್ಕ 
ಉಪನಯವಾಕ್ಕ 
ಉನ್ಮುಖೇ೦ದ್ರಿಯ 

ಊಹೆ, ಕಲ್ಪನಾಶಕ್ತಿ 
ಐಕಾತ್ರ ಕ್ಯ 

ಐಂದ್ರಿಯ 

ಒಲೆ 

ಒಪ್ಪಂದ 

ಒಳಿತು 

ಔಪಚಾರಿಕ 

ಕಲ್ಪನೆ, ಭಾವ 

ಕ್ರಮ 

ಕರಣವಾದದ ತತ್ವಜ್ಞಾನ 


1016, ೦೮111120, 5800 
2111050007 08 ೦೯೭೩715173 
1೭ 

5011081 

57111೩11517 


7017018100 


10100, ೫7111 

30118; ೭1580100 

`/11010 

ಶಿ 1112 

(೮0061100, 8೫110010 
510]00( 

(೮0061101106 70110 

1111/ 

110 01101581 0100051100 
50001100 0111781118 10 01071111) 
50051110 

11178611181101 

1111100, 100010 

50780005 

'10 1006, 10. 

(00೩೦! 

೧004 

017೩1 

160೩ 

10706 


2111050007 08 1751111100180100 


೪೫೫ * 


* ೪೫೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕಲ್ಪನಾವಿಲಾಸ 
ಕಾದಾಚಿತ್ಯತೆ ಆಕಸಿಿಕತೆ 
ಅ್ರ 

ಕಾರ್ಯಾರ್ಥವಾದ, 
ವ್ಯಾಪಾರಸತ್ಯತಾವಾದ 
ಕಾಯ 
ಕಾರ್ಯಮಯ ಸಂಬಂಧ 
ಕಾರಕ 
ಕುಬೇರ ಪ್ರಭುತ್ವ 
ಕೇತ್ರ 
ಉೃ 
ಕೇವಲ, ಶುದ್ಧ, ಪೂರ್ಣ 
ಗರ್ಭಶಾಸ್ತ 
ಗೌಣ 
ಗೃಹೀತಕರಣ 
ಘಟನೆ 
ಘಟನಾವಿಜ್ಞಾನವಾದ 
ಚಲನ 
ಚಲನ ವಿಧಿ 
ಚೈತ್ರಿಕ 
ಜಟಿಲ 
ಜ್ಯಾಮಿತಿ 
ಜೀವಶಾಸ 

ನಿ 
ಜೀವ, ಜೀವಾತ್ಮ 
ಜೇಯ 
ಈ 
ತರ್ಕಸಮನ್ವಯ ಮಾರ್ಗ 
ತರ್ಕ 
ತರ್ಕಸಮರ್ಥನೆ ಅಥವಾ 
ತರ್ಕಸಮನ್ವಯ 
ತತ್ಪಸೂತ್ರೀಕರಣ 


710000, ೧೦7 


ಗಿ.೦೦1601100 


2 21 112/1 

7006) 

21011015110 ೦೦೦೩51೦7 
`೩೦£೦೯ 
115001೩0) 

71010, ೫೦೩ 
10501010 
7170/70108)7 
(0೭81118070 
5501701100 
71701, 71070170000. 
7107011070108)7 
101100, 17301700300 
1.೫೫1 ೦೯17300100 
71000705600 
(೮017010 
(೮೦೦0130077 

10108) 

5001 

(1101778010 
11810010811100706 


1೫೦೩೨೦0 


1718100108 


70501800 


ತರ್ಕಪೂರ್ವ 
ತಾರ್ಕಿಕ 

ತಾಳಿಕೆ 

ತಿಳಿವಳಿಕೆ 
ತ್ರಿಪಾದ ಪದ್ಧತಿ 
ದ್ರವ್ಯ 

ದತ್ತ 

ಧರ್ಮ, ಸಹಜಗುಣ 
ಧ್ಯೇಯವಾದ 
ನ್ಯಾಯವಾಕ್ಯ 
ನಿಷ್ಠಿಯ, ಅಚಲ 
ನಿಷೇಧ 


ನಿತ್ಯಪರಿಣಾಮಿ, ಪರಿಣಾಮಿ ನಿತ್ಯ 


ನಿಕಷ 


ನಿರ್ವೀರ್ಯ ಫಘಟನಾವಾದ 


ನಿಷ್ಕಷ್ಟ 
ನಿಗಮನ 
ನಿರಪೇಕ್ಷ 

ಉೈ 
ನಿತ್ಯವಸ್ತು 
ನಿರುಪಾಧಿಕ 
ನೈದರ್ಶನಿಕ 
ಪ್ರಕಾರ 
ಪ್ರತ್ಕಾಶೆ 
ಪರಮಾರ್ಥ 
ಪ್ರಮಾಣ ಶಾಸ್ತ್ರ 

ಈ 

ಪ್ರತ್ಯೇಕತೆ 
ಪ್ರಮೇಯ, 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


101001 

1081081 

107೩1೦0 
117601518161118; ೦೦811100. 
1100-5100006 5151007 
51051800 

ಗಜ 

೫10[0/07 

16081151) 

5111081517 

510೩0 

0 11088110 
7101118117 08081138 
(110100 
7[1/1100017008115113 
(117 

(೮010105101 
11160/011600/. ೩0501010 
0381 00]001 
11000611108] 
1)01300508(1೪0 
7೩:೮೧, ೪7೩) 

11000 

1111113210 718100 
71510170108) 
1151700100 


8180511100, 7110 


೪೫೭ * 


* ೪೫೮ 


ಪ್ರಮಿತ, ಪರಿಸೀಮಿತ 
ಪರಾರ್ಥಾನುಮಾನ 


( 


8೬. 
24 


(| | 


(೬ 
66 
1 

೮ 


ಸಮಿತಾಂಕ 


ಒಟ ಶ್ರಿ 
ಅ ಯ 
ಟಸ್‌ ಸ್ಟ 


4. 04 4. 


ಟೆ 
ಭಿ 
ಗ 
ಚ 
| 


ಲ 
| 
2 
ಬ್ಗ 


೩೪ ೭ ಜಟ. ಓ 
ಸ 
೪ 


ಸರಬ್ರಹ್ಮ ನಿರ್ಗುಣಬ್ರಹ್ಮ 
ಪ್ರಾಣಿಚೈತನ್ಯ 
ಪಾರಸ್ಪರಿಕ 

ಪ್ರಾಸ್ಥಾನಿಕ 

ಪ್ರಾಥಮಿಕ 

ಪ್ರಾಧಿಕಾರ 

ಪ್ರಾಕಾರಿಕ ಕ್ರಿಯಾನುಕ್ರಮ 
ಪಾರಿಮಾಣಿಕ 
ಪುರುಷಾರ್ಥ 
ಪೂರ್ಣಾಂಕ 
ಪೂರ್ವನಿಷ್ಕರ್ಷವಾದ 
ಬಲ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿ 


ತ್ಯ : ಸಂಪುಟ - ೩ : ವಿಚಾರ 


1111111006 

10600010 1110170000 
7(001111300(, 0॥೦111701081100 
1111110515 

[11110 70111008 
(005010051055 
(೩1೦801), ೮71107, (18 
11111100. 

8/0/0051), 10060007 
1111880 

2100051107 

'710 10501010 

1110 58810 08 0108 70010501106 
10೩5010 
111613058178100 

710 10501010 

1111172 50111 

1/1/0281 

5018010500 

8111777 

ಸಿ10] 

28(1011106 77೦೦೦55 
(0೭೩೧702170 

11111113810 78100 

1111080, 011 7017300 
12010117171517 


10100 


ಭಾವೋದ್ರೇಕ 
ಭ್ರಾಂತಿ 
ಭಾವವಾಚಕ 
ಭಾವಪ್ರಕಾರ 
ಭಾವನೆ 
ಭಾವನಾಂಶ 
ಭಾವನೋದ್ರೇಕ, ಭಾವೋದ್ರೇಕ 
ಭಾವಿಸು, ಭಾವನಿಸು 
ಭೇದ್ಯ 
ಭೌತ ಪದಾರ್ಥ 
ಭೌತಶಾಸ 

ವು 
ಭೌತಿಕ 


ಭೌತವಾದ ಅಥವಾ 
ಜಡಪ್ರಕೃತಿವಾದ 11810181151 


ಮನಃ ಪ್ರಣಾಲಿ 
ಮಾಯೆ 

ಮುಕ್ತ 
ಮೂರ್ತ 
ಮೂರ್ತೀಕರಣ 


ಯೋಗಸಮಾಧಿವಾದ. 
ಅನುಭಾವವಾದ 


ರಾಜಶಾಸ 

ಎಂ 
ರೀತಿಭಾವ 
ರೂಪ 
ರೂಪ, ಆಕಾರ 


ಲಕಣ 
ಯೈ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


7855100. 
11115101 
10517೩01 
1117717055101 
71110000. 
0011119 
7855100. 
001 
೩11010 
1/8೦ 
7115105 
21151081 


0100060 

1181100178000. 

(0110 ೫110 10808 1110 6111110 11೧0 
(0001000 


(000000 


1/175(101517 
201105 
1068117 

(೮೦10೯ 

18016, ೦೮11130 
1)08/01000, 1781 
6810 


11161116181 


೪೫೯ * 


* ೪೬೦ 


ವಸ್ತು, ಕರ್ಮ, ಜ್ಞೇಯ 
ವಸ್ತು 

ವ್ಯವಹಾರವಾದ 
ವ್ಯಾವಹಾರಿಕ 
ವಾಸ್ತವತಾವಾದ 
ವಾಸ್ತವಿಕತೆ, ಸತ್ಯತೆ, 


ವ್ಯಾವಹಾರಿಕ, ಘಟನಾತ್ಮಕ 

ವ್ಯಾಪಕ 

ವಿಕೃತ ಪ್ರತಿಬಿ೦ಬ 

ಎಧಿವಾದ 

ವಿಚಾರ, ಆಲೋಚನೆ 

ವಿಸ್ತಾರ 

ವಿಶೇಷಣ, ಗುಣ 

ವಿಶೇಷ 

ವಿಶಿಷ್ಟ ವೈಯಕ್ತಿಕ ದೃಷ್ಟಾಂತ 
ಸಂಗ್ರಹ 

ವಿಧೇಯ 

ಏಚಾರವಾದ 

ವಿಶ್ಲೇಷಣ 

ವಿಶಿಷ್ಟನಿದರ್ಶನ ಲಬ್ಧವಾದ 

ಪ್ರಮಾಣದಿಂದ ತೀರ್ಮಾನಿಸಿದ 

ಸಿದ್ಧಾಂತ 

ವೈಚಾರಿಕ 


ಕ್ರ 
ಕ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


(100! 0813011113 

111118 

71101110151) 

170170 

೫015111 

೫0೩110), (30 50810 0810108 (೧೦, 
೩೧೦ 01108 


110 608117 ೦8 ೩ 7೦೩5೦0 ೪೫/7050 
000-00011801 11181801110 15 20 
[10106 ೦ 10518011506 


1130111081, 770001100೩1 
7005110 

0080106 1117886 

1.೫೫7 ೦8 008000 
'7೧0081 

71005101 

(೭೩11, ೩೪110 

10 0೫11೦18 


1110100100 
80610800 
೫8101811617 
1181515 


1161000 
7೫೩1೦೧೩] 


7110187, 20%70೯ 


ಶಕ್ಕತೆ, ಸಾಧ್ಯತೆ 
ಶ್ರುತಿ 


ಬಿಕ್ಕ ಕ್ಸು ಎಿಕ್ಚು ಎಕ್ಕ ಶಿಕ್ಷ: * ಕ್ಕೆ ಟ್‌ 
ಸ್ಯ ಟಿ ಭಕ್ತ 
ಎ ನ್ಟ ಅ (೮. 
ಜಿ 8 ತ 
ಸ | 

ತಿ 


2೪ ೭೬ ೭೬ ೭೬೬ 
5. ರಿ ದಿ 
೫೪0 ಇಲ್ದ 
ಜ ££) 
ಹ ೭೬ 
ಲ್ಲ 
೩ 
ಬ್ಲ 
೪4 


ಕ 
ಟಿ 
ತ 
೪ 
ಲ 
ಲ 
ತಿ 


21 

(( 

56 6 
೭೬ 


೨ು 
ಐ 
ಇತ್ತೆ 


ಪಟ. 2ಟ 2೭ಓ ಎಓ 2 2ಓ 2೭೬ ೪&ಓ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


8085101117 

1116 8೦%೦೩1೦6, 5010010 
1110011) 
.ಓಿ1801770118100 
']'[1೦, 111010, ೩ (1೦ 111138 
ಿ!1-1110115110 
(0171701717 

60 (೮0100010 
(೮೦010೩01 
50180801801 
(1೩1 

(0೦0110 

೫0೩06 

11200181, 1117810 
50118-011600 
7811301517 
[2/08/೦೧01 70೩110 
50118-011600 
51070515 
55001800 
(1೦೫1೦ 
5088100 
11170100 
500510111(/ 
8008016 

7೩೦ 

(1೦೩117 


೪೬೧ * 


* ೪೬೨ 


ಬ್ರಹ್ಮ ದೇವ, ಈಶ್ವರ 


ಸಾಮಾನ್ಯತೆ 
ಸಾಮಾನ್ಯಜಾತಿ 
ಸಾವಯವ, ಆವಯವಿ 
ಸಾಮುದಾಯಿಕ ಶಕ್ತಿ ತತ್ವಜ್ಞಾನ 
ಸಾಮಶುತ್ಯ 
ಸಾತತ್ಯ 
ಸಾತ್ರ ಕೈಸ೦ಪರ್ಕ 
ಸಾಪೇಕ 

ಉೈ 
ಸಾಮಾನ್ಯತೆ, ಸಾಮಾನ್ಯಧರ್ಮ 
ಸಾಮಾನ್ಯಪದ 
ಸಾಂಗತ್ಯ 
ಸಿಧಿ 

ಬ 

ಸೈದ್ದಾಂತಿಕ 

ಬ 
ಹಿತಾರ್ಥ 
ಹೂರಣ 
ಹೇತುವಾಕ್ಕ 
ಹೇತ್ವಾಭಾಸ 
ಹೋಲಿಕೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


(೮0೧10001 

1113111001810 

೧೦4 

11101110515 

8೫0211), 1110 51810 ೦810118 (೪೦ 
11151117701 

೫10100 

7850000 

101811೧ 

(3೦೧೦೫೩11೧7 

1111170581 

(೫71517 

(೦871700೩! 70೦170೯ 8111050177 
11೩1170177 

(೮0011010 

(01717101100 

೫018110 

(3೦೧೦೫೩11೧7 

(೮7೦/೩! 10117 

(01010100 

1811117001 

11100100081 

1110105 

(೮01100 

5001000 011006)/1138 170೩500. 
೩1೩07 


(0೦87081500, ೩೧೩10೯) 


೪೬೩ * 


ಮಾನಸ ದರ್ಪಣ 
ಅಥವಾ 


ಮನಃಶಾಸ್ತ್ರದ ಮೂಲಪಾಠಗಳು 


ಪ್ರೊ. ಎನ್‌. ಎ. ಹನುಮಂತರಾವ್‌, ಎಂ.ಎ 


ಪ್ರೊ. ಬಿ.ಎಚ್‌.ಶ್ರೀಧರ, ಎಂ.ಎ 


* ೪೬೪ 


೪೬೫ * 


ನಾಲ್ಕು ಮಾತು 


ಮನನಶಕ್ತಿಯುಳ್ಳ "ಮನಸ್‌' ಇರುವುದರಿಂದಲೇ ನಾವೆಲ್ಲ ಮನುಷ್ಯರು. ಅಂಥ 
ಮನಸ್ಸೆಂಬ ಕನ್ನಡಿಯ ಮೇಲೆ ಪ್ರತಿಬಿಂಬಿಸಿದ್ದೇ ನಮಗೆ ಗೊತ್ತಾಗುವ ಪ್ರಪಂಚ. ಪ್ರಪಂಚವನ್ನು 
ನಾವು ಅರಿಯುವ ಕಾರ್ಯವು ವೈಜ್ಞಾನಿಕವೋ ಅಲ್ಲವೋ ಎಂಬುದನ್ನರಿಯಲು ಅಂಥ 
ಅರಿವಿಗೆ ಏಕಮೇವ ಸಾಧನವಾದ ಮನಸ್ಸಾದರೋ ಕೈಗೆ ಸಿಕ್ಕದ್ದು. ಕಣ್ಣಿಗೆ ಕಾಣದ್ದು; 
ಅಂಥ ಮಾಯಾಮೃಗವದು. ಆದರದನ್ನು ಬೆನ್ನಟ್ಟ ಹೋಗದೆ ಗತ್ಯಂತರವಿಲ್ಲ. ಅದರ 
ಮಾರೀಚತನವನ್ನು ಬಯಲಿಗೆಳೆಯದೆ ಮುಕ್ತಿಯಿಲ್ಲ. ಆದುದರಿಂದ ಎಜ್ಞಾನಿಗಳನೇಕರು 
ಅದರ ಬೆನ್ನುಹತ್ತಿ ಹೋಗಿ ದಶರಥನ ಶಬ್ದ ವೇಧಿಯಂ೦ತಹ ಶರಗಳ ರೂಪದ 
ಪ್ರಯೋಗಾಸ ಸಗಳನ್ನು ಅದರ ಮೇಲೆ ಬಿಟ್ಟದ್ದಾರೆ. "ಸಿಗ್ಮಂಡ್‌ ಫ್ರಾಯ್ಡ ನಂಥವರು ಮನಸ್ಸಿಗೆ 
ಜ್ಞಾತಪ್ರಜ್ಞೆ, “ಅವಪಜ್ಞೆ ಮತ್ತು ಅಜ್ಞಾತಪ್ರಜ್ಞೆ ಎಂಬ ಮೂರು" ಭಾಗಗಳಿವೆಯೆಂದು 
ಹೇಳಿದ್ದುಂಟು. ಪ್ರಸ್ತುತ ಪುಸ್ತಕವು ಹೆಚ್ಚಾಗಿ "ಜ್ಞಾತ ಪ್ರಜ್ಞೆ-ಅವಪ್ರಜ್ಞೆ ಎಂಬ ಭಾಗಗಳಿಗೆ 
ಸಂಬಂಧಿಸಿದ ಅಂಶಗಳನ್ನು ಸ್ಪಷ್ಟಪಡಿಸಲು ಪ್ರಯತ್ನಿಸಿದೆ. ಆಜ್ಜಾತಪ್ರಜ್ಞೆ ಅವನವನಿಗೆ 
ಸಾಮಾನ್ಯವಾಗಿ ವಾಗಲೂ, 'ಅಜ್ಞಾತವೇ. ಅದರದೇ ಎಂದು. ಮನಸ್ಸಿಗೆ ಯಾವ 
ಕಾರ್ಯಜಾಲವನ್ನೂ ನಿರ್ದಿಷ್ಟವಾಗಿ ಹಾಗೂ ಕೊನೆಯದಾಗಿ ಹೇಳುವುದು ಕಷ್ಟ. ಮಾನಸ 
ಶಾಸ್ತ್ರವನ್ನೂ ಬಾಲ್ಯಾವಸ್ಥೆಯಲ್ಲಿದೆ ಎನ್ನುವುದು ರೂಢಿ. ಬಹುಶಃ ಮಾನವನ ಆತ್ಮಜ್ಞಾನವು 
ಬಾಲ್ಯಾವಸ್ಥೆ ಯಲ್ಲಿರುವ ತನಕ ಮನಃಶಾಸ್ತ್ರ ಸ್ತವೂ ಬಾಲ್ಯಾವಸ್ಥೆ ಸೈಯಲ್ಲೇ ಇರುವುದು ಸಹಜವೆಂದು 
ತೋರುತ್ತದೆ. ಇನ್ನು ಮಾನವನ ಮನಸ್ಸಿನ ಜ್ಞಾನವು ಬಾಲ್ಯಾವಸ್ಥೆಯಲ್ಲಿರುವ ತನಕ 
ಅವನು ಕಕೋಂಬ ಪ್ರಪಂಚ ಜ್ಞಾನವೂ. ಬಾಲ್ಯಾವಸ್ಥೆಯಲ್ಲಿಯೇ ಇರಬೇಕಾಯಿತಲ್ಲವ? 


ಆದರೆ ಯತ್ನ ಶೀಲವು ಮಾನವನಿಗೆ ಸ್ವಾಭಾವಿಕ. ಅದಕ್ಕನುಸಾರವಾಗಿ 
ಪ್ರಯೋಗವಿಜ್ಞಾನಕ್ರಮವನ್ನು ಹಿಡಿದು ಅನೇಕ ಪಾಶ್ಚಾತ್ಯ ಹಾಗೂ ಕೆಲ ಪೌರಸ್ತ್ರ ವಿದ್ವಾಂಸರು 
ಈವರೆಗೆ ಮನಸ್ಸಿನ ಲಕ್ಷಣಗಳನ್ನು ನಿಷ್ಕೃಷ್ಟವಾಗಿ ಕಂಡುಹಿಡಿದು ಅದರ ಕಾರ್ಯ ವೈವಿಧ್ಯದ 
ನಿಯಮಗಳನ್ನು ನಿರ್ಧರಿಸಲು ಹೆಣಗಿದ್ದಾರೆ. ಈ ಪ್ರಯೋಗ ವಿಜ್ಞಾನದಲ್ಲಿ ಅವರಿಗೆ 
ಈವರೆಗೆ ಮನಸ್ಸು ಕೇವಲ ಕೃತ್ಯಸ್ವರೂಪದ್ದೆಂದೂ ಅದು ಶರೀರಾಧಿಷ್ಠಿತವೆಂದೂ 
ಕಂಡುಬಂದಿದೆ. ಸಾಂಗೋಪಾಂಗವಾದ ಶರೀರವೆಲ್ಲಿದೆಯೋ ಅಲ್ಲಿ ಸಮಸ್ಥಿತಿಯ ಮನಸ್ಸಿದೆ; 
ಅಂಥ ಶರೀರವಿಲ್ಲದಲ್ಲಿ ಸಮಸ್ಥಿತಿಯ, ಸಹಜವಾದ ಮನಸ್ಸಿಲ್ಲ. ಆದುದರಿಂದ ಶರೀರ 
ಶಾಸ್ತ್ರವನ್ನ ಲವಲಂಬಿಸಿಯೇ ಪ್ರಸ್ತುತ ಗ್ರಂಥವು ಮನಸ್ಸಿನ ಬಿಡಿ ಬಿಡಿ ಅಂಗ ಪ್ರತ್ಯಂಗಗಳ 


ಕಾರ್ಯಗಳನ್ನು ವಿವೇಚಿಸುತ್ತ "ಹೋಗಿದೆ. ಸ್ಥೂಲದಿಂದ ಸೂಕ್ಷ ಸ ತ ದಂದ 


* ೪೬೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅಮೂರ್ತಕ್ಕೆ ಸಾಗುವ ಅರಿವಿನ ಬಗೆಯೇ ಪ್ರಯೋಗವಿಜ್ಞಾನದ ನೀತಿಯಲ್ಲವೇ? 
ಶರೀರಾವಯವಗಳ ಪರಸ್ಪರ ಕೃತ್ಯ ಪ್ರತಿಕೃತ್ಯಗಳ ಹಾಗೂ ಆವರಣಜನ್ಯ ಘಟನೆಗಳ 
ಮತ್ತು ಅವುಗಳ ಪರಸ್ಪರ ಪ್ರೇರಣಾನುಕ್ರಿಯೆಗಳ, ಕ್ರಿಯೆ-ಪ್ರತಿಕ್ರಿಯೆಗಳ ಕಾರ್ಯ-ಕಾರಣ 
ಸಂಬಂಧಗಳನ್ನು ಅರ್ಥ ಮಾಡಿಕೊಳ್ಳುವ ದೃಷ್ಟಿಯಿ೦ದ ನರಮ೦ಡಲ, ಅ೦ಂತರವಯವ, 
ಮಿದುಳು ಮುಂತಾದವುಗಳ ಮಾನಸಚೈತನಿಕ ಅಥವಾ ಚಲನಾತ್ಮಕ ಪ್ರಕ್ರಿಯೆಗಳ 
ಸ್ಥೂಲಾವಲೋಕನವನ್ನು ಇಲ್ಲಿ ಸಾಮಾನ್ಯನಿಗಾಗಿ ಮಾಡಿಕೊಡಲು ಯತ್ನಿಸಲಾಗಿದೆ. ಇಲ್ಲಿ 
ಕೊಟ್ಟ ಪ್ರಯೋಗ ಪ್ರಮಾಣಗಳೆಲ್ಲವೂ ಅನ್ಯಕೃತವಾದುದರಿ೦ದ ಆಯಾ ಗ್ರಂಥಕರ್ತರ 
ಗ್ರಂಥಯಣವನ್ನು ಕೊನೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. 


ಹೊಸಗನ್ನಡದಲ್ಲಿ ಇಂಥ ಶಾಸ್ತ್ರವಾಜ್ಕಯ ವಿರಳ. ಸ್ಪತಂತ್ರಭಾರತದ ಸ್ವಾಯತ್ತ ಪ್ರಾಂತ 
ಅಥವಾ ರಾಜ್ಯಗಳಲ್ಲಿ ಆಯಾ ಪ್ರಾದೇಶಿಕ ಭಾಷಾ ಮಾಧ್ಯಮದ ಮೂಲಕ ಜ್ಞಾನಪ್ರಸಾರ 
ಆರಂಭವಾಗಿದೆ. ಈ ಸಂದರ್ಭದಲ್ಲಿ ವಿಸ್ತಾರವಾದ ಮತ್ತು ವಿವಿಧ ಪ್ರಸಿದ್ಧ ಪ್ರಸ್ಥಾನಗಳುಳ್ಳ 
ಮನಃಶಾಸ್ತ್ರದ ಆಂಗ್ಲ ಗ್ರಂಥಗಳಿಂದ ಮನಃಶಾಸ್ತ್ರದ ಪ್ರಾಥಮಿಕ ಪರಿಚಯವನ್ನು 
ಮಾಡಿಕೊಡಲೆದ್ದರೂ ಎದುರಾಗುವ ಕಷ್ಟಗಳು ಬಹಳ. ಈ ಶಾಸ್ತ್ರವೇ ಕನ್ನಡಕ್ಕೆ 
ಹೊಸತಾದುದರಿಂದ ಶುದ್ಧ ಪಾರಿಭಾಷಿಕ ಪದಗಳಷ್ಟೇ ಅಲ್ಲದೆ, ಇಂಗ್ಲೀಷಿನಲ್ಲಿ ಸಾಮಾನ್ಯವಾದ 
ಎಷ್ಟೋ ಅರ್ಥಭೇದ ಪ್ರಕಾಶಕ ಪದಗಳು ಕೂಡ ಅನುವಾದ ಮಾಡಿದಾಗ ಹೊಸವಾಗಿ 
ಕಾಣಬಹುದು. ಹೀಗಿದ್ದರೂ ಆದಷ್ಟು ಮಟ್ಟಿಗೆ ಕನ್ನಡ ಸಾಹಿತ್ಯದಲ್ಲಿ ಆಗಲೇ ಬಳಕೆಯಲ್ಲಿರುವ 
ಸುಲಭ ಪದಗಳ ಬಳಕೆಯನ್ನು ಸಾಕಷ್ಟು ಮಾಡಿ, ಅನಿವಾರ್ಯ ಪ್ರಸ೦ಗಗಳಲ್ಲಿ ಮಾತ್ರ 
ದೇಶ್ಯ ಹಾಗೂ ತತ್ಸಮಗಳ ನೆರವಿನಿಂದ ಹೊಸಪದ-ಪದಸಂಹತಿಗಳನ್ನು 
ನಿರ್ಮಿಸಿಕೊಳ್ಳಲಾಗಿದೆ. ಅರ್ಥಶುದ್ಧಿಯ ದೃಷ್ಟಿಯಿಂದ ಕೆಲ ಬಳಕೆಯ ಪದಗಳನ್ನು 
ಬಿಟ್ಟು ಬಿಡುವ ಸ್ವಾತಂತ್ರ್ಯವನ್ನು ವಹಿಸಲಾಗಿದೆ. ಜೊತೆಗೆ, ಬಳಕೆಯ ಪದಗಳಿದ್ದರೂ 
ಅವುಗಳನ್ನು ನಿರ್ದಿಷ್ಟಾರ್ಥದಲ್ಲಪ್ಟೇ ಬಳಸುವ ವೈಜ್ಞಾನಿಕತೆಯನ್ನು ಉದ್ದಕ್ಕೂ ಪಾಲಿಸಿಕೊಂಡು 
ಬರಲಾಗಿದೆ. ಕೊನೆಯಲ್ಲಿ ಕೊಟ್ಟಿರುವ ಪದಾರ್ಥಕೋಶವು ಈ ಅಂಶಗಳನ್ನು 
ಒಡಮೂಡಿಸುವ ಸೂತ್ರದ ಪ್ರಕಾರ ನಿರ್ಮಿಸಲ್ಪಟ್ಟದೆ. ಅದರಲ್ಲಿಯ ಪ್ರತಿಯೊಂದು ಪದ 
ಅಥವಾ ಪದಸಂಹತಿಯು ಪುಸ್ತಕದಲ್ಲಿ ಎಷ್ಟು ಸಲ ಪ್ರಯುಕ್ತವಾಗಿದ್ದರೂ ಅದರ ಅರ್ಥ- 
ಅರ್ಥಾಂ೦ಂಶಗಳು ಒಂದೇ ಬಗೆಂಶುವಾಗಿರುವ೦ತೆ ನೋಡಿಕೊಳ್ಳಲಾಗಿದೆ. 
ವಿದ್ವಾಂಸರಾರಿಗಾದರೂ ಉಚಿತತರ ಪದ-ಪದಸಂಹತಿಗಳು ಹೊಳೆದರೆ ಅವನ್ನು ನಮಗೆ 
ಬರೆದು ತಿಳಿಸಿ ಉಪಕರಿಸಬೇಕು. ಎರಡನೆಯ ಮುದ್ರಣದಲ್ಲಿ ನಾವು ಅಂಥ ಗ್ರಾಹ್ಯ 
ಸೂಚನೆಗಳನ್ನು ಬಳಸಿಕೊಳ್ಳಲು ಅನುಕೂಲವಾದೀತು. 


ಪುಸ್ತಕದಲ್ಲಿ ಕೊಟ್ಟ ಪ್ರಯೋಗ-ಪ್ರಮಾಣಗಳನ್ನುಳಿದರೆ, ಅವುಗಳನ್ನಾಧರಿಸಿ ನಿಮಗನಿಸಿದ 
ವಿಚಾರಗಳೆಲ್ಲವೂ ನಮ್ಮವು. ಅಥವಾ ನಮಗೆ ಸಮೃತವಾದಂಥವು. ಅಂಥ ನಿರ್ಣಯಗಳಲ್ಲಿ 
ಸ್ಟಾಲಿತ್ಕಾಂಶಗಳೆಲ್ಲಾದರೂ ಉಳಿದದ್ದು ವಿದ್ವಾಂಸರಿಗೆ ಕಂಡುಬಂದರೆ ಅವನ್ನು ಬರೆದು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೬೭ * 


ಕಳಿಸಿ ಉಪಕರಿಸಬೇಕೆ೦ಂದು ನಮ್ಮ ನಮ್ರ ಪ್ರಾರ್ಥನೆ. ಅದರಿಂದ ಗ್ರಾಹ್ಯಸ ಸಂದರ್ಭಗಳಲ್ಲಿ 
ತಿದ್ದುಪಡಿ ಮಾಡಲು ಸಹಾಯವಾದೀತು. 


ಶುದ್ಧ ಭಾರತೀಯ ವಾಜ್ಮಯದಲ್ಲಿ ಮನಃಶಾಸ್ತವೆಂಬ ಪ್ರತ್ಯೇಕವಾದ ಶಾಸ್ತ್ರಪರಂಪರೆ 
ಬೆಳೆದುಬ೦ಿದಿಲ್ಲವಾದರೂ ತತ್ವಜ್ಞಾನ, ಶರೀರಶೌಸ್ತ್ರ ಚ ಚೆಕತ್ಸಾಶಾಸ್ತ್ರ 
ಮುಂತಾದವುಗಳ ಅಂಗವಾಗಿ ಅಲ್ಲಲ್ಲಿ ಆತ್ಮ ಮನಸ್ಸು. ಬುದ್ಧಿ ಇತ್ಯಾದಿ ಪದಾರ್ಥಗಳನ್ನು 
ಕೆಲಮಟ್ಟಿಗೆ ವಿವೇಚಿಸಿ ಹೇಳಿದ್ದುಂಟು. ಬಯಾವರೇಡೀಡು' ದೃಷ್ಟಿಯಿಂದ ವಿವೃತವಾದ 
ಮನೋವಿಜ್ಞಾನದ ಮುಖ್ಯ ಅಂಶಗಳನ್ನು ಸಾಕಷ್ಟು ಸಂಕ್ಷಿಪ್ತವಾಗಿ ಆಸಿಚ0ಬಸ ಗಿಡ, 
ಆದರೆ ಹೊಸಹಳ ಮನಃ ಶಾಸ್ತ್ರಗಳ ಬೋಧಗಳನ್ನು ಹೋಲಿಸಿ "ಒರೆಗೆ ಹಚ್ಚುವ ಹೊಣೆಯನ್ನು 
ನಾವು ಹೊತ್ತುಕೊಳ್ಳದೆ, ಅದನ್ನು ವಿಮರ್ಶ ಚತುರರಾದ ಓದುಗರಿಗೇ ಬಿಟ್ಟು ಬಿಟ್ಟದ್ದೇವೆ. 


ಸಾಮಾನ್ಯ ಮನಃ ಶಾಸ್ತ್ರದ ಸ್ಥೂಲ ಪರಿಚಯವನ್ನು ಮಾಡಿಕೊಡುವ ಉದ್ದೇಶದಿಂದ 
ಬರೆಯಲಾದ ತ ಪುಸ್ತಕವು. ಕನ್ನಡ ನಾಡಿನ ಸಾಹಿತ್ಯ ಎರಡ, ಮನಃ ಶಾಸ್ತ್ರಜ್ವರಿಂದ 
ಹಾಗೂ ವಿಚಾರಪರರಾದ ಸಾಮಾನ್ಯ ಡುಗರಿಂದ-ಸ ಸ್ವಾಗತಿಸಲ್ಪಟ್ಟೀತೆ೦ದು ಹಾರಯಿಸಿ, 
ಈ ಎಲ್ಲರ ಸಹಾನುಭೂತಿಯನ್ನೂ ಹೃತ್ಪೂರ್ವಕವಾಗಿ ಹಾರಯಿಸುತ್ತೇವೆ. ಗ್ರಂಥಕ್ಕೆ 
ಅಗತ್ಯವಾದ ನಕ್ಷೆಗಳನ್ನು (ಚಿತ್ರಗಳನ್ನು) ಬರೆದುಕೊಟ್ಟ ಶ್ರೀ ಆರ್‌. ಎಸ್‌. ಶೇಟಿಯ 8£. 
8.50. ಇವರನ್ನು ಇಲ್ಲಿ ಸ್ಮರಿಸದೆ ಇರಲಾರೆವು. 


-ಗ್ರಂಥಕರ್ತರು. 


* ೪೬೮ 


೪೬೯ * 


ಅನುಕ್ರಮಣಿಕೆ 
ವಿಷಯ 


೧. ಒಂದನೆಯ ಅಧ್ಯಾಯ (ಪೀಠಿಕೆ) 


೧. 


ಆಇಣ೧ಗ ೫% ಟಿ 


ಮನಃಶಾಸ್ತ್ರದ ಪ್ರಯೋಜನ 

ಮನಃಶಾಸ ಸದ ಲಕ್ಷಣ ಮತ್ತು ಗುರಿ 
ಮನಃ ಶಾಸ್ತ್ರದ ಶಾಖೆಗಳು 

ಮನಃ ಶಾಸ್ತ್ರ ಕ್ರಮಗಳು (ಅಂತರ್ನಿರೀಕ್ಷಣೆ) 
ಅಂತರ್ನಿಶೇಕ್ಷಣೆಯಲ್ಲಿರುವ ದೋಷಗಳು 
ಅಂತರ್ನಿರೀಕ್ಷಣೆಯ ಗುಣಗಳು 
ಬಹಿರ್ನಿರೀಕ್ಷಣೆ 

ಪ್ರಯೋಗ 


೨. ಎರಡನೆಯ ಅಧ್ಯಾಯ (ನರಮಂಡಲ) 


೧. 


೫ (.[ ಅಪಾ ಜ್‌ 


ಕ್ಷೇಪಕ್ರಿಯೆ 

ನರ ಮತ್ತು ನರಪ್ರವಾಹ 
ಏಸಂಧಿಯ ಅವರೋಧ 
ಮಿದುಳಿನ ವಿಕಾಸ 
ಹಳಮಿದುಳು 


ತ್ವೇಪಕ್ರಿಯೆಯಲ್ಲಿ ಮಿದುಳಿನ ಪಾತ್ರ 
ಸ್ವಾಯತ್ತ ನರಮಂಡಲ 

ಹೊಸ ಮಿದುಳು 

ಮುಮ್ಮಿದುಳಿನ ರಚನೆ 

ಸಂಪರ್ಕಪ್ರದೇಶ 

ಸಂಪರ್ಕಪ್ರದೇಶಗಳಿಗೆ ಉ೦ಟಾಗುವ ಅಪಾಯದ ಪರಿಣಾಮಗಳು 
ಮೇದೋಜೀರಕ ಗ್ರಂಥಿ (ನಿರ್ನಾಳಗಂಧಥಿಗಳು) 
ಓಜೋಗಂಧಿ 

ತೇಜೋಗಂಧಿ 

ಕಾಮಗಂಥಿಗಳು 

ಭ್ರಾಜೋಗಂಥಿ 


* ೪೭೦ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


೩. ಮೂರನೆಯ ಅಧ್ಯಾಯ (ಇಂದ್ರಿಯಗಳು) 


೧. 


1 13. ( ಆ ಸಲಾ ಜಾ 


೧೫. 


ಕಣ್ಣಿನ ರಚನೆ 

ಕಣ್ಣಿನ ಸಂವೇದನೆಗಳು 

ವರ್ಣವ್ಯತ್ಯಾಸದಿಂದ ಆಗುವ ಪರಿಣಾಮಗಳು 
ವರ್ಣಾಂಧತೆ 

ಕಿವಿಯ ರಚನೆ 

ಕಿವುಡಿನ ಕಾರಣಗಳು 

ನಾದ ತರಂಗಗಳು 

ಸ್ವರೋತ್ಥಾನ ಬೇರ್ಪಡಿಸಿ ತಿಳಿದುಕೊಳ್ಳುವುದು 
ನಾದಗಳ ಸಂಯೋಗ ಮತ್ತು ವಿಭಾಗ 
ಜೋರಾದ ಶಬ್ದ ಮತ್ತು ಧ್ವನಿಗುಣ 
ನಾಲಿಗೆಯ ಸಂವೇದನೆಗಳು 

ಮೂಗಿನ ಸಂವೇದನೆಗಳು 

ಚರ್ಮದ ಸಂವೇದನೆಗಳು 
ಮಾಂಸಲಸಂವೇದನೆ 

ಸಂವೇದನೆಗಳ ಸ್ವರೂಪ 

ಸಂವೇದನೆಯ ಲಕ್ಷಣಗಳು 


೪. ನಾಲ್ಕನೆಯ ಅಧ್ಯಾಯ (ಇಂದ್ರಿಯ ಪ್ರತ್ಯಕ್ಷ) 


೧. 
ಪ 
೩ 


ಇಂದ್ರಿಯ ಕ್ಷೇತ್ರದ ಸಂಘಟನೆ 
ಇಂದ್ರಿಯ ಪ್ರತ್ಯಕ್ಷದ ಮೇಲೆ ಪ್ರಭಾವ ಬೀರುವ ಕಾರಕಗಳು 
ಗೆಸ್ಟಾಲ್ಟ್‌ ಸಿದ್ಧಾಂತ 


೫. ಐದನೆಯ ಅಧ್ಯಾಯ (ಉನ್ಮುಖತೆ) 


೧. 


2 
ಜಿ 
೪ 


ಉನ್ಮುಖತೆಯ ಕ್ಷೇತ್ರ 
ಉನ್ಮುಖತೆಯ ಕಾರಕಗಳು 
ಉನ್ಮುಖತಾಭ೦ಗ 
ಉನ್ಮುಖತೆಯ ಬಗೆಗಳು 


ಓ. ಆರನೆಯ ಅಧ್ಯಾಯ (ಪ್ರತಿಮಾಸಂಪುಟ) 


೧. 
ಷಿ 


ಸ್ಮತಿಪ್ರತಿಮೆಗಳು ಮತ್ತು ರಚಿತಪ್ರತಿಮೆಗಳು 
ವಿವಿಧ ಇಂದ್ರಿಯಗಳ ಪ್ರತಿಮೆಗಳು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೭೧ * 


[4 ಚಿ 


೭. ಏಳನೆಯ 
೧. 
ತ 


೦; 


೩ 
ಲ 
೫ 
೬ 
ಜ್ನ 
೮ 
ವ್ಯ ಶ್ರ 
೯ 


೧೦. 


ತ್ನಾಸಗಳು 


ದಪ್ರತಿಮೆಗಳು 

ತಿಮೆಗಳೂ ಸ೦ಂವೇದನೆಗಳೂ 
ತಿಮೆಗಳಲ್ಲಿ ವ್ಯಕ್ತಿಗತ ವ್ಯತ್ಯಾಸಗಳು 
ತಿಮೆಗಳ ಕೃತ್ಯಗಳು 


ಆ. ಓ 


(೬ 8 


ಅಧ್ಯಾಯ (ಕಲಿಯುವಿಕೆ) 

ಪ್ರಾಣಿಗಳು ಕಲಿಯುವ ಬಗೆ 

ಸ್ಥಳಜ್ಞಾನ ಪಡೆಯುವುದು 

ನೈಷೇಧಿಕ ಹೊಂದಿಕೆ 

ಗಲಿಬಿಲಿ ಪೆಟ್ಟಿಗೆಯಲ್ಲಿರುವ ಇಲಿ 

ಸಾಧನದ ಜ್ಞಾನವನ್ನು ಪಡೆಯುವುದು 
ಚಿ೦ಪಾ೦ಜಿಗಳು ಮತ್ತು ಮಂಗಗಳು ಕಲಿಯುವ ಕ್ರಮ 
ಸೂಕ್ಷ್ಮದೃಷ್ಟಿ 

ಪ್ರಾಣಿಯ ಹಾಗೂ ಮನುಷ್ಯನ ಕಲಿಯುವಿಕೆಯಲ್ಲಿರುವ 


ನಿಯಂತ್ರಿಸುವುದು ಅಥವಾ ಅನುಕ್ರಮಗಳನ್ನು ಕಲಿತುಕೊಳ್ಳುವುದು 
ಪಾವಲಫ್‌ ಮಹಾಶಯನ ಉಪಾಧಾನ ಪ್ರಯೋಗಗಳು 


೮. ಎಂಟನೆಯ ಅಧ್ಯಾಯ (ಸ್ಮತಿ) 


೧. 


1 “(ಜ್‌ ಡಿ 


ತ 
ಎ 


ಅ೦ತರಿತ ಹಾಗೂ ಅನಂ೦ತರಿತ ಕಲಿಯುವಿಕೆಗಳು 
ಇಡಿ ಮತ್ತು ಬಿಡಿ ಕಲಿಯುವಿಕೆ 
ಸ್ಮೃತಿಕಾರಕಗಳು 
ಜಡಸ್ನತಿ 
ು 
ಭಾವಿಕಸ್ಮೃತಿ 
ನಶ್ಚರ ಹಾಗೂ ಸ್ಲಿರಸ್ಪತಿಗಳು 
ದ ಥ್‌ 
ಮರೆವು 
ಸ್ಮೃತಿಬಾಧೆ 
ಅಪಧಾಯಕ ಅಂತರ್ಗಹ 
ಸ್ಮೃತಿಬಾಧೆಗೆ ಇರುವ ಭಾವನಾತ್ಮಕ ಕಾರಣಗಳು 


೯. ಒಂಭತ್ತನೆಯ ಅಧ್ಯಾಯ (ಮೂಲಪ್ರವೃತ್ತಿಗಳು) 


೧. 
ಜು 


ಕ್ಷೇಪ ಮತ್ತು ಮೂಲಪುವೃತ್ತಿ 
ಮೂಲ ಪ್ರವೃತ್ತಿಯ ಲಕ್ಷಣ 


* ೪೭೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕ್ಲಿ ಮಾಲಾಕ್ಷೇಪ ಸಿದ್ಧಾಂತ 
ಲ್ಲ ಮನುಷ್ಯನ ಮೂಲಪ್ರವೃತ್ತಿಗಳು 


೧೦. ಹತ್ತನೆಯ ಅಧ್ಯಾಯ (ಭಾವನೆಗಳೂ ರಸಗಳೂ) 
೧. ಭಾವನೆಯ ಸಾಮಾನ್ಯ ಲಕ್ಷಣಗಳು 
೨. ರಸಗಳು 
ಕ್ರಿ ರಸಗಳು ಮತ್ತು ಚಾರಿತ್ರ 
ಲ ರಸಗಳು ಮತ್ತು ನೈತಿಕ ಬೆಳವಣಿಗೆ 
ಅನುಬಂಧ: ಆಯುರ್ವೇದೀಯ ಮನಃಶಾಸ್ತ್ರ 
ಆಧಾರ ಗ್ರಂಥಗಳು 
ಪದಾರ್ಥಕೋಶ 


೪೭೩ * 


ಅಧ್ಯಾಯ ಒಂದು 
ಪೀಠಿಕೆ 


ಮನಃಶಾಸ್ತ್ರದ ಪ್ರಯೋಜನ: `ಮಾನವನ ಬ೦ಧಕ್ಕೂ-ಮೋಕ್ಷಕ್ಕೂ ಮನಸ್ಸೇ ಕಾರಣ' 
ಎಂಬ ಗೀತಾವಾಕ್ಯವು ಭಾರತೀಯನಿಗೆ ಅಪರಿಚಿತವಲ್ಲ. ಭಾರತೀಯ ತತ್ವಜ್ಞಾನದ ಆಧುನಿಕ 
ಅಭ್ಯಾಸಿಗಳು ಅದರ ವಿಷಯವನ್ನು ಮನಃ ಶಾಸ್ತ್ರ ಅತಿಭೌತಶಾಸ್ತ್ರ ಸೃಷ್ಟಿಕ್ರಮ ವಿವರಣದ 
ಶಾಸ್ತ್ರ "ಮತ್ತು ಮರಣೋತ್ತರ ಜೀವನ ಶಾಸ್ತ್ರ ಎಂದು ಸಾಮಾನ್ಯವಾಗಿ ನಾಲ್ಕು ವಿಭಾಗಗಳನ್ನು 
ಮಾಡುವುದುಂಟು. ಇದರಿಂದ ಭಾರತದ ಹಿ೦ದಿನ ಮಾತ ವ ಮನಸ್ಸಿನ 
ಕಾರಭಾರಗಳಿಗೆ ಸ್ಥಾನವಿತ್ತಿದ್ದರೆಂಬುದು ಸ್ಪಷ್ಟವಾಗುತ್ತದೆ. ಪ್ರತಿ ಒಬ್ಬನಿಗೂ ತನಗೆ ಒಂದು 
ದೇಹ ಮತ್ತು ಒಂದು ಮನಸ್ಸು ಇವೆ ಎಂಬುದು ಗೊತ್ತು: ತನ್ನ ಜಾಗೃತ ಜೀವನವಾದರೂ 
ಮನಸ್ಸಿನ ಕಾರ್ಯಗಳ ಮೂಲಕ ನಡೆಯುತ್ತದೆ ಎಂಬುದರ ಅರಿವು ಉ೦ಟು. ಆದರಿಂದು 
ಭಾರತವು ಪಾಶ್ಚಾತ್ಯ ನಾಗರಿಕತೆಯ ಸಂಪರ್ಕವನ್ನು ಪಡೆದು ಶಿಕ್ಷಣ ಕ್ಷೇತ್ರದಲ್ಲಿ ಮನಃಶಾಸ್ತ್ರ ಸ್ವಕ್ಕೆ 
ವಿಶಿಷ್ಟ ಸ್ಥಾನವನ್ನು ಕೊಟ್ಟಿದೆ. 


ಮನಃ ಶಾಸ್ತ್ರವನ್ನು ಕಲಿಯದೆ ಮನುಷ್ಯ ಬದುಕಲಾರನೆ? ಎಂದು ಯಾರಾದರೂ 
ಕೇಳಬಹುದು. ಬಾ ಶಾಸ್ತ್ರವನ್ನೂ ಕಲಿಯದೆ ಎಷ್ಟೋ ಜನ ಬದುಕಿರಬಹುದು. ಆದರೆ 
ಅನುಭವದಿಂದ ಪಾಠ ಕಲೆತು ಪ್ರಗತಿ ಹೊಂದಬೇಕೆಂಬ ಯಾವನೂ ಶಾಸ್ತ್ರಜ್ಞಾನವನ್ನು 
ಉಪೇಕ್ಷಿಸಲಾರ. ಶಾಸ್ತ್ರವು ಅನುಭವದ ವೈಜ್ಞಾ ಕವಾದ ಸಂಗ್ರಹ. ಎಲ್ಲ ಶಾಸ್ತ್ರಗಳಲ್ಲೂ 
ವಿಚಾರದ ಪಾತ್ರ ಪ್ರಮುಖವಾಗಿದೆ. ಅ೦ಥ ವಿಚಾರದ ಸಾಧನವೆಂದರೆ ಮನಸ್ಸು ಮನಃ ಶಾಸ್ತ್ರ 
ಹೇಳುವುದು ಮನಸ್ಸಿನ ಕಾರ್ಯಜಾಲವನ್ನು. ಹೀಗಿರುವಾಗ ಮನಃ ಶಾಸ್ತ್ರದ ಪ್ರಾಧಾನ್ಯ 
ಎಷ್ಟೆಂಬುದನ್ನು ಹೊಸದಾಗಿ ಹೇಳಬೇಕೆ? ತ 


ಶರೀರಶಾಸ್ತ್ರ. ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರ ಸ್ವಗಳನ್ನು ಶುದ್ಧ ವೈಜ್ಞಾನಿಕ 
ಶಾಸ್ತ್ರಗಳೆನ್ನುತ್ತಾರೆ” ಏಕೆಂದರೆ ಅವು “ಪ್ರತ್ಯಕ್ಷವಾದ ಪ್ರಯೊಣ| ವಿಜ್ಞಾನದ ಸ ಸಂಶೋಧನ 
ಮಾರ್ಗವನ್ನು ಚಾಚೂ ತಪ್ಪದೆ ಹಿಡಿದಿವೆ. ಆದುದರಿಂದ ಈ ವಿಜ್ಞಾನಯುಗದಲ್ಲಿ 
ಮನಃ ಶಾಸ್ತ್ರವಾದರೂ ಪ್ರಯೋಗ- -ವಿಜ್ಞಾನದ ಪ್ರತ್ಯಕ್ಷವನ್ನೇ ಪರಮಪ್ರಮಾಣವೆಂದು ಗ್ರಹಿಸಿ 
ಮುನ್ನಡೆಹುಲಾರಂಭಿಸಿತು. ಎರಡನೆಯ 8 ಮಹಾಯುದ್ಧದ ಅವಧಿಯಲ್ಲಿ 
ಅಂದಿನವರೆಗೆ ಗೊತ್ತಿದ್ದ ಮನಃ ಸಶಾಸ್ತ್ರಜ್ಞಾನವನ್ನು ಬಳಸಿ ಅನೇಕ ಸೈನಿಕ ಸ ಸಮಸ್ಯೆಗಳನ್ನು 


* ೪೭೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪರಿಹರಿಸಿಕೊಳ್ಳಲು ಅನುಕೂಲವಾಯಿತು. ಸೈನ್ಯಕ್ಕೆ ಜನರನ್ನು ಸೇರಿಸಿಕೊಳ್ಳುವಾಗ ಆಯಾ 
ವ್ಯಕ್ತಿಯ ಶಕ್ತಿ-ಆಸಕ್ತಿಗಳನ್ನು ಅರಿತುಕೊಳ್ಳಲು ಅದು ನೆರವಾಯಿತು. ರಣರ೦ಗದ ವಿವಿಧ 
ಕಾರ್ಯಗಳ ದಕ್ಷ ನಿರ್ವಹಣೆಗೆ ಎಂಥ ಶಕ್ತಿ ಸಂಪನ್ನತೆ-ಆಸಕ್ತಿಮತ್ತೆಗಳು ಬೇಕು ಎಂಬುದನ್ನು 
ವಿಶ್ಲೇಷಿಸಿ ನಿರ್ಣಯಕ್ಕೆ ಬರಲು ಅದರಿಂದ ಸಾಧ್ಯವಾಯಿತು. ಯುಕ್ತಕಾರ್ಯದಲ್ಲಿ 
ಯುಕ್ತನನ್ನು ನಿಯಮಿಸುವುದರಲ್ಲೂ ಹಾಗೆ ನಿಯಮಿಸಲ್ಪಟ್ಟವನಿಗೆ ಯುಕ್ತ ತರಬೇತನ್ನು 
ಕೊಡುವ ಕ್ರಮವನ್ನು ನಿರ್ಣಯಿಸುವುದರಲ್ಲೂ ಮನಃ ಶಾಸ್ತ್ರ "ಅಪಾರ ಸೂ ಯಡಾಕಕಿ 
ವ್ಯಕ್ತಿಯ ಭಾವಸ್ಥೆ ್ಟರ್ಯ- ಕಷ್ಟಸಹಿಷ್ಣುತೆಗಳನ್ನು ಅಳೆಯಲು ಶಕ್ಕವಾಯಿತು. ಅದೇ ಮೇರೆಗೆ 
ಶಾಂತಿಕಾಲದಲ್ಲಾದರೂ ವ್ಯಕ್ತಿಯ ಬಲಾಬಲ ವಿವೇಕವನ್ನರಿತು ತಕ್ಕ ಕಾರ್ಯಕ್ಷೇತ್ರದಲ್ಲಿ 
ಅವನಿಗೆ ಪ್ರವೇಶ ಕೊಟ್ಟರೆ ಕಾರ್ಯದಕ್ಷತೆ ಹೆಚ್ಚುವುದೆಂಬುದು ಹೆಚ್ಚುಹೆಚ್ಚಾಗಿ ಅನುಭವಕ್ಕೆ 
ಬರತೊಡಗಿತು. 


ಉದ್ಯಮ, ಆಡಳಿತ, ಶಾಂತ್ಯರ್ಥವಾದ ಜಾಗತಿಕ ಸಂಘಟನೆ ಮುಂತಾದ ಯಾವ 
ಕ್ಷೇತ್ರವನ್ನು ತೆಗೆದುಕೊ೦ಡರೂ ಅದರಲ್ಲಿ ದುಡಿಯುವ ಮನುಷ್ಯರ ಕೌಶಲ ಹಾಗೂ 
ಸ೦ಕಲ್ಪಶಕ್ತಿಗಳೇ ಆಯಾ ಕ್ಷೇತ್ರದ ಸಿದ್ಧಿಗೆ ಮುಖ್ಯ ಕಾರಣಗಳೆಂಬುದು ಸುಸ್ಪಷ್ಟ ಆದುದರಿಂದ 
ನಮ್ಮ ಜೀವನದ ವಿವಿಧ ರಂಗಗಳಲ್ಲಿ ದಕ್ಷವಾದ ಕಾರ್ಯನಿರ್ವಾಹ ಸಿದ್ಧಿಸಬೇಕಾದರೆ 
ಮಾನವನ ಮನೋದೈೆ ಓಹಿಕ ವರ್ತನಾ ವೈವಿಧ್ಯವನ್ನು ವಿವೇಚಿಸುವ ಪ್ರಾಯೋಗಿಕ 
ಮನಃ ಶಾಸ್ತ್ರದ ಅಭ್ಯಾಸ ಅನ್ವಯಗಳು ಅತ್ಯವಶ್ಯಕ ಎ೦ಬುದಿಂದು ನಿರ್ವಿವಾದವಾದ 
ಸಂಗತಿಯಾಗಿದೆ. 


ಮನಃ ಶಾಸ್ತ್ರದ ಲಕ್ಷಣ ಮತ್ತು ಗುರಿ: ಐತಿಹಾಸಿಕ ಕ್ರಮದಿ೦ದ ನಾವೀಗ ಮನಃ ಶಾಸ್ತ್ರದ 
ಬೇರೆ ಬೇರೆ ಲಕ್ಷಣಗಳನ್ನು ಅವಲೋಕಿಸೋಣ. ಮೊದಲನೆಯದಾಗಿ, ಮನಃ ಶಾಸ್ತ್ರವೆಂದರೆ 
ಆತ್ಮವಿಜ್ಞಾನ ಎಂದು ಹೇಳುವ ಪ್ರಾಚೀನತಮ ಲಕ್ಷಣ ನಮಗೆದುರಾಗುತ್ತದೆ. ರತ್ಯವಂಬ 
ಪದಕ್ಕೊ ೦ದು ಧಾರ್ಮಿಕ ಬಣ್ಣವಿರುವುದರಿಂದ ಅದನ್ನು ಸ್ವೀಕರಿಸ ನುವುದು 
ವೈಜ್ಞಾನಿಕವಾಗಲಾರದು. ಅಲ್ಲದೆ ಆತ್ಮಪದದ ಅರ್ಥ ಅಸ್ಪಷ್ಟ ಅದು ಎಲ್ಲಿದೆ ಎಂಬುದಾಗಲಿ, 
ಅದರ ಸತ್ಯಸ್ವರೂಪ ಎಂಥದೆಂಬುದಾಗಲಿ ತಿಳಿಯದು. 


ಮನಃಶಾಸ್ತ ಸ್ಮವೆ೦ದರೆ ಮನೋವಿಜ್ಞಾನ ಎಂಬುದು ಎರಡನೆಯ ಲಕ್ಷಣ. ಮನಸ್ಸು 
ಎ೦ಬ ಪದಕ್ಕೆ ಕೆ ಬಶೆಷ್ಟವಾದ ಧಾರ್ಮಿಕ ಅಥವಾ ದೈವವಿಜ್ಞಾನದ ಬಣ್ಣ ಹತ್ತಿಕೊ೦ಡಿಲ್ಲವಾದರೂ 
ಈ ಲಕ್ಷಣ ಅಷ್ಟೇನೂ ಸಮರ್ಪಕವೆನಿಸಲಿಲ್ಲ. ಏಕೆಂದರೆ "ಈ "ಲಕ್ಷಣದ ಪ್ರಕಾರ 
ಮನಃ ಶಾಸ್ತ್ರವೆಂಬುದು ಒಂದು ಯಾಂತ್ರಿಕ ಸ್ಪರೂಪವುಳ್ಳ ಶಾಸ್ತ್ರ ಎಂದು ಧ್ವನಿತವಾಗುತ್ತದೆ. 
ಮನಸ್ಸು ಎಂಬ ಒಂದು ದೃಶ್ಯ-ಸ್ಪ ಶ್ಯವಸ್ತು "ಎಲ್ಲಿಯೂ ಇಲ್ಲ. ಅದು ಬರ ಒಂದು ಕೃತ್ಯ 
ಉಗ) ಅಷ್ಟೇ. ಮನಃಶಾಸ್ತ್ರ ಸ್ತದ ವಿಷಯವು ಕಾರ್ಯಜಾಲವಲ್ಲದೆ ವಸ್ತು ಜಾಲವಲ್ಲ. 
ಮಿದುಳು ಬೇರೆ, ಮನಸ್ಸು ಬೇಕೆ ದೃಶ್ಯ-ಸ್ಪ] ಶ್ಯವಾದ ಮಿದುಳು ಮನಃ ಕೃತ್ಯದ ಶಾರೀರಿಕ 
ಸಾಧನ. 


ಮೂರನೆಯದಾಗಿ, ಮನಃಶಾಸ್ತ ಸ್ಮವು ಮಾನಸಿಕ ಜೀವನದ ವಿಜ್ಞಾನ ಎಂಬ ಲಕ್ಷಣ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೭೫ * 


ಹುಟ್ಟತು. ಇದು ಮೊದಲಿನೆರಡು ಲಕ್ಷಣಗಳಿಗಿಂತ ಹೆಚ್ಚು ತೃಪ್ತಿಕರ ಎಂಬುದೇನೋ ನಿಜ. 
ಏಕೆಂದರೆ, “ಮಾನಸಿಕ ಜೀವನ” ಎಂಬ ಪದದಲ್ಲಿ ಕಾರ್ಯ ಹಾಗೂ ವರ್ತನೆಗಳ 
ಕಲ್ಪನೆಗಳು ಅಡಕವಾಗುತ್ತವೆ; ಅವು ಮನಃಶಾಸ್ತ್ರ ಸ್ವದಲ್ಲಿ ಮುಖ್ಯವಾದಂಥವು. ಆದರೆ ಈ 
ಲಕ್ಷಣವು ಬಹಳ ಮೊಟಕಾಯಿತೆಂಬ ಟೀಕೆಗೆ ಎಡಬುಕಟಾಖಿ ಹಿ: ಲಕ್ಷಣದಲ್ಲಿ ಮಾನಸಿಕ 
ಜೀವನದ ಏನಾದರೊಂದು ಕುರುಹು ಸೂಚಿತವಾಗಬೇಕಾದುದು ಅಗತ್ಯ. 

ಅದೊಂದು ಪ್ರಜ್ಯಾವಿಜ್ಞಾನವೆಂಬುದು ನಾಲ್ಕನೆಯ ಲಕ್ಷಣ. ಮನಃ ಶಾಸ್ತ್ರವು ಮಾನವ್ಯ 
ಪ್ರಜ್ಞೆಯ ಎಲ್ಲ ಮುಖಗಳನ್ನೂ ಪರಿಶೀಲಿಸುತ್ತದೆ. ಸಾವಾನ್ಯ ಮನುಷ್ಯನು 
ತನಗೇನಾಗುವುದೆಂದು ತಿಳಿದುಕೊಳ್ಳುವನೋ ಅವೆಲ್ಲವೂ ಮನಃಶಾಸ್ತ್ರದ ಕಕ್ಷೆಯಲ್ಲಿ ಬರುತ್ತವೆ. 
ಆದರೆ ಈ ಲಕ್ಷಣ ಸಾಕಷ್ಟು ವ್ಯಾಪಕವಾಗಿಲ್ಲ. ಅವ್ಯಾಪ್ತಿದೋಷದಿಂದ ಕೂಡಿದೆ. ಏಕೆ೦ದರೆ, 
ಇದರಲ್ಲಿ ನಮ್ಮ ಬಾಳಿನ ಅಜ್ಜ್ಞಾತಪ್ರಜ್ಞೆಯ ಅಂಶಗಳು ಗೃಹೀತವಾಗಿಲ್ಲ; ನಮ್ಮ ಮೂಡಿ 
ಮುಳುಗುವ ನ ಸುಗಳನ್ನೂ ನಮ್ಮ ವರ್ತನೆಯ ಹಿನ್ನೆ ಲೆಯಲ್ಲಿಯ ಪರೋಕ್ಷ 
ಪ್ರಚೋದನೆಗಳನ್ನೂ ಮನೋವಿಶ್ಷೇಷಕನು ಗಣ್ಯವೆ೦ದು ಗ್ರಹಿಸುತ್ತಾನೆ. 

ಮಾನವವ್ಯಕ್ತಿಂದಯು ಜ್ಞಾತಪ್ರಜ್ಮೆ- ಅವಪ್ಪ್ರಜ್ಞೆ ಕಾರ್ಯಗಳ ಎಜ್ಡಾನವನ್ನು 
ಮನಃಶಾಸ್ತ ಸ್ತವೆಂಬುದು ಐದನೆಯ ಲಕ್ಷಣ. ವುಡ್‌ಪರ್ತ್‌ ಮಹಾಶಯನ ಉಕ್ತಲಕ್ಷಣ. 
ಅತ್ಯಂತ ಸಮರ್ಪಕ ಲಕ್ಷಣಗಳಲ್ಲೊಂಡನ್ನಬಹುದು. ಅದು ಮಾನಸಿಕ ಜೀವನದ ಎಲ್ಲ 
ಅಂಶಗಳನ್ನೂ ಒಳಗೊಳ್ಳುತ್ತದೆ. ಆದರೆ 'ಅದಕ್ಕೂ ಅವ್ಯಾಪ್ತಿ ದೋಷ ಅಂಟಿಕೊಂಡಿದೆ. 
ಏಕೆ೦ದರೆ, ಬ ಪ್ರಾಣಿ- ಮನಃ ಶಾಸ್ತ್ರವನ್ನೂ ನಮ್ಮ ಸಾಮಾಜಿಕ ಕಾರ್ಯಜಾಲವನ್ನೂ 
ತನ್ನ ಕಕ್ಟೆಯಿಂದ ಹೊರಗೆ ಅಟ್ಟದೆ. 


ಕೊನೆಯದಾಗಿ, ಅದೊಂದು ವರ್ತನಾವಿಜ್ಞಾನ ಎ೦ಬ ಲಕ್ಷಣ ಇಂದು ರೂಡಿಗೆ 
ಬಂದಿದೆ. ಈ ಲಕ್ಷಣದಲ್ಲಿ ಪ್ರಾಣಿಮನಃ ಶಾಸ್ತ್ರವು ಅಳವಟ್ಟದೆ. ಪ್ರಾಣಿಗಳಿಗೆ ಪ್ರಜ್ಞೆ ಇದೆಯೋ 
ಇಲ್ಲವೋ ಎಂಬ ಪ್ರಶ್ನೆ ಬೇರೆ. ಅವುಗಳ ವರ್ತನೆಯಂತೂ ಪ್ರಶ್ಯಕ್ಷ ಸಿದ್ಧ. 
ಪ್ರಾಣಿಮನಃ ಶಾಸ್ತ್ರಕಾರರೂ ವರ್ತನಾವಾದಿಗಳೆಂಬ ಮನಃಶಾಸ್ತ್ರ ಪ್ರಸ್ಥಾನದವರೂ ಈ 
ಲಕ್ಷಣವನ್ನು ಸೂಚಿಸಿದವರು. ಪ್ರಜ್ಞಾವತ್ತೆಯು ಕೇವಲ ಖಾಸಗಿಯ ವಿಷಯವಾದುದರಿಂದ 
ಮನಃ ಶಾಸ ಸ್ವದನ್ನು ಶುದ್ಧವಿಜ್ಞಾನವನ್ನಾಗಿ' ಮಾಡುವ ಲವಲವಿಕೆಯುಳ್ಳ ವರ್ತನಾವಾದಿಯು 
ಪ್ರಜ್ಞೆಯನ್ನು ಹೊರಗಿಟ್ಟು ಇಂಥ ಪರತಃಪ್ರಮಾಣದಿಂದ ಸಿದ್ಧವಾದ. ವಾಸ್ತವ ಲಕ್ಷಣವನ್ನು 
ಎದುರಿಟ್ಟಿದ್ದಾನೆ. ವರ್ತನಾವಾದದ ಸಂಸ್ಥಾಪಕನಾದ ಜೆ.ಬಿ. ವಾಟ್ಸನ್‌ ಮಹೋದಯನು 
ಮನಃಶಾಸ್ತ್ರದ ಕರ್ತವ್ಯವನ್ನು ಹೀಗೆ ವಿವರಿಸಿದ್ದಾನೆ: 

“ವೈಜ್ಞಾನಿಕರೆಲ್ಲರಿಗೂ ಆಸಕ್ತಿ ಹುಟ್ಟಿಸತಕ್ಕ ಮನಃಶಾಸ್ತ್ರವು ಮನುಷ್ಯರೂ ಪ್ರಾಣಿಗಳೂ 
ತಮ್ಮ ಆವರಣದೊಡನೆ ಹೊಂ೦ದಿಕೊ೦ಬ ಪ್ರತ್ಯಕ್ಷ ಸಂಗತಿಯನ್ನು ತನ್ನ ಬೀಜವನ್ನಾಗಿ 
ಆಯ್ದುಕೊಳ್ಳುತ್ತದೆ. ಇಂಥ ಹೊಂದಿಕೆಗಳು ಸಾಕಷ್ಟು ಇರಬಹುದು. ಇಲ್ಲವೆ ಒಂದು 
ಪಿಂಡದ ಕೇವಲ ಅಸ್ತಿತ್ವಕ್ಕೆ ಆವಶ್ಯಕವೆನಿಸುವಷ್ಟು ಕನಿಷ್ಠಾವಧಿಕವಾಗಿಯೂ ಇರಬಹುದು. 
ಎರಡನೆಯದಾಗಿ ಕೆಲ ಪ್ರೇರಣೆಗಳು ಪಿ೦ಡಗಳನ್ನು ಅನುಕ್ರಿಯೆಯೆಸಗುವಂತೆ ಮಾಡುತ್ತವೆ. 


* ೪೭೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪೂರ್ಣಾವಸ್ಥೆಯನ್ನು ಮುಟ್ಟದ ಮನಃಶಾಸ್ತ್ರ ಸ್ತ್ರ ಪದ್ಧತಿಯಲ್ಲಿ ಪೆ ಪ್ರೇರಣೆಯನ್ನು ಕೊಟ್ಟಾಗ 
ಅನುಕ್ರಿಯೆಯನ್ನೂ "೨ಿನುಕ್ತಿಯೆಯನ್ನು ಕೊಟ್ಟಾಗ ಪ್ರೇರಣೆಯನ್ನೂ ಟಬ ಬರ ಚ 


ಜೆ.ಬಿ. ವಾಟ್ಸನ್ನನ ಪರತಃಪ್ರಾಮಾಣ್ಯದ ಅತಿದೃಷ್ಟಿಗೆ ವಿರುದ್ಧವಾಗಿ ಜಾರ್ಜ್‌ ಟ. 
ಲ್ಯಾಡನು ಪ್ರಜ್ಞೆಯ ಘಟನೆಯನ್ನು ಇದ್ದ ಹಾಗೇ ಪದ್ಧತಿ ಪ್ರಕಾರ ವರ್ಣಿಸುವುದೂ 
ಏವರಸುವುದೂ: ಮನಃ ಶಾಸ್ರವನಿಸುತ್ತದ ಎ೦ದು ಲಕ್ಷಣಿಸಿದ್ದಾನೆ. ಮೆಕ್‌ಡೂಗಲ್ಲನ ಪ್ರಕಾರ 
ನಮ್ಮನ್ನು ನಾವು ಹೆಚ್ಚು ವಿವೆದಿಂದ 'ನಿಯಂತ್ರಿಸಿಕೊಳ್ಳಲು ಮತ್ತು ಹೆಚ್ಚು ಪರಿಣಾಮಕರವಾಗಿ 
ನಮ್ಮ ಹತ ವಗಳ. ಮೇಲೆ ಪ್ರಭಾವ ಬೀರಲು ತಕ್ಕ ಹಾಗೆ ಮಾನವನ ಸ್ವಭಾವದ 
ಜ್ಞಾನವನ್ನು ಹೆಚ್ಚು ನಿಷ್ಠಷ್ಟ ಹಾಗೂ ಕ್ರಮಬದ್ಧ ಮಾಡುವುದೇ ಮನಃ ಶಾಸ್ತ್ರದ ಗುರಿ. 
ಮನುಷ್ಯ ಸ್ವಭಾವದ ಮನೋಮುಖಕ್ಕಷ್ಟೇ ಮನಃಶಾಸ್ತ್ರದ ಸ್ಪಷ್ಟವಾಗಿ ಸ೦ಬಂಧಿಸಿದೆ 
ಎನ್ನು: ತ್ತಾನವ-ಅದು ಮಾನವ್ಯ ಮನದ ವೈಧಿಕ ಹಾಗೂ ಪ್ರಯೋಗವ್ಯೆ ೈಜ್ಞಾನಿಕ ಸ್ವ ಸರೂಪದ 
ಶಾಸ್ತ್ರ ಎಂಬುದವನ ಮತ. ಥು ನಾಡಿ ಅಭಿರುಚಿ ಇಲ್ಲವೆ ಹೊಂದಿಕೆ" ಅಥವಾ 
ವಿವೇಕದೃಷ್ಟಿಯ ನೋಟ' ಎ೦ಬ ಅರ್ಥದಲ್ಲಿ 'ಸೈಕಾಲಾಜಿಕಲ್‌' (ಮನಃ ಶಾಸ್ತ್ರೀಯ, 
ಮಕೋಧಾರ್ಮಿ) ಎ೦ಬ ಪದವನ್ನು ಜನಪ್ರಿಯ ಸಾಹಿತ್ಯದಲ್ಲಿ ಬಳಸುತ್ತಿರುವುದನ್ನು 
ನೈಟ್‌ಡನ್‌ಲ್ಯಾಪ್‌ ಎತ್ತಿ ತೋರಿಸಿದ್ದಾನೆ. 'ಸೈಕಾಲಾಜಿಕಲ್‌ ಮೋಯೆಂಟ್‌' ಎಂದರೆ ಮೇಲಿನ 
ಅರ್ಥದ ಪ್ರಕಾರ ಒಂದು ಕಾರ್ಯ ನಡೆಯಲು ಬೇಕಾದ ಅತ್ಯಂತ ಉಚಿತ ಕ್ಷಣ 
ಎಂದಾಗುತ್ತದೆ. 


ಸರ್ವಗ್ರಾಹ್ಯವಾದ ಇಂದಿನ ಲಕ್ಷಣ ಇಂತಿದೆ: ಮನಃ ಶಾಸ್ತ್ರವೆಂದರೆ ಮಾನವನ 
ಹಾಗೂ ಪ್ರಾಣಿಯ, ಸಮ- ವಿಷಮಾವಸ್ಥೆಗಳ, ವ್ಯಕ್ತಿಯ ಮತ್ತು. ಸಮಾಜದ ವಿಚಾರ 
ಮತ್ತು ವರ್ತನೆಗಳ ಕ್ರಮವಾದ ಅಭ್ಯಾಸ. 


ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಯಶಸ್ವಿಯಾದ ವಿವಿಧ ವೈಜ್ಞಾನಿಕ ಸಂಶೋಧನ ಕ್ರಮಗಳನ್ನು 
ಮಾನಸಿಕ ಜೀವನ ಮತ್ತು ಅದಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಅನ್ವಯಿಸಲು ಆಧುನಿಕ 
ಮನಃಶಾಸ್ತ್ರ ಪ್ರಯತ್ನಿಸುತ್ತದೆ-ಎನ್ನುತ್ತಾನೆ ಟಿಚ್ನರ್‌. ಮಾನಸಿಕ ಜೀವನವು ಮಾನವ್ಯ 
ಕಾರ್ಯಜಾಲದಲ್ಲಿ ಪ್ರಕಟವಾಗುತ್ತದೆ; ಆದುದರಿಂದ ವ್ಯಕ್ತಿಯ ಚಟುವಟಿಕೆಗಳ ವೈಜ್ಞಾನಿಕ 
ಅಭ್ಯಾಸವೇ ಮನಃಶಾಸ್ತ್ರ ಎಂಬುದು ಅವನ ಹೇಳಿಕೆ. ಜೀವ ಹೋದಮೇಲೆ ಒಬ್ಬನಲ್ಲಿ 
ಸಂಭವಿಸುವ ಯಾವ ಕಾರ್ಯವೂ ಸಜೀವ ಕಾರ್ಯವಲ್ಲ; ಅವನ ಹೆಣದಲ್ಲಿ ಆಗುವುದು 
ಜಡಕ್ರಿಯೆ. ಆದರೆ ಜೀವವನ್ನಾಧರಿಸಿ ನಡೆವ ಪ್ರತಿಯೊಂದು ಕಾರ್ಯವೂ ಜೈವಿಕ 
ಅಥವಾ ಚೈತನಿಕವಾದ ಕಾರ್ಯ; ಆದುದರಿಂದ ಮಾತನಾಡುವುದು ಓಡುವುದು 
ಮಾತ್ರವಲ್ಲದೆ ಕಲಿಯುವುದೂ ಸುಖ-ದುಃಖಗಳನ್ನು ಅನುಭವಿಸುವುದೂ ಚೈತನಿಕ 
ಕಾರ್ಯಗಳೇ-ಸಚೇತನ ವ್ಯಕ್ತಿಯ ವ್ಯಾಪಾರಗಳೇ. ವ್ಯಕ್ತಿಗಳಲ್ಲಿರುವ ಭೇದ ಮತ್ತು 
ಸಮಕಾರ್ಯಶೀಲಗಳನ್ನು ಮನಃ ಶಾಸ್ತ್ರವು ಹುಡುಕಲು, ಯತ್ನಿಸುತ್ತದೆ. ಮಾನವರ 
ಸಾಮಾನ್ಯ ವ್ಯಾಪಾರಗಳಾದ ಕಲಿಯುವುದು. ಎಚಾರ ಮಾತಿ ಭಾವಿಸುವುದು, 
ಚಾಸಿ ರ ಹರವಗಳಿಗ ಆಧಾರಭೂತವಾದ ಸಾಮಾನ್ಯ ವಿಧಿಗಳನ್ನು (ಉತ್ಸರ್ಗ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೭೭ * 


ನಿಯಮಗಳನ್ನು) ಕಂಡುಹಿಡಿಯಲು ಮನಃ ಶಾಸ್ತ್ರ ಪ್ರಯತ್ನ ಮಾಡುತ್ತದೆ. ಶವಗಳಲ್ಲಾಗಲಿ, 
ಮರಣೋತ್ತರ ಜೀವಗಳಲ್ಲಾಗಲಿ ಅದು ಆಸಕ್ತಿವಹಿಸದು; ಶರೀರವುಳ್ಳ, ಬದುಕಿರುವ, 
ಕ್ರಿಯಾಮಯ ವ್ಯಕ್ತಿಗಳಿಗಷ್ಟೇ ಅದರ ಆಸಕ್ತಿ ಪರಿಮಿತ-ಅರ್ಥಾತ್‌ ಅದೊಂದು ಸಜೀವ 
ವ್ಯಕ್ತಿಯ ಕೃತ್ಯರೂಪದ ಮನದ ವರ್ತನೆಗಳ ಮೀಮಾಂಸೆಯಲ್ಲಿ ನಿಷ್ಠವಾದ ಶಾಸ್ತ್ರ 
ವರ್ತನಗಳನ್ನಿಲ್ಲಿ ಪ್ರಯೋಗ ವೈಜ್ಞಾನಿಕ ಪತ್ಯಕ್ಷಕ್ಕೆ ಗೋಚರಿಸತಕ್ಕವೆಂದು ಗಣಿಸಿರುವುದು 
ಗಮನೀಯ; ಅವು ಮನಃಕೃತ್ಯದ ಆವಿರ್ಭಾವಗಳು, ಪ್ರಕಟಸ್ಟರೂಪಗಳು. 

ಮೇಲಿನ ಮಾತುಗಳಿಂದ ಮನಃ ಶಾಸ್ತ್ರದ ಗುರಿ ಆತ್ಮಸಂಶೋಧಕವಲ್ಲ-ಮನಃ ಶೋಧ 
ಎ೦ಬುದು ಸ್ಪಷ್ಟವಾಗುತ್ತದೆ. 7೧೦007 ಅಥವಾ ಕೃತ್ಯದ ಸ್ವರೂಪವುಳ್ಳ ಮನಸ್ಸು ಜೀವಂತ 
ಶರೀರದಲ್ಲಿ ಮನೋದೈಹಿಕ ವರ್ತನೆಗಳ ರೂಪದಲ್ಲಿ ವ್ಯಕ್ತವಾಗುತ್ತದೆಂದು "ನಂಬಿ, ಆ 
ವರ್ತನೆಗಳನ್ನು 2 ತನ್ಮೂಲಕ ಒಂದು ಚ ಕಷ್ಟಸಹಿಷ್ಣುತೆ. 
ಕಾರ್ಯದಕ್ಷತೆ. ಮೇಧಾವಿತ್ವ ಕೌಶಲ ಮುಂತಾದ ಗುಣಗಳನ್ನು ವೈಜ್ಞಾನಿಕವಾಗಿ ನಿರ್ಣಯಿಸಿ, 
ಜೀವನದಲ್ಲಿ ಅನ್ವಯಾನುಕೂಲವನ್ನು ಕಲ್ಪಿಸಿಕೊಡುವುದು ಸು ಶಾಸ್ತ್ರದ ಮಹೋದ್ದೇಶ. 
ಇದರಿಂದ ಪ್ರಸ್ತುತ ಶಾಸ ಸದ ವೈಜ್ಞಾನಿಕತೆಯ ಜೊತೆಗೇ ಅದರ ಸಿದ್ಧಾಂತಗಳ 


ವ್ಯ ವಹಾರ್ಯ ತೆಯೂ. ವಿದಿತವಾಗುತ್ತದೆ. 
ಮನಃಶಾಸ್ತ್ರದ ಶಾಖೆಗಳು 


೧. ಸ ಮನಃ ಶಾಸ್ತ್ರ: ಇದರಲ್ಲಿ ನಮ್ಮ ಮಾನಸಿಕ ಜೀವನಕ್ಕೆ ನಿಕಟವಾಗಿ 
ಹೊಂದಿಕೊಂಡಿರುವ” ಮಿದುಳಿನ ಶರೀರಶಾಸ್ತ್ರ ನರಮಂಡಲ, ಇಂದ್ರಿಯಗಳು 
ಮತ್ತು ನಿರ್ನಾಳಗಂಥಿಗಳು ಮುಂತಾದ ಶರೀರದ ವಿವಿಧ ಅಂಗಗಳ ಅಭ್ಯಾಸ 
ಸೇರಿದೆ. 

೨. ತಾತ್ವಿಕ ಮನಃಶಾಸ್ತ್ರ: ಮನಸ್ಸು ಮತ್ತು ಆತ್ಮಗಳ ಸ್ವಭಾವ, ಮನಸ್ಸು ಮತ್ತು 
ಶರೀರಗಳ ಸಂಬಂಧ ಹಾಗೂ ಪ್ರಾಚೀನವಾದ ಸಂಕಲ್ಪ ಸ್ವಾತಂತ್ರ್ಯ ಮತ್ತು 
ನಿಯತಿವಾದಗಳ ಪ್ರಶ್ನೆ ಮು೦ತಾದ ಮೂಲಭೂತ ಸಮಸ್ಯೆಗಳ ವಿವೇಚನೆ 
ಇದರಲ್ಲಿ ಬರುತ್ತದೆ. ಇಲ್ಲಿ ನಿರೀಕ್ಷಣೆಗೂ ಪ್ರಯೋಗಕ್ಕೂ ಸ್ಥಾನವಿಲ್ಲ. ಉಳಿದ 
ವಿಜ್ಞಾನಗಳಲ್ಲಿ ಹೇಗೋ ಹಾಗೇ ಇದರಲ್ಲಾದರೂ ಮೌಲಿಕ ಕಲ್ಪನೆಗಳ ಮತ್ತು 
ಅವುಗಳ ಹಿನ್ನೆಲೆಯಲ್ಲಿರುವ ಗೃಹೀತ ಜ್ಞಾನಗಳ ಸ್ಪಷ್ಟೀಕರಣವೇ ಮುಖ್ಯ. 

೩. ಅಭಿಜ್ಞಾಮನಃಶಾಸ್ತ್ರ: ಈ ಶಾಖೆಯಲ್ಲಿ ಭಾವನೆ ಮತ್ತು ಬಯಕೆಗಳಿಂದ 
ಭಿನ್ನವಾದ, ಕೇವಲ ಜ್ಞಾನಕ್ಕೆ ಸಂಬಂಧಿಸಿದ ಇಂದ್ರಿಯಪ್ರತ್ಯಕ್ಷ, ಉನ್ಮುಖತೆ, 
ಜ್ಞಾನಾರ್ಜನೆ, ಸ್ಮೃತಿ ಮತ್ತು ತರ್ಕ ಮುಂತಾದ ಮಾನಸಿಕ ಕಾರ್ಯಗಳು 
ಅಡಕವಾಗುತ್ತವೆ. 


೪... ಮಾನಸ- ಮಾನಶಾಸ್ತ್ರ: ಮಾನಸ-ಮಾನಶಾಸ್ತ್ರವು ಮಾನಸಿಕ ಗುಣಗಳನ್ನು 
ಅಳೆಯುತ್ತದೆ. ಇದರಲ್ಲಿ ಹೆಚ್ಚು ಪ್ರವರ್ಧಮಾನಕ್ಕೆ ಬಂದ ವಿಭಾಗ ನಂದರೆ 


ಮಾ 


* ೪೭೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬುದ್ಧಿ ಪರೀಕ್ಷಣ; ಆದರೆ "ವಿಶಿಷ್ಟ ಶಕ್ತಿಗಳು” ಎನ್ನಿಸಿಕೊಂಡ ಯಾಂತ್ರಿಕ ಶಕ್ತಿ 
ಅಥವಾ ಸಾಂಗೀತಿಕ ಶಕ್ತಿ ಮುಂತಾದವನ್ನು ಸಾಕಷ್ಟು ಸರಿಯಾಗಿ ಅಳೆಯಲು 
ಸದ್ಯಃ ಸಾಧ್ಯವಾಗಿದೆ; ಅಲ್ಲದೆ ಮನಃಪ್ರಣಾಲಿಗಳನ್ನು ಮತ್ತು ವ್ಯಕ್ತಿತ್ವದ ಲಕ್ಷಣಗಳನ್ನು 
ಅಳೆಯುವಲ್ಲಿ ಪ್ರಯೋಗ ಮುಂದುವರಿಯುತ್ತಿದೆ. 

೫. ಪ್ರಾಣಿಮನಃಶಾಸ್ತ್ರ: ಪ್ರಾಣಿಗಳ ಮೂಲಪ್ರವೃತ್ತಿ, ಕಲಿಯುವ ವಿಧಾನ ಮತ್ತು 
ಅವಕ್ಕೆ ಬುದ್ಧಿ ಇವೆ ಎಂದು ಹೇಳಬಹುದಾದ ಅರ್ಥ-ಇವುಗಳಿಗೆ ಸಂಬಂಧಿಸಿದ 
ಮುಖ್ಯವಾದ ಮಾನಸಶಾಸ್ತ್ರೀಯ ಸಮಸ್ಯೆಗಳ ವಿವೇಚನೆ ಇಲ್ಲಿದೆ. ಪ್ರಾಣಿಗಳ 
ಮೇಲೆ' ಮಾಡಿದ ಪ್ರಯೋಗಗಳಿಂದ ಮಿದುಳು ಮತ್ತು ನರಮಂಡಲಗಳ 
ಕೃತ್ಯಗಳ ಜ್ಞಾನವು ನಮಗೆ ಹೆಚ್ಚಾಗಿ ಲಭಿಸಿದೆ. 


ಹಓ,.. ಸಾಮಾಜಿಕ ಮನಃ ಶಾಸ್ತ್ರ: : ಮನಃ ಶಾಸ್ತ್ರದ ಶಾಖೆಯಲ್ಲಿ ವ್ಯಕ್ತಿಗಳ ವಿಚಾರ ಮತ್ತು 
ವರ್ತನೆಗಳ ಮೇಲೆ `ಶವರು ಇತೆರರೂಡನೆ ಇಟ್ಟುಕೊಂಡ ಸಂಬಂಧಗಳ 
ಹಾಗೂ ಅವರು ಸೇರಿರುವ ವಿವಿಧ ಸಾಮಾಜಿಕ ಗುಂಪುಗಳ ರಚನೆ, 
ಸಂಸ್ಥೆಗಳು, ಸಂಪ್ರದಾಯ ಮತ್ತು ಉತ್ಕ್ರಿಯಾತ್ಮಕ ಶಕ್ತಿಗಳ ಪ್ರಭಾವ ಹೇಗೆ 
ಬೀಳುತ್ತದೆ ಎಂಬುದರ ಪ್ರತಿಪಾದನೆ ಇಲ್ಲಿದೆ. 


೭. ಉತ್ಕ್ರಿಯಾ ಮನಃ ಶಾಸ್ತ್ರ ಇದು ಮೂಲಪುವೃತ್ತಿ. ಭಾವನೆ ಮತ್ತು ಇತರ 
ಜ್ಞಾತ ಅಜ್ಞಾತ ಪ್ರಜ್ಞೆಗಳ ಉತ್ಕಿಯಾತ್ಮಕ ಶಕ್ತಿಗಳು ಹೇಗೆ ನಮ್ಮನ್ನು ಕಾರ್ಯದಲ್ಲಿ 
ಪ್ರವರ್ತಿಸುತ್ತವೆ ಎಂಬುದನ್ನು ಚರ್ಚಿಸುತ್ತದೆ. 


ಇನ್ನೊಂದು ವಿಧದಿ೦ದ ಮನಃಶಾಸ್ತ್ರ ಸ್ತವನ್ನು ವಿಭಜಿಸುವುದೂ ಉಂಟು. ಆ ಪ್ರಕಾರ 
ಮನಃ ಶಾಸ್ತ್ರದಲ್ಲಿ ಶುದ್ಧ ಮತ್ತು ಅನ್ವಿತ' ಬಡ ಎರಡು ಬಗೆ. ಮನಃ ಶಾಸ್ತ್ರೀಯ 
ಜ್ಞಾನವನ್ನು | ಹೆಚ್ಚಿಸಿಕೊಂಬುದು ತುದ್ಧ ಮನಃ ಶಾಸ್ತ್ರದ ಕೆಲಸ. ಮನೋರೋಗಗಳು ಬಾರದಂತೆ 
ಮುಂಜಾಗ್ರತೆ ವಹಿಸುವ ಮತ್ತು 'ಶಿವನ್ನು ಗುಣಪಡಿಸುವ ಹಾಗೂ ಶಿಕ್ಷಣ, ಉದ್ಯಮ, 
ಮಕ್ಕಳ ಸಾಕಣೆ, ಉದ್ಯೋಗದ ಆಯ್ಕೆ! ಮುಂತಾದ ವ್ಯಾವಹಾರಿಕ "ಸಮಸೆ ಗಳನ್ನು 
ಪರಿಷರಿಸುವ ಕಾರ್ಯಗಳಲ್ಲಿ ಮನಃಶಾಸ ಸ್ತದ ಜ್ಞಾನವನ್ನು ಅನ್ವಯಿಸುವುದು. ಅನ್ವಿತ 
ಮನಃ *ಶಾಸ್ತ್ರಜ್ಞನ ಕೆಲಸ. ಮನಃ ಶಾಸ್ತ್ರಕ್ಕೆ ಮೊದಲು ಸ್ವತಂತ್ರ ಜ್ಞಾನಶಾಖ ಎಂಬ ಮನ್ನಣೆ 
ದೊರೆತ ೧೯ನೆಯ ಶತಮಾನದಥ್ಶ' ಶುದ್ಧ ಮನಃಶಾಸ ಸವೇ ಗಣ್ಯವಾಗಿತ್ತು- ಟಿಚಕೂ 
ಮನಃ ಶಾಸ್ತ್ರಜ್ಯರ ಲಕ್ಷ್ಯ ತಾತ್ವಿಕ ಮನಃ ಶಾಸ್ತ್ರ "ತ್ತು ಅಭಿಷ್ಞಾ ಮನಃ ಶಾಸ್ತ್ರಗಳ. ಮೇಲೆಯೇ, 
ಆದರೆ ಇದು ಪಾಧಾನ್ಯ 'ಕೂಡುವುದರಥ್ತ ದೃಷ್ಟಿ, ಬದಲಾಗಿದೆ. ಅನ್ವಿತಮನಃ ಶಾಸ್ತ ಸ್ತವು ತಕ್ಕ 
ಪ್ರಾಧಾನ್ಯ ವನ್ನು ಪಡೆದಿದೆ: ತಾತ್ವಿಕ ಮನಃ ಶಾಸ್ತ್ರ ಮತ್ತು ಅಭಿಜ್ಞಾಮನಃ ಶಾಸ್ತ್ರಗಳ ಪಾಮುಖ್ಯಕ್ಕೆ 
ಸಾಕಷ್ಟು 'ಮನ್ನಣೆ ದೊರೆತಿದ್ದರೂ ಇತರ ಶಾಖೆಗಳ ಅದರಲ್ಲೂ ಉತ್ಕಿಯೌತ್ಯಕ, ಮಟ 
ಮನಃಶಾಸ್ತ್ರ ಹಾಗೂ ಮಾನಸ-ಮಾನಶಾಸ್ತ್ರಗಳ- -ತೀವ್ರಗತಿಯ ಬೆಳವಣಿಗೆಯಿಂದ ಕೆಲಮಟ್ಟಿಗೆ 
ಅವುಗಳ `್ರೊಮುಖ ಖ್ಯವು ಮಸುಕಾಗಿದೆ. ದ್ಯ ವ್ಯತ್ಯಾಸದ ದೆಸೆಯಿಂದ ತಂತ್ರದಲ್ಲಿ ಹೆಚ್ಚಿನ 
ಪ್ರಗತಿಯಾಗಿದೆ. ಸ್ಥೂಲವಾಗಿ ಹೇಳುವುದಾದರೆ, ನದ ೬೦-೭೦ ವರ್ಷಗಳಲ್ಲಿ ಅಂತರ್‌ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೭೩೯ * 


ನಿರೀಕ್ಷಣೆ ಮತ್ತು ಕಥನಕ್ರಮಗಳಿ೦ದ ಮನಃಶಾಸ್ತ್ರವು ನಿಯಂತ್ರಿತ ನಿರೀಕ್ಷಣೆ ಮತ್ತು 
ಪ್ರಯೋಗಗಳಿಡೆಗೆ ಮುಂದುವರಿದಿದೆ. 


ಮತ್ತೂ ಒಂದು ವಿಧವಾಗಿ ಮನಃಶಾಸ್ತದ ಶಾಖೆಗಳನ್ನು ವಿಸ್ತರಿಸಿ ವಿಭಜಿಸುವುದೂ 
ಉಂಟು. ಅದರ ಪ್ರಕಾರ ಸಾಮಾನ್ಯ ಮನೆಶಾಸ್ತ್ರ ತುಲನಾತ್ಮಕ “ಮನಃ ಶಾಸ್ತ್ರ ವಿಷಮ 
ಮನಶಾಸ್ತ್ರ, ಶೈಕ್ಷಣಿಕ ಮನಃ ಶಾಸ್ತ್ರ "ಔದ್ಯಮಿಕ `ಮನಃ ಶಾಸ್ತ್ರ "ಔದ್ಯೋಗಿಕ "ಸಲಹೆಯ 
ಮನಃಶಾಸ್ತ್ರ ಎಂಬವನ್ನು ಹಿಂದೆ ಳಿದ "ಪಟ್ಟಿಗೆ ಸೆ ರಿಸಬೇಕಾಗುತ್ತದೆ. 


೧... ಸಾಮಾನ್ಯ ಮನಃಶಾಸ್ತ್ರ ಕ್ಕೆ ಪ್ರಸ್ಥಾನ ಭೇದವಿಲ್ಲ. ವಿವಿಧ ಪ್ರಸ್ಥಾನ ಹಾಗೂ 
ಶಾಖೆಗಳ ಜೂ ॥ ಫಲಿತಾಂಶಗಳನ್ನು ಬಳಸಿಕೊಂಡು ಸಮಸ್ಥಿತಿಯ 
ಮಾನವನ ಮಾನಸಿಕ ಜೀವನದ ಬಗೆಯನ್ನ ದು ವಿವರಿಸ ಬತ್ತದೆ. 
ಬಾಲಮನಃ ಶಾಸ್ತ್ರ ಗೆಸ್ಟಾಲ್ಟ್‌ ಪ್ರಸ್ಥಾನ ಅಥವಾ 1 ಜತನ ಮುಂತಾದ 
ಯಾವ ವಿಭಾಗಗಳಿಂದ "ಚಣಾದರೂ ಅವಶ್ಯಕ ಸಿದ್ಧಾಂತಗಳನ್ನು ಅದು 
ಸ್ವೀಕರಿಸುತ್ತದೆ; ಮತ್ತು ಮನಃಶಾಸ್ತ್ರ ಸ್ತದ ಅಡಿಗಲ್ಲೆನಿಸುವ ೂಲಭೂತ ತತ್ವಗಳು 
ಅದರ ಬಿಷಯವೆನಿಸಿವೆ. 


೨... ಬಾಲಮನಶಾಸ್ತ, ಹಿಂದೆ ಹೇಳಿದ ಪ್ರಾಣಿಮನಃಶಾಸ್ತ ಮತ್ತು ಆದಿಮಾನವ- 
ಮನಃಚಾಸ್ತ್ರ ಎ೦ಬಿವು ತುಲನಾತ್ಮಕ ಮನಃಶಾಸ್ತ್ರದ ಮೂರು ಉಪಶಾಖೆಗಳು. 
ಭಾಷಾಶಾಸ್ತ್ರ ಮತ್ತು ಶರೀರರಚನಾ ಶಾಸ್ತ್ರಗಳು" ತುಲನಾತ್ಮಕ ಮನಃ ಶಾಸ್ತ್ರವನ್ನು 
ಯಶಸ್ವಿಯಾಗಿ ಬಳಸಿಕೊಂಡಿವೆ. ಮಕ್ಕಳ, ಪ್ರಾಣಿಗಳ ಹಾಗೂ ತೌಢರ 
ವರ್ತನೆಗಳ ತುಲನೆಯಿಂದ ಚಾತರಿತ 10 ಕಾರ್ಯ ವೈವಿಧ್ಯದ ಮೇಲೆ 
ಬಹಳಮಟ್ಟಿಗೆ ಬೆಳಕು ಬೀಳುವಂತಾಗಿದೆ. ಪ್ರೌಢ ನಾಗಲಕ ಜನತೆಯ 
ವರ್ತನೆಯನ್ನು ಆದಿಮಾನವರ ವರ್ತನೆಯೊಡನೆ ಹೋಲಿಸಬಹುದು. 
ಸಂಸ್ಕೃತಿ-ಪ್ರಗತಿಗಳ ವಿವಿಧ ಮಟ್ಟಗಳಲ್ಲಿ ಬೇರೆ ಬೇರೆ ಕುಲದವರ ಪುರಾಣ, 
ನಂಬಿಗೆ ಹಾಗೂ ರಾಷ್ಟ್ರೀಯ ಕತೆಗಳನ್ನು ಜೋಡಿಸಿ ನೋಡಬಹುದು. 


ಇಓ. ವಿಷಮಮನಃಶಾಸ ಸ್ತದಲ್ಲಿ ಮಾನಸಿಕ ಆರೋಗ್ಯ. ಮಾನಸ ಚಿಕಿತ್ಸೆ ಮತ್ತು 
ಮನೋರೋಗನಿದಾನ ಎಂಬ ಮೂರು ಬಳವಿರಾಗಕ ಮಾನಸಿಕ 
ಆರೋಗ್ಯಶಾಸ್ತ ಸ್ವವು ಮನೋರೋಗ ಬರದಂತೆ ಮುಂಜಾಗ್ರತೆ ವಹಿಸುವ ಮತ್ತು 
ಮಾನಸಿಕ ಆರೋಗ್ಯವನ್ನು ಕಾಯ್ದುಕೊಂಬ ಬಗೆಯನ್ನು ಹೇಳುತ್ತದೆ. ಮಾನಸಿಕ 
ಹಾಗೂ ಸಮುಹೂದ ರೋಗಗಳನ್ನು ಸಜಬಾಸುವ. ಬಗೆಯನ್ನು ಮಾನಸ- 
ಚಿಕಿತ್ಸಾಶಾಸ್ತ್ರ ವಿವರಿಸುತ್ತದೆ. ತ ಗುಣಪಡಿಸುವ ಪದ್ಧತಿಯಲ್ಲಿ 
ಔಷಧೋಪದಾರವಿಲ್ಲ: ಮನಃ ಶಾಸ್ತ್ರೀಯ ವಿಧಾನಗಳಿವೆ. ಮನೋವಶೀಕರಣ, 
ಸೂಚನೆ, ಸ್ವಯಂಸೂಚನೆ ಮತ್ತು ಮನೋವಿಶ್ಲೇಷಣಗಳು ಅಂಥ ಕೆಲವು 
ವಿಧಾನಗಳು. ರೋಗನಿದಾನಶಾಸ್ತ್ರದ ಕೆಲಸವು ಶಾರೀರಿಕ ರೋಗದ ಪದ್ಧತಿ 
ಪ್ರಕಾರವಾದ ಶೋಧನೆ. ಮನೋರೋಗನಿದಾನಕ್ಕೂ ಮಾನಸಚಿಕಿತ್ಸೆಗೂ ಇರುವ 


* ೪೮೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಂಬಂ೦ಂಧವೆಂಬುದು ರೋಗನಿದಾನಕ್ಕೂ ಔಷಧೋಪಚಾರಕ್ಕೂ ಇರುವ 
ಸಂಬಂ೦ಧಕ್ಕೆಣೆಯಾದುದು. ಮನೋರೋಗ ನಿದಾನವು ಮನುಷ್ಯನ ಮನಸ್ಸಿನ 
ಹಾಗೂ ನರಗಳ ಎಷಮಾವಸ್ಥೆಯನ್ನು ಪದ್ಧತಿ ಪ್ರಕಾರ ಶೋಧ ಮಾಡುತ್ತದೆ. 
ಮನೋರೋಗವನ್ನು ಗುಣಪಡಿಸಲು ಹೋಗುವ ಮೊದಲು ಅಂಥ ರೋಗಗಳ 
ವಿವಿಧ ಪ್ರಕಾರಗಳನ್ನೂ ಅವುಗಳ ಪ್ರಕಟ ಚಿಹ್ನಗಳನ್ನೂ ನಾವು 
ಅರಿತುಕೊಳ್ಳಬೇಕಾಗುತ್ತದೆ. 

ಲ್ಪ ಶೈಕ್ಷಣಿಕ ಮನಃ ಶಾಸ್ತ್ರವು ಮನಃ ಶಾಸ್ತ್ರೀಯ ಶೋಧಗಳನ್ನು ಶಿಕ್ಷಣ ತಂತ್ರಕ್ಕೆ 
ಗ ಮಕ್ಕಳ ಸೆಮಸ್ಯೆಗಳಿಗೆ ಆಸ್ವಯಿಸಲು ಹವಣಿಸುತ್ತದೆ. ಕಲಿಯುವ 
ಹಾಗೂ ಉನ್ಮುಖವಾಗುವ ಪ್ರಕ್ರಿಯೆಗಳ ಮನಃ ಶಾಸ್ತ್ರೀಯ ವಿಶ್ಲೇಷಣವು 
ಶಿಕ್ಷಣತಜ್ಞರಿಗೆ ಬಹಳ ಉಪಕಾರ ಮಾಡಿದೆ. ಬುದ್ಧಿಮಾಪನವ೦ತೂ ಶಿಕ್ಷಕರಿಗೆ 
ದೊಡ್ಡ ವರವಾಗಿಬಿಟ್ಟಿದೆ. 

೫... ಔದ್ಯಮಿಕ ಮನಃಶಾಸ್ತ್ರದಲ್ಲಿ ಉನ್ಮುಖತೆಯ ಪ್ರಕ್ರಿಯೆ ಯಾವ ಸ್ವರೂಪದ್ದೆಂಬುದರ 
ಜ್ಞಾನ ಬಹಳ ಉಪಯುಕ್ತವಾಗಿದೆ. ಜನರ ಮನಸ್ಸನ್ನು ಆಕರ್ಷಿಸಿ ಹಿಡಿಯುವ 
ವಿವಿಧ ರೀತಿಗಳ ಶೋಧ ಅದರಿಂದಾಗಿದೆ. ಜಾಹೀರಾತಿನ ಕ್ರಮಗಳಲ್ಲಿ ಅದರಿ೦ದ 
ಸುಧಾರಣೆ ಮಾಡಲು ಸಾಧ್ಯವಾಗಿದೆ. ಸುಸ್ತಾಗುವ ಬಗೆಯ ಅಭ್ಯಾಸದಿಂದ 
ಒಂದು ಕೆಲಸದಲ್ಲಿ ಅನವಶ್ಯಕ ಚಲನವಲನಗಳನ್ನು ಕಡಿಮೆ ಮಾಡಲು 
ಅನುಕೂಲವೊದಗಿದೆ. ಕೆಲಸಗಾರರನ್ನು ಸುಖ ಸಂತೃಪ್ತಿಗಳಲ್ಲಿಡುವ ಹಾಗೂ 
ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕಾಗಿ ಸ್ಪರ್ಧಾಲುತ್ವವನ್ನು ಬಳಸುವ ಸಮಸ್ಯೆಗಳನ್ನು 
ಮನಃಶಾಸ್ತ್ರೀಯವಾಗಿ ವಿವೇಚಿಸಿ ಬಹಳ ಪ್ರಯೋಜನವನ್ನು ಪಡೆಯಲಾಗುತ್ತಿದೆ. 

೬ ಔದ್ಯೋಗಿಕ ಸಲಹೆಯ ಮನಃಶಾಸ್ತ್ರದ ಕೆಲಸ ಇಬ್ಬಗೆಯದು: ಒಂದು 
ಉದ್ಯೋಗದಲ್ಲಿ ಜಯಸಂಪಾದಿಸಲು ಬೇಕಾಗುವ ಸಾಧನಗಳನ್ನು 
ವಿಶ್ಲೇಷಿ ಇ ಹಾಗೂ ಒಂದು ಕೆಲಸ ಕೆ ಯಾರು ಅರ್ಹರೆಂಬುದನ್ನು 
ವಿವಿಧ ಪರೀಕ್ಷೆಗಳ ಮೂಲಕ ಸಂತಬಣಹಡಹ. ಔದ್ಯೋಗಿಕ ಅನರ್ಹರನ್ನು 
ತೆಗೆದುಹಾಕುವುದೇ ಈ ಶಾಸ ಸ್ತದ ಗುರಿ. ಮಾನವ್ಯ ಶಕ್ತಿಗಳ ಚಾ 
ಮನೋಧರ್ಮದ ಪರಿಚಯ ಮಾನಸಶಾಸ್ತ್ರೀಯ ಅಭ್ಯಾಸಗಳಿಂದ 
ನಮಗಾಗುತ್ತದೆ. ಮೊದಲಿಗಿ೦ತ ಈಗ ಉಮೇದುವಾರರ ನಡುವಣ ವೈಯಕ್ತಿಕ 
ವ್ಯತ್ಯಾಸಗಳನ್ನು ಹೆಚ್ಚು ಸಮರ್ಪಕವಾಗಿ ಅಳೆಯಲು ಸಾಧ್ಯವಾಗಿದೆ. ಬೇರೆ 
ಬೇರೆ" ಬಗಯ ಕೆಲಸಗಳಲ್ಲಿ ಯಶಸ್ಸನ್ನು ಸಂಪಾದಿಸಲು ಟೀಕಾ ಲಕ್ಷಣಗಳನ್ನು 
ಅಳೆಯುವ ಪರೀಕ್ಟಾಕ್ರಮಗಳೂ ಈಗ ಬಹಳವಾಗಿವೆ. 


ಮನಃಶಾಸ್ತ್ರ ಸ್ತದ ಕ್ರಮಗಳು: ೧. ಅ೦ತರ್ನಿರೀಕ್ಷಣೆ: ಅಂತರ್ನಿರೀಕ್ಷಣೆ ಎಂದರೆ ತನ್ನ 
ಮನಸ್ಸಿನ ಅವಸ್ತೆ ಸಗಳ ಒಳನೋಟ. ಅದೊಂದು ಆತ್ಮನಿರೀಕ್ಷಣೆ, ಆದರ. ಪ್ರಕಾರ ನೇರವಾಗಿ 
ತನ್ನಸ್ನ ಸ್ಮತಿಯ ನೆರವಿನಿಂದ ಒಬ್ಬ ತನ್ನ ಮಾನಸಿಕ ಅವಸ್ಥೆಗಳನ್ನು ನಿರೀಕ್ಷಿಸುತ್ತಾನೆ. ಒಂದು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೮೧ * 


ಕೆಲಸ ಮಾಡಿದ ಬಳಿಕ ಆ ಕೆಲಸ ಮಾಡುತ್ತಿದ್ದಾಗ ತನ್ನ ಮನಸ್ಸಿನಲ್ಲಿ ಏನು 
ನಡೆಯಿತೆ೦ಂಬುದನ್ನು ಯೋಜ್ಯನು (81]6000 ನೆನಪುಮಾಡಿಕೊಳ್ಳಲು ಯತ್ನಿಸುತ್ತಾನೆ. 
ಜಾಗರೂಕತೆಯಿಂದ ಕ್ರಮಬದ್ಧವಾಗಿ ಅ೦ತರ್ನಿರೀಕ್ಷಣೆ ಮಾಡಿಕೊಳ್ಳುವುದರಿಂದ ನಮ್ಮ 
ಜ್ಞಾತ-ಪ್ರಜ್ಞಾ ಜೀವನದ ಬಗ್ಗೆ ಉಪಯುಕ್ತವಾದ ಬಹಳ ಸಂಗತಿಗಳನ್ನು ತಿಳಿದುಕೊಳ್ಳಬಹುದು. 


ಅ೦ತರ್ನಿರೀಕ್ಷಣೆಯ ಪಕ್ರಿಯೆಯ ವಿಕಾಸದಲ್ಲಿ ಸ್ಪೌಟನು ಮೂರು ಅವಸ್ಥೆಗಳನ್ನು 

ಉಲ್ಲೇಖಿಸುತ್ತಾನೆ: 

೧... ಪರತಃಪ್ರಾಮಾಣ್ಯ ದೃಷ್ಟಿಯಿ೦ದ ಸ್ವತಃ ಪ್ರಾಮಾಣ್ಯ ದೃಷ್ಟಿಗೆ ಮುಟ್ಟುವ ನಡುವಿನ 
ಅವಸ್ಥೆ ಮೊದಲನೆಯದು. ಇಲ್ಲಿ ಬೇರೆ ಯಾವುದೋ ಒಂದನ್ನು ಮೊದಲು 
ನೋಡುತ್ತಿದ್ದವನು ತಾನು ಅದನ್ನು ನೋಡುತ್ತಿದ್ದೇನೆ ಎಂಬುದನ್ನು 
ನೋಡಲಾರಂಭಿಸುತ್ತಾನೆ. ಒಂದು ವಸ್ತುವಿನ ಧ್ಯಾನದಲ್ಲಿರುವ ಬದಲು ಅವನೀಗ 
ತನ್ನ ಮನಸ್ಸು ಅದನ್ನು ನೋಡುತ್ತಿದೆ ಎಂಬುದನ್ನು ತಿಳಿಯತೊಡಗುತ್ತಾನೆ. 
ಅವನ ಉನ್ಮುಖತೆ ವ ವಸ್ತುವಿನ ನಿರೀಕ್ಷಣೆ ಮತ್ತು ಮಾನಸಿಕ ಅವಸ್ಥೆ ಸಗಳ 
ನಿರೀಕ್ಷಣೆ ಬಂದು ಎರಡು ವಿಧವಾಗಿ ವಿಭಾಗವಾಗುತ್ತದೆ; ಅವನ ಆತ್ಮಪ್ರಜ್ಞೆಯು 
ಮೆಲ್ಲಮೆಲ್ಲನೆ ಎಚ್ಚರ ಹೊಂದುತ್ತದೆ. ಇದು ಅವನ ಪ್ರಕಟ ಆತ್ಮಪ್ರಜ್ಞೆಯ 
ಮೂಲ ಅವಸ್ಥೆ. 

ಶಿ ಚಿಂತನಾವಸ್ಥೆ: ಇಲ್ಲಿ ಯೋಜ್ಯನು ತನ್ನ ಮಾನಸಿಕ ಅವಸ್ಥೆಗಳನ್ನು 
ನಿರೀಕ್ಷಿಸುವುದಲ್ಲದೆ ಅವುಗಳ ಸ್ವಭಾವ ಮತ್ತು ಸತ್ಯತೆಗಳ ಬಗ್ಗೆ ಪ್ರಶ್ನಿಸಲು 
ಆರಂಭಿಸುತ್ತಾನೆ; ತನ್ನ ಮನಸ್ಸಿನ ಕಾರ್ಯಗಳ ಬಗ್ಗೆ ಹೆಚ್ಚು ಆಸ್ಥೆಯನ್ನು 
ತಾಳಿ, ತಾನು ನಿಜವಾಗಿಯೂ ಆ ವಸ್ತುವನ್ನು ನೋಡುತ್ತಿದ್ದೇನೆಯೇ ಅಥವಾ 
ಕನಸು ಕಾಣುತ್ತಿದ್ದೇನೆಯೇ? ಎಂಬಂಥ ಪ್ರಶ್ನೆಗಳನ್ನು ತನಗೆ ತಾನೇ 
ಹಾಕಿಕೊಳ್ಳುತ್ತಾನೆ. 

೩. ವೈಜ್ಞಾನಿಕ ಅವಸ್ಥೆ: ಇಲ್ಲಿ ಯೋಜ್ಯನು ನಿರೀಕ್ಷಣೆಯನ್ನು ಸ೦ಪೂರ್ಣ ವೈಜ್ಞಾನಿಕ 
ಕ್ರಮವನ್ನಾಗಿ ಬಳಸಿಕೊಳ್ಳುತ್ತಾನೆ; ತನ್ನ ಮನಸ್ಸನ್ನು ನಿರೀಕ್ಷಿಸುವುದರ ಮೂಲಕ 
ಅದರ ಸಾಮಾನ್ಯ ನಿಯಮಗಳನ್ನು ನಿರ್ಣಯಿಸುತ್ತಾನೆ. “ನಾನು ಏಕಕಾಲದಲ್ಲಿ 
ಎರಡು ವಸ್ತುಗಳ ಬಗ್ಗೆ ಉನ್ಮುಖನಾಗಬಲ್ಜೆನೆ9” ಎಂಬಂಥ ಪ್ರಶ್ನೆಗಳನ್ನು 
ಅವನು ಇಲ್ಲಿ ತನಗೆ ತಾನೇ ಹಾಕಿಕೊಳ್ಳುತ್ತಾನೆ. 

ಅಂತರ್ನಿರೀಕ್ಷಣೆಯಲ್ಲಿರುವ ದೋಷಗಳು: ಮನಃ ಶಾಸ್ತ್ರದ ಬೆಳವಣಿಗೆಯ 

ಪ್ರಥಮಾವಸ್ಥೆಯಲ್ಲಿ ಅಂತರ್ನಿರೀಕ್ಷಣೆ ಮನಸ್ಸಿನ ಬಗ್ಗೆ ತಿಳಿವಳಿಕೆ ಕೊಡುವ ಅತಿ ಮುಖ್ಯವಾದ 
ಸಾಧನವಾಗಿತ್ತು ಆದರೆ ಕ್ರಮೇಣ ಅನುಭವದಿಂದ ಅಲ್ಲಿರುವ ದೋಷಗಳು ವ್ಯಕ್ತವಾಗುತ್ತ 
ಬಂದವು. ಮನುಷ್ಯ ಸ್ವಭಾವದ ಕುತೂಹಲಜನಕವಾದ ಅನೇಕ ಮುಖ್ಯ ಅನುಭವಗಳನ್ನು 
ನಮಗೆ ಬೇಕಾದಾಗ ಬರಿಸಿಕೊಂಡು ವಿರಾಮವಾಗಿ ಅವನ್ನು ಅಭ್ಯಾಸ ಮಾಡಲು 


ಳ್‌ 
ಸಾಧ್ಯವಾಗಲಾರದು. ಏಕೆಂದರೆ, ಅಂಥ ಒಂದು ಅನುಭವವನ್ನು ಪಡೆಯುತ್ತಿರುವಾಗ 


* ೪೮೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅದು ನಮ್ಮನ್ನು ತನ್ನಯಗೊಳಿಸುವುದರಿಂದ ನಮಗೆ ಅಂತರ್ನಿರೀಕ್ಷಣೆಯ ಅವಕಾಶವೇ 
ಇರುವುದಿಲ್ಲ. ಉದಾಹರಣೆಗಾಗಿ, ನಾವು ನಮ್ಮ ಸ್ನೇಹಿತನ ಅಥವಾ ಸಂಬಂಧಿಕನ 
ಸಾವಿನ ಸನ್ನಿವೇಶದ ಭಾವನೆಯನ್ನು ಈಗ ಬರಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಏಕೆ೦ದರೆ, 
ಆ ಪ್ರೇರಣೆಯು ಈಗ ಇಲ್ಲ. ಆ ಸನ್ನಿವೇಶವು ವಾಸ್ತವಿಕವಾಗಿ ಒದಗಿದ್ದಾಗ, ನಾವು 
ದುಃಖದ ಆವೇಗದಲ್ಲಿ ತಲ್ಲೀನರಾಗಿದ್ದುದರಿ೦ದ ಇನ್ನಾವುದನ್ನೂ ವಿಚಾರ ಮಾಡಲಿಕ್ಕೆ 
ಆಗಲಿಲ್ಲ. 


ಅಂತರ್ನಿರೀಕ್ಷಣೆಯ ಅಭ್ಯಾಸವು ಸ್ವಲ್ಪ ಮಟ್ಟಿಗೆ ಅಸ್ವಾಭಾವಿಕವಾದುದರಿ೦ದ ಅದನ್ನು 
ಸುಲಭವಾಗಿ ಕಲಿಯುವುದಕ್ಕಾಗುವುದಿಲ್ಲ. ನುರಿತ ಅ೦ತರ್ನಿರೀಕ್ಷಕನಾಗಬೇಕಾದರೆ ಸಾಕಷ್ಟು 
ತಾಳ್ಮೆ ಮತ್ತು ಅಭ್ಯಾಸ ಬೇಕಾಗುತ್ತದೆ. ಮನುಷ್ಯನ ಮನಸ್ಸಿನ ಸ್ವಾಭಾವಿಕ ಪ್ರವೃತ್ತಿಯು 
ಒಂದು ಕೆಲಸದಿಂದ ಮತ್ತೊಂದಕ್ಕೆ ಮುಂದುವರಿಯುವುದೇ ಹೊರತು ಒಂದಕ್ಕೆ 
ತಿರುಗುವುದಿಲ್ಲ. ಆದುದರಿ೦ದ ಅ೦ತರ್ನಿರೀಕ್ಷಕನು ಉದ್ದೇಶಪೂರ್ವಕವಾಗಿ ತನ್ನ ಮನಸ್ಸಿನ 
ಗತವಸ್ತುಗಳನ್ನು ಪುನಃ ಪ್ರತ್ಯಕ್ಷ ಮಾಡಿಕೊಳ್ಳುವುದನ್ನು ಕಲಿಯಬೇಕು. ಇದು ಬಹಳ 


ಕಠಿನ. ಆದುದರಿಂದ ಅಂತರ್ನಿರೀಕ್ಷಣೆ ಬಹಳ ಜನರಿಗೆ ಅಸಾಧ್ಯವಾಗಿದೆ. 


ಆಗಲೇ ಹೇಳಿರುವಂತೆ ಉನ್ಮುಖತೆಯು ಅಂತರ್ನಿರೀಕ್ಷಣೆಯಲ್ಲಿ ವಿಭಾಗವಾಗುತ್ತದೆ. 
ಅದರಿಂದ ಉನ್ಮುಖತೆಯ ಓಲಾಟ ಪ್ರಾರಂಭವಾಗುತ್ತದೆ. ಈ ಓಲಾಟ ಬಹಳ ಜನರಿಗೆ 
ಅಸಹನೀಯವಾಗುತ್ತದೆ; ಆ ಮೂಲಕ ತಪ್ಪು ಹೆಚ್ಚುತ್ತದೆ. ಆದರೆ ಅಭ್ಯಾಸಬಲದಿಂದ 
ಅಂಥ ತಪ್ಪುಗಳನ್ನು ಕಡಿಮೆ ಮಾಡಿಕೊಳ್ಳುತ್ತಹೋಗಬಹುದು. ಅಂತರ್ನಿರೀಕ್ಷಣೆಯ 
ಅನುಭವಗಳ ವಿನಿಮಯದಲ್ಲಿ ಭಾಷೆಗೆ ಸ೦ಬ೦ಧಿಸಿದ ತೊಂದರೆಗಳು ಉದ್ಭವಿಸುತ್ತವೆ. 
ಅತಿ ಸೂಕ್ಷ್ಮ ಮತ್ತು ಕ್ಷಣಿಕವಾದ ಭಾವನೆ ಮತ್ತು ಭಾವನಾ೦ಶಗಳು ನಿಷ್ಕಷ್ಟಾರ್ಥವುಳ್ಳ 
ಪದಗಳಿಗೆ ಎಟಕುವುದಿಲ್ಲ. ಎಷ್ಟೋ ವೇಳೆ ಒಂದೇ ಪದವನ್ನು ಇಬ್ಬರು, 
ಭಿನ್ನಭಾವನಾ೦ಶಗಳನ್ನು ಹೇಳಲು ಬಳಸಬಹುದು. ಇದರಿ೦ದಲೂ ಅಂತರ್ನಿರೀಕ್ಷಣೆಯನ್ನು 
ತಪ್ಪಾಗಿ ಅರ್ಥಮಾಡಿಕೊಳ್ಳುವ ಸಂಭವವಿದೆ. ನಮ್ಮ ಸಂವೇದನೆಗಳನ್ನು ಮತ್ತು ಇತರ 
ಅಭಿಜ್ಞಾ ಪ್ರಕ್ರಿಯೆಗಳನ್ನು ಬಹಳ ಸುಲಭವಾಗಿ ಅಂತರ್‌ ನಿರೀಕ್ಷಣೆಗೆ ಒಳಪಡಿಸಬಹುದು. 
ಆದರೆ ನಮ್ಮ ಭಾವನೆಗಳನ್ನು ಮತ್ತು ಪ್ರಚೋದನೆಗಳನ್ನು ಹಾಗೆ ನಿರೀಕ್ಷಿಸುವುದು ಸುಲಭವಲ್ಲ. 
ನಾವು ಒಂದು ಬಲಿಷ್ಠ ಭಾವನೆಯ ಅಂಕೆಗೆ ಒಳಗಾದಾಗ (ಉದಾ: ಕ್ರೋಧ ಅಥವಾ 
ಭಯದಲ್ಲಿ ಇದ್ದಾಗ) ನಮಗೆ ನಮ್ಮ ಅನುಭವವನ್ನು ಪರಿಶೀಲಿಸಿ ವರದಿ ಮಾಡಲು 
ಸಾಧ್ಯವಾಗದು. ಅಷ್ಟೇ ಏಕೆ, ಸೌಮ್ಯ ಭಾವನೆಗಳನ್ನು ನಾವು ಅನುಭವಿಸುತ್ತ ಇರುವಾಗ 
ಕೂಡ ಅವನ್ನು ಚೆನ್ನಾಗಿ ನಿರೀಕ್ಷಿಸಲು ಶಕ್ಕವಾಗದು. ಏಕೆಂದರೆ, ಒಂದು ಭಾವನೆಯನ್ನು 
ಪರೀಕ್ಷಿಸಿ ನೋಡಲು ತೊಡಗುವ ಕಾರ್ಯವೇ ಆ ಭಾವನೆಯನ್ನು ಬದಲಾಯಿಸುತ್ತದೆ. 
ಹೀಗೆ ಭಾವನೆಯ ಅಂತರ್ನಿರೀಕ್ಷಣೆ ಎಂದು ಹೇಳಲಾಗುವ ಕ್ರಮವು ವಸ್ತುತಃ ಪ್ರಾಜ್ಮ್‌ರೀಕ್ಷಣೆ. 
ಇನ್ನು ನಮ್ಮ ಪ್ರಚೋದನೆಗಳನ್ನು ಎತ್ತಿಕೊಂಡರೆ, ಅವನ್ನು ನಿಷ್ಪಕ್ಷಪಾತವಾಗಿ 
ಪರೀಕ್ಷಿಸುವುದ೦ತೂ ಮತ್ತಷ್ಟು ಕಷ್ಟ ಏಕೆಂದರೆ, ಕೆಲವು ಪ್ರಚೋದನೆಗಳು ಅವಪ್ರಜ್ಞೆಯಿಂದ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೮೩ * 


ಬಂದಿರುತ್ತವೆ; ಅವುಗಳ ಪರೀಕ್ಷೆ ಸಂಪೂರ್ಣವಾಗಿ ಅಸಾಧ್ಯ. ಅದೂ ಅಲ್ಲದೆ ಅಭಿಜ್ಞೆಯಲ್ಲಿ 
ಸಹ ಅಂತರ್ನಿರೀಕ್ಷಣೆಯಿ೦ಂದ ಲಭಿಸುವ ಮೂಲ ಜ್ಞಾನವು ಅಷ್ಟೇನೂ ಸರಿ ಎಂದು 
ಹೇಳಲು ಬರುವುದಿಲ್ಲ. ಸೂಜಿ ಚುಚ್ಚಿದ್ದರಿಂದಾದ ನೋವಿಗಿ೦ತ ಸುಟ್ಟಗಾಯದ ಉರಿ 
ಹೆಚ್ಚಿಂದು ನೀವು ಹೇಳಬಹುದು; ಅಥವಾ ಗುಲಾಬಿಯ ದೃಶ್ಯ ಪ್ರತಿಮೆಯು ನಮಗೆ 
ತಿಳಿಯುವ ಅದರ ವಾಸನಾ ಪ್ರತಿಮೆಗಿ೦ತ ಸ್ಪಷ್ಟತರ ಎಂದು ಚ ಸಾಧ್ಯವಾಗಬಹುದು: 
ಆದರೆ ಈ ಸಂವೇದನೆಗಳ ಅಥವಾ ಪ್ರತಿಮೆಗಳ ತೀವ್ರತೆಯನ್ನು ಅಂಕಿಸ೦ಖ್ಯೆಗಳ ಮೂಲಕ 
ಹೇಳಲು ಬರದು; ಅಥವಾ ಒಂದು ಮತ್ತೊಂದಕ್ಕಿಂತ ಇಂತಿಷ್ಟು ಸಲ ಹೆಚ್ಚು ಪ್ರಖರ 
ಎ೦ದು ತಿಳಿಸಲು ಸಾಧ್ಯವಿಲ್ಲ. ಕೊನೆಯದಾಗಿ ಅಂತರ್ನಿರೀಕ್ಷಣೆಯಿಂದ ಲಭ್ಯವಾಗುವ 
ಮೂಲಜ್ಜಾನವು ನಿರೀಕ್ಷಕನಿಗೆ ಖಾಸಗಿಯದಾದುದರಿ೦ದ ಅದು ಅಗ್ರಾಹ್ಯ ಎಂಬುದು 
ಅಂತರ್ನಿರೀಕ್ಷಣೆಯ ಮೇಲೆ ಎತ್ತಿದ ಅತ್ಯಂತ ದೊಡ್ಡ ಆಕ್ಷೇಪ. ಒಂದು ಸಂವೇದನೆ 
ಅಥವಾ ಪ್ರತಿಮೆಯನ್ನು ಸರಿಯಾಗಿ ಅಳೆಯಲಾರೆವೆಂಬುದಷ್ಟೇ ಅಲ್ಲದೆ, ನಮಗೆ ನಮ್ಮವನ್ನು 
ಬಿಟ್ಟು ಇನ್ನೊಬ್ಬರ ಸಂವೇದನೆ-ಪ್ರತಿಮೆಗಳನ್ನು ಎಂದಿಗೂ ಅಳೆಯುವುದಕ್ಕೆ 
ಸಾಧ್ಯವಾಗುವುದಿಲ್ಲ. ಆದುದರಿಂದ ಜೆ.ಬಿ.ವಾಟ್ಸನ್ನನೇ ಮೊದಲಾದ ವರ್ತನಾವಾದಿಗಳು 
ಮನಃಶಾಸ್ತದಲ್ಲಿ ಅಂತರ್ನಿರೀಕ್ಷಣೆಯನ್ನು ಬಳಸಲೇಬಾರದನ್ನುತ್ತಾರೆ. ಅವರ ಪ್ರಕಾರ 
ಒಂದು ಶ್‌ಸ ಸ್ವದ ಮುಖ್ಯ ಕೆಲಸ ಬಂದರೆ ಸಂಗತಿಗಳನ್ನು ತೂಗಿ, ತು ನೋಡುವುದು; 
ಸ್ವತಃಪ ಃಪ್ರಾಮಾಣ್ಯ ಮಾತ್ರ ಉಳ್ಳ ಅಂತರ್ನಿರೀಕ್ಷಣೆಯ ಜ್ಞಾನವು ಎಜ್ಞಾನರೂಪದ 
ಮನಃ ಶಾಸ ಸ್ತದಲ್ಲಿ ಪ್ರಮಾಣವೆನಿಸ ದು. ಅ೦ತರ್‌ ನಿರೀಕ್ಷಣೆಯಲ್ಲಿ ಯುಕ್ತನಾದ ಮನುಷ್ಯನು 
ತಿಳಿದೋ `ೈಯದೆಯೋ ತಪ್ಪು ವರದಿ ಮಾಡುವ ಸ೦ಭವವುಂಟು. ಅದರಲ್ಲಿ ವಿಜ್ಞಾನಿಯು 
ಅವನು ಹೇಳಿದ್ದನ್ನು ಕೇಳಬೇಕಲ್ಲದೆ ಮತ್ತೇನನ್ನೂ ಮಾಡಲಾರ; ಎಜ್ಜಾನಿ ಇದಕ್ಕೆ ಒಪ್ಪನು. 


ಅಂತರ್ನಿರೀಕ್ಷಣೆಯ ಗುಣಗಳು: ಬಹಿರ್‌ ನಿರೀಕ್ಷಣೆ ಸರ್ವಶಾಸ್ತ್ರಗಳಿಗೂ ಸಾಧಾರಣ. 
ಆದರೆ ಮನಃ ಶಾಸ್ತ್ರವು ಅದರ ಜೊತೆಗೆ ಅಂತರ್ನಿರೀಕ್ಷಣೆಯನ್ನು ಹೆಚ್ಚಾಗಿ ಬಳಸುವುದು 
ವಿಶೇಷ. ಅಂತರ್ನಿರೀಕ್ಷಣೆಯು ನಮ್ಮ ಮನಸ್ಸಿನ ಕಾರ್ಯಗಳ ಪರಿಚಯವನ್ನು ಸ್ವಲ್ಪವೂ 
ಮಾಡಿಕೊಡುವುದಿಲ್ಲ ಎಂಬುದು ಸುಳ್ಳು. ಸಾಕಷ್ಟು ಎಚ್ಚರಿಕೆ ಹ 
ಅಂತರ್ನಿರೀಕ್ಷಣೆಯಿಂದ ದೊರಕುವ ಸಂಗತಿಗಳನ್ನು ಬಳಸಿಕೊಂಡರೆ ತಪ್ಪೇನಿದೆ? 
ಸಾಧ್ಯವಾ ವಾದಷ್ಟು. ಮಟ್ಟಿಗೆ ಅಂತರ್ನಿರೀಕ್ಷಣೆಯಿಂದ ಬಾ ಜ್ಞಾನವು ಬಹಿರ್‌ನಿರೀಕ್ಷಣೆಯಿಂದ 
ಸಿದ್ಧವಾಗಬೇಕು. ನಾವು ಅದರಿಂದ. ಬಹಳ ಸಹಾಯವನ್ನು ಅಪೇಕ್ಷಿಸಬಾರದು; ಅಲ್ಲದೆ 
ಅಂಥ ಜ್ಞಾನವನ್ನು ನಾವು ಅಂತರ್ನಿರೀಕ್ಷಣೆಯ ತಂತ್ರದಲ್ಲಿ ತಕ ಮಟ್ಟಿಗೆ ಪಳಗಿದವರಿ೦ದಲೇ 
ಸ್ವೀಕರಿಸಬೇಕು. 


ಮನಃ ಶಾಸ್ತ್ರದಂತೆಯೇ ಔಷಧಶಾಸ್ತ್ರವಾದರೂ ಅಂತರ್ನಿರೀಕ್ಷಣೆಯಿಂದ ಲಬ್ಧವಾದ 
ಮೂಲಜ್ಜ್ಞಾನವನ್ನು ಅನೇಕ ವೇಳೆ ಬತೆಸಿಕೊಳ್ಳುತ್ತದೆ. ಈ ಅನುಕೂಲ ಪಶುವೈದ್ಯನಿಗೆ 
ಇಲ್ಲ. ಅವನು ತನ್ನ ರೋಗಿಯನ್ನು ಕುರಿತು “ನಿನಗೆ ಎಲ್ಲಿ ನೋಯುತ್ತದೆ ಡಾ 
ನಿನಗೆ ಕಾಯಿಲೆ ಆಗಿದೆಯೆ?” ಬಜ ಪ್ರಶ್ನಿಸಿ ಉತ್ತರ ಪಡೆಯಲಾರ. ಆದರೆ ಅಂಥ 


* ೪೮೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನೋವು ಎಷ್ಟರಮಟ್ಟಿಗೆ ಇದೆ ಎಂಬುದನ್ನು ರೋಗಿಯು ಲೆಕ್ಕಾಚಾರದಂತೆ ಹೇಳಲಾರನಾದರೂ 
ಅವನಿಗೆ ಹೇಳಲಿಕ್ಕೆ ಶಕ್ಕವಾದಷ್ಟನ್ನಾದರೂ ಕೇಳಿ ಪ್ರಯೋಜನ ಪಡೆಯುವ ಅನುಕೂಲ 
ವೈದ್ಯನಿಗಿದೆ. ವೈದ್ಯನೇನೋ ರೋಗಿ ಹೇಳುವ ರೋಗ ಚಿಹ್ನೆಗಳ ಮೇಲೆಯೇ 
ಅವಲಂಬಿಸುವುದಿಲ್ಲ; ಆದರೆ ಬಹಿರ್‌ ನಿರೀಕ್ಷಣೆಯ ತಂತ್ರಗಳಿಂದ ಲಬ್ಧವಾದ ಜ್ಞಾನಕ್ಕೆ 
ಪೂರಕವಾಗಿ ಅವನು ವಿವೇಕದಿ೦ದ ಅದನ್ನು ಬಳಸಿಕೊಳ್ಳಬಹುದು. ಅ೦ತರ್‌ನಿರೀಕ್ಷಣೆಯ 
ಮಹತ್ತರವಾದ ಉಪಯೋಗವು ಕಂಡುಬರುವುದು ಪ್ರಶತಿಕ್ರಿಯಾಕಾಲವನ್ನು ಅಳೆಯುವ 
ಪ್ರಯೋಗದಲ್ಲಿ. ಈ ಪ್ರಯೋಗದಲ್ಲಿ ಸದ್ದು ಮಾಡಿದಾಗ ಅಥವಾ ಬೆಳಕು ತೋರಿಸಿದಾಗ 
ಕೀಲಿಯೊತ್ತುವಂಥ ಅನುಕ್ರಿಯೆಯನ್ನು ತೋರಿಸಲು ಯೋಜ್ಯನಿಗೆ ಹೇಳಲಾಗುವುದು. 
ಸಂಜ್ಞೆ ಮಾಡಿದ ಕೂಡಲೇ ವಿದ್ಯುತ್ತಿನ ಒಂದು ಆವರ್ತ ಮುಗಿಯುವುದು ಮತ್ತು ಆ 
ಆವರ್ತವು ನಡುವೆ ಯೋಜ್ಯನ ಪ್ರತಿಕ್ರಿಯೆಯಿ೦ದ ಭಂಗವಾಗುತ್ತದೆ. ಆಗ ಸೆಕ೦ದಿನ 
ಸಹಸ್ರತಮಾಂಶದ ಮಾನದಲ್ಲಿ ಆವರ್ತದ ನಡುವಿಟ್ಟ ಕಾಲಮಾಪಕಯಂತ್ರವು ಪ್ರೇರಣೆ 
ಹಾಗೂ ಅನುಕ್ರಿಯೆಗಳ ನಡುವೆ ಕಳೆದ ವೇಳೆಯನ್ನು ಅಳೆದು ತೋರಿಸುತ್ತದೆ. 


ನಾವು ಈ ಪ್ರಯೋಗದ ಕೆಲಸವು ವರ್ತನೆಯನ್ನು ಅಳೆಯುವುದಷ್ಟೇ ಎಂದೂ 
ಅ೦ತರ್ನಿರೀಕ್ಷಣೆಯಿಂದ ಲಭಿಸುವ ಮೂಲಜ್ಜಾನವು ಅನವಶ್ಯಕವೆಂದೂ ಭಾವಿಸಬಹುದು. 
ಆದರೆ ಹೀಗೆ ತಿಳಿಯುವುದು ತಪ್ಪಾಗುತ್ತದೆ. ಏಕೆಂದರೆ, ಪ್ರತಿಯೊಬ್ಬ ಯೋಜ್ಯನ 
ಪ್ರತಿಕ್ರಿಯಾಕಾಲವೂ ಕೆಲ ನಿಶ್ಚಿತ ಪರಿಮಿತಿಗಳೊಳಗೆ ಬದಲಾಗುತ್ತದೆ; ಮತ್ತು ಈ 
ಬದಲಾವಣೆಯ ಹಿಂದಿನ ಮುಖ್ಯ ಕಾರಣಗಳಲ್ಲಿ ಒಂದಾದ-ಯೋಜ್ಯನು ಸಂಜ್ಠೆಗಾಗಿ 
ಕಾದಿರುವಾಗ ಅದಕ್ಕೆ ಉನ್ಮುಖನಾಗುವ ದಿಶೆಯನ್ನು-ಹೊರಗೆಡಹುತ್ತದೆ. ಅವನು 
ಮಾಡಲಿರುವ ಅನುಕ್ರಿಯೆಯ ಮೇಲೆಯೇ ಅವನು ಉನ್ಮುಖನಾಗಿದ್ದರೆ ಅವನ ಪತಿಕ್ರಿಯೆ 
ಸಾಮಾನ್ಯವಾಗಿ ಬೇಗನೆ ಉಂಟಾಗುತ್ತದೆ; ಹಾಗಲ್ಲದೆ ಅವನು ಪ್ರೇರಣೆಗೇ ಉನ್ಮುಖನಾಗಿದ್ದರೆ 
ಅವನ ಪ್ರತಿಕ್ರಿಯೆ ತಡವಾಗಿ ಉಂಟಾಗುತ್ತದೆ. 


ಈ ವಿಷಯವನ್ನು ವಿಸ್ತರಿಸಿ ಹೇಳುವುದು ಅನವಶ್ಯಕ. ಏಕೆಂದರೆ, ಅ೦ತರ್‌ 
ನಿರೀಕ್ಷಾವಾದಿಗಳಿಗೂ ವರ್ತನಾವಾದಿಗಳಿಗೂ ಇದ್ದ ವಿರೋಧವು ಇಂದು ಅಡಗಿಹೋಗಿದೆ. 
ಶುದ್ಧ ಅಂ೦ತರ್ನಿರೀಕ್ಷಣಾ ದೃಷ್ಟಿಯನ್ನು ಇಂದು ಬಿಟ್ಟುಕೊಡಲಾಗಿದೆ. ಹಾಗೆಯೇ 
ಅತಿವರ್ತನಾವಾದವನ್ನು ಇಂದು ಬಹಳ ಜನ ಅನುಸರಿಸುವುದಿಲ್ಲ. ಅಂತರ್ನಿರೀಕ್ಷಣೆ 
ಮತ್ತು ವರ್ತನಾಭ್ಯಾಸ ಗಳೆರಡಲ್ಲೂ ಅದರದರ ಗುಣಗಳೂ ಇವೆ. ದೋಷಗಳೂ ಇವೆ. 
ಆದುದರಿಂದ ವೈಜ್ಞಾನಿಕವಾದ ಮನಃ ಶಾಸ್ತ್ರವು ಸಂದರ್ಭದ ಔಚಿತ್ಯವನ್ನು ಅರಿತು ಒಂದರ 
ದೋಷವನ್ನು ಇನ್ನೊಂದು ಪರಿಹರಿಸುವೆಂತೆ ಎರಡನ್ನೂ ಬಳಸಿಕೊಳ್ಳುತ್ತದೆ. 


ಬಹಿರ್‌ ನಿರೀಕ್ಷಣೆ: ಅಂತರ್ನಿರೀಕ್ಷಣೆಯ ಮೇಲೆ ಎದ್ದ ದಾಳಿಯ ಫಲವಾಗಿ 
ಮನಃಶಾಸ್ತ್ರದ ಇನ್ನೊಂದು ಕ್ರಮವೆನಿಸಿದ ಬಹಿರ್‌ ನಿರೀಕ್ಷಣೆಯ ಪ್ರಾಧಾನ್ಯ ಹೆಚ್ಚಾಯಿತು. 
ಬಹಿರ್‌ ನಿರೀಕ್ಷಣೆಯಲ್ಲಿ ನಮ್ಮ ಉನ್ಮುಖತೆಯು ಯೋಜ್ಯನ ಪ್ರಜ್ಞಾವಸ್ಥೆಗಳ ಮೇಲೆ 
ಕೇಂದ್ರೀಕೃತವಾಗದೆ ಅವನ ಸನ್ನೆ, ವರ್ತನೆ, ಸಾಮಾಜಿಕ ಹೊದಿಕೆ ಮತ್ತು ಶಾರೀರಿಕ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೮೫ * 


ಬದಲಾವಣೆಗಳ ಮೇಲೆಯೇ ಕೇಂದ್ರೀಕೃತವಾಗುತ್ತದೆ. ನಾವು ಬೇರೆ ಬೇರೆ ಸನ್ನಿವೇಶಗಳಲ್ಲಿ 
ಸಿಕ್ಕಿದ ಬೇರೆ ಬೇರೆ ಮನುಷ್ಯರ ವರ್ತನೆಯನ್ನು ನಿರೀಕ್ಷಿಸಬಹುದು. ಇಲ್ಲವೇ ಬೇರೆ 
ಬೇರೆಯವರನ್ನು ಒಂದೇ ತರದ ಸನ್ನಿವೇಶದಲ್ಲಿ ತಂದೊಡ್ಡಿ ಅವರಲ್ಲಿ ಪ್ರತಿಯೊಬ್ಬನೂ 
ಹೇಗೆ ಬೇರೆ ಬೇರೆ ರೀತಿಯ ಪ್ರತಿಕ್ರಿಯೆಯನ್ನು ತೋರಿಸುತ್ತಾನೆ ಎಂಬುದನ್ನು ನೋಡಬಹುದು. 
ಅ೦ತರ್ನಿರೀಕ್ಷಣೆಯಲ್ಲಿ ಯೋಜ್ಯನ ಅ೦ತಃಕರಣಕ್ಕೆ ಪ್ರಾಧಾನ್ಯವಿದ್ದರೆ ಬಹಿರ್‌ನಿರೀಕ್ಷಣೆಯಲ್ಲಿ 
ಆ ಪ್ರಾಧಾನ್ಯವು ಯೋಜ್ಯನಿಗೆ ಬಂದಿದೆ. ಅಂದರೆ ಮೊದಲಿನದರಲ್ಲಿ ಒಬ್ಬನು ತನ್ನನ್ನು 
ತಾನೇ ನೋಡಿಕೊಳ್ಳುವುದಕ್ಕೆ ಬೆಲೆ; ಎರಡನೆಯದರಲ್ಲಿ ಅವನನ್ನು ನಾವು ನಿರೀಕ್ಷಿಸುವುದಕ್ಕೇ 
ಬೆಲೆ. ಮೊದಲನೆಯವರಲ್ಲಿ ನಿರೀಕ್ಷ್ಯ-ನಿರೀಕ್ಷಕ ಧರ್ಮಗಳು ಒಬ್ಬನಲ್ಲೇ ಇದ್ದರೆ, 
ಎರಡನೆಯದರಲ್ಲಿ ಆ ಇಬ್ಬಗೆಯ ಧರ್ಮಗಳೂ ಬೇರೆ ಬೇರೆ ವ್ಯಕ್ತಿಗಳಲ್ಲಿ ಇರುತ್ತವೆ. 
ಇತರ ಅನೇಕ ವಿಜ್ಞಾನಗಳಲ್ಲಿ ಈ ಒ೦ದೇ ಕ್ರಮವನ್ನು ಬಳಸುತ್ತಿರುವುದರಿಂದ ಮನಃಶಾಸ್ತ್ರವನ್ನು 
ಎಜ್ಞಾನವನ್ನಾಗಿ ಮಾಡಲು ನಡೆದ ಚಳವಳಿಯೊಡನೆ ಈ ಬಹಿರ್ನಿರೀಕ್ಷಣೆಯ ಅಭ್ಯಾಸದ 
ಪ್ರಗತಿ ಕೂಡಿಕೊಂಡಿತು. 


ಪ್ರಾಣಿಗಳ ಮತ್ತು ಮಕ್ಕಳ ಮನಃಶಾಸ್ತ್ರ ಸೃದಲ್ಲಿ ಬಹಳಮಟ್ಟಸಗೆ ಯಶಸ್ವಿಯಾಗಿ 
ಬಹಿರ್ನಿರೀಕ್ಷಣಾಕ್ರಮವನ್ನು ಬಾಡಿ: ಪ್ರಾಣಿಮನಃ ಶಾಸ್ತ್ರದಲ್ಲಂತೂ ಪ್ರಾಣಿಗಳಿಗೆ 
ಮಾತನಾಡಲು ಬರದೆ ಸರು ರಿಂದ ಅ೦ತರ್ನಿರೀಕ್ಷಣೆ ಅಲ್ಲಿ ಸ ಸೌಧ್ಯವೇ ಇಲ್ಲ. ಮಕ್ಕಳೇನೋ 
ಕೆಲಮಟ್ಟದ ಅಂತರ್ನಿರೀಕ್ಷಣೆಯನ್ನು ಮಾಡಬಲ್ಲವೆಂಬುದು. ನಿಜ. ಆದರೆ ಅದು 
ಸುಸಂಬದ್ಧವೂ ಅಲ್ಲ, ಅವಲಂಬನೀಯವೂ ಅಲ್ಲ. ಇಂಥ ಸಂದರ್ಭಗಳಲ್ಲಿ ಮನಃಶಾಸ್ತ್ರಜ್ವನಿಗೆ 
ಯೋಜ್ಯರ ವರ್ತನೆಯ ಸರಿಯಾದ. ಸೂಕ್ಷ್ಮವಾದ ನಿರೀಕ್ಷಣೆಯನ್ನು ಹಿಡಿಯದೆ 
ಗತ್ಯಂತರವಿಲ್ಲ. ಮಕ್ಕಳನ್ನು ಒ೦ದು ವಿಶಿಷ್ಟ ರೀತಿಯ ವಿಶಾಲವಾದ ಗಾಜಿನ ಪೆಟ್ಟಿಗೆಯಲ್ಲಿ 
ಇರಿಸಿದಾಗ ಅವರು ನಮಗೆ ಕಾಣುತ್ತಾರೆ; ಆದರೆ ಅವರಿಗೆ ನಾವು ಕಾಣಿಸುವುದಿಲ್ಲ. 
ಇಂಥ ವ್ಯವಸ್ಥೆ ಮಾಡಿ ಮನಃ ಶಾಸ್ತ್ರಜ್ಞರು ಕ್ರಪ್ತಾವಧಿಗಳಲ್ಲಿ ಮಕ್ಕಳ ಚಟುವಟಿಕೆಗಳ 
ವಿವರಗಳನ್ನು ನಿರೀಕ್ಷಿಸಿ ದಾಖಲೆ ಮಾಡಿದ್ದಾರೆ. ಇಲಿ-ಬೆಕ್ಕುಗಳಂಥ ಪಾಣಿಗಳನ್ನು ಗಲಿಬಿಲಿ 
ಪೆಟ್ಟಗೆ ಮತ್ತು ಒಗಟಿನ ಪೆಟ್ಟಿಗೆಗಳಲ್ಲಿ 1೫4 ೩೧6 ೫11 1005): ಇಟ್ಟು' ಅವುಗಳ 
ವರ್ತನೆಯನ್ನು ಸರಿಯಾಗಿ ಎಚ್ಚರಿಕೆಯಿಂದ ಅಭ್ಯಾಸ ಮಾಡಲಾಗಿದೆ. ಮಕ್ಕಳಿಗೆ ಹಾಗೂ 
ಪ್ರಾಣಿಗಳಿಗೆ ಅನ್ವಯಿಸಲಾದ ಅಂಥ ಬಹಿರ್ನಿರೀಕ್ಷಣ ಕ್ರಮಗಳಿಂದ ಮನಃ ಹಟ ಸ್ವಕ್ಕೆ ಅತ್ಯಂತ 
ಮುಖ ವೆನಿಸುವ. ಅನೇಕ ಶೋಧಗಳನ್ನು ಮಾಡಲಾಗಿದೆ. ಅಂಥ ಶೋಧಗಳಲ್ಲಿ" ಅಸಲ್‌ 
ಕಂಡುಹಿಡಿದ ಉಪಾಹಿತ ಕ್ಷೇಪಕ್ತಿಯೆ: ಮತ್ತು ಥಾರನ್‌ಡೈಕ್‌ ಕಂಡುಹಿಡಿದ “ಮರಳಿ 
ಯತ್ನವ ಮಾಡಿ” ಕಲಿಯುವ ಬಗೆಗಳು ಮುಖ್ಯವೆನಿಸಿವೆ. 


ಬಹಿರ್ನಿರೀಕ್ಷಣೆಯ ಕ್ಷೇತ್ರದಲ್ಲಿ ಇನ್ನೊಂದು ಲಾಭಕರವಾದ ಅಭ್ಯಾಸಾವಕಾಶವಿದೆ. 
ನಾವು ಹೆದರಿಕೆ. ಟ್ಟು ಮತ್ತು ಕಡ ಕೋಪಗಳ ಅವಸ್ಥೆ ಗಳಲ್ಲಿ ಇದ್ದಾಗ ನಮ್ಮ ಶರೀರದಲ್ಲಿ 
ಉಂಟಾಗುವ ಬದಲಾವಣೆಗಳ ಬಹಿರ್ನಿರೀಕ್ಷಣೆ ಅತ್ಯಂತ ಉಪಯುಕ್ತವಾದುದು. ಇಂಥ 
ಘಟನೆಗಳ ವಿಸ್ತಾರವಾದ ಅಭ್ಯಾಸವನ್ನು ಡಬ್ಲ್ಯೂ. ಬಕ್ಯಾನನ್‌ ಮಾಡಿದ್ದಾನೆ. ಅದರಿಂದ 


* ೪೮೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಈಗ ತೀವ್ರವಾದ ಭಾವನೋದ್ರೇಕದ ಅವಸ್ಥೆಗಳು ನಮ್ಮ ಜೀರ್ಣದ, ರಕ್ತಚಲನೆಯ 
ಮತ್ತು ಶ್ವಾಸೋಚ್ಛಾ ಕಸದ ಕೋಶಗಳ ಮೇಲೆ ಪರಿಣಾಮವಾಗುತ್ತದೆ ಎಂಬುದು 
ತಿಳಿದುಬಂದಿದೆ. ಈ ಅವಸ್ಥೆಗಳಲ್ಲಿ ನಮ್ಮ ಶರೀರದಲ್ಲಿ ಇರುವ ನಿರ್ನಾಳ ಗ೦ಥಿಗಳು 
ಚುರುಕಾಗಿ ರಸೋತ್ಪಾದನೆಗೆ ಆರಂಭಿಸುತ್ತವೆ. ಸೂಕ್ಷ್ಮ ಯಂತ್ರೋಪಕರಣಗಳ ಸಹಾಯದಿಂದ 
ಇಂಥ ಕೆಲ ಬದಲಾವಣೆಗಳನ್ನು ಸರಿಯಾಗಿ ಅಳೆಯಲು ಶಕ್ಕವಾಗಿದೆ. 


ಅ೦ಥ ಯಂತ್ರೋಪಕರಣಗಳಲ್ಲಿ ಸೈಕೋಗ್ಯಾಲ್ಪನೋ ಮೀಟರ್‌ ಅಥವಾ ನಮ್ಮ 
ಚರ್ಮದ ಮೇಲೆ ಹರಿಯುವ ವಿದ್ಯುಚ್ಛಕ್ತಿಯ ವೃತ್ಯಾಸಗಳನ್ನು ವರದಿ ಮಾಡುವ ಉಪಕರಣ" 
ಒಂದು; ಶ್ವಾಸೋಚ್ಚ್ವಾ ಸದ ಬದಲಾವಣೆಗಳನ್ನು ಬೆರಳು, ಹಸ್ತ ಅಥವಾ ಇತರ 
ಶರೀರಾವಯವಗಳ ಗಾತ್ರ ರಕ್ತದ ಪೂರೈ ಕೆಯಿಂದ ಬದಲಾಯಿಸುವುದನ್ನು ಅನುಕ್ರಮವಾಗಿ 
ವರದಿ ಮಾಡುವ ನ್ಯೂಮೋ ಗ್ರಾಫ್‌ ಮತ್ತು ಫ್ಲಿಥಿಸ್‌ಮೋಗ್ರಾಫ್‌ ಎ೦ಬ ಯಂತ್ರಗಳು 
ಮುಖ್ಯವಾಗಿವೆ. 


ಪ್ರಯೋಗ: ಒಂದು ಪ್ರಯೋಗದ ಸಾರವಿರುವುದು ಒಂದು ಘಟನೆಯು ಸಂಭವಿಸುವ 
ಸನ್ನಿವೇಶವನ್ನು ಬದಲಾಯಿಸುತ್ತ ಹೋಗಿ, ಫಲಿತಾಂಶಗಳನ್ನು ಸಂಗ್ರಹಿಸುವುದರಲ್ಲಿ. 
ಪ್ರಯೋಗದಲ್ಲಿ ಘಟನೆಗಳನ್ನು ಇದ್ದ ಹಾಗೆಯೇ ಗ್ರಹಿಸಿದರೆ ಸಾಲದು. ನಾವು ಅವುಗಳ 
ಒಳಗೆ ಕೈಹಾಕಿ ನಮಗೆ ಚಕಾರ ಹಾಗೆ ಅವನ್ನು ವ್ಯವಸ್ಥೆ ಗೊಳಿಸಿ, ಏನಾಗುತ್ತದೆ ಎಂಬುದನ್ನು 
ನೋಡುತ್ತೇವೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಪಯೋಗವೆಂದರೆ ನಾವು ನಿಸ ರ್ಗವನ್ನು. 
ಪ್ರಶ್ನಿಸುವುದು. 

ನಾವು ಪರೀಕ್ಷೆಗೂ ಪ್ರಯೋಗಕ್ಕೂ ಇರುವ ವ್ಯತ್ಯಾಸವನ್ನು ಮನಗಾಣಬೇಕು. 
ಪ್ರಯೋಗದಲ್ಲಿ ನಾವು ಕೆಲವೇ ಜನರನ್ನು ಪ್ರಯೋಗಶಾಲೆಗೆ ಬರಮಾಡಿಕೊಂಡು, ಅವರು 
ನಡೆದುಕೊಳ್ಳುವ ಸನ್ನಿವೇಶವನ್ನು ಉದ್ದೇಶಪೂರ್ವಕವಾಗಿ ಬದಲಾಯಿಸುವೆವು. 
ಪರೀಕ್ಷೆಯಲ್ಲಾದರೋ ನಾವೇ ಸ್ವತಃ ಹೊರ ಜಗತ್ತಿನಲ್ಲಿ ಹೊಕ್ಕು ಒಂದು ನಿರ್ದಿಷ್ಟ 
ಪರಿಸ್ಥಿತಿಯಲ್ಲಿ ಅನೇಕರನ್ನು ಪರಿಶೀಲಿಸುತ್ತೇವೆ. ವೈಜ್ಞಾನಿಕ ಮಾರ್ಗದ ಉತ್ತಮ ಕ್ರಮವೆನಿಸಿದ 
ಪ್ರಯೋಗ ಪದ್ಧತಿಯಿಂದ ಆಗುವ ಲಾಭಗಳು ಇಂತಿವೆ: (೧) ಸಂಗತಿಗಳು ನಿಮ್ಮೆಡೆಗೆ 
ಬರುತ್ತವೆ; (೨) ನಿಯಂತ್ರಣದಲ್ಲಿ ಇರುವುದರಿಂದ ಈ ಸಂಗತಿಗಳನ್ನು ಪರಾಮರ್ಶಿಸಲು 
ಬರುತ್ತದೆ; (೩) ಬರುವ ಫಲಿತಾಂಶಗಳು ನಿಷ್ಕಷ್ಟವಾಗಿರುತ್ತವೆ ಮತ್ತು ಪರಿಣಾಮವತಃ 
ಲೆಕ್ಕಾಚಾರ ಮಾಡಲು ಬರುತ್ತದೆ. 

೧೮೭೯ರಲ್ಲಿ ವೂಂಟ್‌ ಮಹಾಶಯನು ಜರ್ಮನಿಯ ಲೀಪ್‌ಸಿಗ್ಗಿನಲ್ಲಿ 


ಮೊಟ್ಟಮೊದಲನೆಯದಾಗಿ ಮನಃ ಶಾಸ್ತ್ರೀಯ ಪ್ರಯೋಗಶಾಲೆಯನ್ನು ಸ್ಥಾಪಿಸಿದನು. 
ಅಂದಿನಿಂದ ಪ್ರಯೋಗದ ಪ್ರಾಮುಖ್ಯವ್ರ' ಮನಃ ಶಾಸ್ತ್ರದ ಕ್ಷೇತ್ರದಲ್ಲಿ ಹೆಚ್ಚುತ್ತ “ಬಂದಿದೆ. 


ಅವಶ್ಯಕವಾದ ಯಂತ್ರಸಾಮಗ್ರಿಗಳಲ್ಲದೆ ಮ ಶಾಸ್ತ್ರೀಯ ಪ್ರಯೋಗಕ್ಕೆ ಇಬ್ಬರು 
ಬೇಕು; ಯಾತ ಮೇಲೆ ಪ್ರಯೋಗವನ್ನು "ಮಾಡಲಾಗುವುದೋ ಅಂಥ ಯೋಜ್ಯನೆಂಬ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೮೭ * 


ವ್ಯಕ್ತಿ ಮತ್ತು ಸನ್ನಿವೇಶಗಳನ್ನು ಬದಲಾಯಿಸಿ ಯೋಜ್ಯನ ಮೇಲೆ ಆಗುವ ಪರಿಣಾಮವನ್ನು 
ಗ್ರಹಿಸುವ ಪ್ರಯೋಜಕ. ಒಬ್ಬ ಮನುಷ್ಯನ ಕಾರ್ಯಶಕ್ತಿಯನ್ನು ಕೆಡಿಸಲು ಮಾಡುವ 
ಗೊಂದಲದ ಪರಿಣಾಮಗಳನ್ನು ಅಭ್ಯಾಸ ಮಾಡುವ ಪ್ರಯತ್ನವು ಆಜ ಮನಃ ಶಾಸ್ತ್ರೀಯ 
ಪ್ರಯೋಗಕ್ಕೆ ಒಳ್ಳೆಯ ಆವಾ ಯೋಜ್ಯನನ್ನು ಹೊರಗಿನ ಶಬ್ದವನ್ನು ಹೊರಗೇ 
ಇಡಬಲ್ಲ 'ಶಬ್ದಾವರೋಧಶಾಲೆಯಲ್ಲಿ ಚ ಕ ಸೂಂಬು ಕುಳ್ಳರಿಸಲಾಗುವುದು. 
ಅನ೦ತರ ಬಾಗಿಲು ಬಡಿಯಲು ಅಥವಾ ಚೌಕಮನೆಯ ಕಾಗದದಲ್ಲಿ ಚುಕ್ಕೆಗಳನ್ನು 
ಇಡಲು ಹೇಳಲಾಗುವುದು. ಮೊದಲು ಯಾವ ಗೊ೦ದಲವೂ ಇಲ್ಲದೆ ಅವನನ್ನು ಕೆಲಸ 
ಮಾಡಲು ಬಿಡಲಾಗುವುದು. ಅನ೦ತರ ಪ್ರಗತಿಯ ಪ್ರಮಾಣವನ್ನು ಗ್ರಹಿಸಲಾಗುವುದು. 
ತಂಬಟೆ ಬಡಿಯುವುದು, ಮೈಗೆ ಮುಳ್ಳು ಚುಚ್ಚುವುದು ಮುಂತಾದ ತೊಂದರೆಗಳನ್ನು 
ನಡು ನಡುವೆ ಉಂಟುಮಾಡಿ, ಸ ಕಾರ್ಯವೇಗದಲ್ಲಿ ಉ೦ಟಾಗುವ ವ್ಯತ್ಯಾಸ ಗಳನ್ನು. 
ನಿರೀಕ್ಷಿಸುವುದು. ಈ ಫಲಿತಾ೦ಶಗಳ ತುಲನೆಯಿಂದ ವ್ಯಕ್ತಿಯ ಕಾರ್ಯಶಕ್ತಿಯ ಮೇಲೆ 
ವಿಘ್ನವು ಉಂಟುಮಾಡುವ ಪರಿಣಾಮಗಳನ್ನು ಚ ಅಥವಾ ಸಂಖ್ಯಾಶಾಸ್ತ್ರೀಯ 
ರೀತಿಯಲ್ಲಿ ನಿರ್ಣಯಿಸಲಾಗುತ್ತದೆ. 


ಅಂತರ್ನಿರೀಕ್ಷಣೆಯನ್ನು ಮನಃಶಾಸ್ತ್ರೀಯ ಪ್ರಯೋಗಗಳಲ್ಲಿ ಇಟ್ಟುಕೊಳ್ಳುವುದು ಅವಶ್ಯಕ. 
ಏಕೆಂದರೆ, ಕೆಲವು ಘಟನೆಗಳು. ನಿಸರ್ಗತಃ ; ಬಹಿರ್ನಿರೀಕ್ಷಣೆಗೆ ಯೋಗ್ಯವಾಗಿದ್ದರೂ ಯೋಜ್ಯನ 
ಪ್ರಜ್ಞೆಗೆ ಮನವಿ ಮಾಡಿಕೊಳ್ಳದೆ ಅಭ್ಯಾಸ ಮಾಡಲು ಸ ಸಾಧ್ಯವಾಗುವುದಿಲ್ಲ. ಅದಕ್ಕೆ ಉತ್ತರ 
ಪ್ರತಿಮೆಯು ಉದಾಹರಣೆ. ಯಾವುದಾದರೂ ಒ೦ದು ವಸ್ತುವನ್ನು ಬಹಳ ಕಾಲ ಗುರಿಯಿಟ್ಟು 
ನೋಡಿ, ಅನ೦ತರ ಆ ವಸ್ತುವನ್ನು ಆಚೆಗೆ ಒಯ್ದಾಗ ನಮ್ಮ ತೆರೆದ ಕಣ್ಣಿಗೆ ಅದರ 
ಪ್ರತಿಮೆ ಭಾಸವಾದರೆ ಅದಕ್ಕೆ ಉತ್ತರಪ್ರತಿಮೆ ಎಂದು ಹೆಸರು. ಬೇರೆ ವಿಜ್ಞಾನಗಳಲ್ಲಿರುವಂತೆ 
ಪ್ರಯೋಗಗಳ ಬಳಕೆ ಮನಃ ಶಾಸ್ತ್ರದಲ್ಲಿ ಸುಲಭವಲ್ಲ. ಏಕೆ೦ದರೆ, ಹೊರಗಿನ ಸನ್ನಿವೇಶವನ್ನು 
ನಿಯಂತ್ರಿಸಿದರೂ ಪ್ರಯೋಗದ ಒಂದು ಅ೦ಗವಾದ ಯೋಜ್ಯನ ಮನಸ್ಸನ್ನು ಅಷ್ಟು 
ಸುಲಭವಾಗಿ ನಿಯಂತ್ರಿಸಲಾಗುವುದಿಲ್ಲ; ಯೋಜ್ಯನ ಸಂಚಾರಿ ಭಾವಗಳು ಪ್ರಯೋಜಕನ 
ಕಟ್ಟಿಗೆ ಒಳಪಡುವುದಿಲ್ಲ. ಹೀಗಿದ್ದರೂ ಅವು ಯೋಜ್ಯನು ಮಾಡುವ ಪ್ರಯೋಗದಲ್ಲಿ 
ಬಹಳಮಟ್ಟಿಗೆ ಪ್ರಭಾವಿಗಳಾಗುವ ಸ೦ಭವವಿದೆ. 

ಈ ಮೂರು ಕ್ರಮಗಳಲ್ಲದೆ, ಜನನಶಾಸ್ತ್ರೀಯಕ್ರಮ, ಕಥನಕ್ರಮ, ಪ್ರಕರಣೇತಿಹಾಸಕ್ರಮ, 
ಸಂಖ್ಯಾಶಾಸ್ತೀಯಕ್ರಮ ಮತ್ತು ಕ್ಷೇತ್ರಾವೇಕ್ಷಣ ಕ್ರಮ ಮುಂತಾದ ಹಲವು ಶಾಸ್ತ್ರೀಯ 
ಕ್ರಮಗಳಿವೆ. `ಸಿಸ್ತುತ ಅವಾವುವೂ ಗಣ್ಣ ವಲ್ಲವಾದುದರಿಂದ ಅವುಗಳನ್ನಿಲ್ಲಿ ವಿವರಿಸಲಾಗಿಲ್ಲ. 


ಜೇ 


* ೪೮೮ 


ಅಧ್ಯಾಯ ಎರಡು 


ನರಮಂಡಲ 


ಮಾನವ ಶರೀರದಲ್ಲಿಯ ನರಮಂಡಲವನ್ನು ವಿಸ್ತಾರವಾದ ಟೆಲಿಫೋನ್‌ ಪದ್ಧತಿಗೆ 
ಹೋಲಿಸುವುದುಂಟು. ನರಮಂಡಲದ ಯಾವ ನಕ್ಷೆಯೂ ಅದರ ಜಟಲಜಾಲದ 
ಕಲ್ಪನೆಯನ್ನು ಸಾಕಷ್ಟು ಚೆನ್ನಾಗಿ ಮಾಡಿಕೊಡಲಾರದು. ಈ ಒಂದನೆಯ ನಕ್ಷೆಯು 
ಮುಖ್ಯವಾದ ನರಪಥಗಳಷ್ಟನ್ನೇ ತೋರಿಸುತ್ತದೆ. ಅದರಲ್ಲಿ ಕೈಕಾಲು-ಮುಂಡಗಳಿಂದ 
ನರಗಳು ಬೆನ್ನುಹುರಿಯತ್ತ ಹರಿದ೦ಂತೆಯೂ ಅಲ್ಲಿಂದ ಮುಂದೆ ನೇರವಾಗಿ ಮಿದುಳಿನತ್ತ 
ಹೋದಂತೆಯೂ ತೋರುತ್ತದೆ. 


ಬೆನ್ನುಹುರಿಯು ನರಗಳೆ೦ಂಬ ಸ್ನಾಯುಗಳನ್ನು ಹೊಸೆದು ಮಾಡಿದ ಹಗ್ಗದಂತಿದೆ. 
ಬೆನ್ನೆಲುಬೆನಿಸಿದ ಮೂಳೆಗಳ ಸಮುದಾಯದ ಮೂಲಕ ಹರಿದು ಅದು ಮೇಲಕ್ಕೆ 
ಹೋಗುತ್ತದೆ. ಮಿದುಳು-ಬೆನ್ನುಹುರಿಗಳು ಒಟ್ಟಿಗೆ ಟೆಲಿಘೋನಿನ ವಿನಿಮಯಸಾಮಗ್ರಿ 
ಎನ್ನಬಹುದು. ಅವನ್ನು ಕೇಂದ್ರನರಮ೦ಡಲವೆನ್ನುತ್ತಾರೆ; ಅವುಗಳ ಸುತ್ತುಮುತ್ತಲಿನ ನರಗಳನ್ನು 
ಪರಿನರಮಂಡಲವೆನ್ನಬಹುದು. 


ಕ್ಷೇಪಕ್ರಿಯೆ 


ನರಮಂಡಲದ ಕಾರ್ಯವನ್ನು ಕ್ಷೇಪಕ್ರಿಂಯೆಯಿಂದ ಬಹಳ ಚೆನ್ನಾಗಿ 
ತಿಳಿದುಕೊಳ್ಳಬಹುದು. ಯಾವುದಾದರೂ ಒಂದು ಪ್ರೇರಣೆ ಬಂದಾಗ ನಮಗೆ 
ತಿಳಿಯದಂತೆಯೇ ಎಷ್ಟೋ ಸಲ ನಮ್ಮ ಶರೀರದ ಅವಯವಗಳು ಅದಕ್ಕೆ ತಕ್ಕ 
ಅನುಕ್ರಿಯೆಯನ್ನು ಮಾಡಿಬಿಡುತ್ತವೆ. ಇಂಥ ಅನುಕ್ರಿಯೆಗಳು ಆಕಸ್ಮಿಕವೆ೦ಬಂತೆ 
ನಡೆದುಹೋಗುತ್ತವೆ. ಅವು ನಡೆದುಹೋದ ಮೇಲೆ ಒಂದು ವೇಳೆ ನಾವು ವಿಚಾರ 
ಮಾಡುತ್ತೇವಲ್ಲದೆ, ಅವು ನಡೆಯುವಾಗ ನಾವು ವಿಚಾರ ಮಾಡುವುದಿಲ್ಲ. ಅಕಸ್ಮಾತ್ತಾಗಿ 
ಒ೦ದು ಮುಳ್ಳು ಚುಚ್ಚಿದರೆ ನಮ್ಮ ಕಾಲು ಸರಕ್ಕನೆ ಹಿ೦ಜರಿಯುತ್ತದೆ. ಹಾಗೇ ಅನಿರೀಕ್ಷಿತವಾಗಿ 
ಒ೦ದು ದೊಡ್ಡ ಸದ್ದಾದರೆ ನಾವು ಬೆಚ್ಚಿಬೀಳುತ್ತೇವೆ. ಅದೇ ರೀತಿಯಲ್ಲಿ ಬಹಳ ಉಜ್ವಲವಾದ 
ಬೆಳಕನ್ನು ಕ೦ಡರೆ ನಮ್ಮ ಕಣ್ಣು ಜೋರು ಜೋರಾಗಿ ಮಿಟುಕುತ್ತದೆ; ವಿಲಕ್ಷಣವಾದ 
ವಾಸನೆ ಯಾವುದಾದರೊಂದು ಮೂಗಿನ ಒಳಹೊಕ್ಕಾಗ ಅದು ಸೀನಲಾರಂಭಿಸುತ್ತದೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೮೯ * 


ಇವೆಲ್ಲ ಮಾಂಸದ ಕ್ರೇಪಕ್ರಿಯೆಗಳು. ಗಂಥಿಗಳು ಕೂಡ ಕ್ಷೇಪಕ್ರಿಯೆ ಎಸಗುತ್ತವೆ. ಆಹಾರದ 
ವಾಸನೆ ಅಥವಾ ರುಚಿಯ ಪ್ರೇರಣೆ ಬ೦ದಾಗ ಲಾಲಾಗ್ರಂಥಿಗಳು ರಸೋತ್ಪಾದನೆ 
ಮಾಡುವುದು ಅನುಭವಸಿದ್ಧ. ಹಾಗೇ ಕಣ್ಣಿಗೆ ಏನಾದರೂ ತೊಂದರೆಯಾದರೆ ಕಣ್ಣೀರು 
ಬರುವುದು ಎಲ್ಲರಿಗೂ ತಿಳಿದ ವಿಷಯ. 


ಈಗ ನಮ್ಮ ಕಾಲಿಗೆ ಒ೦ದು ಮುಳ್ಳು ಚುಚ್ಚಿತು ಎಂದು ಕೊಳ್ಳೋಣ. ಆಗ ಆ 
ಮುಳ್ಳು ತಾನು ಚುಚ್ಚಿದ ಜಾಗದ ಸುತ್ತುಮುತ್ತಲಿನ ಜ್ಞಾನವಾಹಿನರಗಳ ತುದಿಯನ್ನು 
ಪ್ರೇರಿಸುತ್ತದೆ; ಆ ಮೂಲಕ ಅದು ಒಂದು ಸಂದೇಶವನ್ನು ಅರ್ಥಾತ್‌ ನರಪ್ರವಾಹವನ್ನು 
ನರಗಳ ಮೂಲಕ ಬೆನ್ನುಹುರಿಗೆ ಕಳಿಸುತ್ತದೆ. ಅಲ್ಲಿ ಅದನ್ನು ಉಚಿತ ಕ್ರಿಯಾವಾಹಿ 
ನರಗಳಿಗೆ ಮುಟ್ಟಿಸಲಾಗುತ್ತದೆ. ಆಗ ಕೆಳತನಕ ಹರಿದಿರುವ ಕ್ರಿಯಾವಾಹಿಗಳು 
ಉಕ್ತಜಾಗದಲ್ಲಿಯ ಮಾ೦ಸಗಳು ಸಂಕೋಚಗೊಳ್ಳುವಂತೆ ಮಾಡುತ್ತವೆ. 


ನರ ಮತ್ತು ನರಪ್ರವಾಹ 


ನರಗಳು ಅಥವಾ ನರಘಟಕಗಳು ಬಹಳ ವಿಧವಾಗಿವೆ. ಪರಿನರಮಂಡಲದಲ್ಲಿ 
ಜ್ಞಾನವಾಹಿ ನರಗಳೆಂದೂ ಕ್ರಿಯಾವಾಹಿನರಗಳೆಂದೂ ಎರಡು ಬಗೆಯ ನರಗಳಿವೆ. 
ಜ್ಞಾನವಾಹಿಗಳು ಜೋದನೆಗಳನ್ನು ಇಂದ್ರಿಯಗಳಿ೦ದ ವಿನಿಮಯ ಕೇಂದ್ರಕ್ಕೆ ಒಯ್ಯುತ್ತವೆ 
ಮತ್ತು ಕ್ರಿಯಾವಾಹಿಗಳು ಆ ಕೇ೦ದ್ರದಿ೦ದ ಅವನ್ನು ಮಾಂಸಖಂಡಗಳಿಗೆ ಒಯ್ಯುತ್ತವೆ. 
ಎರಡನೆಯ ಚಿತ್ರದಲ್ಲಿ ಈ ಎರಡು ಬಗೆಯ ನರಪಥಗಳನ್ನೂ ಕಾಣಬಹುದು. 


ನರದ ರವೆ (001-0067) ಮತ್ತು ಅದರ ಬೀಜಗಳು (10೦105) ಉಳಿದ 
ಎಲ್ಲವೂ ಹೊರಡುವ ಮೂಲ ಭಾಗ. ನರದ ಹುರಿಯೇ ನರತಂತು. ಕೆಲವೆಡೆ ಅದು 
ಅನೇಕ ಅಡಿಗಳಷ್ಟು ಉದ್ದವಾಗಿರುತ್ತದೆ. ನರದ ಕುಡಿಗಳು ತೆಳ್ಳಗೆ ಕು೦ಬಳ ಬಳ್ಳಿಯ 
ದಾಂಗುಡಿಗಳಂತಿವೆ. ಈ ಎರಡು ವಿಧದ ನರಗಳಲ್ಲಿಯ ನರದ ರವೆಗಳು ಬೇರೆಬೇರೆಯಾಗಿವೆ. 
ಚಿತ್ರ ೩. ಜ್ಞಾನವಾಹಿಗಳ ನರದ ಕುಡಿಗಳು ಸಾಕಷ್ಟು ಬೆಳವಣಿಗೆ ಹೊಂದಿರುವುದಿಲ್ಲ. 
ನರದ ಹುರಿ ಎಷ್ಟೋ ವೇಳೆ ಶಾಖೋಪಶಾಖೆಯಾಗಿ ಒಡೆದಿರುತ್ತದೆ. ಅಥವಾ ಅದರಿಂದ 
ಎಷ್ಟೋ ಉಪನರಗಳು ಹೊರಟಿರುತ್ತವೆ. ನರಪುಟವು (110710-001) ಒ೦ದು ಸಂಪೂರ್ಣ 
ಘಟಕ. ಅದರಲ್ಲಿ ನರದ ರವೆ, ನರದ ಹುರಿ ಮತ್ತು ನರದ ಕುಡಿಗಳಿವೆ. ಮನುಷ್ಯನ 
ಶರೀರದಲ್ಲಿ ಸುಮಾರು ೧೦.೦೦೦,.೦೦೦,೦೦೦ ನರಗಳಿವೆ ಎ೦ದು ಅಂದಾಜು 
ಮಾಡಲಾಗಿದೆ. 


ಶರೀರದ ಇತರ ಭಾಗಗಳನ್ನು ವಿನಿಮಯ ಕೇಂದ್ರದೊಡನೆ ಸಂಬಂಧಿಸುವ ಜ್ಞಾನವಾಹಿ- 
ಕ್ರಿಯಾವಾಹಿ ನರಗಳಲ್ಲದೆ ಸಂಪರ್ಕನರಗಳೆಂಬ ಇನ್ನೊಂದು ಜಾತಿಯ ನರಗಳು 
ಅಸಂಖ್ಯವಾಗಿವೆ. ಅವು ಕೇಂದ್ರ ನರಮ೦ಡಲದಲ್ಲಿ ಇವೆ. ಈ ಸಂಪರ್ಕನರಗಳಲ್ಲಿ ಅನೇಕ 
ಬಗೆಗಳಿವೆ. ನಾಲ್ಕನೆಯ ನಕ್ಷೆಯಲ್ಲಿ ಮೂರು ಬಗೆಗಳನ್ನು ತೋರಿಸಲಾಗಿದೆ. ಸಂಪರ್ಕನರಗಳು 
ವಿನಿಮಯದ ಅಥವಾ ಒತ್ತುಗು೦ಡಿ-ಹಲಗೆಯ (59100 80810) ಕೆಲಸವನ್ನು ಮಾಡುವ 


* ೪೯೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕೇಂದ್ರ ನರಮಂಡಲದ ಕೃತ್ಯಕ್ಕೆ ನೆರವಾಗುತ್ತವೆ. ಹೇಗೆಂದರೆ ಅವು ಅಲ್ಲಿ ಒಳಬರುವ 
ಮತ್ತು ಹೊರಹೊರಡುವ ಚೋದನೆಗಳಲ್ಲಿ ಅನೇಕ ವಿಧದ ಸಂಪರ್ಕವನ್ನುಂಟು 
ಮಾಡಿಕೊಡುತ್ತವೆ. ಜ್ಞಾನವಾಹಿ ಇರಲಿ, ಕ್ರಿಯಾವಾಹಿ ಇರಲಿ ಸಂಪರ್ಕವಾಹಿ ಇರಲಿ- 
ಪ್ರತಿಯೊಂದು ನರವೂ ಒಂದು ಸಾ೦ಂಗವಾದ ಪರಿಪೂರ್ಣ ಘಟಕ. ಎರಡು ನರಗಳು 
ಎಂದೂ ಒಂದರೊಳಗೊಂದು ಪ್ರವೇಶಿಸುವುದಿಲ್ಲ. ಆದರೆ ಒ೦ದು ನರದ ತುದಿಯು 
ಇನ್ನೊಂದು ನರದ ಕುಡಿ ಅಥವಾ ರವೆಯೊಡನೆ ಸಂಪರ್ಕ ಬೆಳೆಸುತ್ತದೆ ಮತ್ತು ನರಪ್ರವಾಹವು 
ಅವುಗಳ ನಡುಎನ ವಿಸಂಧಿಯನ್ನು ದಾಟಿ ವಿದ್ಯುದಾವರ್ತದಲ್ಲಿ ಒಂದು ಕಿಡಿಯು 
ಹಾರುವಂತೆ ಹಾರುತ್ತದೆ. 


ನರ ಕಳಿಸುವ ಪ್ರವಾಹದ ನಿಜಸ್ವರೂಪವು ಇನ್ನೂ ಗೊತ್ತಾಗಿಲ್ಲ. ಅದು 
ಖಂಡಿತವಾಗಿಯೂ ವಿದ್ಯುತ್ತಿನ ಸ್ವಭಾವವುಳ್ಳದ್ದು. ಆದರೆ ಅದು ತಂತಿಗಳ ಮೂಲಕ 
ಕಳಿಸಲಾಗುವ ಸಾಮಾನ್ಯ ವಿದ್ಯುತ್‌ ಪ್ರವಾಹದಿ೦ದ ಅನೇಕ ರೀತಿಯಲ್ಲಿ ಭಿನ್ನವಾಗಿದೆ. 
ನರಪ್ರವಾಹವು ವಿದ್ಯುತ್‌ ಪ್ರವಾಹಕ್ಕಿಂತ ಬಹಳ ಮಂದಗತಿಯಲ್ಲಿ ಸಾಗುತ್ತದೆ ಮತ್ತು 
ನರದ ಹುರಿಯ ಮೂಲಕ ಹೋಗುವ ಅದರ ಗತಿಯು ಶೀತ ಮತ್ತು ಒತ್ತಡ 
ಮುಂತಾದವುಗಳಿಂದ ಕುಂಠಿತವಾಗುತ್ತದೆ. ಆದರೆ ವಿದ್ಯುತ್‌ ಪ್ರವಾಹದ ಗತಿಗೆ ಇಂಥ 
ಅಡೆತಡೆಗಳಿಲ್ಲ. ನರಪ್ರವಾಹದಲ್ಲಿ ವಿದ್ಯುದ್‌ ರಾಸಾಯನಿಕ ಅಲೆಗಳಿವೆ ಎ೦ದು ಅನೇಕರು 
ನಂಬುತ್ತಾರೆ. ಈ ನಂಬಿಕೆಯ ಪ್ರಕಾರ ನರದ ಹುರಿಯಲ್ಲಿ ಒಂದು ಪ್ರೇರಣೆಯು 
ರಾಸಾಯನಿಕ ಪರಿವರ್ತನಮಾಲೆಯನ್ನು ಉಂಟುಮಾಡುತ್ತದೆ ಮತ್ತು ಈ ಬದಲಾವಣೆಗಳು 
ಅನ೦ತರ ವಿದ್ಯುತ್‌ ಪರಿವರ್ತನೆಗಳನ್ನು ಉ೦ಟುಮಾಡುತ್ತವೆ. ಆದರೆ ಇದರ ವಿಷಯದಲ್ಲಿ 
ತಿಳಿಯಬೇಕಾದದ್ದು ಬಹಳವಿದೆ. ಒ೦ದು ನರಪ್ರವಾಹವೆಂದರೇನು? ಎಂಬುದಕ್ಕೆ ತಕ್ಕ 
ಉತ್ತರವನ್ನು ಕೊಡಲು ನಾವು ಸಮರ್ಥರಾದಾಗ ಜೀವವಸ್ತುವಿನ ಸ್ವಭಾವದ 
ಮೂಲಪ್ರಶ್ನೆಯನ್ನು ಬಿಡಿಸಲು ಶಕ್ತರಾಗುತ್ತೇವೆ. 

ಕ್ಷೇಪಕ್ರಿಯೆಯ ತಂತ್ರವನ್ನು ಐದನೆಯ ನಕ್ಷೆಯಲ್ಲಿ ಇರುವಂತೆಯೇ ಕೊಡುವುದು 
ರೂಢಿ. ಅದರಲ್ಲಿ ಜ್ಞಾನವಾಹಿಯ ಚೋದನೆಂಯು ವಿಸಂಧಿಂಯನ್ನು ದಾಟಿ, 
ಕ್ರಿಯಾವಾಹಿಯನ್ನು ಪ್ರಚೋದಿಸುವುದನ್ನು ಕಾಣಬಹುದು. ಆದರೆ ಎರಡು ದೃಷ್ಟಿಯಿಂದ 
ಇದು ಅತಿಸಂಕ್ಷೇಪದ ದೋಷಕ್ಕೆ ಗುರಿಯಾಗುತ್ತದೆ. ಮೊದಲನೆಯದಾಗಿ, ಕೆಲ ಅತ್ಯಂತ 
ಸರಳವಾದ ಕ್ಷೇಪಕ್ರಿಯೆಗಳಲ್ಲಿ ಮಾತ್ರ ಜ್ಞಾನವಾಹಿ-ಕ್ರಿಯಾವಾಹಿಗಳು ನೇರವಾಗಿ 
ಒಂದರೊಡನೊಂದು ಸಂಪರ್ಕ ಇಟ್ಟುಕೊಳ್ಳುತ್ತವೆ; ಸಾಮಾನ್ಯವಾಗಿ ಅವು ಸಂಪರ್ಕನರಗಳಿ೦ದ 
ಸಂಬ೦ಧಿಸಲ್ಪಟ್ಟಿರುತ್ತವೆ. ಎರಡನೆಯದಾಗಿ, ಒ೦ದು ಅತಿಸರಳವಾದ ಅನುಕ್ರಿಯೆಯಲ್ಲಿಯೂ 
ಒಂದಕ್ಕಿಂತ ಹೆಚ್ಚು ಸಂಖ್ಯೆಯ ಮತ್ತು ಜಾತಿಯ ನರಗಳ ಕಾರ್ಯವಿರುತ್ತದೆ. ಯಾವ 
ನರವೂ ಒಂಟಿಯಾಗಿ ಕೆಲಸ ಮಾಡುವುದಿಲ್ಲ; ಕೆಲಸ ಮಾಡುವುದು ನರಗಳ ಗುಂಪು. 
ಆದರೆ ಈ ಸ೦ಗತಿಯು ಜೊಕ್ಕವಾದ ನಕ್ಷೆಯನ್ನು ತಯಾರಿಸಲು ತೊಂದರೆ ಕೊಡುವುದರಿಂದ 
ಅದನ್ನು ನಕ್ಷೆಯಲ್ಲಿ ಗೌಣಗೊಳಿಸಲಾಗಿದೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೯೧ * 


ವಿಸಂಧಿಯ ಅವರೋಧ: ನರದ ಮೂಲಕ ಚೋದನೆ ಹರಿಯುವಾಗ ಯಾವಾಗಲೂ 
ಏಸಂಧಿಯು ಒಂದು ತರಹದ ಅವರೋಧವನ್ನು. ಅಡ್ಡಿಯನ್ನು ಉ೦ಟುಮಾಡುತ್ತದೆ. 
ಆದ್ದರಿಂದ ಬಹುಶಃ ಒಂದು ಜ್ಞಾನವಾಹಿಯ ಚೋದನೆ ಎಂದೂ ಅದನ್ನು ಗೆಲ್ಲಲು 
ಶಕ್ಕವಾಗದು. ಸಾಮಾನ್ಯವಾಗಿ ಅನೇಕ ಜ್ಞಾನವಾಹಿಗಳಿಂದ ಏಕಕಾಲದಲ್ಲಿ ಜೋದನೆಗಳು 
ಬಂದರೆ ಆಗ ಅವು ವಿಸಂಧಿಯನ್ನು ದಾಟಿ ಕ್ರಿಯಾವಾಹಿಯನ್ನು ಪ್ರಜೋದಿಸಬಲ್ಲವು. 
ಇದರ ಮುಖ್ಯವಾದ ಫಲಿತಾಂಶವೆಂದರೆ ಒಟ್ಟಿಗೆ ಉ೦ಟಾಗುವ ಅನೇಕ ಪ್ರೇರಣೆಗಳ 
ಫಲವು ಅವುಗಳ ಪ್ರತ್ಯೇಕ ಫಲಗಳ ಮೊತ್ತಕ್ಕೆ ಯಾವಾಗಲೂ ಸರಿಗಟ್ಟಬೇಕೆಂದು ಹೇಳಲು 
ಬರುವುದಿಲ್ಲ. 


ಮಿದುಳಿನ ವಿಕಾಸ 
ವನಸ್ಪಶಿಯಂತಿರುವ ಒ೦ದು ತರದ ಕಡಲ ಮೀನಿನಲ್ಲಿ ಅಥವಾ ಲೋಳೆ ಮೀನಿನಲ್ಲಿ 


ಕ೦ಡುಬರುವ ನರಮ೦ಡಲವು ಸರಳವಾದ ಅತ್ಯಂತ ಪ್ರಾಚೀನ ನರಮಂಡಲದ ಒಂದು 
ಮಾದರಿ. ಅದು ಇಡೀ ದೇಹದಲ್ಲಿ ಹೆಚ್ಚು-ಕಡಿಮೆ ಒ೦ದೇ ಸಮನಾಗಿ ಹರಡಿರುತ್ತದೆ. ಈ 
ಪ್ರಾಣಿಗಳಿಗೆ ಕೇಂದ್ರ ನರಮ೦ಡಲವಿಲ್ಲ. ಇವುಗಳ ಜ್ಞಾನವಾಹಿ-ಕ್ರಿಯಾವಾಹಿ ನರಗಳು 
ನೇರವಾಗಿ ಕೂಡಿರುತ್ತವಲ್ಲದೆ, ಸಂಪರ್ಕನರಗಳಿಂದ ಸ೦ಂಬ೦ಧಿಸಲ್ಪಟ್ಟರುವುದಿಲ್ಲ. ಆದುದರಿಂದ 
ಅವುಗಳ ಪ್ರಕ್ರಿಯೆಗಳು ಕಡಿಮೆ ಮತ್ತು ಅತ್ಯಂತ ಏಕತಾನವುಳ್ಳವು. ಮೇಲ್ಜಾತಿಯ ಪ್ರಾಣಿಗಳಲ್ಲಿ 
ಕಂಡುಬರುವ ಪ್ರತಿಕ್ರಿಯಾವೈವಿಧ್ಯ ಮತ್ತು ಹೊಂದಿಕೆಯ ರೀತಿಗಳು ಕೇಂದ್ರ ನರಮಂಡಲದ 
ಜಟಿಲ ರಚನೆಯಿ೦ದ ಸಂಭವಿಸುತ್ತವೆ. ಕೇಂದ್ರ ನರಮ೦ಡಲವಿಲ್ಲದ ಪ್ರಾಣಿಗಳು ಕೆಲವು 
ನಿರ್ದಿಷ್ಟ ಯಾಂತ್ರಿಕ ಅನುಕ್ರಿಯೆಗಳನ್ನು ಮಾತ್ರ ಪ್ರೇರಣೆಗಳಿಗೆ ಪ್ರತಿಯಾಗಿ ಮಾಡಬಲ್ಲವು; 
ಅಲ್ಲದೆ ಅವುಗಳ ಶರೀರದ ವಿವಿಧ ಭಾಗಗಳಲ್ಲಿ ಗಣ್ಯಾಂಶದ ಸ್ವಾಯತ್ತತೆ ಇರುತ್ತದೆ. 
ಮೇಲೆ ಹೇಳಿದ ಕಡಲ ಮೀನಿನ ತೆವಳುಗಾಲು ಉಚಿತ ಪ್ರೇರಣೆ ಕೊಟ್ಟಾಗ ಅದು ಆ 
ಪ್ರಾಣಿಯ ಶರೀರದಿಂದ ಬೇರ್ಪಟ್ಟಿದ್ದರೂ ತೆವಳುತ್ತಲೇ ಹೋಗುವುದು. ಇಲ್ಲಿ ಪ್ರೇರಣೆ 
ಹಾಗೂ ಅನುಕ್ರಿಯೆಗಳ ಸಂಪರ್ಕವು ನೇರವಾಗಿದೆಯಲ್ಲದೆ ದೂರದ ಕೇ೦ದ್ರವಿನಿಮಯ 
ಮಂಡಲದ ಮೂಲಕವಲ್ಲ. 


ಸಕಶೇರುಕ ಅಥವಾ ಬೆನ್ನೆಲುಬಿರುವ ಪ್ರಾಣಿಗಳಲ್ಲಿ ಮಾತ್ರ ಮಿದುಳು ನರಮಂಡಲದ 
ಕೇ೦ದ್ರವಾಗಿರುತ್ತದೆ. ಅಕಶೇರುಕಗಳ ಕೇಂದ್ರ ನರಮಂಡಲದಲ್ಲಿ ಆರನೆಯ ನಕ್ಷೆಯಲ್ಲಿ 
ಕೊಟ್ಟಿರುವಂಥ ನರಜಾಲಗಳ ಸರಪಳಿ ಮಾತ್ರ ಇರುತ್ತದೆ. ಅತಿ ಸರಳ ಮಾದರಿಯ 
ಸಕಶೇರುಕಗಳಲ್ಲಿ ಮುಖ್ಯವಾಗಿ ಬೆನ್ನುಹುರಿಯಲ್ಲಿಯೇ ನರಜಾಲ ಬೆಳೆದಿರುತ್ತದೆ-ಅದರಲ್ಲೂ 
ಬೆನ್ನು ಹುರಿಯ ತುದಿಯಲ್ಲಿ ಇರುವ ಉಜ್ಜಿನಲ್ಲಿ. ಬೆನ್ನುಹುರಿಯ ಈ ಚಿಕ್ಕ ಮೊಳಕೆಯಿಂದ 
ಮಾನವನ ಜಟಿಲವಾದ ಮಿದುಳು ವಿಕಾಸಹೊಂದಿತು. ಏಳನೆಯ ನಕ್ಷೆಯಲ್ಲಿ ಬೇರೆ 
ಬೇರೆ ಪ್ರಾಣಿಗಳ ಮಿದುಳುಗಳ ಬೆಳವಣಿಗೆಯ ಉತ್ತರೋತ್ತರ ಹಂತಗಳನ್ನು ಕಾಣಬಹುದು. 
ಅತಿ ಕೆಳಜಾತಿಯ ಸಕಶೇರುಕಗಳ ಮಿದುಳಿನಲ್ಲಿ ಮುಖ್ಯವಾಗಿ ಹಿಮ್ಮಿದುಳು, ನಡುಮಿದುಳು, 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 





1117 7೫787/೦0೮5 5%೫517/ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೯೩ * 


2. 


೧11೧೧೧೪ 11171128115 
ನ 2೫೮116 


ಸಿ೦೫ 
೦೩೦% 5`£7715008271711೫/7 





1೯7೫) 8೫1]]5 
೮111 ೧00% 


ಚ 


ಸ (1501೯ 


11201105 





ತ 
1/01 717817 






2೫೭071 17111೦ 11 


10108 717(7೦೫ 


* ೪೯೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನೇತ್ರಲ೦ಬಕಗಳು ಮತ್ತು ಅರೆಹೊರೆದ ಮುಮ್ಮಿದುಳು ಇರುವವು. ಹೆಚ್ಚು ಜಟಲವಾದ 
ಮನೋವ್ಯಾಪಾರಗಳು ಮಾನವನಲ್ಲಿ ಮುಮ್ಮಿದುಳನ್ನೇ ಅವಲಂಬಿಸುತ್ತವೆ. ವಿಕಾಸದ 
ಮೆಟ್ಟಿಲನ್ನು ಏರುತ್ತ ಮೇಲೆ ಹೋದ ಹಾಗೆ ಮುಮ್ಮಿದುಳಿನ ಗಾತ್ರವು ಹೆಚ್ಚುತ್ತ ಹೋಗುತ್ತದೆ. 
ಅದರಿಂದಲೇ ಮನುಷ್ಯನಲ್ಲಿ ಅದು ಹಳಮಿದುಳನ್ನು ಮೀರಿಸುತ್ತದೆ. ಪ್ರಾಣಿಯ ಮತ್ತು 
ಮನುಷ್ಯನ ಮಿದುಳುಗಳಲ್ಲಿಯ ವ್ಯತ್ಯಾಸವು ಸುವ್ಯಕ್ತ ಮನುಷ್ಯನ ಮುಮ್ಮಿದುಳಿನ ದೊಡ್ಡಭಾಗವು 
(ಅದರ ನಿಜವಾದ ಮೇಲ್ಮೈ) ಅದರ ಗಾತ್ರ ಹೆಚ್ಚಾದ ಹಾಗೆ ಬೆಳೆದುಬಂದ ಆಳವಾದ 
ಮಡಿಕೆ ಮತ್ತು ಬಿರುಕುಗಳಲ್ಲಿ ಅಡಗಿರುವುದರಿ೦ದ ಮೊದಲ ನೋಟಕ್ಕೆ ಅದರ ಗಾತ್ರವು 
ಇದ್ದದ್ದಕ್ಕೂ ಹೆಚ್ಚು ದೊಡ್ಡದಾಗಿ ಕಾಣಿಸುತ್ತದೆ. 


ಹಳಮಿದುಳು 


ಮುಮ್ಮಿದುಳು ಗಾತ್ರದಲ್ಲಿ ಹೆಚ್ಚುತ್ತ ಹೋದಹಾಗೆ ತಾನು ಹುಟ್ಟಿ ಬ೦ದ ಹಳಮಿದುಳಿನ 
ಅನೇಕ ಕೃತ್ಯಗಳನ್ನು ತನ್ನ ಕೈಗೆ ತೆಗೆದುಕೊಳ್ಳುವ ಪ್ರವೃತ್ತಿಯನ್ನು ತೋರಿಸುತ್ತದೆ. ಇದರ 
ಉದಾಹರಣೆಗಳನ್ನು ನೇತ್ರಲ೦ಬಕಗಳ ಸಾಕ್ಷೇಪ ಗಾತ್ರ ಕಡಿಮೆಯಾಗುವುದರಲ್ಲಿ ಕಾಣಬಹುದು. 
ಮನುಷ್ಯನ ನಡುಮಿದುಳಿನ ಎದುರಿರುವ ಚಿಕ್ಕ ಪ್ರದೇಶವೇ ಹಳೆಯ ನೇತ್ರ ಲಂಬಕಗಳ 
ಅವಶೇಷ. ಅದನ್ನು ಅಡ್ಡಗೆರೆಗಳಿ೦ದ ತೋರಿಸಲಾಗಿದೆ. ಬೆಳಕಿಗೆ ನಮ್ಮ ಕಣ್ಣಿನಲ್ಲಿ ಉಂಟಾಗುವ 
ಕ್ಷೇಪಕ್ರಿಯೆಯನ್ನು ಅದು ನಿಯಂತ್ರಿಸುತ್ತದೆ. ನೋಟದ ಇತರ ಕೃತ್ಯಗಳನ್ನು ಮುಮ್ಮಿದುಳು 
ನಿಯಂತ್ರಿಸುತ್ತದೆ. ಮನುಷ್ಯನಲ್ಲಿ ಸಹ ಹಳಮಿದುಳು ಮೂಲೆಗೆ ಬಿದ್ದಿರುವಾಗ 
ಗೌಣವೆನಿಸಿದರೂ ಅ೦ಥ ಅನೇಕ ಗೌಣ ಕರ್ತವ್ಯಗಳನ್ನು ಅದು ಇನ್ನೂ ನೆರವೇರಿಸುತ್ತಿದೆ. 
ಆ ಕರ್ತವ್ಯಗಳು ನಮ್ಮ ಎಕಾಸಾವಸ್ಥೆಯ ಮೊದಮೊದಲಿನ ಹಂತದ ಮತ್ತು ಯಾಂತ್ರಿಕವಾದ 
ಚಟುವಟಿಕೆಗಳಿಗೆ ಸ೦ಬಂ೦ಧಿಸಿವೆ. ನಡುಮಿದುಳು. ಹಿಮ್ಮಿದುಳು, ನರಸೇತು ಮತ್ತು 
ಭಾವನಾಪೀಠಗಳೇ ಹಳಮಿದುಳಿನ ಮುಖ್ಯ ಭಾಗಗಳು. ನಿಲುವಿನ ಭಂಗಿ, ಮಾಂಸಖಂಡಗಳ 
ಹೊಂದಿಕೆ ಮತ್ತು ಸಮತೋಲ ಉಳಿಸಿಕೊಳ್ಳುವುದು ನಡುಮಿದುಳಿನ ನಿಯಂತ್ರಣಕ್ಕೆ 
ಸೇರಿದ್ದು. ಅದರ ಬಲದಿಂದ ನಾವು ಬೀಳದಂತೆ ನೆಟ್ಟಗೆ ನಡೆಯಬಹುದು. ಅದರ 
ಸಹಾಯದಿಂದಲೇ ನಾವು ಕಲ್ಲು ಎಸೆಯುವುದು, ಚಂಡುಹಿಡಿಯುವುದು, ನೆಲದಿಂದ 
ಏನನ್ನಾದರೂ ಮೇಲಕ್ಕೆ ಎತ್ತಿಕೊಳ್ಳುವುದು ಮು೦ತಾದ ಕಾರ್ಯಗಳನ್ನು ಎಷ್ಟೋ ಸಲ 
ನಮಗೆ ತಿಳಿಯದಂತೆಯೇ ಮಾಡುತ್ತೇವೆ; ಅಂಥ ಸಂದರ್ಭಗಳಲ್ಲಿ ತೂಕ ತಪ್ಪದಂತೆ 
ಉಳಿಯಲು ಬೇಕಾದ ಮಾಂಸಖಂಡಗಳ ಹೊದಿಕೆಗಳನ್ನು ಅದೇ ನೆರವೇರಿಸುತ್ತದೆ. 


ಉಸಿರಾಟ, ಎದೆಬಡಿತ ಮತ್ತು ರಕ್ತನಾಳಗಳ ಸಂಕೋಚ ಮುಂತಾದ ಸತತಗತಿಯಿಂದ 
ತಿಳಿಯದೆ ಮಾಡುವ ಅನೇಕ ಕಾರ್ಯಗಳು ಹಿಮ್ಮಿದುಳಿನ ಕಕ್ಷೆಯಲ್ಲಿ ಸೇರುತ್ತವೆ. ಅನಂತರ 
ಕೆಳಗಿನ ಪ್ರಾಣಿಗಳಲ್ಲಿ ಭಾವನಾಪೀಠವೆ೦ಬುದು ಇಂದ್ರಿಯಾನುಭವ ಕೇ೦ದ್ರ; ಆದರೆ 
ಮನುಷ್ಯನಲ್ಲಿಯೂ, ಮೇಲು ಮಟ್ಟದ ಪ್ರಾಣಿಗಳಲ್ಲಿಯೂ ಅದರ ಕಾರ್ಯವನ್ನು ಹೊಸ 
ಮಿದುಳು ಕಸಿದುಕೊಂಡಿದೆ. ನೋವು ನುರಿ ಮುಂತಾದ ಸಾಮಾನ್ಯ ಸ್ಥೂಲ ಸಂವೇದನೆಗಳನ್ನು 
ನಮ್ಮಲ್ಲಿ ಭಾವನಾಪೀಠ ಉಂಟುಮಾಡುತ್ತದೆ; ಆದರೆ ಐಂದ್ರಿಯಿಕ ನಿರ್ಣಯ ಶಕ್ತಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೯೫ * 


ಮತ್ತು ಹೆಚ್ಚು ಸಮ್ಮಿಶ್ರ ರೂಪದಲ್ಲಿರುವ ಇಂದ್ರಿಯಾನುಭವಗಳು ಮುಮ್ಮಿದುಳಿಗೇ ಸಾಧ್ಯ. 
ಭಾವನಾಪೀಠವು ಒಂದು ಟಪ್ಪಾಲುಕಟ್ಟೆಯಂತೆ ವಿವಿಧ ಸ೦ವೇದನೆಗಳನ್ನು ಪ್ರತ್ಯೇಕವಾಗಿ 
ವಿಂಗಡಿಸಿ ಮಿದುಳಿನ ಮೇಲ್ಬ್ಪದಿಯ ಉಚಿತ ಪ್ರದೇಶಗಳಿಗೆ ಕಳಿಸುತ್ತದೆ. ಇಂದ್ರಿಯಗಳಿಗೆ 
ಸಂಬಂಧಿಸಿದ ನರಚೋದನೆಗಳೆಲ್ಲವೂ ಭಾವನಾಪೀಠದ ಮೂಲಕವೇ ಹೊಸ ಮಿದುಳಿಗೆ 
ತಲುಪುತ್ತದೆ. ಇಷ್ಟೇ ಅಲ್ಲದೆ ಪ್ರಾಣಿಗಳಲ್ಲಿಯೂ, ಮನುಷ್ಯನಲ್ಲಿಯೂ ಭಾವನಾ ಪೀಠವೇ 
ಏವಿಧ ಭಾವನೆಗಳ ಮೂಲಸ್ಥಳ. ಸುತ್ತುಮುತ್ತಲಿನ ಮೂಲ ನರಜಾಲಗಳೊಡನೆ ಕೂಡಿದ 
ಭಾವನಾಪೀಠವೇ ಹಳಮಿದುಳಿನ (ನಡುಮಿದುಳನ್ನು ಉಳಿದು) ಉಚ್ಚ ಕ್ರಿಯಾವಾಹಿ 
ಕೇ೦ದ್ರವೆನಿಸುತ್ತದೆ. ನಗುವುದು, ಆಕಳಿಸುವುದು, ನಡುಗುವುದು ಮುಂತಾದ 
ಭಾವನಾವ್ಯಂಜಕವಾದ ಅನಿಚ್ಛಾಕೃತ ಭೌತಿಕ ಪ್ರಕ್ರಿಯೆಗಳ ನಿಯಂತ್ರಣ ಅದಕ್ಕೆ ಸೇರಿದ್ದು. 
೧೦ನೆಯ ನಕ್ಷೆಯಲ್ಲಿ ಮೂಲ ನರಜಾಲಗಳನ್ನು ಕಾಣಬಹುದು. 


ಹಳಮಿದುಳು ಮತ್ತು ಬೆನ್ನ ಹುರಿಗಳನ್ನು ಸೇರಿಸಿ ಒಟ್ಟಿಗೆ ಕೆಳಗಿನ ಕೇ೦ದ್ರಗಳೆನ್ನುವುದು 
ರೂಢಿ; ಮೇಲಿನ ಕೇ೦ದ್ರಗಳು ಮುಮ್ಮಿದುಳನಲ್ಲಿವೆ. 
ಬೆನ್ನುಹುರಿ ಮತ್ತು ಕ್ಷೇಪಕ್ರಿಯೆ 


ಆಗಲೇ ಹೇಳಿದ ಸರಳವಾದ ಎಷ್ಟೋ ಕ್ಷೇಪಕ್ರಿಯೆಗಳನ್ನು ಬೆನ್ನುಹುರಿ ನಿಯಂತ್ರಿಸುತ್ತದೆ. 
ಹಳಮಿದುಳು ನಿಯಂತ್ರಿಸುವ (೧) ಬೆಳಕಿನಿಂದ ಉಂಟಾಗುವ ಕ್ಷೇಪಾನುಕ್ರಿಯೆ ಮತ್ತು 
(೨) ಲಾಲಾ ರಸೋತ್ಪಾದನೆ ಮುಂತಾದ ತಲೆಯ ಕ್ಷೇಪಕ್ರಿಯೆಗಳು ಮಾತ್ರ ಅಪವಾದಗಳು. 





* ೪೯೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 





'[7/015 ೦೯ 1/[7871)771೮141,1110870%5 


೩೩೧6 1010000100 010 0000011017 








581೩41, ೮೦೩0) 





101೦೩ 42೭೦೭ 


೩೯೯1.1೫ 4೮1101 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೪೯೭ * 


ಮುಮ್ಮಿದುಳಿನ ಸಹಕಾರನ್ನು ಅಪೇಕ್ಷಿಸದ ಭೌತಿಕ ಪ್ರೇರಣೆಗಳಿಗೆ ತಕ್ಕಂತೆ ಉಂಟಾಗುವ 
ಜಡಾನುಕ್ರಿಯೆಗಳು ಎಷ್ಟೋ ಇವೆ. ಉದಾಹರಣೆಗಾಗಿ, ಈಗ ನಾವು ಒಂದು ಕಪ್ಪೆಯ 
ತಲೆಯನ್ನು ಕತ್ತರಿಸಿ ಒಗೆದು ಅದರ ರಕ್ತನಾಳಗಳನ್ನು ರಕ್ತ ಸೋರದಂತೆ ಕಟ್ಟಿ ಮೇಜಿನ 
ಮೇಲಿಟ್ಟರೆ ಅದು ಕೆಲ ಘಂಟೆಗಳ ಕಾಲ ಸಸ್ಯ ಬದುಕಿದಂತೆ ಬದುಕಿರುತ್ತದೆ. ಅದಕ್ಕೆ 
ಭಾವನಾ೦ಶದ ಸ೦ವೇದನೆ ಶಕ್ಕವಾಗದು; ಸ್ವೇಚ್ಛಾಕೃತ ಚಲನವಲನಗಳನ್ನು ಮಾಡಲಾರದು- 
ಅಲ್ಲದೆ ಅದಕ್ಕೆ ಯಾವುದೇ ಬಗೆಯ ಪ್ರಜ್ಞೆಯಾಗಲಿ ಅನುಭವವಾಗಲಿ ಇರದು. ಆದರೆ 
ಒ೦ದು ಚೂರು ಒತ್ತು ಕಾಗದವನ್ನು ಆಮ್ಲದಲ್ಲಿ ಅದ್ದಿ ಅದರ ಬಲಬದಿಯ ಚರ್ಮವನ್ನು 
ಮೆಲ್ಲಗೆ ಅದರಿಂದ ಮುಟ್ಟಿದರೆ ತಲೆಯಿಲ್ಲದ ಆ ಪ್ರಾಣಿಯು ತನ್ನ ಬಲಗಾಲನ್ನು ಎತ್ತಿ 
ಮುಟ್ಟಿದ ಭಾಗವನ್ನು ಕುಸಿದುಕೊಳ್ಳುತ್ತದೆ. ಅದರ ಬಲಗಾಲನ್ನು ಬಿಗಿಯಾಗಿ ಹಿಡಿದುಕೊಂಡರೆ 
ಒಂದು ಕ್ಷಣದ ನ೦ತರ ಅದು ತನ್ನ ಎಡಗಾಲನ್ನು ಎಳೆದು ಮೊದಲಿನಷ್ಟೇ ಸರಿಯಾಗಿ 
ತುರಿಸಿಕೊಳ್ಳುತ್ತದೆ. ನೋಡುವವನಿಗೆ ಅದು ಸ್ವೇಚ್ಛೆಯಿ೦ದಲೇ ತಿಳಿದು ತುರಿಸಿಕೊ೦ಂಡಂತೆ 
ಕಾಣುತ್ತದೆ. ಆದರೆ ವಾಸ್ತವಿಕವಾಗಿ ಕಪ್ಪೆಗೆ ಯಾವ ಅನುಭವವೂ ಆಗದು. ಅದರ 
ಕಾರ್ಯವು ಎದೆಬಡಿತದಷ್ಟೇ ಎಚ್ಚರವಿಲ್ಲದೆ, ಉದ್ದೇಶವಿಲ್ಲದೆ ನಡೆದದ್ದು. 
ಕ್ಷೇಪಕ್ರಿಯೆಯು ಮುಮ್ಮಿದುಳಿನಿ೦ದ ಸ್ವತಂತ್ರ ಎ೦ಬ ಸ೦ಗತಿಯನ್ನು ಇನ್ನೂ ಸ್ಪಷ್ಟವಾಗಿ 
ಮನುಷ್ಯರಲ್ಲಿ ಕಾಣಬಹುದು. ಒಬ್ಬನು ಒಮ್ಮೆ ಅಪಘಾತಕ್ಕೆ ತುತ್ತಾಗಿ ಬೆನ್ನುಹುರಿ 
ಹರಿದುಕೊ೦ಂಡಾಗಲೂ ಬದುಕಿದ್ದ ನಿದರ್ಶನವಿದೆ. ಅಂಥ ಸಮಯದಲ್ಲಿ ಬೆನ್ನುಹುರಿ 
ಹರಿದುಹೋದುದರಿಂದ ಮಿದುಳಿನಿಂದ ಯಾವ ಸಂದೇಶವೂ ಹರಿದ ಸ್ಥಳದ ಕೆಳಗಿನ 
(ದೇಹದ) ಯಾವ ಭಾಗಗಳಿಗೂ ತಲುಪದಾದರೂ, ಅವನ ಕಾಲುಗಳು ಬೆನ್ನುಹುರಿಯಿಂದ 
ನಿಯಂತ್ರಿತವಾದ ಸರಳ ಕ್ಷೇಪಕ್ರಿಯೆಗಳನ್ನು ಕೆಲಕಾಲ ಮಾಡಬಲ್ಲುದು. ಒ೦ದು ಸೂಜಿಯನ್ನು 
ಅವನ ಕಾಲಿಗೆ ಚುಚ್ಚಿದರೆ ಅವನ ಕಾಲು ಫಕ್ಕನೆ ಸರಿಯುವುದು. ಅವನ ಅಂಗಾಲಿಗೆ 
ಒ೦ದು ಪಕ್ಕದಿ೦ದ ಕಚಗುಳಿ ಇಟ್ಟರೆ ಸ್ಪಸ್ಥಮನುಷ್ಯನ೦ತೆ ಅವನು ಮುಲುಗಿ ಒದ್ದಾಡುತ್ತಾನೆ. 


ಕೇಪಚಾಪ ಮತ್ತು ಪಜ್ದೆ 
ಖೃ ರ 


ಮೇಲೆ ಹೇಳಿದ ಮನುಷ್ಯನಿಗೆ ಯಾವ ಭಾವನಾಂಶವನ್ನೂ ಗ್ರಹಿಸುವ ಶಕ್ತಿ ಇಲ್ಲದಾಗ 
ಸೂಜಿ ಚುಚ್ಚಿದ್ದಕ್ಕಾಗಲಿ, ಕಚಗುಳಿ ಇಟ್ಟಿದ್ದಕ್ಕಾಗಲಿ ಪ್ರತಿಕ್ರಿಯೆಯನ್ನು ಹೇಗೆ ಎಸಗಬಲ್ಲ? 
ಎಂದು ಯಾರಾದರೂ ಕೇಳಬಹುದು. ಅದಕ್ಕೆ ಉತ್ತರ ಇಂತಿದೆ: 

ಆಹಾರವನ್ನು ಜೀರ್ಣಿಸುವ ಕೆಲಸದಲ್ಲಿ ಮಗ್ನವಾದ ಜಠರ ಮಾಡುವಂಥ 
ಕ್ರಿಯೆಗಳು ಸಂಪೂರ್ಣವಾಗಿ ನಮಗೆ ಎಚ್ಚರವಿಲ್ಲದೆಯೇ ನಡೆಯುತ್ತವೆ. ಸೂಜಿ 
ಚ್ಚಿದಾಗ ನಾವು ಮುದುಡಿಕೊಳ್ಳುವಂಥ ಕ್ಷೇಪಕ್ರಿಯೆಗಳಲ್ಲಿ ಅವುಗಳ ಪ್ರೇರಣೆಯೊಂದಿಗೆ 
೦ವೇದನೆಯೂ ಕೂಡಿಕೊಂಡಿರಬಹುದು. ಈ ಎರಡನೆಯ ಬಗೆಯ ಕ್ಷೇಪಕ್ರಿಯೆಗಳಲ್ಲಿ 
ಸಂವೇದನೆಯೇ ಅನುಕ್ರಿಯೆಗೆ ಕಾರಣವೆ೦ದು ನಾವು ಭಾವಿಸುವ ಸ೦ಭವವಿದೆ. ಆದರೆ 
ಅದು ಸರಿಯಲ್ಲ. ಅನುಕ್ರಿಯೆಯ ಅನ೦ತರ ಸಂವೇದನೆಯು ಉಂಟಾಗುತ್ತದೆ; ಅಲ್ಲದೆ 


24 ಜ್ರ 


ಬ 


* ೪೯೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅದು ಅನುಕ್ರಿಯೆಯನ್ನು ಉ೦ಟುಮಾಡುವುದರಲ್ಲಿ ಯಾವ ಪಾತ್ರವನ್ನೂ ವಹಿಸುವುದಿಲ್ಲ. 
ಅನುಕ್ರಿಯೆಗೆ ಅನುಗತವಾಗಿ ಸ೦ವೇದನೆ ಉಂಟಾಗುವ ಪ್ರಕರಣಗಳಲ್ಲಿ ಸಂಪರ್ಕನರಗಳ 
ಮೂಲಕ ಜ್ಞಾನವಾಹಿ ಮತ್ತು ಕ್ರಿಯಾವಾಹಿಗಳು ಬೆನ್ನು ಹುರಿಯಲ್ಲಿ ಇತರ ಶಾಖೆಗಳೊಡನೆ 
ಮಿದುಳಿನ ಸಂಪರ್ಕವನ್ನು ಪಡೆಯುತ್ತವೆ. ಈ ಪ್ರಕಾರ ಜ್ಞಾನವಾಹಿ ನರವು ಕೇಂದ್ರ 
ನರದ ಮೂಲಕ ಇಬ್ಬಗೆಂರು ಸಂಪರ್ಕವನ್ನು ಕಲ್ಪಿಸುತ್ತದೆ: ಒಂದನೆಯದು 
ಕ್ಷೇಪಾನುಕ್ರಿಯೆಯನ್ನು ಉಂಟುಮಾಡುವ ಕ್ರಿಯಾವಾಹಿಯೊಡನೆ; ಎರಡನೆಯದು 
ಸಂವೇದನೆಯನ್ನು ಉಂಟುಮಾಡುವ ಮಿದುಳಿನೊಡನೆ. ಎಂಟನೆಯ ನಕ್ಷೆಯು ಈ 
ಸಂಗತಿಯ ಸ್ಥೂಲಜ್ಜಾನವನ್ನು ಮಾಡಿಕೊಡುತ್ತದೆ. 

ಹೀಗೆ ಸಂವೇದನೆ ಎ೦ಬುದು ಒಂದು ಗೌಣ ಫಲಿತಾಂಶ. ಮಿದುಳಿನೊಡನೆ 
ಸಂಪರ್ಕವನ್ನು ನಿಲ್ಲಿಸಿ, ಸ೦ವೇದನೆ ಆಗದಂತೆ ಮಾಡಿದಾಗಲೂ ಕ್ಷೇಪಾನುಕ್ರಿಯೆ ನಡೆದೇ 
ನಡೆಯುತ್ತದೆ. ಸೂಜಿ ಚುಚ್ಚಿದಾಗ ನಾವು ಕೈಕಾಲು ಸರಿಸಿಕೊಳ್ಳುವುದು ಅಥವಾ ಕಚಗುಳಿ 
ಇಟ್ಟಾಗ ಒದ್ದಾಡುವುದು ತನ್ನಷ್ಟಕ್ಕೇ ನಡೆಯುತ್ತದೆಯಲ್ಲವೆ, ನಮಗೆ ಆ ಸಂವೇದನೆ 
ಬೇಡವಾದ್ದರಿ೦ದ ಅಲ್ಲ ಎ೦ಬುದನ್ನು ನಂಬುವುದು ಕಷ್ಟ; ಆದರೆ ಸತ್ಯವೇನೋ ಹಾಗೇ 
ಇದೆ. 


ಕ್ಷೇಪಕ್ರಿಯೆಯಲ್ಲಿ ಮಿದುಳಿನ ಪಾತ್ರ 


ಮಿದುಳನ್ನು ಕಿತ್ತೊಗೆದಾಗಲೂ, ಅದರ ಸ೦ಬ೦ಧ ಇತರ ಭಾಗಗಳೊಡನೆ ಇಲ್ಲದಂತೆ 
ಮಾಡಿದಾಗಲೂ ಕ್ಷೇಪಕ್ರಿಯೆ ನಡೆಯಬಲ್ಲುದೆಂಬುದೀಗ ತಿಳಿದುಬ೦ದುದರಿಂದ ಕ್ಷೇಪಕ್ರಿಯೆ 
ಮಿದುಳಿನಿಂದ ಸ್ವತಂತ್ರ ಎನ್ನಬಹುದು. ಹೀಗಿದ್ದರೂ ಮಿದುಳೂ ಬೆನ್ನು ಹುರಿಯೂ 
ಸಮಸ್ಥಿತಿಯ ಸಂಬ೦ಧದಲ್ಲಿರುವಾಗ ಮಿದುಳು ಕ್ಷೇಪಕ್ರಿಯೆಯ ಮೇಲೆ ಕೆಲಮಟ್ಟಗೆ 


೧೫8/41 





(೮೦0(181710೧7005 5150007 ೦೯10170 ಗಿ11111815 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ರ್ಳ * 


1 


[1511 


೯೫೦೦ 


£೩/4೧೧1[' 





1/71] 





11011711071 0೦೯111೯ 0೧41 


* ೫೦೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


8, 
(೮೦೫೫೪ 041 10507/ 





1/11೮೮% (೮78 8೯1117/ 
1117111 507೫೯4೮1 ೦೯7117 ೫1೮111 1177/15೧೯೧5 


ಪರೋಕ್ಷವಾಗಿ ಪ್ರಭಾವ ಬೀರುತ್ತದೆ. ಮಿದುಳಿನ ಸಂಪರ್ಕವಿದ್ದಾಗ ಕ್ಷೇಪಕ್ರಿಯೆಯನ್ನು 
ಜೋರಾಗಿ ಇಲ್ಲವೆ ಮೆಲ್ಲಗೆ ಮಾಡಬಹುದು. ಅದರ ಈ ತೀವ್ರತೆಯು ಬಹುಮಟ್ಟಿಗೆ 
ಪ್ರೇರಣೆಯನ್ನೇ ಅವಲಂಬಿಸಿರುವುದಾದರೂ ಮಿದುಳಿನ ಚಾಲನೆಗೊಳಗಾದ ಬೆನ್ನುಹುರಿಯ 
ಸಾಮಾನ್ಯ ಅವಸ್ಥೆಯನ್ನೂ ಅ೦ಶತಃ ಅವಲಂಬಿಸುತ್ತದೆ. ಸಮಸ್ಥಿತಿಯಲ್ಲಿದ್ದಾಗ ನಾವು 
ಲಕ್ಷಕ್ಕೆ ತಾರದಿರಬಹುದಾದ ಸ್ಪರ್ಶಕ್ಕೆ, ಗಾಬರಿಯ ಸ್ಥಿತಿಯಲ್ಲಿರುವಾಗ ತೀವ್ರಾನುಕ್ರಿಯೆಯನ್ನು 
ತೋರಿಸಬಹುದು. ಒಂದೇ ಬಗೆಯ ಪ್ರೇರಣೆಯಾದರೂ ಯಾವಾಗಲೂ ಒಂದೇ ಬಗೆಯ 
ಅನುಕ್ರಿಯೆಯನ್ನು ಉಂಟುಮಾಡಲಾರದು ಎ೦ಬ ಮಾತನ್ನಿಲ್ಲಿ ನೆನೆದುಕೊಳ್ಳಬೇಕು. 
ಸಮಸ್ಥಿತಿಯಲ್ಲಿರುವ ಮಿದುಳುಳ್ಳ ಎಲ್ಲ ಪ್ರಾಣಿಗಳಲ್ಲೂ ಇದು ಸರಳವಾದ ಕ್ಷೇಪಕ್ರಿಯೆಯ 
ಮಟ್ಟದಲ್ಲೂ ನಡೆಯುತ್ತದೆ. 

ಇದೂ ಅಲ್ಲದೆ, ನಾವು ಕೆಲವೊಮ್ಮೆ ಸ್ವೇಚ್ಛಾಕೃತವಾಗಿ ಶೀನುವಾಗ ಇಲ್ಲವೆ 
ವೈದ್ಯನೊಬ್ಬನು ನಮಗೆ ಸೂಜಿ ಚುಚ್ಚಿದಾಗ ಪ್ರಯತ್ನಪಟ್ಟು ಸುಮ್ಮನೆ ಕುಳಿತುಕೊ೦ಡಿರುವಾಗ 
ಪರಿಮಿತ ಪರಿಮಾಣದಲ್ಲಿ ಮಿದುಳಿನ ನಿಯಂತ್ರಣವಿರುವುದು ಸ್ಪಷ್ಟ ಕೆಲವು ಪ್ರಕರಣಗಳಲ್ಲಿ 
ಕ್ರಿಯಾವಾಹಿಗಳಿ೦ದ ಮೂಲ ಮಾಂಸಖಂಡಗಳಿಗೆ ಸ೦ದೇಶ ಬ೦ದಾಗಲೂ ತದ್ವಿರುದ್ಧವಾಗಿ 
ಇತರ ಮಾಂಸಖಂಡಗಳನ್ನು ಕಾರ್ಯದಲ್ಲಿ ತೊಡಗಿಸುವಷ್ಟರಿ೦ದಲೇ ಇಂಥ ನಿಯಂತ್ರಣ 
ಸಾಧ್ಯವಾಗಬಲ್ಲುದು. ಆದರೆ ಬಹುಶಃ ಇದು ಇಡೀ ವಿವರಣೆಯಾಗಲಾರದು. ನರಪ್ರವಾಹದ 
ಗತಿಯನ್ನು ವಿಸಂಧಿಯ ಪ್ರತಿಭಟನೆಯ ಮೂಲಕ ಮಿದುಳು ನೇರವಾಗಿ ಅಲ್ಲೇ ಇಂಗಿಸಿ 
ಆಗಬೇಕಾಗಿದ್ದ ಕ್ಷೇಪಕ್ರಿಯೆಯನ್ನು ತಡೆಹಿಡಿಯಬಹುದು. ಈ ಬಗೆಯಿ೦ದ ಮಿದುಳು 
ನಿಯಂತ್ರಿಸುವುದರ ತಂತ್ರವಿನ್ನೂ ಪೂರ್ಣವಾಗಿ ತಿಳಿದುಬಂದಿಲ್ಲ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೦೧ * 


ಇಲ್ಲಿ ಮೇಲಿನ ಕೇಂದ್ರಗಳ ನೆರವಿಲ್ಲದೆ ಅನಿಚ್ಛಾಕೃತವಾಗಿ, ಹುಟ್ಟು ಗುಣವೆನಿಸಿ, 
ನಡೆಯುವ ಕ್ರಿಯೆಯನ್ನು ಕ್ಷೇಪವೆಂದು ಹೇಳಲಾಗಿದೆ. ಇದೇ ಉಕ್ತ ಪದದ ನಿರ್ದಿಷ್ಟವಾದ 
ಅರ್ಥ. ವರ್ತನಾವಾದಿಗಳು ಕ್ಷೇಪವೆ೦ಬ ಪದವನ್ನು ವಿಶಾಲವಾದ ಅರ್ಥದಲ್ಲಿ ಬಳಸುತ್ತಾರೆ. 
ಅವರ ಪ್ರಕಾರ ಎಲ್ಲ ಮಾನವ್ಯ ವರ್ತನೆಯನ್ನೂ ಕ್ಷೇಪಸಂ೦ಂಯೋಗಗಳ ರೂಪಕ್ಕೆ 
ಇಳಿಸಿಬಿಡಬಹುದು. 


ಸ್ವಾಯತ್ತ ನರಮಂಡಲ 


೯ನೆಯ ನಕ್ಷೆಯಲ್ಲಿ ಸ್ವಾಯತ್ತ ನರಮಂಡಲವನ್ನು ಕಾಣಬಹುದು. ಅದು 
ಜೀವಶಾಸ್ತ್ರೀಯವಾಗಿ ಹೆಚ್ಚು ಪ್ರಾಚೀನ ಮತ್ತು ಕೇಂದ್ರ ಜಿಂ ಅ೦ಶತಃ 
ಸ್ವತ೦ತ್ರ. "ಅದರ ರವೆಗಳು' ((೮011- ಒಕ: ನರಜಾಲದಲ್ಲಿ ಸಂಗ್ರಹಿಸಲ್ಪಟ್ಟಿವೆ. ಈ 
ನರಜಾಲಗಳಲ್ಲಿ ಹಲವು, ಬುಡದಲ್ಲಿ ಕೂಡಿಕೊಂಡ ಎರಡು ಸರಪಳಿಗಳಾಗಿ ಬೆನ್ನು 
ಹುರಿಯ ಎರಡೂ ಬದಿಗಳಲ್ಲಿ ಹರಿದಿವೆ. ಸ್ವಾಯತ್ತ ನರಮಂಡಲವು ಪಕತೇಯಕಗಳ 
ಪ್ರಾಚೀನ ನರಮಂ೦ಡಲಗಳನ್ನು ಬಹುಮಟ್ಟಿಗೆ ಹೋಲುತ್ತದೆ. ಅದರ ನರಜಾಲಗಳ 
ಸರಪಳಿಯಿಂದ ಬೆನ್ನು ಹುರಿಯ ಮಧ್ಯಭಾಗವು ನೇರವಾಗಿ ಸಂಬ೦ಧಿಸಲ್ಪಟ್ಟಿದೆ. 


ಸ್ವಾಯತ್ತ ನರಮಂಡಲದ ನರಜಾಲಗಳೆಲ್ಲವೂ ಪರೋಕ್ಪಾಪರೋಕ್ಷ ರೀತಿಯಿಂದ 
ಬೆನ್ನು ಹುರಿಯ ಮೂಲಕ ಹಿಮ್ಮಿದುಳು ಹಾಗೂ ಭಾವನಾಪೀಠಗಳೊಡನೆ ಸಂಬಂಧ 
ಪಡೆದಿವೆ. ಶರೀರದ ಅನಿಚ್ಛಾಕೃತವಾದ ಆ೦ತರಿಕ ಪ್ರಕ್ರಿಯೆಗಳ ಮೇಲೆ ಬೀಳುವ ಹಳಮಿದುಳಿನ 
ಈ ಭಾಗಗಳ ಪ್ರಭಾವದಲ್ಲಿ' ಮಧ್ಯಸ್ಥಿಕೆ ಮಾಡುವುದೇ ಅವುಗಳ ಕೃತ್ಯ ಸ್ವಾಯತ್ತಮಂಡಲದ 
ನರಗಳು ಹೃದಯದೊಡನೆಯೂ ಶ್ವಾಸಕೋಶ, ಜಠರ, ಕರುಳು ಮತ್ತು ದೇಹದೊಳಗಿನ 
ಇತರ ಅವಯವಗಳೊಡನೆಯೂ ಸಂಪರ್ಕಹೊಂದಿವೆ; ಮತ್ತು ನಾಳಗಂಥಿಗಳಾದ ಅಶುಗಂಧಿ. 
ಲಾಲಾಗಂಥಿ, ಸ್ಟೇದಗ್ರಂಥಿ ಹಾಗೂ ಕೆಲ ನಿರ್ನಾಳ ಗಂಥಿಗಳೊಡನೆ-ವಿಶೇಷತಃ 
ತೇಜೋಗಂಥಿಗಳೊಡನೆ (600೩19) ಅವು ಕೂಡಿಕೊಂಡಿವೆ. ಭಾವನೆಗಳಿ೦ದಲೂ, 
ಕಷ್ಟಕರವಾದ ಪ್ರಯತ್ನದಿ೦ಂದಲೂ ಹವೆಯ ಬದಲಾವಣೆ ಮುಂತಾದ ಆವರಣ 
ಪರಿಸ್ಥಿತಿಗಳಿ೦ಂದಲೂ ಉಂಟಾದ ಈ ಅವಯವಗಳ ಕಾರ್ಯಪರಿವರ್ತನೆಗಳೆಲ್ಲವೂ ಸ್ವಾಯತ್ತ 
ನರಮಂಡಲದ ಮೂಲಕ ಕಳಿಸಲಾಗುವ ಜೋದನೆಗಳನ್ನೇ ಅವಲಂಬಿಸುತ್ತವೆ. 

ಕೃತ್ಯದ ದೃಷ್ಟಿಯಿಂದ ಅನುಕಂಪವೆ೦ಂದೂ ಉಪಾನುಕಂಪಕವೆಂದೂ 
ಸ್ವಾಯತ್ತನರಮಂಡಲವನ್ನು ಇಬ್ಬಗೆಯಾಗಿ ಎಂಗಡಿಸಲಾಗಿದೆ. ಮೊದಲನೆಯದು 
ಮೇಲುಕೋಷ್ಟದ ಪ್ರದೇಶವನ್ನು ವ್ಯಾಪಿಸಿದರೆ, ಎರಡನೆಯದು ತಲೆಬುರುಡೆಯ ಪ್ರದೇಶದಲ್ಲೂ 
ಪೃಷ್ಠತ್ರಿಕಾಸ್ಥಿಯ ಪ್ರದೇಶದಲ್ಲೂ ವ್ಯಾಪಿಸಿದೆ. ಅವುಗಳ ಪರಸ್ಪರ ಸಂಬಂಧವು ತುಂಬ 
ಜಟಿಲ. ಅದರ ಸ್ಥೂಲವಿನ್ಯಾಸವನ್ನು ೯ನೆಯ ನಕ್ಷೆಯಲ್ಲಿ ಕಾಣಬಹುದು. ಉಕ್ತ ಎರಡು 
ಮಂಡಲಭಾಗಗಳೂ ಹಿಮ್ಮಿದುಳು ಹಾಗೂ ಭಾವನಾಪೀಠಗಳ ಯಜಮಾನಿಕೆಗೆ ಒಳಪಟ್ಟಿವೆ. 


ಅನುಕಂಪಕ ಹಾಗೂ ಉಪಾನುಕ೦ಪಕ ವಿಭಾಗಗಳ ಕೃತ್ಯಗಳು ವಿರುದ್ಧ ರೀತಿಯವು 
ಇಲ್ಲವೆ ಪರಸ್ಪರ ಪೂರಕಗಳು. ಅತ್ಯಯ ಪ್ರಸ೦ಗದಲ್ಲಿ ಅಥವಾ ಭಾವೋದ್ರೇಕ ಉಂಟಾದಾಗ 


* ೫೦೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


೦8೯8/41 





5೯೮11೦೫ ೦೯೮೦೫೧) 


1/01 


1೦೧॥1.॥ ೮೦777೮11೦೫1141)೯ 11170101100 41117೧೦7 


ಆಗಿಂದಾಗ ಶಕ್ತಿ ಪ್ರಯೋಗ ಮಾಡುವ ಕೃತ್ಯವು ಮೊದಲನೆಯ ಮಂಡಲವಿಭಾಗಕ್ಕೆ 
ಸೇರಿದ್ದಾದರೆ, "ಶರೀರದ ಶಕ್ತಿಯನ್ನು ಉಳಿಸಿಕೊ೦ಬ, ಸಂಗ್ರಹಿಸಿ ಇಡುವ ಮತ್ತು 
ತುಂಬಿಕೊಡುವ ಕೃತ್ಯವು ಎರಡನೆಯ "ಭಾಗಕ್ಕೆ ಸ ಸೇರಿದ್ದು; ಒಂದನೆಯದು ಜೀವರಸದ 
ವ್ಯಯಕ್ಕೆ ಜಾ 1 ಎರಡನೆಯದು ಎನು ಸಂವರ್ಧನಕ್ಕೆ ಕಾರಣವಾಗಿದೆ. ಹೀಗೆ 
ಅನುಕ೦ಪಕ ಮಂಡಲವು ಎದೆಬಡಿತವನ್ನೂ ರಕ್ತದ ಒತ್ತಡವನ್ನೂ ಹೆಚ್ಚಿಸಿ ಜೀರ್ಣಶಕ್ತಿಯನ್ನು 
ಕುಗ್ಗಿಸುತ್ತದೆ; ಮತ್ತು ಉಪಾನುಕಂಪಕ ಮಂಡಲವು ತದ್ವಿರುದ್ಧ ಪರಿಣಾಮವನ್ನು 
ಉ೦ಟುಮಾಡುತ್ತದೆ. 


ಹೊಸಮಿದುಳು 


ಒಂದು ಪ್ರಾಣಿಯ ತಲೆಯಲ್ಲಿರುವ ಹೊಸ ಮಿದುಳಿನ ಸಂಪರ್ಕವು 
ಹಳೆಮಿದುಳಿನೊಡನೆ ಉಳಿಯದಂತೆ ಅದನ್ನೂ ಇದನ್ನೂ ಕೂಡಿಸುವ ನರಗಳನ್ನು 
ಪರಿಣಾಮಕರವಾಗಿ ತು೦ಡರಿಸಿದರೆ, ಆ ಪ್ರಾಣಿಯ ಬೆಳವಣಿಗೆಯ ಮಟ್ಟವು ಬಹಳಮಟ್ಟಗೆ 
ಬದಲಾಗುತ್ತದೆ. ಮುಮ್ಮಿದುಳು ಅಥವಾ ಹೊಸಮಿದುಳನ್ನು ಹಳಮಿದುಳು ಮತ್ತು 
ಬೆನ್ನುಹುರಿಗಳ ಸಂಬ೦ಧವನ್ನು ಕಳೆದುಕೊ೦ಬ೦ತೆ ಮಾಡಿದಾಗ ಮಂಗವು ಸರಳವಾದ 
ಕ್ಷೇಪಕ್ರಿಯೆಗಳನ್ನು ಎಸಗಬಲ್ಲುದು. ಅದು ನಡಿಯಲಾರದು, ಅದಕ್ಕೆ ಯಾವ ಸಂವೇದನೆಯೂ 
ಆಗಲಾರದು; ಅದನ್ನು ಸಾಯದಂತೆ ಉಳಿಸಲು ಮನುಷ್ಯನು ಪದೇ ಪದೇ ಅದರ 
ಚಾಕರಿಯನ್ನು ಮಾಡಬೇಕಾಗುತ್ತದೆ. ಆದರೆ ಕೆಳವರ್ಗದ ಪ್ರಾಣಿಗಳಲ್ಲಿ ಹಳಮಿದುಳೇ 
ಆಗಲೂ ಸಂವೇದನೆ ಹಾಗೂ ಚಲನೆಗಳನ್ನು ನಿಯಂತ್ರಿಸುತ್ತದೆ. ಮುಮ್ಮಿದುಳನ್ನು 
ನಿಷ್ಪಭಾವಗೊಳಿಸಲಾದ ಕಪ್ಪೆಯು ಮೊದಲ ನೋಟಕ್ಕೆ ಸಮಸ್ಯಿತಿಯಲ್ಲಿರುವಂತೆಯೇ 
ತೋರುತ್ತದೆ. ಅದು ನಡೆವ. ಹಾರುವ, ಈಜುವ ಮತ್ತು ಬತುಮಾನಕ್ಕೆ ಸರಿಯಾಗಿ 
ಪ್ರಜೋತ್ರತ್ತಿ ಮಾಡುವ ಕಾರ್ಯಗಳನ್ನು ಇತರ ಸಾಮಾನ್ಯ ಕಪ್ಪಗಳಂತೆಯೇ ಮಾಡುತ್ತಿರುತ್ತದೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೦೩ * 


ಆದರೆ ಸೂಕ್ಷ ಹಾಗಿ ನೋಡಿದರೆ ಅದು ಹೊರಪ್ರೇರಣೆಗಳಿಗಷ್ಟೇ ಅನುಕ್ರಿಯೆ ಎಸಗಬಲ್ಲುದಲ್ಲದೆ 
ಸ್ಟೇಜ್ಛೆಯಂತೆ ಯಾವ ಕೆಲಸವನ್ನೂ ಮಾಡಲಾರದು ಎಂಬುದು ಗೊತ್ತಾಗುತ್ತದೆ. 
ಆಹಾರವನ್ನದರೆದು೦ಿಟ್ಟರೆ ಅದು ತಿನ್ನುತ್ತದೆ ಆದರೆ ಅದನ್ನು ಎಷ್ಟು ಹೊತ್ತಿನವರೆಗೆ 
ಉಪವಾಸ ಕೆಡಹಿದರೂ ಅದು ಆಹಾರವನ್ನು ಅರಸಲು ತಾನಾಗಿ ಹೋಗದು. 
ಪ್ರಯೋಜಕನು ತನ್ನನ್ನು ಹೇಗೆ ನಡೆಸಿಕೊ೦ಂಡರೂ ಟು ತಪ್ಪಿಸಿಕೊ೦ಬ ಇಲ್ಲವೆ ಪ್ರತಿಭಟಿಸುವ 
ಪ್ರಯತ್ನವನ್ನು ಸ ತ್ರಿ ಅದು ಬರಿ ಒಂದು ಅವಶ್ಯ "ಯಂತ್ರದಂತೆ ಸ್ವೇಚ್ಛಾಕೃತವಾದ 
ಡು ಅಪತೀಕ್ಷಿತವಾದ ಯಾವ ಚಲನವನ್ನೂ ಮಾಡತೆ ಸುಮ್ಮನೆ ಇದ್ದು "ಏಡುತ್ತದೆ. 


ಪಾರಿವಾಳಗಳೇ ಮೊದಲಾದ ಇತರ ಜೀವಿಗಳ ಮೇಲೂ ಇಂಥ ಪ್ರಯೋಗ 
ಮಾಡಿ ಇದೇ ಫಲಿತಾಂಶವನ್ನು ಕಾಣಲಾಗಿದೆ. ಅ೦ದರೆ ಮೇಲಿನ ಹಾಗೂ ಕೆಳಗಿನ 
ಕೇಂದ್ರಗಳ ಕೃತ್ಯಗಳಲ್ಲಿಯ ವ್ಯತ್ಯಾಸವನ್ನು ಚೆನ್ನಾಗಿ ಗೊತ್ತುಮಾಡಲಾಗಿದೆ. ಕೆಳಗಿನ ಕೇಂದ್ರಗಳು 
ವರ್ತಮಾನ ಪ್ರೇರಣೆಗಳಿಗಷ್ಟೇ ಅನುಕ್ತಿಯೆಯನ್ನು ಮಾಡಿಸುತ್ತವೆ; ಮೇಲಿನ ಕೇಂದ್ರಗಳು 
ಸ್ಮೃತಿ ಹಾಗೂ ಪ್ರತೀಕ್ಷೆಗಳಿಂದ ಕಾರ್ಯವನ್ನು ಮಾಡಿಸಬಲ್ಲವು. ವಿಚಾರ ಮಾಡುವಂಥ. 
ತರ್ಕಿಸುವಂಥ ಮೇಲುಮಟ್ಟದ ಕಾರ್ಯವನ್ನು ಮುಮ್ಮಿದುಳಷ್ಟೇ ಮಾಡಬಲ್ಲುದು. 


ಮುಮ್ಮಿದುಳಿನ ರಚನೆ 


ಹತ್ತನೆಯ ನಕ್ಷೆ ಮುಮ್ಮಿದುಳಿನ ಉದ್ದಕೊಯ್ತವನ್ನು ತೋರಿಸುತ್ತದೆ. ಅದನ್ನು 
ಬೂದಿ ಬಣ್ಣದ ಹಾಸೊಂದು ಸಂಪೂರ್ಣವಾಗಿ ಸುತ್ತಿಕೊಂಡಿದೆ. ಈ ಹೊರ ಹಾಸೇ 
ಮಿದುಳುದೊಗಟೆ. ಬೆನ್ನುಹುರಿಯ ಒಳಗಿನ ಬೂದಿ ಪದಾರ್ಥದಂತೆಯೇ ಇದಾದರೂ 
ಅಸಂಖ್ಯ ನರಗಳಿಂದ ಕೂಡಿದೆ; ಈ ನರಗಳ ಹುರಿಗಳು ಒಳಗಿನ ಬಿಳಿ ಪದಾರ್ಥದೊಳಗೆ 
ನುಗ್ಗಿ ಸಾಗಿವೆ. ಮಿದುಳುದೊಗಟೆಯು ಅತ್ಯಂತ ಚೆನ್ನಾಗಿ ಬೆಳೆದ ಹಾಗೂ ಅತಿ ಮುಖ್ಯವಾದ 
ಮಿದುಳುಭಾಗ. ಇಡಿ ಮುಮ್ಮಿದುಳು ಎರಡು ಸಮವಾದ ಗೋಲಾರ್ಧಗಳಾಗಿ 
ವಿಭಾಗವಾಗಿದೆ. ಅವುಗಳಲ್ಲಿ ಎಡಗೋಲಾರ್ಧವು ಶರೀರದ ಬಲಭಾಗವನ್ನೂ ಬಲ 
ಗೋಲಾರ್ಧವು ಅದರ ಎಡ ಭಾಗವನ್ನೂ ನಿಯಂತ್ರಿಸುತ್ತದೆ. ಗೋಲಾರ್ಧಗಳ ನಡುವಿನ 
ಪೊದರಿನಲ್ಲಿ (೮010೬5 0೩10807) ನರದ ಗ೦ಟೊಂದಿದೆ. ಸ್ವಲ್ಪ ಹೆಜ್ಜು ಕಡಿಮೆಯಾಗಿ 
ಮುಮ್ಮಿದುಳು ಮತ್ತೊಂದು ಬಗೆಯಿ೦ದ ಮುಂದಲೆ, ನಡುದಲೆ, ಹಿ೦ದಲೆ ಮತ್ತು 
ಬದಿದಲೆ ಎಂಬುದಾಗಿ ನಾಲ್ಕು ಭಾಗಗಳಾಗಿ ವಿಂಗಡವಾಗಿದೆ. ಹನ್ನೊಂದನೆಯ ನಕ್ಷೆಯಲ್ಲಿ 
ಈ ಲಂಬಕಗಳ ಸ್ಥಾನಗಳನ್ನು ನೋಡಬಹುದು. ಮಿದುಳು ಹಾಗೂ ಬೆನ್ನುಹುರಿಗಳ ಮೈ 
ಮೇಲೆಲ್ಲ ಮುಮ್ಮಿದುಳು-ಬೆನ್ನುಹುರಿ ರಸ ಅ೦ಟಿಕೊಂಡಿದೆ. ಈ ರಸವು ಮಿದುಳಿನ 
ಒಳಪೊಟ್ಟರೆಗಳಲ್ಲಿಯೂ (1000710105) ತುಂಬಿಕೊಂಡಿರುತ್ತದೆ. 


ಹಿ೦ದೆ ಸ್ಮೃತಿ, ಸ೦ಕಲ್ಪ. ಕಲ್ಪನಾಶಕ್ತಿ ಮು೦ತಾದ ಅಂ೦ತಃಶಕ್ತಿಗಳು ಮಿದುಳಿನ ಬೇರೆ 
ಬೇರೆ ಭಾಗಗಳಲ್ಲಿವೆ ಎಂದು ಭಾವಿಸಲಾಗಿತ್ತು. ಈ ನಂಬಿಗೆಗೆ ಬುಡವಿಲ್ಲ. ಆದರೆ ಕೃತ್ಯದ 
ಸ್ಥಲನಿಷ್ಯರ್ಷವು ಕೆಲಮಟ್ಟಿಗೆ ಬೇರೆ ಬಗೆಯಿ೦ದ ಅಲ್ಲಿದೆ ಎಂಬುದೇನೋ ನಿಜ. ಬೇರೆ 


* ೫೦೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬೇರೆ ಇಂದ್ರಿಯಗಳು ಮಿದುಳಿನ ಬೇರೆ ಬೇರೆ ಭಾಗಗಳಿಗೆ ತಮ್ಮ ಸಂದೇಶಗಳನ್ನು 
ಕಳಿಸುತ್ತವೆ: ಬೇರೆ ಬೇರೆ ಮಿದುಳು ಭಾಗಗಳು ಬೇರೆ ಬೇರೆ ಮಾಂಸಖಂಡಗಳನ್ನು 
ಅಂಕೆಯಲ್ಲಿಟ್ಟುಕೊಂಡಿರುತ್ತವೆ. 


ಮುಮ್ಮಿದುಳಿನ ಮೊದಲನೆಯ ವಿಭಾಗವಾದ ಮುಂದಲೆಯಲ್ಲಿ ಕ್ರಿಯಾವಾಹಿ 
ನರಗಳ ಪ್ರದೇಶವಿದೆ. ಈ ಪ್ರದೇಶದಿ೦ದಲೇ ದೇಹದ ಎಲ್ಲ ಚಲನವಲನಗಳಿಗೆ ಬೇಕಾದ 
ಜೋದನೆಗಳು ಹೊರಡುತ್ತವೆ. ಈ ಪ್ರದೇಶದ ಎದುರು ಅದರ ಮೇಲ್ಮಟ್ಟದ ಕ್ರಿಯಾಪುದೇಶವಿದೆ. 
ಅದು ಹೆಚ್ಚಿನ ನರ-ಸಹಕಾರ ಬೇಕಾದ ಕುಶಲ ಚಲನವಲನಗಳಿಗೆ ಚೋದಕ. ಅದರ 
ಹಿಂದುಗಡೆ ನಡುದಲೆ ಇದೆ. ಅದರಲ್ಲಿ ಸ್ಪರ್ಶಸ೦ವೇದನಾ ಪ್ರದೇಶವಿದೆ. ದೇಹದ ವಿವಿಧ 
ಭಾಗಗಳಿಂದ ಬರುವ ಮಾಂಸಲ ಸಂವೇದನೆ (1/08016 501084೩100), ಚರ್ಮ 
ಸಂವೇದನೆಗಳ (5107 50058000) ಸ೦ದೇಶಗಳು ಇಲ್ಲಿ ಬಂದು ಸೇರುತ್ತವೆ. ಮಿದುಳಿನ 
ಹ೦ಭಾಗದಲ್ಲಿ ಇರುವ ಹಿ೦ದಲೆ ಚಾಕ್ಷುಷಪ್ರದೇಶ. ಇದಕ್ಕೆ ಬೆಳಕಿನ ಎಲ್ಲ ಸ೦ವೇದನೆಗಳೂ 
ಬಂದು ಸೇರುತ್ತವೆ. ನಡುಮಿದುಳಿನ ಅಡಿಯಲ್ಲಿ ಬದಿದಲೆ ಇದೆ. ಇದು ಶ್ರಾವಣಪ್ರದೇಶ. 
ಇದು ಎಲ್ಲ ತರದ ಶಬ್ದಸ೦ವೇದನೆಗಳನ್ನೂ ಸ್ವೀಕರಿಸುತ್ತದೆ. ಮುಮ್ಮಿದುಳಿನ ಮಧ್ಯಸ್ಥಳದ 
ಬಲಗಡೆ ರಸನೇ೦ದ್ರಿಯ ಹಾಗೂ ಫ್ರಾಣೇ೦ದ್ರಿಯಗಳ ಸಂವೇದನೆಯ ಕೇ೦ದ್ರಪದೇಶಗಳಿವೆ. 


ಸಂಪರ್ಕಪ್ರದೇಶ 


ನಮ್ಮ ಮಿದುಳಿನಲ್ಲಿರುವ ಕರ್ಮೇಂದ್ರಿಯ ಹಾಗೂ ಜ್ಞಾನೇಂದ್ರಿಯಗಳ 
ಕೇಂದ್ರಪ್ರದೇಶಗಳು ಪ್ರಾಣಿಗಳ ಉಕ್ತ ಅವಯವಗಳನ್ನು ಹೋಲುತ್ತವೆ-ಗಾತ್ರದಲ್ಲಿ ಮಾತ್ರ 
ಪರಸ್ಪರ ವ್ಯತ್ಯಾಸವಿದೆ. ಮನುಷ್ಯನ ಮಿದುಳಿನಲ್ಲಿ ಘ್ರಾಣಪ್ರದೇಶವು ಅತಿಚಿಕ್ಕದಾಗಿದ್ದರೆ 
ನಾಯಿಯ ಮಿದುಳಿನಲ್ಲಿ ಅದು ಅತಿ ದೊಡ್ಡದಾಗಿದೆ. ಆದರೆ ಇವನ್ನು ಬಿಟ್ಟು ನಾವು 
ಮುಂದೆ ಹೋದಾಗ ಮನುಷ್ಯನ ಹಾಗೂ ಪ್ರಾಣಿಯ ಮಿದುಳುಗಳಲ್ಲಿಯ ವ್ಯತ್ಯಾಸವನ್ನು 
ಸ್ಪಷ್ಟವಾಗಿ ಕಾಣುತ್ತೇವೆ. ಒ೦ದು ಮ೦ಗ ಅಥವಾ ನಾಯಿಯ ಮಿದುಳಿನಲ್ಲಿ ಕರ್ಮೇ೦ದ್ರಿಯ 
ಮತ್ತು ಜ್ಞಾನೇಂದ್ರಿಯಗಳ ಕೇಂದ್ರಪ್ರದೇಶಗಳನ್ನು ಅಳೆದ ನಂತರ ಮತ್ತೆ ಉಳಿಯುವ 
ಜಾಗ ಅತ್ಯಲ್ಪ. ಮನುಷ್ಯನ ಮಿದುಳಿನಲ್ಲಾದರೋ ಹಾಗೆ ಅಳೆದ ಬಳಿಕ ಬೇಕಾದಷ್ಟು ಜಾಗ 
ಉಳಿಯುತ್ತದೆ. ಅದರಲ್ಲಿ ಬೇರೆ ಬೇರೆ ಕರ್ಮ ಹಾಗೂ ಜ್ಞಾನೇಂದ್ರಿಯಗಳ ಸ್ಥಳಗಳನ್ನು 
ವಿಂಗಡಿಸುವ ವಿಸ್ತಾರವಾದ ಸಂ೦ಪರ್ಕಪ್ರದೇಶಗಳಿವೆ. ಈ ಪ್ರದೇಶಗಳ ಪೂರ್ಣಬೆಳವಣಿಗೆಯೇ 
ಮನುಷ್ಯನ ಮಿದುಳನ್ನು ಪ್ರಾಣಿಗಳ ಮಿದುಳಿ೦ದ ಬೇರೆ ಎಂದು ತೋರಿಸುತ್ತದೆ. ಜ್ಞಾನೇಂದ್ರಿಯ 
ಸ್ಥಳಗಳೇ ಇಂದ್ರಿಯ ಪ್ರತ್ಯಕ್ಷದ ಸ್ಥಾನಗಳು. ಆದರೆ ಚಾಕ್ಷುಷ ಶ್ರಾವಣಾದಿ ಸಂವೇದನೆಗಳು 
ಪ್ರತ್ಯೇಕವೂ ವಿಸಂಗತವೂ ಆಗಿ ಮೇಲಿನ ಸ್ಥಳಗಳಿಗೆ ತಲುಪದಂತೆ ನೋಡಿಕೊಳ್ಳುವ 
ಹೊಣೆ ಸಂಪರ್ಕ ಪ್ರದೇಶಗಳಿಗೆ ಸೇರಿದ್ದು. ಒಂದೊ೦ದು ಜಾತಿಯ ಸಂವೇದನೆಯಲ್ಲೂ 
ದೇಶ ಕಾಲ ಸಂದರ್ಭಗಳ ದೃಷ್ಟಿಯಿಂದ ಸಾ೦ಗತ್ಯವಿರಬೇಕು. ಅಲ್ಲದೆ ಒಂದೇ ವಸ್ತುವಿಗೆ 
ಸಂಬಂಧಿಸಿದಂತೆ ಬೇರೆ ಬೇರೆ ಕಾಲ ಹಾಗೂ ಸ್ಥಳಗಳಲ್ಲಿ ಬೇರೆ ಬೇರೆ ಸಂವೇದನೆಗಳನ್ನು 
ಪಡೆಯಬಹುದು. ಇವನ್ನು ಆ ವಸ್ತುವಿಗೇ ಅನ್ವಯಿಸಲು ಸಂಪರ್ಕಪ್ರದೇಶಗಳ ಸಹಾಯ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೦೫ * 


ಅಗತ್ಯ. ಒ೦ದು ಸಂವೇದನೆಯನ್ನು ಇನ್ನೊಂದರೊಡನೆ ಹೊಂದಿಸುವುದು, ಹಾಗೆ 
ಅವೆರಡನ್ನೂ ಒಂದು ವಸ್ತುವಿಗೆ ಅನ್ವಯಿಸುವುದು, ಅನ್ವಯಿಸಿ ಅದಕ್ಕೆ ಅರ್ಥ ಮಾಡುವುದು, 
ಅರ್ಥ ಮಾಡಿದ್ದನ್ನು ನೆನಪಿಟ್ಟುಕೊಳ್ಳುವುದು ಮತ್ತು ಆ ಮೂಲಕ ಅದನ್ನು 
ತಿಳಿದುಕೊಳ್ಳುವುದು-ಎಂಬೀ ಎಲ್ಲ ಪಕ್ರಿಯೆಗಳೂ ಸಂಪರ್ಕಪ್ರದೇಶಗಳನ್ನು ಅವಲಂಬಿಸಿವೆ. 


ಈಗ ಒಂದು ದೃಷ್ಟಾಂತವನ್ನು ಎತ್ತಿಕೊಳ್ಳೋಣ: ನಾವು ಒಳಗೆ ಕುಳಿತಾಗ ಹೊರಗಿನಿಂದ 
ಯಾರದೋ ಸ್ವರ ಕೇಳಿಸುತ್ತದೆ ಅದನ್ನು. "ಒಳಗೆ ಕುಳಿತೇ ರಾಮನ ಸ್ಪರವೆ೦ದು ಗುರುತಿಸುತ್ತೇವೆ. 
ಶರೀರಶಾಸ್ತ್ರದ. ಭಾಷೆಯಲ್ಲಿ ಸಜಾದರ। ರಾಮನ ಸ್ವರದ ಅಲೆಗಳು ನಮ್ಮ ಕಿವಿಯನ್ನು 
ಹೊಕ್ಕು ನಮ್ಮ ಮಿದುಳಿನ ಶ್ರಾವಣಕೇ೦ದ್ರದ ಒಂದು ಪ್ರೇರಣೆಯನ್ನು ಕೆಲವು ನರಗಳಿಗೆ 
ಮುಟ್ಟುವಂತೆ. ಉಂಟುಮಾಡುತ್ತವೆ. ಶ್ರಾವಣಪ್ರದೇಶದಿಂದ ಹೊರಡುವ ನರಗಳು 
ಸಂಪರ್ಕಪ್ರದೇಶಗಳಲ್ಲಿಯ ನರಗಳನ್ನು ಕಾರ್ಯದಲ್ಲಿ ತೊಡಗಿಸಿ ರಾಮನ ಮುಖ, 
ಅವನ ಹೆಸರಿನ ಶಬ್ದ ಮುಂತಾದವುಗಳ ಪ್ರತಿಮೆ ಅಥವಾ ಕಲ್ಪನೆಗಳನ್ನು ಉ೦ಟುಮಾಡುತ್ತವೆ. 
ಸಂಪರ್ಕದ ದೆಸೆಯಿ೦ದ ಉಂಟಾಗುವ ಪ್ರಾಥಮಿಕ ಸ೦ವೇದನೆ, ಕಲ್ಪನೆ, ಪ್ರತಿಮೆ ಮತ್ತು 
ಸ್ಮೃತಿಗಳ ಸಮೂಹವೇ ರಾಮನ ಸ್ವರವನ್ನು ಗುರುತಿಸುವುದು ಎ೦ಬ ಕಾರ್ಯ. 


ಹೀಗೆ ಮಿದುಳಿನ ನರಗಳಲ್ಲಿ ಎರಡು ವಿಧ: ಇಂದ್ರಿಯಗಳ ಮೂಲಕ ನೇರವಾಗಿ 
ಹೊರಗಿನ ಯಾವುದಾದರೂ ವಸ್ತುವಿನಿಂದ ಪ್ರೇರಣೆ ಪಡೆದು ಸಂವೇದನೆಗಳನ್ನು 
ಉ೦ಟುಮಾಡುವುವು ಒಂದು ಬಗೆ; ಪರೋಕ್ಷವಾಗಿ ಇತರ ನರಗಳಿ೦ದ ಪ್ರೇರಣೆ ಪಡೆದು 
ಕಲ್ಪನೆ, ಪ್ರತಿಮೆ, ಅಥವಾ ಸ್ಮತಿಗಳನ್ನು ಉಂಟುಮಾಡುವ ನರಗಳು ಇನ್ನೊಂದು ಬಗೆ. 
ಮಿದುಳಿನ ಪ್ರತಿಯೊಂದು ಇಂದ್ರಿಯ ಪ್ರದೇಶದ ಸುತ್ತಲೂ ಆಯಾ ಇಂದ್ರಿಯಕ್ಕೆ 
ಸಂಬಂಧಿಸಿದ ಕಲ್ಪನೆ, ಪ್ರತಿಮೆ ಮುಂತಾದವುಗಳಿಗೆ ಸೇರಿದ ಸಂಪರ್ಕ ಪ್ರದೇಶವಿದೆ; 
ಅದೇ ರೀತಿಯಲ್ಲಿ ಮಿದುಳಿನ ಕರ್ಮೇ೦ದ್ರಿಯ ಸ್ಥಳಗಳಿಗೂ ಸ೦ಪರ್ಕ ಪ್ರದೇಶಗಳಿವೆ. 
ಇಷ್ಟೇ ಅಲ್ಲದೆ ಮೇಲ್ಮಟ್ಟದ ವಿಚಾರ ಪ್ರಕ್ರಿಯೆಗಳಿಗೆ ಸ೦ಬ೦ಧಿಸಿದ ವಿಶಾಲವಾದ ಅವಿಶಿಷ್ಟ 
ಸ೦ಪರ್ಕಪ್ರದೇಶಗಳು ಇರುತ್ತವೆ. 


೨.೬೨... ಉಂಟಾಗುವ ಅಪಾಯದ ಪರಿಣಾಮಗಳು: ಮಿದುಳಿನ 

ಕ್ಷುಷಪ್ರದೇಶವನ್ನು ಬಿಟ್ಟು ಕೇವಲ ಅದಕ್ಕೆ ಸ೦ಬ೦ಧಿಸಿದ ಸ೦ಪರ್ಕಪ್ರದೇಶಕ್ಕೆ ಅಪಾಯ 
ವ ಅಂಥ ರೋಗಿಯ ದೃಷ್ಟಿ ಶಕ್ತಿಯು ಕೆಡುವುದಿಲ್ಲ. ಆದರೆ ಅವನು ಕಂಡ 
ವಸ್ತುಗಳು ಅವನಿಗೆ ಬಹಳ ಮಟ್ಟಿಗೆ ಅರ್ಥಹೀನವಾಗುತ್ತವೆ. ಅವನು ಒಂದು ಸೀಸದ 
ಕಡ್ಡಿಯನ್ನು ನೋಡಿದರೆ ಅದು ಅವನಿಗೆ ಕೇವಲ ಒ೦ದು ಉದ್ದವೂ ಸಪುರವೂ, ಒಂದು 
ತುದಿಯಲ್ಲಿ ಮೊನೆಯುಳ್ಳದ್ಬೂ ಆದ ಪದಾರ್ಥವಾಗಿ ಕಾಣಿಸುತ್ತದೆ. ಅವನು ಅದನ್ನು 
ಸ್ಪಷ್ಟವಾಗಿ ನೋಡುತ್ತಾನೆ. ಆದರೆ ಅದು ಏನೆ೦ಬ ಕಲ್ಪನೆ ಅಥವಾ ಅದನ್ನು ತೆಗೆದುಕೊ೦ಡು 
ಏನು ಮಾಡಬೇಕು ಎಂಬುದು ಅವನಿಗರಿಯದು. ಕರ್ಮಸ೦ಪರ್ಕ ಪ್ರದೇಶಗಳಿಗೆ ತೀಕ್ಷ್ಣವಾದ 
ಅಪಾಯ ಉಂಟಾದರೆ ಮನುಷ್ಯನ ಯೋಜನೆ ಮಾಡುವ ಮತ್ತು ಹಾಗೆ ಮಾಡಿ 
ಸುಸಂಗತವಾದ ಕಾರ್ಯವನ್ನು ನೆರವೇರಿಸುವ ಶಕ್ತಿ ಹೊರಟುಹೋಗುತ್ತದೆ. ಒಂದು 


* ೫೦೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 






0. 
11411105 3 71815117171 
17೧11] 14 (೮೩%11%1,1೭17೦೫೦)/10) 
71108/1610/0೩ 
501%, 104 
೧೦೩7 


6.8 5101/4011 


(711೦8೫1೮1೮ ೬೭1೦- 
701/16 6.8. ೫೫೮7೮1 


821-11110೧05 
6.8. ೩೫೮1111 


848.453/77/0//111711( 
(5₹॥(೮%41.-111707೦1/10) 


5೮11೯114110 121/08 /1/ ೦೯1711೧ 4(1101101/106171171/005-5%1511/ 


ಬೀಡಿಯನ್ನು ಕಿಸೆಯಿಂದ ತೆಗೆದು ಹಚ್ಚಿ ಸೇದುವುದನ್ನು ಕೂಡ ಅವನು ಮಾಡಲಾರನು. 
ಅವನು ಅದಕ್ಕೆ ಸಂಬಂಧಿಸಿದ ವಿವಿಧ ಕಾರ್ಯಗಳನ್ನು ಮಾಡಬಲ್ಲನು; ಆದರೆ ಸಂಗತವಾಗಿ 
ಮಾಡಲಾರನು. ಇನ್ನೊಬ್ಬನು ಅವನ ಎದುರು ಬೀಡಿಯನ್ನು ಸೇದಲು ತೊಡಗಿದರೆ 
ಅದನ್ನು ಸರಿಯಾಗಿ ಅನುಕರಿಸಬಲ್ಲನು. ಆದರೆ ಅವನು ಆ ಕೆಲಸಗಳನ್ನು ಸ್ವಬುದ್ಧಿಯಿಂದಲೇ 
ಮಾಡಲಾರನು. ಏಕೆಂದರೆ, ಇಷ್ಟಪಟ್ಟ ಪರಿಣಾಮದೊಡನೆ ಆ ಕಾರ್ಯಕ್ಕಿರುವ 
ಸಂಬಂಧವನ್ನು ಅವನು ಕ೦ಡುಕೊಳ್ಳಲಾರನು. ಹೀಗೆ ಕರ್ಮ ಹಾಗೂ ಜ್ಞಾನೇಂದ್ರಿಯಗಳ 
ಪ್ರದೇಶಗಳಿಗೆ ಹೊಡೆತ ಬೀಳದೆ ಕೇವಲ ಸಂಪರ್ಕ ಪ್ರದೇಶಕ್ಕೆ ಹೊಡೆತ ಬೀಳುವುದು 
ಬಹಳ ಅಪೂರ್ವ. 


ನಿರ್ನಾಳ ಗಂಧಿಗಳು 


ಮೇದೋಜೀರಕ ಗ್ರಂಥಿ 


ನಿರ್ನಾಳ ಗಂಥಿಗಳು ವಿವಿಧ ಗ್ರಂಥಿರಸಗಳನ್ನು ಉ೦ಟುಮಾಡಿ ನೆತ್ತರಿಗೆ ಅವನ್ನು 
ಸೇರಿಸುತ್ತವೆ. ಕೆಲವು ಅವಯವಗಳ ಚಟುವಟಿಕೆಯ ಮಟ್ಟವನ್ನು ಇಳಿಸುವ ಅಥವಾ 
ಏರಿಸುವ ಶಕ್ತಿ ಆ ರಸಗಳಿಗೆ ಇದೆ. ಮೇದೋಜೀರಕ ಗ್ರ೦ಥಿಯು ಎರಡು ಬಗೆಯ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೦೭ * 


10. 
(೦೫೫೪5 041 1.0507/ 


11/1111 11/4/111೧ 





14111/1265 





1 





* ೫೦೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ರಸಗಳನ್ನು ಉತ್ಪತ್ತಿ ಮಾಡುತ್ತದೆ. ಮೊದಲನೆಯದು ಮೇದೋಜೀರಕ ರಸ. ಅದು 
ಅ೦ತಃಸ್ರಾವವಲ್ಲ. ಇದು ಗಂಥಿಯಿ೦ದ ನೇರವಾಗಿ ನೆತ್ತರಿಗೆ ಹೋಗದೆ ಕರುಳಿಗೆ ಹೋಗುತ್ತದೆ. 
ಅಲ್ಲಿ ಇದು ಆಹಾರ ಜೀರ್ಣವಾಗುವುದಕ್ಕೆ ನೆರವಾಗುತ್ತದೆ. ಅದು ತನ್ನ ಇನ್ನೊಂದು 
ರಸವೆನಿಸಿದ ಇನ್‌ಸುಲಿನ್ನನ್ನು ನೆತ್ತರಿಗೆ ಸೇರಿಸುತ್ತದೆ. ರಕ್ತವು ಈ ರಸವನ್ನು ಮಾಂಸಖಂಡಗಳಿಗೆ 
ಒಯ್ದು ಅವಕ್ಕೆ ಸಕ್ಕರೆಯನ್ನು ಅಗ್ನಿವೃದ್ಧಿಗಾಗಿ ಬಳಸಲು ನೆರವಾಗುತ್ತದೆ. ಮೇದೋಜೀರಕ 
ಗ್ರಂಥಿಯು ಈ ರಸವನ್ನು ಪೂರೈಸದಿದ್ದರೆ ಸಿಹಿಮೂತ್ರ ಇಲ್ಲವೆ ಸಕ್ಕರೆ ರೋಗವು 
(71೩00105) ಉಂಟಾಗುತ್ತದೆ. ಏಕೆಂದರೆ, ಆಹಾರದಲ್ಲಿಯ ಸಕ್ಕರೆ ಆಗ ಕರಗುವುದಿಲ್ಲ 
ಮತ್ತು ಅದು ರಕ್ತದಲ್ಲಿ ಸಂಗ್ರಹವಾಗಿ ಕೊನೆಗೆ ಮೂತ್ರಕೋಶದಲ್ಲಿ ಹೊರಬೀಳುತ್ತದೆ. 
ಇನ್‌ಸುಲಿನ್ನಿನ ಉತ್ಪತ್ತಿಯಲ್ಲಿ ಹೆಚ್ಚು ಕಡಿಮೆಯಾಗಿ, ಆ ಮೂಲಕ ವ್ಯಕ್ತಿಯ ರಕ್ತಗತ 
ಸಕ್ಕರೆಯ ಮಟ್ಟ ವ್ಯತ್ಯಾಸ ಹೊಂದಿದರೆ, ಅದು ಅವನ ವ್ಯಕ್ತಿತ್ವ ಮತ್ತು ವರ್ತನೆಗಳ 
ಮೇಲೆ ಪರಿಣಮಿಸುತ್ತದೆ. ಸಾಮಾನ್ಯವಾಗಿ ಇಂಥ ನಿರ್ನಾಳ ಗ್ರಂಥಿಗಳೆಲ್ಲವೂ ನೋಡುವುದಕ್ಕೆ 
ಅತಿ ಚಿಕ್ಕ ಅವಯವಗಳಾಗಿ ಕಾಣಿಸುತ್ತವೆ. ಆದರೆ ಈ ಚಿಕ್ಕ ರಸಾಯನ ಕಾರ್ಪಾನೆಗಳು 
ಶರೀರಶಾಸ್ತ್ರದ ದೃಷ್ಟಿಯಿ೦ದಲೂ ಚಿಕಿತ್ಸಾಪದ್ಧತಿಯ ದೃಷ್ಟಿಯಿ೦ದಲೂ ಬಹಳ ಮುಖ್ಯವೆನಿಸಿವೆ. 


ಓಜೋಗ್ರಂಥಿ 


ಈ ಗಂಧಿಯು ಕುತ್ತಿಗೆಯ ಬುಡದಲ್ಲಿ ಶ್ವಾಸನಾಳದ ಎದುರು ಇದೆ. ಸಾಮಾನ್ಯವಾಗಿ 
ಇದು ಒಂದು ಔನ್ಸ್‌ ತೂಕ ಉಳ್ಳದ್ದಾಗಿರುತ್ತದೆ. ಇದು ಉಬ್ಬಿದರೆ ಹೆಚ್ಚು ಅಪಾಯವಿಲ್ಲ. 
ಕಾಯಿಲೆಯಿಂದ ಓಜೋಗಂಥಿ (೫8014 ೮1೬00) ನಷ್ಟವಾದರೆ ವ್ಯಕ್ತಿಯು ತನ್ನ ಹಿ೦ದಿನ 
ಚುರುಕುತನವನ್ನು ಕಳೆದುಕೊಂಡು, "ಮೈಕ್ಷಿಡಿಮಾ' (1/17:0660138) ಎ೦ಬ ಜಡ ಸ್ಥಿತಿಗೆ 
ಇಳಿಯುತ್ತಾನೆ; ಚರ್ಮ ದಪ್ಪವಾಗುತ್ತದೆ; ಮಾ೦ಸಖಂಡಗಳೂ ಮಿದುಳೂ ಜಡವಾಗುತ್ತವೆ. 
ಅವನು ಮಂದಗತಿಯವನೂ ಹೆಡ್ಡನೂ ಮರ ಗುಳಿಯೂ ಮತ್ತು ಏಕಾಗ್ರತೆ ಇಲ್ಲದವನೂ 
ಅಥವಾ ಪರಿಣಾಮಕರವಾಗಿ ವಿಚಾರ ಮಾಡಲು ಮತ್ತು ಕೆಲಸ ಮಾಡಲು ಅಶಕ್ತನೂ 
ಆಗುತ್ತಾನೆ. ಈ ಗ್ರಂಥಿಯು ಜನ್ಮತಃ ನ್ಯೂನತೆ ಉಳ್ಳದ್ದಾಗಿದ್ದರೆ ಅಥವಾ ಬಾಲ್ಯಾವಸ್ಥೆಯಲ್ಲಿ 
ನಾಶವಾಗಿದ್ದರೆ ಬೆಳವಣಿಗೆಯು ಕುಂಠಿತವಾಗುತ್ತದೆ ಮತ್ತು ಬುದ್ಧಿಯು ವೃದ್ಧಿಯಾಗುವುದಿಲ್ಲ. 
ಅದರ ಉಗ್ರಪ್ರಕರಣಗಳಲ್ಲಿ 'ಕ್ರೆಟಿನ್ಸ್‌' ಹುಡುಗನು ಕುಳ್ಳನೂ ವಿಕೃತಾಕೃತಿಯವನೂ 
ನಿರ್ವೀರ್ಯನೂ ಆಗುತ್ತಾನೆ-ಮನೋವೃತ್ತಿಯಲ್ಲಿ ಮಾತ್ರ ಸಪ್ಪೆ-ಸಮಾಧಾನ ಸ್ಥಿತಿಯಲ್ಲಿ 
ಇರುತ್ತಾನೆ. ಕುರಿಯ ಓಜೋರಸವನ್ನು `ಮೈಕ್ಷಿಡಿಮಾ' ಹಿಡಿದ ಮನುಷ್ಯನಿಗೆ ಚುಚ್ಚುಮದ್ದಿನ 
ರೂಪದಲ್ಲಿ ಕೊಟ್ಟಾಗ ಆಶ್ಚರ್ಯಕರವಾದ ರೀತಿಯಲ್ಲಿ ಗುಣವಾದದ್ದು ಕಂಡುಬಂದಿತು. 
ಇನ್ನು "ಕ್ರೆಟಿನ್ಸ'ರೋಗಿಗಳಿಗೆ ಸಹ ಓಜೋರಸವನ್ನು ಕೊಟ್ಟಾಗ ಅವರ ಬುದ್ಧಿಮತ್ತೆ ಸಮಸ್ಥಿತಿಗೆ 
ಬಂದದ್ದು ತಿಳಿದುಬಂದಿದೆ. ಆದರೆ ಓಜೋರಸವನ್ನು ಕೊಡುವುದರಿಂದ ಸಮಸ್ಥಿತಿಯ 
ಮನುಷ್ಯನ ಬುದ್ಧಿಯ ಮಟ್ಟವನ್ನು ಏರಿಸಲಾಗುವುದಿಲ್ಲ. 

ಶರೀರದ ಜೀವರಸೀಕರಣ ರೂಪದ ರಾಸಾಯನಿಕ ಕಾರ್ಯದ ವೇಗವನ್ನು 
ಹೆಚ್ಚಿಸುವುದೇ ಓಜೋರಸದ ಕೆಲಸ. ಈ ರಸ ಕೊರತೆಯಾದಾಗ ದೇಹದಲ್ಲಿಯ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೦೯ * 


ಜೀವರಸೀಕರಣಕ್ರಿಯೆ ಮಂದಗತಿಗೆ ಇಳಿಯುತ್ತದೆ-ಅರ್ಥಾತ್‌ ಆಮ್ಲಜನಕದ ಬಳಕೆ 
ಕಡಿಮೆಯಾಗುತ್ತದೆ, ಇಂಗಾಲದ ಸಂಗ್ರಹವು ಜಾಸ್ತಿಯಾಗುತ್ತದೆ. ಓಜೋರಸದ ಉತ್ಪತ್ತಿಯು 
ಹೆಚ್ಚಾದರೆ ಜೀವರಸೀಕರಣ ಕ್ರಿಯೆಯು ಸಮಸ್ಥಿತಿಯ ಮಟ್ಟಕ್ಕಿಂತಲೂ ಹೆಚ್ಚಾಗುತ್ತದೆ. 
ಓಜೋಗ್ರಂಥಿಯು ಹೆಚ್ಚು ಹೆಚ್ಚು ಕೆಲಸ ಮಾಡತೊಡಗಿದಾಗ ವ್ಯಕ್ತಿಯು ಶ್ರಾಂತನೂ 
ನರದ ಬಿಗಿತದಿ೦ದ ನರಳುವವನೂ ಶೀಘ್ರಕೋಪಿಯೂ ಚಿಂತಾಗಸ್ತನೂ ಅಸ್ಥಿಮಿತನೂ 
ಆಗುತ್ತಾನೆ. ಬೆಳವಣಿಗೆಯ ಅವಸ್ಥೆಯಲ್ಲೇ ಇರುವ ಮನುಷ್ಯನ ಬೆಳವಣಿಗೆಯು 
ತೀವ್ರವಾಗುತ್ತದೆ-ಅ೦ದರೆ ಎತ್ತರ ಹೆಚ್ಚುತ್ತದೆ ಮತ್ತು ವಾಮನತ್ವಕ್ಕೆ ವಿರುದ್ಧವಾದ 
ತ್ರಿವಿಕ್ರಮಾವತಾರವನ್ನು ಅವನು ತಾಳುತ್ತಾನೆ. ಆದರೆ ಆತನ ಬುದ್ಧಿ ಮತ್ತೆಯ ಬೆಳವಣಿಗೆ 
ಮಾತ್ರ ತೀವ್ರತರವಾಗುವುದಿಲ್ಲ. 


ತೇಜೋಗಂಥಿ 


ಈ ಚಿಕ್ಕ ಗ್ರಂಥಿಗಳು ಮೂತ್ರಕೋಶದ ಸಮೀಪದಲ್ಲಿ ಇವೆ. ಇವುಗಳಲ್ಲಿ ಪ್ರತಿಯೊಂದು 
ಗ್ರಂಥಿಗೂ ಹೊರದೊಗಟೆ ಮತ್ತು ಒಳತಿರುಳು ಎ೦ಬ ಎರಡು ಭಾಗಗಳಿರುತ್ತವೆ; ಇವುಗಳ 
ಕೃತ್ಯವೂ ಪ್ರತ್ಯೇಕ, ರಚನೆಯೂ ಬೇರೆ-ಇವುಗಳಲ್ಲಿ ಪ್ರತಿಯೊಂದೂ ಸ್ವತಂತಗಂಥಿ. ತೇಜೋ 
ಗ್ರಂಥಿಯ (46/0081 ೮181659) ತೊಗಟೆಯು ತೊಗಟೆ-ರಸವನ್ನೂ ತಿರುಳು ತಿರುಳು- 
ರಸವನ್ನೂ ಉತ್ಪಾದಿಸುತ್ತವೆ. ತಿರುಳುರಸ (ಅಡ್ರೀನಿನ್‌) ಒಂದು ಶಕ್ತಿಯುತವಾದ ರಸ; 
ರಕ್ತದಲ್ಲಿ ಇದರ ಅಲ್ಪ ಪ್ರಮಾಣವು ಈ ಕೆಳಗಿನ ಪರಿಣಾಮಗಳನ್ನು ಉ೦ಟುಮಾಡುತ್ತದೆ: 
ಬಲವಾದ ಹಾಗೂ ವೇಗವಾದ ಎದೆಬಡಿತ, ಹೆಚ್ಚಾದ ನೆತ್ತರೊತ್ತಡ, ಚರ್ಮ ಇಲ್ಲವೆ 
ಅಂತರವಯವಗಳ ಮೂಲಕವಾಗಿ ರಕ್ತವನ್ನು ಕಳುಹಿಸುವ ಬದಲು ಮಾಂಸಖಂಡದ 
ಮತ್ತು ಮಿದುಳಿನ ಮೂಲಕ ಬಲವಂತವಾಗಿ ಕಳುಹಿಸುವುದು, ಜಠರದ ಮತ್ತು ಕರುಳುಗಳ 
ಕೆಲಸವು ಥಟ್ಟನೆ ನಿಂತುಹೋಗುವುದು, ಶ್ವಾಸಕೋಶಗಳಲ್ಲಿರುವ ವಾಯುದ್ವಾರವು 
ಅಗಲವಾಗುವುದು, ಪಿತ್ತಕೋಶದಲ್ಲಿ ಸಂಚಿತವಾದ ಸಕ್ಕರೆಯು ರಕ್ತಕ್ಕೆ ಸೇರುವುದು; 
ಮಾಂಸಖಂಡಗಳ ಸುಸ್ತು ತಡವಾಗಿ ಆಗುವುದು, ಬೆವರು ಸುಖವಾಗಿ ಬರುವುದು 
ಮತ್ತು ಕಣ್ಣಿನ ಕನೀನಿಕೆಯು ಅಗಲವಾಗುವುದು, ಈ ಪರಿಣಾಮಗಳು ಸ್ವಾಯತ್ತ 
ನರಮಂಡಲದ ಅನುಕಂಪಕ ವಿಭಾಗದಿ೦ದಲೂ ಉಂಟಾಗುತ್ತವೆ. ಆದರೆ ಇವೆರಡರಲ್ಲಿ 
ಒಂದು ವ್ಯತ್ಯಾಸವಿದೆ. ಅನುಕಂಪಕ ನರಗಳು ಈ ಪರಿಣಾಮಗಳನ್ನು ಬಹುವೇಗವಾಗಿ 
ಮತ್ತು ಸ್ಪಲ್ಪ ಕಾಲ ಮಾತ್ರ ಉಳಿಯುವಂತೆ ಉ೦ಟುಮಾಡುತ್ತವೆ; ತಿರುಳುರಸವಾದರೋ 
ರಕ್ತದಲ್ಲಿ ಸೇರಿದಾಗ ಇದನ್ನು ಹೆಚ್ಚು ಅವಧಿಯ ತನಕ ಉಳಿಯುವಂತೆ ಉ೦ಟುಮಾಡುತ್ತದೆ. 
ಹೀಗೆ ತೇಜೋಗ್ರಂಥಿಯ ಒಳತಿರುಳು ಅನುಕ೦ಪಕ ನರಗಳ ಸಹಕಾರಿ ಎನಿಸಿದೆ. ಪ್ರಾಣಿಗಳು 
ಭಾವನೋದ್ರೇಕದಲ್ಲಿ ಇದ್ದಾಗ ಮೇಲೆ ಹೇಳಿದ ಪರಿಣಾಮಗಳೆಲ್ಲವೂ ಉಂಟಾಗಿ ಆ 
ಮೂಲಕ ಅವು ಅನಿರೀಕ್ಷಿತ ಅತ್ಯಯ ಪ್ರಸಂಗದಲ್ಲಿ ತಮ್ಮ ಆತ್ಮರಕ್ಷಣೆಯ ಪೂರ್ವಸಿದ್ಧತೆಯನ್ನು 
ಮಾಡಿಕೊಳ್ಳಲು ಶಕ್ತವಾಗುತ್ತವೆ. 


* ೫೧೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತೇಜೋಗಂಥಿಯ ತೊಗಟೆರಸವು ಸೋಡಿಯಂ, ಪೊಟಾಸಿಯಂ ಮತ್ತು ಸಕ್ಕರೆಗಳನ್ನು 
ನಮ್ಮ ದೇಹ ಬಳಸಿಕೊಳ್ಳುವುದರಲ್ಲಿ ನೆರವಾಗುತ್ತದೆ; ಅಲ್ಲದೆ ಅದು ಮಾಂಸಖಂಡಗಳ 
ಮತ್ತು ಕಾಮವಿಷಯಿಕ ಕೃತ್ಯಗಳ ಮೇಲೆ ಗಣ್ಯ ಪ್ರಭಾವವನ್ನು ಬೀರುತ್ತದೆ. ಈಗ ಇನ್ನೂ 
ಸರಿಯಾಗಿ ಗೊತ್ತಾಗದ೦ತಹ ಬಗೆಯಿಂದ ಅದು ನಮ್ಮ ದೇಹವನ್ನು ಸಜ್ಜಾಗಿಡುತ್ತದೆ. 
ಜೀವನಕ್ಕೆ ಅದು ಅವಶ್ಯಕ. ತೇಜೋಗ್ರಂಥಿಯ ತೊಗಟೆಯು ಕ್ಷಯಕ್ರಿಮಿಯಿ೦ದ ಸಂಪೂರ್ಣ 
ನಷ್ಟವಾದಾಗ “ಅಡಿಸನ್ನನ ರೋಗ” ಉಂಟಾಗುತ್ತದೆ. ಇದೊಂದು ಮರಣಾಂತಿಕ ವ್ಯಾಧಿ. 
ಈ ರೋಗದ ಚಿಹ್ನಗಳು: ಕ್ರಮೇಣ ಸೊರಗುವುದು, ಸುಸ್ತಾಗುವುದು, ಕಾಮಶಕ್ತಿ 
ಕಳೆದುಹೋಗುವುದು, ಜೀವರಸೀಕರಣಕ್ರಿಯೆ ಮ೦ದವಾಗುವುದು ಮತ್ತು ಅಂಟುರೋಗಗಳ 
ಆಕ್ರಮಣವನ್ನು ತಡೆಯುವ ಶಕ್ತಿ ಕಡಿಮೆಯಾಗುವುದು; ಚರ್ಮ ಕಪ್ಪಾಗುತ್ತದೆ, ರೋಗಿ 
ಚಳಿ ಬಿಸಿಲನ್ನು ತಡೆಯಲಾರ, ಅವನಿಗೆ ನಿದ್ರಾಲೋಪವಾಗುತ್ತದೆ; ಅವನ ವರ್ತನೆಯಲ್ಲಿ 
ಯುಕ್ತಾಯುಕ್ತ ವಿವೇಕ ಕಡಿಮೆಯಾಗುತ್ತದೆ; ಶೀಘ್ರಕೋಪಿತ್ವ ಹೆಚ್ಚುತ್ತದೆ, ಸಹಕಾರ ಬುದ್ಧಿ 
ಲೋಪವಾಗುತ್ತದೆ. ತೊಗಟೆ ರಸವನ್ನು ಕೊಟ್ಟರೆ, ಇವುಗಳೆಲ್ಲ ಗುಣಹೊಂದುತ್ತವೆ. 

ತೇಜೋಗಂಥಿಯ ತೊಗಟೆ ಹೆಚ್ಚಾಗಿ ಕಾರ್ಯ ಮಾಡತೊಡಗಿದರೆ ಗ೦ಡು ಅಥವಾ 
ಹೆಣ್ಣಿನಲ್ಲಿ ಪುಂಸ್ಕೃದ ಲಕ್ಷಣಗಳು ಅಧಿಕವಾಗುತ್ತವೆ; ಹೆಣ್ಣಿನಲ್ಲಿ ದೇಹದ 
ಸ್ಥೂಲರೇಖಾವಿನ್ಯಾಸದ ಉರುಟುತನ ಹೋಗಿ, ಸ್ವರ ಗಂಡಿನಂತೆ ಗ೦ಭೀರವಾಗಿ, ಗಡ್ಡ 
ಬೆಳೆಯುತ್ತದೆ. 


ಕಾಮಗಂಥಿಗಳು 


ಸ್ತೀಯರ ಶೋಣಿತಕೋಶ, ಪುರುಷರ ಶುಕ್ಷಕೋಶ ಎ೦ಬಿವು ಮೂಲ ಕಾಮಗಂಧಿಗಳು. 
ಇವು 'ಪ್ರಚೋತ್ಪಾದಕ ಪುಟಗಳನ್ನು (0118) ನಿರ್ಮಿಸುವುದಲ್ಲದೆ ಬೆಳವಣಿಗೆ ಹಾಗೂ 
ವರ್ತನೆಗಳ ಮೇಲೆ ಪರಿಣಾಮ ಸ ರಸಗಳನ್ನೂ ಉತ್ಪಾದಿಸುತ್ತವೆ. ಇಂಥ ರಸಗಳು 
ಅನೇಕ; ಇವುಗಳಲ್ಲಿ ಕೆಲವು ಸ್ತ್ರೀ ಪುರುಷರಿಗೆ ಸಾಧಾರಣ. ಜು ದ ಒಂದು ಸಮತೋಲವು 
ಪುಂಸ್ಕೃದ ದಿಶೆಯಲ್ಲಿ ಬೆಳೆವಣಿಗೆಯನ್ನು ತೆಗೆದುಕೊ೦ಡು ಹೋದರೆ ಸ್ತ್ರೀರಸ ದ ಒಂದು 
ಸಮತೋಲವು ಸ್ವೀತ್ವದ ದಿಶೆಯಲ್ಲಿ ಅದನ್ನು ಒಯ್ಯುವುದು. ಯೌವನಾರಂಭದಲ್ಲಿ ಸ್ತ್ರೀಪುರುಷರ 
ಜನನಾವಯವಗಳನ್ನು ಈ ರಸಗಳು ಪೋಷಿಸುವುದಲ್ಲದೆ, ಸ್ತ್ರೀಯರಲ್ಲಿ "ಮೊಲೆಯ 
ಬೆಳವಣಿಗೆ ಹಾಗೂ ಪುರುಷರಲ್ಲಿ ಗಡ್ಡ-ಮೀಸೆಯ ಬೆಳವಣಿಗೆ ಮೆತ್ತು ಧ್ವನಿಗಾ೦ಂಭೀರ್ಯ 
ಮುಂತಾದ ಲಿಂಗ ಚಿಹ್ನಗಳನ್ನೂ ಹೊರೆಯುತ್ತವೆ. ಕಾಮಗಂಥಿಗಳ ಆಭಾವದಲ್ಲಿ ವ್ಯಕ್ತಿಯು 
ಉಭಯ ಲಿಂಗಚಿಹ್ನಗಳಾವುವನ್ನೂ ಪಡೆಯದೆ ನಪುಂಸಕವಾಗಿ ಬೆಳೆಯುತ್ತದೆ. ಹೆಣ್ಣಿನ 
ರಜಃಕಾಲಚಕ್ರ ಮತ್ತು ಶೋಣಿತಾಣು-ಉತ್ಪತ್ತಿಯ ಕಾಲಚಕ್ರ, ಗರ್ಭಧಾರಣೆ ಹಾಗೂ 
ಮೊಲೆಹಾಲಿನ ಉತ್ಪತ್ತಿ ಮು೦ತಾದ ಆ೦ತರಿಕ ಪುನರುತ್ಹಾದನ ಪ್ರಕ್ರಿಯೆಗಳು (80070600010 
೫೦೦೦5505) ಬಹಳ ಮಟ್ಟಿಗೆ ಕಾಮರಸಾಧೀನ. ತಾಯಿಯ ಮಕ್ಕಳ ಸಾಕಣೆಯ ಆಸಕ್ತಿ 
ಕೂಡ ಕೆಲಮಟ್ಟಿಗೆ ಕಾಮರಸಾವಲಂಬಿ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೧೧ * 


ಕಾಮರಸಗಳು ಬಾಲ್ಯದಲ್ಲೇ ಇರುವುದಾದರೂ ಕೌಮಾರ ದಾಟುವ ಕಾಲದಲ್ಲಿ 
ಅವು ಹೆಚ್ಚಾಗುವುವು; ಅಲ್ಲದೆ, ಅವು ಕಾಮಾಸಕ್ತಿಗೆ ನಿಶ್ಚಿತವಾಗಿಯೂ ಅವಶ್ಯಕ. ಕೆಲವು 
ವ್ಯಕ್ತಿಗಳು ಅತಿಕಾಮಿಗಳೂ ಮತ್ತೆ ಕೆಲವರು ಅಲ್ಪ ಕಾಮಿಗಳೂ ಆಗಲು ಅವೇ ಕಾರಣವೆಂದು 
ಊಹಿಸಲಾಗಿದೆ. ಸಾಕಷ್ಟು ಸಮಸ್ಥಿತಿಯ ಕಾಮಾಸಕ್ತಿಯಿಲ್ಲದವರು ಅವರ ಸಹವಾಸಿಗಳ 
ಟೀಕೆಗೆ ಗುರಿಯಾಗುತ್ತಾರೆ ಮತ್ತು ಅವರ ಕಾಮವರ್ತನೆ ವಿಲಕ್ಷಣವಾಗಿರುತ್ತದೆ. ಉಳಿದ 
ಸಮಸ್ಥಿತಿಯ ಕಾಮಗಂಥಿಕಾರ್ಯವುಳ್ಳ ಮನುಷ್ಯರು ಅವರವರ ಸಾಮಾಜಿಕ ಆವರಣ 
ಮತ್ತು ಇತರ ಆಸಕ್ತಿಗಳ ಪ್ರಭಾವದಂತೆ ನಡೆದುಕೊಳ್ಳುತ್ತಾರೆ. 


ಭ್ರಾಜೋಗಂಧಿ: 


ಇದು ನಾಯಕಗ್ರಂಥಿ. ಉಳಿದ ನಿರ್ನಾಳಗಂಥಿಗಳ ಮೇಲೆ ಇದರ ನಿಯಂತ್ರಣವಿರುತ್ತದೆ. 
ಇದು ಮಿದುಳಿನ ಕೆಳಭಾಗಕ್ಕೆ ಅಂಟಿಕೊಂಡಿರುವ ಒಂದು ಚಿಕ್ಕ ಗಂಥಿ. ಇದರ ಉತ್ತರ 
ಭಾಗವು ರಕ್ತದ ಒತ್ತಡ, ನೀರಿನ ಜೀವರಸೀಕರಣ ಮುಂತಾದ ದೈಹಿಕ ಪ್ರಕ್ರಿಯೆಗಳನ್ನು 
ನಿಯಂತ್ರಿಸುತ್ತದೆ. ಇದರ ಪೂರ್ವಭಾಗವು ಓಜೋಗಂಥಿ, ಕಾಮಗಂಥಿ ಮತ್ತು 
ತೇಜೋಗಂಥಿಯ ತೊಗಟೆಗಳ ರಸೋತ್ಪಾದನ ಕ್ರಿಯೆಗೆ ಪ್ರೇರಕವಾದ ರಸಗಳನ್ನು ಪೂರೈಸುತ್ತದೆ. 
ಭ್ರಾಜೋರಸಗಳಿಲ್ಲದೆ ಉಕ್ತ ಇತರ ಗ್ರಂಥಿಗಳು ಬೆಳೆಯಲಾರವು, ಸರಿಯಾಗಿ ಕೆಲಸ 
ಮಾಡಲಾರವು. 


ದೇಹದ ಬೆಳವಣಿಗೆಯ ಮೇಲೆ ಬ್ರಾಜೋಗ್ರ೦ಥಿಯ (8101೬೧7 ೮1೩0೧0) 
ಪೂರ್ವಭಾಗವು ಬಹಳ ಪ್ರಭಾವ ಬೀರುತ್ತದೆ. ಬಾಲ್ಯದಲ್ಲಿ ಈ ಗಂಥಿ ಅತಿ ಚುರುಕಾಗಿ 
ಕೆಲಸ ಮಾಡುತ್ತಿದ್ದರೆ ಎಲುಬುಗಳೂ ಮಾಂಸಖಂಡಗಳೂ ತ್ವರಿತಗತಿಯಿ೦ದ ಬೆಳೆದು 
ವ್ಯಕ್ತಿಯು ೮-೯ ಅಡಿ ಎತ್ತರದ ಮನುಷ್ಯನಾಗುತ್ತಾನೆ. ಹೀಗೆ ಮೊದಲು ಅತಿಯಾಗಿ 
ಕೆಲಸ ಮಾಡಿದ ಬಳಿಕ ಇದು ಸುಸ್ತಾಗಿಬಿಡುವುದರಿ೦ದ ಮನುಷ್ಯನು ಮಾಂಸಖಂಡಗಳ 
ಶಕ್ತಿಯನ್ನು ಕಳೆದುಕೊಂಡು ಎಳೆತನದಲ್ಲೇ ಸಾಯುತ್ತಾನೆ. ಹಾಗಲ್ಲದೆ. ಇದು ಬೆಳವಣಿಗೆಯ 
ಕಾಲದಲ್ಲಿ ಸರಿಯಾದ ಪ್ರಮಾಣದ ಕಾರ್ಯಮಾಡಿ ಜೀವನದ ಪ್ರೌಢದೆಸೆಯಲ್ಲಿ ಅತಿಯಾಗಿ 
ಕೆಲಸ ಮಾಡತೊಡಗಿದರೆ ಮನುಷ್ಯನು ಹೆಚ್ಚು ಎತ್ತರವಾಗಿ ಬೆಳೆಯದೆ, ಅವನ ಹಸ್ತ. 
ಪಾದ, ಮೂಗು, ಕೆಳದವಡೆ ಮುಂತಾದವು ಅಗಲವಾಗಿ ಬೆಳೆಯುತ್ತದೆ. ಬೆಳವಣಿಗೆಯ 
ಕಾಲದಲ್ಲಿ ಈ ಗ್ರಂಥಿಯ ಪೂರ್ವಭಾಗವು ಕಡಿಮೆ ಪ್ರಮಾಣದಲ್ಲಿ ಕೆಲಸ ಮಾಡಿದರೆ 
ವ್ಯಕ್ತಿಯು ವಾಮನನಾಗುತ್ತಾನೆ. ಇಂಥ ವಾಮನರಾಯರು ಸಮಪಾರ್ಶ್ವ ಉಳ್ಳವರೂ 
`ಕ್ರೆಟನ್‌” ರೋಗಿಗಳಿಗಿ೦ತ ಭಿನ್ನಸ್ವರೂಪದವರೂ ಎಷ್ಟೋ ವೇಳೆ ಸು೦ದರರೂ, ಸಮಸ್ಥಿತಿಯ 
ಬುದ್ಧಿಮತ್ತೆ ಉಳ್ಳವರೂ ಆಗಿರುತ್ತಾರೆ. ಇಂಥವರಿಗೆ ಬಾಲ್ಯದಲ್ಲಿಯೇ ಭ್ರಾಜೋರಸಗಳನ್ನು 
ಕೊಟ್ಟರೆ ಈ ದೋಷ ಪರಿಹಾರವಾಗುತ್ತದೆ. 


ಜೇ 


* ೫೧೨ 


ಅಧ್ಯಾಯ ಮೂರು 
ಆಂದ್ರಿಯಗಳು 


ಕಣ್ಣು. ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಎ೦ಬ ಪಂಚೇಂದ್ರಿಯಗಳ ರೂಪ, 
ಶಬ್ದ, ಗಂಧ, ರಸ, ಸ್ಪರ್ಶ ಎಂಬ ಸಂವೇದಣೆಗಳಲ್ಲದೆ ತದ್ಧಿನ್ನವಾಗಿ ಉಷ್ಣಸ್ಪರ್ಶ, ಶೀತಸ್ಪರ್ಶ, 
ದೈಹಿಕವಾದ ನೋವಿನ ಸಂವೇದನೆ, ಮಾಂಸಲಸ್ಪರ್ಶ ಮತ್ತು ಸಮತೋಲಸಂವೇದನೆ 
ಎಂಬವು ಇವೆ ಎಂದು ಹಲವರ ಮತ. ಇದು ಹೇಗಿದ್ದರೂ ಪಂಚೇಂದ್ರಿಯಗಳ 
ಸಂವೇದನೆಗಳಂತೂ ಸುಸ್ಪಷ್ಟ ಈಗ ಸ೦ವೇದನಾ ವರ್ಗಗಳಲ್ಲಿ ಇಂದ್ರಿಯಾನುಗುಣವಾಗಿ 
ಒಂದೊಂದನ್ನೇ ಎತ್ತಿಕೊಳ್ಳೋಣ; ಮತ್ತು ಸಂವೇದನೆಯೊಂದರ ಪ್ರತ್ಯೇಕತೆಯನ್ನು 
ಪರಾಮರ್ಶಿಸೋಣ. 


ಕಣ್ಣಿನ ರಚನೆ 


ಮನುಷ್ಯನ ಕಣ್ಣು ಗುಡ್ಡೆ ಹೆಚ್ಚು ಕಡಿಮೆ ಒ೦ದು ಗೋಲ. ೧೨(ಅ)ನೆಯ ನಕ್ಷೆಯಲ್ಲಿ 
ಅದರ ಭಾಗಗಳನ್ನು ಕಾಣಬಹುದು. ಕಣ್ಣಿನ ಕುಳಿಯಲ್ಲಿ ಕಣ್ಣು ಗುಡ್ಡೆ ತಿರುಗುವುದನ್ನು 
ಮೂರು ಜೋಡಿ ಮಾಂಸಖಂಡಗಳು ನಿಯಂತ್ರಿಸುತ್ತವೆ. ಕಣ್ಣು ಗುಡ್ಡೆಗೆ ಮೂರು ಪೊರೆಗಳು 
ಸುತ್ತಿಕೊಂಡಿವೆ. ಹೊರಗಿನ ಗಟ್ಟಿಯಾದ ಒರಟು ಪೊರೆಯೇ `ಬೆಳ್‌ಪೊರೆ'. ಅದರ 
ಒಳಗಡೆ ಪ್ರಕಾಶಫ್ನ ಪೊರೆಯೊಂದಿದೆ. ಅದು ಎರಡನೆಯದು. ಅದರ ಬಣ್ಣಕಪ್ಪು ಅದು 
ಕಣ್ಣಿನ ಒಳಗೆ ಬರುವ ಬೆಳಕಿನ ಕಿರಣಗಳನ್ನು ಒಳಗಡೆ ಪ್ರತಿಬಿ೦ಬಿಸದಂತೆ ತಡೆಯುತ್ತದೆ. 
ಮೂರನೆಯದಾದ ಬಲೆಪೊರೆಯು ನಮ್ಮ ನೋಡುವ ಶಕ್ತಿಯ ನಿಜವಾದ ಪೀಠ. 
ಅದರಲ್ಲಿ ಕಣ್ಣಿನ ಒಳಮೈಯ ತುಂಬ ಹರಡಿರುವ ಪುಟಗಳಿ೦ಂದಾದ ಹಲವಾರು ಪದರಗಳಿವೆ. 
ಈ ಪುಟಗಳನ್ನು ಅವುಗಳ ಆಕೃತಿಸಾದೃಶ್ಯದ ಮೇರೆಗೆ ಹೀರೆಗಳೆ೦ಂದೂ (೫೩೦69 ಸೌತೆಗಳೆಂದೂ 
(6೮0805) ವರ್ಗೀಕರಿಸಿ ಹೆಸರಿಸಬಹುದು. 


ಬೆಳ್‌ಪೊರೆಯು ಅಪಾರದರ್ಶಕ. ಆದರೆ ಅದು ಕಣ್ಣಿನ ಮುಂಭಾಗವನ್ನು ಮುಟ್ಟುವಲ್ಲಿ 
ಸ್ವಲ್ಪ ಉಬ್ಬಿ ಪಾರದರ್ಶಕವಾಗುತ್ತದೆ. ಈ ಪಾರದರ್ಶಕ ಭಾಗವೇ "ಎದುರುಪೊರೆ.' 
ಕಣ್ಣಿನಲ್ಲಿ ನಮಗೆ ಕಾಣುವ ಕಪ್ಪುವೃತ್ತವು. ಪ್ರಕಾಶಫ್ತ ಪೊರೆಯ ಒಂದು ಭಾಗ. ಅದಕ್ಕೆ 
“ಕಪ್ಪುಪೊರೆ' ಎ೦ದು ಹೆಸರು. ಅದು ಪಾರದರ್ಶಕವಾದ ಎದುರುಪೊರೆಯ ಮೂಲಕ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೧೩ * 


ಕಾಣಿಸುತ್ತದೆ. ಕಪ್ಪುಪೊರೆಯ ನಡುವೆ ಒಂದು ತೂತಿದೆ. ಅದೇ ಕನೀನಿಕೆ. ಅದು 
ಒಳಭಾಗಕ್ಕೆ ಬೆಳಕನ್ನು ಬಿಡುತ್ತದೆ. ಸುತ್ತುಮುತ್ತಲಿನ ಬೆಳಕಿನ ಪರಿಸ್ಥಿತಿಯ ತೀವತೆಗೆ 
ಅನುಗುಣವಾಗಿ ಕನೀನಿಕೆಯನ್ನು ಹಿಗ್ಗಿಸಬಹುದು ಅಥವಾ ಕುಗ್ಗಿಸಬಹುದು. ಕಪ್ಪುಪೊರೆಯ 
ಹಿ೦ಬದಿಯಲ್ಲಿ ಹರಳಿದೆ. ಅದನ್ನು ಕೂಡ ಬೇಕಾದಹಾಗೆ ರೆಪ್ಪೆಯ ಸಹಾಯದಿಂದ 
ನಿಯಂತ್ರಿಸಿ ಹೊಂದಿಸಬಹುದು. ಈ ಹರಳಿನಿಂದಲೇ ನಾವು ಒಳಬರುವ ಬೆಳಕಿನ 
ಕಿರಣಗಳು ಬಲೆಪೊರೆಯ ಮಧ್ಯಭಾಗಕ್ಕೆ ಸರಿಯಾಗಿ ಬೀಳುವಂತೆ ಮಾಡಬಲ್ಲೆವು. 
ಪಾರದರ್ಶಕವೂ ಉಬ್ಬಿದ್ದೂ ಆದ ಎದುರುಪೊರೆಯೂ ಹರಳಿನಂತೆ ಕೆಲಸ ಮಾಡುತ್ತದೆ. 
ಎದುರುಪೊರೆಗೂ ಕಪ್ಪುಪೊರೆಗೂ ನಡುವೆ ಕಣ್ಣಿನ ಒಳ ಅ೦ಗಳವಿದೆ. ಅದರಲ್ಲಿ ನೀರಿನಂಥ 
ದ್ರವತುಂಬಿದೆ. ಹರಳಿನ ಹಿಂಭಾಗದಲ್ಲಿ ಕಣ್ಣಿನ ಹೊರ ಅ೦ಗಳವಿದೆ. ಅದೇ ಕಣ್ಣಿನ ದೊಡ್ಡ 
ಪೊಟ್ಟರೆ. ಅದರಲ್ಲಿ ಒಂದು ತರದ ತಿಳಿಯಾದ ಸ್ನಿಗ್ದ ದ್ರವ ತುಂಬಿಕೊಂಡಿದೆ. ಈ ಎರಡು 
ದ್ರವಗಳೂ ಬೆಳಕಿನ ಕಿರಣಗಳನ್ನು ಬಲೆಪೊರೆಯ ನಡುಗಡೆಗೆ ನಿರ್ದೇಶಿಸುವಲ್ಲಿ ನೆರವಾಗುತ್ತವೆ. 


ಹಿಂದೆ ಹೇಳಿದ ಬಲೆಪೊರೆಯಲ್ಲಿಯ ಹೀರೆಗಳೂ, ಸೌತೆಗಳೂ ಅನುಕ್ರಮವಾಗಿ 
ಬೆಳಕಿಗೂ ನೆರಳಿಗೂ ಗ್ರಾಹಕಗಳಾಗಿವೆ. ಬಲೆಪೊರೆಯ ನಡುವೆ ತುಂಬ ಸೌತೆಗಳಿವೆ. ಈ 
ಭಾಗದ ಮೂಲಕವೇ ಬಣ್ಣಗಳನ್ನು ನಾವು ಸ್ಪಷ್ಟವಾಗಿ ಕಾಣುತ್ತೇವೆ. ಈ ಪೊರೆಯ 
ಪರಿಧಿಯು ಬೆಳಕಿಗೆ ಮತ್ತು ನೆರಳಿಗೆ ಹೆಚ್ಚು ಉನ್ಮುಖ. ಇಲ್ಲಿ ಹೀರೇಗಳೇ ಹೆಚ್ಚಾಗಿವೆ. ಈ 
ಭಾಗದ ಮೇಲೆ ಬಣ್ಣದ ಬೆಳಕು ಬಿದ್ದಾಗ ನಮಗೆ ಕೇವಲ ಬಿಳುಪು-ಕಪ್ಪುಗಳ ಸಂವೇದನೆ 
ಉಂಟಾಗುತ್ತದೆ. 


ಕಣ್ಣಿನ ಸಂವೇದನೆಗಳು 


ಬಣ್ಣದ ಬೆರಕೆಯಿಂದ ಆಗುವ ಪರಿಣಾಮ 


ವರ್ಣಚಕ್ರದಲ್ಲಿ ಬರಿ ಗಣ್ಣಿಗೆ ಕಾಣುವ ಏಳು ಬಣ್ಣಗಳೆ೦ದರೆ ನೇರಳೆ ಬಣ್ಣ, ಮಾಸಲು 
ನೀಲಿ, ನೀಲಿ, ಹಸಿರು, ಕಿತ್ತಳೆ, ಹಳದಿ ಮತ್ತು ಕೆಂಪು. ನೇರಳೆ ಬಣ್ಣಕ್ಕೂ ಮುಂದೆ 
ಅತಿನೇರಳೆ ಕಿರಣಗಳಿವೆ (108-10110827). ಇವುಗಳನ್ನು ಬರಿಯ ಕಣ್ಣು ಕಾಣಲಾರದು. 
ಇವನ್ನು ಚಿಕಿತ್ಸಾವಿಧಾನದಲ್ಲಿ ಬಳಸುತ್ತಾರೆ. ಅವಕೆ೦ಪುಕಿರಣ (1//1:8-700 825) ಗಳಾದರೂ 
ಅದೃಶ್ಯ ಅವುಗಳನ್ನು ದೂರದಲ್ಲಿ ನಿಂತು ಫೋಟೋ ತೆಗೆಯುವಾಗ ಉಪಯೋಗಿಸುತ್ತಾರೆ. 
ಒ೦ದು ಬಗೆಯ ಬೂದಿ ಬಣ್ಣವನ್ನು ತಮ್ಮ ಮಿಶಸ್ವರೂಪದಲ್ಲಿ ಉಂಟುಮಾಡುವ 
ಪರಸ್ಪರ ಎರುದ್ಧವಾದ ಎರಡು ಬಣ್ಣಗಳಿದ್ದರೆ ಅವನ್ನು ಪೂರಕವರ್ಣಗಳೆಂದು ಕರೆಯುತ್ತಾರೆ. 
ಅ೦ಥ ಪೂರಕವರ್ಣಗಳ ಜೋಡಿಗಳು ಎರಡು: ಕೆ೦ಪು ಮತ್ತು ಹಸಿರು; ಹಳದಿ ಮತ್ತು 
ನೀಲಿ. 


ಬಲೆಪೊರೆಯ ಒಂದೇ ಸ್ಥಳದಲ್ಲಿ ಏಕಕಾಲದಲ್ಲಿ ಪೂರಕ ಸಂಬಂಧವಿಲ್ಲದ ಎರಡು 
ಬಣ್ಣಗಳ ಕಿರಣಗಳನ್ನು ಹಾಯಿಸಿದರೆ, ಉಂಟಾಗುವ ಸಂವೇದನೆಯು ಆ ಎರಡು 


* ೫೧೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬಣ್ಣಗಳ ಮಿಶ್ರಸ್ಟರೂಪದ್ದಾಗಿರುತ್ತದೆ. ಹಳದಿ ಮತ್ತು ಕೆ೦ಪು ಕಿರಣಗಳನ್ನು ಮೇಲೆ ಹೇಳಿದಂತೆ 
ಬೆರಸಿದರೆ ಎರಡಕ್ಕೂ ಮಧ್ಯಸ್ವರೂಪದ ಕಿತ್ತಳೆಯ ಸಾಕ್ಷಾತ್ಕಾರವಾಗುತ್ತದೆ. ಹಾಗಲ್ಲದೆ, 
ಅದೇ ರೀತಿಯಲ್ಲಿ ಕೆಂಪು ನೀಲಿ ವರ್ಣಗಳನ್ನು ಸೇರಿಸಿದರೆ, ಒ೦ದು ವಿಧದ ಮಧ್ಯಸ್ಥ 
ಬೂದಿಬಣ್ಣದ ಸಂವೇದನೆ ಉಂಟಾಗುತ್ತದೆ. ಅಂಥ ಪ್ರಕರಣಗಳಲ್ಲಿ ಬಲೆಪೊರೆಯು 
ಮಂದ ಪ್ರಕೃತಿಗೆ ಇಳಿದು ಅವುಗಳಲ್ಲಿ ಯೋಗ್ಯ ಮಿಶ್ರಣವನ್ನು ಮಾಡುವುದಕ್ಕೆ 
ಶಕ್ತವಾಗದುದರಿಂ೦ದಲೇ ಹಾಗೆ ಮಧ್ಯಸ್ಥ ಬೂದಿಬಣ್ಣದ ಸಂವೇದನೆ ಫಲಿಸುತ್ತದೆ. ವರ್ಣಚಕ್ರದ 
ಎಲ್ಲ ಬಣ್ಣಗಳೂ ಏಕಕಾಲದಲ್ಲಿ ಬಂದು ಸೌತೆಯ ಮೇಲೆ ಬಿದ್ದರೆ ತು೦ಬಿದ ಹಗಲಿನಲ್ಲಾದಂತೆ 
ನಮಗೆ ಶುದ್ಧಪ್ರಕಾಶದ ಅಥವಾ ಬಿಳಿಯ ಬಣ್ಣದ ಸಂವೇದನೆಯಷ್ಟೇ ಆಗುತ್ತದೆ. 


ವರ್ಣವ್ಯತ್ಯಾಸದಿಂದ ಆಗುವ ಪರಿಣಾಮಗಳು 


ತನ್ನ ಪೂರಕವರ್ಣದ ಪ್ರೇರಣೆ ನಿಜವಾಗಿ ಇಲ್ಲದಿರುವಾಗಲೂ ಅದರ ಸಂವೇದನೆಯನ್ನು 
ಯಾವುದಾದರೊಂದು ಬಣ್ಣದ ಸಂವೇದನೆಯು ಉಂಟುಮಾಡುವ ಪ್ರವೃತ್ತಿ ಇದೆ. 
ಉತ್ತರೋತ್ತರ ವ್ಯತ್ಯಾಸ ಮತ್ತು ಯುಗಪದ್ವ್ಯತ್ಕಾಸ ಎಂಬ ಘಟನೆಗಳಿಂದ ಈ ವಿಷಯ 
ಸ್ಪಷ್ಟ: ೩೦ ಸೆಕುಂದಗಳ ಕಾಲ ನಾವು ನಮ್ಮ ಕಣ್ಣುಗಳನ್ನು ಒ೦ದು ಬಣ್ಣದ ಕಾಗದದ 
ಮೇಲೆ ನಿಲ್ಲಿಸಿ, ಅನಂತರ ಅವನ್ನು ಬಿಳಿಯ ಅಥವಾ ಅರೆಬೂದಿಬಣ್ಣದ ಕಾಗದದತ್ತ 
ತಿರುಗಿಸಿದರೆ, ನಾವು ಮೊದಲಿನ ಕಾಗದದ ಗಾತ್ರ ಹಾಗೂ ಆಕೃತಿಗಳುಳ್ಳ ಪೂರಕವರ್ಣವನ್ನು 
ಎರಡನೆಯದರಲ್ಲಿ ನೋಡುತ್ತೇವೆ. ಈ ಗೌಣ ಸಂವೇದನೆಯನ್ನು ನೈಷೇಧಿಕ ಉತ್ತರ 
ಪ್ರತಿಮೆ ಎ೦ದು ಹೇಳುತ್ತಾರೆ (168೩016 &01-117880). ಇದು ಉತ್ತರೋತ್ತರ ವ್ಯತ್ಕಾಸದ 
ಘಟನೆ. ನಾವು ನಮ್ಮ ಕಣ್ಣುಗಳನ್ನು ಒ೦ದು ಬಣ್ಣದ ಕಾಗದದ ಮೇಲೆ ನಿಲ್ಲಿಸಿದರೆ ಸ್ವಲ್ಪ 
ಕಾಲದ ಬಳಿಕ ಅದು ತನ್ನ ಪೂರಕವರ್ಣದ ಪ್ರಭಾವಲಯದೊಡನೆ ಮಸುಕಾಗಿ ಕಾಣುತ್ತದೆ. 
ಒಂದು ವರ್ಣಭಿತ್ತಿಯ ಮೇಲೆ ಅರೆಬೂದಿಬಣ್ಣದ ಕಾಗದದ ಚೂರನ್ನು ಇಟ್ಟರೆ ಅದು 
ಭಿತ್ತಿವರ್ಣದ ಪೂರಕವರ್ಣದೊಡನೆ ಸ್ವಲ್ಪ ಮಿಶ್ರವಾದಂತೆ ತೋರುತ್ತದೆ. ಈ ಎರಡನೆಯ 
ಪರಿಣಾಮವು ಉತ್ತರೋತ್ತರ ವ್ಯತ್ಯಾಸದ ಘಟನೆಯಷ್ಟು ಎದ್ದು ಕಾಣುವುದಿಲ್ಲ-ಅದರಲ್ಲೂ 
ಕೆಂಪು ಅಥವಾ ಹಸಿರು ವರ್ಣಭಿತ್ತಿಯನ್ನು ಬಳಸಿದಾಗ. ಆದರೆ ಆ ಕಾಗದವನ್ನೂ 
ಅದರ ವರ್ಣಬಜಿತ್ತಿಯನ್ನೂ ಒಂದು ತೆಳುವಾದ ಕಾಗದದಿಂದ ಮುಚ್ಚಿದರೆ ಪ್ರಭಾವಿತ 
ವರ್ಣವು (1700066 ೮01000) ಇನ್ನಷ್ಟು ನಿಚ್ಚಳವಾಗಿ ತೋರುತ್ತದೆ. ಈ ಎರಡನೆಯ 
ಎರಡು ಪ್ರಕಾರಗಳೂ ಏಕಕಾಲಿಕ ವ್ಯತ್ಯಾಸದ ಘಟನೆ ಎಂಬ ವರ್ಗಕ್ಕೆ ಸೇರುತ್ತವೆ. 


ವರ್ಣವ್ಯತ್ಕಾಸದ ಘಟನೆಯ ಕಾರಣ ಇನ್ನೂ ತಿಳಿದುಬಂದಿಲ್ಲ. ಈ ಬಗ್ಗೆ ಅನೇಕ 
ಸಿದ್ಧಾಂತಗಳನ್ನೇನೋ ಮಂಡಿಸಲಾಗಿದೆ. ಇವುಗಳಲ್ಲಿ ಹಲವು ಸಿದ್ಧಾಂತಗಳು ಬಲೆಪೊರೆಯಲ್ಲಿ 
ಆದೇಶಪ್ರಕ್ರಿಯೆಗಳು (೮ಿ01700758107)' ೫೦೦೦55) ನಡೆಯುವದೆ೦ದು ಊಹಿಸುತ್ತವೆ. 
ಆದರೆ ಬಹುಶಃ ಈ ಘಟನೆಯ ವಿವರಣೆಯನ್ನು ಕಣ್ಣಿನಲ್ಲಿ ಹುಡುಕದೆ, ಮಿದುಳಿನಲ್ಲಿ 
ಹುಡುಕಬೇಕೆ೦ದು ತೋರುತ್ತದೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೧೫ * 
ವರ್ಣಾಂಧತೆ 

ಕಣ್ಣಿನ ಬಲೆಪೊರೆಯಲ್ಲಿಯ ಸೌತೆಗಳ ಬೆಳವಣಿಗೆಯಲ್ಲಿಯ ದೋಷಗಳಿಂದ ಕೆಲವರು 
ಪೂರ್ಣವಾಗಿ ಅಥವಾ ಪಾಕ್ಷಿಕವಾಗಿ ವರ್ಣಾಂಧರಾಗಿರುತ್ತಾರೆ. ಸಂಪೂರ್ಣ 
ವರ್ಣಾಂಧನಿಗೆ ಈ ಜಗತ್ತು ಕಪ್ಪು, ಬಿಳುಪು ಮತ್ತು ಬೂದಿಬಣ್ಣಗಳಲ್ಲಿ ಮಾತ್ರ ಕಾಣಿಸುತ್ತದೆ. 
ಇಂಥವರು ಅತಿವಿರಳ. ೨೫ರಲ್ಲಿ ಒಬ್ಬ ಗಂಡಸಿಗೂ ೧೦೦೦ದಲ್ಲಿ ಒಬ್ಬ ಹೆ೦ಗಸಿಗೂ 
ಕೆಂಪು-ಹಸಿರುಗಳು ಕಾಣಿಸುವುದಿಲ್ಲ. ಕೆಲವರಿಗೆ ಒಂದೇ ಕಣ್ಣಿನಲ್ಲಿ ವರ್ಣಾ೦ಂಧತೆ ಇರುತ್ತದೆ. 


12(ಅ) ೧೧೫೫೫4 
(11118171/05೮1 ೧ 





55776007 
1107/7115 
7211೫೭೬, 


ಗ್ಸ್ರೂ 81.71) ಈ 105085 
1 5001] 













5೮1.೩೦1 


೦೫1೮778117 


518೫೮711 07 ೦೯1111 ೧171 





* ೫೧೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬಲೆಪೊರೆಯ ವಲಯಗಳು: ಸಾಮಾನ್ಯ ವ್ಯಕ್ತಿಯ ಕಣ್ಣು ಕೂಡ ತನ್ನ ಕೆಲ 
ಸ್ಥಳಗಳಲ್ಲಿ ವರ್ಣಾಂಧವಾಗಿರುತ್ತದೆ. ೧೨(ಬ)ನೆಯ ನಕ್ಷೆಯಲ್ಲಿ ಅದನ್ನು ಮೂರು 
ವಲಯಗಳನ್ನಾಗಿ ವಿಂಗಡಿಸಿದ್ದನ್ನು ಕಾಣಬಹುದು. ಬೆಳಕಿಗೆ ಒಗ್ಗಿದ ಕಣ್ಬಿನ ಬಲೆಪೊರೆಯ 
ಮಧ್ಯಪ್ರದೇಶವು (೮) ಅತಿ ಸ್ಪಷ್ಟವಾದ ದರ್ಶನ ಶಕ್ತಿ ಉಳ್ಳದ್ದಾಗಿದೆ. ಅದು ಎಲ್ಲ ಬಣ್ಣಗಳನ್ನೂ 
ನೋಡಬಲ್ಲುದು. ನಡುವಿನ ವಲಯವು (8) ನೀಲ-ಹಳದಿಗಳನ್ನು ಕಾಣಬಹುದಲ್ಲದೆ, 
ಕೆಂಪು-ಹಸಿರುಗಳನ್ನು ಕಾಣಲಾರದು. ಹೊರವಲಯವು (ಗ) ಸಂಪೂರ್ಣ ವರ್ಣಾಂಧ. 
ಬಲೆಪೊರೆಯನ್ನು ವಲಯಗಳನ್ನಾಗಿ ವಿಂಗಡಿಸಿದ್ದು ಅದರ ಮೇಲಿನ ಸೌತೆ ಹೀರೆಗಳ 
ವಿತರಣಕ್ಕೆ ಸಂಬಂಧಿಸಿದೆ. ಆದರೆ ಬೇರೆ ಕಾರಣಗಳೂ ಅದರಲ್ಲಿ ಸೇರಿರಬಹುದು. 


ಕಿವಿಯ ರಚನೆ 


೧೩ನೆಯ ನಕ್ಷೆಯಲ್ಲಿ ಕಿವಿಯ ರಚನೆಯನ್ನು ಕೊಡಲಾಗಿದೆ. ಕಿವಿಯ ಹೊರನಾಲೆಯ 
ಮೂಲಕ ನಾದತರ೦ಂಗಗಳು ಹೊಕ್ಕು ಕಿವಿಯ ತಂಬಟೆಯನ್ನು ಬಡಿದು ಕಂಪಿಸುವಂತೆ 
ಮಾಡುತ್ತವೆ. ಈ ಕ೦ಪಗಳು ನಡುಗಿವಿಯಲ್ಲಿಯ ಬಡಿಗೆ, ಅಡಿಗಲ್ಲು ಮತ್ತು ಹತ್ತುಗಡೆ 
ಎ೦ಬ ಎಲುಬುಗಳ ಮೂಲಕ ಒಳಗಿವಿಯ ದ್ವಾರದಲ್ಲಿರುವ ಅ೦ಡಾಕೃತಿಯ ಪೊರೆಯನ್ನು 
ಮುಟ್ಟುತ್ತವೆ (ಮೇಲೆ ಹೇಳಿದ ಮೂರು ಮೂಳೆಗಳು ಬಡಿಗೆ, ಅಡಿಗಲ್ಲು ಮತ್ತು 
ಹತ್ತುಗಡೆಗಳಂತಿರುವುದರಿಂದ ಅವಕ್ಕೆ ಅವೇ ಹೆಸರುಗಳನ್ನು ಕೊಡಲಾಗಿದೆ). ಒಳಗಿವಿಯಲ್ಲಿ 
ಒ೦ದು ದ್ರವವಿದೆ. ಅದರ ಅಂಡಾಕೃತಿಯ ದ್ವಾರದಿ೦ದ ಮು೦ದೆ ನಾದತರಂಗಗಳು ಈ 
ದ್ರವದ ಮೂಲಕವೇ ಹೋಗುತ್ತವೆ. ಒಳಗಿವಿಯ ಮುಖ್ಯವಾದ ಭಾಗವನ್ನು 
“ಸುರುಳಿನಾಳ'ವೆನ್ನುತ್ತಾರೆ. ಈ ನಾಳವು ಬಸವನ ಹುಳುವಿನ ಚಿಪ್ಪಿನಂತೆ ತೋರುತ್ತದೆ. 
ಸುರುಳಿನಾಳದ ಸುರುಳಿಗಳೊಡನೆ ಬಿಗಿಯಾಗಿ ಹರಹಿದ ಮಾಂಸದ ಪೊರೆಯನ್ನು 
“ಮೂಲಪೊರೆ' ಎನ್ನುತ್ತಾರೆ. ಅದರಲ್ಲಿ ಹಾರ್ಮೊೋನಿಯಮ್ಮಿನ ತಂತಿಯಂತೆ ಇರುವ 
ಅದರ ಸಾವಿರಾರು ಹುರಿಗಳು ಕಂಪಿಸತೊಡಗುತ್ತವೆ; ಸುರುಳಿನಾಳದ ಸುರುಳಿಗಳು 
ಏರಿದಂತೆಲ್ಲಾ ಚಿಕ್ಕದಾಗುತ್ತ ಹೋಗುತ್ತವೆ. ಮೂಲಪೊರೆಯಾದರೋ ಬುಡದಿಂದ ತುದಿಯತ್ತ 
ಹಿಗ್ಗುತ್ತ ಹೋಗುತ್ತದೆ. ಏರಿನ ತುದಿಯಲ್ಲಿಯ ಹುರಿಗಳು ಸಡಿಲವೂ ಉದ್ದವೂ ಆಗಿದ್ದರೆ. 
ಬುಡದಲ್ಲಿಯ ಹುರಿಗಳು ಚಿಕ್ಕವಾಗಿಯೂ ಬಿಗಿಯಾಗಿಯೂ ಇರುತ್ತವೆ. ಬಹುಶಃ ಈ 
ಪೊರೆಯ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ತರ೦ಗಮಾನಗಳಿಗೆ ಕಂಪಿಸುವುವೆ೦ದು 
ತೋರುತ್ತದೆ. ಅದರಿ೦ದಲೇ ಬೇರೆ ಬೇರೆ ಸ್ವರೋತ್ಥಾನಗಳ ಸದ್ದುಗಳು ಉಕ್ತಪೊರೆಯ 
ಬೇರೆ ಬೇರೆ ಭಾಗಗಳನ್ನು ಕಂಪಿಸುತ್ತಿರಬೇಕು. ಹೀಗಿರುವುದರಿ೦ದ ಈ ಪೊರೆಯ ವಿಶಿಷ್ಟ 
ಭಾಗಗಳಿಗೆ ಅಪಾಯ ಒದಗಿದಾಗ ಕಿವಿಯು ವಿಶಿಷ್ಟ ಸ್ವರೋತ್ಥಾನಗಳಿಗೆ ಕಿವುಡಾಗಿ 
ವರ್ತಿಸುತ್ತದೆ. ಮೂಲಪೊರೆಯ ಹುರಿಗಳನ್ನು ಚಿಕ್ಕ ನರಗಳಾದ “ರೋಮಪುಟಗಳು' 
ಮಿದುಳಿಗೆ ಹೋಗುವ ನರದ ಹುರಿಗಳ ತುದಿಗಳನ್ನು ಕೂಡಿಸುತ್ತವೆ. ಮುಮ್ಮಿದುಳಿನ 
ಭಾಗವಾದ ಬದಿದಲೆಯ ಶ್ರಾವಣ ಕೇ೦ದ್ರ ಅಥವಾ ಪ್ರದೇಶಕ್ಕೆ ನರಪ್ರವಾಹವೊಂದು 
ಬ೦ದು ಮುಟ್ಟುವುದೇ ನಾವು ಕಿವಿಯಿ೦ದ ಕೇಳುವ ಕಾರ್ಯದ ಕೊನೆಯ ಹಂತ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೧೭ * 


ಕಿವುಡಿನ ಕಾರಣಗಳು 


ಕಿವಿಯ ತಂಬಟೆಗೆ ಅಪಾಯವಾಗುವುದು, ನಡುಗಿವಿಯ ಎಲುಬುಗಳು 
ಸೆಟೆದುಕೊಳ್ಳುವುದು, ಅ೦ಡಾಕೃತಿಯ ದ್ವಾರಕ್ಕೆ, ಸುರುಳಿನಾಳಕ್ಕೆ ಅಥವಾ ಶ್ರಾವಣನರಗಳಿಗೆ 
ರೋಗ ಬರುವುದು ಅಥವಾ ಅಪಾಯವಾಗುವುದು; ಇಲ್ಲವೆ ಇತರ ಕಾರಣಗಳು 
ಕಿವುಡನ್ನುಂಟು ಮಾಡಬಹುದು. ಹೊರಗಿವಿ ಅಥವಾ ನಡುಗಿವಿಯಲ್ಲಿ ಕಿವುಡಿನ ಕಾರಣ 
ಅಂಕುರಿಸಿದಾಗ ಆ ದೋಷವನ್ನು ಎಲುಬಿನ ಮೂಲಕ ನಾದತರ೦ಗಗಳನ್ನು ಅಲ್ಪಾವರ್ತ 
ಮಾಡಿ ಕಳಿಸುವುದರಿಂದ ಪರಿಹಾರ ಮಾಡಬಹುದು. ಈ ಕಾರ್ಯಕ್ಕೆ ಒಂದು 
ಉಪಕರಣವನ್ನು ಬಳಸಲಾಗುತ್ತದೆ. ಅದು ನಾದತರ೦ಗಗಳನ್ನು ವಿಸ್ತರಿಸಿ ಕಿವಿಯ ಹಿ೦ದಿನ 
ಭಾಗದ ತಲೆಯೊಡನೆ ಸ೦ಬ೦ಧಿಸಲಾಗಿರುವ ಒಂದು ಕಂಪಿಸುವ ವಪೆಗೆ ಮುಟ್ಟುತ್ತದೆ. 
ಹೀಗೆ ನಾದತರ೦ಗಗಳು ತಲೆಬುರುಡೆಯ ಎಲಬುಗಳ ಮೂಲಕ ಒಳಗಿವಿಗೆ ನೇರವಾಗಿ 
ಮುಟ್ಟುವಂತೆ ಮಾಡಲಾಗುತ್ತದೆ. 


ನಡುಗಿವಿಯನ್ನು ಗಂಟಲೊಡನೆ ಸಂಬಂಧಿಸುವ ನಾಳವನ್ನು “ಕ೦ಂಠಕರ್ಣನಾಳ?” 
ಎನ್ನುತ್ತಾರೆ. ಈ ಕೊಳವೆಯ ಮೂಲಕ ಗಾಳಿಯು ನಡುಗಿವಿಗೆ ಹೋಗುತ್ತದೆ ಮತ್ತು 
ಅದು ಕಟ್ಟಕೊ೦ಡರೆ ತಂಬಟೆಯ ಇಬ್ಬದಿಯ ಗಾಳಿವೊತ್ತಡ ಅಸಮಾನವಾಗುತ್ತದೆ. 
ಬಿದಿಗೆಯ ಚ೦ದ್ರನಂತಿರುವ ನಾಲೆಗಳಿಗೂ ಶ್ರಾವಣ ಕ್ರಿಯೆಗೂ ಏನೂ ಸಂಬಂಧವಿಲ್ಲ; 
ಆದರೆ ಅವುಗಳ ಕಾರ್ಯವು ಸಮತೋಲವನ್ನು ಕಾದುಕೊಳ್ಳುವುದರಲ್ಲಿದೆ. 


ನಾದತರಂಗಗಳು 


ಕೇಳುವುದಾದರೂ ನೋಡುವುದರಂತೆಯೇ ತರ೦ಗ ಅಥವಾ ಕ೦ಪಗಳಿ೦ದ ಪ್ರೇರ್ಯ. 
ಆದರೆ ಪ್ರಕಾಶ-ತರಂಗಗಳಿಗಿ೦ಂತ ನಾದ ತರ೦ಗಗಳು ಅನೇಕ ಬಗೆಯಿಂದ ಭಿನ್ನವಾಗಿವೆ. 
ಬೆಳಕು ಆಕಾಶದ ಮೂಲಕ ಹಾಯ್ದು ಹೋಗಬಲ್ಲುದು; ನಾದಕ್ಕೆ ತದಿತರ ಭೌತಿಕ 
ಮಾಧ್ಯಮ ಅವಶ್ಯಕ. ನಾದ-ಪ್ರಸಾರದ ಸಾಮಾನ್ಯ ಮಾಧ್ಯಮ ಗಾಳಿ; ಆದರೆ ನಾದದಲೆಗಳು 
ದ್ರವ, ಮೂಳೆ, ಲೋಹ ಮುಂತಾದ ಇತರ ಹಲವು ಮಾಧ್ಯಮಗಳ ಮೂಲಕ 
ಪ್ರಸರಿಸಬಲ್ಲುದು. ಬೆಳಕಿನಲೆಗಳಿಗಿ೦ತ ಸದ್ದಿನಲೆಗಳು ಅಗಲವೂ ಮ೦ದಗಾಮಿಗಳೂ ಆಗಿವೆ. 
ಬೆಳಕು ಒಂದು ಸೆಕಂದಿನಲ್ಲಿ ೧,೮೬,೦೦೦ ಮೈಲು ಓಡುತ್ತದೆ, ಅಥವಾ ಘಂಟೆಗೆ 
೬೭೦೦ ಲಕ್ಷ ಮೈಲಿನಂತೆ ಚಲಿಸುತ್ತದೆ. ನಾದತರ೦ಗಗಳು ನಿಯತವಾಗಿರಬಹುದು 
ಇಲ್ಲವೆ ಅನಿಯತವಾಗಿರಬಹುದು. ಅನಿಯತ ತರ೦ಗಗಳು ಗದ್ದಲವನ್ನುಂಟು ಮಾಡಿದರೆ, 
ನಿಯತತರಂಗಗಳು ಸಂಗೀತದ ರಾಗ ಅಥವಾ ಧಾಟಿಗಳನ್ನು ಉಂಟುಮಾಡುತ್ತವೆ. 
ಆದರೆ ಗಲಾಟೆಗೂ ರಾಗಕ್ಕೂ ಸ್ಪಷ್ಟವಾದ ಪ್ರತ್ಯೇಕತೆಯಿಲ್ಲ. ನಮಗೆ ಕೇಳಿಬರುವಂಥವು 
ನಾದಗಳು; ಅವುಗಳಲ್ಲಿ ಕೆಲವು ಸರಾಗ, ಮತ್ತೆ ಕೆಲವು ಅರಾಗ ಎ೦ಬ ಗಣ್ಯ ಲಕ್ಷಣಗಳನ್ನು 
ತಾಳಿರುತ್ತವೆ: ಒಂದು ವರ್ಗರಾಗ ಪ್ರಧಾನ, ಇನ್ನೊಂದು ನೀರಾಗಪ್ರಧಾನ, ಅಷ್ಟೆ. ಒಂದು 
ಸಂಗೀತರಾಗದ ಸ್ವರೋತ್ಥಾನವು ನಾದತರಂಗದ ಆವೃತ್ತಿಯನ್ನವಲಂಬಿಸಿದೆ. ಒಂದೊಂದು 


* ೫೧೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸೆಕುಂದಿಗೆ ಅಧಿಕ ಸಂಖ್ಯ ಕ೦ಪಗಳಾದರೆ ಸ್ವರೋತ್ಥಾನ ಎತ್ತರಿಸುತ್ತ ಹೋಗುತ್ತದೆ; ಸ್ವರದ 
ಸ್ಥಾಯಿಯ ತಾರತ್ವವು ಸೆಕು೦ದಿಗಿಂತಿಪ್ಟೆ೦ಬಲ ಕ೦ಪಗಳ ಪುನರಾವೃತ್ತಿಯ ಸಂಖ್ಯೆಯ 
ಮೇಲೆ ನಿಂತಿದೆ. ಮನುಷ್ಯ ಕರ್ಣವು ಕೇಳಬಹುದಾದ ಅತಿ ಕೆಳಗಿನ ಸ್ವರೋತ್ಥಾನವು 
ಸುಮಾರು ಸೆಕುಂದಿಗೆ ಇಪ್ಪತ್ತು ಕ೦ಪಗಳುಳ್ಳದ್ದು; ಅತಿ ಮೇಲಿನದು ಸುಮಾರು ೨೦.೦೦೦ 
ಕ೦ಪಗಳುಳ್ಳದ್ದು. ಸಾಮಾನ್ಯವಾದ ದೊಡ್ಡ ಹಾರ್ಮೊೋನಿಯಮ್ಮಿನ ಸ್ವರದ ಏರಿಳಿತ ಅಥವಾ 
ಸ್ಹರೋತ್ಥಾನ ಕ್ಷೇತ್ರವು ಸುಮಾರು ೨೫ ರಿಂದ ೪,.೦೦೦ದ ವರೆಗಿದೆ. 


ಬಾಳಿನ ಮೊದಲ ದಶೆಯಲ್ಲಿ ನಾವು ಉನ್ನತ ಸ್ವರೋತ್ಥಾನಗಳನ್ನು ಇಲ್ಲವೆ 
ತಾರಸ್ಥಾಯಿಯ ಸ್ವರಗಳನ್ನು ಕೇಳುವ ನಮ್ಮ ಶಕ್ತಿಯ ಪರಮಾವಧಿಯಲ್ಲಿ ಇರುತ್ತೇವೆ. 
ನಾಮ ಸುವರಾರು ೨೫ರ ಮುಟ್ಟಿಲನ್ನೇರಿದಾಗ ನವ್ಮು ಆ ಶಕ್ತಿಂತು 
ಕಡಿಮೆಯಾಗಲಾರಂಭಿಸುತ್ತದೆ. ಬಾವಲಿಯ ಕೂಗನ್ನು ೪೦ನ್ನು ಮೀರಿದ ಯಾವನೂ 
ಕೇಳಲಾರನೆಂದು ಹೇಳುವುದು೦ಟು. ಪ್ರಾಣಿಗಳ ಶ್ರವಣಶಕ್ತಿಯ ಪರಮಾವಧಿಯು 
ಮನುಷ್ಯರದಕ್ಕಿಂತ ಬಹಳ ಹೆಚ್ಚಿನದಾಗಿದೆ. ಅವು ಕೇಳಬಲ್ಲರಾಗಗಳ ಕ೦ಪ-ಪ್ರಮಾಣವು 
ಸೆಕ೦ದಿಗೆ ೫೦.೦೦೦ದಷ್ಟು. 


ಸ್ಪರೋತ್ಥಾನವನ್ನು ಬೇರ್ಪಡಿಸಿ ತಿಳಿದುಕೊಳ್ಳುವ ಬಗೆ 
ವ ಸೃ 


ಭಿನ್ನಕ೦ಪ ಪ್ರಮಾಣದ ರಾಗಗಳನ್ನು ಬೇರ್ಪಡಿಸಿ ತಿಳಿದುಕೊ೦ಬ ಶಕ್ತಿಯು ವ್ಯಕ್ತಿಯಿ೦ದ 
ವ್ಯಕ್ತಿಗೆ ಭಿನ್ನವಾಗಿರುತ್ತದೆ. ಆದರೆ ಅತ್ಯಂತ ತಜ್ಞ ಸಂಗೀತರಸಿಕನಾದರೂ ಮನುಷ್ಯನು 
ಇದರಲ್ಲಿ ನಾಯಿಯನ್ನು ಸರಿಗಟ್ಟಲಾರ. ಸೆಕು೦ದಿಗೆ ೬೦೦ ರಿಂದ ೫೦೦೦ ಕ೦ಪಗಳವರೆಗಿನ 
ಕ್ಷೇತ್ರದಲ್ಲಿ ಸ್ಹರೋತ್ಥಾನವಿವೇಕವು ಅತ್ಯಂತ ನಿಶ್ಚಿತವಾಗಿರಬಲ್ಲುದು. ವರ್ಣಚಕ್ರದ ಮಧ್ಯದಲ್ಲಿಯ 
ತರಂಗಮಾನಕ್ಕೆ ಕಣ್ಣು ಅತ್ಯಂತ ಹೆಚ್ಚಿನ ಗ್ರಾಹಕವಾಗಿರುವಂತೆಯೇ ಮಧ್ಯ ಕ್ಷೇತ್ರದಲ್ಲಿಯ 
ನಾದತರ೦ಗಗಳನ್ನು ಕಿವಿಯಾದರೂ ಅತ್ಯಂತ ಸ್ಪಷ್ಟವಾಗಿ ಗ್ರಹಿಸಬಲ್ಲುದು. ಈ ಕ್ಷೇತ್ರ 
ಪರಿಮಿತಿಯಲ್ಲಿ ಬಹುಸಂಖ್ಯ ಮಾನವರು ಸೆಕುಂದಿಗೆ ಸುಮಾರು ನೂರರಲ್ಲಿ ಮೂರರಷ್ಟು 
ಆವೃತ್ತಿ ಪ್ರಮಾಣದ ವ್ಯತ್ಯಾಸಗಳನ್ನು ಪ್ರತ್ಯೇಕಿಸಿ ಗುರುತಿಸಬಲ್ಲರು ಅ೦ದರೆ, ಅವರು 
ಅನುಕ್ರಮವಾಗಿ ಈ ಕೆಳಗಿನ ಕಂಪ-ಪ್ರಮಾಣಗಳುಳ್ಳ ರಾಗದಂಪತಿಗಳಲ್ಲಿ ಒಬ್ಬೊಬ್ಬರನ್ನೂ 
ಮತ್ತೊಬ್ಬರಿ೦ದ ಬೇರ್ಮಾಡಿ ತಿಳಿಯಬಲ್ಲರು: ೧೦೦೦ ಮತ್ತು ೧೦೦೩; ೨೦೦೦ 
ಮತ್ತು ೨೦೦೬, ಇಲ್ಲವೆ ೩೦೦೦ ಮತ್ತು ೩೦೦೯. ೫೦೦೦ಕ್ಕಿಂತ ಹೆಚ್ಚಿನ ಆವೃತ್ತಿಗಳಲ್ಲಿ 
ಕಿವಿಯ ಗ್ರಹಣಕ್ಕೆ ಶತಪ್ರಮಾಣದ ವ್ಯತ್ಯಾಸವು ಸ್ಪಲ್ಪ ಹೆಚ್ಚಾಗಿರಬೇಕಾಗುತ್ತದೆ; ಅತಿ ಕೆಳಮಟ್ಟದ 
ಶ್ರವ್ಯಾವೃತ್ತಿಗೆ ಅದು ನೂರಕ್ಕೆ ಐದರಷ್ಟು ಹೆಚ್ಚಾಗಿರಬೇಕು. 


ನಾದಗಳ ಸಂಯೋಗ ಮತ್ತು ವಿಭಾಗ 


ಎರಡು ರಾಗಗಳನ್ನು ಒಟ್ಟಿಗೆ ಎತ್ತಿದಾಗ ಮಧ್ಯಮ ಕಂಪ-ಪ್ರಮಾಣದ 
ಒ೦ಂಟಿರಾಗವೊ೦ದನ್ನು ಬೇರೆಯಾಗಿ ನಾವು ಕೇಳಲಾರೆವು: ನಮಗೆ ಕೇಳಿಸುವುದೊ೦ಂದು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೧೯ * 


13 (8) 


5೯1117೫೮೬1 ಗ ದ 








(2 578೫0೮118೯ ೦೯7111 ೧೫ 
(0) 58011071 51101/1%0೮ 0008510೯ & 
5೦೮೫) ೪/6 


* ೫೨೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ರಾಗಸ೦ಯೋಗ. ಅದರ ಫಲ ಸಮಶ್ರುತಿಯೋ ಅಪಶ್ರುತಿಯೋ ಎಂಬುದು ಆ ರಾಗಗಳ 
ಆವೃತ್ತಿ ಪ್ರಮಾಣಗಳ ನಡುವಿನ ನಿಯತಾ೦ಂತರವನ್ನವಲಂಬಿಸುತ್ತದೆ. ಇನ್ನು ಅಂಥ 
ರಾಗಸಂಯೋಗವು ನಮಗೆ ಚಿರಪರಿಚಿತವಾಗಿರುವುದು ಮತ್ತು ಅದನ್ನು ತಕ್ಕ 
ಚೌಕಟ್ಟನಲ್ಲಿಡುವುದು ಮು೦ತಾದ ಕಾರಣಗಳೂ ಇವೆ ಎನ್ನಿ. 


ಸಾಮಾನ್ಯವಾಗಿ ಎಷ್ಟೋ ವೇಳೆ ಒ೦ದೇ ಕಾಲದಲ್ಲಿ ವಿವಿಧ ಶಬ್ದಗಳ ಗೊಂದಲವನ್ನು 
ನಾವು ಕೇಳುತ್ತೇವೆ. ಹೀಗಾದಾಗ ಬೇರೆ ಬೇರೆ ಶಬ್ದಗಳು ಪ್ರತ್ಯೇಕವಾಗಿ ನಮ್ಮ ಕಿವಿಗಳನ್ನು 
ಹೋಗುವುದಿಲ್ಲ; ಅವೆಲ್ಲ ಸೇರಿ ಒಂದು ಸಂಮಿಶ್ರ ನಾದ ಚಲನೆಯಾಗಿ ನಮ್ಮ ಕಿವಿಯನ್ನು 
ಹೊಕ್ಕು ಅದರ ತ೦ಬಟೆಯನ್ನು ಮುಟ್ಟುವುವು. ಈ ವಿವಿಧ ಬಗೆಯ ಗಲಭೆಗಳ ಭಿತ್ತಿಯಲ್ಲಿ 
ನಾವು ಯಾವುದಾದರೂ ಒಂದು ವ್ಯಕ್ತಿಯ ಅಥವಾ ವಾದ್ಯದ ಸ್ವರವನ್ನು ಗುರುತಿಸುತ್ತೇವೆ. 
ನಮ್ಮ ಶಬ್ಧವಿಭಾಗ-ಶಕ್ತಿಯು ಕಿವಿಯಲ್ಲಿರುವ ಮೂಲ ಪೊರೆಯ ವ್ಯತ್ಯಸ್ತ ಕಂಪನವನ್ನು 
ಅವಲಂಬಿಸಿದೆ ಎಂದು ಹೇಳಲಾಗುತ್ತದೆ. ಆ ಪೊರೆಯ ಬೇರೆ ಬೇರೆ ಭಾಗಗಳು ಬೇರೆ 
ಬೇರೆ ತರಂಗಮಾನಗಳಿಗೆ ಅನುಕ್ರಿಯೆಯೆಸಗಬಲ್ಲವಾದುದರಿ೦ದ ಸ೦ಂಮಿಶ್ರನಾದದ ತರ೦ಗವು 
ಅದರ ಬೇರೆ ಬೇರೆ ಭಾಗಗಳಲ್ಲಿ ಕಂಪವು೦ಟುಮಾಡುತ್ತದೆ; ಮತ್ತು ಅದರ ಒಂದೊಂದು 
ಭಾಗವೂ ಸಂಮಿಶ್ರನಾದ ತರಂಗದ ಮೂಲ ಫಟಕವೊಂದೊಂದಕ್ಕೆ ಅನುಗುಣವಾಗುತ್ತದೆ 
ಎ೦ದು ವಿವರಣೆ ಕೊಡುವುದು೦ಟು. ಆದರೆ ಕೆಲ ಮನಃಶಾಸ್ತ್ರಜ್ವರು ಇದನ್ನು ಸ್ವೀಕರಿಸುವುದಿಲ್ಲ. 
ಅವರ ಪ್ರಕಾರ ಈ ಸ೦ಮಿಶ್ರನಾದತರಂಗದ ವಿಭಜನೆಯು ಸಂಪೂರ್ಣವಾಗಿ ಮಿದುಳಿನಲ್ಲೇ 
ನಡೆಯುತ್ತದೆ. 


ಜೋರಾದ ಶಬ್ದ ಮತ್ತು ಧ್ವನಿಗುಣ 


ಸ್ವರೋತ್ಥಾನದಲ್ಲಲ್ಲದೆ ಶಬ್ದಗಳು (ಧ್ವನಿ ಇಲ್ಲವೆ ನಾದ) ಜೋರು ಮತ್ತು ಧ್ವನಿಗುಣಗಳಲ್ಲೂ 
ಭಿನ್ನವಾಗಿರುತ್ತವೆ. ನಾದದ ಜೋರು ಕ೦ಪದ ವಿಸ್ತಾರವನ್ನಾಧರಿಸುತ್ತದೆ. ಅದರ ಉತ್ಥಾನಕ್ಕೂ 
ಜೋರಿಗೂ ಇರುವ ಸಂಬಂಧವು ಬಣ್ಣದಲ್ಲಿಯ ವರ್ಣ ಗುಣಕ್ಕೂ ಪ್ರಕಾಶವತ್ತೆಗೂ 
ಇರುವ ಸಂಬಂಧವನ್ನು ಹೋಲುತ್ತದೆ. ಒಂದೇ ಕ೦ಪ ಪ್ರಮಾಣದ ಎರಡು ನಾದದಲೆಗಳು 
ಭಿನ್ನ ವಿಸ್ತಾರಮಾನದವಾಗಿರುವಾಗ ಬೇರೆ ಬೇರೆ ಜೋರಿನ ಒಂದೇ ಉತ್ಥಾನವುಳ್ಳ 
ರಾಗಗಳನ್ನು ಉಂಟುಮಾಡುತ್ತವೆ. 

ಭಿನ್ನ ಭಿನ್ನ ವಾದ್ಯಗಳ ವಿಶಿಷ್ಟ ಗುಣವನ್ನು ಧ್ವನಿಗುಣವೆನ್ನಲಾಗುತ್ತದೆ. ವೀಣೆಯಲ್ಲಿಯೂ 
ಹಾರ್ಮೊೋನಿಯಮ್ಮಿನಲ್ಲಿಯೂ ಒಂದೇ ರಾಗವನ್ನು ನುಡಿಸಿದರೂ ಅವುಗಳ ಭೇದ 
ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಧ್ವನಿಗುಣ ಭೇದವೇ ಅದಕ್ಕೆ ಕಾರಣ. ದಧ್ವನಿಗುಣವು ಜನ್ಯ 
ತರಂಗಗಳಿಗೆ ಸೇರಿದ್ದು. ಪ್ರತಿಯೊ೦ದು ನಿಯತನಾದರಂಗವನ್ನೂ ಇತರ ಜನ್ಯತರಂಗಗಳು 
ಅನುಸರಿಸುತ್ತವೆ. ಮೂಲತರಂಗದ ಕಂಪ-ಪ್ರಮಾಣಕ್ಕೆ ಸರಿಯಾದ ಗುಣಿತಪ್ರಮಾಣದಲ್ಲಿ 
ಜನ್ಯ ತರಂಗಗಳ ಕಂಪ-ಪ್ರಮಾಣಗಳಿರುತ್ತವೆ. ಸೆಕ೦ದಿಗೆ ೧೦೦ರಂತೆ. ಕಂಪಿಸುವ 
ಮೂಲತರಂಗವು ೨೦೦, ೩೦೦, ೪೦೦ರ ಜನ್ಯತರಂಗಗಳನ್ನು ಹುಟ್ಟಿಸುತ್ತದೆ. ಈ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೨೧ * 


ಜನ್ಯತರ೦ಗಗಳನ್ನು ಉತ್ತರರಾಗಗಳೆ೦ಂದೂ ಹೇಳುತ್ತಾರೆ. ಉತ್ತರರಾಗಗಳ ಸಂಖ್ಯೆ- 
ಸಾಮರ್ಥ್ಯಗಳೇ ಪ್ರತಿಯೊಂದು ವಾದ್ಯಕ್ಕೂ ಅದರದರ ವಿಶಿಷ್ಟ ಧ್ವನಿಗುಣವನ್ನು ಕೊಡುತ್ತವೆ. 
ಕ೦ಪನೋಪಕರಣವು (70/1108 7ಂ೦ಗ೦ ಪೂರ್ಣ ಶುದ್ಧ ರಾಗವನ್ನು ಉ೦ಟುಮಾಡುತ್ತದೆ. 
ಅದರಿಂದಲೇ ಸಂಗೀತದ ಪಕ್ಕವಾದ್ಯಗಳಲ್ಲಿ ಕೊಳಲಿನ ರಾಗವು ಒಂದೇ ಇದ್ದಾಗ ಅದು 
ಬಹಳ ತೆಳ್ಳಗಾಗಿಯೂ ಸಪ್ಪೆಯಾಗಿಯೂ ಕೇಳಿಸುತ್ತದೆ. 


ನಾಲಿಗೆಯ ಸಂವೇದನೆಗಳು 


ಮೂಲಭೂತ ರುಚಿಗಳು ನಾಲ್ಕು; ಉಪ್ಪು. ಹುಳಿ, ಸಿಹಿ ಮತ್ತು ಕಹಿ. ನಾಲಿಗೆಯ 
ತುದಿಗೆ ಸಿಹಿ ಗೊತ್ತಾದರೆ. ಅದರ ಬದಿಗಳಿಗೆ ಹುಳಿ ಗೊತ್ತಾಗುತ್ತದೆ. ಅದರ ಹಿಂಬದಿಗೆ 
ಕಹಿಯ ಸಂವೇದನೆಯೂ, ತುದಿ-ಬದಿಗಳಿಗೆ ಉಪ್ಪಿನ ಸ೦ವೇದನೆಯೂ ಆಗುತ್ತವೆ 
ಎ೦ದು ಸ್ಥೂಲವಾಗಿ ಹೇಳಬಹುದು. ನಾಲಿಗೆಯಲ್ಲಿ ನಿಜವಾಗಿ ರುಚಿಯನ್ನು ಗ್ರಹಿಸುವ 
ಅವಯವನಗಳೆಂದರೆ ರುಚಿ-ಮೊಗ್ಗೆಗಳು. ಅವು ಅದರ ಮೇಲ್‌ ಮೈಯ ಅಡಿಯಲ್ಲಿ 
ಅಡಗಿವೆ. ನಾವು ಬಾಯಲ್ಲಿ ಒಂದು ತುತ್ತು ಅನ್ನವನ್ನು ಹಾಕಿಕೊ೦ಡರೆ ಅದು ಚೂರುಚೂರಾಗಿ 
ಲಾಲಾರಸ ಅಥವಾ ನೀರಿನಲ್ಲಿ ಕರಗಿ ನಾಲಿಗೆಯಲ್ಲಿರುವ ಅಸಂಖ್ಯ ಸಣ್ಣ ತೂತುಗಳ 
ಮೂಲಕ ರುಚಿ-ಮೊಗ್ಗೆಗಳನ್ನು ಮುಟ್ಟುತ್ತದೆ. 

ಮೂಲಭೂತ ರುಚಿಗಳು ನಾಲ್ಕೆಂದು ಹೇಳಿದ್ದು ವೈಜ್ಞಾನಿಕ ದೃಷ್ಟಿಯಿಂದ. ನಮ್ಮ 
ಪರಂಪರೆಯಲ್ಲಿ ಆರು ರುಚಿಗಳು ಪ್ರಸಿದ್ಧವಾಗಿವೆ. ಸೂಕ್ಷ್ಮಮತಿಗಳು ಈ ಆರರ ಪಟ್ಟಿಗೆ 
ಇನ್ನು ಎಷ್ಟನ್ನು ಬೇಕಾದರೂ ಸೇರಿಸಿಯಾರು. ಆದರೆ ಉಕ್ತ ನಾಲ್ಕರಿಂದ ಭಿನ್ನವಾದ 
ರುಚಿಗಳೆಲ್ಲವೂ ನಮ್ಮ ಮೂಗು ಮತ್ತು ಚರ್ಮಗಳು ಕೂಡಿಸಿಕೊಟ್ಟ೦ಥ ರಸಗಳು (೫1811009). 
ಹವೆಯಿಂದ ರುಚಿಯಲ್ಲಿ ಬದಲಾವಣೆಯಾಗುವುದು೦ಟು. ಮಂ೦ಜುಗಡ್ಡೆಯಲ್ಲಿ ಇಟ್ಟು 
ತಣಿಸಿದ ಕಾಫಿಯ ರುಚಿಗಿ೦ತ ಬಿಸಿ ಕಾಫಿಯ ರುಚಿ ಭಿನ್ನ. ಬಾಯಿಯಲ್ಲಿ ಹಾಕಿಕೊಂಡ 
ಪದಾರ್ಥದ ಒರಟು ಅಥವಾ ನಯವೂ ರುಚಿವ್ಯತ್ಯಾಸಕ್ಕೆ ಕಾರಣವಾಗುತ್ತದೆ. ಹರಳು 
ಸಕ್ಕರೆಯ ರುಚಿಗೂ ಪುಡಿ ಸಕ್ಕರೆಯ ರುಚಿಗೂ ವ್ಯತ್ಯಾಸವಿದೆ. ಈ ಎರಡು ತರದ 
ಸಕ್ಕರೆಗಳೂ ನಾಲಿಗೆಯ ಮೇಲ್ಭಾಗವನ್ನು ಮುಟ್ಟದಾಗ, ಅವು ಉಂಟುಮಾಡುವ 
ಚರ್ಮಸಂ೦ವೇದನೆಗಳು ಭಿನ್ನ. ಆದರೆ ರುಚಿಯ ಮೇಲೆ ಸ್ಪರ್ಶಕ್ಕಿಂತ ವಾಸನೆ ಮಾಡುವ 
ಪರಿಣಾಮ ಹೆಚ್ಚಿನದು. ಸೂಕ್ಷ್ಮವೆಂದು ಹೇಳಲಾಗುವ ನಮ್ಮ ಅನೇಕ ರುಚಿವಿಶೇಷಗಳು 
ನಿಜವಾಗಿ ನೋಡಿದರೆ ಮೂಗಿಗೂ ಬಾಯಿಗೂ ನಡುವಿನ ವಾಯುಮಾರ್ಗಗಳ ಮೂಲಕ 
ಮುಟ್ಟಿದ ವಾಸನೆಗಳೇ. ಬಲವಾಗಿ ನೆಗಡಿಯಾದಾಗ ನಮ್ಮ ರುಚಿಸ೦ವೇದನೆಗಳೆಲ್ಲಾ 
ನಾಶ ಹೊಂದುವುದೇ ಇದಕ್ಕೆ ಸಾಕ್ಷಿ. ರುಚಿಯನ್ನಲ್ಲದೆ ನಾಲಿಗೆಯು ಸ್ಪರ್ಶ, ಉಷ್ಣಸ್ಪರ್ಶ, 
ಶೀತಸ್ಪರ್ಶಗಳನ್ನು ಗ್ರಹಿಸಬಲ್ಲುದು. ಈ ಸ್ಪರ್ಶಗಳೂ ಎಷ್ಟೋ ಸಲ ರುಚಿಯೊಡನೆ ಸೇರಿ 
ರಸ ಹುಟ್ಟಿಸುತ್ತವೆ. 


* ೫೨೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮೂಗಿನ ಸಂವೇದನೆಗಳು 


ಮೂಗಿನ ಹೊಳ್ಳೆಯ ಒಳಗಿರುವ ಗ೦ಧಗ್ರಾಹಕ ಪೊರೆಯೇ ವಾಸನೆಯನ್ನು ತಿಳಿಯುವ 
ಸಾಧನ. ವಾಸನೆಗಳು ಆರು: ದಾಲಚಿನ್ನಿಯಂಥ ಸ೦ಬಾರದ ದಿನಸಿನ ವಾಸನೆ, ಚಾಕಲೇಟು 
ಮುಂತಾದವುಗಳಿಗೆ ಹಾಕುವ ಹೂವಿನ ಪರಿಮಳ, ಹಣ್ಣಿನ ವಾಸನೆ, ನೀಲಗಿರಿ 
ಎಣ್ಣೆಯಲ್ಲಿರುವಂಥ ಸುಟಿಯಾದ ವಾಸನೆ, ಡಾಮರ್‌ ಎಣ್ಣೆಯಿಂದ ಬರುವ ಸುಟ್ಟ 
ವಾಸನೆ ಮತ್ತು ಕೊಳೆತ ಪದಾರ್ಥಗಳ ವಾಸನೆ. ಗಂಧಗ್ರಾಹಕಪೊರೆಯ ಬೇರೆ ಬೇರೆ 
ಭಾಗಗಳು ಬೇರೆ ಬೇರೆ ವಾಸನೆಗಳನ್ನು ಗ್ರಹಿಸುತ್ತಿರಬಹುದು. ಕೆಲವು ಕಾಯಿಲೆಗಳಲ್ಲಿ 
ರೋಗಿಗೆ ಕೆಲವು ವಾಸನೆಗಳು ಗೊತ್ತಾಗುವುದಿಲ್ಲ. ಸಮಸ್ಥಿತಿಯ ಮನುಷ್ಯರೂ ಕೂಡ 
ಕೆಲವೊ೦ದು ವಾಸನೆಗಳನ್ನು ಬಹಳ ಹೊತ್ತು ತೆಗೆದುಕೊಂಡರೆ ಸುಸ್ತಾಗುತ್ತಾರೆ. ಆಮೇಲೆ 
ಸ್ವಲ್ಪ ಕಾಲ ಅವರಿಗೆ ಆ ವಾಸನೆಗಳನ್ನು ಗ್ರಹಿಸುವ ಶಕ್ತಿಯೇ ಇರುವುದಿಲ್ಲ. ಬಹಳ ಕಾಲ 
ಕರ್ಪೂರವನ್ನು ಮೂಸಿದ ಮನುಷ್ಯನಿಗೆ ಹೆಂಡದ ವಾಸನೆಯು ಗೊತ್ತಾಗುವುದಿಲ್ಲ; 
ಆದರೆ ಅಯೋಡಿನ್ನಿನ ವಾಸನೆ ಮಾತ್ರ ಗೊತ್ತಾಗುತ್ತದೆ. ಇಲ್ಲಿಯೂ ಸಹ ನಮ್ಮ ವಾಸನೆಗಳಲ್ಲಿ 
ಚರ್ಮದ ಮತ್ತು ನಾಲಿಗೆಯ ಸಂವೇದನೆಗಳು ಸಮ್ಮಿಶ್ರವಾಗಿರುತ್ತವೆ. ಕ್ಲೋರೋಫಾರಮ್ಮಿನ 
ಮಧುರಗಂಧವು ಹೆಚ್ಚಾಗಿ ರುಚಿಗೆ ಸೇರಿದ್ದು. ಅಮೋನಿಯದ ಸ್ವಾಭಾವಿಕ ವಾಸನೆಯು 
ಹೆಚ್ಚಾಗಿ ನೋವಿನ ಸಂವೇದನೆಗೆ ಸೇರಿದ್ದು. 


ಚರ್ಮದ ಸಂವೇದನೆಗಳು 


ಇಂದ್ರಿಯಗಳಲ್ಲೆಲ್ಲ ಚರ್ಮವು ಅತ್ಯಂತ ಸರಳವಾದುದು. ಅದರ ಸಂವೇದನೆಗೆ 
ಸ್ಪರ್ಶವೆಂದು ಹೆಸರು. ಈ ಸ್ಪರ್ಶದಲ್ಲಿ ನಾಲ್ಕು ಬಗೆಗಳಿವೆ. ಈ ನಾಲ್ಕಕ್ಕೂ ಬೇರೆ ಬೇರೆ 
ಇಂದ್ರಿಯಾವಯವಗಳಿವೆ. ತಂಪು, ಬಿಸಿ, ಒತ್ತಡ ಮತ್ತು ನೋವು ಎಂಬಿವೇ ಆ ನಾಲ್ಕು 
ಚರ್ಮಸ೦ವೇದನೆಗಳು. ಉಕ್ತ ಸ೦ವೇದನೆಗಳಿಗೆ ಸಂಬಂಧಿಸಿದ ಇಂದ್ರಿಯಾವಯವಗಳು 
ಚರ್ಮದ ಮೇಲ್‌ಪೊರೆಂಯ ಒಳಗಿರುತ್ತವೆ. ಚರ್ಮದ ಉಊಾವ ಭಾಗವನ್ನು 
ತೆಗೆದುಕೊಂಡರೂ ಈ ನಾಲ್ಕು ಕೇ೦ದ್ರಗಳು ಭಿನ್ನ ಪ್ರಮಾಣಗಳಲ್ಲಿ ಇರುತ್ತವೆ. ರೋಮ 
ಹೆಜ್ಜಾಗಿ ಬೆಳೆಯದಿರುವ ಚರ್ಮದ ಒಂದು ಭಾಗದಲ್ಲಿ ಶಾಯಿಯಿ೦ದ ಒ೦ದು ಅಂಗುಲದ 
ಚೌಕವನ್ನು ಗುರುತು ಮಾಡಿರಿ. ಮೊದಲು ಆ ಪ್ರದೇಶದ ಮೇಲೆ ಮೆಲ್ಲಗೆ, ತಣ್ಣಗಿರುವ 
ಸೂಜಿಯೊಂದನ್ನು ಓಡಾಡಿಸಿರಿ. ಆಗ ಕೆಲ ಸ್ಥಳಗಳಲ್ಲಿ ತಪ್ಪದೆ ಶೀತ ಸಂವೇದನೆ 
ಉಂಟಾಗುತ್ತದೆ. ಈ ಸ್ಥಳಗಳೇ ಶೀತಸ್ಥಳಗಳು. ಮಿಕ್ಕ ಕಡೆಗಳಲ್ಲಿ ಯಾವ ಸಂವೇದನೆಯೂ 
ಉಂಟಾಗುವುದಿಲ್ಲ; ನಮ್ಮ ಪ್ರೇರಣೆಯು ಬೇರೆ ಬಗೆಯ ಸ್ಥಳವನ್ನು ಮುಟ್ಟದ್ದರಿಂದ 
ಅನುಕ್ರಿಯೆ ಉಂಟಾಗುವುದಿಲ್ಲ. ಶೀತ ಸ್ಥಳಗಳನ್ನು ಕಂಡುಹಿಡಿಯುವುದು ಎಲ್ಲಕ್ಕಿಂತಲೂ 
ಸುಲಭ. ಉಷ್ಣ ಸ್ಥಳಗಳನ್ನು ಕಂಡುಹಿಡಿಯುವುದು ಅದಕ್ಕಿಂತ ಕಷ್ಟ ಏಕೆಂದರೆ ಅವು 
ಚರ್ಮದಲ್ಲಿ ಹೆಚ್ಚು ಆಳವಾದ ಕಡೆ ಇರುತ್ತವೆ. ಬೆಚ್ಚಗಿರುವ ಸೂಜಿಯನ್ನು ಮೇಲಿನಂತೆಯೆ 
ಉಕ್ತ ಚರ್ಮದ ಭಾಗದ ಮೇಲೆ ಓಡಾಡಿಸಿದಾಗ ಉಷ್ಣಸ್ಥಳಗಳು ಸಿಗುತ್ತವೆ. ಚರ್ಮದ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೨೩ * 


14 


5೫೯14೮1 ೦೯17೦71೮೮೪ 


15117 
801) 








“1೧೦% ೬11೪9 
5೧ 


5೪7777] 


'111: 1 ೦೮/1107 ೦೯1/4511 (71161011111 1117/1/41/11071೮॥ 


* ೫೨೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಉಷ್ಣಮಾನವು ಮೈಯ ಬೇರೆ ಬೇರೆ ಕಡೆಗಳಲ್ಲಿ ಬೇರೆಬೇರೆಯಾಗಿ ಇರುತ್ತದೆ. ಥ೦ಡಿಯ 
ದಿವಸಗಳಲ್ಲಿ ನಮ್ಮ ಮೈಯನ್ನು ಮುಚ್ಚಿಕೊಂಡ ಭಾಗಕ್ಕಿಂತ ತೆರೆದ ಭಾಗವು ಹೆಚ್ಚು 
ತಣ್ಣಗಾಗಿರುತ್ತದೆ. ವಿಶಿಷ್ಟ ಚರ್ಮಭಾಗದ ವಿಶಿಷ್ಟಾವಧಿಯ ಉಷ್ಣಮಾನವನ್ನು "ಶರೀರ 
ಶಾಸ್ತ್ರೀಯ ಶೂನ್ಯ ಸ್ಥಳ'ವೆನ್ನುತ್ತಾರೆ (15101081081 7010 80111. ಉಷ್ಣಪ್ರೇರಣೆಯು 
ಪರಿಣಾಮಕಾರಿಯಾಗಬೇಕಾದರೆ ಚರ್ಮದ ಉಷ್ಣಮಾನವು ಈ ಶೂನ್ಯಸ್ಥಳಕ್ಕಿಂತ 
ಮೇಲಿರಬೇಕಾಗುತ್ತದೆ. ಸಾಮಾನ್ಯವಾಗಿ, ಆಯಾ ಪ್ರೇರಣಾನುಸಾರವಾಗಿ ಶೀತಸ್ಥಳವು 
ಶೀತಾನುಕ್ರಿಯೆಯನ್ನು ಉ೦ಟುಮಾಡಿದರೆ, ಉಷ್ಣಸ್ಥಳವು ಉಷ್ಣಾನುಕ್ರಿಯೆಯನ್ನು 
ಉ೦ಟುಮಾಡುತ್ತದೆ. ಆದರೆ ಕೆಲವೊಮ್ಮೆ ಶೀತ ಪ್ರೇರಣೆಯು ಉಷ್ಣಸ್ಥಳವನ್ನು ಮುಟ್ಟದಾಗ 
ಉಷ್ಣಾನುಕ್ತಿಯೆ ಉಂಟಾಗುತ್ತದೆ. ಹಾಗೆಯೇ ಉಷ್ಣಪ್ರೇರಣೆಯು ಶೀತಸ್ಥಳವನ್ನು ಮುಟ್ಟದರೆ, 
ಶೀತಾನುಕ್ರಿಯೆ ಉಂಟಾಗುತ್ತದೆ. ಇವಕ್ಕೆ "ವ್ಯತಿರೇಕ ಉಷ್ಣಸ೦ವೇದನೆ' ಮತ್ತು "ವ್ಯತಿರೇಕ 
ಶೀತಸಂವೇದನೆ' ಎನ್ನುತ್ತಾರೆ. ಶೀತಸ್ಥಳವು ಎಲ್ಲ ಪ್ರೇರಣೆಗೂ ಶೀತಾನುಕ್ರಿಯೆಯನ್ನೇ 
ಉಂಟುಮಾಡುತ್ತದೆ. ಅದೇ ಮೇರೆಗೆ ಉಷ್ಣ ಸ್ಥಳವು ಎಲ್ಲ ಪ್ರೇರಣೆಗೂ ಉಷ್ಣಾನುಕ್ರಿಯೆಯನ್ನೇ 
ಉಂಟುಮಾಡುತ್ತದೆ. 

ಹಿ೦ಸೆ ಅಥವಾ ನೋವಿನ ಕೇಂದ್ರಗಳನ್ನು ಸುಲಭವಾಗಿ ಗೊತ್ತುಮಾಡಬಹುದು. 
ಇವು ಬಹಳವಾಗಿವೆ. ಶರೀರಕ್ಕೆ ಅಪಾಯವಾಗುವುದನ್ನು ಸೂಚಿಸುವುದರಿಂದ ಇದೊಂದು 
ರಕ್ಷಣಾ ತಂತ್ರವಾಗಿದೆ. ಇವು ಬಹಳ ಚುರುಕಾಗಿದ್ದರೂ ಚರ್ಮದ ಆಳದಲ್ಲಿ ಇರುತ್ತವೆ. 
ಅ೦ಥ ಕೇ೦ದ್ರಗಳ ನಡುವಿನ ಸ್ಥಳವು ಯಾವ ನೋವನ್ನೂ ಗ್ರಹಿಸಲಾರದು. ನೋವನ್ನು 
ಗ್ರಹಿಸದ ಈ ಭಾಗವಾದರೂ ಒಂದು ರಕ್ಷಣಾತಂತ್ರವೇ. ಅದು ಅನವಶ್ಯಕವಾಗಿ ನಾವು 





(೭711715096 85017170೧5 
ಹಿ... 01011010 7... 1/015600£ (01005010 
ಲ್ಲ. 0801071811 01005010 7... ೫//71/1(0ೆ01005010 


ಗ್ರ 02/0080 0071005010 [ [10೦ 1101770 ೦161/85 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೨೫ * 


ನೋವಿನ ಅಪಾಯಕ್ಕೆ ಗಾಬರಿಗೆಡದ೦ತೆ ನೋಡಿಕೊಳ್ಳುತ್ತದೆ. ಸೂಜಿಯಿ೦ದ ನೋವಿನ 
ಕೇಂದ್ರಗಳನ್ನು ಗುರುತಿಸುವುದು ಸುಲಭ. 

ಶೀತೋಷ್ಟ ಕೇ೦ದ್ರಗಳಿಗಿ೦ತ ಒತ್ತಡ ಅಥವಾ ಸ೦ಮರ್ದದ ಕೇಂದ್ರಗಳು ಹೆಚ್ಚಾಗಿವೆ. 
ಆದರೆ ಅವುಗಳ ಸಂಖ್ಯೆ ನೋವಿನ ಕೇಂದ್ರಗಳಿಗಿ೦ತ ಕಡಿಮೆ. ಅವು ಮೈತು೦ಬ ಇವೆ. 
ಚರ್ಮದಲ್ಲಿರುವ ಪ್ರತಿಯೊಂದು ರೋಮದ ಬುಡದಲ್ಲಿಯೂ ಒಂದೊಂದು ಒತ್ತಡ 
ಕೇಂದ್ರವಿದೆ. ಅವು ನೀರೋಮ ಸ್ಥಳಗಳಲ್ಲಿಯೂ ಇರುತ್ತವೆ. ಅವನ್ನು ಹುಡುಕಲು ಕುದುರೆಯ 
ಒರಟಾದ ರೋಮವನ್ನು ಹಿ೦ದೆ ಹೇಳಿದಂತೆ ಮೈಮೇಲೆ ಆಡಿಸಬೇಕು. ಆದರೆ ಅದರ 
ಒತ್ತಡ ಚರ್ಮದ ಮೇಲೆ ಒಂದೇ ಸಮನಾಗಿರಬೇಕಲ್ಲದೆ ಹೆಚ್ಚಾದರೆ ನೋವಿನ ಸಂವೇದನೆ 
ಆದೀತು. ಹಿಂಸೆ-ಸಂಮರ್ದಗಳ ನೈಷೇಧಿಕ ಮುಖಗಳ ಸ೦ವೇದನೆಗಳು ಅನುಕ್ತ. 


ಮಾಂಸಲ ಸಂವೇದನೆ 


ಈ ಸಂವೇದನೆಯು ನಮಗೆ ಶರೀರದ ಚಲನೆ, ಇತರ ಪದಾರ್ಥಗಳನ್ನು ಅದು 
ಅವರೋಧಿಸುವುದು ಮತ್ತು ನಮ್ಮ ಕೈಗಳಿಂದ ವಿವಿಧ ಪದಾರ್ಥಗಳನ್ನು ಎತ್ತಿದಾಗ 
ಅವುಗಳ ಭಾರ-ಇವನ್ನು ತಿಳಿಸುವುದು. ಯಾವುದಾದರೊಂದು ಭಾರವಾದ ವಸ್ತುವನ್ನು 
ನಾವು ಎತ್ತಿದರೆ, ಕೈಯಲ್ಲಿ ಒತ್ತಡದ ಸ೦ವೇದನೆಯಾಗುವುದಲ್ಲದೆ, ಕಷ್ಟದ ಭಾವನಾಂಶವು 
ತಿಳಿದು ಬರುತ್ತದೆ. ಅಂಥ ಸಂವೇದನೆಯು ಮುಷ್ಟಿಯನ್ನು ಬಿಗಿಮಾಡಿಕೊ೦ಂಡಾಗಲೂ 
ಉಂಟಾಗುವುದು. ಇದು ಚರ್ಮಸ್ಪರ್ಶಕ್ಕೆ ಮೀರಿದ್ದು. ಏಕೆಂದರೆ ಇದು ಚರ್ಮ ಸಂವೇದನೆಯ 
ಶಕ್ತಿಯನ್ನು ಸಂಪೂರ್ಣ ಕಳೆದುಕೊ೦ಡವರಲ್ಲಿಯೂ ಕಂಡುಬಂದಿದೆ. ಭಾರದ 
ಸಂವೇದನೆಯು ಕೇವಲ ಒತ್ತಡಕ್ಕೇ ಒಳಗಾಗಿದ್ದರೆ ಒ೦ದು ವಸ್ತುವನ್ನು ನಾವು ಎತ್ತಿದ 
ಕೂಡಲೇ ಅದರ ಭಾರವೆಷ್ಟೆಂಬುದನ್ನು ಹೇಳಲು ನಮಗೆ ಸಾಧ್ಯವಾಗಬೇಕಿತ್ತು. ಆದರೆ 
ನಮ್ಮ ಕೈಯನ್ನು ಅನೇಕ ಸಲ ಮೇಲೆ ಕೆಳಗೆ ಆಡಿಸಿದ ಹೊರತು ಹಾಗೆ ಹೇಳಲು 
ಸಾಧ್ಯವಾಗುವುದಿಲ್ಲ. ಆದುದರಿಂದ ಸ್ಪರ್ಶಸಂವೇದನೆಯು ಕೊಡುವ ನೆರವನ್ನೂ ಮೀರಿ 
ನಮ್ಮಲ್ಲಿ ಚಲನೆ ಮತ್ತು ಭಾರಗಳನ್ನು ಗುರುತಿಸುವ ವಿಶಿಷ್ಟ ಸಾಧನ ಇದೆಯೆಂದು 
ತಿಳಿಯಬೇಕಾಯಿತು. ಅದೇ ಮಾಂಸಲಸಂವೇದನೆ. 


ಮೇಲೆ ಹೇಳಿದ ಸಂವೇದನೆಯು ನಮ್ಮ ಶರೀರದಲ್ಲಿರುವ ತಕಲಿಯಂತಿರುವ 
ಮಾಂಸಗಳಲ್ಲಿ ಉಂಟಾಗುತ್ತದೆ. ಇವು ಇತರ ಮಾಂಸಖಂಡಗಳ ಒಳಗಿದ್ದು ಜ್ಞಾನವಾಹಿ 
ನರಗಳೊಡನೆ ಸ೦ಬ೦ಧವಿಟ್ಟುಕೊಂಡಿರುತ್ತವೆ. ಮಿಕ್ಕ ಇಂದ್ರಿಯಾವಯವಗಳು ಮಾಂಸ- 
ಪೇಶಿ ಮತ್ತು ಸಂದಿಗಳಲ್ಲಿ ಸುತ್ತಮುತ್ತ ಇರುತ್ತವೆ. ನಮ್ಮ ರಟ್ಟೆಯನ್ನು ಜಟ್ಟಿಯಂತೆ 
ಬಗ್ಗಿಸಿದಾಗ ಒ೦ದು ಜೊತೆ ಮಾಂಸ ಖಂಡಗಳು ಕುಗ್ಗಿದರೆ, ಇನ್ನೊಂದು ಜೊತೆ 
ಓಗ್ಗುತ್ತದೆ. ಒಂದು ಜೊತೆಯಲ್ಲಿ ಮಾಂಸದ ತಕಲಿಗಳು ಒತ್ತಲ್ಪಟ್ಟರೆ ಇನ್ನೊಂದರಲ್ಲಿ ಅವು 
ಹಿಗ್ಗಿಸಲ್ಪಡುತ್ತವೆ. ಈ ಮಾಂಸದ ತಕಲಿಗಳಿಂದ ಬರುವ ಸಂವೇದನೆಗಳು ನಾವು 


(ಗ ೦೮ 


ಕಣುಮುಚಿಕೊಂಡರೂ ನಮ್ಮ ಕೈಕಾಲುಗಳು ಎಲ್ಲಿವೆ ಎಂಬುದನ್ನು ನಮಗೆ ಸೂಚಿಸುತ್ತವೆ. 


ಣ ಜಿ 


* ೫೨೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಂವೇದನೆಗಳ ಸ್ವರೂಪ 


ಜ್ಞಾನವೆಂಬ ಪದಾರ್ಥವು ಮೊದಲೇ ಸಿದ್ಧವಾಗಿ ನಮ್ಮ ತಲೆಯನ್ನು ಪ್ರವೇಶಿಸುವ 
ವಸ್ತುವಲ್ಲ. ಜ್ಞಾನವಾಗಿ ಕೊನೆಯಲ್ಲಿ ಪರಿಣಮಿಸುವ ವಿಸ್ತಾರವಾದ ಪ್ರಕ್ರಿಯೆಯ ಮೊದಲ 
ಹೆಜ್ಜೆಯೇ ಸಂವೇದನೆ. ಮೊದಲು ನಾವು ಒಂದು ಸಂವೇದನೆಗೆ ಉನ್ಮುಖರಾಗಬೇಕು. 
ಅನ೦ತರ ಅದಕ್ಕೆ ಒಂದು ಅರ್ಥವನ್ನು ಕಂಡುಕೊಂಡು ಕೊನೆಯಲ್ಲಿ ಅಂಥ ಅನೇಕ 
ಅರ್ಥಗಳನ್ನು ಕೂಡಿಸಿ, ಒಂದು ಸಾಮಾನ್ಯ ಕಲ್ಪನೆಯನ್ನು ಮಾಡಿಕೊಳ್ಳುವುದೇ ಜ್ಞಾನ. 
ನಾವು ಉನ್ಮುಖತೆಯನ್ನು ತೋರಿಸದ ಸಂವೇದನೆಯು ಎಂದೆಂದಿಗೂ ನಮಗೆ 
ಕಳೆದುಹೋದಂತೆಯೇ ಸರಿ. ಸಂವೇದನೆಗಳನ್ನು ಜ್ಞಾನಕ್ಕೆ ರೂಪಾಂತರಿಸುವ ಕಾರ್ಯದಲ್ಲಿ 
ಮನಸ್ಸಿನ ಪಾತ್ರ ಬಹಳ ಮುಖ್ಯವಾದುದು. ಎಷ್ಟೋವೇಳೆ ಇಂದ್ರಿಯಾಂಗಗಳು ಜ್ಞಾನದ 
ಹೆಬ್ಬಾಗಿಲಾಗದೆ, ಜ್ಞಾನಕ್ಕೆ ಅಡ್ಡಿ ಮಾಡುವ ಗೋಡೆಗಳೂ ಆಗುವುದುಂಟು. ಪ್ರತಿಯೊಂದು 
ಇಂದ್ರಿಯಾಂಗವೂ ವಿಶಿಷ್ಟ ಸಂವೇದನೆಯೊಂದನ್ನು ಗ್ರಹಿಸಲೆಂದೇ ನಿರ್ಮಿತವಾಗಿದೆ. 
ಕಿವಿಗಳು ನೋಡಲಾರವು. ಕಣ್ಣುಗಳು ಕೇಳಲಾರವು. ಒ೦ದು ಬೆಳಕಿನ ಪ್ರೇರಣೆಯು 
ಕಿವಿಯ ಮೇಲೆ ಬಿದ್ದಾಗ ಕಿವಿಯು ಅವನ್ನು ತಡೆಯುವುದಲ್ಲದೆ ಒಳಗೆ ಬಿಡುವುದಿಲ್ಲ 
ಇನ್ನು ತಾನು ತೆಗೆದುಕೊಳ್ಳಬೇಕಾದ ಪ್ರೇರಣೆಯನ್ನಾದರೂ ಅದು ನಿರ್ದಿಷ್ಟ ಅಳತೆಯೊಳಗೆ 
ಇದ್ದರೆ ಮಾತ್ರ ತೆಗೆದುಕೊಳ್ಳುತ್ತದೆ. ಬಹಳ ಜೋರಾದ ಶಬ್ದಕ್ಕೂ ತೀರ ಮೆಲ್ಲನೆಯ 
ಶಬ್ದಕ್ಕೂ ಕಿವಿಯ ಬಾಗಿಲು ಮುಚ್ಚಿಕೊಳ್ಳುತ್ತದೆ. 

ಇಂದ್ರಿಯಗಳಲ್ಲೆಲ್ಲ ಯಾವುದು ಹೆಜ್ಜು? ಎಂದು ಯಾರಾದರೂ ಕೇಳಬಹುದು. 
ಅದಕ್ಕೆ ಉತ್ತರವಾಗಿ “ಸರ್ವೇಂದ್ರಿಯಾಣಾ೦ ನಯನಂ ಪ್ರಧಾನಂ” ಎಂದು ಯಾರಾದರೂ 
ಹೇಳಬಹುದು. ಅನ೦ತರ ಬರುವುದು ಕಿವಿ. ಆದರೆ ಇಂದ್ರಿಯಗಳ ಪ್ರಾಮುಖ್ಯವು 
ಆಯಾ ವ್ಯಕ್ತಿಗಳ ದೃಷ್ಟಿಕೋನ ಮತ್ತು ಆಸಕ್ತಿಗಳನ್ನು ಅವಲಂಬಿಸಿದೆ ಎಂಬುದು ಎಲ್ಲರೂ 
ನೆನಪಿನಲ್ಲಿಟ್ಟುಕೊಳ್ಳತಕ್ಕ ಸ೦ಗತಿ. ಹೆಚ್ಚು ಅನನುಕೂಲತೆ ತ೦ದುಕೊಳ್ಳದೆ ಬಿಟ್ಟು ಬಿಡಬಹುದಾದ 
ಇಂದ್ರಿಯವೆಂದರೆ ಮೂಗು. ನೆಗಡಿ ಹಿಡಿದಾಗ ನಮಗೆ ಯಾವುದಾದರೂ ವಾಸನೆ 
ಗೊತ್ತಾಗುತ್ತದೆಯೆ? ಆದರೂ ನಮ್ಮ ನಿತ್ಯದ ಕೆಲಸ ಸಾಗಿಯೇ ಸಾಗುತ್ತದೆ. 


ಸಂವೇದನೆಯ ಲಕ್ಷ ಣಗಳು 


ಪ್ರೇರಣೆಯನ್ನು ಕೊಡುವುದು ಸಂವೇದನೆಯ ಪ್ರಥಮ ಲಕ್ಷಣ. ಎಂಗೆಲ್ಲನು ಇದನ್ನು 
ಉತ್ಪೇಪ (58000) ಎನ್ನುತ್ತಾನೆ. ಸಂವೇದನೆಗಳು ನಮ್ಮ ಒಳಗಿನ ಅಥವಾ ಹೊರಗಿನ 
ಕೆಲವು ಸ೦ಗತಿಗಳನ್ನು ಮೊದಲೇ ನಮ್ಮ ಗಮನಕ್ಕೆ ತಂದುಕೊಡುತ್ತವೆ. ಅವು ಸಾಮಾನ್ಯವಾಗಿ 
ನಮ್ಮ ಸುತ್ತುಮುತ್ತಲಿನ ಭೌತಿಕ ಪ್ರಪಂಚದ ಗಾಳಿಯಲೆ, ಉಷ್ಣ ತರಂಗಗಳು ಮುಂತಾದ 
ಚಲನೆಯ ರೂಪವನ್ನು ತಾಳುತ್ತವೆ. 


ಸಂವೇದನೆಗಳು ಪರಿಣಾಮಕಾರಿಗಳಾಗಬೇಕಾದರೆ ಅವಕ್ಕೆ ಕೆಲಮಟ್ಟನ ತೀವತೆ 
ಇರಬೇಕು. ಅತಿ ಮಸುಕಾದ ಬೆಳಕು, ಅತಿ ಸೂಕ್ಷ್ಮವಾದ ವಾಸನೆ ಅಥವಾ ಅತಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೨೭ * 


ಮಂದವಾದ ಶಬ್ದ ನಮ್ಮ ಗಮನವನ್ನು ಸೆಳೆಯಲಾರವು. ಆದರೆ ಸ೦ವೇದನೆಗಳು ಅತಿ 
ತೀವ್ರವಾದಾಗಲೂ ಅವು ನಮ್ಮ ಮೇಲೆ ತಕ್ಕ ಪರಿಣಾಮಗಳನ್ನು ಉ೦ಟುಮಾಡದೆ 
ಕೇವಲ ನೋವನ್ನು ಉ೦ಟುಮಾಡುತ್ತವೆ. ಅತಿ ತೀಕ್ಷ್ಣವಾದ ಬೆಳಕು ಕಣ್ಣು ಕುಕ್ಕಿಸುತ್ತದೆ; 
ಅತಿ ಕರ್ಕಶ ಸ್ವರವು ಕಿವಿಯ ತಂಬಟೆಯನ್ನು ಒಡೆಯುತ್ತದೆ; ಅತಿಯಾದ ಚಳಿಯಿಂದ 
ಮೈಯ ನರನಾಡಿಗಳು ಸೆಟೆದು ಹೋಗುತ್ತವೆ. 


ಒ೦ದು ಸಂವೇದನೆಯು ನಿರರ್ಥಕವಾಗುವ ಕೆಳಗಿನ ಮಟ್ಟವನ್ನು “ಇಳಿಗಡು' 
ಎನ್ನಬಹುದು. ಅದು ಸಾರ್ಥಕವಾಗದೆ ಕೇವಲ ನೋವನ್ನು ಉಂಟುಮಾಡುವ ಮಟ್ಟಕ್ಕೆ 
“ಏರುಗಡು' ಎನ್ನಬಹುದು. ಈ ಎರಡು ಗಡಿಗಳ ನಡುವೆ ಇಂದ್ರಿಯ ಸಂವೇದನೆಯ 
ತೀವ್ರತೆಯ ಅನೇಕ ಅಳತೆಗಳಿರುತ್ತವೆ. ಇಳಿಗಡುಎನ ಕೆಳಗೆ ಪ್ರೇರಣೆಯೊಂದು ಬಿದ್ದರೆ 
ಅದು ಅನುಕ್ರಿಯೆಯನ್ನು ಹುಟ್ಟಿಸುವುದಿಲ್ಲ. ಅಂಥ ಅಶಕ್ತ ಪ್ರೇರಣೆಯನ್ನು “ಅವ ಕ್ಷೀಣ 
ಪ್ರೇರಣೆ' ಎಂದು ಕರೆಯಬಹುದು (51011171081 5011110105). ಆದರೆ ಎರಡು ಮೂರು 
ಅವಕ್ಷೀಣ ಪ್ರೇರಣೆಗಳು ಒಟ್ಟಾಗಿ ಒಂದು ಬಲವಾದ ಪ್ರತಿಕ್ರಿಯೆಂರುನ್ನು 
ಉಂಟುಮಾಡಬಹುದು. ಈ ಘಟನೆಯನ್ನು `ಪ್ರೇರಣಾಸಮುದಯ' ಎನ್ನಬಹುದು. 
ಒ೦ದು ಕತ್ತೆಯ ಬೆನ್ನಿನ ಮೇಲೆ ಒಂದು ಹನಿ ಗ೦ಧಕಾಮ್ಲವನ್ನು ಸುರಿದರೆ ಅದು ಬಹಳ 
ಮೆಲ್ಲಗೆ ತುರಿಸಿಕೊಳ್ಳುವಷ್ಟು ಅನುಕ್ರಿಯೆಯನ್ನು ಹುಟ್ಟಿಸುತ್ತದೆ. ಅದರ ಬೆನ್ನಿನ ಇನ್ನೊಂದು 
ಭಾಗದಲ್ಲಿ ಇನ್ನೊಂದು ಹನಿಯನ್ನು ಬೀಳಿಸಿದರೆ ಅದು ಅಂಥದೇ ಇನ್ನೊಂದು 
ಅನುಕ್ರಿಯೆಯನ್ನು ಹುಟ್ಟಿಸುತ್ತದೆ. ಆದರೆ ಎರಡು ಹನಿಗಳನ್ನು ಏಕಕಾಲದಲ್ಲಿ ಒಂದೇ 
ಸ್ಥಳದಲ್ಲಿ ಸುರಿದರೆ ಬಲವಾಗಿ ತುರಿಸಿಕೊಳ್ಳುವ ಅನುಕ್ರಿಯೆಯನ್ನು ಅವು ಹುಟ್ಟಿಸುತ್ತವೆ. 


ಸಂವೇದನೆಗಳಿಗೆ ಸುಪ್ತಿ ಕಾಲವಿದೆ. ನಮ್ಮ ಶರೀರದ ಪೇಶಿಗಳು ಸಮಸ್ಥಿತಿಯ 
ಅನುಕ್ರಿಯೆಗಳನ್ನು ಮಾಡಲು ತೆಗೆದುಕೊಳ್ಳುವ ಕಾಲಕ್ಕೆ 'ಸುಪ್ತಿಕಾಲ' ಎ೦ದು ಹೆಸರು. 
ಒ೦ದು ಇಂದ್ರಿಯಾ೦ಗವನ್ನು ಎಬ್ಬಿಸಲು .೦೦೫ ಸೆಕಂದಗಳಿ೦ದ .೧ ಸೆಕಂದದ ವರೆಗಿನ 
ಕಾಲಾವಧಿ ಅಗತ್ಯ ಮಿದುಳಿಗೆ ಹೋಗುವ ನರದ ಹುರಿಗಳನ್ನು ಉದ್ರೇಕಿಸಲು ಕೂಡ 
ಕಾಲಬೇಕು. ಮಿದುಳಿನ ಸಂಘಟಕಗಳು, ಕ್ರಿಯಾವಾಹಿ ನರಗಳು ಮತ್ತು ಮಾಂಸಖಂಡಗಳು 
ಕೆಲಸ ಮಾಡಲು ಕೆಲಕಾಲ ಹಿಡಿಯುತ್ತದೆ. ಹೀಗೆ ಸ೦ವೇದನೆಯ ಗಹಿಕೆಗೂ ತತ್ಫಲವಾಗಿ 
ಆರಂಭವಾಗುವ ಕಾರ್ಯಕ್ಕೂ ನಡುವೆ ಕೆಲಕಾಲ ಕಳೆದುಹೋಗುವುದು ಅನಿವಾರ್ಯ. 
ಈ ಮಧ್ಯಕಾಲವನ್ನು ನಾವು ಕಾಲಮಾಪಕ ಯಂತ್ರದಿಂದ ಅಳೆಯಬಹುದು. ನರಗಳೂ 
ಪೇಶಿಗಳೂ ಅನುಕ್ರಿಯೆಯನ್ನು ಎಸಗಲು ಕಾಲ ತೆಗೆದುಕೊಳ್ಳುವುವು; ಅಷ್ಟೇ ಅಲ್ಲದೆ, 
ಕಾಲಹೋದ ಹಾಗೆ ಅವು ಅನುಕ್ರಿಯೆಯನ್ನು ನಿಲ್ಲಿಸುತ್ತಲೂ ಹೋಗುವುವು. ಹೀಗೆ 
ಎರಡು ಕಡೆಗಳಲ್ಲಿಯೂ ಕಾಲಯಾಪನೆ ಇದೆ. ಪ್ರಕಾಶ ಕ್ಷೇತ್ರದಲ್ಲಿ ಈ ಘಟನೆಯು 
ಉತ್ತರಪ್ರತಿಮೆಗೆ ಕಾರಣವಾಗುತ್ತದೆ. 

ಒಂದು ಪ್ರೇರಣೆಯು ಪರಿಣಾಮಕಾರಿಯಾಗಬೇಕಾದರೆ ಅದಕ್ಕೆ `ಉಳಿಗಾಲ' 


(601೩100) ಬೇಕು. ಅದು ಸ೦ಬ೦ಧಪಟ್ಟ ಇಂದ್ರಿಯಾಂಗದ ಮೇಲೆ ನಿರ್ದಿಷ್ಟ ಕಾಲ 
ಕೆಲಸಮಾಡಬೇಕು. ಒಂದು ಸಂವೇದನೆಯ ಸ್ವರೂಪವು ಉಳಿಗಾಲದ ಅವಧಿಯನ್ನು 


* ೫೨೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮೀರಿ ಮತ್ತೂ ಮುಂದುವರಿದರೆ ಬದಲಾಗುತ್ತದೆ. ಒಂದು ಬಣ್ಣವನ್ನು ಬಹಳ ಕಾಲ 
ನೋಡುತ್ತ ಕುಳಿತರೆ ನಮ್ಮ ಕಣ್ಣು ಸುಸ್ತಾಗಿ ಕಣ್ಣ ಮು೦ದೇ ಆ ಬಣ್ಣವು ಕ್ರಮೇಣ 
ಅಸ್ಪಷ್ಟವಾಗುತ್ತ ಹೋಗಿ, ಕೊನೆಗೆ ಮಾಯವಾಗಿಬಿಡುತ್ತದೆ. 


ಅನೇಕ ಸಂವೇದನೆಗಳಿಗೆ ವ್ಯಾಪ್ತಿ (8:1006100) ಇದೆ. ಕರ್ಣ ಸಂವೇದನೆಗಳನ್ನು 
ನಾವು ಕೆಲಕಾಲ ಪರಿಮಾಣದವರೆಗೆ ಹಬ್ಬಿರುವ ಸ೦ಗತಿಗಳೆಂದು ತಿಳಿಯುತ್ತೇವೆ. ಚರ್ಮ 
ಮತ್ತು ನೇತ್ರಗಳ ಸಂವೇದನೆಗಳನ್ನೂ ಹಾಗೇ. ಸಂವೇದನೆಗಳು ಇಂದ್ರಿಯಾ೦ಂಗದ ಚಿಕ್ಕ 
ಅಥವಾ ದೊಡ್ಡ ಪ್ರದೇಶಗಳಲ್ಲಿ ಕೆಲಸ ಮಾಡುತ್ತವೆ. ಬಿಸಿನೀರಿನ ಸ್ನಾನದಿ೦ದ ಉಂಟಾಗುವ 
ಸಂವೇದನೆಗಳ ವ್ಯಾಪ್ತಿ ಸೂಜಿ ಚುಚ್ಚಿದ್ದರಿಂದ ಉಂಟಾಗುವ ಸಂವೇದನೆಯ ವ್ಯಾಪ್ತಿಗಿ೦ತ 
ಹೆಚ್ಚಿನದು. 


ಸ್ಟೇ 


೫೨೯ * 


ಅಧ್ಯಾಯ ನಾಲ್ಕು 


ಆಂದ್ರಿಯಪ್ರತ 


ರಾತ್‌, 


ಮಿದುಳಿನ ಸಂಪರ್ಕ ಪ್ರದೇಶಗಳನ್ನು ಹೇಳುವಾಗ, ರಾಮನ ಸ್ವರವನ್ನು ಗುರುತಿಸುವ 
ಸಂಗತಿಯನ್ನು ಹೇಳಿದೆವಷ್ಟೆ; ಅದನ್ನು ಇಲ್ಲಿ ಮತ್ತೆ ನೆನೆಸಿಕೊಂಡರೆ, ಹಾಗೆ ರಾಮನನ್ನು 
ಗುರುತಿಸುವ ಒಟ್ಟು ಅನುಭವವನ್ನು ಹೀಗೆ ವಿವರಿಸಬಹುದು: ಅಲ್ಲಿ ಶ್ರವಣಸ೦ವೇದನೆಗಳು 
ಕಲ್ಪನೆ-ಪ್ರತಿಮೆಗಳನ್ನೂ ಇತರ ವಿವಿಧ ಸ್ಮತಿಗಳನ್ನೂ ಕೂಡಿಕೊ೦ಡು ರಾಮನನ್ನು ಗುರುತಿಸುವ 
ಇಂದ್ರಿಯಪತ್ಯಕ್ಷಕ್ಕೆ ಕಾರಣವಾಗುತ್ತವೆ. ಕೇವಲ ರಾಮನ ಸ್ಟರವನ್ನು ಕೇಳುವುದು ಸ೦ವೇದನೆ 
ಎನಿಸುತ್ತದೆ. ನಮ್ಮ ಮಿದುಳಿನಲ್ಲಿಯ ಜ್ಞಾನೇಂದ್ರಿಯ ಸ್ಥಳಗಳಲ್ಲಿ ಒಂದಲ್ಲ ಒಂದರ 
ನರಪುಟಗಳು ಪ್ರೇರಿತವಾದಾಗ ಆಗುವ ಅನುಭವವೇ ಸಂವೇದನೆ. ಇಂಥ 
ಸಂವೇದನೆಯೊಡನೆ ನಮ್ಮ ಮಿದುಳಿನಲ್ಲಿಯ ಸಂಪರ್ಕಪ್ರದೇಶಗಳ ನರಪುಟಗಳು 
ಪ್ರೇರಿತವಾದಾಗ ಉ೦ಟಾಗುವ ಅನುಭವವನ್ನು ಕೂಡಿಸಿದರೆ ಇಂದ್ರಿಯ ಪ್ರತ್ಯಕ್ಷ 
ಉ೦ಟಾಗುತ್ತದೆ-ಅಥವಾ ಇಂದ್ರಿಯ ಪ್ರತ್ಯಕ್ಷವೆಂದರೆ ಪೂರ್ವಾನುಭವದಿಂದ ಹುಟ್ಟಿದ 
ಮತ್ತು ಸಂಪರ್ಕಬಲದಿ೦ದ ಪುನರಾಗಮಿಸಿದ ಕಲ್ಪನೆ, ಪ್ರತಿಮೆ ಮುಂತಾದವುಗಳಿಂದ 
ಪುಷ್ಟಿಗೊ೦ಡ ಸ೦ವೇದನೆ. ಸ೦ಪರ್ಕಪ್ರದೇಶಗಳಿಗೆ ಅಪಾಯ ಉಂಟಾದರೆ, ಸಂವೇದನೆಯು 
ಸರಿಯಾಗಿ ಆದರೂ ಇಂದ್ರಿಯ ಪ್ರತ್ಯಕ್ಷದಲ್ಲಿ ಹೆಚ್ಚಿನ ಗೊ೦ದಲ ಉಂಟಾಗುತ್ತದೆ ಎಂಬ 
ಅಂಶವನ್ನು ನಾವು ಆಗಲೇ ಹೇಳಿದ್ದೇವೆ. 


ನಾವು ಒ೦ದು ಮನೆಯನ್ನು ಕಂಡಾಗ, ಮನೆಯ ಇಂದ್ರಿಯ ಪತ್ಯಕ್ಷಕ್ಕೆ ಕಾರಣವಾಗುವ 
ಬಲೆಪೊರೆಯ ಪ್ರತಿಮೆಯು (೩೦0೧೩1 113880) ಕೇವಲ ಬೂದಿ ಬೂದಿಯಾದ, ಹೆಚ್ಚು 
ಕಡಿಮೆ ಎತ್ತರಕ್ಕಿಂತ ಅಗಲ ಹೆಚ್ಚಾದ ಆಕೃತಿಯಾಗಿರುತ್ತದೆ. ಆದರೆ ಮನೆಯನ್ನು “ಪ್ರತ್ಯಕ್ಷವಾಗಿ 
ಕಾಣುವುದು” ಎಂಬುದು ಬೂದಿ ಬಣ್ಣದ, ಎತ್ತರಕ್ಕಿಂತ ಅಗಲ ಹೆಚ್ಚಾದ ಒಂದು 
ಆಕೃತಿಯ ಸಂವೇದನೆಯನ್ನು ಪಡೆಯುವುದಕ್ಕಿಂತ ಹೆಚ್ಚು ಅರ್ಥವುಳ್ಳದ್ದು. ನಮ್ಮ ದೃಷ್ಟಿಯಲ್ಲಿ 
ಒ೦ದು ಮನೆ ಎಂದರೆ ಸುತ್ತಲೂ ಗೋಡೆಯುಳ್ಳ ಒಳಗಡೆ ಕೋಣೆಗಳು, ಬಾಗಿಲುಗಳು 
ಮುಂತಾದವುಗಳನ್ನು ಒಳಗೊಂಡಿರುವ ಒಂದು ಕಟ್ಟಡ. ಈ ಎಲ್ಲ ಜ್ಞಾನವು ನಮ್ಮ 
ಅನುಭವದ ಅಂಗವಾಗಿದೆ. ಒ೦ದು ವಸ್ತುವು ನಮ್ಮ ಇಂದ್ರಿಯಪತ್ಯಕ್ಷಕ್ಕೆ ಬರುವಾಗ, 
ನಾವು ಅದು ಹೊಂದಿದೆ ಎ೦ದು ನಮಗೆ ಗೊತ್ತಿರುವ, ಆದರೆ ನಾವು ಸದ್ಯಃ ಸಂವೇದಿಸದಿರುವ 
ಗುಣಗಳನ್ನು ಪರೋಕ್ಷಾ ಪರೋಕ್ಷವಾಗಿ ಅದಕ್ಕೆ ಅನ್ವಯಿಸುತ್ತೇವೆ. 


* ೫೩೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಾಮಾನ್ಯವಾಗಿ ವಾಸ್ತವ ಜಗತ್ತಿನಲ್ಲಿ ಅದರಲ್ಲೂ ಹೆಚ್ಚಾಗಿ “ನೋಡುವುದು” ಎಂಬ 
ಇ೦ದ್ರಿಯಪ್ರತ್ಯಕ್ಷದಲ್ಲಿ ಸಂವೇದನೆಯನ್ನೂ ಇಂದ್ರಿಯ ಪ್ರತ್ಯಕ್ಷವನ್ನೂ ಪ್ರತ್ಯೇಕವಾಗಿ ಗ್ರಹಿಸುವುದು 
ಅಸಾಧ್ಯ ವಿಚಾರದಲ್ಲಿ ಮಾತ್ರ ಆ ಪ್ರತ್ಯೇಕತೆಯನ್ನು ಕಂಡುಕೊಳ್ಳಬಹುದು. ಒಂದು 
ವಸ್ತುವಿನ ಆಕೃತಿಯನ್ನು ಅದರ ಗಾತ್ರದಿಂದ ಪ್ರತ್ಯೇಕಿಸಿ ತಿಳಿದುಕೊಳ್ಳಬಹುದು. ಆದರೆ 
ಅವನ್ನು ಪ್ರತ್ಯೇಕವಾಗಿ ಅನುಭವಿಸುವುದು ಅಸಾಧ್ಯ. ಒಟ್ಟಿನಲ್ಲಿ ಪ್ರತ್ಯಕ್ಷಾನುಭವವೆಂದರೆ 
ನಮ್ಮ ಯಾವುದಾದರೂ ಒಂದು ಇಂದ್ರಿಯವು ಗ್ರಹಿಸಿದ ಬಾಹ್ಯ ವಸ್ತುವಿನ ಗುಣಗಳ 
ಸಂವೇದನೆಯು ಆ ವಸ್ತುವಿನ ಬಗ್ಗೆ ನಮ್ಮ ಸ್ಮೃತಿಯಲ್ಲಿ ಇರುವ ಅದರ ಗುಣಗಳ 
ಕಲ್ಪನೆಯನ್ನು ಕೂಡಿಕೊ೦ಡು ಉಂಟುಮಾಡುವ ನೇರವಾದ ವಸ್ತುಜ್ಜಾನ ಅಥವಾ 
ಇಂದ್ರಿಯಪ್ರತ್ಯಕ್ಷ ಎಂದು ತಾತ್ಪರ್ಯ. ಯಥಾರ್ಥವಾದ ಇಂದ್ರಿಯ ಪ್ರತ್ಯಕ್ಷದಲ್ಲಿ 
ಇಂದ್ರಿಯಗೋಚರವಾಗುವ ಪದಾರ್ಥದ ವಿಶಿಷ್ಟವಾದ ಗುಣ ಅಥವಾ ಧರ್ಮಗಳ 
(ಇವುಗಳಲ್ಲಿ ಪದಾರ್ಥದ ವಿಶಿಷ್ಟಾಂಗದ ಅಥವಾ ವಿಶಿಷ್ಟ ವರ್ಣ, ಆಕೃತಿ ಮು೦ಂತಾದುದರ 
ಲಕ್ಷಣಗಳೂ ಅಡಕವಾಗುತ್ತವೆ) ಸಂವೇದನೆ ಸಾಕಷ್ಟು ಪರಿಪೂರ್ಣವಾಗಿ ಆಗುವುದು 
ಅತ್ಯವಶ್ಯ, ಮೇಲಿನ ನಿದರ್ಶನದಲ್ಲಿ ಮನೆಯ ಕಲ್ಪನೆಯನ್ನು ಮಿದುಳಿನ ಸ೦ಪರ್ಕ 
ಪ್ರದೇಶವು ಪರಿಪೂರ್ಣಗೊಳಿಸಿ ಕೊಡಲು ಸಮರ್ಥವಾಗಬೇಕಾದರೆ ಅದಕ್ಕೆ ಮನೆಯ 
ಸ್ವರೂಪದಲ್ಲಿರುವ ವಿಶಿಷ್ಟವಾದ ಲಕ್ಷಣ ಅಥವಾ ಲಕ್ಷಣಗಳ ಸ್ಪಷ್ಟವಾದ ಚಾಕ್ಷುಷ 
ಸಂವೇದನೆಗಳು ದೊರಕಬೇಕು. ಉಕ್ತಸ೦ವೇದನೆಗಳ ಅಸ್ಪಷ್ಟತೆ ಹಾಗೂ ಅಪರ್ಯಾಪ್ತತೆಗಳಿ೦ದ 
ಇಂದ್ರಿಯಪ್ರತ್ಯಕ್ಷದ ಚಾಕ್ಷುಷಾನುಭವವು ಅಯಥಾರ್ಥವೆನಿಸುವುದು. ಇಂದ್ರಿಯಪ್ರತ್ಯಕ್ಷವು 
ಅಂಗಿಯಾದರೆ ಇಂದ್ರಿಯ ಸಂವೇದನೆಯು ಅದರ ಅವಿಭಾಜ್ಯವಾದ ಅಂ೦ಗವೆನಿಸುತ್ತದೆ. 


ಅಂದ್ರಿಯ ಕ್ಷೇತ್ರದ ಸಂಘಟನೆ 


ಪದಾರ್ಥಗಳ ಇಂದ್ರಿಯಪ್ರತ್ಯಕ್ಷವು ಯಥಾರ್ಥವಾಗಿ ಅಥವಾ ಅಯಥಾರ್ಥವಾಗಿ 
ನಮಗಾಗುವಾಗ ನಮ್ಮ ಅನುಭವವು ಬಹುಮಟ್ಟಿಗೆ ಮಿದುಳನ್ನೇ ಅವಲಂಬಿಸಿರುವುದು 
ಸುವ್ಯಕ್ತ. ಆದರೆ ಅದಕ್ಕೂ ಮೊದಲು ಮಿದುಳು ಏನನ್ನೂ ಮಾಡದೆ ಕುಳಿತಿರುವುದೆ೦ದು 
ತಿಳಿಯಬಾರದು. ಹಿಂದೆ ಲಕ್ಷಿಸಿದಂತಹ ಇಂದ್ರಿಯಪ್ರತ್ಯಕ್ಷದ ಅವಸ್ಥೆಗೆ ನಾವು ಬ೦ದು 
ಮುಟ್ಟುವುದಕ್ಕೆ ಎಷ್ಟೋ ಹಿ೦ದೆಯೇ ಮಿದುಳು ಬಹಳ ಮುಖ್ಯವಾದ ಪಾತ್ರವನ್ನು 
ನಿರ್ವಹಿಸಿರುತ್ತದೆ. 

ಎಲ್ಲ ನೋಟವೂ ಚಿರಪರಿಚಿತ ಪದಾರ್ಥಗಳನ್ನು ಗುರುತಿಸುವುದಕ್ಕೇ 
ಮಿತವಾಗಿರುವುದಿಲ್ಲ. ನಮ್ಮ ಇಡಿ ಚಾಕ್ಷುಷಕ್ಷೇತ್ರವು ಯಾವ ವಾಸ್ತವಿಕ ಪದಾರ್ಥವೊ೦ದನ್ನೂ 
ಪ್ರತಿನಿಧಿಸದಂತಹ ಔಪಚಾರಿಕ ಯೋಜನೆಯಿ೦ದ ತುಂಬಿಕೊ೦ಂಡಿರಬಹುದು. ಆದರೆ 
ಅಂಥ ಪ್ರಕರಣದಲ್ಲಿ ನಾವು ಕಂಡದ್ದು ಸಂವೇದನೆಗಳ ಒಂದು ಬರಿ ಅಸಂಬದ್ಧ 
ರಾಶಿಯಾಗಿರದು. ನಾವು ಯೋಜನೆಯನ್ನು ಯೋಜನೆಯನ್ನಾಗಿಯೇ ನೋಡಬೇಕು- 
ಅಂದರೆ ಕೆಲ ಆಕೃತಿಗಳನ್ನೂ ವರ್ಣ ಪ್ರದೇಶಗಳನ್ನೂ ಒಟ್ಟಿಗೇ ಕೂಡಿರತಕ್ಕವೆ೦ದು 
ಗಣಿಸಬೇಕು ಮತ್ತು ಯೋಜನೆಯ ಕೆಲ ಭಾಗಗಳನ್ನು ರೂಪಗಳನ್ನಾಗಿಯೂ ಮತ್ತೆ ಕೆಲ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೩೧ * 


ಭಾಗಗಳನ್ನು ಹಿನ್ನೆಲೆಯನ್ನಾಗಿಯೂ ನೋಡಬೇಕು. ಇಂದ್ರಿಯ ಕ್ಷೇತ್ರವು 
ಸಂಘಟಿತವಾಗಿರಬೇಕಾದದ್ದು ಹೀಗೆ. 


ನಾವು ಮೊದಲೆಂದೂ ನೋಡದಿರುವ ಒಂದು ವಸ್ತುವನ್ನು ನೋಡಹೋದಾಗಲೂ 
ಆ ವಸ್ತು ಯಾವುದೆಂದು ತಿಳಿಯದೆ ಹೋದರೂ ಅದರ ಆಕೃತಿಯು ನಮಗೆ ಸಮಗ್ರ, 
ಸುಸಂಗತ, ಸುಸ೦ಬದ್ಧವಾಗಿಯೇ ಕಾಣುವುದು. ಹೀಗಾಗಲು ಇಂದ್ರಿಯ ಕ್ಷೇತ್ರದಲ್ಲಿ 
ಆಕೃತಿ ರಚನೆಗಳ ಜ್ಞಾನವು ಹುಟ್ಟು ಗುಣವಾಗಿಯೇ ನಮಗೆ ಬಂದಿರುವುದೇ ಕಾರಣ. 
ಇದು ಗೆಸ್ಟಾಲ್ಬರ ಮತ. 


ಈ ಸಂಘಟನೆಯು ಮಿದುಳನ್ನವಲಂಬಿಸಿದೆ; ಆದರೆ ಇದರಲ್ಲಿ ಮಿದುಳಿನ 
ಸಂಪರ್ಕಪ್ರದೇಶಗಳೂ ಸೇರಿಕೊ೦ಡಿವೆಯೋ ಅಥವಾ ಇಲ್ಲವೋ ಎ೦ಬುದು ಅನಿಶ್ಚಿತ. 
ಇಂದ್ರಿಯ ಕ್ಷೇತ್ರದ ಸಮೂಹಾ೦ಗಗಳಿಗೊಯ್ಯುವ ಮುಖ್ಯ ಕಾರಕಗಳನ್ನು ಐದು ವಿಧವಾಗಿ 
ವಿಂಗಡಿಸಬಹುದು: ಸನ್ನಿಕರ್ಷ ಅಥವಾ ಸಾಮೀಪ್ಯ, ಸಾದೃಶ್ಯ, ಸಾತತ್ಯ, ಪರ್ಯಾಪ್ತಿ ಮತ್ತು 
ಸಮಪಾರ್ಶ್ವತೆ ಇಲ್ಲವೆ ಸಮಾಂಗತೆ, 


ಅಂದ್ರಿಯಪ್ರತ್ಯಕ್ಷದ ಮೇಲೆ ಪ್ರಭಾವ ಬೀರುವ ಕಾರಕಗಳು 
ಪ್ರತೀಕ್ಷೆ ಅಥವಾ ಅಪ್ರತೀಕ್ಷೆಯಿ೦ದ ನಮ್ಮ ಉನ್ಮುಖತೆ ಪ್ರಥಮತಃ ಮಾರ್ಗ ದರ್ಶನ 


ಪಡೆವ ಅಂಶವು ಪ್ರತ್ಯಕ್ಷಾನುಭವದ ಮೇಲೆ ಹೆಚ್ಚಿನ ಪ್ರಭಾವ ಬೀರಬಹುದು. ಕಪಾಟಿನಲ್ಲಿ 
ನಾವು ಒಂದು ಪುಸ್ತಕವನ್ನು ಹುಡುಕಲಾರಂಭಿಸಿದಾಗ ಕೇವಲ ಅದರ ಹೆಸರನ್ನು 
ತಿಳಿದಿರುವುದಕ್ಕಿಂತ ಅದರ ಆಕೃತಿಯ ಸರಿಯಾದ ಕಲ್ಪನೆ ಗೊತ್ತಿದ್ದರೆ ಅದು ನಮಗೆ 
ಹೆಚ್ಚು ಸುಲಭವಾಗಿ ದೊರಕುತ್ತದೆ. ಏಕೆಂದರೆ ಆಗ ನಮ್ಮ ಮನಸ್ಸಿನಲ್ಲಿ ಉಚಿತವಾದ 
ಕಲ್ಪನೆಗಳೂ ಪ್ರತಿಮೆಗಳೂ ಮೊದಲೇ ಮೂಡಿರುವುದರಿಂದ ಇಂದ್ರಿಯಪ್ರತ್ಯಕ್ಷದ ಜ್ಞಾನವನ್ನು 
ಮಾಡಿಕೊಳ್ಳಲು ನಮಗೆ ಅತಿ ಚಿಕ್ಕ ಸಂವೇದನಾತ್ಮಕ ಜ್ಞಾನ ದೊರೆತರೂ ಸಾಕಾಗುವುದು; 
ಆದರೆ ಅಂಥ ಸಂದರ್ಭಗಳಲ್ಲಿ ಕೆಲವೊಮ್ಮೆ ಇಂದ್ರಿಯಾನುಭವವು ಭ್ರಮೆಯಾಗುವುದೂ 
ಉ೦ಟು. ಸಂಜೆಯಲ್ಲಿ ಹೊತ್ತು ಮುಳುಗುತ್ತಿರುವಾಗ ನಾವು ಒ೦ದು ಹುಲ್ಲುಬಣಬೆಯನ್ನು 
ಮನೆಯೆಂದು ಕಾಣುವ ಪ್ರಸ೦ಗ ಅದಕ್ಕೆ ಒ೦ದು ಉದಾಹರಣೆ. ಇಲ್ಲಿ ಚಿರಪರಿಚಯ, 
ಪ್ರತೀಕ್ಷೆ ಅಥವಾ ಆಸಕ್ತಿಯ ಮೂಲಕ ಮಿದುಳಿನ ಕೆಲ ಭಾವಪ್ರಕಾರಗಳು ಚಾಕ್ಷುಷಪತ್ರ್ಯಕ್ಷಕ್ಕೆ 
ಮೊದಲೇ ಒ೦ದು ಬಗೆಯ ಉಪೋದ್ರೇಕದ ಅವಸ್ಥೆಯನ್ನು ಹೊಂದಿರುತ್ತವೆ. ಆದ್ದರಿ೦ದ 
ಅನುಚಿತ ಪ್ರೇರಣೆಯಿ೦ದ ಸುಲಭವಾಗಿ ಅವು ಸ್ಪರ್ಶಹೊ೦ದಿ ಗೃಹಭ್ರಮೆಯನ್ನು ನಮ್ಮಲ್ಲಿ 
ಹುಟ್ಟಿಸುವುವು. ಮನಸ್ಸಿನಲ್ಲಿ ಮೊದಲೇ ಎಣಿಸಿಕೊ೦ಡದ್ದನ್ನು ಎಣಿಸಿದ ವಸ್ತುವಿನಿಂದ 
ಭಿನ್ನವಾದದ್ದರಲ್ಲಿ ಕಾಣುವ ಪ್ರಸ೦ಗ ಎಲ್ಲರಿಗೂ ಗೊತ್ತಿರುವ ಅನುಭವ. ಅಪೇಕ್ಟೆ- 


ಪ್ರತೀಕ್ಷೆಗಳು ಯಥಾರ್ಥವಾದ ಇಂದ್ರಿಯಪ್ರತ್ಯಕ್ಷಕ್ಕೆ ಪ್ರತಿಬ೦ಂಧಕಗಳಾಗುವ ಬಗೆ ಹೀಗೆ: 


ಸಾಮೀಪ್ಯ: ೧೭ (ಅ)ನೆಯ ನಕ್ಷೆಯಲ್ಲಿ ಜೊತೆಜೊತೆಯಾಗಿರುವ ಎರಡೆರಡು 


ಉದ್ದ ಗೆರೆಗಳನ್ನು ಕಾಣುತ್ತೇವೆ. ಅವುಗಳ ನಡುವೆ ಇರುವ ಜಾಗದ ದೆಸೆಯಿಂದ 


* ೫೩೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅವೆರಡೂ ಒಟ್ಟು ಒಂದು ರೂಪವಾಗಿ ಕಾಣುತ್ತವೆ. ಆ ರೂಪದ ಹಿ೦ದಿನ ಜಾಗವೇ 
ಹಿನ್ನೆಲೆ. ಇಂಥ ಮೂರು ರೂಪಗಳು ಅಲ್ಲಿವೆ. ಬಿ ಮತ್ತು ಸಿ ಎಂಬ ಗೆರೆಗಳನ್ನು ಒಟ್ಟು 
ಗೂಡಿಸಲು ಶಕ್ಕವೇ ಇಲ್ಲ ಎಂದು ತೋರುತ್ತದೆ. ಹಾಗೇ ಡಿ ಮತ್ತು ಈ ಎಂಬ 
ಗೆರೆಗಳನ್ನೂ ಕೂಡಿಸಲಾಗದೆನಿಸುತ್ತದೆ. ಹೀಗೇ ಹತ್ತಿರದಲ್ಲಿರುವ ತಾರೆಗಳು ಒ೦ದು ಗುಂಪಾಗಿ 
ತೋರುತ್ತವೆ. ಒಂದು ಗುಂಪಿನ ನಕ್ಷತ್ರವನ್ನೂ ಮತ್ತೊಂದು ಗುಂಪಿನ ಒಂದು ನಕ್ಷ್ಚತ್ರವನ್ನೂ 
ಒ೦ದು ಗುಂಪಿಗೆ ಸೇರಿದವೆಂದು ನಾವು ನೋಡುವುದಶಕ್ಕ 


ಸಾದೃಶ್ಯ: ೧೭ (ಬ)ನೆಯ ನಕ್ಷೆಯಲ್ಲಿ ಎಡಗಡೆಯ ಚುಕ್ಕೆಗಳು ಉದ್ದ 
ಸಾಲಿನಲ್ಲಿರುವಂತೆಯೂ ಬಲಗಡೆಯ ಚುಕ್ಕೆಗಳು ಅಡ್ಡ ಸಾಲಿನಲ್ಲಿರುವಂತೆಯೂ ತೋರುತ್ತವೆ. 
ಈ ಎರಡರಲ್ಲೂ ನಾವು ಸದೃಶ ಪದಾರ್ಥಗಳನ್ನು ಒಟ್ಟು ಗೂಡಿಸುತ್ತೇವೆ. ಇದು ಸಹಜ. 

ಸಾತತ್ಯ: ಇದನ್ನೂ ತಾರೆಗಳ ಉದಾಹರಣೆಯಿಂದ ವಿವರಿಸಬಹುದು. ನೇರವಾದ 
ಸಾಲಿನಲ್ಲಿರುವ ತಾರೆಗಳನ್ನು ಒಂದು ಗುಂಪನ್ನಾಗಿಯೂ ಸಪ್ತ್ಪರ್ಷಿಮಂಡಲದಂತೆ ಸೊಟ್ಟ 
ಸಾಲಿನಲ್ಲಿರುವುವನ್ನು ಒ೦ದು ಗು೦ಪನ್ನಾಗಿಯೂ ನಾವು ನೋಡುತ್ತೇವೆ. ಗುಂಪಾಗಿ 
ಗ್ರಹಿಸುವ ನಮ್ಮ ಪ್ರವೃತ್ತಿಗೆ ಇಲ್ಲಿ ಸಾತತ್ಯವೇ ಕಾರಕವಾಗಿದೆ. 


ಪರ್ಯಾಪ್ತಿ ಮತ್ತು ಸಮಾಂಗತೆ: ಸಂಪೂರ್ಣ ನೀರಂಧ್ರವಾದ ಒಂದು ರೂಪ- 
ಅದರಲ್ಲೂ ಅದು ಸಮಾಂಗವಾಗಿದ್ದಾಗ ನಮಗೆ ಒಂದೇ ಘಟಕವಾಗಿ ಹಿನ್ನೆಲೆಯಿಂದ 
ಎದ್ದು ಕಾಣುವ ಪ್ರವೃತ್ತಿಯನ್ನು ತೋರಿಸುತ್ತದೆ. ಒ೦ದು ಮೋಡವು ಎಷ್ಟೇ 
ಪ್ರಕಾಶಮಾನವಾಗಿದ್ದರೂ ಅದು ಅನಿಯತ ಆಕೃತಿಯುಳ್ಳದ್ದಾಗಿರುವುದರಿ೦ದ ಮಗುವು 
ಅದನ್ನು ನೋಡದೆ, ಅದರ ಸಮೀಪದಲ್ಲಿರುವ ಅಷ್ಟೇ ಪ್ರಕಾಶಮಾನವಾಗಿರುವ ಆದರೆ 


ನಿಯತಾಕೃತಿಯುಳ್ಳ ಚ೦ದ್ರನನ್ನೇ ಸಹಜವಾಗಿ ನೋಡುತ್ತದೆ. 
ಗೆಸ್ದಾಲ್ಟ್‌ ಸಿದ್ಧಾಂತ 

ಇಂದ್ರಿಯಕ್ಷೇತ್ರದ ಸಂಘಟನೆಯ ಪ್ರವೃತ್ತಿಯು ಹುಟ್ಟುಗುಣವೋ ಕಟ್ಟುಗುಣವೋ 
ಎಂಬುದರ ಬಗ್ಗೆ ಬಹಳ ವಾದ ನಿದಗಳಾಂತೆ ಅಭಿಜಾತ ಮನಃ ಶಾಸ್ತ್ರಜ್ಯರು ಅದು 
ಕಟ್ಟುಗುಣ ಅಥವಾ ಅನುಭವದಿಂದ ಕಲಿತುಕೊಳ್ಳತಕ್ಕದ್ದು ಎಂದು ನಂಬಿದರು. “ಗುವಿನ 
ಇಂದ್ರಿಯಕ್ಷೇತ್ರವು ಅವ್ಯವಸ್ಥಿತ ಸಂವೇದನಾಂಶಗಳಿಂದ. ತುಂಬಿರುತ್ತದೆ ಎಂದೂ ಮಗು 
ಕ್ರಮೇಣ ಅನುಭವದಿಂದ ಅದರ ಕೆಲವು ಅಂಶಗಳನ್ನು ಒಟ್ಟುಗೂಡಿಸಿ ಇಡಿ 
ಇಂದ್ರಿಯಕ್ಷೇತ್ರದಲ್ಲಿ ಪ್ರತ್ಯೇಕ ಹಾಗೂ ಗೌಣವಾದ ಇಡಿ ಆಕೃತಿಯನ್ನಾಗಿ ನೋಡಲು 
ಕಲಿಯುತ್ತದೆ ಎ೦ದೂ ಅವರು ಅಭಿಪ್ರಾಯಪಟ್ಟರು. ೧೮೯೬ರಲ್ಲಿ ಸ್ರೌಟನು ಈ 
ಅಭಿಪ್ರಾಯವನ್ನು ಟೀಕಿಸಿದನು. ಇತ್ತೀಚೆಗೆ ಗೆಸ್ಟಾಲ್ಟ್‌ ಪ್ರಸ್ಥಾನದವರೆಂದುಕೊಂಬ. ಜರ್ಮನ್‌ 
ಮನಃ ಶಾಸ್ತ್ರಜ್ಜರು ೨08 ಮೇಲೆ ಒಟ್ಟಾಗಿ ದಾಳಿ ಮಾಡಿದ್ದಾರೆ. ಈ ಪ್ರಸ್ಥಾನದ ಮೂಲತತ್ವಗಳಲ್ಲಿ 
ಆಕೃತಿ ತವ ರಚನೆಯ ಜ್ಞಾನವು ನಮ್ಮ ಇಂದ್ರಿಯಕ್ಷೇತ್ರದಲ್ಲಾಗುವುದು ನಮ್ಮ 
ಹುಟ್ಟುಗುಣವಂಬುದು ಒಂದು. ಅನುಭವದಿಂದಲೇ ನಾವು ವಸ್ತುಗಳನ್ನು ಗುರುತಿಸಬೇಕು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೩೩ * 


ಎಂಬುದು ನಿಜ. ಆದರೆ ತೀರ ಅಪರಿಚಿತ ಪದಾರ್ಥವಾದರೂ ಒಂದು ಮಗುವಿಗೆ 
ಒ೦ದು “ಗೆಸ್ಟಾಲ್ಡ್‌” ಆಗಿ ಕಾಣುವುದು. “ಗೆಸ್ಟಾಲ್ಡ್‌” ಎ೦ದರೆ ಸುಸಂಬದ್ಧವಾದ ಅ೦ಗಗಳಿ೦ದ 
ಕೂಡಿದ ಒ೦ದು ಅಂಗಿ ಅಥವಾ ಇಡಿ ಪದಾರ್ಥ; ಅದನ್ನು ಆಕೃತಿ, ರೂಪ ಎಂದು 
ಮುಂತಾಗಿ ಭಾಷಾಂತರಿಸುವುದುಂಟು. ಮೊದಲು ಕಂಡಿರದ ಪದಾರ್ಥವನ್ನಾದರೂ 
ಮಗುವು ಈ ಕಾರಣದಿಂದಲೇ ಅಸಂಬದ್ಧ ಸಂವೇದನೆಗಳ ರಾಶಿಯನ್ನಾಗಿ ಕಾಣದೆ, 
ಒ೦ದು ಪ್ರತ್ಯೇಕವಾದ ಇಡಿ ಆಕೃತಿಯನ್ನಾಗಿಯೇ ಕಾಣುತ್ತದೆ. 


ಈ ವಿಷಯದಲ್ಲಿ ಗೆಸ್ಟಾಲ್ಟ್‌ ಸಿದ್ಧಾಂತಕ್ಕೆ ಎಲ್ಲ ಸಾಕ್ಷಿಗಳೂ ಅನುಕೂಲವಾಗಿವೆ. 
ಮಕ್ಕಳ ಸಂವೇದನೆಗಳ ವಿಷಯದಲ್ಲಿ ನಿಷ್ಕೃಷ್ಟವಾದ ಸ ಸಾಕ್ಷಿ ದೊರಕುವ ಸಂಭವ ಇಲ್ಲವಾದರೂ 
ಗೆಸ್ಟಾಲ್ಟ್‌ ಸಿದ್ಧಾಂತಕ್ಕೆ ಕುರುಡರಾಗಿ ಹುಟ್ಟಿ ಅನಂತರ "ಶಸ್ತ್ರಚಿಕಿತ್ಸೆಯಿಂದ ಕಣ್ಣು ಪಡೆದವರ 
ಪ್ರಕರಣಗಳ ಅಭ್ಯಾಸದಿಂದ ಬಲವಾದ "ಸಮರ್ಥನೆ ಬಹುದು. ಅಂಥ. ರೋಗಿಗಳು 
ತಾವು ನೋಡಲಾರಂಭಿಸಿದ ಕ್ಷಣದಿಂದ ಸಂಘಟಿತ ಇಂದ್ರಿಯಕ್ಷೇತ್ರದಿ೦ದಲೇ 
ನೋಡಲಾರಂಭಿಸುತ್ತಾರೆ. ಅವರು ಆ ಕ್ಷಣದಲ್ಲಿ ಯಾವ ವಸ್ತುವನ್ನೂ ಗುರುತಿಸಲಾರರು. 
ಅವರು ಕುರುಡರಾಗಿದ್ದಾಗ ಮುಟ್ಟ ತಿಳಿದುಕೊ೦ಡ ಸುಪರಿಚಿತ ಆಕೃತಿಯನ್ನು 
ಮೊಟ್ಟಮೊದಲು ಎದುರಿಟ್ಟರೆ ಸಾಮಾನ್ಯವಾಗಿ ಅವರಿಗೆ ಅದರ ಹೆಸರನ್ನು ಹೇಳಲು 
ಬರದು. ಆದರೆ ಅವರು ಅದನ್ನು ನೋಡುತ್ತಾರೆ ಎಂಬುದರಲ್ಲಿ ಸಂದೇಹವಿಲ್ಲ. ಯಾರಾದರೂ 
ಅವರನ್ನು ನೀವು ಏನು ನೋಡುತ್ತೀರಿ? ಎಂದು ಕೇಳಿದರೆ ಅವರು ಹೇಳುವ ಉತ್ತರ, 
“ಒ೦ದು ವಸ್ತುವನ್ನು ಅಥವಾ ಕೊನೆಯ ಪಕ್ಷ ಒಂದು ಗೆಸ್ಟಾಲ್ಬನ್ನು” ಎಂದು. ತಾವು 
ಯಾವ ಸಂವೇದನೆಗಳ ಮೊತ್ತವನ್ನು ಒಂದು ಇಡಿ ವಸ್ತುವೆಂದು ಗ್ರಹಿಸಬೇಕು ಎಂಬುದನ್ನು 
ಅವರು ಅನುಭವದಿಂದ ಕಲಿತುಕೊಳ್ಳಬೇಕಾಗಿಲ್ಲ. ಗೆಸ್ಬಾಲ್ಬ್‌ಪ್ರಸ್ಥಾನವು ಹಿಂದಿನ ಮನಃ 
ಶಾಸ್ತ್ರೀಯ ಲೇಖನಗಳಲ್ಲಿ ಗೃಹೀತವೆಂದು ತಿಳಿದುಕೊಳ್ಳಲಾದ ಸಂಬಂಧಗಳನ್ನು ಅಥವಾ 
ಸಂಬಂಧ ಹೊಂದಿರುವ ಅಂಗಗಳನ್ನು ನೋಡುವ ಕಾರ್ಯವು ಅ೦ಗಗಳನ್ನೇ ವಾಸ್ತವಿಕವಾಗಿ 
ನೋಡುವುದಾದ ಮೇಲೆ ಣನ? ಬರುತ್ತದೆ ಎಂಬುದನ್ನು ಖಂಡಿಸುತ್ತದೆ. ಅಂದರೆ 
ಪದಾರ್ಥದ ಇಂದ್ರಿಯಪ್ರತ್ಯಕ್ಷವು ಪದಾರ್ಥದ ಅ೦ಗಗಳ ಪರಸ್ಪರಸ ಸಂಬಂಧಗಳ ಪ್ರತ್ಯಕ್ಷಕ್ಕಿಂತ 
ಮೊದಲೇ ಪ್ರಧಾನವಾಗಿ ಆಗುತ್ತದೆ ಎಂಬ ಹಳೆಯ ಮತವನ್ನು ಗೆಸ್ಟಾಲ್ಟ್‌ ಪಂಥ 
ಅಲ್ಲಗಳೆಯುತ್ತದೆ. ಈ ಹಳೆಯ ಮತವನ್ನು ಇಲ್ಲಿ ಪರಾಮರ್ಶಿಸೋಣ: ಹಿ೦ದೆ ಹೇಳಿದ 
ನಕ್ಷೆಯಲ್ಲಿ ಮೊದಲು ನಾವು ಒಂದಿಷ್ಟು ಗೆರೆಗಳನ್ನು ನೋಡಿ ಅನ೦ತರ ಅವು 
ಜೊತೆಜೊತೆಯಾಗಿವೆ ಎಂಬುದನ್ನು ನೋಡುವುದಿಲ್ಲ. ನಮಗೆ ತತ್‌ಕ್ಷಣವೇ ಸಾಲುಗಳ 
ಜೋಡಿಗಳು ಕಾಣಿಸುತ್ತವೆ. ನಾವು ಅವನ್ನು ಜೋಡಿಜೋಡಿಯಾಗಿ ಕಾಣುವುದೂ 
ಸಾಲುಗಳನ್ನಾಗಿ ಕಾಣುವುದೂ ಏಕಕಾಲಿಕ. ಪ್ರಾಣಿಗಳು ಕೂಡ ನಮ್ಮಂತೆಯೇ ಪದಾರ್ಥ 
ಹಾಗೂ ಅದರ ಅಂಗಸಂಬಂಧಗಳನ್ನು ಒಂದೇ ಕಾಲದಲ್ಲಿ ನೋಡಬಲ್ಲವೆ೦ಂಬುದು ಇತರ 
ಪ್ರಯೋಗಗಳಿಂದಲೂ ಸಿದ್ಧವಾಗಿದೆ. ಬೂದುಬಣ್ಣದ ಎರಡು ತಟ್ಟೆಗಳಲ್ಲಿ ಆಹಾರವಿಟ್ಟು 
ಅದರಲ್ಲಿ ಹೆಚ್ಚು ಕಪ್ಪಾದ ತಟ್ಟೆಯಲ್ಲಿರುವ ಆಹಾರವನ್ನೇ ತೆಗೆದುಕೊಳ್ಳುವಂತೆ ಕೋಳಿಗಳಿಗೆ 
ತರಬೇತು ಕೊಡಲಾಯಿತು. ಆ ಎರಡರಲ್ಲಿ ಕಡಿಮೆ ಕಪ್ಪಾದ ತಟ್ಟೆಗೆ ಬದಲಾಗಿ ಅನಂತರ 


* ೫೩೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


17 (ಅ) 




















ಹ 8 ಕಿ 0 ॥ [ 
17 (ಬ) 

ಒಾ. ಸಗ್ರ ಥಿ ೧ ೪69 (0) 9 

೪9...) ಈ ಟ್ರ ಈ ಸ. 16 

೫ 1 ಈ ೧) 9.) 9 

8. (0 9) ಅ () 9 


ಕಪ್ಪು ತಟ್ಟೆಯನ್ನು ತಂದಿಡಲಾಯಿತು. ಅದರಿಂದ ಅರೆಬೂದಿಬಣ್ಣವುಳ್ಳ (ಹಿ೦ದೆ ಹೆಚ್ಚು 
ಕಪ್ಪನಿಸಿದ) ತಟ್ಟೆ ಈಗ ಎರಡರಲ್ಲಿ ಕಡಿಮೆ ಕಪ್ಪಿನದಾಯಿತು. ಅನೇಕ ಕೋಳಿಗಳು 
ಹಿಂದೆಮುಂದೆ ನೋಡದೆ ಹೊಸ ಅರೆಬೂದಿ ಬಣ್ಣದ ತಟ್ಟೆಯ ಕಡೆಗೇ ಹೋದವು. 
ಇದರಿಂದ ಗೊತ್ತಾಗುವುದೇನೆಂದರೆ ಬೂದಿಬಣ್ಣದ ಯಾವುದಾದರೊಂದು ವಿಶಿಷ್ಟ ಬಗೆಗೆ 
ಅನುಕ್ರಿಯೆಯನ್ನು ತೋರಿಸುವ ಬದಲು ಜೋಡಿಯಾಗಿಟ್ಟ ಎರಡು ಪದಾರ್ಥಗಳಲ್ಲಿ 
ಹೆಚ್ಚು ಕಪ್ಪಾದುದಕ್ಕೇ ಅವು ಅನುಕ್ರಿಯೆಯನ್ನು ತೋರಿಸಲು ಕಲಿತವು. 

ಗೆಸ್ಟಾಲ್ಟ್‌ ಸಿದ್ಧಾಂತದ ಸಾರವು ಪದಾರ್ಥದ ಹೂರಣವು ಅದರ ಆಕೃತಿಯಷ್ಟೇ 
ಮುಖ್ಯ ಎಂದು ಸೌಧಿಸುವುದರಲ್ಲಿ ಇದೆ. ಅಭಿಜಾತ ಮನಃಶಾಸ್ತ್ರಜ್ಞರು ಯಾವುದೇ 
ಇಡು ಜಟಿಲ ವಸ್ತುವಿನ ಮೂಲಸತ್ಯವನ್ನು ತಿಳಿದುಕೊಳ್ಳಬೇಕಾದರೆ (ಆದು `ಮಾನಸಿಕವಿರಲಿ, 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೩೫ * 


ಭೌತಿಕಎರಲಿ) ಅದನ್ನು ಅ೦ಗಗಳನ್ನಾಗಿ ಎಂಗಡಿಸಬೇಕು ಎಂಬ ಎಭಾಗಪದ್ಭತಿಯನ್ನು 
ಗೆಸ್ಟಾಲ್ಟ್‌ ಪ್ರಸ್ಥಾನವು ವಿರೋಧಿಸಿತು. ಉಕ್ತಪ್ರಸ್ಥಾನದ ಪ್ರಕಾರ ಒಂದು ಜಟಲ ಪದಾರ್ಥದ 
ಸ್ವರೂಪ ಇಡೀ ಗೆಸ್ಟಾಲ್ಟ್‌ ಆದರೂ ಅದರ ಅಂಗಗಳನ್ನು ಎಷ್ಟರಮಟ್ಟಿಗೆ ಅವಲಂಬಿಸುತ್ತದೆ, 
ಅಷ್ಟು ಮಟ್ಟಿಗೇ ಆ ಅ೦ಗಗಳ ಪರಸ್ಪರ ಸಂಬಂಧಗಳನ್ನೂ ಅವಲಂಬಿಸುತ್ತದೆ. ಬಿಡಿಗಳಿ೦ದ 
ಕೂಡಿದ ಒಂದು ಇಡಿ ಪದಾರ್ಥವು ಎಂದೂ ಒಂದು ಬಿಡಿಗಳ ರಾಶಿಯಲ್ಲ. ಅದು 
ಸುಸಂಬದ್ಧವಾದ ಬಿಡಿಗಳ ಒಂದು ಇಡಿ. ಪದಾರ್ಥ ಸ್ವರೂಪದ ಅಂಗವಾದಾಗ, ಒಂದು 
ಅಂಗವು ಅದರ ಅ೦ಗವಾಗಿರದಿದ್ದಾಗಿನ ತನ್ನ ಸ್ವರೂಪಕ್ಕಿ೦ತ ಭಿನ್ನವಾದ 
ಸ್ವರೂಪದ್ದಾಗಿರಬಹುದು; ಅಥವಾ ಸ್ವತಂತ್ರವಾದ ಒಂದು ಬಿಡಿಯು ಇಡಿಯೊಂದರ 
ಅಂಗವಾದಾಗ ತನ್ನ ಸ್ವತಂತ್ರ ಸ್ವರೂಪವನ್ನು ಕಳೆದುಕೊ೦ಡು ಅಂಗಸ್ಟರೂಪವನ್ನು 
ಪಡೆಯುತ್ತದೆ. ಏಕೆ೦ದರೆ ಅದು ಇಡಿಯ ಅ೦ಗವಾದಾಗ ಇಡಿಯ ಹಿನ್ನೆಲೆ ಮತ್ತು 
ಆವರಣಗಳಿ೦ದ ಪ್ರಭಾವಿತವಾಗುವುದಲ್ಲದೆ, ಇಡಿಯಲ್ಲಿ ಅದಕ್ಕೆ ಸಿಕ್ಕುವ ಸ್ಥಾನದಿ೦ದಲೂ 
ಅದು ಸ್ವರೂಪಾಂತರ ಹೊಂದುತ್ತದೆ. ಬೇರೆ ಬಣ್ಣಗಳ ನಡುವಿಟ್ಟಾಗ ಒಂದು ಬಣ್ಣದ 
ಮೊದಲಿನ ಸ್ವರೂಪವು ಕೆಲಮಟ್ಟಿಗಾದರೂ ಬದಲಾಗುವುದು. ಬಾಯಿ ಹಾಡುಗಾರಿಕೆಯು 
ಪಕ್ಕವಾದ್ಯದ ಶ್ರುತಿಯೊಡನೆ ಸಮರಸವಾದಾಗ, ಅದರ ಸ್ವರೂಪ ಬದಲಾಗುವುದನ್ನು 
ನಾವು ಸ್ಪಷ್ಟವಾಗಿ ಅನುಭವದಿಂದ ಕಂಡುಕೊಳ್ಳಬಹುದು. 

ಜೇ 


* ೫೩೬ 


ಅಧ್ಯಾಯ ಐದು 
ಉನ್ಮುಖತೆ 


ನಮ್ಮ ಅನುಭವಕ್ಕೆ ಬರುವ ವಿಚಾರ. ಕಲ್ಪನೆ, ಸಂವೇದನೆಗಳನ್ನು ಒ೦ದು ಪ್ರಜ್ಞಾಪ್ರವಾಹಕ್ಕೆ 
ಹೋಲಿಸಲಾಗಿದೆ. ಈ ಪ್ರವಾಹವು ಸತತವಾಗಿ ಹರಿಯುತ್ತದೆ. ಅದರ ಕೆಲವು ಅ೦ಶಗಳನ್ನು 
ಮಾತ್ರ ನಾವು ಪ್ರತ್ಯೇಕವಾಗಿ ಅನುಭವಿಸಬಲ್ಲೆವು. ಅದರ ಮಿಕ್ಕ ಅ೦ಶಗಳು ನಮ್ಮ 
ಜ್ಞಾತಪ್ರಜ್ಞೆಯ ಹೊರಗಿವೆ. ಒಮ್ಮೆ ಅವು ನಮ್ಮ ಅನುಭವಕ್ಕೆ ಬಂದರೂ ಅವನ್ನು ಬಿಡಿ 
ಬಿಡಿಯಾಗಿ ವಿ೦ಗಡಿಸಿದ ಅ೦ಶಗಳೆ೦ದು ನಮಗೆ ತಿಳಿದುಕೊಳ್ಳಲಾಗುವುದಿಲ್ಲ. ಅವು ಪ್ರತಿ 
ಕ್ಷಣವೂ ನಮ್ಮೆದುರು ಬರುವ ಜ್ಞಾನರಾಶಿಯ ಮೊತ್ತದ ಅಂಗವಾಗಿಯೇ ಇರುತ್ತವೆ. 
ಈಗ ನಾವು ಒಂದು ಕೋಣೆಯಲ್ಲಿ ಕಾದಂಬರಿಯನ್ನು ಓದುತ್ತ ಕುಳಿತುಕೊಂಡಿದ್ದೇವೆ 
ಎಂದು ಭಾವಿಸೋಣ. ಆಗ ನಾವು ಕಾದ೦ಬರಿಯ ವಸ್ತುವಿನಲ್ಲೇ ಸಾಮಾನ್ಯವಾಗಿ 
ಲೀನರಾಗಿರುವುದರಿ೦ದ, ನಮಗೆ ಕೋಣೆಯಲ್ಲಿರುವ ಗಡಿಯಾರದ ಸದ್ಧಾಗಲಿ, ಹೊರಗೆ 
ಮಕ್ಕಳು ಮಾಡುತ್ತಿರುವ ಗಲಾಟೆಯಾಗಲಿ, ಎದುರು ರಸ್ತೆಯ ಮೇಲೆ ಓಡಾಡುವ 
ವಾಹನಗಳ ಸದ್ದಾಗಲಿ ಕೇಳಿಸದಿರಬಹುದು. ನಾವು ಸ್ಪಷ್ಟವಾಗಿ ತಿಳಿಯದಿರುವ ಉಕ್ತ 
ಅನುಭವಗಳು ನಮ್ಮ ಪ್ರಜ್ಞೆಯ ಒಳ ಅಂಚಿನಲ್ಲಿ ಇವೆ ಎಂದು ಹೇಳಬಹುದು. ನಾವು 
ಓದುತ್ತಿರುವ ಕಾದಂಬರಿಯು ನಮ್ಮ ಪ್ರಜ್ಞೆಯ ಕೇ೦ದ್ರಸ್ಥಳವನ್ನು ಆಕರ್ಷಿಸಿ ಹಿಡಿದಿರುತ್ತದೆ. 
ಇದೇ ಉನ್ಮುಖತೆ (ಅವಧಾನ). ಅ೦ದರೆ ನಮ್ಮ ಪ್ರಜ್ಞೆಯ ಕೇಂದ್ರ ಬಿ೦ದುವು ಕಾದಂಬರಿಯ 
ವಸ್ತುವಿಗೆ ಉನ್ಮುಖವಾಗಿರುತ್ತದೆ ಎ೦ದು ಅರ್ಥ. ನಾವು ಓದುತ್ತಿರುವ ಕಾದಂಬರಿಯಿಂದ 
ನಮ್ಮ ಉನ್ಮುಖತೆಯು ನಮ್ಮ ಪ್ರಜ್ಞೆಯ ಅಂಚಿನಲ್ಲಿರುವ ವಿವಿಧ ಪದಾರ್ಥಗಳಲ್ಲಿ 
ನಿಷ್ಠವಾಗಬಹುದು; ಅನ೦ತರ ಪುನಃ ಓದುತ್ತಿರುವ ಕಾದಂಬರಿಯ ಕಡೆಗೆ ತಿರುಗಬಹುದು. 
ನಮ್ಮ ಉನ್ಮುಖತೆ ಹೀಗೆ ನಮ್ಮ ಪ್ರಜ್ಞೆಯ ಮಧ್ಯದಿಂದ ಅಂಚಿಗೆ ಹಾಗೂ ಅಂಚಿನಿಂದ 
ಮಧ್ಯಕ್ಕೆ ಆಗಿ೦ದಾಗ ತಿರುಗುವಾಗ ಒಮ್ಮೆ ಸ್ಪಷ್ಟವಾದುದ್ದು ಇನ್ನೊಮ್ಮೆ ಅಸ್ಪಷ್ಟವೂ, ಒಮ್ಮೆ 
ಅಸ್ಪಷ್ಟವಾದದ್ದು, ಇನ್ನೊಮ್ಮೆ ಸ್ಪಷ್ಟವೂ ಆಗಿ ತೋರುತ್ತದೆ. ನಮ್ಮ ಪ್ರಜ್ಞೆಯ ಅಂಚಿನಲ್ಲಿ 
ಇರುವವೆಂದು ಹೇಳಲಾದ ವಸ್ತುಗಳ ಪ್ರಜ್ಞೆ ನಮಗೆ ಏನೂ ಇಲ್ಲದಾಗ ನಾವು ಅವುಗಳ 
ಇರವನ್ನು ಹೇಗೆ ಗುರುತಿಸಬಹುದು? ಎಂದು ಯಾರಾದರೂ ಕೇಳಿಯಾರು. ಅದಕ್ಕೆ 
ಉತ್ತರವಾಗಿ ಪ್ರಜ್ಞೆಯ ಅಂಚಿನಲ್ಲಿರುವ ಯಾವುದಾದರೂ ಒಂದು ಪದಾರ್ಥವು ತನ್ನ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೩೭ * 


ಕಾರ್ಯವನ್ನು ನಿಲ್ಲಿಸಿಬಿಟ್ಟರೆ ಆಗ ನಮಗೆ ಬದಲಾವಣೆಯೊಂದು ಆದದ್ದು ಕ೦ಡುಬರುವುದೇ 
ಸಾಕ್ಷಿ ಎನ್ನಬಹುದು. 

ನಮ್ಮ ಕೋಣೆಯಲ್ಲಿರುವ ಗಡಿಯಾರದ ಸದ್ದನ್ನು ನಮ್ಮ ಪ್ರಜ್ಞಾಕೇಂದ್ರವು ಬಹಳ 
ಹೊತ್ತು ಗ್ರಹಿಸದೆ ಇದ್ದಾಗ ಒಮ್ಮೆ ಅದು ನಿಂತುಹೋದರೆ ಆ ಬದಲಾವಣೆಯನ್ನು ನಮ್ಮ 
ಪ್ರಜ್ಞೆ ಆ ಕೂಡಲೇ ಗಹಿಸುತ್ತದೆ. ನಮ್ಮ ಪ್ರಜ್ಞೆಯ ಅಂಚಿನ ಅನುಭವಗಳೆಲ್ಲವೂ ನಮ್ಮ 
ದಿನದ ಬಾಳಿಗೆ ಅನೇಕ ವಿಧದಿಂದ ನೆರವಾಗುತ್ತವೆ. ಅವು ಯಾವಾಗಲೂ ಪ್ರಜ್ಞಾಕೇಂದ್ರವನ್ನು 
ಹೊಗಲು ಸಿದ್ಧವಾಗಿಯೇ ಇರುತ್ತವೆ. ಉನ್ಮುಖರಾದರೆ ನಾವು ಗಡಿಯಾರದ ಸದ್ದನ್ನು 
ಕೇಳಬಹುದು; ಆದರೆ ಅದು ನಮಗೆ ಬೇಕಾಗುವವರೆಗೆ ನಮ್ಮ ಪ್ರಜ್ಞಾಕೇ೦ದ್ರವನ್ನು 
ಹೊಗುವುದಿಲ್ಲ. ಮನಸ್ಸು ನಮ್ಮ ಪ್ರಜ್ಞಾಕೇ೦ದ್ರಕ್ಕೆ ಲಕ್ಷ್ಯವಾಗುವ ಅಂಗಗಳನ್ನು ಸಂಪೂರ್ಣವಾಗಿ 
ಅಲ್ಲದಿದ್ದರೂ ಕೆಲಮಟ್ಟಿಗೆ ಆಯುತ್ತದೆ. ಈ ದೃಷ್ಟಿಯಿ೦ದ ನೋಡಿದರೆ ಉನ್ಮುಖತೆಯನ್ನು 
ನಮ್ಮ ಪ್ರಜ್ಞೆಯ “ಆಯುವ ಚಟುವಟಿಕೆ' ಎ೦ದು ಲಕ್ಷಣೆಸಬಹುದು. 
ಉನ್ಮುಖತೆಯ ಕ್ಷೇತ್ರ 

ಮನುಷ್ಯರ ಪ್ರಜ್ಞಾಕೇ೦ದ್ರವನ್ನು ಏಕಕಾಲದಲ್ಲಿ ಆಕ್ರಮಿಸಬಲ್ಲ ವಸ್ತುಗಳ ಸಂಖ್ಯೆಯನ್ನು 
ಪ್ರಯೋಗಪರೀಕ್ಷೆಗೆ ಗುರಿಪಡಿಸಲಾಗಿದೆ. ಒಂದು ಕಾಲದಲ್ಲಿ ಒ೦ದೇ ಪದಾರ್ಥಕ್ಕೆ 
ಉನ್ಮುಖರಾಗಬಹುದು ಎ೦ಬುದು ಸಾಮಾನ್ಯ ಅಭಿಪ್ರಾಯ. ಆದರೆ ಈ ಮಾತನ್ನು 
ತಿದ್ದಬೇಕು. ಏಕೆ೦ದರೆ ಒ೦ದು ವಸ್ತುವು ಸರಳವಾಗಿಯೂ ಇರಬಹುದು ಅಥವಾ 
ಜಟಲವಾಗಿಯೂ ಇರಬಹುದು. ನಾವು ಒ೦ದು ಮನೆಯನ್ನು ಒಂದು ಘಟಕ ಅಥವಾ 
ವಸ್ತುವೆಂದು ತಿಳಿಯುತ್ತೇವೆ; ಆದರೆ ಅದರಲ್ಲಿ ಕಿಟಕಿ, ಬಾಗಿಲು ಮುಂತಾದ ತಮ್ಮಲ್ಲೇ 
ಸ್ವತಂತ್ರ ಘಟಕಗಳೆನಿಸಿದ ಅನೇಕ ಭಾಗಗಳಿವೆ. ಆದುದರಿ೦ದ ಒ೦ದು ವಸ್ತುವಿನ ಒಂದುತನವು 
ನಮ್ಮ ಉದ್ದೇಶಕ್ಕೆ ತಕ್ಕಂತೆ ಬದಲಾಗುತ್ತದೆ. ಒ೦ದು ವಸ್ತುವು ಒ೦ದೇ ಒಂದು 
ಪದಾರ್ಥವಾಗಿರಬಹುದು ಇಲ್ಲವೆ ಅನೇಕ ಪದಾರ್ಥಗಳನ್ನು ಗು೦ಪುಗೂಡಿಸಿ ಒಂದೇ 
ವಸ್ತುವೆಂದು ತಿಳಿದುಕೊ೦ಡದ್ದಾಗಿರಬಹುದು. 


ಶೀಘ್ರದರ್ಶಿ ಯಂತ್ರವು (7೩0815(050000) ನಮ್ಮ ಕಣ್ಣ ಮುಂದೆ ೧೦೦ನೆಯ 
ಒಂದು ಸೆಕುಂದದಿ೦ಂದ ೧/೫ ಸೆಕುಂದದವರೆಗಿನ ಕಾಲಾವಧಿಯಲ್ಲಿ, ಚುಕ್ಕೆ, ಗೆರೆ, ಅಕ್ಷರ, 
ಬಣ್ಣಗಳನ್ನು ಇಟ್ಟು ತೆಗೆಯುತ್ತದೆ. ನೋಟದ ಕಾಲವನ್ನು ಇಷ್ಟು ಕಡಿಮೆಮಾಡಿದ್ದು 
ಏತಕ್ಕೆ? ಅಷ್ಟು ಕಾಲದಲ್ಲಿ ನಮ್ಮ ಕಣ್ಣು ಚಲಿಸಿ, ಆ ಮೂಲಕ ನಾವು ನೋಡಿದ 
ವಸ್ತುಗಳನ್ನು ಲೆಕ್ಕಿಸುವ ಅವಕಾಶವನ್ನು ತಪ್ಪಿಸುವುದಕ್ಕೆ. ಅಂಥ ಕ್ಷಣಾಂಶದಲ್ಲಿ ನಾವು 
ಗುರುತಿಸಬಹುದಾದ ವಸ್ತುಗಳ ಸಂಖ್ಯೆ ಹೆಚ್ಚೆಂದರೆ ನಾಲ್ಕು ಇಲ್ಲವೆ ಐದು. ಇದನ್ನೇ 
ನಾವು ಉನ್ಮುಖತಾ ಕ್ಷೇತ್ರವೆನ್ನುತ್ತೇವೆ. ಉನ್ಮುಖತೆಯ ಒಂದೇ ಒಂದು ಸ್ಪಂದ ಅಥವಾ 
ಕಟಾಕ್ಷದಲ್ಲಿ ನಾವು ಗಹಿಸಬಹುದಾದ ವಸ್ತುಗಳ ಸಂಖ್ಯೆಗೆ ಉನ್ಮುಖತಾ ಕ್ಷೇತ್ರವೆನ್ನಬಹುದು. 
ಐದು ಬೇರೆ ಬೇರೆ ಅಕ್ಷರಗಳ ಬದಲು ಐದು ಚಿಕ್ಕ ಪದಗಳನ್ನು ಗುರುತಿಸಬಹುದು 


* ೫೩೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಎಂಬುದು ಕುತೂಹಲಕರವಲ್ಲವೆ? ಮತ್ತು ಚುಕ್ಕೆಗಳನ್ನು ಗುಂಪು ಗುಂಪಾಗಿ ಇಟ್ಟಿದ್ದರೆ 
ಬೇರೆ ಬೇರೆ ಚುಕ್ಕೆಗಳು ಎಷ್ಟಿವೆಯೋ ಅಷ್ಟೆ ಸಂಖ್ಯೆಯ ಗುಂಪುಗಳನ್ನು ಪ್ರತ್ಯೇಕವಾಗಿ 
ಗುರುತಿಸಬಹುದು. ಐದು ಜೊತೆ ಗೆರೆಗಳನ್ನು ಐದು ಪ್ರತ್ಯೇಕ ಗೆರೆಗಳೆಂದು ಗುರುತಿಸುವುದು 
ಸುಲಭ. ಹೀಗೆ ಗುರುತಿಸುವ ಶಕ್ತಿಯು ನಮಗೆ ವಯಸ್ಸು ಮತ್ತು ಅಭ್ಯಾಸ ಹೆಚ್ಚಾದಂತೆ 
ಹೆಚ್ಚಾಗುತ್ತದೆ. ಅಂದರೆ ನಮ್ಮ ಉನ್ಮುಖತಾ ಕ್ಷೇತ್ರ ಹೆಚ್ಚುವುದೆಂದು ಅರ್ಥವಲ್ಲ ಆದರೆ 
ಘಟಕಗಳು ಹೆಚ್ಚು ಹೆಚ್ಚು ಜಟಿಲವಾಗುತ್ತ ಹೋಗಬಹುದು ಎಂದರ್ಥ. ನಮಗೆದುರಾಗುವ 
ವಸ್ತುಗಳನ್ನು ಏಕಕಾಲದಲ್ಲಿ ಗ್ರಹಿಸುವ ಬದಲು ಅನುಕ್ರಮವಾಗಿ ಗ್ರಹಿಸುವಲ್ಲಿಯೂ ಇದೇ 
ತತ್ವ ಅಡಗಿದೆ. ಕಾಲಲೋಲಕ (1100000810) ಯಂತ್ರದ ಬಡಿತಗಳನ್ನು ಒಂದಾದಮೇಲೆ 
ಒಂದರಂತೆ (ಆದರೆ ಎಣಿಸಲು ಶಕ್ಯವಾಗದಷ್ಟು ಬೇಗ) ನಾವು ಕೇಳಲಾರಂಬಿಸಿದರೆ, 
ಒಂದು ಕ್ಷಣದಲ್ಲಿ ಎ೦ಟಕ್ಕಿಂತ ಹೆಚ್ಚು ಬಡಿತಗಳನ್ನು ಕೇಳಲಾರೆವು. ಕಾಲ-ಲೋಲಕವು 
ಮೊದಲು ಎ೦ಟುಸಲ ಅನುಕ್ರಮವಾಗಿ ಎಂಟು ಬಡಿತಗಳನ್ನು ಬಡಿದು ಅನಂತರ 
ಅನುಕ್ರಮವಾಗಿ ಏಳುಬಡಿತಗಳನ್ನು ಬಡಿದರೆ, ಯೋಜ್ಯನು ಅವುಗಳನ್ನು ಎಣಿಸದೆ ಒ೦ದನೆಯ 
ಗು೦ಪನ್ನು ಎರಡನೆಯ ಗುಂಪಿನಿ೦ದ ಪ್ರತ್ಯೇಕಿಸಿ ತಿಳಿದುಕೊಳ್ಳಬಲ್ಲನು; ಆದರೆ ಎಂಟು 
ಬಡಿತಗಳಿಗಿಂತ ಹೆಚ್ಚಿನ ಗುಂಪುಗಳ ವಿಷಯವಾಗಿ ಅವನ ತೀರ್ಪನ್ನು ಆಧರಿಸಲು 
ಬರದು. 


ಯಾವುದಾದರೊಂದು ಭೌತಿಕ ಪ್ರೇರಣೆಯು ನಿಂತುಹೋದ ನ೦ತರ ಅದರಿಂದ 
ಉಂಟಾದ ಜಟಲ ಸಂವೇದನೆಯು ವಿಶ್ಲೇಷಣ ಆರಂಭಿಸುವುದೆ೦ದು ಹೇಳುವುದುಂಟು. 
ಈ ವಿಶ್ಲೇಷಣೆಯಲ್ಲಿ ಆ ಜಟಿಲ ಸಂವೇದನೆಯ ಒಂದೊಂದೇ ಅಂಗವನ್ನು ಪ್ರತ್ಯೇಕಿಸಿ, 
ಅದಕ್ಕೆ ನಾವು ವಿಶೇಷತಃ ಉನ್ಮುಖರಾಗುತ್ತೇವೆ. ಹಿ೦ದೆ ಹೇಳಿದ ಪ್ರಯೋಗದಲ್ಲಿರುವ 
ಚುಕ್ಕೆ ಅಥವಾ ಗೆರೆಗಳ ಎಣಿಕೆ ಇಲ್ಲವೆ ಅಕ್ಷರಗಳನ್ನು ಗುರುತಿಸುವುದು, ಅವು ನಮ್ಮ 
ಕಣ್ಣೆದುರಿನಿಂದ ಹೊರಟು ಹೋದ ನಂತರವೇ. ಒಬ್ಬ ಸ೦ಶೋಧಕನು ಅನೇಕ ವ್ಯಕ್ತಿಗಳ 
ಸ್ಮೃತಿ-ಪ್ರತಿಮೆಗಳ ಉಳಿಗಾಲವನ್ನು ಅಳೆದು, ಮೂಲ ಪ್ರೇರಣೆ ಹೋಗಿ ಬಹಳ ಕಾಲವಾದ 
ಮೇಲೆ ಕೂಡ ಸ್ಮೃತಿಪ್ರತಿಮೆಯು ಯಾರಲ್ಲಿ ಅಚ್ಚಳಿಯದೆ ಉಳಿದಿರುವುದೋ ಅಂಥವರ 
ಉನ್ಮುಖತಾ ಕ್ಷೇತ್ರವು ಬಹಳ ವಿಸ್ತಾರವಾದದ್ದೆಂದು ತೀರ್ಮಾನಿಸಿದ್ದಾನೆ. ಹೀಗಿರುವುದರಿಂದ 
ಉನ್ಮುಖತಾಕ್ಷೇತ್ರವು ಸ್ಮತಿ ಪ್ರತಿಮೆಯನ್ನು ಅವಲಂಬಿಸಿದೆ ಎಂಬುದರಲ್ಲಿಯೂ ಕೆಲಮಟ್ಟನ 
ಸತ್ಯಾಂಶವಿದೆ ಎಂದು ಹೇಳಬಹುದು. 


ಉನ್ಮುಖತೆಯ ಕಾರಕಗಳು 


ಉನ್ಮುಖತೆಯನ್ನು ಉಂಟುಮಾಡುವ ಕಾರಕಗಳಲ್ಲಿ ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ 
ಎ೦ಬ ಎರಡು ಬಗೆಗಳಿವೆ. 

ವಸ್ತುನಿಷ್ಠ ಉನ್ಮುಖತೆ: ಒಂದಲ್ಲ ಒಂದು ಕಾಲದಲ್ಲಿ ಎಲ್ಲವರೂ ಎಲ್ಲದಕ್ಕೂ 
ಉನ್ಮುಖರಾಗಬಹುದು. ಆದರೆ ಸಾಮಾನ್ಯವಾಗಿ ಮನುಷ್ಯರು ಕೆಲವನ್ನು ಬಿಟ್ಟು ಇನ್ನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೩೯ * 


ಕೆಲವಕ್ಕೆ ಮಾತ್ರ ಉನ್ಮುಖರಾಗುವುದು ರೂಢಿ. ಈ ಸಂದರ್ಭದಲ್ಲಿ ಯಾವ ತರದ 
ವಸ್ತುಗಳು ಜನರ ಉನ್ಮುಖತೆಯನ್ನು ಸೆಳೆದು ಸೆರೆಹಿಡಿಯುವುದೆ೦ಬುದು ಮನಃ ಶಾಸ್ತ್ರೀಯ 
ಪ್ರಶ್ನೆ. ಪ್ರೇರ್ಯ, ಪ್ರೇರಣೆ ಮತ್ತು “ಎನುಕ್ರಿಯೆಗಳ ಸೂತ್ರವನ್ನು ಇಟ್ಟುಕೊಂಡರೆ ನಾವು 
ಉತ್ತರವನ್ನು ಹುಡುಕುವುದು ಸುಲಭವಾಗುತ್ತದೆ. ಉನ್ಮುಖತೆಯನ್ನು ಸೆಳೆಯುವಲ್ಲಿ ಕೆಲ 
ಬಗೆಯ ಪ್ರೇರಣೆಗಳು ಹೆಚ್ಚು ಅನುಕೂಲವಾಗಿರುತ್ತವೆ. 


ತೀವ್ರತೆ: ಪ್ರೇರಣೆಯ ತೀವ್ರತೆಯು ಮೊದಲನೆಯ ಕಾರಕ. ಉನ್ಮುಖತೆಯನ್ನು 
ಸೆಳೆಯುವಲ್ಲಿ ದುರ್ಬಲ ಪ್ರೇರಣೆಗಿ೦ತ ಬಲಿಷ್ಠ ಪ್ರೇರಣೆ ಹೆಚ್ಚು ಅನುಕೂಲವಾಗುತ್ತದೆ. 
ಪಿಸುಮಾತಿಗಿಂತ ಜೋರಾದ ಸದ್ದೂ ಮಿಣುಕು ದೀಪಕ್ಕಿಂತ ತೀಕ್ಷ್ಣಪ್ರಕಾಶವೂ ನಮ್ಮ 
ಉನ್ಮುಖತೆಯನ್ನು ಸೆಳೆದುಕೊಳ್ಳುವುದರಲ್ಲಿ ಹೆಚ್ಚು ಸಮರ್ಥ. ದೃಶ್ಯಪದಾರ್ಥಗಳಲ್ಲಿ ಅವುಗಳ 
ಗಾತ್ರವು ತೀವ್ರತೆಯಷ್ಟೇ ಪರಿಣಾಮಕಾರಿ. ಸಣ್ಣ ವಸ್ತುಗಳಿಗಿಂತ ದೊಡ್ಡ ವಸ್ತುಗಳು ನಮ್ಮ 
ಉನ್ಮುಖತೆಯನ್ನು ಸೆಳೆಯುವುದು ಹೆಜ್ಜು. 

ಪುನರಾವೃತ್ತಿ: ಪುನರಾವೃತ್ತಿ ಅಥವಾ ಪ್ರೇರಣೆಗಳ ಸಮುದಯವು ಇನ್ನೊಂದು 
ಕಾರಕ. “ಅಯ್ಯೋ, ಅಯ್ಯೋ, ಅಯ್ಯೊ?” ಎಂದರೆ ಯಾರಾದರೂ ಓಡಿ ಬಂದಾರು. 
ಹಾಗಲ್ಲದೆ, ಒಂದೇ ಸಲ “ಅಯ್ಯೋ” ಅಂದರೆ ಯಾರೂ ಓಡಿಬರದಿರಬಹುದು. ಆದರೆ 
ಒಂದು ಪ್ರೇರಣೆಯನ್ನು ಬಹಳ ಸಲ ಪುನರಾವರ್ತಿಸಿದರೆ ತನ್ನ ಏಕತಾನದ ದೆಸೆಯಿಂದ 
ಅದು ನಮ್ಮ ಉನ್ಮುಖತೆಯನ್ನು ಸೆರೆಹಡಿಯಲಾರದು. ಆಗ ನಮ್ಮ ಉನ್ಮುಖತೆಯು 
ಬದಲಾವಣೆ" ರ ಹೊಸತನಗಳಿರುವ ಇನ್ನಾವುದಾದರೂ ಪ್ರೇರಣೆಗೆ ವಶವಾಗುತ್ತದೆ. 


ವ್ಯಭಿಚಾರ: ಇದೊಂದು ಬಲಿಷ್ಠವಾದ ಕಾರಕ. ವ್ಯಭಿಚಾರ ಪ್ರೇರಣೆಯು 
ಸ್ಥಾಯಿಪ್ರೇರಣೆಗಿ೦ತ ಹೆಚ್ಚು ಸಾಮರ್ಥ್ಯ ಉಳ್ಳದ್ದು. ಅಚಲವಾಗಿ ನಿಂತ ಚಿತ್ರ ಒಂದಕ್ಕಿಂತ 
ಚಂಚಲಿಸುವ ಚಿತ್ರವು ನಮ್ಮ ಲಕ್ಷ್ಯವನ್ನು ಹೆಜ್ಜಾಗಿ ಸೆಳೆಯುತ್ತದೆ. ಸ್ಥಿರವಾದ ಬೆಳಕಿಗೆ 
ಎದುರಾದ ಜಾಹೀರಾತಿಗಿ೦ತ ನಂದಿ ಉರಿವ ಬೆಳಕಿಗೆ ಎದುರಾದ ಜಾಹೀರಾತು ಹೆಚ್ಚು 
ಆಕರ್ಷಕ. ಆದುದರಿಂದ ವಸ್ತುವು ಬದಲಾಯಿಸುವ ಅಥವಾ ವ್ಯಭಿಚರಿಸುವ ಅಂಶವೂ 
ಒಂದು ಗಮನೀಯ ಕಾರಕ. 


ವಿಲಕ್ಷಣತೆ: ಪರಿಣಾಮದಲ್ಲಿ ಸಾಧಾರಣವಾಗಿ ವಿಲಕ್ಷಣತೆಯು ವ್ಯಭಿಚಾರವನ್ನೇ 
ಹೋಲುತ್ತದೆ. ತನ್ನ ಪರಿಸರದಲ್ಲಿ ಇರುವ ಇತರ ವಸ್ತುಗಳಿಗಿಂತ ಎಲಕ್ಷಣವಾಗಿರುವ 
ವಸ್ತುವು `ನಮ್ಮ ಲಕ್ಷ್ಮಃ ವನ್ನು ಬಹುಬೇಗ ಸೆಳೆಯುವುದು. ಅದು ಬಿಳಿಯ. ಗೋಡೆಯ 
ಮೇಲೆ ಇಟ್ಟ ಕರಿಯ ಚುಕ್ಕಯಾಗಬಹುದು; ಇಲ್ಲವೆ ಸಂತೆಯಲ್ಲಿರುವ ಒಂದು ಏಕಾಂತ 
ಸ್ಥಳವಾಗಬಹುದು; ನಯವಾದ ಕೆನ್ನೆಯ ಮೇಲೆ ಒರಟಾಗಿ ಎದ್ದು ಮೊಡವೆಯಾಗಬಹುದು; 
ಇಲ್ಲವೆ ಪಟ್ಟೆಯ ಸೀರೆಯ ಒಂದು ಹರಕೂ ಆಗಬಹುದು. 


ವ್ಯಕ್ತಿನಿಷ್ಕಕಾರಕಗಳು: ಇವು ಎರಡು ಬಗೆಯಾಗಿವೆ. ಮೊದಲನೆಯದು ವ್ಯಕ್ತಿಯ 
ಸ್ಥಿರವಾಗಿರುವ ಅಥವಾ "ರಚನಾಗತವಾಗಿರುವ' ಲಕ್ಷಣಗಳು; ಎರಡನೆಯದು 


* ೫೪೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತಾತ್ಕಾಲಿಕವಾಗಿರುವ ಸ್ಥಿತಿ ಮತ್ತು (ನಡೆಯುತ್ತಲೇ ಇರುವ) ಕಾರ್ಯಪ್ರವಾಹ. ಸ್ಥಿರಕಾರಕಗಳಲ್ಲಿ 
ವ್ಯಕ್ತಿಯ ಉನ್ಮುಖತೆ ಮತ್ತು ಪರಾಜ್ಮುಖತೆ ಅಭ್ಯಾಸದಿ೦ದ (11801) ಬರುತ್ತವೆ. ಕೆಲವು 
ವಸ್ತುಗಳ ಬಗ್ಗೆ ಲಕ್ಷ್ಯ ಹಾಕುವುದನ್ನೂ ಮತ್ತೆ ಕೆಲವು ವಸ್ತುಗಳನ್ನು ಅಲಕ್ಷ್ಯ ಮಾಡುವುದನ್ನೂ 
ಪ್ರತಿಯೊಂದು ವ್ಯಕ್ತಿಯೂ ಕಲಿತಿರುತ್ತಾನೆ. ಮೋಟಾರು ಕಾರಿನ ಡೈವರನಿಗೆ ಅದರ 
ಸದ್ದನ್ನು ಕೇಳಿ ಅಭ್ಯಾಸವಾಗಿರುತ್ತದೆ; ಅದರ ಸದ್ದು ಮೋಟಾರು ಸರಾಗವಾಗಿ 
ಹೋಗುತ್ತಿದೆಯೇ ಇಲ್ಲವೇ ಎಂಬುದನ್ನು ಅವನಿಗೆ ತಿಳಿಸುತ್ತದೆ. ಸಸ್ಯಶಾಸ್ತ್ರಜ್ಞನಿಗೆ ಕಲ್ಲು 
ಮತ್ತು ಮರಗಳಲ್ಲಿರುವ ಅತ್ಯ೦ತ ಕ್ಷುದ್ರವಾದ ಸಸ್ಯ ವಿಶೇಷಗಳನ್ನೂ ನೋಡುವುದು 
ಅಭ್ಯಾಸವಾಗಿರುತ್ತದೆ. ನೋಡತಕ್ಕದ್ದು ಯಾವುದು ಬಿಡತಕ್ಕದ್ದು ಯಾವುದು ಎಂಬುದನ್ನು 
ಮಗುವು ದೊಡ್ಡವರಿಂದ ಕಲಿತಿರುತ್ತದೆ. 

ತಾತ್ಕಾಲಿಕ ವ್ಯಕ್ತಿನಿಷ್ಠ ಕಾರಕಗಳಲ್ಲಿ ಆಸಕ್ತಿಯು ಬಹಳ ಮುಖ್ಯವಾದದ್ದು. ಪಸ್ತುತ 
ಕಾಲದಲ್ಲಿ ನಿಮ್ಮ ಆಸಕ್ತಿಗೆ ಅನುಗುಣವಾಗಿರುವುದು ಯಾವುದೆಂಬುದನ್ನು ನೀವು 
ನೋಡುತ್ತೀರಿ. ಒ೦ದು ವಸ್ತುಪ್ರದರ್ಶನದಲ್ಲಿ ನೀವು ಕೊಳ್ಳಬೇಕೆಂದಿರುವ ವಸ್ತು ನಿಮ್ಮ 
ಕಣ್ಣನ್ನು ಸೆಳೆಯುತ್ತದೆ; ಮಿಕ್ಕ ವಸ್ತುಗಳನ್ನು ಅಲ್ಲಿ ಎಷ್ಟು ಎದ್ದು ಕಾಣುವಂತೆ ಪ್ರದರ್ಶಿಸಿದ್ದರೂ 
ಅತ್ತ ಕಡೆ ನಿಮ್ಮ ಲಕ್ಷ್ಯ ಹರಿಯುವುದಿಲ್ಲ. ಎಷ್ಟೋ ವೇಳೆ ನಿಮ್ಮ ನಿಯತಕಾಲಿಕ ಆಸಕ್ತಿಯು 
ಪ್ರಶ್ನೆಯ ರೂಪವನ್ನು ತಾಳುತ್ತದೆ. ಒಮ್ಮೆ ಬೆಲೆಯ ಪ್ರಶ್ನೆ ನಿಮ್ಮ ಮನಸ್ಸಿನ ಎದುರು 
ಬ೦ದ ಕೂಡಲೆ ನಿಮ್ಮ ಉನ್ಮುಖತೆಯನ್ನು ಒಂದು ಅಪ್ರಮುಖವಾದ ಬೆಲೆಪಟ್ಟಿಯು 
ಆಕರ್ಷಿಸುತ್ತದೆ! 

ಲಕ್ಷ್ಮವನ್ನು ಸೆಳೆಯುವುದೇ ಒಂದು, ಅದನ್ನು ಸೆರೆಹಿಡಿದಿಡುವುದೇ ಮತ್ತೊಂದು. 
ಹೊಸತನ ಮತ್ತು ತೀವ್ರತೆ ಮುಂತಾದ ಪ್ರೇರಣಾಕಾರಕಗಳು ನಿಮ್ಮ ಲಕ್ಷ್ಯವನ್ನು ಸೆಳೆಯುತ್ತವೆ; 
ಆದರೆ ಬಹಳ ಕಾಲದವರಗೆ ನಿಮ್ಮ ಲಕ್ಷ್ಯವನ್ನು ಸೆರೆಹಿಡಿದಿಡಲು ಯಾವುದಾದರೊಂದು 
ನಿಜವಾದ ಆಸಕ್ತಿ ಬೇಕು. ನಿಜವಾದ ಆಸಕ್ತಿಯು ನಿಮ್ಮ ಉನ್ಮುಖತೆಗೆ ಬೆಂಬಲವಾಗಿ 
(೫೦-17010017000 ನಿಲ್ಲುತ್ತದೆ. 

ಎಷ್ಟೋ ಸಲ ಉಪಾಧ್ಯಾಯರು ಮಕ್ಕಳು ತಾವು ಹೇಳುವುದನ್ನು ಲಕ್ಷಿಸುವುದಿಲ್ಲವೆಂದು 
ದೂರುತ್ತಾರೆ. ಅದೇ ಮೇರೆಗೆ ವಿದ್ಯಾರ್ಥಿಗಳಾದರೂ ತಮ್ಮ ಉನ್ಮುಖತೆಯ ಶಕ್ತಿಯು 
ತೀರ ದುರ್ಬಲವೆಂದು ದೂರಿಕೊಳ್ಳುವುದುಂಟು. ಮಕ್ಕಳನ್ನು ಕಾಡಿಸುವುದು ಸಂಪೂರ್ಣ 
ಪರಾಜ್ಮುಖತೆಯಲ್ಲ. ಅವರಿಗೆ ಅಂಟಿಕೊಂಡಿರುವ ರೋಗವೆಂದರೆ ಅನ್ಯೋನ್ಮುಖತೆ. 
ವಿದ್ಯಾರ್ಥಿಗಾದರೂ ಉಂಟಾಗುವ ತೊಂದರೆ ಇದೇ. ಅವನು ತನ್ನ ಇತರ ಆಸಕ್ತಿಗಳನ್ನು 
ಬಿಟ್ಟು ಕೊಟ್ಟಾಗ ಅವನ ಮನಸ್ಸಿನ ಅಲೆದಾಟ ನಿಲ್ಲುವುದು; ಅ೦ಥ ಸ್ಥಿಮಿತ ಮನಸ್ಸಿನಿಂದ 
ಉಪನ್ಯಾಸದಲ್ಲಿ ನಿಜವಾದ ಆಸಕ್ತಿಯನ್ನು ತಾಳಿದರೆ ಅವನ ತೊಂದರೆ ಪರಿಹಾರವಾಗುವುದು. 

ಉನ್ಮುಖತಾಜ'೦ಗ: ಇದು ಉನ್ಮ್ಮಖತೆಗೆ ಎರುದ್ಧವಾದ ದ'ರ್ಮು. 
ಉನ್ಮುಖತಾಭಂಗವೆಂಬುದು ನಾವು ಉನ್ಮುಖರಾಗಬಯಸುವ ವಸ್ತುವಿನಿಂದ ನಮ್ಮ 
ಉನ್ಮುಖತೆಯನ್ನು ತನ್ನ ಕಡೆಗೆ ಎಳೆವ ಒಂದು ಪ್ರೇರಣೆ. ಉನ್ಮುಖತೆಯನ್ನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೪೧ * 


ವ್ಯವಸ್ಥೆಗೊಳಿಸಿಕೊಳ್ಳುವುದರಲ್ಲಿ ಉನ್ಮುಖತಾಭ೦ಗವನ್ನು ಗೆದ್ದುಕೊಳ್ಳುವುದು ಅತ್ಯಂತ 
ಮುಖ್ಯವಾದ ಅ೦ಶ. 

ಉನ್ಮುಖತಾಭಂಗವು (11880000) ಮೂರು ಎಧವಾಗಿದೆ: ಆಂತರಿಕ, ಬಾಹ್ಯ 
ಮತ್ತು ಭಾವಿಕ ಎಂದು. ತಲೆನೋವು, ಹೊಟ್ಟೆನೋವು ಮುಂತಾದವು ಆಂತರಿಕ ಭ೦ಗಗಳು. 
ಹೊರಗಿನ ಗದ್ದಲಗಳು ಬಾಹ್ಯಭ೦ಗಗಳು. ನಾವು ಒ೦ದು ವಸ್ತುವಿನಲ್ಲಿ ಉನ್ಮುಖರಾಗಿರುವಾಗ 
ನಮ್ಮ ವಿಚಾರಗಳು ಬೇರೆ ದಿಕ್ಕುಗಳಿಗೆ ನಮ್ಮನ್ನು ಎಳೆದುಕೊ೦ಡು ಹೋದರೆ ಅಂಥ 
ಭ೦ಗವು ಭಾವಿಕ (16080008) ಎನಿಸುತ್ತದೆ. 


ಉನ್ಮುಖತಾಭ೦ಂಗವನ್ನು ಗೆಲ್ಲಲು ಅನೇಕ ಮಾರ್ಗಗಳಿವೆ. ಅವುಗಳಲ್ಲಿ 
ಮೊದಲನೆಯದೆಂದರೆ ಉನ್ಮುಖತಾಭ೦ಗವನ್ನು ಕಿತ್ತು ಬಿಸುಡುವುದು. ನಾವು ಓದುತ್ತಿದ್ದಾಗ 
ಯಾರಾದರೊಬ್ಬರು ಬ೦ದು ಜೋರಾಗಿ ಮಾತಾಡಲು ಶುರುಮಾಡಿದರೆ, ಅವರನ್ನು 
ನಾವು ಹೊರಗೆ ಅಟ್ಟಿಬಿಡಬಹುದು. ಇದು ಒಂದನೆಯ ಮಾರ್ಗ. ಹಾಗಲ್ಲದೆ ಅವರನ್ನು 
ಮಾತಾಡಲು ಬಿಟ್ಟು ಓದುವಿಕೆಯಲ್ಲಿ ನಾವು ಹೆಚ್ಚು ಪ್ರಯತ್ನವನ್ನು ಹಾಕಬಹುದು. 
ಅದರಿಂದ ಹೆಚ್ಚು ಏಕಾಗರಾಗಿ, ಗಟ್ಟಯಾಗಿ ಓದತೊಡಗಬಹುದು; ಇಲ್ಲವೆ ನಮ್ಮ ತಲೆಯನ್ನು 
ಪುಸ್ತಕದ ಹತ್ತಿರಕ್ಕೆ ಒಯ್ಯಬಹುದು. ಈ ಪ್ರಯತ್ನದಲ್ಲಿ ನಾವು ಮಾಡುತ್ತಿರುವ ಕೆಲಸದಲ್ಲಿ 
ಹೆಚ್ಚಿನ ಶಕ್ತಿಯನ್ನು ಪ್ರಯೋಗಿಸುತ್ತೇವೆ. ಹೀಗೆ ಉನ್ಮುಖತಾಭಂಗವನ್ನು ಗೆಲ್ಲುವುದು 
ಎರಡನೆಯ ಮಾರ್ಗ. 


ಅದನ್ನು ಬಿಟ್ಟು ನಾವು ಉನ್ಮುಖತಾಭ೦ಗದ ಪ್ರೇರಣೆಗೆ ಪರಾಜ್ಮುಖರಾಗುವ 
ಅಭ್ಯಾಸವನ್ನು ಬೆಳೆಸಿಕೊ೦ಡು ಅದನ್ನು ಗೆಲ್ಲಬಹುದು. ಈ ಪ್ರಕ್ರಿಯೆಯೇ ನೈಷೇಧಿಕ 
ಹೊಂದಿಕೆ. ಪದೇ ಪದೇ ಭ೦ಗವೊಂದು ನಮನ್ನು ಪೀಡಿಸತೊಡಗಿದರೆ ಕಾಲಹೋದ 
ಹಾಗೆ ನಾವು ಅದನ್ನು ಅಲಕ್ಷಿಸುವುದನ್ನು ಕಲಿಯುತ್ತೇವೆ. ರೈಲುನಿಲ್ದಾಣದ ಬಳಿ ವಾಸ 
ಮಾಡುವವರಿಗೆ ಅಲ್ಲಿಗೆ ಬಂದು ಹೋಗುವ ರೈಲುಗಳ ಸದ್ದಿನಿಂದ ಯಾವ ತೊಂದರೆಯೂ 
ಆಗುವುದಿಲ್ಲ. ಅದೇ ಒಬ್ಬ ಹೊಸಬನು ಅಲ್ಲಿಗೆ ಹೋದರೆ ಅವನಿಗೆ ಆ ಸದ್ದು ಅತ್ಯಂತ 
ಬಲವಾದ ಭಂಗವೆನಿಸುತ್ತದೆ. 


ಕೊನೆಯದಾಗಿ. ನಮ್ಮ ಮುಖ್ಯ ಕಾರ್ಯದೊಡನೆ ಉನ್ಮುಖತಾಭ೦ಗವನ್ನು 
ಜೋಡಿಸಿಕೊಂಡು ಬಿಟ್ಟರೆ ಆಗ ಅದರ ವಿಷದ ಹಲ್ಲನ್ನು ಮುರಿದಂತೆ ಆಗುತ್ತದೆ. ಆಗ 
ಉನ್ಮುಖತಾಭ೦ಗವೆಂಬುದೇ ನಮ್ಮ ಮಿತ್ರನಾಗಿ ಕೆಲಸ ಮಾಡತೊಡಗುತ್ತದೆ. ಒಬ್ಬ 
ಸಂಗೀತಗಾರನು ಬಲಗೈಯಿಂದ ಕಾಲಿನಿಂದ ಒತ್ತುವ ಹಾರ್ಕ್ಮೋನಿಯಮ್ಮನ್ನು ನುಡಿಸುತ್ತಿದ್ದಾಗ 
ಅವನಿಗೆ ಅವನ ಎಡಗೈಯೊಂದು ಉನ್ಮುಖತಾಭಂಗದ ಕಾರಣವೆನಿಸಿತು. ಆ ಕೈಯಿಂದ 
ಏನು ಮಾಡಬೇಕೆಂಬುದೇ ಗೊತ್ತಾಗಲಿಲ್ಲ. ಆದರೆ ಕಾಲಕ್ರಮೇಣ ಅವನು ಎಡಗೈಯಿ೦ದಲೂ 
ನುಡಿಸುವುದನ್ನು ಕಲಿತನು. ಹೀಗೆ ಅವನು ಉನ್ಮುಖತಾಭಂಗಕ್ಕೆ ಕಾರಣವಾದ ಅವನ 
ಎಡಗೈಯನ್ನು ಮಿತ್ರನನ್ನಾಗಿ ಮಾಡಿಕೊಂಡನು. 


* ೫೪೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿ ್ಯೈ ಸಂಪುಟ - ೩ : ವಿಚಾರ 


ಉನ್ಮುಖತೆಯ ಬಗೆಗಳು: ಸಕ್ರಿಯ ಮತ್ತು ನಿಷ್ಕ್ರಿಯ. ಸಂಪೂರ್ಣ ನಿಷ್ಕಿಯವಾದ 
ಉನ್ಮುಖತೆ ಎ೦ಬುದು ಇಲ್ಲ. ಈ ಭೇಧ ಕೇವಲ ಸಾಪೇಕ್ಟ. ಸ೦ಕಲ್ಪದ ಪ್ರಯತ್ನ 
ಇರುವಾಗ ನಡೆಯುವುದು ಸಕ್ರಿಯ ಉನ್ಮುಖತೆ. ಇದನ್ನೇ "ಸ್ವೇಚ್ಛಾಕೈತ ಉನ್ಮುಖತೆ 
ಎಂದು ಕರೆಯಬಹುದು. ನಿಷ್ಕ್ರಿಯ ಉನ್ಮುಖತೆಯಲ್ಲಿ ಸಂಕಲ್ಪದ ಪ್ರಯತ್ನವು ಅಷ್ಟು 
ಎದ್ದು ಕಾಣುವುದಿಲ್ಲ. ಅದೊಂದು ಸಹಜವಾಗಿ ನಡೆಯುವ ಕ್ರಿಯೆ-ಅಲ್ಲಿ ವಸ್ತುವಿನಲ್ಲಿಯೇ 
ಇರುವ ಏನೋ ಒಂದು ನಮ್ಮ ಉನ್ಮುಖತೆಯನ್ನು ತನ್ನಕಡೆ ಸೆಳೆದುಕೊಳ್ಳುತ್ತದೆ. ಮೂಲ 
ಮತ್ತು ಜನ್ಯವೆ೦ಬುದು ಎರಡನೆಯ ವರ್ಗ-ಮೂಲ ಉನ್ಮುಖತೆಯಲ್ಲಿ ನಾವು 
ಉನ್ಮುಖರಾಗುವುದು ವಸ್ತುವಿನ ಸಲುವಾಗಿಯೇ; ಜನ್ಯ ಉನ್ಮುಖತೆಯಲ್ಲಿ ಯಾವುದೋ 
ಒಂದು ಸಿದ್ಧಿಯ ಸಾಧನವನ್ನಾಗಿ ತೆಗೆದುಕೊ೦ಡು ಒಂದು ವಸ್ತುವಿಗೆ ನಾವು 
ಉನ್ಮುಖರಾಗುತ್ತೇವೆ. ಒ೦ದು ಸರ್ಕಸ್ಸು ನೋಡುವಾಗ ಇರುವ ಉನ್ಮುಖತೆಯು ಮೂಲ 
ಸ್ವರೂಪದ್ದು. ಅಲ್ಲಿ ಅದರ ಕಸರತ್ತಿನಲ್ಲಿಯೇ ನಾವು ಆಸಕ್ತರಾಗಿರುತ್ತೇವೆ. ಬೇಸರ ಬರಿಸುವ 
ಒಂದು ಪ್ರಾಚಾರ್ಯ ಭಾಷಣವನ್ನು ಕೇಳುವಾಗ ಇರುವ ನಮ್ಮ ಉನ್ಮುಖತೆ ಜನ್ಯ 
ಸ್ವರೂಪದ್ದು. ಇಲ್ಲಿ ನಾವು ಪರೀಕ್ಷೆಯಲ್ಲಿ ತೇರ್ಗಡೆ ಹೊ೦ದಲು ಅದೊಂದು ಸಾಧನವೆಂದು 
ತಿಳಿದು ಬಲವಂತದಿಂದ ಆ ಬೇಸರಬರಿಸುವ ಭಾಷಣವನ್ನು ಕೇಳುತ್ತೇವೆ. ಮಕ್ಕಳಿಗೆ 
ಸಾಮಾನ್ಯವಾಗಿ ಮೂಲ ಸ್ವರೂಪದ ಉನ್ಮುಖತೆಯೇ ಇರುತ್ತದೆ. ಏಕೆಂದರೆ ಅವರಿಗೆ 
ಪ್ರಯೋಜನದೃಷ್ಟಿ ಇರುವುದಿಲ್ಲ. ಅವರ ಹೃದಯವನ್ನು ಆಕರ್ಷಿಸಿದ ವಸ್ತುವಿನಲ್ಲಿ ಅವರ 
ಉನ್ಮುಖತೆ ಲೀನವಾಗುತ್ತದೆ. ಈ ಸಹಜಪ್ರವೃತ್ತಿಯು ದೊಡ್ಡವರಾದ ಹಾಗೆ ಅಳಿದು 
ಹೋಗುತ್ತದೆ. ಏಕೆಂದರೆ ವಿಷಯಗಳಿಗೆ ನಾವು ಕೆಲವು ಕೃತಕ ಬೆಲೆಗಳನ್ನು ಅನ್ವಯಿಸಿ 
ಅವು ಬೇಸರಬರಿಸುತ್ತಿದ್ದರೂ ಅವುಗಳಿ೦ದ ಲಾಭವಿದೆ ಎ೦ದು ತಿಳಿದು ಅವುಗಳಿಗೆ 
ಉನ್ಮುಖರಾಗುತ್ತೇವೆ. 


ಜೇ 


೫೪೩ * 


ಅಧ್ಯಾಯ ಆರು 
ಪ್ರತಿಮಾ ಸಂಪುಟ 


ಸಂವೇದನೆ ಮತ್ತು ಇಂದ್ರಿಯಪ್ರತ್ಯಕ್ಷಗಳ ಸ್ವರೂಪವನ್ನು ನಾವು ಹಿಂದೆ ತಿಳಿದೆವು. 
ಅವು ಸದ್ಯಃ ನೇರವಾಗಿ ನಮ್ಮೆದುರಿರುವ ಆವರಣಕ್ಕೆ ಸಂಬ೦ಧಿಸಿದಂಥವು. ಹಾಗಲ್ಲದೆ 
ನಮ್ಮ ಮನಸ್ಸಿನಲ್ಲಿ ಎದುರಿರದ ಹಾಗೂ ಭೂತಕಾಲದ ಮಾನಸಿಕ ಪ್ರತಿಮೆಗಳೂ ಇರುತ್ತವೆ; 
ಎಂದೂ ನಿಜವಾಗಿ ಸಂಭವಿಸಿರದ ಪದಾರ್ಥ ಅಥವಾ ಘಟನೆಗಳ ಪ್ರತಿಮೆಗಳೂ 
ಇರಬಹುದು. ಈ ಮಾನಸಿಕ ಪ್ರತಿಮೆಗಳು ಮಿದುಳಿನ ಚಟುವಟಿಕೆಯನ್ನು 
ಅವಲಂಬಿಸಿರುವುವಲ್ಲದೆ ಸದ್ಯದ ನೇರವಾದ ಬಾಹ್ಯ ಪ್ರೇರಣೆಗಳನ್ನಲ್ಲ. ಇಂಥ ಪ್ರತಿಮೆಗಳನ್ನು 


ನಾಲ್ಕು ವಿಧವಾಗಿ ವಿಂಗಡಿಸಬಹುದು. 


ಸ್ಪತಿಪ್ರತಿಮೆಗಳು ಮತ್ತು ರಚಿತಪ್ರತಿಮೆಗಳು 
ತ ೨) ಎದಿ ಮಾ 


ರಾಮನ ಮುಖವನ್ನು ಮನಸ್ಸಿನ ಕಣ್ಣಿನೆದುರು ತಂದುಕೊ೦ಡರೆ ಅಥವಾ ಅವನ 
ಸ್ಪರದ ಶ್ರಾವಣಪ್ರತಿಮೆಯನ್ನು ನೆನೆದುಕೊ೦ಡರೆ, ನಾವು ಒಂದು ಸ್ಮೃತಿಪ್ರತಿಮೆಯನ್ನು 
ಅನುಭವಿಸುತ್ತೇವೆ ಎಂದಾಗುತ್ತದೆ. ನಾವು ಸ್ವರ್ಗದ ಅಮರಾವತಿಯ ರತ್ನದ ಬಾಗಿಲನ್ನೂ 
ಬ೦ಗಾರದ ರಸ್ಕೆಗಳನ್ನೂ ಅಥವಾ ಕೋತಿಯ ಮುಖ, ಮೇಕೆಯ ಮೈ ಮತ್ತು ಹುಲಿಯ 
ಕೈಕಾಲುಗಳುಳ್ಳ ಪ್ರಾಣಿಯನ್ನು ಕಣ್ಣೆದುರು ಚಿತ್ರಿಸಿಕೊ೦ಡಾಗ ಅದು ರಚಿತಪ್ರತಿಮೆ 
ಎನಿಸಿಕೊಳ್ಳುತ್ತದೆ. ಅಂಥ ಪ್ರತಿಮೆಗಳು ನೇತ್ರೆಂದ್ರಿಯದ ಜ್ಞಾನಗಳಿಗಿಂತ ಭಿನ್ನವಾದ 
ಜ್ಞಾನಗಳಿಂದ ಹುಟ್ಟುತ್ತವೆ; ಕೇಳ್ನೆಯಲ್ಲಿ ಇದು ಇನ್ನಷ್ಟು ಸ್ಪಷ್ಟ ತಾನು ಎ೦ದೂ ಅನುಭವಿಸಿರದ 
ನಾದಾನುಕ್ರಮವನ್ನು ಒಬ್ಬ ಸಂಗೀತ ನಿರ್ಮಾತನು ಮನಸ್ಸಿನಿ೦ದಲೇ ಕೇಳುವದಿಲ್ಲವೆ? 
ಸ್ಮೃತಿಪ್ರತಿಮೆಗಳೆಲ್ಲವೂ ಭೂತಕಾಲದಲ್ಲಿ ನಾವು ಅನುಭವಿಸಿದ ಯಾವುದಾದರೊಂದನ್ನು 
ಹೋಲುತ್ತವೆ ಇಲ್ಲವೆ ಅದನ್ನು ಪುನರುತ್ಪತ್ತಿ ಮಾಡುತ್ತವೆ. ರಚಿತಪ್ರತಿಮೆಗಳು ಹಾಗೆ 
ಮಾಡುವುದಿಲ್ಲ. ಅವೆಲ್ಲ ಹೊಸವು. ರಚಿತ ಪ್ರತಿಮೆಯು ಸಂಪೂರ್ಣವಾಗಿ ಹೊಸದಾದರೂ 
ಅದರ ವಿವಿಧ ಅಂಗಗಳೆಲ್ಲವಕ್ಕೂ ತಕ್ಕ ಬಿಂಬಗಳು ನಮ್ಮ ಗತಾನುಭವದಲ್ಲಿರುತ್ತವೆ. 
ರತ್ನದ ಬಾಗಿಲುಗಳನ್ನೂ ಬ೦ಗಾರದ ರಸ್ಕೆಗಳನ್ನೂ ನಾವು ಎ೦ದೂ ಕಂಡಿಲ್ಲ. ಆದರೆ 
ನಾವು ಬಾಗಿಲುಗಳನ್ನೂ ರತ್ನಗಳನ್ನೂ ಮತ್ತು ಬ೦ಗಾರವನ್ನೂ ನೋಡಿದ್ದೇವೆ. ರಚಿತ 


* ೫೪೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪ್ರತಿಮೆಯು ಈ ಅಂಗಗಳನ್ನು ಒ೦ದು ಹೊಸ ಸ್ವರೂಪದಲ್ಲಿ ಸಂಯೋಜಿಸುವುದರಲ್ಲಷ್ಟೇ 
ಹೊಸ ರಚನೆ ಎನಿಸುತ್ತದೆ. 


ವಿವಿಧ ಇಂದ್ರಿಯಗಳ ಪ್ರತಿಮೆಗಳು 


ಸಂವೇದನೆಗಳು ಎಷ್ಟು ಬಗೆಯಾಗಿವೆಯೋ ಅಷ್ಟೇ ಬಗೆಯ ಪ್ರತಿಮೆಗಳೂ ಇವೆ. 
ನಾವು ಮನಸ್ಸಿನ ಕಣ್ಣಿನಿ೦ದ ಚಿತ್ರಗಳನ್ನು ನೋಡಬಲ್ಲೆವು; ಅದರ ಕಿವಿಯಿ೦ದ ಶಬ್ದಗಳನ್ನು 
ಕೇಳಬಲ್ಲೆವು ಮತ್ತು ಮಿಕ್ಕ ಎಲ್ಲ ವಿಶಿಷ್ಟ ಇಂದ್ರಿಯಗಳಿಗೆ ಸ೦ಬ೦ಧಿಸಿದ ಪ್ರತಿಮೆಗಳನ್ನೂ 
ಸ್ಮತಿಪಥಕ್ಕೆ ತ೦ದುಕೊಳ್ಳಬಲ್ಲೆವು. ಉದಾ: ಕೇಸರಿಭಾತಿನ ರುಚಿ, ಗುಲಾಬಿಯ ವಾಸನೆ, 
ಪಚ್ಚೆಯ ನಯ, ಕಾವಲಿಯ ಬಿಸಿ, ಮ೦ಜುಗಡ್ಡೆಯ ತಂಪು, ಸುಟ್ಟಗಾಯದ ನೋವು 
ಅಥವಾ ನೀರೆತ್ತುವಾಗಿನ ಮಾಂಸಖಂಡಗಳ ಪ್ರಯತ್ನ. ಪ್ರತಿಮೆಗಳು ಸರಿಯಾದ ಅಳತೆಗೆ 
ಸಿಕ್ಕದಿರುವುದರಿಂದ ಬೇರೆ ಬೇರೆ ಬಗೆಯ ಪ್ರತಿಮೆಗಳ ಸಾಪೇಕ್ಷ ಸ್ಪಷ್ಟತೆಯನ್ನು ಬೆಲೆ 
ಕಟ್ಟುವುದು ಕಷ್ಟ ಬಹಳ ಜನರಿಗೆ ಸಾಮಾನ್ಯವಾಗಿ ಅವನ್ನು ಐದು ವರ್ಗಗಳಾಗಿ 
ವಿಂಗಡಿಸಲು ಬರುತ್ತದೆ: ಬಹಳ ಸ್ಪಷ್ಟ ಸ್ಪಷ್ಟ ಸುಮಾರು ಸ್ಪಷ್ಟ ಸಂಪೂರ್ಣ ಅಸ್ಪಷ್ಟ 
ಮತ್ತು ಪ್ರತಿಮೆಯ ಅಭಾವ ಎ೦ದು. ಅನೇಕರ ಅನುಭವದ ಫಲವಾಗಿ (ವೈಯಕ್ತಿಕ 
ಭಿನ್ನಾಭಿಪ್ರಾಯಗಳು ಎಷ್ಟೇ ಇದ್ದರೂ) ಈ ವಿಷಯದಲ್ಲಿ ಒಂದು ಸಾಮಾನ್ಯ ಅಭಿಪ್ರಾಯಕ್ಕೆ 
ಬರಲು ಶಕ್ಕವಾಗಿದೆ. ಆ ಪ್ರಕಾರ ಚಾಕ್ಷುಷ ಪ್ರತಿಮೆ ಅತ್ಯಂತ ಸ್ಪಷ್ಟ ಶ್ರಾವಣಪ್ರತಿಮೆ 
ಎರಡನೆಯದು ಮತ್ತು ನೋವು ಹಾಗೂ ವಾಸನೆಯ ಪ್ರತಿಮೆಗಳು ಪಟ್ಟಿಯ ಕೊನೆಯಲ್ಲಿ 
ಬರುತ್ತವೆ. ಈ ಫಲಿತಾಂಶವು ಮನುಷ್ಯನಲ್ಲಿ ಕಣ್ಣಿಗಿರುವ ಪ್ರಾಧಾನ್ಯವನ್ನೂ ಮೂಗಿನ 
ಶಕ್ತಿಯ ಸಾಪೇಕ್ಷ ಕಡಿಮೆ ಬೆಳವಣಿಗೆಯನ್ನೂ ಸೂಚಿಸುತ್ತದೆ. ಚಾಕ್ಷುಷಪ್ರತಿಮೆಗಳು 
ಶ್ರಾವಣಪ್ರತಿಮೆಗಳಿಗಿ೦ತ ಸ್ಪಷ್ಟತರವೂ ಪದೇಪದೇ ಬರತಕ್ಕವೂ ಆಗಿವೆ; ಮಿಕ್ಕ ಅನೇಕ 
ಬಗೆಯ ಪ್ರತಿಮೆಗಳೊಡನೆ ಸಹಜವಾಗಿ ಉದ್ಭವಿಸಲು ಪ್ರವರ್ತಿಸುತ್ತವೆ. ಮಿಕ್ಕ ಪ್ರತಿಮೆಗಳು 
ಚಾಕ್ಷುಷಪ್ರತಿಮೆಗಳೊಡನೆ ಈ ಪ್ರಕಾರ ಪದೇ ಪದೇ ಬರುವುದಿಲ್ಲ. ಉದಾ: ಮಾವಿನ 
ಹಣ್ಣಿನ ಮಾನಸಿಕ ಚಿತ್ರವಿಲ್ಲದೆಯೇ ನಮಗೆ ಅದರ ರುಚಿಯನ್ನು ಊಹಿಸಲು ಸಾಧ್ಯವಿಲ್ಲ. 
ಭಾರವಾದ ಒಂದು ಕಲ್ಲಿನ ಮಾನಸಿಕ ಚಿತ್ರವಿಲ್ಲದೆ ನಾವು ಅದನ್ನು ಎತ್ತುವ ಮಾಂಸಖಂಡ 
ಪ್ರಯತ್ನವನ್ನು ಕಲ್ಪಿಸಲಾರೆವು. ಆದರೆ ಒಂದು ಮರದ ಚಾಕ್ಷುಷಪ್ರತಿಮೆ ನಮ್ಮ ಮನಸ್ಸಿನಲ್ಲಿ 
ಎದ್ದಾಗ ಯಾವಾಗಲೂ ನಮಗೆ ಅದರ ತೊಗಟೆಯ ಒರಟಿನ ಪ್ರತಿಮೆ ನೆನಪಾಗಬೇಕೆಂದಿಲ್ಲ. 
ಪ್ರತಿಮೆಗಳಲ್ಲಿ ಇರುವ ವೈಯಕ್ತಿಕ ಭೇದಗಳ ವ್ಯಾಪಕತೆಯನ್ನು ಒತ್ತಿಹೇಳಬೇಕಾಗಿದೆ. 
ಬಹಳ ಜನರಿಗೆ ಚಾಕ್ಷುಷಪ್ರತಿಮೆಗಳು ಬಹುಮುಖ್ಯವೆನಿಸಿದರೂ ಅನೇಕರಿಗೆ ಅವು ಶ್ರಾವಣ, 
ಮಾಂಸಲ ಇಲ್ಲವೆ ಇತರ ಪ್ರತಿಮೆಗಳಷ್ಟು ಮುಖ್ಯವಲ್ಲ. ದೂರದಲ್ಲಿರುವ ಸ್ನೇಹಿತರ 
ಆಕೃತಿಗಿ೦ತ ಹೆಚ್ಚಾಗಿ ಅವರ ಧ್ವನಿಯನ್ನೇ ನೆನೆದುಕೊಳ್ಳುವವರು ಇದ್ದಾರೆ. ಅಂಥವರು 
ಜ್ಯಾಮಿತಿಯಲ್ಲಿ ಅಥವಾ ಭೂಪಟವನ್ನು ಓದುವುದರಲ್ಲಿ ಕೋನ ವಿಭಾಗಗಳನ್ನೋ 
ವೃತ್ತದಲ್ಲಿರುವ ತ್ರಿಭುಜಗಳನ್ನೋ ಅಥವಾ ಸೀಮಾರೇಖೆಗಳನ್ನೋ ಚಾಕ್ರುಷಪ್ರತಿಮೆಯ 
ರೂಪದಲ್ಲಿ ಮನಸ್ಸಿನ ಎದುರು ಸ್ಪಷ್ಟವಾಗಿ ತಂದುಕೊಳ್ಳಲಾರರು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೪೫ * 


ಪದಪ್ರತಿಮೆಗಳು 


ನಮ್ಮ ವಿಚಾರಪ್ರಪ೦ಚದಲ್ಲಿ ಅದರಲ್ಲೂ ಅದು ಸೂಕ್ಷ್ಮವಾಗಿರುವಾಗ ನಾವು ವಸ್ತುಗಳ 
ಅಥವಾ ಸಂಗತಿಗಳ ಪ್ರತಿಮೆಗಳಿಗೆ ಬದಲಾಗಿ ಹೆಚ್ಚಾಗಿ ಪದಪ್ರತಿಮೆಗಳನ್ನೇ ಬಳಸುತ್ತೇವೆ. 
ಅವನ್ನು ಪದೇ ಪದೇ ನಮ್ಮ ಮಾನಸಿಕ ಪ್ರಕ್ರಿಯೆಯನ್ನು ಅನುಸರಿಸಿ ಬರುವ ಸ್ಪರತ೦ತುಗಳ 
(11008100165) ನಾಲಿಗೆಯ, ತುಟಿಗಳ ಮತ್ತು ಇತರ ವಾಗ೦ಗಗಳ ಮ೦ದ ಚಲನೆಗಳೊಡನೆ 
ಸೇರಿಸಬಾರದು. ಓದುವಾಗ ಅಥವಾ ವಿಚಾರ ಮಾಡುವಾಗ ಉಕ್ತ ಅಂಗಗಳು 
ಚಲಿಸಬಹುದು. ಆದರೆ ಅವು ಇತರ ಶಾರೀರಕ ಚಲನೆಗಳಂತೆಯೇ ಮಾನಸಿಕ 
ಪ್ರತಿಮೆಗಳಾಗಲಾರವು. ಪದಪ್ರತಿಮೆಯು ಒಮ್ಮೆ ಅದರ ಲಿಖಿತ ಅಥವಾ ಮುದ್ರಿತ 
ಆಕೃತಿಯ ಚಾಕುಷಪ್ರತಿಮೆಯಾಗಬಹುದು. ಅಥವಾ ಅದರ ಶಬ್ದದ ಇಲ್ಲವೆ ನಾದದ 
ಶ್ರಾವಣ ಪ್ರತಿಮೆಯಾದರೂ ಆಗಬಹುದು. ಅದರೊಟ್ಟಸಗೆ ಮಾತಿನಲ್ಲಿ, ಬರಹದಲ್ಲಿ ಅಥವಾ 
ಅಭಿನಯದಲ್ಲಿ ಅದನ್ನು ಹೇಳುವಾಗ ಉ೦ಟಾಗುವ ಚಲನೆಗಳ ಮಾಂಸಲ ಇಲ್ಲವೆ 
ಕ್ರಿಯಾತ್ಮಕ ಪ್ರತಿಮೆಗಳೂ ಬರಬಹುದು. 


ಪ್ರತಿಮೆಗಳೂ ಸಂಶೋಧನೆಗಳೂ 


ತಕ್ಕ ಇಂದ್ರಿಯಾಂಗಕ್ಕೆ ಪ್ರೇರಣೆ ಮಾಡಿದಾಗ ಮಾತ್ರ ಸ೦ವೇದನೆ ಉ೦ಟಾಗಬಲ್ಲುದು. 
ಅದಕ್ಕೆ ಅದ್ಯತನಭೂತಕಾಲದಲ್ಲಿ ಪ್ರೇರಣೆ ದೊರೆತರೆ ಮಾತ್ರ ಉತ್ತರ ಸಂವೇದನೆಗಳು 
ಉಂಟಾಗುತ್ತವೆ. ಆದರೆ ಪ್ರತಿಮೆಗೆ ಅಂಥ ಯಾವ ಪ್ರೇರಣೆಯೂ ಬೇಕಾಗಿಲ್ಲ. ಕತ್ತಲಲ್ಲಿ 
ಇದ್ದಾಗ ನಮ್ಮ ಬಗೆಗನ್ನಡಿಯಲ್ಲಿ ಚಾಕ್ಷುಷಪ್ರತಿಮೆಗಳು ಮೂಡಬಹುದು. ಶಬ್ದಾವರೋಧಕ 
ಕೋಣೆಯಲ್ಲಿ ಸುಮ್ಮನೆ ಕುಳಿತ ನಮ್ಮ ಮನಸ್ಸಿನಲ್ಲಿ ಶ್ರಾವಣಪ್ರತಿಮೆಗಳು ಉದಯಿಸಬಹುದು. 
ಅದೇ ಪ್ರಕಾರ ಕಣ್ಣು ಕುರುಡಾಗಿ ಹೋದರೆ, ಕಿವಿ ಕಿವುಡಾಗಿ ಹೋದರೆ ನಮಗೆ ಚಾಕ್ಷುಕ 
ಇಲ್ಲವೆ ಶ್ರಾವಣ ಪ್ರತಿಮೆಗಳನ್ನು ಕಲ್ಪಿಸಿಕೊಳ್ಳುವ ಶಕ್ತಿಯು ಹೋಗುವುದಿಲ್ಲ. 

ಎರಡನೆಯದಾಗಿ ಇಂದ್ರಿಯಾಂಗವನ್ನು, ಅವಲಂಬಿಸಿದ ಸ೦ವೇದನೆಗಳು ಪ್ರೇರಣೆ 
ನಿಂತರೆ ಅಥವಾ ಬದಲಾದರೆ ಆ ಕೂಡಲೆ ನಿಂತುಹೋಗುವುವು; ಆದರೆ ನಮ್ಮ 
ಇಂದ್ರಿಯಾಂಗಗಳ ಕಾರ್ಯವನ್ನು ಲೆಕ್ಕಿಸದೆ ಇತರ ಪ್ರತಿಮೆಗಳು ಸ್ವತಂತ್ರವಾಗಿ 
ಬಂ೦ದುಹೋಗುತ್ತವೆ. 


ಮೂರನೆಯದಾಗಿ, ಸಂವೇದನೆಗಳಿಗಿ೦ತ ಪ್ರತಿಮೆಗಳು ಹೆಚ್ಚು ಅನಾಕ್ರಮಣ 
ಪ್ರವೃತ್ತಿಯವು. ಒ೦ದು ಇಂದ್ರಿಯಾಂಗದ ಪ್ರೇರಣೆಯು ಫಲಿತ ಸಂವೇದನೆಯನ್ನು 
ಪ್ರೇರಣೆ ಮುಗಿಯುವತನಕ-ನಮಗೆ ಇಷ್ಟವಿರಲಿ ಇಲ್ಲದಿರಲಿ, ನಾವು ಅದಕ್ಕೆ ಲಕ್ಷ್ಮಕೊಡಲಿ, 
ಕೊಡದೆ ಇರಲಿ, ನಮ್ಮ ಪ್ರಜ್ಞಾಕ್ಷೇತ್ರದಲ್ಲಿ ತು೦ಬುತ್ತಲೇ ಹೋಗುವುದು. ಪ್ರತಿಮೆಗಳನ್ನು 
ನಮಗೆ ಬೇಕಾದಾಗ ಬರಿಸಿಕೊಳ್ಳಬಹುದು, ಬೇಡವಾದಾಗ ನಿವಾಳಿಸಬಹುದು. ಅವುಗಳನ್ನು 
ಉನ್ಮುಖತೆಯ ಪ್ರಯತ್ನದಿಂದ ನಾವು ಹಿಡಿದಿಡದಿದ್ದರೆ ಅವು ಬಹುಬೇಗ ಮಾಯವಾಗಿ 
ಹೋಗುತ್ತವೆ. ನಾಲ್ಕನೆಯದಾಗಿ, ತಾನು ಸಮನ್ವಿತವಾಗುವ ಒ೦ದು ಇಂದ್ರಿಯ ಪ್ರಜ್ಞೆಯ 


* ೫೪೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಂದರ್ಭವು ಪ್ರತಿಯೊಂದು ಸಂವೇದನೆಗೂ ಇದೆ. ಅಂದರೆ ಸಂವೇದನೆಯೂ ಅದರ 
ಇಂದ್ರಿಯಜ್ಜ್ಞಾನದ ಸನ್ನಿವೇಶವೂ ಒಟ್ಟಿಗೇ ಬರುತ್ತವೆ. ಆದರೆ ಪ್ರತಿಮೆಗಳು ಸಾಪೇಕ್ಷವಾಗಿ 
ಒ೦ಟಿಗಳು ಮತ್ತು ಅದೇ ಕಾಲದಲ್ಲಿ ನಾವು ಅನುಭವಿಸುತ್ತಿರುವ ಸ೦ವೇದನೆಗಳೊಡನೆ 
ಸಮರಸವಾಗುವುದಿಲ್ಲ. ನಾವು ಗ೦ಟೆಯ ಸದ್ದನ್ನು ಕೇಳುತ್ತಿರುವಾಗ ಇಲ್ಲವೆ ಒಂದು 
ಸಂಪಿಗೆಯ ಪರಿಮಳವನ್ನು ಮೂಸುತ್ತಿರುವಾಗ ಈ ಸಂವೇದನೆಗಳು ಏಕಕಾಲಿಕ 
ಸಂವೇದನೆಗಳ ರೂಪದ ಒಂದು ಸಮ್ಮಿಶ್ರ ವಸ್ತುವಿನ ಭಾಗವೆನಿಸಿ, ಪರಸ್ಪರ ಹೊ೦ದಿಕೆಯಿ೦ದ 
ಹಾಸುಹೊಕ್ಕಾಗಿರುತ್ತವೆ. ಅ೦ದರೆ ಶ್ರಾವಣ ಅಥವಾ ಘ್ರಾಣ ಸಂವೇದನೆಗಳು ಆರ೦ಭದಲ್ಲಿ 
ಸೂಕ್ಷ್ಮ ರೀತಿಯಿ೦ದ ಅನುಕ್ರಮವಾಗಿದ್ದರೂ ಅವು ಒಂದರೊಡನೊಂದು ಸಮರಸವಾಗಿ 
ಹೊಂದಿಕೊಂಡಿರುತ್ತವೆ. ತದ್‌ವಿರುದ್ಧವಾಗಿ ನಾವು ಘಂಟಾನಾದ ಇಲ್ಲವೆ ಸಂಪಿಗೆ ವಾಸನೆಯ 
ಪ್ರತಿಮೆಗಳನ್ನು ನೆನೆದುಕೊ೦ಡಾಗ ಅವು ಸಾಪೇಕ್ಷವಾಗಿ ಒಂಟೊ೦ಟಿಯಾಗಿ ಬರುತ್ತವೆ; 
ಈ ಯಾವ ಒಂದು ಪ್ರತಿಮೆಯನ್ನೂ ಅದರ ಹಿನ್ನೆಲೆಯ ಪ್ರತಿಮೆಯು ಅನುಸರಿಸಿ 
ಬರುವುದಿಲ್ಲ. ಈ ಅಥವಾ ಇನ್ನಿತರ ಪ್ರತಿಮೆಗಳು ನಮ್ಮ ಏಕಕಾಲಿಕ 
ಇ೦ದ್ರಿಯಾನುಭವಗಳೊಡನೆ ಕೂಡುವುದೂ ಇಲ್ಲ, ಪರಸ್ಪರ ಕ್ರಿಯೆಯನ್ನು ಮಾಡುವುದೂ 
ಇಲ್ಲ. ಕಾರ್ಬಾನೆಯ ಸದ್ದು ನಮ್ಮ ಕಿವಿಯನ್ನು ಗಡಚಿಕ್ಕಿದರೂ ನಾವು ಗಂಟೆಯನ್ನು 
ಊಹಿಸಿಕೊಳ್ಳಬಹುದು. ಆಗ ಆ ಗಂಟೆಯ ಪ್ರತಿಮೆಯು ಕಾರ್ಯಾನೆಯ ಗದ್ದಲಕ್ಕೆ 
ಆದೇಶವಾಗುವುದಿಲ್ಲ; ಅದರೊಡನೆ ಸಮರಸವಾಗಿ ಬೆರೆಯುವುದೂ ಇಲ್ಲ. ಐದನೆಯದಾಗಿ, 
ಸನ್ನಿಕೃಷ್ಣ ಪ್ರತಿಮೆಗಳನ್ನೂ (810000 11788605) ಮಾಯಾರೂಪಗಳನ್ನೂ ಬಿಟ್ಟರೆ ಮಿಕ್ಕ 
ಪ್ರತಿಮೆಗಳೆಲ್ಲವೂ ಸಂವೇದನೆಗಳಿಗಿ೦ತ ಹೆಚ್ಚು ಅಸ್ತಿಮಿತ, ಅಸ್ಪಷ್ಟ, ಅಪ್ರತ್ಯೇಕೀಕೃತ. 
ಜನಸ೦ಮರ್ದವುಳ್ಳ ರಸ್ತೆಯ ಚಾಕ್ಷುಕ ಪ್ರತಿಮೆಯು ಅದರ ಸಾಕ್ಟಾತ್‌ ಸ೦ವೇದನೆಗಿಂತ 
ಹೆಚ್ಚು ಹರಕುಮುರುಕು, ಅಸ್ಪಷ್ಟ ಮತ್ತು ವಿವರರಹಿತ. 


ಸ೦ವೇದನೆಗಳಿಗೂ ಪ್ರತಿಮೆಗಳಿಗೂ ಇಷ್ಟು ವ್ಯತ್ಯಾಸಗಳಿದ್ದರೂ ಕೆಲವೇಳೆ ನಾವು. 
ಅವನ್ನು ಇವೆಂದೂ, ಇವನ್ನು ಅವೆಂದೂ ತಿಳಿದುಕೊಳ್ಳುವುದುಂಟು. ಮಾಯೆ 
(11811001140) ಎ೦ಬುದು ಸಾಕಷ್ಟು ತೀವ್ರತೆ ಹಾಗೂ ಸ್ಪಷ್ಟತೆಯುಳ್ಳ ಪ್ರತಿಮೆ. ಅದನ್ನು 
ಮಾಯಾಜಾಲದಲ್ಲಿ ಸಿಕ್ಕಿದ ವ್ಯಕ್ತಿಯು ಒ೦ದು ಸಂವೇದನೆ ಎಂದೇ ಗಹಿಸುತ್ತಾನೆ. 
ನಾವೆಲ್ಲರೂ ಒ೦ದು ಮೆಲುದನಿಯ ಪ್ರತಿಮೆಯನ್ನೂ ಅದರ ಸ೦ವೇದನೆಯನ್ನೂ ಪತ್ಯೇಕಿಸಿ 
ತಿಳಿದುಕೊಳ್ಳಲಾರದಾದೇವು. ಗಾರ್ಡನರ್‌ ಮರ್ಫಿ ಮುಂತಾದವರು ನಡೆಸಿದ ಪ್ರಯೋಗಗಳಿಂದ 
ಸಂವೇದನೆಗಳಿಗೂ ಪ್ರತಿಮೆಗಳಿಗೂ ಇರುವ ವ್ಯತ್ಯಾಸವು ೦್ರರಾವಾಗಲೂ 
ಗುರುತಿಸಬರುವಂಥದಲ್ಲ-ಕೆಲವು ಕಾಲದಲ್ಲಿ ಮಾತ್ರ ಗುರುತಿಸಲು ಶಕ್ಕವಾಗುವಂಥದು. 


ಪ್ರತಿಮೆಗಳಲ್ಲಿ ವ್ಯಕ್ತಿಗತ ವ್ಯತ್ಯಾಸಗಳು 


ಹಿ೦ದೆ ಹೇಳಿದಂತೆ ಬಹಳ ಜನರಲ್ಲಿ ಚಾಕ್ಷುಷ ಪ್ರತಿಮೆಗಳು ಹೆಚ್ಚು ಪರಿಪುಷ್ಟವಾಗಿರುತ್ತವೆ; 
ಅವುಗಳ ನ೦ತರ ಶ್ರಾವಣ ಪ್ರತಿಮೆಗಳು. ಕೆಲ ಜನರು ಒ೦ದಲ್ಲ ಒಂದು ವಿಧದ ಪ್ರತಿಮಾ 
ಸಂಪುಟವನ್ನೇ ಅವಲಂಬಿಸುತ್ತಾರೆ. ವಿಚಾರ ಹೆಚ್ಚು ಹೆಚ್ಚು ಸೂಕ್ಷ್ಮವಾಗುತ್ತ ಹೋದಹಾಗೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೪೭ * 


ವಸ್ತು ಅಥವಾ ಸಂಗತಿಗಳ ಪ್ರತಿಮೆಗಳಿಗಿಂತ ಪದ ಅಥವಾ ಸಂಕೇತಗಳ ಪ್ರತಿಮೆಗಳು 
ಬಹಳ ಮುಖ್ಯವಾಗುತ್ತ ಹೋಗುತ್ತವೆ. ಒ೦ದು ಕಾಲದಲ್ಲಿ ಈ ವ್ಯತ್ಯಾಸಗಳನ್ನು ಆಧರಿಸಿಕೊಂಡು 
ಜನರನ್ನು ವರ್ಗಿೀಕರಿಸಲಾಗಿತ್ತು ಆ ಪ್ರಕಾರ ಚಾಕ್ಷುಷ ಪ್ರತಿಮೆಗಳನ್ನು ಪ್ರಧಾನವಾಗಿ 
ಉಳ್ಳವರು ಜಾಕ್ಷುಷರು, ಶ್ರಾವಣಪ್ರತಿಮಾಪ್ರಧಾನರು ಶ್ರಾವಣರು. ಇದೇ ರೀತಿಯಲ್ಲಿ 
ಫ್ರಾಣರು, ಚಾರ್ಮಣರು ಮತ್ತು ರಾಸನರು ವರ್ಗೀಕೃತರಾದರು. ಆದರೆ ಇತ್ತೀಚಿನ 
ಸಂಶೋಧನೆಯಿಂದ ಬೇರೆ ಬೇರೆ ಬಗೆಯ ಹೆಚ್ಚು ಕಡಿಮೆ ಸ್ಪಷ್ಟ ಪ್ರತಿಮೆಗಳುಳ್ಳ ಮನುಷ್ಯರು 
ಒಂದೇ ಒಂದು ಬಗೆಯ ಪ್ರತಿಮೆಗಳನ್ನು ಸಾಕಷ್ಟು ವ್ಯಾಪಕವಾಗಿ ಉಳ್ಳವರಿಗಿ೦ತ 
ಅಧಿಕಸಂಖ್ಯರು ಎಂದು ತಿಳಿದುಬಂದಿದೆ. 


ಕೆಲವರಿಗೆ ವಿಚಿತ್ರ ಪ್ರತಿಮೆಗಳೂ ಭಾಸವಾಗುತ್ತವೆ. ಅವುಗಳಲ್ಲಿ ಸಂಖ್ಯಾಂ ಕೃತಿಗಳು 
ಒಂದು ಬಗೆ. ಅವುಗಳಲ್ಲಿ ಸಂಖ್ಯೆಗಳು ಬದಲಾಗದ ನಿಶ್ಚಿತರೂಪದ ನಕ್ಷೆಯಲ್ಲಿ 
ವ್ಯವಸ್ಥಿತವಾಗಿರುತ್ತವೆ. ಅವರು ಒಂದು ಅಂಕೆಯನ್ನು ಯೋಚಿಸಿದ ಕೂಡಲೆ ಈ ನಕ್ಷೆಯು 
ಅವರ ಮನಸ್ಸಿನ ಕಣ್ಣಿಗೆ ಎದುರಾಗುತ್ತದೆ. ಆಗ ಅವರು ಯುಕ್ತಸ್ಥಳದಲ್ಲಿ ಇರುವ ಆ 
ಅಂಕೆಯನ್ನು ಮಾನಸಿಕವಾಗಿ ನೋಡುತ್ತಾರೆ. ಗಾಲ್ಬ್ಪನ್ನನ ಪ್ರಯೋಗದ ಫಲವಾಗಿ ಸಂಖ್ಯಾ 
ಆಕೃತಿಗಳು ಕೌಟುಂಬಿಕ ವರ್ಗದಲ್ಲಿರುವುವು ಎ೦ದು ತಿಳಿದುಬಂದಿದೆ. ಅವುಗಳನ್ನು 
ಬಗೆಗಳನ್ನಾಗಿ ವಿಂಗಡಿಸಲಾಗಿದೆ. ಬಾಲ್ಯದಲ್ಲಿ ಅಂಕೆಗಳನ್ನು ಕಲಿಯುವ ಯಾವ ವಿಶಿಷ್ಟ 
ಕ್ರಮದೊಡನೆಯೂ ಅವು ಸಂಬಂಧಿಸಿಲ್ಲ. ಸಂಖ್ಯಾ ಪ್ರತಿಮೆಗಳನ್ನು ಕಾಣಬಲ್ಲವರನ್ನು 
ಕಂಡರೆ ಮಿಕ್ಕವರಿಗೆ ಎಷ್ಟು ಆಶ್ಚರ್ಯಕರವಾಗುವುದೋ, ಮಿಕ್ಕವರನ್ನು ಕಂಡರೂ ಅವರಿಗೆ 
ಅಷ್ಟೇ ಆಶ್ಚರ್ಯವಾಗುವುದು! ಸಂಖ್ಯಾ ಪ್ರತಿಮೆಗಳನ್ನು ಕಾಣಬಲ್ಲವರು ಮಾನಸಿಕ 
ಗಣಿತ ಕಾರ್ಯದಲ್ಲಿ ಅಸಾಧಾರಣ ಕೌಶಲವುಳ್ಳವರೋ ಅಲ್ಲವೋ ಎಂಬುದಕ್ಕೆ ಅನಂತರದ 
ಸಂಶೋಧಕರು ಸಾಕ್ಷಿಗಳನ್ನು ಒದಗಿಸಲಾರದೆ ಹೋದರು. 

ಪ್ರತಿಮಾ ಸಂಪರ್ಕ ಕಾರ್ಯವು ಎರಡನೆಯ ವಿಚಿತ್ರ ಈ ಪ್ರವೃತ್ತಿಯುಳ್ಳವರು 
ಒ೦ದು ಇಂದ್ರಿಯಕ್ಕೆ ಸೇರಿದ ಪ್ರತಿಮೆಗಳನ್ನು ಇನ್ನೊಂದು ಇಂದ್ರಿಯದ ಸಂವೇದನೆ, 
ಪ್ರತಿಮೆ ಇಲ್ಲವೆ ಕಲ್ಪನೆಗಳೊಡನೆ ಕೂಡಿಸುತ್ತಾರೆ. ಪ್ರತಿಮಾ ಸಂಪರ್ಕ ಕಾರ್ಯದ 
ಸರ್ವಸಾಧಾರಣ ಬಗೆ ಎ೦ದರೆ ರಂಜಿತ ವಿಚಾರಕ್ರಮ. ಈ ಕ್ರಮದಲ್ಲಿ ಬೇರೆ ಬೇರೆ 
ಬಣ್ಣಗಳ ಪ್ರತಿಮೆಗಳನ್ನು ಬೇರೆ ಬೇರೆ ಶಬ್ದಗಳು, ಜನಗಳು, ತಿ೦ಗಳುಗಳು ಅಥವಾ 
ದಿನಗಳೊಂದಿಗೆ ಇಲ್ಲವೆ ವರ್ಣಮಾಲೆಯ ವಿವಿಧ ಅಕ್ಷರಗಳೊಂದಿಗೆ ಸೇರಿಸಲಾಗುತ್ತದೆ. 


ಮೂರನೆಯದು ಸನ್ನಿಕೃಷ್ಟಪ್ರತಿಮೆ. ಕೆಲವರು ಕಾಣಬಲ್ಲ ಈ ಪ್ರತಿಮೆಯು 
ವಿವರಪೂರ್ಣವೂ ವಸ್ತುಸದ್ಧಶವೂ ಸುಸ್ಪಷ್ಟವೂ ಆಗಿರುವುದಲ್ಲದೆ ಹೊರಜಗತ್ತಿನಲ್ಲಿ ಅವಕ್ಕೆ 
ಸ್ಥಳನಿರ್ದೇಶನ ಮಾಡಬಹುದು. ಈ ಬಗೆಯ ಪ್ರತಿಮೆಗಳಿಗೂ ಮಾಯಾಪ್ರತಿಮೆಗಳಿಗೂ 
ಬಹಳ ವ್ಯತ್ಯಾಸವಿದೆ. ಇವನ್ನು ವಾಸ್ತವಿಕ ಪ್ರತಿಮೆಗಳೆಂದು ಯಾರೂ ತಪ್ಪಾಗಿ 
ತಿಳಿದುಕೊಳ್ಳುವುದಿಲ್ಲ. ಇವು ಸತತ ಪೀಡಕ ಮತ್ತು ಭ೦ಗಕಾರಕ ಎನಿಸಬಹುದು. ಇಲ್ಲವೆ 


ಆಕಸ್ಮಿಕ ನಿಯಂತ್ರಣಾರ್ಹ ಮತ್ತು ವ್ಯಕ್ತಿಯ ಉದ್ದೇಶಗಳಿಗೆ ಅನುಗುಣ ಎನಿಸಲೂಬಹುದು. 


* ೫೪೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸರ್ವಸಾಧಾರಣವಾಗಿ ಸನ್ನಿಕೃಷ್ಣಪ್ರತಿಮೆಯು ತದನುಗುಣವಾದ ಇಂದ್ರಿಯ ಪ್ರತ್ಯಕ್ಷವಾದ 
ಮೇಲೇ ಬರುತ್ತದೆ; ಆದರೆ ಎಲ್ಲ ಸನ್ನಿಕೃಷ್ಣ ಪ್ರತಿಮೆಗಳೂ ಇಂದ್ರಿಯಪ್ರತ್ಯಕ್ಷಗಳ ತತ್‌ಕ್ಷಣದ 
ಪುನರ್ನಿರ್ಮಿತಿಗಳಲ್ಲ. ಎಷ್ಟೋ ವೇಳೆ ಅವು ಸತತವಾಗಿರುತ್ತವೆ; ಕೆಲ ಕಾಲದವರೆಗೆ 
ಪುನಃಪುನಃ ಉಂಟಾಗುತ್ತಿರುತ್ತವೆ. ಅವುಗಳಲ್ಲಿ ಕೆಲವು ರಚಿತಪ್ರತಿಮೆಗಳ ವರ್ಗಕ್ಕೆ ಸೇರುತ್ತವೆ 
ಸ್ಮೃತಿ ಪ್ರತಿಮಾವರ್ಗಕ್ಕಲ್ಲ. ಸನ್ನಿಕೃಷ್ಣ ಪ್ರತಿಮೆಗಳನ್ನು ಕಾಣುವ ಶಕ್ತಿಯು ಮಕ್ಕಳಲ್ಲಿ ಇದ್ದಷ್ಟು 
ದೊಡ್ಡವರಲ್ಲಿ ಇಲ್ಲ. 

ಪ್ರತಿಮೆಗಳ ಕೃತ್ಯಗಳು 


ಎ 

ಸ್ಪಷ್ಟ ವಿಚಾರಕ್ಕೆ ಕಣ್ಣೆದುರಿಗೆ ಇರದ ವಾಸ್ತವಿಕವಾದ ಭೂತ-ಭವಿಷ್ಯತ್‌ ಇಲ್ಲವೆ 
ಸಂಭಾವನಾತ್ಮಕ ಸಂಗತಿ ಅಥವಾ ವಸ್ತುಗಳ ಪ್ರತಿಮೆಗಳು ಮುಖ್ಯ ಸಾಮಗ್ರಿಗಳು. 
ಸ೦ವೇದನೆಗಳಿಲ್ಲದೆ ಹೇಗೆ ನಾವು ಯಾವುದರ ಇಂದ್ರಿಯಜ್ಞಾನವನ್ನೂ ಪಡೆಯಲಾರೆವೋ 
ಹಾಗೇ ಯಾವ ಪ್ರತಿಮೆಯೂ ಇಲ್ಲದೆ ಯಾವ ವಸ್ತುವಿನ ಕಲ್ಪನೆಯನ್ನೂ ಮಾಡಿಕೊಳ್ಳಲಾರೆವು; 
ಸಂವೇದನೆಗೂ ಇ೦ದ್ರಿಯಜ್ಞಾನಕ್ಕೂ ಯಾವ ಸಂಬ೦ಧವಿದೆಯೋ ಪ್ರತಿಮೆಗೂ ಕಲ್ಪನೆಗೂ 
ಅಂಥದೇ ಸ೦ಬ೦ಧವಿದೆ. ಇತ್ತೀಚಿನ ಪ್ರಯೋಗಗಳ ಫಲವಾಗಿ ಕಲ್ಪನೆಗಳು ಪ್ರತಿಮೆಗಳಿ೦ದ 
ಭಿನ್ನವಾಗಿದ್ದರೂ ಅವಕ್ಕೆ ಶಬ್ದ ಅಥವಾ ಸಂಕೇತದ೦ತಹ ಪ್ರತಿಮೆಗಳ ಬೆ೦ಬಲವಾದರೂ 
ಇದ್ದೇ ಇರಬೇಕು ಎಂದು ಕಂಡುಬಂದಿದೆ. 


ಎರಡನೆಯದಾಗಿ. ಪ್ರತಿಮೆಗಳು ಸ್ಮೃತಿಗೆ ನೆರವಾಗುತ್ತವೆ. ಚಾಕ್ಷುಷ ಮು೦ತಾದ 
ಪ್ರತಿಮೆಯ ಬಲದಿಂದ ನಾವು ಹೆಚ್ಚು ಸುಲಭವಾಗಿ ವಿಷಯಗಳನ್ನು ಜ್ಞಾಪಕಕ್ಕೆ 
ತಂದುಕೊಳ್ಳಬಹುದು. ವ್ಯಾಲೆಂಟೈನ್‌ ನಡೆಸಿದ ಒ೦ದು ಪ್ರಯೋಗದಲ್ಲಿ ಒಂದು ವರ್ಗದ 
ವಿದ್ಯಾರ್ಥಿಗಳಿಗೆ ಭೂಪಟ ಸಹಿತವಾದ ಮತ್ತು ಭೂಪಟರಹಿತವಾದ ಸಮಪ್ರಮಾಣದ 
ಎರಡು ಇತಿಹಾಸಪಾಠಗಳನ್ನು ಹೇಳಲಾಯಿತು. ಅನ೦ತರ ಅವರನ್ನು ಪರೀಕ್ಷೆ ಮಾಡಿದ್ದಲ್ಲಿ 
ಭೂಪಟಸಹಿತವಾಗಿ ಹೇಳಿಕೊಟ್ಟ ಇತಿಹಾಸಪಾಠಕ್ಕೆ ಸಂಬಂಧಿಸಿದ ಪ್ರಶೆಗಳಿಗೆ ಸರಿಯಾದ 
ಉತ್ತರಗಳು ಹೆಚ್ಚು ಹೆಚ್ಚು ಸಿಕ್ಕಿದವು. ಇದರಿ೦ದ ಶಿಕ್ಷಣದಲ್ಲಿ ಚಾಕ್ಷುಷೋಪಕರಣಗಳು 
ಎಷ್ಟು ಸಹಾಯಕವಾಗುತ್ತವೆ ಎಂಬುದು ತಿಳಿದುಬರುತ್ತದೆ. 

ಮೂರನೆಯದಾಗಿ, ಪದಪ್ರತಿಮೆಗಳು ಸೂಕ್ಷ್ಮ ವಿಚಾರಕ್ಕೆ ಬಹಳ ಸಹಾಯ ಮಾಡುತ್ತವೆ. 
ಪದಗಳ, ಅಂಕೆಗಳ ಮತ್ತು ಇತರ ಸಂಕೇತಗಳ ಪ್ರತಿಮೆಗಳ ನೆರವಿಲ್ಲದೆ ಗಣಿತ ಪ್ರಶ್ನೆಗಳನ್ನು 
ಎಂದೂ ನಾವು ಬಿಡಿಸಲಾರೆವು. ಪಿಯರನಂಥ ಕೆಲ ಮನಃಶಾಸ್ತ್ರಜ್ಞರು ಸೂಕ್ಷ್ಮವಿಜಾರ 
ಮಾಡುವಲ್ಲಿ ಪದೇತರ ಪ್ರತಿಮೆಗಳು ಪದಪ್ರತಿಮೆಗಳಿಗಿ೦ತ ಹೆಚ್ಚು ಪ್ರಯೋಜನಕರ ಎನ್ನುತ್ತಾರೆ. 

ನಾಲ್ಕನೆಯದಾಗಿ, ಅಪೂರ್ವ ಉಪಕರಣಗಳ ನಿರ್ಮಾಣದಲ್ಲಿ, ಸಮಸ್ಯೆಗಳನ್ನು 
ಬಿಡಿಸುವುದರಲ್ಲಿ ಮತ್ತು ವಾಸ್ತವಿಕ ಅಥವಾ ಸ೦ಭವವಸ್ತುಗಳ ಮಾನಸಿಕ ಲೆಕ್ಕಾಚಾರದಲ್ಲಿ 
ಪ್ರತಿಮೆಗಳು ಬಹಳ ಉಪಕಾರವನ್ನು ಮಾಡುತ್ತವೆ. ತಾನು ಕಟ್ಟಲಿರುವ ಹೊಸ ಕಟ್ಟಡ 
ಹೇಗಿರಬೇಕೆಂದು ವಾಸ್ತುಶಿಲ್ಪಿಯೊಬ್ಬ ವಿಚಾರಮಾಡುವಾಗ ಕೆಟ್ಟುಹೋದ ಯಂತ್ರದ ಯಾವ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೪೯ * 


ಭಾಗ ಕೆಟ್ಟದೆ ಎಂಬುದನ್ನು ದುರಸ್ತುಗಾರನು ಊಹಿಸುವಾಗ ಮತ್ತು ಒಬ್ಬ ಹುಡುಗನು 
೧೨ ಅಡಿ ತಗ್ಗಿಗೆ ಹಾರಿದರೆ ತನ್ನ ಮಾಂಸಲ ಸಂವೇದನೆ ಎಂಥದಾಗಬಹುದೆಂದು 
ಕಲ್ಪಿಸುವಾಗ ವಿಚಾರ ಹಾಗೂ ವರ್ತನೆಗಳ ಮಾರ್ಗದರ್ಶಕಗಳನ್ನಾಗಿ ಪ್ರತಿಮೆಗಳನ್ನು 
ಬಳಸುತ್ತಾರೆ. 

ಐದನೆಯದಾಗಿ, ಸಾಹಿತ್ಯ, ಚಿತ್ರ, ಮೂರ್ತಿಶಿಲ್ಪ ಮತ್ತು ಇತರ ಕಲೆಗಳನ್ನು 
ಮೆಚ್ಚುವುದರಲ್ಲಿ ನಮ್ಮ ಪ್ರತಿಮೆಗಳು ಪ್ರವೇಶಿಸುತ್ತವೆ. ನಾವು ಒಂದು ಚಿತ್ರವನ್ನೋ ವಿಗ್ರಹವನ್ನೋ 
ನೋಡುತ್ತಿರುವಾಗ ನಮ್ಮಲ್ಲಿ ಚಾಕ್ಷುಷ ಸ೦ವೇದನೆ ಹಾಗೂ ಇಂದ್ರಿಯಪ್ರತ್ಯಕ್ಷಗಳನ್ನಲ್ಲದೆ 
ಬೇರೆ ಇಂದ್ರಿಯಗಳಿಂದ ಹುಟ್ಟಿದ ಅನೇಕ ತರದ ಪ್ರತಿಮೆಗಳನ್ನು ಮನಸ್ಸಿನಲ್ಲೇ 
ಅನುಭವಿಸಿದಂತೆ ಭಾಸವಾಗುತ್ತದೆ. ಕೆಲವು ಕವಿಗಳು ಚಾಕ್ಷುಷಪ್ರತಿಮೆಗಳನ್ನೇ ಬಳಸಿದರೆ, 
ಮತ್ತೆ ಕೆಲವರು ಶ್ರಾವಣಪ್ರತಿಮೆಗಳಿಗೆ ಹೆಚ್ಚು ಶರಣಾಗುತ್ತಾರೆ. ಇದರಿಂದ 
ಗೊತ್ತಾಗುವುದೇನೆಂದರೆ ಸೂಕ್ಷ್ಮವೂ ಸಾಮಾನ್ಯವೂ ಆದ ಪದಗಳ ಪ್ರಯೋಗಕ್ಕಿಂತ 
ಸಂದರ್ಭಾನುಸಾರವಾಗಿ ಮಾಡುವ ಸುಸ್ಪಷ್ಟವಾದ ಪ್ರತಿಮೆಗಳ ಪ್ರಯೋಗವು ಮನುಷ್ಯರಲ್ಲಿ 
ಬಹುಬೇಗ ಭಾವನೋದ್ರೇಕವನ್ನು ಉಂಟುಮಾಡಿ ಅವರನ್ನು ಕಾರ್ಯವಪ್ರವೃತ್ತರನ್ನಾಗಿ 
ಮಾಡಬಲ್ಲುದು. ಅಂಥ ಪ್ರತಿಮಾ ಪ್ರಯೋಗಗಳನ್ನು ರೂಪಕ, ಉಪಮೆ ಮುಂತಾದ 
ಅಲಂಕಾರಗಳಲ್ಲಿ ಚೆನ್ನಾಗಿ ಕಾಣಬಹುದು. ಅವು ರಸಿಕನ ಮನಸ್ಸು ಬೇಗ ಹಾಗೂ 
ತೀವ್ರವಾಗಿ ರಸ ಕಾರ್ಯವನ್ನು ಮಾಡಲು ಹಚ್ಚುವುದು ಅನುಭವಸಿದ್ಧ. 


ಜೇ 


* ೫೫೦ 


ಅಧ್ಯಾಯ ಏಳು 
ಕಲಿಯುವಿಕೆ 


ತನ್ನ ಆವರಣದ ಮೇಲೂ ತನ್ನಮೇಲೂ ಪ್ರಭುತ್ವವನ್ನು ಸಂಪಾದಿಸಿಕೊಳ್ಳಬೇಕಾದರೆ 
ವ್ಯಕ್ತಿಯು ಕಲಿಯಬೇಕು, ಜ್ಞಾಪಿಸಿಕೊಳ್ಳಬೇಕು ಮತ್ತು ವಿಚಾರ ಮಾಡಬೇಕು. ಹೊಸ 
ಪರಿಸ್ಥಿತಿಗಳನ್ನು ವ್ಯಕ್ತಿಯು ಹೇಗೆ ಎದುರಿಸಿ ಅವುಗಳ ಮೇಲೆ ತನ್ನ ಪ್ರಭುತ್ವವನ್ನು 
ಸ್ಥಾಪಿಸಿಕೊಳ್ಳುತ್ತಾನೆ, ಹೊಸ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಿಕೊಳ್ಳುತ್ತಾನೆ. ತನ್ನ  ಸಿದ್ಧಿಗಳನ್ನವನು 
ಹೇಗೆ ಉಳಿಸಿಕೊಳ್ಳುತ್ತಾನೆ ಮತ್ತು ಅವನ್ನು ಅವನು ಅದೇ ಸನ್ನಿವೇಶವನ್ನು ಮತ್ತೊಮ್ಮೆ 
ಎದುರಾದಾಗ ಇಲ್ಲವೆ ಅಂಥದೇ ಇನ್ನೊಂದು ಸನ್ನಿವೇಶ ಎದುರಾದಾಗ ಹೇಗೆ 
ಉಪಯೋಗಿಸಿಕೊಳ್ಳುತ್ತಾನೆ ಎಂಬುದನ್ನೀಗ ಇಷು ಅಭ್ಯಾಸ ಮಾಡಬೇಕಾಗಿದೆ. ಒಂದು 
ಸಮಸ್ಯೆಯನ್ನು ವಿಚಾರದಿಂದ ಬಕ ಬಾಜ ಮನುಷ್ಯನಿಗೆ ವಿಶಿಷ್ಟವಾದದ್ದು. 
ಇಲಿಯುಲಿದೂ ನೆನಪಿಟ್ಟುಕೊಳ್ಳುವುದೂ ಮನುಷ್ಯನಿಗೂ ಪ್ರಾಣಿಗೂ ಸಾಧಾರಣ. 
ಏನಾದರೊಂದನ್ನು ಕಲಿಯುವಾಗ ವ್ಯಕ್ತಿಯು ಸ್ಥ ಸ್ಪಷ್ಟವಾಗಿ ಸಮೋ ಸನ್ನಿವೇಶದೊಡನೆ 
ವ್ಯವಹರಿಸುತ್ತಾನೆ. ಹಾಗಲ್ಲ ಸನಿ ವೇಶವು ಸಂಪೂರ್ಣ ಸುಪರಿಚಿತವೇ ಆಗಿದ್ದಲ್ಲಿ ಅವನು 
ತನ್ನ ಸ್ಮೃತಿಯನ್ನು ಅವಲಂಬಿಸಿದರಷ್ಟೇ ಸಾಕಾದೀತಲ್ಲವೆ ಕಲಿಯಬೇಕಾದದ್ದು ಅಲ್ಲಿ ಏನೂ 
ಇರದು. 


ಕಲಿಯುವಿಕೆಯ ಲಕ್ಷಣ: ತನ್ನ ಪಾಲಿನ ಕೆಲಸವೇನನ್ನೂ ಮಾಡದೆ ವ್ಯಕ್ತಿಯು 
ಕೇವಲ ಆವರಣ ಬಲದಿಂದ ರೂಪಿಸಲ್ಪಡುತ್ತಾನೆ ಎ೦ಬುದು ಸುಳ್ಳು ಅವನು ತಾನು 
ರೂಪಿಸಲ್ಪಡುವ ಕಾರ್ಯದಲ್ಲಿ ತನಗೆ ದೊರಕುವ ಪ್ರೇರಣೆಗಳಿಗೆ ಸಕ್ರಿಯವಾಗಿ 
ಅನುಕ್ರಿಯೆಯಸಗುವುದರ ಮೂಲಕ ಕಲಿಯುತ್ತಾನೆ- -ನಿಷ್ಠಿಯನಾಗಿ ತನ್ನತ್ತ ಆವರಣವು 
ಕಳಿಸಿದ ಪ್ರೇರಣೆಗಳಿಗೆ ಅನುಕ್ರಿಯೆಯೆಸಗುತ್ತ ಕುಳಿತಿರುವುದಿಲ್ಲ. ಏಕೆಂದರೆ. "ಅವನೊಂದು 
ಜಡ ಯಂತ್ರವಲ್ಲ; ಅಥವಾ ವಠಶವಿಲ್ಲದೆ ಶ್ಹೇಪಕ್ರಿಯೆಗಳನ್ನು ಮಾತ್ರ ಮಾಡಿ ಬದುಕುವ 
ಗಿಡಮರಗಳಂತಿರುವವನಲ್ಲ. ಕಲಿಯುವಿಕೆಯಲ್ಲಿ ನಾವು ಮಾಡುವ ನರಮಂಡಲ ಹಾಗೂ 
ಮಿದುಳುಗಳ ಚಟುವಟಿಕೆಯು ಮಾಂಸಪೇಶಿಗಳಿಗೆ ಶಕ್ತಿ ಕೊಡುತ್ತದೆ; ಮಿದುಳಿನ ನರದ 
ರವೆಗಳಿಗೂ ಬಹುಶಃ ತ್ರಾಣ ನೀಡುತ್ತದೆ. ಆದರೆ ಕಲಿಯುವುದೆಂಬುದು ಕೇವಲ ಶಕ್ತಿವರ್ಧನ 
ಎ೦ಬುದಕ್ಕಿಂತ ಹೆಚ್ಚಿನದು. ಕಲಿತ ಕೆಲಸವೆಂಬುದು ವ್ಯಕ್ತಿ ತನ್ನ ಸ೦ಗಹಕ್ಕೆ ಸೇರಿಸಿಕೊಂಡ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೫೧ * 


ಹೊಸದೊಂದು ಅಂಶ. ಕಲಿಯುವುದು ವ್ಯಕ್ತಿಯು ಉಳಿಸಿಕೊಂಡು ಮತ್ತೊಮ್ಮೆ 
ಬಳಸಿಕೊ೦ಂಬ೦ತಹ ಏನೋ ಹೊಸದೊಂದನ್ನು 'ಮಾಡುವುದರಲ್ಲಿದೆ. ಈ ಹೊಸ ದೊಂದು. 
ಎ೦ಬುದು ಒಂದು ಚಲನೆಗಳ ಕೊಟವಾಗಿಕ ಬಹುದು ಇಲ್ಲವೆ ಹೊಸ ವಸ್ತು ಅಥವಾ 
ಮುಖವೊಂದನ್ನು ನೋಡಿ ಅನಂತರ ಗುರುತಿಸುವ ಕಾರ್ಯವಾಗಿರಬಹುದು. 
ಕಲಿಯುವುದೆ೦ಂಬುದು ಇಂಥ ಒಂದು ವಿಶೇಷವಾದ ಚಟುವಟಿಕೆ ಎಂದು ಹೇಳಲು 
ಬರದು; ಆದರೆ ಅದು ಹೊಸದಾಗಿರಬೇಕು-ಇಡಿಯಾಗಿ ಅಥವಾ ಅಂ೦ಶತಃ- ಎ೦ಬುದು 
ಅನಿವಾರ್ಯ. 


ಆದರೆ ಪ್ರತಿಯೊಂದು 'ಹೊಸತೂ' ಕಲಿಯಲ್ಪಡುವುದಿಲ್ಲ. ಒಂದು ಹೊಸ ಸನ್ನಿವೇಶದ 
ಮೇಲೆ ಪ್ರಭುತ್ವವನ್ನು ಪಡೆಯಲು ಯತ್ನಿಸುವಾಗ ಅನೇಕ ಬಗೆಯ ಕಾರ್ಯಗಳನ್ನು 
ನೀವು ಮಾಡುವ ಸಂಭವವು೦ಟು. ಅವುಗಳಲ್ಲಿ ಎಲ್ಲವೂ ವ್ಯರ್ಥವೆನಿಸಿ ಕೊನೆಗೆ ಯಾವುದೋ 
ಒಂದು ಬಗೆಯ ಕಾರ್ಯವು ಬಲ ಪಡೆದು ನಿಮ್ಮಿಂದ ಕಲಿಯಲ್ಪಡುತ್ತದೆ. ಅದೇ 
ಯಶಸ್ವಿ ಕಾರ್ಯ. ಮಿಕ್ಕ ಕಾರ್ಯಗಳನ್ನು ನೀವು ಉಳಿಸಿಕೊಳ್ಳದೆ ಬಿಟ್ಟುಬಿಡುತ್ತೀರಿ. 
ಯಶಸ್ವಿ ಕಾರ್ಯವು ಬಲ ಪಡೆಯುತ್ತದೆ. ಆದುದರಿ೦ದ ಕಲಿಯುವಿಕೆಯಲ್ಲಿ ಈ ಬಲವನ್ನು 
ಪಡೆಯುವ ಅಂಶವು ಮೂಲಭೂತವಾದದ್ದು ಎಂಬುದು ಗಮನಾರ್ಹ. 


ಪ್ರಾಣಿಗಳು ಕಲಿಯುವ ಬಗೆ 


ಮೇಲ್ಮಟ್ಟದವೆನಿಸಿದ ಮನುಷ್ಯರ ಬೌದ್ಧಿಕ ಪ್ರಕ್ರಿಯೆಗಳಿಂದ ಜಟಲವಾಗದೆ. ಹೆಚ್ಚು 
ಸರಳವಾಗಿ ಉಳಿದಿರುವ ಕಲಿಯುವಿಕೆಯ ಮೂಲಭೂತ ಪ್ರಕ್ರಿಯೆಗಳನ್ನು ನಾವು ಪ್ರಾಣಿಗಳಲ್ಲಿ 
ಕಾಣಬಹುದು. ಕಲಿಯುವಿಕೆಯ ಬಗ್ಗೆ ತಮಗಾಗುವ ಅಂಥ ಮೂಲಭೂತ ಜ್ಞಾನವು 
ಮಾನವ ಜೀವನದಲ್ಲಿ ಹೆಚ್ಚು ಪ್ರಯೋಜನಕಾರಿಯಾಗಬಲ್ಲುದು ಎ೦ದು ಭಾವಿಸಿ, 
ಮನಃ ಶಾಸ್ತ್ರಜ್ಕರು ಪ್ರಾಣಿಗಳ ಕಲಿಯುವಿಕೆಯಲ್ಲಿ ಅನೇಕ ಪ್ರಯೋಗಗಳನ್ನು ಯಶಸ್ವಿಯಾಗಿ 
ಮಾಡಿದ್ದಾರೆ. ಪ್ರಾಣಿಗಳನ್ನು ಯೋಜ್ಯಗಳನ್ನಾಗಿ ತೆಗೆದುಕೊಂಡಾಗ ಲಾಯ್ಜ್‌ ಮಾರ್ಗನ್ನನ 
ನೀತಿಯನ್ನು ಅನುಸರಿಸಲಾಯಿತು. ಆ ನೀತಿಯ ಪ್ರಕಾರ ಮಾನಸ ಮಟ್ಟದಲ್ಲಿ ಕೆಳಗಿರುವ 
ಯಾವುದಾದರೊಂದು ಪರಿಹಾರ ಪ್ರಯತ್ನದ ಫಲವೆಂದು ಒಂದು ಕಾರ್ಯವನ್ನು 
ಅರ್ಥಮಾಡಲು ಬರುವ ಯಾವ ಪ್ರಕರಣದಲ್ಲಿಯೂ ಅದನ್ನು ಮೇಲ್ಮಟ್ಟದ ಮಾನಸಿಕ 
ಶಕ್ತಿಯ ಫಲವೆಂದು ಯಾರೂ ಅರ್ಥಮಾಡಹೋಗಬಾರದು. 


ಲಾಯ್ಡ್‌ ಮಾರ್ಗನ್ನನ ಹತ್ತಿರ ಒ೦ದು ನಾಯಿಯಿತ್ತು. ಅದನ್ನವನು ಬೇಲಿ ಹಾಕಿದ 
ಎದುರ೦ಗಳದಲ್ಲಿ ಒಮ್ಮೆ ಇಟ್ಟನು. ಆದ ಅದು ತನ್ನ ವರ್ತನೆಯಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡು 
ಬೀದಿಗೋಡುವ ಲವಲವಿಕೆಯನ್ನು ತೋರಿಸಿತು. ಅನ೦ತರ ಅದು ಬೇಲಿ ಗೂಟಗಳ 
ನಡುವೆ ತನ್ನ ಮೂಗನ್ನು ಹಾಕಿ ಒತ್ತುತ್ತ ಹೋಯಿತು. ಅಂಥ ಒಂದು ಸ್ಥಳದಲ್ಲಿ 
ಬೇಲಿಯ ಬಾಗಿಲಿತ್ತು ಅದನ್ನೊತ್ತಿದ ಕೂಡಲೇ ಅದು ತೆರೆಯಿತು. ಆಗ ನಾಯಿಯು 
ಹೊರ ಬಿದ್ದು ಓಡಿಹೋಯಿತು. ಆ ಮೇಲೆ ಅಂಗಳದಲ್ಲಿ ಬಿಟ್ಟಾಗ ಅದು ಬೇಲಿ ಬಾಗಿಲಿನ 


* ೫೫೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಹತ್ತಿರದಲ್ಲೇ ಮೂಗುಹಾಕಿ ಒತ್ತಲಾರಂಭಿಸಿ, ಬಾಗಿಲು ತೆರೆಯುವುದನ್ನು ಕಲಿತು, ಅಂತ್ಯದಲ್ಲಿ 
ಸೀದಾ ಒಮ್ಮೆಲೇ ಬಾಗಿಲೆದುರು ಹೋಗಿ ಅದನ್ನು ಮೂಗಿನಿಂದ ಒತ್ತಿ ಎತ್ತಿ ತೆರೆಯಲು 
ಕಲಿತುಬಿಟ್ಟತ್ತು ನಾಯಿಯ ವರ್ತನೆಯಲ್ಲಿ ವಿಚಾರದ ಲಕ್ಷಣವಿಲ್ಲ. ವಿಚಾರಜನ್ಯ ಕಾರ್ಯದಲ್ಲಿ 
ಜೋದನಾತ್ಮಕತೆಗಿ೦ತ ಬುದ್ಧಿಪೂರ್ವಕವಾಗಿ ಮಾಡುವ ಅಂಶ ಹೆಚ್ಚಾಗಿರುತ್ತದೆ. ಅಂಥ 
ಲಕ್ಷಣ ನಾಯಿಯ ಆ ವರ್ತನೆಯಲ್ಲಿ ಇದ್ದಂತೆ ತೋರಲಿಲ್ಲ. ಯಾವಾಗಲೂ ಹೊರ 
ಹೋಗಬೇಕೆಂದು ಪ್ರಯತ್ನಿಸುತ್ತ ತನ್ನ ಚಟುವಟಿಕೆಯನ್ನು ಬದಲಾಯಿಸುತ್ತ ಹೋಗುವ 
ರೀತಿಯಿ೦ದ ಅದು ಬ೦ದ ಸಂಕಟದ ಪರಿಹಾರಕ್ಕೆ ಪ್ರಯತ್ನ ನಡೆಸಿತ್ತು ಇಂಥ ಪರಿಹಾರ 
ಪ್ರಯತ್ನದ ಬಗೆಯನ್ನು “ಪ್ರಯತ್ನ ಮತ್ತು ತಪ್ಪು” ಎಂದು ಕರೆಯಬಹುದು. ಅದರ 
ಮುಖ್ಯ ಅಂಶಗಳು ನಾಲ್ಕು: ಜ್‌ ಗುರಿಯನ್ನು ಮುಟ್ಟುಲು ಮೊದಲು ಒಂದು 
ಸನ್ನಿವೇಶ ತಯಾರಾಗಬೇಕು ಆಗ ಗುರಿಯನ್ನು ಮುಟ್ಟುವ ಯಾವ ಸ್ಪಷ್ಟ ಮಾರ್ಗವೂ 
ತೋರದಂತಿರಬೇಕು; ಬಳಿಕ ಪರಿಸ್ಥಿತಿಯ ಪರಿಶೋಧ: ಶಕ್ಕಮಾರ್ಗಗಳನ್ನು ಹುಡುಕಿ, ಆ 
ಮೂಲಕ ಪ್ರಯತ್ನಿಸಿ, ಆ ಈ ಮಾರ್ಗದಲ್ಲಿ ಶಕ್ಯವಾಗದೆ೦ಂದು ಕ೦ಡು ಬ೦ದಾಗ ಹಿಂದಕ್ಕೆ 
ಸರಿದು ಮತ್ತೊಂದು ಮಾರ್ಗ ಹಿಡಿದು ಪ್ರಯತ್ನಿಸತೊಡಗಬೇಕು. ಅಂತ್ಯದಲ್ಲಿ ಸರಿಯಾದ 
ಮಾರ್ಗವನ್ನು ಕಂಡುಕೊಂಡು ಗುರಿಯನ್ನು ಮುಟ್ಟಬೇಕು. 


ಯಾವ ಕಲಿಯುವಿಕೆಯೂ ಇಲ್ಲದೆ ಈ ಸಂಗತಿಗಳೆಲ್ಲ ನಡೆಯಬಹುದು. ಆದರೆ 
ಪ್ರತಿದಿನವೂ ತೋರುತ್ತ ಹೋದ ಸುಧಾರಣೆಯು ಅಲ್ಲಿ ಕಲಿಯುವಿಕೆ ನಡೆಯಿತೆಂಬುದಕ್ಕೆ 
ಸಾಕ್ಷಿ. ಮೇಲೆ ಹೇಳಿದ ಪ್ರಯತ್ನ ಮತ್ತು ತಪ್ಪುಗಳ ಪದ್ಧತಿಯಿಂದ ನಾಯಿಯು “ಎಲ್ಲಿ 
ಕೆಲಸ ನಡೆಸಿದರೆ ಕಾರ್ಯಸಿದ್ಧಿಯಾಗುವುದು' ಎ೦ಬ ಅಂಶವನ್ನು ಕಲಿಯಿತು. ಮೊದಲು 
ಅದು ಹೆಚ್ಚು ಕಡಿಮೆ ಅಂದಾಜು ಕಟ್ಟಿ ಎಲ್ಲಿ ಕೆಲಸಮಾಡಬೇಕೆಂಬುದನ್ನು ಕಲಿತು, 
ಅನ೦ತರ ಸರಿಯಾಗಿ ಎಲ್ಲಿ ಮಾಡಬೇಕೆಂಬುದನ್ನು ಕಲಿಯಿತು. ಇದನ್ನು “ಸ್ಥಳದ 
ಕಲಿಯುವಿಕೆ” ಎನ್ನಬಹುದು. ಕೊನೆಯಲ್ಲಿ ಬಾಗಿಲು ತೆರೆಯುವುದು ಹೇಗೆ ಎಂಬುದನ್ನು 
ಕಲಿಯಿತು. ಇದನ್ನು “ಸಾಧನದ ಕಲಿಯುವಿಕೆ” ಎ೦ದು ಹೇಳಬಹುದು. ಲಾಯ್ಬ್‌ 
ಮಾರ್ಗನ್ನನ ನೀತಿಯ ಪ್ರಕಾರ ಕೆಲ ಮಾಂಸಖಂಡಗಳ ಚಟುವಟಿಕೆಗಳನ್ನು ಮಾಡುವುದರ 
ಮೂಲಕ ಪ್ರಾಣಿಯು ಅತ್ಯಂತ ಕೆಳಮಟ್ಟದಲ್ಲಿ ಯಾವುದಾದರೊಂದು ಇಂದ್ರಿಯಪ್ರೇರಣೆಗೆ 
ಅನುಕ್ರಿಯೆದೋರಲು ಕಲಿಯುತ್ತದೆ. ಅದಕ್ಕಿಂತ ಸ್ವಲ್ಪ ಮೇಲ್ಮಟ್ಟದಲ್ಲಿ ಅದು ಸ್ಥಳವನ್ನು 
ಹುಡುಕುವುದರ ಮೂಲಕ ಸ್ಥಳಜ್ಜಾನವನ್ನು ಪಡೆಯುವುದು. ಆ ಬಳಿಕ ಒ೦ದು ವಸ್ತುವನ್ನು 
ಸರಿಯಾಗಿ ಬಳಸುವುದರ ಮೂಲಕ ವಸ್ತುಜ್ಞಾನವನ್ನು ಹೊಂದುತ್ತದೆ. ಪ್ರಾಣಿಯ 
ಕರ್ಮೇಂದ್ರಿಯದ ವರ್ತನೆಯು ಈ ಲಬ್ಬಜ್ಜಾನದಿ೦ದ ನಿಯಂತ್ರಿತವಾಗುವುದಲ್ಲದೆ. 
ಕೇವಲ ನೇರವಾಗಿ ಲಬ್ಧಪ್ರೇರಣೆಯಿಂದ ಅಲ್ಲ. ಪ್ರಾಣಿಯು ಸರಿಯಾಗಿ “ಏನನ್ನು? 
ಮತ್ತು “ಹೇಗೆ” ಕಲಿಯುತ್ತದೆ ಎಂಬುದನ್ನು ಕ೦ಡುಹಿಡಿಯುವುದಕ್ಕಾಗಿ ಮನಃ ಶಾಸ್ತ್ರಜ್ವರ 
ಈ ಪ್ರಕಾರ ಸ್ಥಳ ಹಾಗೂ ಸಾಧನಗಳ ಜ್ಞಾನಕ್ಕೆ ಸಂಬಂಧಿಸಿದಂತೆ ಅನೇಕ ಪ್ರಯೋಗಗಳನ್ನು 
ಮಾಡಿದ್ದಾರೆ" 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೫೩ * 


ವ್‌ 


ಸ್ಥಳಜ್ಜಾನ ಪಡೆಯುವುದು: ಕೆಲ ಅಕಶೇರುಕಗಳನ್ನು ಬಿಟ್ಟು ಮಿಕ್ಕ ಎಲ್ಲ ಪ್ರಾಣಿಗಳೂ 


ಸ್ಥಳಗಳನ್ನು ಹುಡುಕಿ ಬಹಳ ವ್ಯರ್ಥ ಪ್ರಯತ್ನ ಮಾಡದೆ ಅಲ್ಲಿ ಹೋಗುವುದನ್ನು 
ಕಲಿಯುತ್ತವೆ. 


ಪ್ರಯೋಗಶಾಲೆಗಳಲ್ಲಿ ಬಿಳಿ ಇಲಿಯನ್ನು ಸಾಕಲಾಗುವುದರಿಂದ ಅದರ ವಂಶ, 
ವಯಸ್ಸು ಮತ್ತು ಹಿಂದಿನ ಅನುಭವಗಳು ಮೊದಲೇ ತಿಳಿದಿರುತ್ತವೆ. ಆದುದರಿಂದ 
ಮನುಷ್ಯರೂಪದ ಯೋಜ್ಯರ ಮೇಲೆ ಮಾಡುವ ಪ್ರಯೋಗಗಳಲ್ಲಿಗಿ೦ತ ಹೆಚ್ಚು ಸಮರ್ಪಕವಾಗಿ 
ಈ ಮುಖ್ಯ ಪರಿವರ್ತಿಕಾರಕಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯವಾಗುವುದು. 


ನೈಷೇಧಿಕ ಹೊಂದಿಕೆ: ಒಂದು ಇಲಿಯನ್ನು ಒಂದು ಹೊಸ ಸ್ಥಳದಲ್ಲಿ ಅಂದರೆ 
ಒ೦ದು ಪೆಟ್ಟಿಗೆಯಲ್ಲಿ ಇಟ್ಟಾಗ ಅದು ಭಯ ಅಥವಾ ಜಾಗರೂಕತೆಯ ಚಿಹ್ನಗಳನ್ನು 
ತೋರಿಸುತ್ತದೆ. ಪೆಟ್ಟಿಗೆಯಿ೦ದ ತಪ್ಪಿಸಿಕೊ೦ಡು ಹೋಗಲು ಅದು ವಿಲಿವಿಲಿ ಒದ್ದಾಡಬಹುದು 
ಇಲ್ಲವೆ ಒಂದು ಮೂಲೆಯಲ್ಲಿ ಹೋಗಿ ಹೆದರಿ ಕೂತು ಬಿಡಬಹುದು. ಸ್ವಲ್ಪ ಕಾಲಾ೦ತರ 
ಅದರ ಭಾವನಾ ಕ್ಷೋಭೆಯು ಇಳಿದ ಮೇಲೆ ಅದು ತಪ್ಪಿಸಿಕೊಂಡು ಹೋಗಲು 
ಅನುಕೂಲವಾದ ಸ್ಥಳವನ್ನು ಹುಡುಕಲಾರಂಭಿಸುತ್ತದೆ. ಆ ದಿನ ಅದನ್ನು ಪೆಟ್ಟಿಗೆಯಿಂದ 
ಹೊರದೆಗೆದು ಮರುದಿನ ಮತ್ತೆ ಅದನ್ನು ಅದರಲ್ಲೇ ಇಟ್ಟಾಗ ಅದರ ವರ್ತನೆ ಅದೇನೋ 
ಹೊಸದನ್ನು ಕಲಿಯಿತೆಂಬುದನ್ನು ತೋರಿಸುತ್ತದೆ. ಏಕೆಂದರೆ, ಅದು ಹಿ೦ದಿನ ದಿನದಷ್ಟು 
ಬೆದರುವುದಿಲ್ಲ ಮತ್ತು ಅದು ಪೆಟ್ಟಗೆಯ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ 
ಸರಾಗವಾಗಿ ಓಡಾಡುತ್ತ. ಅತ್ತಿತ್ತ ಸಿಕ್ಕಿದ್ದನ್ನು ಮೂಸುತ್ತ, ಸಾಗುತ್ತದೆ. ಪೆಟ್ಟಿಗೆಯಲ್ಲಿ ತಿಂಡಿ- 
ತೀರ್ಥ ಮುಂತಾದ ಇಲಿಗೆ ಬೇಕಾದ ಯಾವ ಸಾಮಾನೂ ಇಲ್ಲದಿದ್ದಲ್ಲಿ ಅದರ ಹುಡುಕಾಟದ 
ಚಟುವಟಿಕೆ ಸ್ವಲ್ಪ ಕಾಲದಲ್ಲೇ ನಿಂತು ಹೋಗುತ್ತದೆ. ಮಾರನೆಯ ದಿನ ಅದನ್ನು ಅದೇ 
ಪೆಟ್ಟಿಗೆಯಲ್ಲಿ ಇಟ್ಟಾಗ ಅದರ ಚಟುವಟಿಕೆ ಮತ್ತಷ್ಟು ಕಮ್ಮಿಯಾಗುತ್ತದೆ-ಪುನಃ ಆ 
ಇಲಿಯ ಸುಧಾರಿತ ವರ್ತನೆಯು ಅದು ಮತ್ತೇನೋ ಹೊಸದನ್ನು ಕಲಿತಿದೆ ಎಂಬುದನ್ನು 
ತೋರಿಸುತ್ತದೆ. 

ಇಲ್ಲಿಯವರೆಗಿನ ಕಲಿಯುವಿಕೆಗೆ “ನೈಷೇಧಿಕ ಹೊಂದಿಕೆ? ಎನ್ನುತ್ತಾರೆ. ಇಲ್ಲಿ ಇಲಿಯು 
ಪೆಟ್ಟಿಗೆಯೊಳಗಿರುವ ಆವರಣಕ್ಕೆ ಹೊ೦ದಿಕೊಂಡಿತು. ಈ ಹೊಂದಿಕೆಯಲ್ಲಿ ಕೆಲ 
ಅನುಕ್ರಿಯೆಗಳನ್ನು ಬಿಟ್ಟು ಬಿಡುವುದು ಅಡಗಿದೆ. ಮೊದಲು ಭಯಾನುಕ್ರಿಯೆಗಳು 
ಬಿಟ್ಟುಹೋದವು. ಅನ೦ತರ ಶೋಧಾನುಕ್ರಿಯೆಗಳು ಹೊರಟು ಹೋದವು. ಇಲಿಗೆ ಪೆಟ್ಟಿಗೆಯಲ್ಲಿ 
ಭಯಾನುಕ್ರಿಯೆಯನ್ನು ಬೆಂಬಲಿಸುವ ಯಾವ ಸನ್ನಿವೇಶವೂ ದೊರಕಲಿಲ್ಲ. ಒಳಗಿನ 
ಜಾಗವನ್ನು ಚೆನ್ನಾಗಿ ಪರಿಶೀಲಿಸಿದ ನಂತರ ಶೋಧಾನುಕ್ರಿಯೆಗಳು ನಿ೦ತು ಹೋದವು. 


ನೈಷೇಧಿಕ ಹೊಂದಿಕೆ ಎಂಬುದು ಒ೦ದು ಮೂಲಭೂತವಾದ ಕಲಿಯುವಿಕೆ. 
ಪಳಗಿಸಲಾಗುವ ಎಲ್ಲ ಪ್ರಾಣಿಗಳಲ್ಲಿಯೂ ಈ ವಿಧವಾದ ಕಲಿಯುವಿಕೆಯನ್ನು ಕಾಣಬಹುದು. 
ಸರ್ಕಸ್ಸಿಗೆ ಹೊಸದಾಗಿ ಪಳಗಿಸಲು ತೆಗೆದುಕೊಂಡ, ಹುಲಿ, ಚಿರತೆ, ಆನೆ, ಸಿಂಹ ಮುಂತಾದ 
ಪ್ರಾಣಿಗಳು ಹೇಗೆ ಕ್ರಮೇಣ ತಮ್ಮ ಭಯವನ್ನು ಕಳೆದುಕೊಳ್ಳುತ್ತ ಅಲ್ಲಿಯ ಆವರಣಕ್ಕೆ 


* ೫೫೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಹೊಂದಿಕೊಂಡು ವರ್ತಿಸುವುವು ಎ೦ಬುದು ಮೇಲಿನ ಮಾತಿಗೆ ದೃಷ್ಟಾಂತ. ತಪ್ಪಿಸಿಕೊ೦ಡು 
ಹೋಗುವ ಇಲ್ಲವೆ ಎದುರು ಬೀಳುವ ಉಗ್ರಪ್ರತಿಕ್ರಿಯೆಯನ್ನು ತೋರಿದ ಸನ್ನಿವೇಶದಲ್ಲಿ 
ಸಮಾಧಾನದಿಂದ ವರ್ತಿಸುವುದನ್ನು ಕಲಿಸುವುದೇ ಪಳಗಿಸುವ ಕಾರ್ಯ. ಮನುಷ್ಯನಾದರೂ 
ಮೊದಮೊದಲು ತನ್ನಲ್ಲಿ ಭಯ ಇಲ್ಲವೆ ಅರಕ್ಷಿತತೆಯ ಭಾವನೆಯನ್ನು ಹುಟ್ಟಸಿದ 
ಸನ್ನಿವೇಶಕ್ಕೆ ನೈಷೇಧಿಕವಾಗಿ ಹೊಂದಿಕೊಳ್ಳುತ್ತಾನೆ. ಅವನ ಭಯಾನುಕ್ರಿಯೆಗಳು 
ಹೊಂದಿಕೊ೦ಡು ಹೋಗುತ್ತವೆ. ಅವನ ಶೋಧಾನುಕ್ರಿಯೆಗಳಾದರೂ ಹಾಗೇ: ಫಕ್ಕನೆ 
ಅವನ ಲಕ್ಷ್ಯವನ್ನು ಸೆಳೆದ ಒಂದು ಸದ್ದು ಪದೇ ಪದೇ ಉಂಟಾದಾಗ ಅವನ ಸಂಪೂರ್ಣ 
ಅಲಕ್ಷ್ಯಕ್ಕೆ ಗುರಿಯಾಗುವುದು ಒಂದು ನಿದರ್ಶನ. ನೈಷೇಧಿಕ ಹೊ೦ದಿಕೆಯು ವ್ಯರ್ಥಾನು 
ಕ್ರಿಯೆಗಳನ್ನು ಕಳೆದುಬಿಡುತ್ತದೆ; ಕೊಟ್ಟ ಆವರಣದಲ್ಲಿರುವ ಮುಖ್ಯವಾದ ವಸ್ತುಗಳೊಡನೆ 
ವ್ಯವಹರಿಸಲು ಅವನನ್ನು ಸ್ವತಂತ್ರಗೊಳಿಸುತ್ತದೆ. ಅದು ಅವನ ಸನ್ನಿವೇಶದ ಒಂದು 


ಭಾಗವೇ ಆಗುತ್ತದೆ. 


ಗಲಿಬಿಲಿ ಪೆಟ್ಟಿಗೆಯಲ್ಲಿ ಇರುವ ಇಲಿ 


ಗಲಿಬಿಲಿ ಪೆಟ್ಟಿಗೆಯಲ್ಲಿ ನಡುನಡುವೆ ಗೋಡೆಗಳಿರುತ್ತವೆ. ಆ ಗೋಡೆಗಳಲ್ಲಿ ಅನೇಕ 
ಇಕ್ಕಟ್ಟಾದ ಮಾರ್ಗಗಳಿರುತ್ತವೆ. ಅವುಗಳೊಟ್ಟಿಗೆ ತಪ್ಪುದಾರಿಗಳಿರುತ್ತವೆ. ಅವುಗಳಲ್ಲಿ ಆಹಾರದ 
ಪೆಟ್ಟಿಗೆಗೆ ಒಯ್ದು ಮುಟ್ಟಿಸುವ ಒ೦ದು ವಕ್ರವಾದ ರಾಜಮಾರ್ಗವೂ ಇರುತ್ತದೆ. ಅದರಲ್ಲಿ 
ಇಟ್ಟ ಇಲಿಗೆ ಬಹಳ ದೂರದಲ್ಲಿ ಇಟ್ಟಿರುವ ಆಹಾರದ ಪೆಟ್ಟಿಗೆಯು ಕಾಣಿಸುವುದಿಲ್ಲ. 
ಮೊಟ್ಟ ಮೊದಲು ಪೆಟ್ಟಿಗೆಯಲ್ಲಿ ಇರುವ ಇಲಿಗೆ ನಿರ್ದಿಷ್ಟವಾದ ಯಾವ ಗುರಿಯೂ 
ಇರುವುದಿಲ್ಲ. ಆದರೆ ಅದರ ವಿವಿಧ ದ್ವಾರಗಳಲ್ಲಿ ಸುತ್ತಾಡುತ್ತ. ಸಿಕ್ಕಸಿಕ್ಕಲ್ಲಿ ಮೂಸುತ್ತ, 
ಇಲಿಯು ಆಹಾರವನ್ನು ಹುಡುಕಲು ಆರಂಭಿಸುತ್ತದೆ. ಹೀಗೆ ಸುತ್ತಾಡುತ್ತ ಅದು ಆಹಾರದ 
ಪೆಟ್ಟಗೆಯನ್ನು ಮುಟ್ಟಿ ಅದರಲ್ಲಿರುವ ಆಹಾರವನ್ನು ತಿ೦ದುಬಿಡುತ್ತದೆ. ಅದನ್ನು ಮತ್ತೆ 
ಮೊದಲಿನ ಜಾಗಕ್ಕೆ ತಂದುಬಿಟ್ಟರೆ ತಾನು ಆಗಲೇ ಏನನ್ನೋ ಕಲಿತಿದ್ದೇನೆ ಎಂಬುದನ್ನು 
ತೋರಿಸುತ್ತದೆ. 


ಹೇಗೆಂದರೆ, ಈಗ ಅದರ ವರ್ತನೆಯು ಮೊದಲಿನಷ್ಟು ಸಾವಕಾಶವಾಗಿರದೆ, ತಪ್ಪು 
ದಾರಿಗಳಲ್ಲಿ ಹೆಚ್ಚಾಗಿ ಹೋಗದೆ, ಬೇಗನೆ ಆಹಾರದ ಪೆಟ್ಟಿಗೆಯನ್ನು ಮುಟ್ಟುವ ರೂಪದಲ್ಲಿ 
ಇರುತ್ತದೆ. ಈಗ ಅದಕ್ಕೆ ಒ೦ದು ನಿರ್ದಿಷ್ಟ ಗುರಿ ಇದೆ. ಅದಕ್ಕೆ ಇದೇ ರೀತಿಯಲ್ಲಿ 
ತರಬೇತನ್ನು ಕೊಡುತ್ತ ಹೋದರೆ, ಕ್ರಮೇಣ ಅದು ತಪ್ಪು ದಾರಿಗಳಲ್ಲಿ ಹೋಗುವುದು 
ಕಡಿಮೆ ಆಗುತ್ತದೆ; ಅನ೦ತರ ತಪ್ಪುದಾರಿಯ ಎದುರು ಹೋಗಿ ನಿಂತು ಅಲ್ಲಿಂದ ಅಡ್ಡ 
ತಿರುಗುತ್ತದೆ; ಕೊನೆಯಲ್ಲಿ ಅದು ತಲೆಯನ್ನು ಅತ್ತಿತ್ತ ತಿರುಗಿಸದೆ ನೇರವಾಗಿ ಆಹಾರದ 
ಪೆಟ್ಟಿಗೆಯ ಕಡೆ ಹೋಗುತ್ತದೆ. ಈ ಪ್ರಕರಣದಲ್ಲಿ ಇಲಿಯು ನಿಶ್ಚಿತವಾದ ಚಲನಸ೦ತಾನವನ್ನು 
ಕಲಿಯಿತು. ಕಲಿಯುವಿಕೆಯ ಈ ಸೂತ್ರವನ್ನು ಮಾಲಾಕ್ಷೇಪ ಸಿದ್ಧಾಂತ (18111 ॥ಂಗಯಃ 
71007) ಎ೦ದು ಹೇಳುತ್ತಾರೆ. ಮೊಟ್ಟ ಮೊದಲು ಇಲಿಯು ವಿವಿಧವಾಗಿ ಚಲಿಸಿತು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೫೫ * 


ತಪ್ಪು ದಾರಿಗಳನ್ನು ಹುಡುಕುವುದರಲ್ಲಿ ಮಾಡಿದಂಥ ಅದರ ಎಷ್ಟೋ ಚಲನವಲನಗಳು 
ಅನವಶ್ಯಕ. ಈ ವ್ಯರ್ಥ ಚಲನಗಳನ್ನು ಕ್ರಮೇಣ ಬಿಟ್ಟುಕೊಟ್ಟನ೦ತರ ಉಳಿಯುವುದು 
ಒ೦ದು ನಿಯತವಾದ ಚಲನ ಸಂತಾನ. ಈ ಚಲನಸಂತಾನವನ್ನು ಅದು ಪೆಟ್ಟಿಗೆಯ 
ಉತ್ತರೋತ್ತರ ಜಾಗಗಳಿಂದ ಬ೦ದ ನಿಯತವಾದ ಪ್ರೇರಣಾಸ೦ತಾನಕ್ಕೆ 
ಅನುಕ್ರಿಯೆಯಾಗಿಮಾಡಿತು. ಈ ಸಿದ್ಧಾಂತದ ಯೋಗ್ಯತೆ ಅದರ ಸರಳತೆಯಲ್ಲಿ ಇದೆ. 
ಆದರೆ ಗಲಿಬಿಲಿ ಪೆಟ್ಟಿಗೆಯಲ್ಲಿ ನಡೆಯುವ ಇಲಿಯ ಚಲನವಲನಗಳನ್ನು ಆಧರಿಸಿದ ಈ 
ಸಿದ್ಧಾಂತವು ಹೇಳುವಷ್ಟು ಯಾಂತ್ರಿಕವಲ್ಲ ಎ೦ದು ಇತರ ಪ್ರಯೋಗಗಳು ಸಿದ್ಧಮಾಡಿಕೊಟ್ಟವೆ. 
ಅ೦ಥ ಪ್ರಯೋಗಗಳಲ್ಲಿ ಈ ಕೆಳಗಿನದು ಬಹಳ ಮುಖ್ಯವಾದದ್ದು: 

ಒಂದು ಗಲಿಬಿಲಿಪೆಟ್ಟಗೆಯನ್ನು ಹೊಸದಾಗಿ ನಿರ್ಮಿಸಲಾಯಿತು. ಅದರಲ್ಲಿ ಬೇಕಾದ 
ಮಟ್ಟದವರೆಗೆ ನೀರನ್ನು ತುಂಬಿಸುವ ವ್ಯವಸ್ಥೆಯನ್ನು ಮಾಡಲಾಯಿತು. ಸ್ವಲ್ಪ ಪ್ರಮಾಣದ 
ನೀರಿನಲ್ಲಿ ನಡೆದುಕೊ೦ಡು ಹೋಗಿ, ಆಹಾರದ ಪೆಟ್ಟಿಗೆಗೆ ಒಯ್ದು ಮುಟ್ಟಸುವ ಸರಿಯಾದ 
ಮಾರ್ಗವನ್ನು ಅನುಸರಿಸಲು ಕಲಿತ ಇಲಿಗಳು ನೀರು ಆಳವಾಗಿ, ಅದರಲ್ಲಿ ಈಜಿಕೊಂಡು 
ಹೋಗಬೇಕಾದ ಪ್ರಸ೦ಗ ಒದಗಿದಾಗಲೂ ಅದೇ ಮಾರ್ಗವನ್ನು ಹಿಡಿದು ಆಹಾರದ 
ಪೆಟ್ಟಿಗೆಯನ್ನು ಮುಟ್ಟಿದವು. ಇದೇ ರೀತಿಯಲ್ಲಿ ಮೊದಲು ಈಜಿಕೊಂಡು ಹೋಗಿ 
ಆಹಾರದ ಪೆಟ್ಟಿಗೆಯನ್ನು ಮುಟ್ಟಿದ ಇಲಿಗಳು ಅದೇ ಮಾರ್ಗವನ್ನು ಅನುಸರಿಸಿ ಸ್ವಲ್ಪ 
ಪ್ರಮಾಣದ ನೀರಿನಲ್ಲಿ ನಡೆಯುತ್ತ ಹೋಗಿ, ಅದನ್ನು ಮುಟ್ಟಲು ಶಕ್ತವಾದವು. ನಡಿಗೆಗೆ 
ಸಂಬಂಧಿಸಿದ ಚಲನಸಂ೦ತಾನವನ್ನು ಆಳವಾದ ನೀರಿನಲ್ಲಿ ಮಾಡಲು ಬರದು. ಹಾಗೆಯೇ 
ಈಜುವುದಕ್ಕೆ ಸಂಬಂಧಿಸಿದ ಚಲನ ಸಂತಾನವನ್ನು ಸ್ವಲ್ಪ ಪ್ರಮಾಣದ ನೀರಿನಲ್ಲಿ ಮಾಡಲು 
ಬರದು. ಆದುದರಿಂದ ಇಲಿಗಳು ಒಂದು ಪರಿಸ್ಥಿತಿಯಿಂದ ಇನ್ನೊಂದು ಪರಿಸ್ಥಿತಿಗೆ 
ಬದಲಾಯಿಸುವಾಗ ಕಲಿತದ್ದು ಕೇವಲ ಒಂದು ಯಾಂತ್ರಿಕ ಚಲನಸಂತಾನವನ್ನಲ್ಲ. ಅವು 
ಆಹಾರದ ಪೆಟ್ಟಿಗೆಗೆ ಹೋಗುವ ಸರಿಯಾದ ದಾರಿಯನ್ನು ಕಲಿತವು. ಒಂದು ಕಾಲನ್ನು 
ಮುರಿದುಕೊ೦ಡ ನಾಯಿಯು ತನ್ನ ಮೂರು ಕಾಲುಗಳಿಂದ ನಡೆಯುವಂತಾದಾಗಲೂ 
ಅದಕ್ಕೆ ಮನೆಗೆ ಹೋಗುವ ದಾರಿ ಗೊತ್ತಿರುತ್ತದೆ ಎಂಬ ಅಂಶವು ಮೇಲಿನ ಪ್ರಯೋಗಕ್ಕೆ 
ಸಮಾನವಾದದ್ದು: 

ಆದರೆ ಈ “ನಿಶ್ಚಿತ ಮಾರ್ಗ ಸಿದ್ಧಾಂತವು” (10 70:0678/17700ಗ) ಸಾಲದು. 
ಆ ಪ್ರಾಣಿ ಕಲಿಯುವುದು ಗಲಿಬಿಲಿ ಪೆಟ್ಟಿಗೆಯ ಮೂಲಕ ಹೋಗುವ ಒಂದು ಮಾರ್ಗವನ್ನು 
ಮಾತ್ರವಲ್ಲ; ಒಂದು ಸರಳವೂ ಚಚ್ಚೌಕವೂ ಆದ ಅಂಗಳದ ಒಂದು ನಿಶ್ಚಿತವಾದ 
ಮೂಲೆಯಲ್ಲಿ ಆಹಾರದ ಪೆಟ್ಟಿಗೆಯನ್ನು ಇಟ್ಟು, ಒ೦ದು ಇಲಿಯನ್ನು ಪದೇ ಪದೇ 
ಅದರಲ್ಲಿ ಬಿಡಿರಿ. ಅಂಗಳದ ಬಾಗಿಲಿನಿಂದ ಆಹಾರದ ಪೆಟ್ಟಗೆ ಇದ್ದಲ್ಲಿಗೆ ಬೇಗನೆ 
ಹೋಗುವುದನ್ನು ಅದು ಕಲಿತ ನಂತರ, ಅ೦ಗಳದ ನಡುವೆ ಸ್ವಲ್ಪ ಎತ್ತರದ ಅಡ್ಡ 
ಗೋಡೆಯನ್ನು ನಿರ್ಮಿಸಿರಿ. ಆಗಲೂ ಇಲಿಯು ಅಗತ್ಯವಾದ ಅಡ್ಡ ತಿರುಗಾಟಗಳನ್ನು 
ಮಾಡಿ ಆಹಾರದ ಪೆಟ್ಟಿಗೆಯನ್ನು ಹೆಚ್ಚು ತೊ೦ದರೆ ಇಲ್ಲದೆ ಮುಟ್ಟುತ್ತದೆ. ಇದರಿ೦ದ 


* ೫೫೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಗುರಿಯನ್ನು ಮುಟ್ಟುವುದು ಮುಖ್ಯವಲ್ಲದೆ, ಇಂಥ ಒಂದು ಬಗೆಯ ಚಲನವನ್ನೇ 
ಮಾಡಬೇಕೆಂಬುದು ಮುಖ್ಯವಲ್ಲ ಎಂಬುದು ಗೊತ್ತಾಗುತ್ತದೆ. 


ಇಲಿಯು ಗಲಿಬಿಲಿ ಪೆಟ್ಟಿಗೆಯಲ್ಲಿ ಇಟ್ಟಾಗ ಅದರ ಅಡ್ಡ ಗೋಡೆ, ಮೂಲೆ, ತಪ್ಪುದಾರಿ, 
ಸರಿದಾರಿಗಳನ್ನೆಲ್ಲ ಶೋಧಿಸಿ ಅವನ್ನು ಇಡಿ ಪೆಟ್ಟಗೆಯಲ್ಲಿ ಸ್ಥಾನಾನುಗುಣವಾಗಿ 
ಗೊತ್ತುಮಾಡಿಕೊಳ್ಳುತ್ತದೆ. ಅದು ಆಹಾರದ ಪೆಟ್ಟಿಗೆಯನ್ನು ಹುಡುಕಿ ಹೆಚ್ಚು ಕಡಿಮೆ 
ನಿಷ್ಕೃಷ್ಟವಾಗಿ ಅದರ ಸ್ಥಳವನ್ನು ಗೊತ್ತುಮಾಡಿಕೊಳ್ಳುತ್ತದೆ. ಈ ಸ೦ಗತಿಗಳನ್ನು ಅನುಭವಕ್ಕೆ 
ತಂದುಕೊಂಡು ಅವುಗಳಲ್ಲಿ ಕೆಲವನ್ನು ನೆನಪಿಟ್ಟುಕೊ೦ಡು, ಕ್ರಮೇಣ ಅದು ಆ ಗಲಿಬಿಲಿ 
ಪೆಟ್ಟಿಗೆಯನ್ನು ಸುಪರಿಚಿತವನ್ನಾಗಿ ಮಾಡಿಕೊಳ್ಳುತ್ತದೆ. ಅದರಲ್ಲಿಯ ಅದರ ಚಲನ ವಲನಗಳು 
ಹೆಚ್ಚು ಕಡಿಮೆ ಬದಲಾಗುತ್ತಿದ್ದರೂ ಒಟ್ಟಿನಲ್ಲಿ ಅವೆಲ್ಲವೂ ಪೆಟ್ಟಿಗೆಯ ಆವರಣದಿಂದ 
ನಿಯಂತ್ರಿತವಾಗಿವೆ. ಒ೦ದು ಗಲಿಬಿಲಿ ಪೆಟ್ಟಿಗೆಯ ಮೇಲೆ ಪ್ರಭುತ್ಪವನ್ನು ಸ೦ಪಾದಿಸುವುದರಲ್ಲಿ 
ಬಹುಶಃ ಅನೇಕ ಹಂತಗಳಿವೆ: ಭಾವನೆಗಳನ್ನು ಹೊಂದಿಸಿಕೊಳ್ಳುವುದು ಮೊದಲನೆಯ 
ಹ೦ತ. ಅನ೦ತರ ಪೆಟ್ಟಗೆಯ ಶೋಧ ಮತ್ತು ಅದರ ಪರಿಚಯ ಮಾಡಿಕೊಳ್ಳುವುದು. 
ಆಮೇಲೆ ಕ್ರಮೇಣ ತಪ್ಪು ದಾರಿಗಳನ್ನು ಬಿಟ್ಟುಬಿಡುವುದು ಮತ್ತು ನೇರವಾದ ಮಾರ್ಗವನ್ನು 
ಹಿಡಿಯುವುದು. ಇನ್ನೂ ಅನೇಕ ಸಲ ತರಬೇತು ಕೊಟ್ಟರೆ ಇಲಿಯು ತನ್ನ ವೇಗವನ್ನು 
ಹೆಚ್ಚಿಸಿಕೊಂಡು, ಮಾಲಾಕ್ಷೇಪವನ್ನು ಸೂಚಿಸುವ೦ಥ ಯಾಂತ್ರಿಕ ರೀತಿಯಿ೦ದ ಪೆಟ್ಟಿಗೆಯ 
ಮೂಲಕ ಓಡುತ್ತ ಹೋಗುವುದು. ಆದರೆ ಇಲ್ಲಿ ಕಲಿಯುವಿಕೆಯ ಅನುಕ್ರಮ ಹೀಗಿದೆ: 
ಮೊದಲು ಸ್ಥಳಜ್ಞಾನ, ಅನ೦ತರ ಸರಿಯಾದ ಮಾರ್ಗದ ಜ್ಞಾನ ಮತ್ತು ಕೊನೆಗೆ ಚಲನೆಗಳ 
ನಿಕಟವಾದ ಸಮನ್ವಿತ ಅನುಕ್ರಮದ ಜ್ಞಾನ. 


ಸಾಧನದ ಜ್ಞಾನವನ್ನು ಪಡೆಯುವುದು 


ಸ್ಥಳಜ್ಜಾನವನ್ನು ಪಡೆಯುವುದೆಂದರೆ ಶೋಧ ಮಾಡಿ ಕಲಿಯುವುದು ಎಂದಾದರೆ, 
ನಾವು ಈಗ ತೆಗೆದುಕೊಳ್ಳುವುದು ಕೌಶಲವನ್ನು ಉಪಯೋಗಿಸಿ ಕಲಿಯುವುದನ್ನು. 
ಒಂದು ಸ್ಥಳವನ್ನು ಪರಿಚಯ ಮಾಡಿಕೊಳ್ಳಬೇಕಾದರೆ, ನಮ್ಮ ಇಂದ್ರಿಯಗಳನ್ನು ಬಳಸಿಕೊಂಡೇ 
ಓಡಾಡುತ್ತೇವೆ ನಾವಿಲ್ಲಿ ಚಲನೆಯೊಡನೆ ನಿರೀಕ್ಷಣೆಯನ್ನು ಕೂಡಿಸುತ್ತೇವೆ. ಒಂದು ವಸ್ತುವನ್ನು 
ಪರಿಚಯ ಮಾಡಿಕೊಳ್ಳಬೇಕಾದರೆ, ನಾವು ಅನೇಕ ಸಲ ಅದರೊಡನೆ ವ್ಯವಹರಿಸಿ, 
ಅದರ ಗತಿಕ್ರಮದಲ್ಲಿ ಅದನ್ನು ಇಟ್ಟು ನೋಡಬೇಕಾಗುತ್ತದೆ. ಕೆಲವು ಫಲಗಳು ಉಂಟಾಗುವಂತೆ 
ನಾವು ಕೌಶಲದಿಂದ ಬಳಸುವ ವಸ್ತುವೇ ಸಾಧನ. ಕಾಶಲದಿ೦ದ ಬಳಸಿ ಅದರ ಫಲವನ್ನು 
ನಿರೀಕ್ಷಿಸುವುದರಿಂದ ನಮಗೆ ಸಾಧನದ ಪರಿಚಯವಾಗುತ್ತದೆ. ಮನುಷ್ಯನು ತನ್ನ ಹಸ್ತ. 
ಪಾದಗಳನ್ನು ಕೌಶಲದಿ೦ದ ಬಳಸಿದರೆ, ಪ್ರಾಣಿಗಳು ತಮ್ಮ ಕಾಲು, ಹಲ್ಲು, ಸೊಂಡಿಲು 
ಇಲ್ಲವೆ ಕೊಕ್ಕು ಅಥವಾ ದೇಹದ ಇತರ ಅವಯವಗಳನ್ನು ಉಪಯೋಗಿಸಿ ಪದಾರ್ಥಗಳನ್ನು 
ಅಲುಗಾಡಿಸಿ, ಅವುಗಳ ಪರಿಚಯವನ್ನು ಮಾಡಿಕೊಳ್ಳುತ್ತವೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೫೭ * 


ಥಾರನ್‌ ಡೈಕ್‌ನ ಒಗಟಿನ ಪೆಟ್ಟಿಗೆಯಲ್ಲಿ ಇಟ್ಟ ಬೆಕ್ಕು 


ಒಂದು ಹಸಿದ ಬೆಕ್ಕಿನ ಮರಿಯನ್ನು ಚಿಕ್ಕ ಬೋನೊಂದರಲ್ಲಿ ಇಡಿರಿ. ಅದರ 
ಹೊರಗೆ ಒ೦ದು ಲೋಟದ ತುಂಬ ಹಾಲನ್ನು ಇಡಿರಿ. ಆಗ ಅದು ತನ್ನ ಚೋಟನ್ನು 
ಬೋನಿನ ಸರಳುಗಳ ನಡುವೆ ಪಸರಿಸುತ್ತದೆ. ಆದರೆ ಅದಕ್ಕೆ ಲೋಟ ಸಿಕ್ಕುವುದಿಲ್ಲ. 
ಅನ೦ತರ ಅದು ಸರಳುಗಳ ನಡುವೆ ತನ್ನ ಮೂಗು ಹಾಕಿ ಒತ್ತುತ್ತದೆ. ಆದರೆ ಆಗಲೂ 
ಅದರ ಮೂಲಕ ಅದಕ್ಕೆ ಲೋಟವನ್ನು ಮುಟ್ಟಲಾಗುವುದಿಲ್ಲ. ಆ ಮೇಲೆ ಅದು ಸರಳುಗಳನ್ನು 
ಕಚ್ಚುತ್ತದೆ; ಅಲ್ಲೇನಾದರೂ ಚಿಕ್ಕ ಪದಾರ್ಥವಿದ್ದರೆ ಅದನ್ನು ತನ್ನ ಉಗುರುಗಳಿಂದ 
ಎಳೆಯುತ್ತದೆ, ಸಡಿಲವಾಗಿ ಏನಿದ್ದರೂ ಅದನ್ನು ಅಲ್ಲಾಡಿಸುತ್ತದೆ. ಆ ಪ್ರಕಾರ ಅದು 
ಲೋಟಕ್ಕೆ ಸಮೀಪವಾಗಿರುವ ಬೋನಿನ ಎಲ್ಲ ಭಾಗವನ್ನೂ ಪರಚಿ ನೋಡುವ ಸಂಭವವಿದೆ. 
ಸ್ವಲ್ಪ ಹೊತ್ತಿನಲ್ಲಿಯೇ ಅದು ಮುಚ್ಚಿದ ಬಾಗಿಲಿನ ತಾಳನ್ನು ಮುಟ್ಟುತ್ತದೆ. ಅನ೦ತರ 
ಕೌಶಲದಿಂದ ಅದನ್ನು ಎತ್ತಿ ಬಿಡುತ್ತದೆ: ಆಗ ಬೋನಿನ ಬಾಗಿಲು ತೆರೆಯುತ್ತದೆ ಮತ್ತು 
ಬೆಕ್ಕು ಹೊರ ಹೋಗಿ ಹಾಲನ್ನು ಕುಡಿಯುತ್ತದೆ. ಈ ಮೊದಲನೆಯ ಪ್ರಯತ್ನದ 
ಕಾಲವನ್ನು ದಾಖಲೆ ಮಾಡಿಕೊಂಡ ನ೦ತರ ಪ್ರಯೋಜಕನು ಇನ್ನೂ ಹಸಿದುಕೊಂಡೇ 
ಇದ್ದ ಆ ಬೆಕ್ಕಿನ ಮರಿಯನ್ನು ಬೋನಿನಲ್ಲಿ ಬಿಟ್ಟು ಬಾಗಿಲು ಹಾಕಿ ಮತ್ತೊಂದು 
ಲೋಟದ ತುಂಬ ಹಾಲನ್ನು ಇಡುತ್ತಾನೆ. ಪುನಃ ಅದು “ಪ್ರಯತ್ನ ಮತ್ತು ತಪ್ಪು” ಎಂಬ 
ಮಾರ್ಗದಲ್ಲಿಯೇ ವರ್ತಿಸುತ್ತದೆ: ಆದರೆ ಹಿ೦ದಿನಷ್ಟು ತಪ್ಪುವುದಿಲ್ಲ. ಇನ್ನು ಮುಂದಿನ 
ಪ್ರಯತ್ನಗಳಲ್ಲಿ ವ್ಯರ್ಥ ಚಲನೆ ಮಾಡುವುದನ್ನು ಬಿಟ್ಟು ಕೊನೆಯ ಸಲ ಬೋನಿನಲ್ಲಿ 
ಇಟ್ಟ ಅರೆನಿಮಿಷದಲ್ಲಿ ಅದು ತಾಳನ್ನು ಎತ್ತಿ ಹೊರಗೆ ಹೋಗಿ ಹಾಲನ್ನು ಕುಡಿದು 
ಬಿಡುತ್ತದೆ. ಇಷ್ಟನ್ನು ಕಲಿಯಬೇಕಾದರೆ, ಅದಕ್ಕೆ ಬಹುಶಃ ಹತ್ತು ಇಪ್ಪತ್ತು ಸಲ ಇದೇ 
ರೀತಿಯಲ್ಲಿ ಪ್ರಯತ್ನಮಾಡಬೇಕಾಗಿ ಬಂದಿರಬಹುದು. 





೮41 111 007711 80% 


* ೫೫೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮುದಿಯಾದ, ಇಲ್ಲವೆ ಸ್ಥಿ ಮಿತ ಮನೋಭಾವದ ಅಥವಾ ಯಾವುದಾದರೊಂದು 
ಕಾರಣಕ್ಕಾಗಿ ಅಷ್ಟು ಉತ್ಸಾಹವನ್ನು ತೋರಿಸದಿರುವ ಬೆಕ್ಕು ಕರ್ಮೇಂದ್ರಿಯದ 
ಚಟುವಟಿಕೆಯನ್ನು ಇಷ್ಟು ಹೆಚ್ಚಾಗಿ ಮಾಡದೆಯೆ ಉದ್ರಿಕ್ತ ಬೆಕ್ಕಿಗೆ ಬೇಕಾದ್ದಕ್ಕಿಂತ ಅಲ್ಪ 
ಪ್ರಯತ್ನಗಳಿಂದಲೇ ಈ ಉಪಾಂಕುವನ್ನು ಕಲಿತುಕೊಂಡೀತು. ಇದರಿಂದ 
ಗೊತ್ತಾಗುವುದೇನೆಂದರೆ, ಕಲಿಯುವಿಕೆಯಲ್ಲಿ ಪ್ರಬಲವಾದ ಕರ್ಮೇ೦ದ್ರಿಯ ಕಾರ್ಯಕ್ಕಿಂತ 
ಜ್ಞಾನೇಂದ್ರಿಯ ಕಾರ್ಯವೇ ಪ್ರಧಾನವೆಂಬುದು. ಒ೦ದು ಸಲ ಬೋನಿನಿಂದ ಹೊರಗೆ 
ಹೊರಟು ಹೋದ ಬೆಕ್ಕುಗಳು ಮತ್ತೊಮ್ಮೆ ಬೋನಿನಲ್ಲಿ ಇಟ್ಟಾಗ, ಬಾಗಿಲ ಸಮೀಪದ 
ಪ್ರದೇಶದ ಮೇಲೆಯೇ ತಮ್ಮ ಕಾರ್ಯವನ್ನು ಕೇಂದ್ರೀಕರಿಸುತ್ತವೆ. ಆಗಲೇ ಅವು ಕೆಲಮಟ್ಟಿನ 
ಸ್ಥಳಜ್ಞಾನವನ್ನು ಪಡೆದುಕೊಂಡಿರುತ್ತವೆ. ಒಂದು ವಿಧದ ಒಗಟಿನ ಪೆಟ್ಟಿಗೆಯಲ್ಲಿ ಅದರ 
ಬಾಗಿಲನ್ನು ತೆರೆಯಬೇಕಾದರೆ ಅದರಲ್ಲಿ ನೇತಾಡುತ್ತಿರುವ ತಂತಿಯನ್ನೋ, ಹಗ್ಗವನ್ನೋ 
ಎಳೆಯಬೇಕಾಗುತ್ತದೆ. ಬೆಕ್ಕುಗಳು ಬಹಳ ಬೇಗನೆ ಈ ಹಗ್ಗದ ಮೇಲೆ ಕಣ್ಣಿಡುತ್ತವೆ. ಈ 
ಸಂದರ್ಭದಲ್ಲಿ ಪ್ರಯೋಜಕನು ಹಗ್ಗವನ್ನು ಬೋನಿನ ಇನ್ನೊಂದು ಭಾಗಕ್ಕೆ ಸರಿಸಿದರೆ 
ಅವು ಮೊದಲು ಆ ಹಗ್ಗ ಇದ್ದ ಸ್ಥಳಕ್ಕೆ ಹೋಗಿ ಮೇಲಕ್ಕೆ ಚೋಟು ವ೨ತ್ತುತ್ತವೆ; ಆದರೆ 
ಅಲ್ಲಿ ಅವುಗಳ ಪ್ರತೀಕ್ಷೆ ಸಫಲವಾಗುವುದಿಲ್ಲ. ಇದರಿಂದ ಅವಕ್ಕೆ ಸ್ಥಳಜ್ಜಾನ ಉಂಟಾಗಿದೆ 
ಎಂದು ತಿಳಿದುಬರುತ್ತದೆ. ಆಮೇಲೆ ಹೊಸ ಜಾಗದಲ್ಲಿ ಆ ಹಗ್ಗವನ್ನು ಕಂಡಾಗ, ಅವು 
ಮೊದಲಿನ ಜಾಗದಲ್ಲಿ ಇದ್ದಾಗ ಅದನ್ನು ಎಳೆಯುವುದನ್ನು ಕಲಿತಂತೆಯೇ ಈಗಲೂ 
ಎಳೆದುಬಿಡುತ್ತವೆ. ಇದರಿಂದ ಅವಕ್ಕೆ ವಸ್ತುವಿನ ಅಥವಾ ಸಾಧನದ ಜ್ಞಾನವಾಗಿದೆ 
ಎ೦ಬುದು ಸ್ಪಷ್ಟವಾಗುತ್ತದೆ. ಇನ್ನೊಂದು ಸಂಗತಿ: ಹಗ್ಗ ಎಳೆಯಲು ಕಲಿತ ಬೆಕ್ಕು ಒಮ್ಮೆ 
ಉಗುರಿನಿಂದ ಅದನ್ನು ಎಳೆದರೆ ಮತ್ತೊಮ್ಮೆ ಅದೇ ಉದ್ದೇಶ ಸಾಧನೆಗಾಗಿ ಹಲ್ಲಿನಿಂದ 
ಕಚ್ಚಿ ಎಳೆದರೂ ಎಳೆದೀತು. ಕೆಲವು ವೇಳೆ ಇಂಥ ಚಲನೆ ಯಾಂತ್ರಿಕವಾದೀತು: ಆದರೆ 
ಬಹಳ ಸಲ ಹಾಗಾಗುವುದಿಲ್ಲ. ಇದರಿಂದ ಅದು ಕೇವಲ ಏನನ್ನೋ ಕಂಡು ಕೆಲ 
ಬಗೆಯ ಚಲನವಲನಗಳನ್ನು ಮಾಡದೆ ವಸ್ತು ಇಲ್ಲವೆ ಸಾಧನದೊಡನೆ ವ್ಯವಹರಿಸುತ್ತದೆ 
ಎಂದು ತಿಳಿದುಕೊಳ್ಳಬೇಕಾಗುತ್ತದೆ. 

ಮೇಲಿನ ಪ್ರಯೋಗದಲ್ಲಿ ಬೆಕ್ಕು ಕಲಿಯುವುದು ಯಾವುದೋ ಒಂದು ಬಗೆಯ 
ಚಲನ ಇಲ್ಲವೆ ಚಲನಸಂ೦ತಾನಗಳನ್ನಲ್ಲ; ಅದು ಕಲಿಯುವುದು ಕೆಲ ವಸ್ತುಗಳ 
ಉಪಯೋಗವನ್ನು ಹಾಗೂ ಮಿಕ್ಕ ಕೆಲ ವಸ್ತುಗಳ ನಿರುಪಯೋಗವನ್ನು ಅಭ್ನಾಸಬಲದಿಂದ 


೪ 
ಪ್ರಾಣಿಯೂ ಮನುಷ್ಯನೂ ತಮ್ಮ ಕರ್ಮೇ೦ದ್ರಿಯದ ಕೌಶಲವನ್ನು ಹೆಚ್ಚಿಸಿಕೊಳ್ಳಬಹುದು. 


ಚಿಂಪಾಂಜಿಗಳು ಮತ್ತು ಮಂಗಗಳು ಕಲಿಯುವ ಕ್ರಮ 


ನಾಯಿ ಬೆಕ್ಕುಗಳಿಗಿ೦ತ ಕೋತಿಗಳು ತಮ್ಮ ಕೈಕಾಲು, ಕಣ್ಣು ಮತ್ತು ಮಿದುಳುಗಳನ್ನು 
ಹೆಚ್ಚಿನ ಕೌಶಲದಿಂದ ಬಳಸಬಲ್ಲವು. 

ಅವು ಬೇಗ ಕಲಿಂಯುಬಲ್ಲವು ಮತ್ತು ಹೆಚ್ಚಿನ ಜಟಿಲ ಸಾಧನಗಳನ್ನು 
ಉಪಯೋಗಿಸಬಲ್ಲವು. ಚಿ೦ಪಾ೦ಜಿಯು ಮಂಗನಿಗಿ೦ತ ದೊಡ್ಡ ಮಿದುಳಿನದಾಗಿರುತ್ತದೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೫೯ * 


ಮನುಷ್ಯನ ಸಾಧನೋಪಯೋಗ ಶಕ್ತಿಗೆ ಬಹುಶಃ ಅದರ ಶಕ್ತಿಯು ಬಹಳ ಶತ್ತಿರವಾಗಿದೆ 
ಎನ್ನಬಹುದು. ಒ೦ದು ಮ೦ಗವು ಬೋನಿನಲ್ಲಿ ಇದೆ ಎಂದು ಭಾವಿಸಿರಿ. ಬೋನಿನ 
ಹೊರಗೆ ಒಂದು ಬಾಳೆ ಹಣ್ಣು ಇದೆ ಎಂದುಕೊಳ್ಳಿರಿ. ಆದರೆ ಹತ್ತಿರದಲ್ಲೇ ಒಂದು 
ಕೋಲಿದೆ. ಅದನ್ನು ತೆಗೆದುಕೊಂಡ ಮಂಗವು ಬಾಳೆ ಹಣ್ಣನ್ನು ತನ್ನ ಕಡೆಗೆ ಬಹುಬೇಗ 
ಎಳೆದುಕೊಳ್ಳುತ್ತದೆ. ಅದಾದ ನಂತರ ಎರಡನೆಯ ಬಾರಿ ಹೊರಗೆ ಬಾಳೆಹಣ್ಣನ್ನು ಇಟ್ಟು 
ಒಂದು ಚಿಕ್ಕ ಹಾಗೂ ದೊಡ್ಡ ಕೋಲುಗಳನ್ನು ಹತ್ತಿರದಲ್ಲಿ ಇಡಿರಿ. ಆಗ ಅದು ಸಣ್ಣ 
ಕೋಲಿನಿಂದ ಬಾಳೆಹಣ್ಣನ್ನು ಮುಟ್ಟಲಾರದೆ, ಅದರಿಂದ ದೊಡ್ಡ ಕೋಲನ್ನು ತನ್ನ ಕಡೆ 
ಎಳೆದುಕೊಂಡು ಆ ಕೋಲಿನಿಂದ ಬಾಳೆ ಹಣ್ಣನ್ನು ತನ್ನ ಕಡೆಗೆ ಎಳೆದುಕೊಳ್ಳುತ್ತದೆ. ಹೀಗೆ 
ಎರಡಕ್ಕಿಂತ ಹೆಚ್ಚು ಕೋಲುಗಳನ್ನು ಇಟ್ಟಾಗಲೂ ಮ೦ಗವು ಈ ಉಪಾಯವನ್ನು ಬಹುಬೇಗ 
ಕಲಿಯುತ್ತದೆ. 


ಕೋಲಿನಿಂದ ಬೋನಿನ ಹೊರಗಿನ ಬಾಳೆ ಹಣ್ಣನ್ನು ಎಳೆದುಕೊಂಡು ತಿನ್ನುವುದನ್ನು 
ಆಗಲೇ ಕಲಿತುಕೊಂಡ ಚಿಂಪಾಂಜಿ ಒಂದಕ್ಕೆ ಎರಡು ಕೋಲುಗಳನ್ನು ಕೊಟ್ಟು ಬೋನಿನಲ್ಲಿ 
ಇಡಿರಿ. ಅವುಗಳಲ್ಲಿ ಒಂದು ಕೋಲು ಬಾಳೆ ಹಣ್ಣನ್ನು ಮುಟ್ಟುವಂತಿರಬಾರದು. ಆದರೆ 
ಅವುಗಳಲ್ಲಿ ಒ೦ದನ್ನು ಇನ್ನೊಂದರಲ್ಲಿ ಸಿಕ್ಕಿಸುವಂಥ ಅನುಕೂಲವಿರಬೇಕು. ಆಗ ಅದು 
ಒಂದೊಂದೇ ಕೋಲನ್ನು ಹಿಡಿದುಕೊಂಡು ಬಾಳೆ ಹಣ್ಣನ್ನು ಮುಟ್ಟಲು ಹೋಗಿ ಅವೆಲ್ಲ 
ಗಿಡ್ಡ ಎ೦ಬುದನ್ನು ತಿಳಿದುಕೊಳ್ಳುತ್ತದೆ. ಆಗ ಆ ಪ್ರಯತ್ನವನ್ನು ಬಿಟ್ಟುಕೊಟ್ಟು ಬೋನಿನ 
ಹಿಂಬದಿಗೆ ಹೋಗಿ ಅದು ಆ ಕೋಲುಗಳನ್ನು ತೆಗೆದುಕೊ೦ಡು ಆಟವಾಡಲು ಆರಂಭಿಸುತ್ತದೆ. 
ಆಟದ ಕಾಲದಲ್ಲಿ ಅದು ಒಂದರ ತುದಿಯಿ೦ದ ಇನ್ನೊಂದರ ಬುಡವನ್ನು ಒತ್ತುವಾಗ 
ಅವು ಒಂದಕ್ಕೊಂದು ಸಿಕ್ಕುಹಾಕಿಕೊಳ್ಳುತ್ತವೆ. ಅದನ್ನು ಕಂಡು ಒಮ್ಮೆಲೇ ಓಗ್ಗಿ ಚಿ೦ಪಾ೦ಜಿಯು 
ಆ ಕೂಡುಗೋಲಿನಿಂದ ಬಾಳೆಹಣ್ಣನ್ನು ಎಳೆದುಕೊಳ್ಳಹೋಗುತ್ತದೆ. ಆಗ ಗಟ್ಟಿಯಾಗಿ 
ಸಿಕ್ಕಿಕೊಳ್ಳದಿದ್ದ ಆ ಕೋಲುಗಳು ಬಿಡಿಯಾಗಿ ಬಿದ್ದುದನ್ನು ಕಂಡು ಅದು ತನ್ನ ಕೌಶಲದಿಂದ 
ಪುನಃ ಅವನ್ನು ಜೋಡಿಸಿ ಬಾಳೆ ಹಣ್ಣನ್ನು ಒಳಗೆ ಎಳೆದುಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ, 
ತಿನ್ನುವುದನ್ನು ಕೂಡ ಬಿಟ್ಟು ಆ ಜೋಡುಗೋಲಿನಿಂದ ಅದು ಬೋನಿನ ಹೊರಗೆ 
ಹತ್ತಿರದಲ್ಲಿ ಇರುವ ಎಲ್ಲ ವಸ್ತುಗಳನ್ನೂ ಒಳಗೆ ಎಳೆದುಕೊಳ್ಳುತ್ತದೆ. ಇದೇ ವ್ಯವಸ್ಥೆ ಮಾಡಿ 
ಮರುದಿನ ಅದನ್ನು ಬೋನಿನಲ್ಲಿಟ್ಟಾಗ ಅದು ಮೊದಲು ಸ್ವಲ್ಪ ಕಾಲ ಹಿಂದಿನಂತೆಯೇ 
ಕೆಲವು ವ್ಯರ್ಥ ಚಲನೆಗಳನ್ನು ಮಾಡಿದರೂ ಅರೆಕ್ಷಣದಲ್ಲಿ ಕೋಲುಗಳನ್ನು ಕೂಡಿಸಿಕೊಂಡು 
ಹೊರಗಿನ ಬಾಳೆ ಹಣ್ಣನ್ನು ಒಳಗೆ ಎಳೆದುಕೊಳ್ಳುತ್ತದೆ. ಇಂಥ ಪ್ರಯೋಗಗಳನ್ನು ಮಕ್ಕಳ 
ಮೇಲೂ ಮಾಡಿ ಸದ್ಯಶ ಫಲಗಳನ್ನು ಪಡೆಯಬಹುದು. 


ಸೂಕ್ಷ್ಮದೃಷ್ಟಿ: ಮೇಲೆ ಹೇಳಿದ ಚಿ೦ಪಾ೦ಜಿಯು ತನ್ನ ಅಸಹಾಯ ಅವಸ್ಥೆಯಿಂದ 
ಅಕಸ್ಮಾತ್ತಾಗಿ ಪಾರಾಗುವ ಉಪಾಯವನ್ನು ಕಂಡುಕೊಂಡ ಸಂ೦ಂಧಿಯು ನಾಟಕೀಯ. 
ಒಮ್ಮೆಲೇ ಎರಡು ಕೋಲುಗಳನ್ನು ಜೋಡಿಸಲು ಅದಕ್ಕೆ ಹೊಳೆದದ್ದು ಸೂಕ್ಷ್ಮದೃಷ್ಟಿಯಿ೦ದ. 
ಸಣ್ಣ ಕೋಲು ಸಾಲದಾದಾಗ ದೊಡ್ಡ ಕೋಲು ಉಪಯುಕ್ತವಾದೀತೆ೦ಂದು ಕಂಡುಕೊಂಡದ್ದು 


* ೫೬೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಹಾಗೂ ಒಂದು ಕೋಲು ಸಾಕಾಗದಾಗಲು ಎರಡು ಕೋಲುಗಳನ್ನು ಆಕಸ್ಮಿಕವಾಗಿ 
ಜೋಡಿಸಿದರೂ ಆ ಕೂಡುಗೋಲು ಪ್ರಯೋಜನಕ್ಕೆ ಬಂದೀತೆಂದು ಅದಕ್ಕೆ ಊಹಿಸಲು 
ಸಾಧ್ಯವಾದದ್ದು ಸೂಕ್ಷ್ಮದೃಷ್ಟಿಗೆ ತಕ್ಕ ನಿದರ್ಶನ. ಇಲ್ಲಿ ಪ್ರಾಣಿಯು ತನ್ನ ಜ್ಞಾನೇ೦ದ್ರಿಯಗಳನ್ನು 
ಬಳಸಿಕೊ೦ಡು ವಸ್ತುಗಳ ಪರಿಚಯ ಮಾಡಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿ, ಅವನ್ನು 
ಗುರಿಯನ್ನು ಮುಟ್ಟುವ ಸಾಧನಗಳನ್ನಾಗಿ ಮಾಡಿಕೊಳ್ಳುವುದು ಗಣ್ಯ. 


ಸೂಕ್ಷ್ಮದೃಷ್ಟಿಯೆ೦ಬುದು ಕೆಲವೊಮ್ಮೆ ಮುನ್ನೋಟವಾದರೆ ಮತ್ತೆ ಕೆಲವೊಮ್ಮೆ 
ಹಿನ್ನೋಟವೆನಿಸುತ್ತದೆ. ಚಿ೦ಪಾ೦ಜಿಯು ಕೂಡುಗೋಲನ್ನು ಹಿಡಿದು ಬಾಳೆಯ ಹಣ್ಣನ್ನು 
ಎಳೆದುಕೊಳ್ಳಲು ಓಡಿದಾಗ ಅದಕ್ಕಿದ್ದುದು ಮುನ್ನೋಟ; ತನಗೆ ಜಯ ಕಟ್ಟಿಟ್ಟದ್ದು ಎಂಬ 
ತಿಳಿವಳಿಕೆಯಿಂದ ಅದು ಓಡಿತು. ಅದಕ್ಕಾಗ ಗೆಲುವಿನ ಮುನ್ನೋಟವಿತ್ತು. ಒಗಟನ 
ಪೆಟ್ಟಿಗೆಯಲ್ಲಿದ್ದ ಜೆಕ್ಕೂ ಗಲಿಬಿಲಿ ಪೆಟ್ಟಿಗೆಯಲ್ಲಿದ್ದ ಇಲಿಯೂ ಒಂದು ಮಾರ್ಗ ಹಿಡಿದು 
ಹೋಗಿ ನಡುವೆಯೇ ಮುಂದಿನ ದಾರಿ ಕಾಣದಾದಾಗ, ತಾವು ಹಿಡಿದದ್ದು ತಪ್ಪುದಾರಿ 
ಎ೦ದು ತಿಳಿದುಕೊಂಡದ್ದು ಹಿನ್ನೋಟದಿ೦ದ. ಅನುಸರಿಸಿ ತಮಗೆ ಉಪಯುಕ್ತವೆಂದು 
ಒ೦ದು ವಸ್ತುವನ್ನೋ, ಕಾರ್ಯವನ್ನೋ ಅವು ತಿಳಿದುಕೊ೦ಡದ್ದೂ ಅಂಥ ನೋಟದಿಂದಲೇ. 
ಅನುಸರಿಸುವ ಮೊದಲೇ ಗುರಿಯನ್ನು ಮುಟ್ಟುವ ಮಾರ್ಗವನ್ನು ಕ೦ಂಡುಕೊಳ್ಳುವುದೂ 
ಸಾಕ್ಷಾತ್ತಾಗಿ ಬಳಸದೆ ಅಥವಾ ಅನುಸರಿಸದೆ ಒ೦ದು ವಸ್ತುವನ್ನೋ, ದಾರಿಯನ್ನೋ 
ನಿರುಪಯುಕ್ತವೆಂದು ಮೊದಲೇ ತಿಳಿದುಕೊಳ್ಳಲು ಶಕ್ತರಾಗುವುದೂ ಮುನ್ನೋಟವೆನಿಸುತ್ತದೆ. 
ಅದೇ ಮೇರೆಗೆ ಬಳಸಿದ ಇಲ್ಲವೆ ಅನುಸರಿಸಿದ ನಂತರ ಒಂದು ವಸ್ತುವನ್ನೋ, 
ಚಟುವಟಿಕೆಯನ್ನೋ ಒಳ್ಳೆಯದು ಅಥವಾ ಕೆಟ್ಟದ್ದು ಎಂದು ತಿಳಿದುಕೊಳ್ಳುವುದು ಹಿನ್ನೋಟ. 
ಇಡಿ ಸನ್ನಿವೇಶವು ಸ್ಪಷ್ಟವಾಗಿ ನೀಃಸ್ಪಂಧಿಗ್ಬವಾದಾಗ ಮುನ್ನೋಟಕ್ಕೆ ಸದವಕಾಶವಿರುತ್ತದೆ. 
ಸನ್ನಿವೇಶದ ಮುಖ್ಯ ಲಕ್ಷಣಗಳನ್ನು ಶೋಧನ ಮಾರ್ಗದಿ೦ದಲೂ ಕುಶಲ ತಂತ್ರದಿಂದಲೂ 
ಕಂಡುಹಿಡಿಯ ಬೇಕಾಗಿರುವಾಗ ಹಿನ್ನೋಟವು ಮಹೋಪಕಾರ ಮಾಡಬಲ್ಲುದು. 


ಪ್ರಾಣಿಯ ಹಾಗೂ ಮನುಷ್ಯನ ಕಲಿಯುವಿಕೆಯಲ್ಲಿರುವ ವ್ಯತ್ಯಾಸಗಳು 


ಪ್ರಾಣಿಗಳ ಕಲಿಯುವಿಕೆಗಿ೦ತ ಮನುಷ್ಯನ ಕಲಿಯುವಿಕೆ ಕೆಳಗಿನ ನಾಲ್ಕು ಅ೦ಶಗಳಿ೦ದ 
ಹೆಚ್ಚಿನದೆನಿಸುತ್ತದೆ. ಮನುಷ್ಯನು ಪ್ರಾಣಿಗಿ೦ತ ಉತ್ತಮನಾದ ನಿರೀಕ್ಷಕ. ಪ್ರಾಣಿಯ ಅಳವಿಗೆ 
ಮೀರಿದ ವಸ್ತು. ಜನ ಮತ್ತು ಸನ್ನಿವೇಶಗಳ ಅನೇಕ ಲಕ್ಷಣಗಳನ್ನವ ನಿರೀಕ್ಷಿಸಬಲ್ಲ. 
ಒಂದು ಸಮಸ್ಯೆಯನ್ನು ಎದುರಿಸುವಾಗ ಮಾನವನು ಹೆಚ್ಚಿನ ಬುದ್ಧಿಯನ್ನೂ ವ್ಯವಸ್ಥಾ 
ನೀತಿಯನ್ನೂ ನಿಯಂತ್ರಣಶಕ್ತಿಯನ್ನೂ ಉಪಯೋಗಿಸುತ್ತಾನೆ. ಅವನು ಕಲಿಯುವುದರಲ್ಲಿ 
ಹೆಸರುಗಳನ್ನೂ ಸಂಖ್ಯೆಗಳನ್ನೂ ಭಾಷೆಯನ್ನೂ ವಿನಿಯೋಗಿಸುತ್ತಾನೆ. ಸಾಮಗ್ರಿಗಳು ತನ್ನ 
ಎದುರಿಲ್ಲದಾಗಲೂ ಅವನು ಅಂಶತಃ ಭಾಷಾಬಲದಿಂದ ಸಮಸ್ಯೆಗಳ ಬಗ್ಗೆ 
ವಿಚಾರಮಾಡಬಲ್ಲನು; ಒ೦ದು ಸಮಸ್ಯೆಯನ್ನು ಬಗೆಹರಿಸಲು ವ್ಯರ್ಥ ಪ್ರಯತ್ನ ಮಾಡಿ, 
ಹಾಸಿಗೆಯಲ್ಲಿ ಉರುಳಿಕೊಂಡು, ಮರುದಿನ ಬೆಳಿಗ್ಗೆ ಪರಿಹಾರೋಪಾಯವನ್ನು ಕಂಡುಕೊಂಡ 
ನಿದರ್ಶನವುಂಟು. ಕೊಟ್ಟ ಕ್ಷಣದಲ್ಲಿ ಎದುರಿಲ್ಲದ ವಸ್ತುಗಳ ಬಗ್ಗೆ ವಿಚಾರ ಮಾಡಬಲ್ಲ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೬೧ * 


ಭಾವಿಕತ್ವವು ಮಿಕ್ಕ ಯಾವ ಪ್ರಾಣಿಗಳಲ್ಲೂ ಕ೦ಡುಬರದಷ್ಟು ಹೆಜ್ಜಾಗಿ ಬೆಳೆದಿರುವುದು 
ಮಾನವನಲ್ಲಿ ನೀಃಸ೦ದಿಗ್ದವಾಗಿ ಕಂಡುಬರುತ್ತದೆ. 


ನಿಯಂತ್ರಿಸುವುದು ಅಥವಾ ಅನುಕ್ರಮಗಳನ್ನು ಕಲಿತುಕೊಳ್ಳುವುದು 


ತನ್ನ ಆವರಣವನ್ನರಿತು ಅದರೊಡನೆ ವ್ಯವಹರಿಸಬಲ್ಲವನಾಗಬೇಕಾದರೆ ಮಾನವನು 
ಸ್ಥಳಜ್ಡಾನ, ಸಾಧನ ಜ್ಞಾನಗಳ ಜೊತೆಗೆ ಅನುಕ್ರಮಜ್ಜ್ಞಾನವನ್ನೂ ಪಡೆದುಕೊಳ್ಳುವುದು 
ಅಗತ್ಯ. ಘಟನೆ, ಸಂಭೂತಿ, ಸ೦ಗತಿ ಇಲ್ಲವೆ ಬದಲಾವಣೆ ಎ೦ಬುದು 
ಅನುಕ್ರಮರೂಪದಲ್ಲಿರಬಹುದು; ಅನುಕ್ರಮಗಳು ನಿಯತವಾಗಿಯೂ ಇರುವುದುಂಟು. 
ಬಾಲ್ಯದಿಂದಲೂ ಮನುಷ್ಯ ಅನುಕ್ರಮಗಳನ್ನು ಬಲ್ಲ; ಅದರಿಂದಲೇ ಎಷ್ಟೋ ವೇಳೆ 
ಅವನು ಚಿರಪರಿಚಿತ ಸನ್ನಿವೇಶಗಳನ್ನು ಪ್ರತೀಕ್ಷಿಸಬಲ್ಲವನೆನಿಸುತ್ತಾನೆ. ಮಿ೦ಚನ್ನು ಕಂಡ 
ಕೂಡಲೇ ಗುಡುಗನ್ನು ಪ್ರತೀಕ್ಷಿಸುವುದಿಲ್ಲವೇ? ಪ್ರಾಚಾರ್ಯರಿಗೆ ಕೋಪ ಬ೦ದ ಕೂಡಲೇ 
ವಾಕ್‌ಪ್ರವಾಹವನ್ನು ಅವರಿಂದ ನಾವು ಪ್ರತೀಕ್ಷಿಸುವುದಿಲ್ಲವೇ? ಎಷ್ಟೋ ಸಲ ಗೆಳೆಯರೋ 
ಗುರುಗಳೋ ಹೇಳಿದ ಅರ್ಧ ವಾಕ್ಯವನ್ನು ನಾವು ಪೂರ್ಣ ಮಾಡಬಲ್ಲವರಾಗುತ್ತೇವೆ; 
“ಸು' ಎಂದರೆ ಸುಕ್ಕಿನುಂಡೆ ಎಂದು ನಾವು ಊಹಿಸುತ್ತೇವೆ. ಇದು ನಾವು ಮೇಲಿಂದ 
ಮೇಲೆ ನಡೆದ ಒ೦ದು ವಿಷಯವನ್ನು ಅನೇಕ ಬಾರಿ ನೋಡಿ ಲಬ್ಧವಾದ ನಿಯತಾನುಕ್ರಮದ 
ಜ್ಞಾನದಿಂದ ಮಾಡುವ ಪ್ರತೀಕ್ಷೆ. ಇದರಲ್ಲಿ ನಿರೀಕ್ಷಣೆ, ಕಲಿಯುವಿಕೆ ಮತ್ತು 
ನೆನಪಿಟ್ಟುಕೊಳ್ಳುವುದು ಎ೦ಬ ಮೂರು ಕ್ರಿಯೆಗಳು ಕ್ರಮವಾಗಿ ಅಳವಟ್ಟಿವೆ. ಮಾನವನ 
ಶರೀರದ ಅ೦ಗ-ಉಪಾ೦ಗಗಳಲ್ಲಿ ಕೂಡ ವಿವಿಧ ಚಲನಗಳ ನಿಯತಾನುಕ್ರಿಯೆಗಳಿವೆ. 
ಅವು ಅವನ ವರ್ತನೆಯಲ್ಲಿ ಚಿರಪರಿಚಿತವೂ ಅನಿಚ್ಛಾಕೃತವೂ ಆಗಿ ತೋರುತ್ತವೆ. 
ಚಿರಪರಿಚಿತ ಪದವೊ೦ದನ್ನವನು ಉಚ್ಚರಿಸುವಾಗ ತಪ್ಪದೆ ವಾಕ್‌ ಚಲನಗಳ ಕಲಿತ 
ಅನುಕ್ರಮವನ್ನು ಪುನರಾವರ್ತಿಸುತ್ತಾನೆ. ನೆನಪಿನಿಂದ ಅವನೊಂದು ಹಾಡು ಹೇಳುವುದು 
ಅಂಥ ಇನ್ನೊಂದು ಉದಾಹರಣೆ. ಟೈಪ್‌ ರೈಟಿಂಗ್‌ ಮು೦ತಾದ ಕುಶಲಕರ್ಮಗಳ 
“ಮೇಲ್ಮಟ್ಟದ ಫಟಕಗಳೂ' (11181071111) ಅ೦ಥವೇ. 

ಈ ಪ್ರೇರಣಾನುಕ್ರಮ ಹಾಗೂ ಚಲನಾನುಕ್ರಮಗಳಲ್ಲದೆ, ಜ್ಞಾನೇಂದ್ರಿಯ ಪ್ರೇರಣೆ 
ಮತ್ತು ಕರ್ಮೇ೦ದ್ರಿಯಾನುಕ್ರಿಯೆಗಳುಳ್ಳ ಸುಶಿಕ್ಷಿತ ಅನುಕ್ರಮಗಳು ಅನೇಕವಾಗಿವೆ. ಅಂಥ 
ಅನುಕ್ರಮದ ಆಕೃತಿಯು- 

ಪ್ರೇ-ಇ್ಲ-ಪ್ರೇ-ಕ್ತ 

ಎ೦ಬಂ೦ತಿರುತ್ತಿದೆ; ಅಲ್ಲದೆ ಅನೇಕ ಪ್ರೇರಣೆ-ಅನುಕ್ರಿಯೆಗಳ ಪಂಕ್ತಿಯಾಗಿರಬಹುದು. 
ಅನೇಕ ಪ್ರಕರಣಗಳಲ್ಲಿ ಪ್ಲೇ ಎಂಬುದು ಪ್ರೇ ಬರುತ್ತದೆ ಎಂಬುದಕ್ಕೆ ಸೂಚನೆ ಅಥವಾ 
ಎಚ್ಚರಿಕೆ. ಲ್ಸ ಎಂಬುದು ಲ್ತ ಎಂಬುದಕ್ಕೆ ಪೂರ್ವಸಿದತೆ. “ಸಿದನಾಗು! ಹೋಗು!” 
ಎಂಬಿವು ಎರಡು ಪ್ರೇರಣೆಗಳು ಮತ್ತು ಮೊದಲನೆಯ ಅನುಕ್ರಿಯೆಯಾದ ಅ ಎಂಬುದು 
ಬೇಗ ಹೋಗುವಿಕೆ ಎಂಬ ಲ್ರ ಕೆ ಸಿದ್ಧತಾಭಂಗಿಯಾಗಬಹುದು. ಒಂದು ಓಟದ ಸ್ಪರ್ಧೆಯಲ್ಲಿ 


* ೫೬೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಓಟಗಾರರಿಗೆ ಓಡಲು ಎರಡು ಪ್ರೇರಣೆಗಳನ್ನು ಕೊಡಲಾಗುತ್ತದೆ: ಒಂದು ಪ್ರಧಾನ, 
ಮತ್ತೊಂದು ಗೌಣ; “ಸಿದ್ಧರಾಗಿರಿ” ಕ ಮೊದಲು ಕೊಡುವ ಗೌಣ ಪ್ರೇರಣೆ, 
“೧,೨,೩-ನಡೆಯಿರಿ” ಎಂದು ಅನ೦ತರ ಕೊಡುವ ಪ್ರೇರಣೆಯು ಪ್ರಧಾನ ಪ್ರೇರಣೆ 
ಎನಿಸುತ್ತದೆ. ಎಷ್ಟೋ ವೇಳೆ ಓಟಗಾರರು ಪ್ರಧಾನಪ್ರೇರಣೆಯನ್ನು ಕೊಡುವ ಮೊದಲು 
ಗೌಣ ಪ್ರೇರಣೆಗೇ ಅನುಕ್ರಿಯೆಯನ್ನು ಎಸಗುವುದು೦ಟು. ಇದರಿಂದ ಅನುಕ್ರಿಯೆಯು 
ಪ್ರಧಾನ ಪ್ರೇರಣೆಗೆ ಬದಲಾಗಿ ಗೌಣ ಪ್ರೇರಣೆಯನ್ನು ಅನುಸರಿಸುವುದೂ ಉಂಟು. 


ಪಾವಲಫ್‌ ಮಹಾಶಯನ ಉಪಾಹಿತ ಪ್ರಯೋಗಗಳು 


ಕ್ರಿ.ಶ.೧೯೦೦ರಲ್ಲಿ ನಾಯಿಗಳನ್ನು ಯೋಜ್ಯಸ್ಥಾನದಲ್ಲಿ ಇಟ್ಟುಕೊಂಡು 
ಪಚನಕಾರ್ಯವನ್ನು ಅಭ್ಯಾಸ ಮಾಡುತ್ತಿದ್ದಾಗ. ರಷ್ಯದ ಪ್ರ ಪ್ರಸಿದ್ಧ 'ಶರೀರಶಾಸ್ತ್ರಜ್ಞ ಪಾವಲಫ್‌ 
ಲಾಲಾಪ್ರವಾಹವನ್ನು. ಎಳೆಯುವ ಕ್ರಮ್‌ ಒಂದನ್ನು ಯೋಜಿಸಿದನು. ಲಾಲಾ ' ಗಂಥಿಗಳಲ್ಲಿ 
ಒಂದರ ನಾಳವು ಸಾಯಿ ಗಲ್ಲದ ಹೊರಗೆ ಬಾ ವನ್ನು ಸುರಿಸುವಂತೆ ಮಾಡಿ 
ಅದರಿಂದ ಹರಿದುಬರುವ ಲಾಲಾರಸವನ್ನು ಒಂದು ಮಾಪಕದಲ್ಲಿ ಬೀಳುವಂತೆ 
ಮಾಡಲಾಯಿತು. ಈ ಪ್ರಯೋಗಧಾನಿಯನ್ನು ಬಳಸುತ್ತಿದ್ದಾಗ ಅನುಷಂಗಿಕವಾಗಿ ಆಹಾರವು 
ನಾಯಿಯ ಬಾಯಿಯಲ್ಲಿ ಇರುವಾಗ ಮಾತ್ರವಲ್ಲದೆ, ತಿನ್ನುವ ಮೊದಲು ಆಹಾರವನ್ನು 
ತಟ್ಟೆಯಲ್ಲಿ ಕಂಡಾಗಲೂ ಜವಾನನು ಆಹಾರ ತರುವುದನ್ನು ಕಂಡಾಗಲೂ ಇಲ್ಲವೆ 
ಪಕ್ಕದ ಕೋಣೆಯಿಂದ ಅವನ ಕಾಲಿನ ಹೆಜ್ಜೆಯ ಸದ್ದನ್ನು ಕೇಳಿದಾಗ ಕೂಡ, ಲಾಲಾರಸವು 
ಹರಿದುಬರುವುದನ್ನು ಪಾವಲಫ್‌ ಕ೦ಡ. ಆಹಾರ ಸಾಕ್ಟಾತ್ತಾಗಿ ಬಾಯಿಯಲ್ಲಿ ಇರುವಾಗ 
ಲಾಲಾರಸ ಒಸರುವುದು ಸಹಜಕ್ಷೇಪ. ಆದರೆ ಅದು ತಟ್ಟೆಯ ನೋಟ ಇಲ್ಲವೆ ಹೆಜ್ಜೆಯ 
ಸಪ್ಪಳ ಮುಂತಾದ ಪ್ರೇರಣೆಗಳಿಂದ ಉಂಟಾದಾಗ ಶಿಕ್ಷಿತಾನುಕ್ರಿಯೆ ಎನಿಸುತ್ತದೆ. ಈ 
ಶಿಕ್ಷಿತಾನುಕ್ರಿಯೆಯು ಹಿಂದೆ ಪ್ರಯೋಗ ಶಾಲೆಯಲ್ಲಿ ಇಟ್ಟು ಆ ಪ್ರಾಣಿಗೆ ಆಹಾರವನ್ನು 
ಕೊಟ್ಟ ಉಪಾಧಿಗಳನ್ನು ಅವಲಂಬಿಸುತ್ತದೆ. ಪಾವಲಫ್‌ ಇದನ್ನು ಉಪಾಹಿತ ಕ್ಷೇಪವೆಂದು 
(೮0೦06110006 ೫0100 ಕರೆದನು. 


ಆದರೆ ನಿಷ್ಕೃಷ್ಟಾರ್ಥದಲ್ಲಿ ಅದು ಕ್ಷೇಪವಲ್ಲವಾದುದರಿ೦ದ ಅದನ್ನು ಉಪಾಹಿತ 
ಅನುಕ್ರಿಯೆ (ರಗ ಇಚ) ಎಂದು ಕರೆಯಬಹುದು. 

ತಟ್ಟೆಯ ನೋಟ ಇಲ್ಲವೆ ಹೆಜ್ಜೆಯ ಸದ್ದನ್ನು ಕೇಳುವುದು ಆಹಾರ ಬರುತ್ತಿದೆ 
ಎಂಬುದರ ಸೂಚನೆ: ಬಾಯಿಯಲ್ಲಿ ಸಾಕ್ಟಾತ್ತಾಗಿ ಆಹಾರ ಹೊಗುವ ಮೊದಲೇ ಲಾಲಾರಸ 
ಒಸರುವುದು ಸಿದ್ಧತೆಯ ಅನುಕ್ರಿಯೆ. ನಾಯಿಯು ಇಲ್ಲಿ ಪ್ರೇ-ಅ್ಲ-ಪ್ರೇ-ಅ.್ವ ಎಂಬ 
ಅನುಕ್ರಮವನ್ನು ಕಲಿತಿತ್ತೆ೦ಂಬುದು ಸ್ಪಷ್ಟ ಆಹಾರದ ತಟ್ಟೆಯ ನೋಟ ಇಲ್ಲವೆ ಹೆಜ್ಜೆಯ 
ಸದ್ದಿನ ಕೇಳೆ ಎಂಬ ಪ್ಲೆ ಉಪಾಹಿತ ಪ್ರೇರಣೆಯಾಗಿದೆ. ಲ್ಲ ಎಂಬುದು ಲಾಲಾರಸ; 
ಮೊದಲೇ ಒಸರುವ ರೂಪದ ಉಪಾಹಿತ ಅನುಕ್ರಿಯೆ. ಬಾಯಿಯಲ್ಲಿ ಇರುವ ಆಹಾರ 
ರೂಪದ ಪ್ರೇ ಅನುಪಾಹಿತ ಪ್ರೇರಣೆ. ಬಾಯಿಯಲ್ಲಿಯ ಆಹಾರದಿಂದ ಉದ್ಭವಿಸಿದ 
ಲಾಲಾ ಪ್ರವಾಹ ರೂಪದ ಅ ಎಂಬುದು ಅನುಪಾಹಿತ ಅನುಕ್ರಿಯೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೬೩ * 


ಪಾವಲಫ್‌ ಮಹಾಶಯನ ಉಪಾಧಾನ ಪ್ರಯೋಗಗಳು 


ಬೆಂಬಲ ಪಡೆದ ಪುನರಾವರ್ತನೆಯಿಂದ ಉಪಾಹಿತ ಅನುಕ್ರಿಯೆಯ ಸ್ಥಾಪನೆ: 
ಗಂಟೆಯ ಶಬ್ಧ, ಚರ್ಮಸ್ಪರ್ಶ ಇಲ್ಲವೆ ಪ್ರಾಣಿಯನ್ನು ಹೆಚ್ಚು ಗಲಿಬಿಲಿಗೊಳಿಸದೆ ಅದರ 
ಉನ್ಮುಖತೆಯನ್ನು ಆಕರ್ಷಿಸುವ ಪ್ರೇರಣೆ ಮು೦ತಾದ ಸ೦ಪೂರ್ಣ ನಿರಂಕುಶ ಪ್ರೇರಣೆಗೆ 
ಲಾಲಾನುಕ್ರಿಯೆ ಉಂಟಾಗುವಂತೆ ಉಪಾಧಿಯನ್ನು ಇಡಲು ಪಾವಲಫ್‌ ಪ್ರಯತ್ನಿಸಿದ. 
ಚೆನ್ನಾಗಿ ಸಾಕಿದ, ಪ್ರಯೋಗ ಶಾಲೆಯನ್ನು ಚೆನ್ನಾಗಿ ಪರಿಚಯ ಮಾಡಿಕೊಂಡ ಒಂದು 
ಹಸಿದ ನಾಯಿಯನ್ನು ಅತ್ತಿತ್ತ ಅಲುಗಾಡದಂತೆ ಕೊಕ್ಕೆ ಹಾಕಿ ಮೇಜಿನ ಮೇಲೆ ಅವನು 
ನಿಲ್ಲಿಸಿದನು. ಅದು ಈ ಸನ್ನಿವೇಶಕ್ಕೆ ಹೊಂದಿಕೊಂಡು ಸಮಾಧಾನವಾದ ಮೇಲೆ ವಿದ್ಯುತ್ತಿನ 
ಗಂಟೆಯನ್ನು ಬಾರಿಸಲು ಶುರು ಮಾಡಲಾಯಿತು. ಸುಮಾರು ೧೫ ಸೆಕುಂದಗಳ ಕಾಲ 
ಗಂಟೆ ಬಡಿದ ಮೇಲೆ ಅದರ ಬಾಯಿಯಲ್ಲಿ ಆಹಾರವನ್ನು ಹಾಕಲಾಯಿತು. ಕೆಲ 
ನಿಮಿಷಗಳ ನಂತರ ಪ್ರೇರಣೆಗಳ ಅದೇ ಅನುಕ್ರಮವನ್ನು ಪುನರಾವರ್ತಿಸಲಾಯಿತು. 
ಅದೇ ಮೇರೆಗೆ ನಡುನಡುವೆ ಬಿಟ್ಟು ಬಿಟ್ಟು ಹಾಗೇ ಪ್ರೇರಣೆಗಳನ್ನು ಕೊಡಲಾಯಿತು. 
ಗಂಟೆ ಮತ್ತು ಆಹಾರರೂಪದ ಪ್ರೇರಣಾನುಕ್ರಮದ ಅನೇಕ ಪುನರಾವೃತ್ತಿಗಳಾದ ಮೇಲೆ, 
ಆಹಾರ ಕೊಡುವ ಮೊದಲು ಗ೦ಟೆ ಹೊಡೆಯುತ್ತಿರುವಾಗಲೇ ಲಾಲಾರಸ ಸ್ರವಿಸಲಾರಂಭಿಸಿತು. 
ಈ ಉಪಾಹಿತ ಲಾಲಾರಸದ ಅಳತೆಯು ಒಂದೊಂದು ಪ್ರಯೋಗ ಪ್ರಯತ್ನ ನಡೆದ 
ಹಾಗೂ ಹೆಚ್ಚುತ್ತ ಹೋಗಿ, ಒಂದು ಪರಮಾವಧಿಯನ್ನು ಮುಟ್ಟತು. ಆದರೆ ಈ 
ಪರಮಾವಧಿಯು ಬಾಯಿಯಲ್ಲಿರುವ ಆಹಾರ ಉ೦ಟುಮಾಡಿದ ಲಾಲಾಪ್ರವಾಹಕ್ಕಿಂತ 
ಕಡಿಮೆಯಾಗಿತ್ತು. ಈ ಪ್ರಕಾರ ಆ ದಿನದ ಉಪಾಹಿತ ಲಾಲಾನುಕ್ರಿಯೆಯನ್ನು 
ಗೊತ್ತುಪಡಿಸಲಾಯಿತು. 

ಮರುದಿನ ಮೊದಲ ಸಲ ಗಂಟೆ ಬಾರಿಸಿದಾಗ ಲಾಲಾಪ್ರವಾಹ ಹರಿಯಲೇ ಇಲ್ಲ; 
ಆದರೆ ಪುನಃಪುನಃ ಬಾರಿಸಿದ ನ೦ತರ ಅದು ಉಂಟಾಯಿತು. ಇದೇ ರೀತಿಯಲ್ಲಿ 
ನಿತ್ಯವೂ ಪ್ರಯೋಗವನ್ನು ಮಾಡುತ್ತ ಹೋದಮೇಲೆ, ಕೆಲವೇ ದಿನಗಳಲ್ಲಿ, ಉಪಾಹಿತ 
ಅನುಕ್ರಿಯೆಯು ನಿಯತಪ್ರಮಾಣವನ್ನು ಹೊಂದಿತು. ಒ೦ದು ಸಲ ಹೀಗೆ ಸ್ಥಾಪಿಸಲ್ಪಟ್ಟ 
ಉಪಾಹಿತ ಅನುಕ್ರಿಯೆಯು ನಿಯತಪ್ರಮಾಣವನ್ನು ಹೊಂದಿತು. ಒ೦ದು ಸಲ ಹೀಗೆ 
ಸ್ಥಾಪಿಸಲ್ಪಟ್ಟ ಉಪಾಹಿತ ಅನುಕ್ರಿಯೆಯನ್ನು ಅನೇಕ ತಿ೦ಗಳ ಕಾಲ ಒ೦ದು ಪ್ರಾಣಿಯು 
ಉಳಿಸಿಕೊಳ್ಳಬಲ್ಲುದು. 

ಅಳತೆಗೆ ಸಿಗುವ ಲಾಲಾರಸದ ಪ್ರಮಾಣವೆಷ್ಟೆಂಬುದನ್ನು ಅರಿಯುವುದೇ ಪಾವಲಫ್‌ 
ಮಹಾಶಯನ ಗುರಿಯಾಗಿದ್ದರೂ ಗಂಥಿಯ ಅನುಕ್ರಿಯೆಯನ್ನು ಒಂದು ಉಪಾಹಿತ 
ಕರ್ಮೇಂ೦ದ್ರಿಯಾನುಕ್ರಿಯೆಯು ಅನುಸರಿಸಿದ್ದು ಕಂಡ. ಆಹಾರ ಕೊಡುವ ಮೊದಲು 
ಗಂಟೆ ಹೊಡೆಯುತ್ತಿದ್ದಾಗ ನಾಯಿಯು ಆಹಾರದತ್ತ ತನ್ನ ಕತ್ತನ್ನು ತಿರುಗಿಸುತ್ತಿತ್ತು. 
ಗ್ರಂಥಿಯ ಮತ್ತು ಕರ್ಮೇಂದ್ರಿಯದ ಉಪಾಹಿತ ಅನುಕ್ರಿಯೆಗಳ ಮೊತ್ತವು ಆಹಾರ 
ಸ್ವೀಕಾರದ ಸಿದ್ಧತೆಯಾಗಿತ್ತು. ಒಟ್ಟಿನಲ್ಲಿ ಈ ಸಿದ್ಧತಾನುಕ್ರಿಯೆಯು ಆಹಾರವನ್ನು ತಿನ್ನುವ 


* ೫೬೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅಂತ್ಯಾನುಕ್ರಿಯೆಯಿ೦ದ ಭಿನ್ನ. ಏಕೆಂದರೆ, ಅದರ ಗ್ರಂಥೀಯ ಭಾಗವು ಪ್ರಮಾಣವೊಂ೦ದನ್ನು 
ಬಿಟ್ಟು ಮಿಕ್ಕ ವಿಷಯದಲ್ಲಿ ಒಂದೇ ಆಗಿತ್ತು ಮತ್ತು ಆಹಾರವನ್ನು ಸಮೀಪಿಸುವ ಸಿದ್ಧತೆಯ 
ರೂಪದ ಚಲನೆಯು ಅದನ್ನು ಅಗಿವ ಕೊನೆಯ ಕೆಲಸಕ್ಕಿಂತ ತೀರ ಭಿನ್ನವಾಗಿತ್ತು. 
ಆಹಾರ ಕೊಡುವ ನಿಯತ ಕಾಲವನ್ನು ಸೂಚಿಸಲು ಗಂಟೆ ಹೊಡೆದ ಮೇಲೆಯೇ 
ಯಾವಾಗಲೂ ಆಹಾರವನ್ನು ಕೊಡುತ್ತಿದ್ದುದು ಈ ಸ೦ದರ್ಭದಲ್ಲಿ “ಬೆಂಬಲ?ವೆನಿಸುತ್ತದೆ. 


ಬೆಂಬಲ ಕೊಡದೆ ಪುನರಾವೃತ್ತಿಯಿ೦ಂದ ಉಪಾಹಿತ ಅನುಕ್ರಿಯೆಯನ್ನು 
ಹೋಗಲಾಡಿಸುವುದು: ಅನುಪಾಹಿತ ಪ್ರೇರಣೆಯನ್ನು ಅನುಗತವಾಗಿ ಕೊಡದೆ ಉಪಾಹಿತ 
ಪ್ರೇರಣೆಯನ್ನು ಪದೇಪದೇ ಕೊಡುವುದರಿ೦ದ ಒಂದು ಉಪಾಹಿತ ಅನುಕ್ರಿಯೆಯನ್ನು 
ಹೋಗಲಾಡಿಸುವುದು ಎ೦ಬುದು ಪಾವಲಫ್‌ ಮಹಾಶಯನ ಒಂದು ಮುಖ್ಯ ಶೋಧ. 
ಗಂಟೆಯನ್ನು ಹೊಡೆಯಿರಿ, ಆದರೆ ಅನ್ನವನ್ನು ಹಾಕಬೇಡಿರಿ; ಪ್ರೇ ನ್ನು ಕೊಡಿರಿ. ಆದರೆ 
ಪ್ರೇನ್ನು ಕೊಡಬೇಡಿರಿ. 


ತನ್ನ ಒ೦ದು ಪ್ರಯೋಗದಲ್ಲಿ ಪಾವಲಫ್‌ ಬಡಿವ ಕಾಲಲೋಲಕವನ್ನು ಉಪಾಹಿತ 
ಪ್ರೇರಣೆಯನ್ನಾಗಿ ಮಾಡಿದಾಗ ಕೆಲದಿನಗಳಲ್ಲಿ ಉಪಾಹಿತ ಲಾಲಾನುಕ್ರಿಯೆಯನ್ನು 
ನಿಷ್ಕರ್ಷಿಸಿದ. ಅನ೦ತರ ಒಂದು ದಿನ ಹಿ೦ದಿನಂತೆಯೇ ಕಾಲಲೋಲಕವನ್ನು 
ಬಡಿಯಲಾಯಿತು. ಆ ಕೂಡಲೇ ಸಾಕಷ್ಟು ಲಾಲಾ ಪ್ರವಾಹ ಉಂಟಾಯಿತು. ಆದರೆ 
ಬೆ೦ಬಲರೂಪದ ಆಹಾರವಾವುದನ್ನೂ ನಾಯಿಗೆ ಕೊಡಲಿಲ್ಲ. ಅಂಥ ಎರಡನೆಯ 
ಪ್ರಯೋಗದಲ್ಲಿ ಮೂರು ನಿಮಿಷಗಳ ನ೦ತರ ಪ್ರವಾಹದ ಪ್ರಮಾಣವು ಕಡಿಮೆಯಾಯಿತು. 
ಆ ಮೇಲೂ ಆಹಾರವನ್ನು ಕೊಡಲಿಲ್ಲ. ಇದೇ ಪ್ರಕಾರ ಕಾಲಲೋಲಕವು 
ಲಾಲಾನುಕ್ರಿಯೆಯನ್ನು ಉ೦ಟು ಮಾಡಲು ಸಂಪೂರ್ಣವಾಗಿ ಅಶಕ್ತವಾಗುವವರೆಗೆ 
ಅದೇ ಕ್ರಮವನ್ನು ಪದೇ ಪದೇ ಅನುಸರಿಸಲಾಯಿತು. ಉಪಾಹಿತ ಅನುಕ್ರಿಯೆಯು 
ಕ್ರಮವಾಗಿ ಅಳಿದು ಹೋಗುವುದರ ಪಟ್ಟಿಯನ್ನು ಈ ಕೆಳಗೆ ಕೊಡಲಾಗಿದೆ. 
ಕಾಲಲೋಲಕವು ಪ್ರೇರಣೆ ಲಾಲಾಬಿಂದುಗಳ 
ಕೊಡಲಾರಂಭಿಸಿದ ಕಾಲ ಪ್ರಮಾಣ 
೧೨.೦೭ ಉ.ರೇ ೧೩ 
೧೨.೧೦ ,, 
೧೨.೧೩ ,, 
೧೨.೧೬ ,, 
೧೨.೧೯ , 
೧೨.೨೨ , 
೧೨.೨೫ ,, 
೧೨.೨೮ ,, 


೦೧೦೮ಟ೫ ೧ %೧ಣ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೬೫ * 


ಒ೦ದು ಅಥವಾ ಎರಡು ಸಲ ಬೆ೦ಬಲ ಕೊಡಿರಿ; ಆ ಕೂಡಲೆ ಉಪಾಹಿತ 
ಅನುಕ್ರಿಯೆ ಪುನಃ ಉಂಟಾಗುತ್ತದೆ. ಉಪಾಹಿತ ಅನುಕ್ರಿಯೆ ನಷ್ಟವಾದ ಮೇಲೆ ಯಾವ 
ಬೆ೦ಬಲವನ್ನೂ ಕೊಡಬೇಡಿರಿ; ಆದರೆ ನಾಯಿಗೆ ಸುಮ್ಮನೆ ವಿಶ್ರಾಂತಿ ಕೊಡಿರಿ; ಮತ್ತು 
ಮರುದಿನವೇ ಉಪಾಹಿತ ಅನುಕ್ರಿಯಾಶಕ್ತಿಯನ್ನು ನಾಯಿಯು ಪುನಃ ಪಡೆದುಕೊಳ್ಳುವುದನ್ನು 
ನೋಡುತ್ತೀರಿ. ಕಾಲಲೋಲಕ ಬಡಿದ ಕೂಡಲೇ ಲಾಲಾರಸವು ಹರಿಯುತ್ತದೆ. ಆ ದಿನವೂ 
ಅನ್ನ ಹಾಕದಿದ್ದರೆ ಉಪಾಹಿತ ಅನುಕ್ರಿಯೆಯ ನಾಶವು ಹೆಚ್ಚು ಬೇಗ ಆಗುತ್ತದೆ. ಇದನ್ನು 
ಪದೇ ಪದೇ ದಿನದಿನವೂ ಯಾವ ಬೆಂಬಲವನ್ನೂ ಕೊಡದೆ ನಡೆಸಿದರೆ, ಉಪಾಹಿತ 
ಅನುಕ್ರಿಯಾಶಕ್ತಿಯನ್ನು ನಾಯಿಯು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತದೆ. ಮೂಲತಃ 
ಉಪಾಹಿತ ಅನುಕ್ರಿಯೆಯ ನಾಶವೂ ನೈಷೇಧಿಕ ಹೊ೦ದಿಕೆಯೂ ಒಂದೇ. ಈ 
ಎರಡರಲ್ಲಿಯೂ ಪುನಃಪುನಃ ಕೊಟ್ಟ ಪ್ರೇರಣೆಗೆ ಮಾಡುವ ವ್ಯರ್ಥಾನುಕ್ರಿಯೆಯ ಕ್ರಮಿಕ 
ನಿವಾರಣೆಯು ಕಂಡುಬರುತ್ತದೆ. 


ವಿಲಂಬಿತ ಬೆಂಬಲದಿಂದ ವಿಲಂಬಿತ ಉಪಾಹಿತಾನುಕ್ರಿಯೆ 


ಆಹಾರವನ್ನು ಕೊಡುವುದಕ್ಕೆ ಒಂದು ನಿಮಿಷ ಮುಂಚೆ ಗಂಟೆ ಅಥವಾ (ಕಾಲ 
ಲೋಲಕ) ಹೊಡೆಯಲಿ. ಉಪಾಹಿತ ಅನುಕ್ರಿಯೆಯು ಮೊದಲ ಸಲ ಉಂಟಾಗುವ 
ಉಪಾಧಾನದ ಪ್ರಥಮ ಪ್ರಕ್ರಿಯೆಯಲ್ಲಿ ಉಕ್ತ ಅನುಕ್ರಿಯೆಯು ಸದ್ದಿನ ಒಡನೆಯೇ 
ಎ೦ಬಂತೆ ಶುರುವಾಗುತ್ತದೆ. ಆಗ ಲಾಲಾರಸ ಹರಿಯಲು ತೊಡಗುತ್ತದೆ ಮತ್ತು ತಡ 
ಮಾಡಿದ ಇಡಿ ನಿಮಿಷದ ತನಕವೂ ಹಾಗೇ ಅದು ಹರಿಯುತ್ತ ಹೋಗುವುದು. ದಿನ 
ಹೋದ ಹಾಗೆ ಉಪಾಧಾನವನ್ನು ಮುಂದುವರಿಸಿದಾಗ, ನಿಮಿಷವು ಸಂಪೂರ್ಣವಾಗಿ 
ಕಳೆದು ಹೋಗುವವರೆಗೂ ಉಕ್ತ ಅನುಕ್ರಿಯೆಯು ವಿಲಂಬಿತವಾಗುತ್ತದೆ. ಮೊದಲಿನ 
ನಿಮಿಷಾರ್ಧ ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚುಕಾಲ ನಾಯಿಯು ತನ್ನ ಸ್ವಬ್ಧಾವಸ್ಥೆಯಲ್ಲಿ 
ತೂಕಡಿಸುತ್ತ ಕುಸಿದು ಬೀಳುತ್ತದೆ; ಅದರ ನಾಲಿಗೆಯಲ್ಲಿ ಲಾಲಾರಸ ಹೊರಡುವುದಿಲ್ಲ. 
ಆದರೆ ನಿಮಿಷ ಮುಗಿಯುವ ಹೊತ್ತಿಗೆ ಅದು ಸರಕ್ಕನೆ ತಲೆ ಎತ್ತುತ್ತದೆ ಮತ್ತು ಅದರ 
ಬಾಯಿಯಿಂದ ಲಾಲಾರಸ ಹರಿಯಲಾರಂಭಿಸುತ್ತದೆ. ಅದು ಪ್ರೇರಣೆಯ ಕಾಲನಿರ್ದೆಶಕ್ಕೆ 
ಹೊಂದಿಕೊಂಡಿದೆ; ಅದು ದ್ವೀಮುಖವಾದ ಉಪಾಹಿತ ಅನುಕ್ರಿಯೆಯನ್ನು ಕಲಿತಿದೆ! 
ಮೊದಲು ಕಾದಿರುವುದಕ್ಕೆ ಪೂರ್ವಸಿದ್ಧತೆಯಾದ ಸಪ್ಪೆತನ; ಅನಂತರ ಆಹಾರ ಸ್ವೀಕಾರಕ್ಕೆ 
ಪೂರ್ವಸಿದ್ಧತೆ ಎಂದು ಎದ್ದು ಜೊಲ್ಲು ಸುರಿಸುವುದು. 


ಆಯ್ದ ಬೆಂಬಲದಿಂದ ಆಯ್ದ ಉಪಾಧಾನವನ್ನು ಸಾಧಿಸಿಕೊಳ್ಳುವುದು 


ಉಪಾಧಾನದಲ್ಲಿ ಸೂಚನೆ ಎಂದು ಬಳಸಿಕೊಳ್ಳುವ, ನಿಯತ ಪ್ರೇರಣೆಯನ್ನು 
ಹೋಲುವ ಯಾವುದಾದರೊಂದು ಆಕಸ್ಮಿಕ ಪ್ರೇರಣೆಯಿಂದ ಉಪಾಹಿತಾನುಕ್ರಿಯೆಯನ್ನು 
ಹುಟ್ಟಿಸಬಹುದು. ಈ ದೃಷ್ಟಿಯಿ೦ದ ಅದು ಸ್ವಲ್ಪ ಯಾಂತ್ರಿಕವಾಗುತ್ತದೆ. ಇಲ್ಲಿಯವರೆಗೆ 
ಬಳಸಲಾದ ಉಪಾಹಿತ ಪ್ರೇರಣೆ ಕೊಡುವ ವಿದ್ಯುತ್ತಿನ ಗಂಟೆಗೆ ಬದಲಾಗಿ 


* ೫೬೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತಂಬಟೆಯೊಂದನ್ನು ಬಳಸಿದರೆ ಸ್ವಲ್ಪ ದುರ್ಬಲವಾದರೂ ನಿಯತವಾದ ಉಪಾಹಿತ 
ಅನುಕ್ರಿಯೆ ನಾಯಿಯಿ೦ದ ನಮಗೆ ದೊರಕುತ್ತದೆ. 


ಒಂದು ನಿರ್ದಿಷ್ಟ ಉಪಾಹಿತ ಪ್ರೇರಣೆಯನ್ನು ಸುಮಾರಾಗಿ ಹೋಲುವ ಇತರ 
ಪ್ರೇರಣೆಗೂ ಆ ನಿರ್ದಿಷ್ಟ ಉಪಾಹಿತ ಪ್ರೇರಣೆಗೇ ಮೀಸಲಾದ ಒಂದು ಉಪಾಹಿತ 
ಅನುಕ್ರಿಯೆಯು ಕೆಲಸ ಮಾಡಬಹುದು. ಇದನ್ನು ಪ್ರೇರಣೆಯ ಸಾಧಾರಣೀಕರಣ (5170025 
(0701811788101) ಎನ್ನುತ್ತಾರೆ. 


ನಿರ್ದಿಷ್ಟ ಉಪಾಹಿತ ಪ್ರೇರಣೆಯನ್ನು ಕಡಿಮೆ ಕಡಿಮೆ ಹೋಲಿಸಿದಷ್ಟೂ ಬದಲು 
ಪ್ರೇರಣೆಗಳು ಅಲ್ಪ ಪರಿಣಾಮಕರಗಳಾಗುತ್ತವೆ. ಇದನ್ನು "ಸಾಧಾರಣೀಕರಣ ಶ್ರೇಣಿ' 
ಎನ್ನುತ್ತಾರೆ. ಆಯ್ದ ಬೆಂಬಲವನ್ನು ಉಪಯೋಗಿಸಿಕೊಳ್ಳುವುದರಿಂದ ಆರಂಭದ 
ಸಾಧಾರಣೇಕರಣವನ್ನು ಗೆದ್ದುಕೊಳ್ಳುವುದಕ್ಕೆ ಎಂಗಡಣೆ ಎಂದು ಹೆಸರು. ನಾಯಿಯು 
ಬೇರೆ ಬೇರೆ ಪ್ರೇರಣೆಗಳಿಗೆ ಬೇರೆ ಬೇರೆಯಾಗಿ ಅನುಕ್ರಿಯೆ ತೋರುವುದನ್ನು ಕಲಿಯುವುದರಿಂದ 
ಎಂಗಡಣೆ ಎಂದರೆ ವಿ೦ಗಡಿಸುವುದೆ೦ಂದೇ ಅರ್ಥ. 


ಯಾವ ಆಕರ್ಷಕ ಮನುಷ್ಯನನ್ನು ಕಂಡರೂ ಮಗು “ಅಪ್ಪಾ?” ಎಂದು 
ಕರೆಯಲಾರಂಭಿಸಿದರೆ ಅದು ಮಾಡುವುದು ಪ್ರೇರಣೆಯ ಸಾಧಾರಣೀಕರಣ ಎಂದೆನಿಸುತ್ತದೆ. 
ಅದರ ಸಾಮಾಜಿಕ ಆವರಣ ಕೊಡುವ ಆಯ್ದ ಬೆಂಬಲವು ಕೂಡಲೇ ಅದರ ತಪ್ಪನ್ನು 
ತಿದ್ದುತ್ತದೆ. 

ಸನ್ನಿವೇಶಕ್ಕೆ ಹೊ೦ದಿಕೊಳ್ಳುವುದು ಉಪಾಧಾನದ ಯಶಸ್ವಿ ಪ್ರದರ್ಶನಕ್ಕೆ ಅವಶ್ಯಕ. 
ನಾಯಿಗೆ ಪ್ರಯೋಜಕನು ಚೆನ್ನಾಗಿ ಪರಿಚಿತನಾಗಿರುವುದು ಮತ್ತು ಅದು ಪ್ರಯೋಗಶಾಲೆಯ 
ಆವರಣಕ್ಕೆ ಹೊ೦ದಿಕೊ೦ಡದ್ದೂ ಆಗಿರುವುದು ಈ ಪ್ರಯೋಗಗಳ ಯಶಸ್ಸಿಗೆ ಅನಿವಾರ್ಯ 
ಕಾರಣಗಳು. ನಡುವೆ ಭಂಗವನ್ನು ತರುವ ಯಾವುದಾದರೊಂದು ಪ್ರೇರಣೆಯು ನಾಯಿಯ 
ಹೊಂದಿಕೆಯನ್ನು ತಾತ್ಕಾಲಿಕವಾಗಿ ಕೆಡಿಸಬಹುದು. ಅಲ್ಲದೆ ಉಪಾಧಾನದಲ್ಲಿ ಕೈಹಾಕಿ 
ಅದನ್ನು ನಾಶಮಾಡಬಹುದು ಇಲ್ಲವೆ ವಿಂಗಡಣೆಗೆ ಗುರಿಪಡಿಸಬಹುದು. ಯೋಜ್ಯವಾಗಿ 
ತೆಗೆದುಕೊಳ್ಳುವ ಪ್ರಾಣಿಯ ಉನ್ಮುಖತೆ ಭಾಸವಾಗದಂತೆ ನೋಡಿಕೊಳ್ಳುವುದು ಬಹಳ 
ಮುಖ್ಯವೆಂದು ಪಾವಲಫ್‌ ತಿಳಿದಿದ್ದನು. ಅದಕ್ಕಾಗಿ ಅವನು ಉಪಾಹಿತ 
ಕ್ಷೇಪಪ್ರಯೋಗಗಳಿಗೆಂದೇ ಒಂದು ವಿಶಿಷ್ಟವಾದ ಪ್ರಯೋಗಶಾಲೆಯನ್ನು ಕಟ್ಟಿಸಿದನು. 
ಅದರಲ್ಲಿ ಹೊರಗಿನ ಬೆಳಕು, ಸದ್ದು ಮುಂತಾದವು ಒಳಗೆ ಬರದಂತೆ ಬಲವಾದ ವ್ಯವಸ್ಥೆಯನ್ನು 
ಮಾಡಿದ್ದನಲ್ಲದೆ, ಪ್ರಯೋಜಕನು ಕೂಡ ಪ್ರಯೋಗ ಕಾಲದಲ್ಲಿ ಅದಕ್ಕೆ ಕಾಣಿಸಿಕೊಳ್ಳದೆ 
ಇರಲು ಬೇಕಾದ ಅನುಕೂಲತೆಗಳನ್ನು ಮಾಡಿದ್ದನು. 


ಮನುಷ್ಯರಲ್ಲಿ ಉಪಾಹಿತ ಅನುಕ್ರಿಯೆ 


ಮೊದಲ ಬಾರಿಗೆ ಎಳೆಮಕ್ಕಳ ಎದುರು ನಗಾರಿ ಬಾರಿಸಿದರೆ ಅವು ಹೆದರಿ ಅಳುತ್ತವೆ. 
ಈ ಕ್ರಮವನ್ನು ಕೆಲವು ದಿನಗಳವರೆಗೆ ಅನುಸರಿಸಿದರೆ, ಅವು ಉಪಾಹಿತರಾಗುವ ಲಕ್ಷಣಗಳನ್ನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೬೭ * 


ತೋರಿಸುತ್ತವೆ, ಅಂದರೆ ಅವು ನಗಾರಿ ಬಾರಿಸಿದಾಗ ಅಳುವುದನ್ನು ನಿಲ್ಲಿಸುತ್ತವೆ, ಸುಮ್ಮನೆ 
ಬಾಯಿ ತೆರೆಯುತ್ತವೆ ಇಲ್ಲವೆ ಬಾಯಿ ಚಪ್ಪರಿಸುತ್ತವೆ. ನಾಲ್ಕು ವರ್ಷದವರೆಗೆ ಮಗು 
ಬೆಳೆಯುತ್ತ ಹೋದ ಹಾಗೆ ಉಪಾಧಾನ ಸುಲಭವಾಗುತ್ತ ಹೋಗುತ್ತದೆ. ಆದರೆ ಆ 
ವಯಸ್ಸಿನ ನಂತರ ಮನುಷ್ಯನನ್ನು ಉಪಾಧಿಗೆ ಒಳಪಡಿಸುವುದು ಕಷ್ಟಕರವಾಗುತ್ತದೆ 
ಎಂದು ತೋರುತ್ತದೆ. ಕೆಲ ಪ್ರೌಢ ಮನುಷ್ಯರಲ್ಲಿ ಉಪಾಹಿತ ಲಾಲಾನುಕ್ರಿಯೆಯನ್ನು 
ಪ್ರಾಯೋಗಿಕವಾಗಿ ಸ್ಥಾಪಿಸಬಹುದು. ಆದರೆ ಅದು ನಾಯಿಗಳಲ್ಲಿ ಕಂಡುಬ೦ದದ್ದರಷ್ಟು 
ಅವಲಂಬನೀಯವಲ್ಲ. ಸಾಮಾನ್ಯ ಜೀವನದಲ್ಲಿ ಆಹಾರವನ್ನು ಕಂಡ ಕೂಡಲೆ, ಊಟದ 
ಗಂಟೆಯನ್ನು ಬಾರಿಸಿದೊಡನೆಯೆ ಅಥವಾ ಯಾವನಾದರೊಬ್ಬನು ನಮ್ಮ ಎದುರು 
ಲಿಂಬೆ ಪಾನಕವನ್ನು ವರ್ಣಿಸಿದ ಕೂಡಲೆ ನಮ್ಮ ನಾಲಿಗೆಯಲ್ಲಿ ನೀರೂರುತ್ತದೆ. ಆದರೆ 
ಪ್ರಯೋಗ ಶಾಲೆಯಲ್ಲಿ ಹೊಕ್ಕ ಪ್ರೌಢನೊಬ್ಬನು ತನ್ನ ಬಾಯಿಯಲ್ಲಿ ಕೃತಕವಾಗಿ ನೀರನ್ನು 
ಬರಿಸಿ ಹುಚ್ಚನನ್ನಾಗಿ ಮಾಡುತ್ತಾರೆ. ತನಗೆ ಇಚ್ಛೆ ಇಲ್ಲದ ಕೆಲಸವನ್ನು ಮಾಡಿಸುತ್ತಾರೆ 
ಎಂದು ಮುಂತಾಗಿ ಭಾವಿಸಬಹುದು. ಕೆಲವರು ಮಿಕ್ಕವರಿಗಿ೦ತ ಹೆಚ್ಚು ಜೋರಾಗಿ 
ಪ್ರತಿಭಟಿಸಬಹುದು; ಮತ್ತು ಒಬ್ಬನೇ ವ್ಯಕ್ತಿಯ ಮನೋವೃತ್ತಿಯು ಕಾಲಕಾಲಕ್ಕೆ 
ಬದಲಾಯಿಸಬಹುದು. ಆದುದರಿ೦ದ ಪ್ರಯೋಗ ಶಾಲೆಯ ಉಪಾಹಿತ ಅನುಕ್ರಿಯೆಯು 
ಅವಲಂಬನೀಯವಲ್ಲ. 


ಮನುಷ್ಯನ ಮೇಲೆ ಉಪಾಧಾನ ಪ್ರಯೋಗಗಳನ್ನು ಮಾಡಿದರೆ ಸಾಮಾನ್ಯವಾಗಿ 
ನಿಷ್ಠಲವಾಗುತ್ತದೆ ಎ೦ದು ಯಾರೂ ತಿಳಿದುಕೊಳ್ಳಬಾರದು. ಪ್ರಯೋಜಕನು ಒಳ್ಳೆಯ 
ತಂತ್ರವನ್ನು ಬಳಸಿದ್ದೇ ಆದರೆ ಅಂಥ ಪ್ರಯೋಗಗಳು ಸ್ಥಾಪನೆ (85180114017001). ನಾಶ 
(೫2000000) ಇಲ್ಲವೆ ವಿ೦ಗಡಣೆ (0108/00018000) ಎ೦ಬ ಮೂರರಲ್ಲಿ ಒಂದು 
ರೂಪದ ಉಪಾಹಿತ ಅನುಕ್ರಿಯೆಯಲ್ಲಿ ಪರಿಣಮಿಸುತ್ತವೆ. ಸಿದ್ಧತಾಸೂಚನೆ ಮತ್ತು ವಿದ್ಯುತ್ತಿನ 
ಉತ್‌ಕಂಪ ಕೊಟ್ಟಾಗ ಕೈಯನ್ನು ಹಿಂದೆ ಸರಿಸಿಕೊಳ್ಳುವುದಕ್ಕೆ ಪೂರ್ವಸಿದ್ಧತೆ ಎನಿಸುವ 
ಉಪಾಹಿತ ಅನುಕ್ರಿಯೆಗಳನ್ನು ಯಶಸ್ವಿಯಾಗಿ ಸಿದ್ಧಾಂತಿಸಲಾದದ್ದು ಮೇಲಿನ ಮಾತಿಗೆ 
ಉದಾಹರಣೆ. 


ಸ 


* ೫೬೮ 


ಅಧ್ಯಾಯ ಎಂಟು 


ಸೃತಿ 
ಹ 


ಹಿ೦ದೆ ಕಲಿತದ್ದನ್ನು ಕ್ರಮಶಃ ಸಮನ್ವಯಿಸಿಕೊಳ್ಳುವುದೇ ಸ್ಮೃತಿ. ಅದಕ್ಕೆ ಕಲಿಯುವಿಕೆ, 
ಧಾರಣೆ ಮತ್ತು ಸ್ಮೃತಿಸಮನ್ವಯ ಎಂಬ ಮೂರು ಅಂಗಗಳಿವೆ. ಸ್ಮ್ಮಶಿ ಸಮನ್ಹ್ವಯದಲ್ಲಿ 
ಜ್ಞಾಪನ ಮತ್ತು ಪ್ರತ್ಯಭಿಜ್ಞಾನ ಎಂಬ ಎರಡು ಪ್ರಕ್ರಿಯೆಗಳು ಅಡಗಿವೆ. ಕಲಿಯುವುದೆಂದರೆ 
ಏನೆಂಬುದನ್ನು ಹಿಂದೆಯೇ ಹೇಳಲಾಗಿದೆ. ಎರಡನೆಯ ಅಂಗವಾದ ಧಾರಣೆಯು 
ನಿಷ್ಕಿಯಾ ಸ್ವರೂಪದ್ದು. ಸ್ಮೃತಿ ಸಮನ್ವಯವಾದರೋ ಸಕ್ರಿಯ ಸ್ಟರೂಪವುಳ್ಳದ್ದು. 

ಸ್ಮೃತಿ ಪ್ರಯೋಗದ ಸಾಮಾನ್ಯ ಯೋಜನೆ ಹೀಗಿರುತ್ತದೆ: ಕ--ಮ-ಸ್ಮೃಸ. ಈ ಸೂತ್ರದಲ್ಲಿ 
ಕ ಎಂದರೆ ಕಲಿಯುವಿಕೆ, ಮ ಎಂದರೆ ಧಾರಣೆಯ ಮಧ್ಯಕಾಲ, ಸ್ಮೃ ಸ. ಎಂದರೆ ಸ್ಮೃತಿ 
ಸಮನ್ವಯ. ಅವಸರದ ಕಲಿಯುವಿಕೆಗೆ ಅನುಕೂಲವಾದ ಸನ್ನಿವೇಶವಾವುದೆಂಬುದನ್ನು 
ಕಂಡುಹಿಡಿಯಬೇಕಾಗಿದ್ದಾಗ ನಾವು ಕಲಿಯುವಿಕೆಗೆ ಅನುಕೂಲವಾದ ಸನ್ನಿವೇಶಗಳನ್ನು 
ಬದಲಾಯಿಸುತ್ತೇವೆ; ಧಾರಣೆಯ ಕಾಲವನ್ನು ಕಡಿಮೆ ಮಾಡುತ್ತೇವೆ ಮತ್ತು ಸ್ಮೃತಿಸಮನ್ವಯ 
ಕಾಲವನ್ನು ಹಾಗೇ ಇಡುತ್ತೇವೆ. ಧಾರಣೆಯ ನಿಯಮಗಳನ್ನು ಕಂಡು ಹಿಡಿಯಬೇಕಾಗಿದ್ದಾಗ 
ನಾವು ಅದರ ಮಧ್ಯಕಾಲದ ಅಳತೆಯನ್ನು ಬದಲು ಮಾಡುತ್ತೇವೆ ಇಲ್ಲವೆ ಯೋಜ್ಯನನ್ನು 
ಕಾರ್ಯಾಂತರದಲ್ಲಿ ಮಗ್ನನನ್ನಾಗಿ ಮಾಡುತ್ತೇವೆ ಮತ್ತು ಸ್ಮೃತಿಸಮನ್ಹಯವನ್ನು ಹಾಗೇ 
ಇಡುತ್ತೇವೆ. ನಾವು ಜ್ಞಾಪನಕ್ರಿಯೆಯಲ್ಲಿ ಇಲ್ಲವೆ ಪ್ರತ್ಯಭಿಜ್ಞಾನದಲ್ಲಿ ಕುತೂಹಲಿಗಳಾಗಿದ್ದರೆ 
ಸ್ಮೃತಿಸಮನ್ವಯದ ಸನ್ನಿವೇಶಗಳನ್ನು ಬದಲಾಯಿಸಿ ಕಲಿಯುವಿಕೆಯ ಮತ್ತು ಧಾರಣೆಯ 
ಮಧ್ಯಕಾಲಗಳನ್ನು ಹಾಗೇ ಇಡುತ್ತೇವೆ. ಕಲಿಯುವಿಕೆಯ ಸನ್ನಿವೇಶಗಳ ವೈವಿಧ್ಯ: ಒಬ್ಬನಿಗೆ 
ಒಂದು ಅವತರಣಿಕೆಯನ್ನು ಕಲಿಯಲು ಹೇಳುವುದು ಅರ್ಥಾತ್‌ ಸುಸಂಬದ್ಧ 
ವಾಕ್ಕಸಮುದಾಯವನ್ನು ಅಭ್ಯಾಸ ಮಾಡಲು ಹೇಳುವುದು ಅವನಿಗೆ ಸುಸಂಬದ್ಧ 
ವಸ್ತುನಾಮಗಳನ್ನು ಕಲಿಯಲು ಹೇಳುವುದು, ಅಸಂಬದ್ಧ ವಸ್ತುನಾಮಗಳನ್ನು ಕಲಿಯಲು 
ಹೇಳುವುದು ಮತ್ತು ಅರ್ಥವಿಲ್ಲದ ಅಕ್ಷರಗಳನ್ನು ಕಲಿಯಲು ಹೇಳುವುದು. ಧಾರಣೆಯ 
ಮಧ್ಯಕಾಲವನ್ನು ಬದಲಾಯಿಸುವುದು ಎಂದರೆ ಆ ಕಾಲದ ಅಂತರವನ್ನು ಹೆಚ್ಚು 
ಅಥವಾ ಕಡಿಮೆ ಮಾಡುವುದು. ಸ್ಮೃತಿಸಮನ್ವಯವನ್ನು ಬದಲು ಮಾಡುವುದೆಂದರೆ, 
ಕಲಿಯಲು ಎದುರಿಟ್ಟ ಅವತರಣಿಕೆಯ ಪಠನದ ಪುನರಾವೃತ್ತಿ ಸಂಖ್ಯೆಯನ್ನು 
ಬದಲಾಯಿಸುವುದು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೬೯ * 


ಅಂತರಿತ ಕಲಿಯುವಿಕೆ ಮತ್ತು ಅನ೦ತರಿತ ಕಲಿಯುವಿಕೆ 


ಈ ಎರಡು ಬಗೆಯ ಕಲಿಯುವಿಕೆಗಳಲ್ಲಿ ಯಾವುದು ಹೆಚ್ಚು ಲಾಭಕರ ಎಂಬ ಬಗ್ಗೆ 
ಅನೇಕ ಪ್ರಯೋಗಗಳೂ ವಿವಾದಗಳೂ ನಡೆದವು. ಈಗ ಅ೦ತರಿತ ಕಲಿಯುವಿಕೆಯಿ೦ದಲೇ 
ಹೆಚ್ಚು ಲಾಭವುಂಟೆ೦ಬ ಅಭಿಪ್ರಾಯ ಮೆಲ್ಲಮೆಲ್ಲನೆ ಬಲಗೊಳ್ಳುತ್ತಿದೆ. ಅದು ಅನ೦ತರಿತ 
ಕಲಿಯುವಿಕೆಗಿ೦ತ ಹೆಚ್ಚು ಕಾಲ ಉಳಿಯುವುದು ಮತ್ತು ಹೆಚ್ಚು ಪರಿಣಾಮಕಾರಿಯಾಗುವುದು. 
ಪರೀಕ್ಷೆಗೆ ಮುಂಚೆ ವಿದ್ಯಾರ್ಥಿಯೊಬ್ಬನು ಒಂದು ವಿಷಯವನ್ನು ಅವಸರದಿಂದ 
ಉರುಹೊಡೆಯುವುದರಿ೦ಂದ ಅವನು ಪ್ರಥಮಶ್ರೇಣಿಯಲ್ಲೇನೋ ತೇರ್ಗಡೆಯಾದಾನು. 
ಆದರೆ ಪರೀಕ್ಷೆಯಾದ ಸ್ವಲ್ಪ ಕಾಲದಲ್ಲೇ ಅವನಿಗೆ ಕಲಿತದ್ದೆಲ್ಲ ಮರೆತು ಹೋಗಬಹುದು. 
ಹಾಗಲ್ಲದೆ ಒಂದು ವಿಷಯವನ್ನು ಸ್ಮೃತಿಗತ ಮಾಡಿಕೊಳ್ಳುವ ಪ್ರಯತ್ನಗಳಲ್ಲಿ ನಡುನಡುವೆ 
ನ್ಯಾಯವಾದ ಕಾಲಾವಧಿಗಳನ್ನು ಇಟ್ಟುಕೊಂಡರೆ ಹಾಗೆ ಕಲಿತದ್ದು ಮನಸ್ಸಿನಲ್ಲಿ ಬಹಳ 
ಕಾಲ ನಿಲ್ಲುವುದು. 


ಇಡಿಯಾಗಿ ಮತ್ತು ಬಿಡಿಬಿಡಿಯಾಗಿ ಕಲಿಯುವುದು 


ಸಾಮಾನ್ಯವಾಗಿ ಎಲ್ಲರೂ ಕೊಟ್ಟ ವಿಷಯವನ್ನು ಬಿಡಿಬಿಡಿಯಾಗಿ ಕಲಿಯುವುದೇ 
ರೂಢಿ. ಒಂದು ಪದ್ಯದಲ್ಲಿ ೩೦ ಸಾಲುಗಳಿದ್ದರೆ ಒಂದು ಸಾಲನ್ನು ಕಲಿತು ಅನ೦ತರ 
ಇನ್ನೊಂದನ್ನು ಕಲಿಯಹೋಗುವುದು ಸಾಮಾನ್ಯ; ಆದರೆ ಅದು ಅಷ್ಟು ಲಾಭಕರವಾದ 
ಕ್ರಮವಲ್ಲ ಎಂಬುದು ಸಂಶೋಧನೆಯಿಂದ ತಿಳಿದು ಬಂದಿದೆ. ಇಡಿ ವಿಷಯವನ್ನು 
ಎತ್ತಿಕೊ೦ಡು ಕಲಿಯುವ ಕ್ರಮವೇ ಅತ್ಯಂತ ಲಾಭಕರ. ಇಡಿ ಪದ್ಯವನ್ನು ಪದೇ ಪದೇ 
ಇಡಿಯಾಗಿ ಓದಿ ಅದನ್ನು ಸ್ಮತಿಗತ ಮಾಡಿಕೊಳ್ಳುವುದು ಅದರ ಬಿಡಿ ಸಾಲುಗಳನ್ನು 
ಒಂದೊಂದನ್ನಾಗಿ ತೆಗೆದುಕೊ೦ಡು ಸ್ಮೃತಿಗತ ಮಾಡಿಕೊಳ್ಳುವುದಕ್ಕಿಂತ ಹೆಚ್ಚು ಫಲಪ್ರದ. 
ಈ ಎರಡನೆಯ ಕ್ರಮವು ಸುಮಾರು ೨೪೦ ಸಾಲುಗಳವರೆಗೆ ಯೋಗ್ಯವೆಂದು ಕಂಡುಬಂದಿದೆ. 
ಎರಡನೆಯ ಕ್ರಮದ ಸಾಫಲ್ಯಕ್ಕೆ ಅಪಸ೦ಯೋಜನೆಗಳ (8::076005 80865) ಸ೦ಖ್ಯೆ 
ಅದರಲ್ಲಿ ಕಡಿಮೆಯಾಗುವುದೇ ಕಾರಣ. ಪದ್ಯವನ್ನು ಒಂದು ಸಲಕ್ಕೆ ಒಂದು ಸಾಲಿನಂತೆ 
ಕಲಿಯುವಾಗ ಒಂದು ನುಡಿಯ ಮೊದಲ ಸಾಲಿಗೂ ಕಡೆಯ ಸಾಲಿಗೂ ನಡುವೆ 
ಒಂದು ವಿಧವಾದ ಸಂಯೋಗ ಉಂಟಾಗುತ್ತದೆ. ಈ ಸಂಯೋಗವನ್ನು ಅನಂತರ 
ನಿಷ್ಠಲವೆಂದೂ ಬಿಡಬೇಕಾಗುತ್ತದೆ. ಅಲ್ಲದೆ ಒಂದೊಂದೇ ನುಡಿಯನ್ನು ಬಿಡಿಬಿಡಿಯಾಗಿ 
ಕಲಿತ ನಂತರ ಅವುಗಳ ನಡುವೆ ಸರಿಯಾದ ಸ೦ಬ೦ಧವನ್ನು ಕಲ್ಪಿಸುವುದು ಅಪಸಂಯೋಗದ 
ದೆಸೆಯಿಂದ ಕಷ್ಟತರವಾಗುತ್ತದೆ. ಹಾಗಲ್ಲದೆ ಇಡಿಯಾಗಿರುವ ಕ್ರಮವನ್ನು ಹಿಡಿದರೆ ಯಾವ 
ನಿಷ್ಠಲ ಸಂಯೋಗವೂ ಉಂಟಾಗದೆ (ಇಡಿ ಪದ್ಯದ ಆದಿ ಅ೦ತ್ಯಗಳ ಸಂಯೋಗವೊಂದನ್ನು 
ಬಿಟ್ಟು ಇರುವುದರಿಂದ ಅಪಸಂಯೋಗಗಳನ್ನು ಆ ಮೇಲೆ ಕಿತ್ತೊಗೆಯುವ ಸಂದರ್ಭ 
ಬರುವುದೇ ಇಲ್ಲ. 


ಇಡಿಯಾಗಿ ಕಲಿಯುವ ಕ್ರಮವು ಮಕ್ಕಳಿಗೆ ಅಷ್ಟು ಯೋಗ್ಯವಲ್ಲವೆಂದು ತೋರುತ್ತದೆ. 


* ೫೭೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಏಕೆಂದರೆ ಅವರಲ್ಲಿ ನಿರುತ್ಸಾಹ ಉಂಟಾಗುವ ಸಂಭವವಿದೆ. ಒಂದು ನುಡಿಯನ್ನು 
ಕಲಿತ ಕೂಡಲೆ ಉಂಟಾಗುವ ಉತ್ಸಾಹವು ಮುಂದಿನ ನುಡಿಯನ್ನು ಕಲಿಯಲು 
ಪ್ರೋತ್ಸಾಹವಾಗಬಹುದು. ಇಡಿಯಾಗಿ ಕಲಿಯುವುದರಲ್ಲಿ ಮಕ್ಕಳಿಗೆ ಈ ಅನುಕೂಲವಿಲ್ಲ. 
ಅವರು ಧೃತಿಗೆಡದಷ್ಟೇ ದೊಡ್ಡ ಇಡಿ ಅವತರಣಿಕೆಯನ್ನು ಸ್ಮತಿಗತಮಾಡಿಕೊಳ್ಳ ಹೇಳುವುದು 
ಒಳ್ಳೆಯದಾದೀತು. ಮಕ್ಕಳಿಗೆ ಇಡಿ ಕ್ರಮಕ್ಕಿಂತ ಬಿಡಿ ಕ್ರಮವೇ ಪ್ರಶಸ್ತ ಎಂಬ ಅಂಶವು 
ಇತ್ತೀಚೆಗೆ ವಿ೦ಚ್‌ ಮಹಾಶಯನು ನಡೆಸಿದ ಪ್ರಯೋಗಗಳಿಂದ ಸಿದ್ಧವಾಗಿದೆ. ಇಡಿ 
ಕ್ರಮದ ಇನ್ನೊಂದು ದೋಷವೆಂದರೆ ಕಲಿಂಯುಲು ಕೊಟ್ಟ ವಸ್ತುವು 
ಸಮರೂಪವಿಲ್ಲದ್ದಾಗಿರಬಹುದು-ಅ೦ದರೆ ಕೆಲವು ಭಾಗ ಕಷ್ಟವಿರಬಹುದು; ಕೆಲವು ಭಾಗ 
ಸುಲಭವಿರಬಹುದು: ಅದರಿ೦ದ ಕಷ್ಟವಾದ ಭಾಗವನ್ನು ಸ್ಮತಿಗತ ಮಾಡಿಕೊಳ್ಳಲು ಇಡಿಯನ್ನು 
ಸಾಮಾನ್ಯವಾಗಿ ಬೇಕಾದ್ದಕ್ಕಿಂತ ಹೆಚ್ಚು ಸಲ ಉರು ಹೊಡೆಯುವ ಅವಶ್ಯಕತೆ 
ಉಂಟಾಗಬಹುದು. 


ಮೇಲೆ ಹೇಳಿದ ದೋಷವನ್ನು ಪರಿಹರಿಸುವ ಸಲುವಾಗಿ ಇಡಿ ಕ್ರಮದ ಬದಲು 
ಮಿಶ್ರಕ್ರಮವನ್ನು ಸೂಚಿಸಲಾಗಿದೆ. ಈ ಕ್ರಮದ ಪ್ರಕಾರ ಕಲಿಯುವವನು ಆರಂಭದಿಂದ 
ಮೊದಲನೆಯ ಕಷ್ಟ ಬರುವವರೆಗೆ ಸರಾಗವಾಗಿ ಮುಂದುವರಿಯುತ್ತಾನೆ. ಕಷ್ಟದ ಭಾಗವನ್ನು 
ಕಲಿಯುವವರೆಗೆ ಅವನು ಅಲ್ಲಿ ಸ್ವಲ್ಪ ನಿಲ್ಲುತ್ತಾನೆ. ಆ ನಂತರ ಅವನು ಪುನಃ ಮೊದಲಿನಿಂದ 
ಅ೦ದರೆ (ಮೊದಲನೆಯ ಸಾಲಿನಿಂದ) ಎರಡನೆಯ ಕಷ್ಟಾಂಶ ಬ೦ದು ಅದನ್ನು ಗೆಲ್ಲುವವರೆಗೆ 
ಕಲಿಯುತ್ತ ಹೋಗುತ್ತಾನೆ. ಹೀಗೆ ಇಡಿ ಪದ್ಯವನ್ನು ಕಲಿತು ಮುಗಿಸುವವರೆಗೆ ಇದೇ 
ಕ್ರಮವನ್ನು ಅವನು ಅನುಸರಿಸುತ್ತಾನೆ. ಹೀಗಲ್ಲದೆ ಹೋದರೆ ಅವನು ಪದ್ಯದಲ್ಲಿ ಇರುವ 
ಕಷ್ಟಾಂಶಗಳನ್ನು ಮೊದಲೇ ಕಲಿತುಕೊಂಡು ಅನ೦ತರ ಇಡಿ ಪದ್ಯವನ್ನು ಅಭ್ಯಾಸ 
ಮಾಡಬಹುದು. ಡಾ. ಎ೦.ವಿ. ಗೋಪಾಲಸ್ವಾಮಿ ಕಂಡುಹಿಡಿದ ಮೊದಲ ಪದ್ಧತಿಯನ್ನು 


“ಪ್ರಗತಿಕ್ತಮ” ಎಂದು ಹೇಳಬಹುದು. 


ಸ್ಮತಿಕಾರಕಗಳು: ಉದ್ದೇಶ ಭೇದದಿಂದ ಸ್ಮೃತಿಗೆ ತಂದುಕೊಳ್ಳುವ ಕ್ರಮದಲ್ಲಿ ಭೇದ 
ಉಂಟಾಗುತ್ತದೆ. ಶೀಘ್ರಫಲಬೇಕಾಗಿದ್ದರೆ, ಬಿಡಿಯಾಗಿ ಇಲ್ಲವೆ ಅನ೦ತರಿತವಾಗಿ 
ಕಲಿಯುವುದು ಉತ್ತಮ. ಕಲಿತದ್ದು ಬಹಳಕಾಲ ನಿಲ್ಲಬೇಕೆಂಬ ಅಪೇಕ್ಷೆ ಇದ್ದರೆ ಇಡಿ 
ಇಲ್ಲವೆ ಅ೦ತರಿತ ಕ್ರಮವನ್ನು ಅನುಸರಿಸಬೇಕು. ಕೆಳಗೆ ಕೊಡುವ ನಾಲ್ಕು ಕಾರಕಗಳಲ್ಲಿ 
ಕೆಲವು ಒಂದು ಕ್ರಮಕ್ಕೆ ಅನುಕೂಲವಾದರೆ, ಇನ್ನು ಕೆಲವು ಮತ್ತೊಂದಕ್ಕೆ 
ಅನುಕೂಲವಾಗುತ್ತವೆ. 


ಆತ್ಮವಿಶ್ವಾಸವು ಬಿಡಿ ಕಲಿಯುವಿಕೆಗೆ ಅನುಕೂಲವಾಗಿದೆ. ಅ೦ದರೆ ಒಂದು ಸಾಲನ್ನು 
ಕಲಿತು ಆತ್ಮವಿಶ್ವಾಸ ಪಡೆದು ಮುಂದಿನ ಸಾಲನ್ನು ಕಲಿಯುತ್ತ ಹೋಗುವ ಕ್ರಮದಿಂದ 
ಮಕ್ಕಳಿಗೆ ಕಲಿಯುವುದು ಸುಲಭವಾಗುತ್ತದೆ. 


ಕಾಲಸಾಮೀಪ್ಯವು ಅನ೦ತರಿತ ಕಲಿಯುವಿಕೆಗೆ ಅನುಕೂಲವಾಗಿದೆ. ಇಲ್ಲಿ 
ಪುನರಾವೃತ್ತಿಗಳ ನಡುವೆ ಬಿಡುವಿಲ್ಲ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೭೧ * 


ಅರ್ಥ, ಸ್ಥೂಲರೇಖೆ, ಮತ್ತು ಸ್ಥೂಲಸಂಬ೦ಧಗಳು ಎ೦ಬುದು ಅತ್ಯಂತ ಮುಖ್ಯವಾದ 
ಕಾರಕ. ಇದು ಇಡಿಯಾಗಿ ಕಲಿಯುವುದಕ್ಕೆ ಅನುಕೂಲ. ಬಿಡಿ ಕಲಿಯುವಿಕೆಯು 
ಯಾಂತ್ರಿಕ. ಪ್ರತಿಯೊಂದು ಸಾಲನ್ನೂ ಕಲಿತುಕೊಳ್ಳುತ್ತ ಹೋದಾಗ ಇಡಿಯ ಒಂದು 
ವನ್ಯಾಸವನ್ನೇ ಮರೆತುಬಿಡುತ್ತೇವೆ. ಇಡಿ ಕ್ರಮದಲ್ಲಿ ಕಲಿಯಬೇಕಾದ ವಸ್ತುವಿನ ಅರ್ಥ 
ಮತ್ತು ಸ್ಥೂಲ ವಿನ್ಯಾಸಗಳು ನಮಗೆ ನಿಸ್ಪಂದಿಗ್ಗವಾಗಿ ಗೊತ್ತಾಗುತ್ತವೆ. 

ವಿಶ್ರಾಂತಿಯ ಮೂಲಕ ಸಮಗಗೊಳಿಸುವುದು ಅ೦ತರಿತ ಕಲಿಯುವಿಕೆಗೆ ಅನುಕೂಲ. 
ಒಂದೇ ಕಾಲದಲ್ಲಿ ಒಂದೇ ವಸ್ತುವನ್ನು ಅನೇಕ ಸಲ ಪುನರಾವರ್ಶಿಸಿದರೆ ಮನಸ್ಸು 
ಸುಸ್ತಾಗಿ ಅನುಕ್ರಿಯೆಯನ್ನು ತೋರಿಸದಿರಬಹುದು. ಕೆಲ ಪ್ರಯತ್ನಗಳಾದ ಮೇಲೆ ನಡುನಡುವೆ 
ವಿಶ್ರಾಂತಿ ದೊರಕಿದರೆ ಮನಸ್ಸು ಗ್ರಹಿಸಿದ್ದನ್ನು ಸಮಗ್ರಗೊಳಿಸಿಕೊ೦ಡು ಆ ಮೂಲಕ 
ಅದನ್ನು ತನ್ನಲ್ಲಿ ಸ್ಥಿರವಾಗಿ ಇಟ್ಟುಕೊಳ್ಳಬಹುದು. 

ಜಡಸ್ಮೃತಿ: ಜಡಸ್ಮೃತಿಯಲ್ಲಿ ಪ್ರಾಣಿಗಳಿಗೆ ಸಹಜವಾದ ಜಡಾಭ್ಯಾಸ ಅಡಕವಾಗಿದೆ. 
ಜಡಾಭ್ಯಾಸವೆಂದರೆ ಅರ್ಥ ತಿಳಿದುಕೊಳ್ಳದೆ ಮತ್ತು ಸಂಬ೦ಧವನ್ನು ಗ್ರಹಿಸದೆ ಕಲಿಯುವುದು. 
ಕೆಲವರು ಇದನ್ನು ಭಾವಿಕಸ್ಮೃತಿ ಎನ್ನುತ್ತಾರೆ. ಏಕೆಂದರೆ ಅದರಲ್ಲಿ ಪದಗಳ ಪಾತ್ರ 
ಪ್ರಮುಖ. ನಾವು ಅರ್ಥವಿಲ್ಲದ ಪದಗಳನ್ನು ಬಳಸಬಹುದು. ಒ೦ದು ಮೋಟಾರನ್ನು 
ನಡೆಸಲಾರಂಭಿಸುವುದನ್ನು ಕಲಿಯುವುದಕ್ಕಿಂತ ಕಡಿಮೆ ಭಾವಿಕತ್ವವು ಕೆಲ ಬಗೆಯ 
ಜಡಸ್ಮೃತಿಯಲ್ಲಿ ಕಂಡು ಬರಬಹುದು. 


ನಾವು ಒಂದು ಭಾಷೆಯನ್ನು ಕಲಿಯಲಾರಂಭಿಸಿದಾಗ ನಮ್ಮ ಕಂಠದಲ್ಲಿರುವ 
ಉಚ್ಚಾರಣೋಪಕರಣಗಳ ಕರ್ಮಾಭ್ಯಾಸವಷ್ಟನ್ನೇ ಮಾಡುತ್ತೇವೆ. ಇದು ಜಡಸ್ಮೃತಿಯ 
ಕನಿಷ್ಠರೂಪ. ನಮ್ಮ ಭಾಷೆಯಲ್ಲಿರುವ ಅಸಂಬದ್ಧ ವಸ್ತು ನಾಮಗಳನ್ನು ಕಲಿಯುವುದು 
ಭಾವಿಕತನವನ್ನು ಸಮೀಪಿಸುವ ಸ್ಮೃತಿ. ಇಲ್ಲಿ ಪ್ರತಿ ನಾಮಕ್ಕೂ ಅರ್ಥವಿದೆ; ಆದರೆ 
ಅವುಗಳ ಇಡಿ ಪಟ್ಟಗೆ ಸುಸಂಬದ್ಧವಾದ ಅರ್ಥವಿಲ್ಲ. ನಮ್ಮ ಭಾಷೆಯ ಗ್ರಂಥದಲ್ಲಿ 
ಇರುವ ಒ೦ದು ಅವತರಣಿಕೆಯನ್ನು ಗಟ್ಟಿ ಮಾಡುವುದು ಭಾವಿಕ ಸ್ಮೃತಿಯನ್ನು ಸಮೀಪಿಸುವ 
ಮುಂದಿನ ಹೆಜ್ಜೆ. ಇಲ್ಲಿ ವಾಕ್ಕರಚನೆಯ ದೆಸೆಯಿಂದ ಒಂದು ಸಂಬಂಧದ ಅರಿವಾಗುತ್ತದೆ 
ಮತ್ತು ಅನೇಕ ನಾಮಗಳು ಏನಾದರೊಂದು ಅರ್ಥ ಕೊಡುತ್ತವೆ. ಆದರೆ ವಿಷಯ 
ಗೊತ್ತಿಲ್ಲದ ಓದುಗನಿಗೆ ಆ ಇಡಿ ಅವತರಣಿಕೆ ಏನೂ ಅರ್ಥವಾಗದೆಂದೇ ಹೇಳಬೇಕು. 


ಈ ಮೂರು ಬಗೆಯ ಕಲಿಯುವಿಕೆಯೂ ಗಿಳಿಯೋದು. ಇಲ್ಲಿ ಅತ್ಯಲ್ಪ ಭಾವಿಕತ್ವವಿದೆ- 
ಬರಿಯ ಪದಾಭ್ಯಾಸಕ್ಕಿಂತ ಸ್ವಲ್ಪ ಹೆಚ್ಚನ್ನು ಕಲಿಯಲಾಗಿದೆ. ತಮಗೆ ತಿಳಿಯದ ಟಪ್ಪಣಿಗಳನ್ನೋ 
ಪಠ್ಯಪುಸ್ತಕದ ಅವತರಣಿಕೆಗಳನ್ನೋ ಎಷ್ಟೋ ವಿದ್ಯಾರ್ಥಿರತ್ನರು ಈ ಪ್ರಕಾರ ಪದಾಭ್ಯಾಸದಿಂದ 
ಕಲಿತುಕೊಳ್ಳುತ್ತಾರೆ. ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ದೃಷ್ಟಿಯಿ೦ದ ಕೂಡ ಇದು ಗ್ರಾಹ್ಯವಲ್ಲ. 


ತಾನು ಸ್ಮೃತಿಗತ ಮಾಡಿಕೊಂಡದ್ದರ ಅರ್ಥ ತಿಳಿದುಕೊಳ್ಳದಿದ್ದಲ್ಲಿ ಅದರ ಮೇಲಿನ ಅವನ 
ಪ್ರಭುತ್ವವು ಅವಲಂಬನೀಯವಾಗದು. 


* ೫೭೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಭಾವಿಕ ಸ್ಮೃತಿ: ವಿದ್ಯಾರ್ಥಿಗೆ ಅತ್ಯವಶ್ಯಕವಾದದ್ದು ಭಾವಿಕ ಸ್ಮೃತಿ. ಎಷ್ಟೋ ವೇಳೆ 
ಅದರಲ್ಲಿ ಪದಗಳ ಪ್ರಯೋಗವಿರಬಹುದು. ಆದರೆ ಹಾಗೆ ಪದ ಪ್ರಯೋಗವಿರಲೇಬೇಕೆಂಬ 
ನಿಯಮವಿಲ್ಲ. ಒಬ್ಬನ ರೂಪ, ಒಬ್ಬನ ಧಾಟಿ ಇಲ್ಲವೆ ಟಪ್ಪಾಲುಕಟ್ಟೆ ಇರುವ ಸ್ಥಳ 
ಮುಂತಾದವನ್ನು ನೆನಪಿಟ್ಟುಕೊಳ್ಳುವಲ್ಲಿ ಪದಗಳ ಅವಶ್ಯಕತೆಯೇ ಇಲ್ಲದಿರಬಹುದು. 
ಒಬ್ಬನಿಗೆ ಸ್ಮೃತಿಶಕ್ತಿ ಹೆಚ್ಚಾಗಿದೆ. ಮತ್ತೊಬ್ಬನಿಗೆ ಕಡಿಮೆಯಾಗಿದೆ ಎ೦ದು ಹೇಳುವುದುಂಟು. 
ಈ ಅರ್ಥದಲ್ಲಿ ಸ್ಮೃತಿಯು ಒಂದೇ ಒಂದು ಕೃತ್ಯ. ಇದು ಸ್ವಲ್ಪ ಮಟ್ಟಿಗೆ ನಿಜ. ಸ್ಮೃತಿ 
ಪ್ರಯೋಗಗಳು ಬುದ್ಧಿಗಿರುವಂತೆಯೇ ಸ್ಮೃತಿಗೂ ಒಂದು ಸಾಮಾನ್ಯ ಕಾರಕವಿದೆ ಎಂದು 
ಸಿದ್ಧಮಾಡಿವೆ: ಅದೇ ಆಸಕ್ತಿ, ಅದಲ್ಲದೆ ಚಾಕ್ಷುಷ್ನ ಶ್ರಾವಣ, ಮುಂತಾದ ಸ್ಮೃತಿಗಳ 
ಸಮುದಾಯಕಾರಕಗಳೂ ಇತರ ವಿಶಿಷ್ಟ ಕಾರಕಗಳೂ ಇವೆ. ಕೆಲವರಿಗೆ ಇನ್ನೊಬ್ಬರ 
ಮುಖವನ್ನು ನೆನಪಿಟ್ಟುಕೊಳ್ಳುವುದು ಸುಲಭವಾಗಬಹುದು. ಇತರರಿಗೆ ಅವರ ಇಡಿ 
ಶರೀರವನ್ನು ನೆನಪಿಟ್ಟುಕೊಳ್ಳುವುದು ಸುಲಭವಾಗಬಹುದು. ಇಂಥವು ವಿಶಿಷ್ಟ ಕಾರಕಗಳು. 


ನಶ್ಚರ ಹಾಗೂ ಸ್ಥಿರ ಸ್ಮೃತಿಗಳು: ಕಲಿತ ಕೂಡಲೇ ಹೇಳಬೇಕಾದದ್ದನ್ನು ಕಲಿಯುವಾಗ 
ವ್ಯಕ್ತಿಯು ತನ್ನ ನಶ್ಚರ ಸ್ಮೃತಿ ಶಕ್ತಿಯನ್ನು ಬಳಸುತ್ತಾನೆ. ಕಲಿತ ಕೆಲಕಾಲ ಸಂದ ಅನ೦ತರ 
ಹೇಳಬೇಕಾದದ್ದನ್ನು ಕಲಿಯಲು ಅವನು ತನ್ನ ಸ್ಥಿರ ಸ್ಮೃತಿ ಶಕ್ತಿಯನ್ನು ಬಳಸುತ್ತಾನೆ. 

ನಶ್ವರ ಸ್ಮೃತಿಯನ್ನು ಪರೀಕ್ಷಿಸಲು ಸ್ಮೃತಿಕ್ಷೇತ್ರ ನಿರ್ಣಯದ ಕ್ರಮವನ್ನು 
ಅನುಸರಿಸಲಾಗುತ್ತದೆ. ಅಂಕೆಗಳ ಇಲ್ಲವೆ ಅರ್ಥಹೀನ ಅಕ್ಷರಗಳ ಬೇರೆ ಬೇರೆ ಉದ್ದಳತೆಗಳ 
ಪಂಜೈೆಗಳನ್ನು ಯೋಜ್ಯನಿಗೆ ಕೊಡಲಾಗುತ್ತದೆ. ಒಂದು ಸಲ ಓದಿದ ಮೇಲೆ ಎಷ್ಟು 
ಉದ್ದದ ಪಂಜೆಯನ್ನು ಸ್ಮೃತಿ ಬಲದಿಂದ ಹೇಳಲು ಬರುತ್ತದೆ ಎಂದು ಅವನನ್ನು 
ಪರೀಕ್ಷಿಸಲಾಗುತ್ತದೆ. ನಶ್ಚರ ಸ್ಮೃತಿಯು ವಯಸ್ಸು ಹೆಚ್ಚಾದ ಹಾಗೆ ಹೆಚ್ಚುತ್ತದೆ. ಮಕ್ಕಳ 
ನಶ್ಚರ ಸ್ಮೃತಿ ಕ್ಷೇತ್ರವು ಎಂದೂ ಪ್ರೌಢರ ನಶ್ವರ ಸ್ಮೃತಿಕ್ಷೇತ್ರದ ದಕ್ಷತೆಯನ್ನು ಸಾಧಿಸಿದ್ದಿಲ್ಲ. 
ಮ್ಯೂವನ್ನನು ೧೩ ವರ್ಷಗಳವರೆಗೆ ನಶ್ಚರ ಸ್ಮೃತಿಯ ಬೆಳವಣಿಗೆಯು ಬಹಳ ಮಂದ 
ಎಂದೂ ೧೩ ರಿಂದ ೧೬ರವರೆಗೆ ಶೀಘ್ರವೆ೦ಂದೂ ೨೨ರಿಂದ ೨೫ರವರೆಗೆ 
ಪರಮಾವಧಿಕವೆ೦ದೂ ಅನ೦ತರ ಸ್ವಲ್ಪ ಇಳಿತಾಯ ಬರುವುದೆ೦ಂದೂ ಸಿದ್ಧ ಮಾಡಿದ್ದಾನೆ. 
ನಶ್ವರ ಸ್ಮೃತಿ ಶಕ್ತಿಯು ಸತತೋದ್ಯಮವನ್ನು ಆಧರಿಸಿದೆ. 

ಶಿಕ್ಷಣದ ದೃಷ್ಟಿಯಿಂದ ಸ್ಮತಿಕ್ಷೇತ್ರ ಶೋಧವು ಗಣ್ಯ ಏಳು ವರ್ಷದ ಒಂದು ಮಗು 
೬ ಅಕ್ಷರಗಳನ್ನು ನೆನಪಿಟ್ಟುಕೊಳ್ಳಬಹುದಾದರೆ ಅದಕ್ಕಿಂತ ಹೆಚ್ಚು ಅಕ್ಷರಗಳುಳ್ಳ ಪದವನ್ನು 
ಅದು ಕಲಿಯುವುದು ಅಸಾಧ್ಯವಾದೀತು. ಒಮ್ಮೆ ಅದು ಕಲಿಯಬೇಕಾದರೆ ಹೆಚ್ಚು 
ಅಕ್ಷರಗಳುಳ್ಳ ಪದವನ್ನು ಬೇರೆ ಬೇರೆ ಘಟಕಗಳನ್ನಾಗಿ ಎಂಗಡಿಸಬಹುದು. ಸ್ಮತಿಕ್ಷೇತ್ರವನ್ನು 
ಚಾಕ್ಷುಷ ಇಲ್ಲವೆ ಶ್ರಾವಣ ರೀತಿಯಿ೦ದ ಪರೀಕ್ಷಿಸಬಹುದು. 


ಪದಗಳನ್ನು ಅಥವಾ ಅಂಕೆಗಳನ್ನು ಯೋಜ್ಯನಿಗೆ ಒಂದೊಂದಾಗಿ ಬರೆದು 
ತೋರಿಸಬಹುದು ಅಥವಾ ಓದಿ ಹೇಳಬಹುದು. ಶ್ರಾವಣ ಸ್ಮೃತಿ ಕ್ಷೇತ್ರದ ಪ್ರಮಾಣವು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೭೩ * 


ಅನೇಕ ವೃತ್ತಿಗಳಿಗೆ ಸೇರಲು ನಿಕಷವಾಗಬಹುದು. ಅಂಥ ವೃತ್ತಿ ಎಂದರೆ ಟೆಲಿಫೋನ್‌ 
ಕಚೇರಿಯ ಕೆಲಸ. ಅಲ್ಲಿ ಕೇಳಿದ ಅಂಕೆಗಳನ್ನು ನೆನಪಿಟ್ಟುಕೊಳ್ಳುವ ಶಕ್ತಿ ಚೆನ್ನಾಗಿರಬೇಕು. 


ಸಿರ ಸ್ಪತಿಯ ಸರೂಪವನ್ನು ಕಂಡುಹಿಡಿಯುವ ಬಗೆಗಳು 
೪ ್‌್‌್ಯ ಜ ಜ್ನ 


ಗ್ರಹಣಧಾರಣ ಕ್ರಮ: ಒಂದು ವಿಧದ ರೂಲು ದೊಣ್ಣೆಯ ಮೇಲೆ ಮೊದಲೇ 
ಅರ್ಥಹೀನವಾದ ಅಕ್ಷರಗಳನ್ನು ಇಲ್ಲವೆ ಅಂಕೆಗಳನ್ನು ಬರೆದು ಅ೦ಟಿಸಲಾಗುತ್ತದೆ. ಈ 
ರೂಲು ದೊಣ್ಣೆಯು ಸ್ಮೃತಿಪ್ರಯೋಗಧಾನಿಯ ಒಂದು ಅಂಗ. ಪ್ರಯೋಗಧಾನಿಯ 
ಕೀಲಿಯನ್ನು ತಿರುಗಿಸಿದಾಗ ಅದರೊಳಗೆ ನಿಲ್ಲಿಸಿದ ರೂಲು ದೊಣ್ಣೆಯ ಮೇಲಿನ ಒಂದೊಂದೇ 
ಅಂಕೆ ಅಥವಾ ಅಕ್ಷರವು ಒಂದು ಸಲಕ್ಕೆ ಯೋಜ್ಯನಿಗೆ ಕಾಣುತ್ತ ಹೋಗುವುದು. ಈ 
ಅಂಕೆಗಳ ಅಥವಾ ಅಕ್ಷರಗಳ ಪಂಜೆಯನ್ನು ಲಯಬದ್ಧವಾಗಿ ಕ್ರಮೇಣ ತೋರಿಸಲಾಗುತ್ತದೆ. 
ತನ್ನ ಕಣ್ಣನ್ನು ಪ್ರಯೋಗಧಾನಿಯ ಕಿಂಡಿಯ ಮೇಲೆ ನಿಲ್ಲಿಸಿ ಪಂಜ್ಮೆಯಲ್ಲಿರುವ ಎಲ್ಲ 
ಅಂಕೆಗಳೂ ಮುಗಿಯುವವರೆಗೆ ಒಂದೊಂದನ್ನೇ ಗಟ್ಟಯಾಗಿ ಹೇಳುತ್ತ ಹೋಗುತ್ತಾನೆ; 
ಅನ೦ತರ ಅದನ್ನು ನೆನಪಿನಿಂದ ಹೇಳಲು ಪ್ರಯತ್ನಿಸಲಾಗುತ್ತದೆ; ಮತ್ತೂ ಸೋತರೆ 
ಮತ್ತೊಮ್ಮೆ ಅದೇ ರೀತಿ ಪ್ರದರ್ಶಿಸಲಾಗುತ್ತದೆ; ಮತ್ತೂ ಸೋತರೆ ಹೀಗೇ ಅವನು 
ಪೂರ್ತಿಯಾಗಿ ನೆನಪಿನಿಂದ ಹೇಳಲು ಶಕ್ತನಾಗುವವರೆಗೆ ಪಂಜ್ಮೆಪ್ರದರ್ಶನ ನಡೆಯುತ್ತದೆ. 
ಇದು ಕಲಿಯುವ ಕ್ರಮ. ಒಂದೆರಡು ದಿವಸಗಳಾದ ಮೇಲೆ ಅಥವಾ ಒಂದು ವಾರದ 
ನಂತರ ಪುನಃ ಅವನು ಕಲಿತ ಪಂಜೆಯನ್ನು ನೆನಪಿನಿಂದ ಹೇಳಲು ಪ್ರಯತ್ನಿಸುತ್ತಾನೆ. 
ಆಗಲೂ ಅವನು ಸೋತರೆ ಮೊದಲಿನ ಕ್ರಮದಲ್ಲೇ ಅವನು ಕಲಿಯಬೇಕು. ಕಲಿಯಲೆಂದು 
ಮರಳಿ ಮರಳಿ ಮಾಡಿದ ಪ್ರಯತ್ನಗಳ ಸಂಖ್ಯೆಯಲ್ಲಿರುವ ವ್ಯತ್ಯಾಸವು ಧಾರಣೆ ಎನಿಸುತ್ತದೆ. 

ಹೇಳಿಕೊಡುವ ಕ್ರಮ: ಈ ಕ್ರಮದಲ್ಲಿ ಅಕ್ಷರ ಅಥವಾ ಅಂಕೆಯ ಪಂಜೆಯನ್ನು 
ಯೋಜ್ಯನು ಅಸಮರ್ಪಕವಾಗಿ ಕಲಿತಾಗ ಅವನು ಸರಿಯಾಗಿ ಇಡಿ ಪಂಜೆಯನ್ನು 
ನೆನಪಿನಿಂದ ಹೇಳಲು ಶಕ್ತನಾಗುವವರೆಗೆ ಎಷ್ಟು ಸಲ ನಡುನಡುವೆ ಅವನಿಗೆ 
ಹೇಳಿಕೊಡಬೇಕಾಗುತ್ತದೆ ಎಂಬುದನ್ನು ಅಳೆಯಲಾಗುತ್ತದೆ. 

ಗಳಿಕೆಯ ಕ್ರಮ: ಈ ಕ್ರಮದಲ್ಲಿ ಗೊತ್ತುಮಾಡಿದಷ್ಟು ಸಲ ಯೋಜ್ಯನೆದುರಿಗೆ 
ಅರ್ಥಹೀನ ಅಕ್ಷರಗಳನ್ನು ಪ್ರದರ್ಶಿಸಲಾಗುತ್ತದೆ. ಈ ಪ್ರದರ್ಶನವನ್ನು ಅವನೆದುರಿಗೆ ಆ 
ಪಂಜ್ತೆಯನ್ನವನು ಸಂಪೂರ್ಣ ಕಲಿಯಲು ಸಾಕಾಗುವಷ್ಟು ಇಡಲಾಗುವುದಿಲ್ಲ. ಪಂಜ್ನೆಯ 
ಪ್ರದರ್ಶನದ ಪ್ರತಿಯೊಂದು ಪುನರಾವೃತ್ತಿಯಲ್ಲೂ ಯೋಜ್ಯನು ಉತ್ತರೋತ್ತರವಾಗಿ 
ಕಂಡ ಎರಡೆರಡು ಅಕ್ಷರಗಳನ್ನು ಒಟ್ಟೊಟ್ಟಿಗೆ ಓದುತ್ತಾನೆ. ಸ್ವಲ್ಪ ವೇಳೆ ಕಳೆದ ಮೇಲೆ 
ಅಕ್ಷರಯುಗಗಳಲ್ಲಿಯ ಮೊದಲನೆಯ ಅಕ್ಷರವನ್ನು ಯೋಜ್ಯನಿಗೆ ಅಕ್ರಮಬದ್ಧವಾಗಿ 
ತೋರಿಸಲಾಗುತ್ತದೆ ಮತ್ತು ಅವನು ಆ ಅಕ್ಷರಗಳಲ್ಲಿಯ ಮತ್ತೊಂದು ಅಕ್ಷರವನ್ನು 
ನೆನಪಿನಿ೦ದ ಹೇಳಬೇಕಾಗುತ್ತದೆ. ಅವನು ಎಷ್ಟು ಸಲ ಸರಿಯಾಗಿ ನೆನಪಿನಿ೦ದ ಹೇಳುತ್ತಾನೆ 
ಎ೦ಬುದು *ಗಳಿಕೆ' ಎನಿಸುತ್ತದೆ. ಪ್ರತಿಯೊ೦ದು ಅಕ್ಷರಯುಗದ ಮತ್ತೊಂದು ಅಕ್ಷರವನ್ನು 


* ೫೭೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನೆನಪು ಮಾಡಿಕೊಂಡು ಹೇಳಲು ಯೋಜ್ಯನು ಎಷ್ಟು ವೇಳೆ ತೆಗೆದುಕೊಳ್ಳುತ್ತಾನೆ ಎಂಬುದನ್ನು 
ಕಾಲಮಾಪಕವು ಅಳೆದು ತೋರಿಸುತ್ತದೆ. ಇದನ್ನು ಗಳಿಕೆಯ ಕಾಲವೆಂದು ಹೇಳಬಹುದು. 


ಈ ಎಲ್ಲ ಪ್ರಯೋಗಗಳಲ್ಲಿ ಅರ್ಥವಿಲ್ಲದ ಅಕ್ಬ್ಷರಗಳನ್ನೋ ಅಂಕೆಗಳನ್ನೋ 
ಉಪಯೋಗಿಸಬೇಕು. ಏಕೆಂದರೆ ಸನ್ನಿವೇಶವನ್ನು ಒಂದೇ ರೂಪದಲ್ಲಿ ಇಡುವುದಕ್ಕೋಸ್ಕರ 
ಕಲಿಯಬೇಕಾದ ವಸ್ತುವು ಎಷ್ಟು ಸರಳವಾಗಿದ್ದರೂ ಅಷ್ಟು ಉತ್ತಮ. ಅರ್ಥವತ್ತಾದ 
ಅಕ್ಷರಗಳನ್ನು ಬಳಸಿದರೆ ಬೇರೆ ಬೇರೆ ವ್ಯಕ್ತಿಗಳ ನೆನಪಿನ ಫಲಿತಾಂಶಗಳು 
ತುಲನೀಯವಾಗುವುದಿಲ್ಲ. ಅರ್ಥಹೀನ ಅಕ್ಷರಗಳು ಹೀಗಿರುತ್ತವೆ: ಡಾಕ್‌, ಫುವ, ಕಿಗ್‌, 
ಮಿಗ್‌ ಮುಂತಾದವು. 


ಮರೆವು 


ಧಾರಣ ಪ್ರಯತ್ನದಲ್ಲಿ ಆಗುವ ಸೋಲೇ ಮರೆವು. ಮರೆವೆಂಬುದು ಕೇವಲ 
ನಿಷೇಧರೂಪದ್ದಲ್ಲ. ಅದೊಂದು ಸಕ್ರಿಯವಾದ ಪ್ರಕ್ರಿಯೆ. ಸತತೋದ್ಯಮವನ್ನು ಮನ್ನಿಸಿ 
ತಕ್ಕ ವಿಶ್ರಾಂತಿಯ ಮೂಲಕ ಕಲಿತದ್ದನ್ನು ಸಮಗ್ರ ಗಳಿಸಿಕೊ೦ಡು ಮನಸ್ಸಿನಲ್ಲಿ 
ಬೇರೂರಿಸಿಕೊಳ್ಳಲು ಸಾಕಷ್ಟು ಅವಕಾಶವನ್ನು ಕೊಟ್ಟರೆ ಮರೆವು ಕಡಿಮೆಯಾಗುತ್ತದೆ. 
ನಿದ್ರೆಯಲ್ಲಿ ಅದರ ಕಾರ್ಯವೇ ಇಲ್ಲ. ಅಜ್ಞಾತ ಪ್ರಜ್ಞೆಯಲ್ಲಿ ಕಲಿತ ವಸ್ತುವನ್ನು ಸಕ್ರಿಯವಾಗಿ 
ಮತ್ತು ಸರಭಸವಾಗಿ ತು೦ಬುವುದರಿ೦ದಲೇ ಮರೆವಿನ ಕೆಲವು ಪ್ರಕಾರಗಳು ಉಂಟಾಗುತ್ತವೆ. 
ಮರೆಯುವ ಕಾರ್ಯದಲ್ಲಿ ಕಾಲವು ಗಣ್ಯವಾದ ಕಾರಕ ಎಂದು ಹೇಳುವುದುಂಟು. 
ಇದು ಸರಿಯಲ್ಲ. ಇದರ ಪ್ರಕಾರ ಮರೆವಿಗೆ ಕೇವಲ ಕಾಲ ಕಳೆಯುವುದೇ ಕಾರಣ 
ಎಂದಾಗುತ್ತದೆ. ಆದರೆ ಮರೆವಿಗೆ ಕಳೆದ ಕಾಲವಪ್ಪೇ ಅಲ್ಲದೆ ಅದಕ್ಕೂ ಹೆಚ್ಚಾಗಿ ಆ 
ಕಾಲದಲ್ಲಿ ಏನಾಯಿತು ಎಂಬುದು ಬಹು ಮುಖ್ಯ. ಅದರಲ್ಲಿಯೂ ಒಂದು ಘಟನೆ 
ಸಂಭವಿಸಿದ ಅಪರ ಕ್ಷಣದಲ್ಲಿಯೇ ಏನಾಯಿತು ಎ೦ಬುದು ಅತಿ ಮುಖ್ಯ. ಕಲಿತ 
ವಸ್ತುವನ್ನು ಮನಸ್ಸಿನಲ್ಲಿ ಬೇರೂರಿಸಿಕೊಳ್ಳಲು ಈ ಸಮಯದಲ್ಲಿ ತಕ್ಕ ಕ್ರಮವನ್ನು ಕೈಕೊ೦ಡರೆ 
ವರ್ಷಗಳು ಕಳೆದು ಹೋಗುವುದು ಕೂಡ ಅದರ ಮೇಲೆ ಬಹಳ ಪರಿಣಾಮಕಾರಿಯಾಗದು. 
ಮರೆವು ಒಂದು ಸ್ವಾಭಾವಿಕವಾದ ಕಾರ್ಯ. ನೀವೇನಾದರೂ ಹೊಸದನ್ನು ಕಲಿಯುವಾಗ 
ನೀವು ನಿಮ್ಮ ಮನೋಭೂಮಿಕೆಯನ್ನು ಬದಲಾಯಿಸುತ್ತೀರಿ; ಹೊಸದೊಂದು ಸನ್ನಿವೇಶವನ್ನು 
ತಂದು ನೀವು ಹೊಸ ಕಾರಕವನ್ನು ಒಡ್ಡುತ್ತೀರಿ. ಮೊದ ಮೊದಲು ಅದನ್ನು ನಿಮ್ಮ 
ಮನಸ್ಸು ಒಪ್ಪುವುದಿಲ್ಲ ಮತ್ತು ಅದನ್ನು ಕಿತ್ತೆಸೆಯಲು ಪ್ರಯತ್ನಿಸುತ್ತದೆ. ಆದುದರಿಂದ 
ಮರೆವೆಂಬುದು ಹಿಂದಿದ್ದ ಸಮಸ್ಥಿತಿಗೆ ಪುನಃ ಮರಳುವ ಕಾರ್ಯ, ಯಥಾಸ್ಥಿತಿಯನ್ನು 
ಉಳಿಸಿಕೊಂಬ ಬಯಕೆ. ಈ ಬಯಕೆಯನ್ನು ಯಶಸ್ವಿಯಾಗಿ ತಡೆದಾಗ ಧಾರಣೆಯು 
ಸಾಧ್ಯವಾಗುತ್ತದೆ. 


ಮರೆವಿನ ಪ್ರಮಾಣ: ಯಾವ ವಸ್ತುವನ್ನು ತೆಗೆದುಕೊ೦ಡಾಗಲೂ ಕಲಿತ ಕೂಡಲೆ 
ಕೆಲಕಾಲ ಮರೆವಿನ ಕಾರ್ಯವು ಶೀಘ್ರವಾಗಿ ನಡೆದು ಅನ೦ತರ ಅದು ಬಹಳ ಮೆಲ್ಲಗೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೭೫ * 


ಸಾಗುತ್ತದೆ. ಎಬ್ಬಿಂಗ್‌ ಹಾಸನ ಪ್ರಕಾರ ಕಲಿತ ವಸ್ತುವಿನಲ್ಲಿ ಅರ್ಧದಷ್ಟು ಕಲಿತ ಅರ್ಧ 
ಗಂಟೆಯಲ್ಲಿಯೇ ಮರೆತು ಹೋಗುತ್ತದೆ. ಮೂರನೆಯ ಎರಡು ಅಂಶವು ಎಂಟು 
ಗಂಟೆಗಳ ನಂತರ ಮತ್ತು ಒಂದು ತಿಂಗಳಲ್ಲಿ ೪/೫ ಅಂಶ ಮರೆತು ಹೋಗುತ್ತದೆ. 
ಜಾಹೀರಾತಿನ ಪ್ರಪಂಚದಲ್ಲಿ ಇದರ ಪರಿಣಾಮವು ಗಮನಾರ್ಹ. ಕಲಿಯುವಿಕೆಯಲ್ಲಿ 
ಜ್ಞಾಪಿಸಿಕೊಳ್ಳುವ ಕಾರ್ಯವು ಲಾಭಕರ ಎಂಬುದನ್ನೂ ಮರೆಯುವ ಕಾರ್ಯ ಶೀಘವಾಗಿ 
ನಡೆಯುವ ಕಲಿಯುವಿಕೆಯ ಉತ್ತರಕಾಲವೇ ಜ್ವ್ಞಾಪಿಸಿಕೊಳ್ಳಲು ಅತ್ಯುತ್ತಮ ಅವಧಿ 
ಎಂಬುದನ್ನೂ ಮರೆವಿನ ಪ್ರಮಾಣವು ತೋರಿಸುತ್ತದೆ. ಕಲಿಯಲು ಬಳಸಿದ ಕಾಲದ 
ಅರ್ಧವನ್ನು ಜ್ಞಾಪಿಸಿಕೊಳ್ಳಲು ಉಪಯೋಗಿಸಬೇಕು ಎಂಬುದು ಒಂದು ಸಾಮಾನ್ಯ 
ನಿಯಮ. 


ಮರೆವಿನ ಕಾರಣಗಳು: ಮರೆವಿನ ಕಾರಣಗಳು ಎರಡು: ಮಸುಕಾಗುವುದು ಮತ್ತು 
ಅಡ್ಡಿಯಾಗುವುದು. ಮಿದುಳಿನಲ್ಲಿ ನಡೆಯುವ ನರಗಳ ಚಟುವಟಿಕೆಯ 
ಪರಿಣಾಮಗಳೊಂದಿಗೆ ಒ೦ದಲ್ಲ ಒಂದು ವಿಧದಿಂದ ಸ್ಮೃತಿಯು ಸಂಬಂಧಿಸಿದೆ. ಈ 
ಪರಿಣಾಮಗಳನ್ನು ಮಿದುಳಿನ ಲಾ೦ಛನಗಳು ಅಥವಾ ಸ್ಮೃತಿ ಲಾಂಛನಗಳು ಎಂದು 
ಕರೆಯಬಹುದು. ಆದರೆ ಉಕ್ತ ಪರಿಣಾಮಗಳು ನಿರೀಕ್ಷಣೀಯವಲ್ಲ ಎಂಬುದನ್ನು 
ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪುನಃ ಪ್ರಚೋದಿಸದಿರುವ ಮಿದುಳಿನ ಲಾ೦ಭನಗಳು ಕ್ರಮಶಃ 
ಮಸುಕಾಗುತ್ತ ಹೋಗುವುದು ಬಹುಶಃ ಮರೆವಿನ ಮುಖ್ಯ ಕಾರಣವಾಗಿದೆ. ಜ್ಞಾಪಿಸಿಕೊಳ್ಳಲು 
ಸಾಕಾಗದಷ್ಟು ದುರ್ಬಲವಾದ ಒಂದು ಲಾ೦ಛನವು ಪ್ರತ್ಯಭಿಜ್ಞಾನಕ್ಕೆ ಸಾಕಾಗಬಹುದು; 
ಆದರೆ ಅದನ್ನು ಪುನಃ ಪ್ರಚೋದಿಸದಿದ್ದರೆ, ಅದು ಕ್ರಮೇಣ ಮಸುಕಾಗುತ್ತ ಹೋಗಿ, 
ಕೊನೆಯಲ್ಲಿ ಸಂಪೂರ್ಣ ನಷ್ಟವಾಗಿ, ನಮಗೆ ಯಾವ ಜಾಗರಿತ ಅನುಭವವನ್ನೂ 
ಉಂಟು ಮಾಡುವುದಿಲ್ಲ. 

ಕೆಲ ಮನಃಶಾಸ್ತ್ರಜ್ಯರ ಪ್ರಕಾರ ಮಿದುಳಿನ ಯಾವು ಲಾ೦ಛನವೂ ಸಂಪೂರ್ಣವಾಗಿ 
ನಶಿಸಿ ಹೋಗುವುದಿಲ್ಲ. ಈ ಅಭಿಪ್ರಾಯವನ್ನು ಪರಾಮರ್ಶಿಸಲು ಸಾಧ್ಯವಿಲ್ಲ. ಆದರೆ 
ಜಾಗರಿತ ಜ್ಞಾಪಕವನ್ನು ಉಂಟುಮಾಡುವ ಹಂತವನ್ನು ಮೀರಿಯೂ ಮಿದುಳಿನ 
ಲಾಂಛನಗಳು ಉಳಿಯಬಲ್ಲವು ಎಂಬುದಕ್ಕೆ ಬೇಕಾದಷ್ಟು ಪ್ರಮಾಣಗಳಿವೆ. ಈ ವಿಷಯದಲ್ಲಿ 
ಪುನಃ ಕಲಿಯುವುದು ಎಂಬ ಕಾರ್ಯವು ಬಲಿಷ್ಠ ಕಾರಣಗಳಲ್ಲಿ ಒಂದಾಗಿದೆ. ನಾವು 
ಒ೦ದು ಪದ್ಯವನ್ನು ಬಾಯಿಪಾಠ ಮಾಡಿ ಅದರ ಒಂದು ಸಾಲನ್ನು ಜ್ಞಾಪಿಸಿಕೊಳ್ಳಲಾರದಷ್ಟು 
ಚೆನ್ನಾಗಿ ಮರೆತು ಬಿಟ್ಟರಬಹುದು. ಹೀಗಿದ್ದರೂ ಅದನ್ನು ಪುನಃ ಕಲಿಯಲಾರಂಭಿಸಿದರೆ 
ಅದನ್ನು ನಾವು ಎಂದೂ ಕಲಿಯದೆ ಇದ್ದ ಅಷ್ಟೇ ಉದ್ದದ ಪದ್ಯವನ್ನು ಸ್ಮೃತಿಗತ 
ಮಾಡಿಕೊಳ್ಳುವುದಕ್ಕಿಂತ ಕಡಿಮೆ ಕಾಲದಲ್ಲಿ ಸ್ಮೃತಿಗತ ಮಾಡಿಕೊಳ್ಳಬಲ್ಲೆವೆಂಬುದು ಅನುಭವಕ್ಕೆ 
ಬರುತ್ತದೆ. ಅಲ್ಲದೆ ಸಾಮಾನ್ಯವಾಗಿ ಎ೦ದೂ ಜ್ಞಾಪಿಸಿಕೊಳ್ಳಲಾರದ ಸ್ಮೃತಿಗಳು 
ಮನೋವಶೀಕರಣ ಮಾಡಿದಾಗಿನ ಅವಸ್ಥೆಯಲ್ಲಿ ಪುನಃ ಮೂಡುತ್ತವೆ ಎಂಬುದು 
ಮತ್ತೊಂದು ಪ್ರಮಾಣ. 


* ೫೭೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸ್ಮತಿ ಬಾಧೆ: ಮರೆವಿಗೆ ಮಿದುಳಿನ ಲಾ೦ಛನ ಮಸುಕಾಗುವುದೊಂದೇ ಕಾರಣವಲ್ಲ. 
“ಗ೦ಟಲಲ್ಲಿ ಇವನ ಹೆಸರು ಇದೆ, ಆದರೆ ಬಾಯಿಗೇಕೋ ಈಗ ಬರುವುದಿಲ್ಲ” ಎಂದು 
ನೆನಪು ಮಾಡಿಕೊಳ್ಳಲು ನಾವು ಒದ್ದಾಡುವ ಪ್ರಸ೦ಗದಲ್ಲಿ ನಮಗೆ ಉಂಟಾಗುವ ಮರೆವೇ 
ಬೇರೆ. ಶಾಲೆಯಲ್ಲಿ ನಮಗೆ ಉಪಾಧ್ಯಾಯರು ವ್ಯಾಕರಣದಲ್ಲಿ ಕಲಿಸಿದ ಪ್ರಕೃತಿ ಮತ್ತು 
ಧಾತು ಎ೦ಬವುಗಳಲ್ಲಿಯ ವ್ಯತ್ಯಾಸ ಮರೆತು ಹೋದ ಮರೆವಿನ ಲಕ್ಷಣವೇ ಬೇರೆ. 
ಮೊದಲನೆಯ ಪ್ರಕರಣದಲ್ಲಿ ಮಿದುಳಿನ ಲಾ೦ಛನವು ಅಳಿಸಿ ಹೋಗಿಲ್ಲ, ಒಂದು ಅರ್ಥದಲ್ಲಿ 
ಅಲ್ಲಿ ನೆನಪಿದೆ. ಆದರೆ ಏನೋ ಒಂದು ಅಡ್ಡ ಬ೦ದು ಅದು ಹೊರ ಬರದಂತಾಗುತ್ತದೆ. 
ನೆನಪಿಗೆ ಅಡ್ಡ ಬರುವ ಕಾರಣಗಳಲ್ಲಿ ಬಾಧೆ ಅಥವಾ ಅಡ್ಡಿಯೂ ಒಂದು. ನಾವು 
ಚಳಗೇರಿಯನ್ನು ನೆನಪು ಮಾಡಿಕೊಳ್ಳಲು ಹೋದಾಗ ಎಷ್ಟು ಪ್ರಯತ್ನಪಟ್ಟರೂ ಚಳ್ಳಕೆರೆಯೇ 
ನಮ್ಮ ಬಾಯಿಗೆ ಬರಬಹುದು. ಎಲ್‌.ಜೆ. ಬೇಂದ್ರೆಯವರನ್ನು ನೆನೆಸಿಕೊಳ್ಳಲು ಪ್ರಯತ್ನಿಸಿದಾಗ 
ಎಷ್ಟು ಒದ್ದಾಡಿದರೂ ದ.ರಾ ಅಲ್ಲದೆ ಎಲ್‌.ಜೆ ನೆನಪಾಗುವುದಿಲ್ಲ! 


ಅಭ್ಯಾಸಬಲದ ಸ್ಮೃತಿಯಲ್ಲಿಯೂ ಇಂಥ ಅಡ್ಡಿ ಅಡ್ಡಬರಬಹುದು. ಟೆನಿಸ್‌ ಆಟವನ್ನು 
ನೆನಪು ಮಾಡಿಕೊಳ್ಳಲು ಹೋದಾಗ ಬ್ಯಾಡ್‌ಮಿ೦ಟನ್‌ ಆಟವೇ ನೆನಪಾಗುವುದು ಇದಕ್ಕೆ 
ಒಂದು ಉದಾಹರಣೆ. ಎರಡು ಸದೃಶವಾದ ಭಾವ ಪ್ರಕಾರಗಳು ತಲೆಯಲ್ಲಿ ಇದ್ದಾಗ 
ಅವುಗಳಲ್ಲಿ ಒಂದು ಹೆಚ್ಚು ಸಲ, ಹೆಚ್ಚು ಇತ್ತೀಚೆಗೆ ಅಥವಾ ಹೆಚ್ಚು ತೀವ್ರವಾಗಿ ಹಿಂದೆ 
ಪ್ರಚೋದಿತವಾಗಿದ್ದರೆ ಆ ಅನಪೇಕ್ಷಿತವಾದ ಭಾವಪ್ರಕಾರವೇ ನೆನಪಿಗೆ ಬರಬಹುದು. ಈ 
ರೀತಿ ಸ್ಮೃತಿಗಳು ಅಡ್ಡಿಗೆ ಒಳಪಟ್ಟಾಗ ನಾವು ಒದ್ದಾಡುವುದು ವ್ಯರ್ಥ. ಇಂಥ ಸಮಯದಲ್ಲಿ 
ಎಲ್ಲವನ್ನೂ ತಲೆಯಿಂದ ಆಚೆಗೆ ನೂಕಿ ಕದಡಿದ ಮಿದುಳಿಗೆ ಶಾ೦ತವಾಗಲು ಸಮಯ 
ಕೊಡುವುದು ಒಳ್ಳೆಯದು. ಆಗ ಅತ್ಯಂತ ಅನಿರೀಕ್ಷಿತವಾಗಿ ಅಪೇಕ್ಷಿತವಾದ ವಿಷಯವು 


ಮೆಲ್ಲಗೆ ನಮ್ಮ ನೆನಪಿಗೆ ಬರಬಹುದು. 


ಅಪಧಾಯಕ ಅಂತರ್‌ಗ್ರಹ: ಕಲಿಯುವುದಾದ ಕೂಡಲೆ ಮತ್ತೇನಾದರೂ ಮಾನಸಿಕ 
ಚಟುವಟಿಕೆ ನಡೆದರೆ ಅದರಲ್ಲೂ ಆ ಚಟುವಟಿಕೆ ಮೊದಲನೆಯದನ್ನೇ ಹೋಲುತ್ತಿದ್ದರೆ 
ಸ್ಮೃತಿಗೆ ಅದು ಅಡ್ಡಿಯಾಗುವ ಸ೦ಭವ ಹೆಚ್ಚು. ಮೇಣದ ಮೈಮೇಲೆ ಮುದ್ರೆಗಳು 
ಬೀಳುವಂತೆ ಮಿದುಳಿನ ಮೇಲೆ ಲಾ೦ಛನಗಳು ಕ್ರಮೇಣ ಬೀಳುತ್ತವೆ. ಅಂಥ ಒಂದು 
ಮುದ್ರೆಯ ಮೇಲೆ ಮತ್ತೊಂದು ಮುದ್ರೆ ಬಿದ್ದರೆ ಮೊದಲನೆಯದು ಮಸುಕಾಗುವುದು 
ಸ್ವಾಭಾವಿಕ ಎಂದು ಊಹಿಸಲಾಗಿದೆ. ಆದರೆ ಈ ಮಾತಿಗೆ ವುಡ್‌ ವರ್ತನ ಪ್ರಯೋಗವು 
ಪೋಷಕವಾಗಿದೆ. ಒಬ್ಬನು ಒಮ್ಮೆ ಮರದ ಮೇಲಿಂದ ಬಿದ್ದು ಮೂರ್ಛೆಯನ್ನು 
ಹೊಂದಿದನು. ಸ್ವಲ್ಪ ಕಾಲದಲ್ಲಿಯೇ ಅವನು ಸುಧಾರಿಸಿಕೊಂಡು ಮನೆಗೆ ಹೋಗಲು 
ಶಕ್ತನಾದನು. ಹೋಗುವಾಗ ಅವನು ಒಂದು ತರದ ಅರಳು ಮರಳು ಸ್ಥಿತಿಯಲ್ಲಿ 
ಇದ್ದರೂ ಅನ೦ತರ ಅವನಿಗೆ ಸರಿಯಾಗಿ ಜ್ಞಾನಬ೦ದಿತು. ಆದರೆ ಅವನು ಸಂಪೂರ್ಣ 
ಸುಧಾರಿಸಿದಾಗ ಅವನಿಗೆ ಬಿದ್ದದ್ದಾಗಲಿ ಮನೆಗೆ ಹೋದದ್ದಾಗಲಿ ಬೀಳುವುದಕ್ಕೆ ಮುಂಚೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೭೭ * 


೧೫ ನಿಮಿಷಗಳವರೆಗೆ ನಡೆದ ಯಾವ ಘಟನೆಯಾಗಲಿ ನೆನಪಾಗಲಿಲ್ಲ. ಅವನ ಮರೆವಿಗೆ 
ಮಿದುಳಿನ ಎಷಮಾವಸ್ಥೆಗಳೇ ಕಾರಣವೆಂದು ವುಡ್‌ವರ್ತನ ಮತ. 


ಸ್ಮತಿಬಾಧೆಗೆ ಆರುವ ಭಾವನಾತ್ಮಕ ಕಾರಣಗಳು: ಸ್ಮೃತಿಬಾಧೆಗೆ ಅನೇಕ ಸಲ 
ಕಾರಣವಾಗುವುದು ಅಭಿಜ್ಞೆಯಲ್ಲ. ಭಾವನೆಯೇ. ಹೆದರಿಕೆ, ಧೃತಿಗೇಡು ಅಥವಾ ಕ್ಷೋಭೆ 
ಜ್ಞಾಪಿಸಿಕೊಳ್ಳುವುದಕ್ಕೆ ಅಡ್ಡಿಯಾಗಬಹುದು. ಕೆಲವು ಸ್ಮೃತಿಬಾಧೆಗಳಿಗೆ ದಮನವೂ 
ಕಾರಣವಾಗುತ್ತದೆ. ದಮನವೆಂದರೆ ಬೇಡವಾದ ಕಲ್ಪನೆಯನ್ನು ಅಥವಾ ಸ್ಮೃತಿಯನ್ನು 
ನಮ್ಮ ಪ್ರಜ್ಞೆಯಿಂದ ಹೊರದೂಡುವುದು. ಇದು ಸ೦ಭವಿಸಿದಾಗ ದಮನಶಕ್ತಿಗಳು ಬೇಡವಾದ 
ಕಲ್ಪನೆಯ ಮೇಲೆ ಅಷ್ಟೇ ಅಲ್ಲದೆ ಅದನ್ನು ಸಂಪರ್ಕಬಲದಿಂದ ನೆನಪಿಗೆ 
ತಂದುಕೊಡಬಹುದಾದ ಇತರ ಎಲ್ಲ ವಸ್ತುಗಳನ್ನೂ ಅದುಮುತ್ತವೆ. ಈ ಪ್ರಕಾರ 
ಯಾವುದಾದರೂ ಒಂದು ವಿಷಯವನ್ನು ನಮಗೆ ಚೆನ್ನಾಗಿ ಸ್ಮತಿಪಥಕ್ಕೆ ತಂದುಕೊಳ್ಳಲು 
ಸಾಧ್ಯವಾಗದೆ ಆಶ್ಚರ್ಯವಾದಾಗ ಅ೦ಥ ಮರೆವಿಗೆ ನಮಗೆ ಮರೆತುಬಿಡಬೇಕೆನ್ನಿಸಿದ 
ಯಾವುದೋ ಒಂದು ಆ ವಿಷಯಕ್ಕೆ ಸಂಬಂಧಿಸಿರುವುದೇ ಕಾರಣ. 


ಜೇ 


* ೫೭೮ 


ಅಧ್ಯಾಯ ಒಂಭತ್ತು 
ಮೂಲ ಪ್ರವೃತ್ತಿಗಳು 


ಕ್ಷೇಪ ಮತ್ತು ಮೂಲ ಪ್ರವೃತ್ತಿ 

ಹೋಲಿಕೆ: ಎರಡೂ ಆನುವಂಶಿಕ ಮತ್ತು ಅಶಿಕ್ಷಿತ; ಅನುಭವದಿ೦ದ ತಿದ್ದಿಕೊಳ್ಳಲು 
ಬರುವಂಥವು. ಕ್ಷೇಪವನ್ನು ಹೇಗೆ ಅ೦ತರ್‌ಗ್ರಹಣವರಾಡಿಕೊಳ್ಳಲು ಅಥವಾ 
ಅನುಕೂಲಿಸಿಕೊಳ್ಳಲು ಸಾಧ್ಯವೋ ಹಾಗೇ ಮೂಲ ಪ್ರವೃತ್ತಿಯನ್ನಾದರೂ ಅದು ತನ್ನ 
ಮೂಲ ಸ್ವರೂಪದಲ್ಲಿ ಒಬ್ಬನ ಹಿತಕ್ಕೆ ಅನಾನುಕೂಲವಾಗಿದ್ದರೆ, ಅವನು ಅದನ್ನು 
ಬದಲಾಯಿಸಿಕೊಳ್ಳಬಹುದು ಇಲ್ಲವೆ ತಾತ್ಕಾಲಿಕವಾಗಿ ತಡೆಗಟ್ಟಿ ಓಡಿದಿಟ್ಟುಕೊಳ್ಳಬಹುದು. 

ವ್ಯತ್ಯಾಸ: ಕ್ಷೇಪಕ್ರಿಯೆಯು ಸಾಮಾನ್ಯವಾಗಿ ಬಹುಬೇಗ ನಡೆಯುವಂಥದು; ಕಣ್ಣು 
ಮಿಟುಕಿಸುವುದರ ಹಾಗೆ ಕ್ಷಣಿಕವಾದರೂ ಆದೀತು. ಆದರೆ ಒ೦ದು ಮೂಲಪ್ರವೃತ್ತಿಯು 
ಉಂಟುಮಾಡಿದ ಕಾರ್ಯಸಂತಾನವು ಮುಗಿಯಲು ಗಂಟೆಗಳಾದರೂ ಬೇಕಾದಾವು; 
ಉದಾ: ಪ್ರಾಣಿಗಳಲ್ಲಿ ಕಂಡು ಬರುವ ಆಹಾರ ಹುಡುಕುವ ಚೋದನೆ ತಣಿಯಲು 
ಗಂಟೆಗಳು ಬೇಕು. ಮೂಲಪ್ರವೃತ್ತಿ ಉಂಟುಮಾಡುವ ಕಾರ್ಯವು ಸಂಪೂರ್ಣ 
ಜಾಗ್ರದವಸ್ಥೆ ಸೈಯದು; ಕ್ಷೇಪಕ್ರಿಯೆಯು' ಅನಿಚ್ಛಾಕೃತವಾಗಿ ನಡೆಯುತ್ತದೆ- ಪ್ರಜ್ಞೆಗೆ ಗೊತ್ತಾಗುವ 
ಮೊದಲೇ “ದು ಮುಗಿದು ಹೋಗಟಹುದು. ಕ್ಷೇಪಶಕ್ತಿಯು ನಮ್ಮ ಹುಟ್ಟುಗುಣ. '5ದರೆ 
ಮೂಲಪ್ರವೃತ್ತಿಯ ಕಾರ್ಯವು ನರಮಂಡಲದ ಬೆಳವಣಿಗೆಯನ್ನು ಅವಲಂಬಿಸಿರುವುದರಿಂದ, 
ಕಾಮದಂತಹ ಮೂಲಪ್ರವೃತ್ತಿಯು ನಮ್ಮ ಜೀವನದಲ್ಲಿ. ತಕ್ಕಮಟ್ಟಿಗೆ ತಡವಾಗಿ 
ಉದಯಿಸುತ್ತದೆ. 


ಮೂಲಪ್ರವೃತ್ತಿಯ ಲಕ್ಷಣ 

ಲಾಯಡ್‌ ಮಾರ್ಗನ್ನನ ಪ್ರಕಾರ ಮೂಲಪ್ರವೃತ್ತಿಯ ವರ್ತನೆಗೆ ನಾಲ್ಕು ಸಹಜ 
ಲಕ್ಷಣಗಳಿವೆ: ಇಡಿ ಅವಯವಿಯನ್ನೇ ಮಗ್ಗಗೊಳಿಸುವ ಜಟಿಲ ಕಾರ್ಯಸಂತಾನವನ್ನು 
ಮಾಡುವುದು; ಅಂಥ ಕಾಂರ್ನು ಸಂತಾನವು ಅವಂರುವಿಂತು ಜೀವಕ್ಕೆ 
ಪೋಷಕವಾಗುವಂತಿರುವುದು; ಒಂದೇ ಜಾತಿಗೆ ಸೇರಿದ ಎಲ್ಲವೂ ಅಂಥ 
ಕಾರ್ಯಸಂತಾನಗಳನ್ನು ಎಸಗುವುದು; ಅವನ್ನು ಕಲಿಯಬೇಕಾಗಿಲ್ಲ-ಮೊದಲಿನ ಸಲವೇ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೭೯ * 


ಅವನ್ನು ಸಮರ್ಪಕವಾಗಿ ಎಲ್ಲವೂ ಮಾಡಲು ಬರುವಂತಿರುವುದು. ಮೂಲಪ್ರವೃತ್ತಿಯ 
ಈ ಲಕ್ಷಣವನ್ನು ಲಾಯಡ್‌ ಮಾರ್ಗನ್‌ ಹೇಳಿದ್ದು ೧೮೯೬ರಲ್ಲಿ. ಆದರೆ ಅದು ಇಂದಿಗೂ 
ಗ್ರಾಹ್ಯವಾಗಿದೆ. ಆ ಲಕ್ಷಣವು ಮನುಷ್ಯನಿಗಿಂತ ಹೆಚ್ಚಾಗಿ ಪ್ರಾಣಿ, ಹಕ್ಕಿ ಮತ್ತು ಹುಳುಗಳ 
ಮೂಲಪ್ರವೃತ್ತಿಯ ವರ್ತನೆಗೆ ಅನ್ವಯಿಸುತ್ತದೆ. 

ಮೆಕ್‌ಡೂಗಲ್ಲನು ಕೊಟ್ಟ ಲಕ್ಷಣ: ಮೂಲಪ್ರವೃತ್ತಿಗಳೆಂದರೆ ಆಗರ್ಭ ಪ್ರವೃತ್ತಿಗಳು. 
ಅವು ಒಂದು ಜಾತಿಗೆ ಸಾಧಾರಣ. ಅವು ನಮ್ಮ ಲಕ್ಷ್ಯವನ್ನು ಸೆಳೆದು ಕೆಲ ಬಗೆಯ ವಸ್ತು 
ಅಥವಾ ಸನ್ನಿವೇಶಗಳಲ್ಲಿ ನಮ್ಮನ್ನು ಆಸಕ್ತರನ್ನಾಗಿ ಮಾಡುವುವು. ಇದು ಮೂಲಪ್ರವೃತ್ತಿಗಳ 
ಅಭಿಜ್ಞಾಮುಖ. ಅವು ಈ ವಸ್ತುಗಳ ಕಡೆಗೆ ನಾವು ಏನಾದರೊಂದು ಭಾವನೆಯನ್ನು 
ತಾಳುವಂತೆ ಮಾಡುತ್ತವೆ. ಇದು ಅವುಗಳ ಭಾವನಾಮುಖ. ಅಲ್ಲದೆ ಅವು ಅಂಥ 
ವಸ್ತುಗಳ ಕಡೆಗೆ ಒ೦ದು ಬಗೆಯಿಂದ ವರ್ತಿಸುವಂತೆ ಇಲ್ಲವೆ ವರ್ತಿಸಬೇಕೆಂಬ ಚಜೋದನೆ 
ನಮ್ಮಲ್ಲಿ ಉಂಟಾಗುವಂತೆ ಮಾಡುತ್ತವೆ. ಇದು ಅವುಗಳ ಸ೦ಕಲ್ಪಮುಖ. ಅವನ ಪ್ರಕಾರ 
ಈ ಮುಖತ್ರಯದಲ್ಲಿ ಭಾವನಾಮುಖಕ್ಕೆ ಹೆಚ್ಚು ಪ್ರಾಧಾನ್ಯ ಹೆದರಿಕೆ, ಹಸಿವು ಮತ್ತು 
ಕಾಮ ಮುಂತಾದ ಅಶುದ್ಧ ಮಾನುಷ ಭಾವನೆಗಳು ಜೀವ ಪೋಷಕವಾದ 
ಚಟುವಟಿಕೆಯತ್ತಣ ಪ್ರವೃತ್ತಿಗಳೊಡನೆ ಸಂಬಂಧಿಸಿವೆ. ಮೂಲ ಪ್ರವೃತ್ತಿಯ ಈ ಲಕ್ಷಣವು 
ಮಾರ್ಗನ್ನನ ಲಕ್ಷಣಕ್ಕೆ ಎರುದ್ಧವಾಗಿಲ್ಲ. ಎರಡರ ನಡುವಿನ ವ್ಯತ್ಕಾಸವು ಹೆಚ್ಚಾಗಿ 
ಅರ್ಥಪ್ರಾಧಾನ್ಯಕ್ಕೆ ಸ೦ಬ೦ಧಿಸಿದ್ದು. ಮಾರ್ಗನ್ನನು ಪ್ರಾಣಿಗಳ ಮೂಲಪ್ರವೃತ್ತಿಯನ್ನು 
ಲಕ್ಷ್ಯವಾಗಿಟ್ಟುಕೊ೦ಡಿದ್ದರೆ, ಮೆಕ್‌ಡೂಗಲ್ಲನು ಮನುಷ್ಯರ ಮೂಲಪ್ರವೃತ್ತಿಯನ್ನು ಮುಖ್ಯವಾಗಿ 
ಲಕ್ಷ್ಯದಲ್ಲಿಟ್ಟುಕೊ೦ಡು ಲಕ್ಷಣಿಸಿದ್ದಾನೆ. 

ಮಾಲಾಕ್ಷೇಪ ಸಿದ್ಧಾಂತ: ಪ್ರಾಣಿಗಳ ಮೂಲಪ್ರವೃತ್ತಿಯ ವರ್ತನೆಗೆ ದೂರದ 
ಗುರಿಯಷ್ಪೇ ಅಲ್ಲ, ಹತ್ತಿರದ ಗುರಿ ಕೂಡ ಇಲ್ಲ ಎಂದು ಕೆಲ ಲೇಖಕರು ಹೇಳುತ್ತಾರೆ. 
ಅರ್ಥಾತ್‌ ಅದು ಸಂಕಲ್ಪಾತ್ಮಕವಲ್ಲ ಎ೦ಬುದು ಅವರ ಅಭಿಪ್ರಾಯ. ಅವರ ಪ್ರಕಾರ 
ಪ್ರಾಣಿಗಳ ಮೂಲಪ್ರವೃತ್ತಿಯ ವರ್ತನೆಯು ಹೊಂದಿಕೊಂಡ ಕ್ಷೇಪಗಳ ಮಾಲೆ- ಆ 
ಮಾಲೆಯಲ್ಲಿಯ ಪ್ರತಿಯೊಂದು ಅನುಕ್ರಿಯೆಯೂ ಅದರ ಮುಂದಿನ ಅನುಕ್ರಿಯೆಗೆ 
ಪ್ರೇರಣೆಯಾಗುತ್ತದೆ; ಅದರಿಂದ ಒಂದೇ ಒಂದು ಪ್ರೇರಣೆಯು ಒಂದು ಇಡಿ 
ಅನುಕ್ತಿಯಾಸಂತಾನಕ್ಕೆ ಕಾರಣವಾಗಬಲ್ಲುದು. ಈ ಅಭಿಪ್ರಾಯವು ಸರಿಯಲ್ಲ. ನಿಷ್ಠಷ್ಟವಾದ 
ಅರ್ಥದಲ್ಲಿ ಕ್ಷೇಪವೆ೦ದರೆ ಮಿದುಳಿನ ಸಹಾಯವಿಲ್ಲದೆಯೇ ಅನಿಚ್ಛಾಕೃತವಾಗಿ ಉಂಟಾಗುವ 
ಅನುಕ್ರಿಯೆ. ಇನ್ನು ಕ್ಷೇಪಕ್ಕೆ ವಿಶಾಲಾರ್ಥವನ್ನು ಕೊಟ್ಟು ಆ೦ತರಿಕ ಅಥವಾ ಬಾಹ್ಯರೂಪದ 
ಮತ್ತು ನರಮಂಡಲದ ಯಾವುದಾದರೂ ಮಟ್ಟದಿ೦ದ ಉಂಟಾಗುವ ಒಂದು ಅನುಕ್ರಿಯೆ 
ಎ೦ದು ಹೇಳುವುದಾದರೆ ಅದರಲ್ಲಿ ವಿಶೇಷವೇನೂ ಇಲ್ಲ; ಮೂಲಪ್ರವೃತ್ತಿಯ ವರ್ತನೆಯು 
ಶರೀರಾಧೀನ ಎಂಬುದಷ್ಟೇ ಅದರಿಂದ ಸಿದ್ಧವಾಗುತ್ತದೆ. ಆದರೆ ಮಾಲಾಕ್ಷೇಪ ಸಿದ್ಧಾಂತಿಗಳು 
ನಿರ್ದೇಶಿಸಬೇಕೆಂದಿರುವುದು ಮೂಲಪ್ರವೃತ್ತಿಯ ಚಟುವಟಿಕೆಯು ಮಿದುಳಿಗೆ 
ಸಂಬಂಧಿಸಿದರೂ ಸಂಕಲ್ಪಕ್ಕೆ ಸಂಬಂಧಿಸಿಲ್ಲ ಎಂಬುದಾಗಿ. ಈ ಅಭಿಪ್ರಾಯವು ಅಸಮಂ೦ಜಸ. 
ತನ್ನ ಮೊಟ್ಟೆಯಿಂದ ಮರಿ ಹೊರಗೆ ಬರುತ್ತದೆ ಎಂಬುದರ ಮುನ್ನೋಟ ಅದರ ಮೇಲೆ 


* ೫೮೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕುಳಿತುಕೊಳ್ಳುವ ಕೋಳಿಗಿಲ್ಲ ಎಂಬ ಮಾತೇ ಒಂದು; ಮೊಟ್ಟೆಯ ಮೇಲೆ ಕಾವಿಗೆ 
ಕೂತುಕೊಳ್ಳಲು ಅದಕ್ಕೆ ಇಷ್ಟವೇ ಇಲ್ಲ. ಎ೦ಬ ಮಾತು ಇನ್ನೊಂದು. ಮೂಲಪ್ರವೃತ್ತಿಯ 
ಚಟುವಟಕೆಯಲ್ಲಿ ವೈವಿಧ್ಯವಿಲ್ಲದ ಚಲನಸ೦ತಾನಗಳ ಪುನರಾವೃತ್ತಿ ಇದ್ದಿದ್ದರೆ ನಾವು 
ಮಾಲಾಕ್ಷೇಪ ಸಿದ್ಧಾಂತವನ್ನು ಒಪ್ಪಬಹುದಾಗಿತ್ತು ಆದರೆ ವೈವಿಧ್ವಪೂರ್ಜ ಪ್ರಯತ್ನ! ದಿಂದ 
ಮುಂದೊತ್ತಿಕೊಂಡು ಹೋಗುವುದು ಅಂಥ ಚಟವಟಚು ಮುಖ್ಯ ಲಕ್ಷಣವಂದು 
ಬಹಳ ಹಿಂದೆಯೇ ಲಾಯಡ್‌ ಮಾರ್ಗನ್‌ ತೋರಿಸಿಕೊಟ್ಟದ್ದಾನೆ. ಅತ್ಯಂತ ಕೆಳಮಟ್ಟದ 
ಜೀವಿಗಳಲ್ಲಿಯೂ ಮೂಲಪವೃತ್ತಿಯ ವರ್ತನೆಯು ಮೂಲತಃ ಶಿಥಿಲ. ಕರು ಅಥವಾ 
ಕಡಿಜೀರ೦ಗಿ ಹುಳು (114808 1150) ತನ್ನ ನಿಶ್ಚೇಷ್ಟ ಬಲಿಯನ್ನು ಗೂಡಿನೊಳಗೆ 
ಎಳೆದುಕೊ೦ಡು ಹೋಗುವಾಗ ನಿರ್ದಿಷ್ಟ ಚಲನಸಂತಾನವನ್ನು ಮಾಡುವುದಿಲ್ಲ. ಅದು 
ಮಾಡುವುದು ಹೊತ್ತುಕೊಂಡು ಹೋಗುವ ಕೆಲಸ. ಅಂದರೆ ಇಂದ್ರಿಯ ಪ್ರತ್ಯಕ್ಷದಿ೦ದ 
ನಿರ್ದಿಷ್ಟವಾದ ಸ೦ಕಲ್ಪಾತ್ಮಕ ಚಟುವಟಿಕೆಯನ್ನು ಅದು ನಡೆಸುತ್ತದೆ. ಅದು ಸಾಕ್ಟಾತ್ತಾಗಿ 
ಮಾಡುವ ಚಲನವಲನಗಳು ಪರಿಸ್ಥಿತಿಗೆ ತಕ್ಕಂತೆ ಭಿನ್ನವಾಗಬಹುದು. ತನ್ನ ಮರಿಗಳ 
ಆಹಾರಕ್ಕಾಗಿ ಎಳೆದುಕೊಂಡು ಬ೦ದ ಹುಳುವನ್ನು ಒಂದು ಎತ್ತರದ ಜಾಗದ ಮೇಲಿಂದ 
ತೆಗೆದುಕೊ೦ಡು ಹೋಗಬೇಕಾಗಿದ್ದರೆ ಇಲ್ಲವೆ ಅಡ್ಡ ಬಂದ ಯಾವುದಾದರೂ ಒಂದು 
ದೊಡ್ಡ ವಸ್ತುವನ್ನು ಸುತ್ತುವರಿದು ತೆಗೆದುಕೊ೦ಡು ಹೋಗಬೇಕಾಗಿದ್ದರೆ ಅದು ಮಾಡುವ 
ಪ್ರಯತ್ನವೇ ಬೇರೆ. ಗೂಡಿನಬಾಯಿ ಚಿಕ್ಕದಾಗಿದ್ದು ತಾನು ತಂದ ಹುಳುವೇ ದೊಡ್ಡದಾಗಿದ್ದರೆ 
ಗೂಡಿನ ಬಾಯಿಯನ್ನು ಅಗಲ ಮಾಡುವ ಅದರ ಪ್ರಯತ್ನವೇ ಬೇರೆ. ಎರಡನೆಯ 
ಪ್ರಯತ್ನ ಮಾಡುವಾಗ ಅದರ ಚಲನಗಳ ಅಭ್ಯಸ್ತಾನುಕ್ರಮದಲ್ಲಿ ಸಂಪೂರ್ಣ ಬದಲಾವಣೆ 
ಆಗಿರುತ್ತದೆ. ಅದು ಹೀಗೆ ಸಂದರ್ಭಾನುಸಾರ ಭಿನ್ನ ಪ್ರಯತ್ನ ಮಾಡಲು ತನ್ನ ಬಲಿಯನ್ನು 
ಗೂಡಿನೊಳಗೆ ಎಳೆದುಕೊಳ್ಳುವ ಸ೦ಕಲ್ಪ ಅದಕ್ಕೆ ಇರುವುದೇ ಕಾರಣ. 


ಮೇಲು ಮಟ್ಟದ ಜೀವಿಗಳಲ್ಲಿಯ ಮೂಲಪ್ರವೃತ್ತೀಯ ವರ್ತನೆಯಲ್ಲಿ ಇನ್ನೂ 
ಹೆಚ್ಚು ಶೈಥಿಲ್ಯ ಕಂಡುಬರುತ್ತದೆ. ಒಂದು ಹಕ್ಕಿಯು ಗೂಡು ಕಟ್ಟಲು ಹೊರಟಾಗ 
ಪರಿಸ್ಥಿತಿಗನುಗುಣವಾಗಿ ತನ್ನ ಕಾರ್ಯವನ್ನು ಹೊಂದಿಸಿಕೊಳ್ಳಬೇಕಾಗುತ್ತದೆ-ತಾನು ಗೂಡು 
ಕಟ್ಟಲು ಬಯಸಿದ ಪೊಟ್ಟರೆಯ ಆಕೃತಿ, ತನಗೆ ಸಿಕ್ಕಿದ ಕಟ್ಟುವ ಸಾಮಾನು, ಗೂಡಿನ 
ಪೂರ್ಣ ಸ್ವರೂಪ ಮುಂತಾದವುಗಳನ್ನು ನೋಡಿಕೊಂಡು ಅದು ಕೆಲಸ ಮಾಡಬೇಕಾಗುತ್ತದೆ. 
ಅಂಥ ವೈವಿಧ್ಯ ಪೂರ್ಣ ಚಟುವಟಿಕೆಯನ್ನು ನಿರ್ದಿಷ್ಟ ಅನಿಚ್ಛಾಕೃತ ಪ್ರೇರಣಾನುಕ್ತಿಯೆಗಳ 
ಸಾ 'ಎವರಿಸಯ ಶಕ್ಕವಿಲ್ಲ. ಈ ಮಟ್ಟದಲ್ಲಿಯ ಮೂಲಪವೃತ್ತಿಯ ವರ್ತನೆಗೆ 
ದೂರದ ಉದ್ದೇಶವಿಲ್ಲದೆ ವಿವರಣೆ ಹೂಡುವುದು ಕಷ್ಟ. ಒಂದು ಕಡ್ಡಿ ಇಟ್ಟು ಮತ್ತೊಂದು 
ಕಡ್ಡಿಯನ್ನಿಡಬೇಕೆಂಬುದಕ್ಕಿಂತ ಹೆಚ್ಚಿನ ಮುನ್ನೋಟವಿಲ್ಲದೆ-ತಾನು ಕಟ್ಟಲಿರುವ ಗೂಡಿನ 
ಕಲ್ಪನೆ ಅಥವಾ ಪ್ರತಿಮೆ ಅದರ ತಲೆಯಲ್ಲಿ ಇಲ್ಲದೆ-ಅದು ಗೂಡು ಕಟ್ಟಲು ಹೊರಡುತ್ತದೆ 
ಎಂಬುದು ಅತ್ಯಂತ ಅಸಂಭವ. ಹೀಗಿದ್ದರೂ ತದ್‌ಎಿರುದ್ಧವಾಗಿ ಬೇರೆ ಯಾವ ವಿವರಣೆ 
ಕೊಡಹೋದರೂ ಅನೇಕ ತೊಂದರೆಗಳು ಅಡ್ಡ ಬರುತ್ತವೆ. ಹೇಗೆಂದರೆ ತಾನು ಕಟ್ಟುವ 
ಗೂಡಿನ ಕಲ್ಪನೆ ಹಕ್ಕಿಗೆ ಮೊದಲೇ ಇತ್ತೆಂದು ಭಾವಿಸಿದರೆ, ಮೊದಲನೆಯ ಬಾರಿಗೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೮೧ * 


ಗೂಡು ಕಟ್ಟಹೋದ ಅಂಥ ಹಕ್ಕಿಗೆ ಅದು ಎಲ್ಲಿಂದ ಬ೦ತು ಎ೦ದು ಯಾರಾದರೂ 
ಕೇಳಬಹುದು. ಅದರ ತಾಯಿಯ ಗೂಡನ್ನು ನೋಡಿದ ನೆನಪು ಅದಕ್ಕೆ ಇದೆ ಎಂದು 
ಉತ್ತರ ಕೊಟ್ಟರೆ ಕಾಗೆಯ ಗೂಡಿನಲ್ಲಿ ಹುಟ್ಟಿದ ಕೋಗಿಲೆಯಂತಹ ಹಕ್ಕಿಗೆ ತನ್ನ ಜಾತಿಗೆ 
ಸಹಜವಾದ ಗೂಡಿನ ಕಲ್ಪನೆ ಎಲ್ಲಿಂದ ಬರಬೇಕು? ಎಂದು ಮತ್ತೆ ಪ್ರಶ್ನೆ ಎದ್ದೀತು. 
ಏಕೆಂದರೆ, ಕೋಗಿಲೆಯಂತಹ ಪರಪುಷ್ಪ ಹಕ್ಕಿಯು ಎಂದೂ ಕಾಗೆಯ ಗೂಡಿನಂಥ 
ಗೂಡನ್ನು ಕಟ್ಟುವುದಿಲ್ಲ. ಇದಕ್ಕಿರುವ ಒ೦ದೇ ಒ೦ದು ಉತ್ತರವೆಂದರೆ ಗೂಡಿನ ಕಲ್ಪನೆಯು 
ಅ೦ಥ ಪರಪುಷ್ಪ ಮರಿಗೆ ಆನುವಂಶಿಕವಾಗಿ ಬ೦ದಿದೆ ಎಂಬುದೇ. ಇದು ಕುಲಸ್ಮೃತಿವಾದಿಗಳ 
ಮತ. ಆದರೆ ವರ್ತನೆಯ ಮಾದರಿಗಳಿಂದ ಭಿನ್ನವಾದ ಸ್ಮೃತಿಗಳೂ ಪ್ರತಿಮೆಗಳೂ 
ಆನುವಂಶಿಕವಾಗಿ ಬರುವುದಿಲ್ಲ ಎ೦ಬ ಈವರೆಗಿನ ಅನುಭವವು ಮೇಲಿನ ಮತಕ್ಕೆ 
ಮಾರಕವಾಗಿದೆ. ಹೀಗಿದ್ದರೂ ಹಕ್ಕಿಯ ಮರಿಯು ಭಿನ್ನ ಜಾತಿಯ ಹಕ್ಕಿಯ ಗೂಡಿನಲ್ಲಿ 
ಹುಟ್ಟ ಹೊರಬಿದ್ದು ತನ್ನ ಜಾತಿಯ ಹಕ್ಕಿಗಳು ಕಟ್ಟುವ ಗೂಡಿನ ಮಾದರಿಯನ್ನು 
ಕಾಣುವ ಮೊದಲೇ ಗೂಡು ಕಟ್ಟಲು ಹೋಗಿ, ಸ್ವಜಾತಿಗೆ ಸಹಜವಾದ ಮಾದರಿಯ 
ಗೂಡನ್ನು ಯಶಸ್ವಿಯಾಗಿ ಕಟ್ಟುವ ಉದಾಹರಣೆಯಿಂದ ಅದಕ್ಕೆ ಸ್ವಜಾತಿಗೆ ಸಹಜವಾದ 
ಗೂಡಿನ ಮಾದರಿಯ ಅಸ್ಪಷ್ಟ ಅಥವಾ ಅತ್ಯಂತ ಸ್ಥೂಲರೂಪದ ಕಲ್ಪನೆಯಾದರೂ 
ಆನುವಂಶಿಕವಾಗಿ ಬಂದಿರುತ್ತದೆ ಎ೦ಬುದು ಅಬಾಧಿತವಾಗುತ್ತದೆ. ಇದರಿಂದ 
ಸಿದ್ಧವಾಗುವುದೇನೆಂದರೆ, “ಪ್ರತಿಮ ಅಥವಾ ಕಲ್ಪನೆಯು ಆನುವಂಶಿಕವಾಗಿ ಬರುವುದಿಲ್ಲ” 
ಎಂಬ ಸಿದ್ಧಾಂತವು ಪುನರ್ವಿಮರ್ಶನೀಯ ಎ೦ಬುದು. ಆದುದರಿಂದ ದೂರೋದ್ದೇಶದ 
ಪ್ರಶ್ನೆಯನ್ನು ದೂರವಿಟ್ಟರೂ ಮೂಲಪ್ರವೃತ್ತೀಯ ವರ್ತನೆಯು ಸದ್ಯದ ಅನುಭವಗಮ್ಯ 
ಉದ್ದೇಶವನ್ನೀಡೇರಿಸುವ ಸಂಕಲ್ಪದಿ೦ದ ಪ್ರಾರಂಭವಾಗುತ್ತದೆ ಎಂಬುದು ನಿರ್ವಿವಾದವೆನಿಸಿದೆ. 

ಕ್ಷೇಪಕ್ರಿಯೆಗೂ ಮೂಲಪ್ರವೃತ್ತೀಯ ವರ್ತನೆಗೂ ನಡುವೆ ಇರುವ ವ್ಯತ್ಯಾಸವನ್ನು 
ಹೀಗೆ ಸಂಕ್ಷೇಪಿಸಬಹುದು: ಕ್ಷೇಪಕ್ರಿಯೆಯು ವಿಶಿಷ್ಟ ಚಲನ ಸಂತಾನಕ್ಕೆ ಪರಿಮಿತ; 
ಮೂಲಪವ! ೈತ್ತ್ರೀಯ ವರ್ತನೆಯಲ್ಲಿ ಅನುಭವಕ್ಕೆ ಬರುವ ಒಂದು ಸನ್ನಿವೇಶವನ್ನು ನಿರ್ದಿಷ್ಟ 
ರೀತಿಯಿಂದ ಬದಲಾಯಿಸುವ ಚೋದನೆ ಇದೆ. ಈ ಬದಲಾವಣೆ ತರಲು ಬಳಸುವ 
ಚಲನಗಳು ಬಹುಮಟ್ಟಿಗೆ ಯಾಂತ್ರಿಕವಾಗಿರಬಹುದು. ಆದರೆ ಅವುಗಳಲ್ಲಿ ಯಾವಾಗಲೂ 
ಕೆಲಮಟ್ಟಿನ ಬದಲಾವಣೆಗೆ ಅವಕಾಶವಿದೆ. 

ಮನುಷ್ಯನ ಮೂಲ ಪ್ರವೃತ್ತಿಗಳು: ಮನುಷ್ಠನ ಮೂಲಭೂತ ಪ್ರವೃತ್ತಿಗಳು ಇಂತಿವೆ: 
ಆಹಾರಾನ್ವೇಷಣೆ, ಕುತೂಹಲ, ಪಲಾಯನ, ಆಕ್ರಮಣ, ಸ್ವಾವಧಾರಣ, ಕಾಮ ಮತ್ತು 
ಸಂರಕ್ಷಣೆ ಇವು ಮನಃ ಶಾಸ್ತ್ರದ ಎಲ್ಲ ಪ್ರಸ್ಥಾನಗಳಿಗೂ ಸಾಧಾರಣವೆನ್ನ! ಬಹುದು. ಅನಂತರ 
ಸಮಸ್ಟಿಜೀವನ, ಸರ್ಜನೆ. ಮತ್ತು ಆರ್ಜನೆ ಎಂಬುವನ್ನೂ ಸರು ಸೇರಿಸುತ್ತಾರೆ. 
ಮೊದಲಿನ ಏಳು ಲಾಯಡ್‌ ಮಾರ್ಗನ್ನನ ಪ್ರಕಾರ ಜೀವಿಗಳಿಗೆ ಆಜನ್ಮ; ಅವು ಒಂದು 
ಜಾತಿಯ ಅಥವಾ ಲಿಂಗದ ಎಲ್ಲ ವ್ಯಕ್ತಿಗಳಿಗೂ ಸಾಧಾರಣ. ಅವು ನಮ್ಮ ಬದುಕಿಗೆ 
ಸಹಕಾರಿಗಳು. ಅಲ್ಲದೆ ಅವು ಕಲಿಯುವಿಕೆ ಅಥವಾ ಪೂರ್ವಾನುಭವದ ಹಂಗಿಲ್ಲದೆ 
ಸ್ವತಂತ್ರವಾಗಿ ಗೋಚರವಾಗುತ್ತವೆ. ಜೇ 


* ೫೮೨ 


ಅಧ್ಯಾಯ ಹತ್ತು 
ಭಾವನೆಗಳೂ ರಸಗಳೂ 


ಭಾವನೆಯ ಸಾಮಾನ್ಯ ಲಕ್ಷಣಗಳು: ಭಯ, ಕ್ರೋಧ, ಪ್ರತ್ಕಾಶೆ ಶಂಕೆ, ಮತ್ಸರ 
ಮುಂತಾದ ಭಾವನೆಗಳು ಎಲ್ಲರಿಗೂ ಪರಿಚಿತ. ಶಾರೀರಿಕವಾದ ಸಾಮಾನ್ಯ ಕ್ಷೋಭೆಯಿಂದ 
ಉಂಟಾಗುವ ಒಂದು ವಿಧದ ಸಂವೇದನೆಯನ್ನು ಭಾವನೆ ಎನ್ನುತ್ತಾರೆ ಕೆಲವರು. ಮತ್ತೆ 
ಕೆಲವರು ಭಾವನೆಯಲ್ಲಿ ಇರುವುದು ಗತಕಾಲದ ಸುಖ ದುಃಖಗಳ ಸಂಪರ್ಕಜನ್ಯವಾದ 
ಪುನರುತ್ಥಾನ ಎನ್ನುವರು. ಇನ್ನೂ ಕೆಲವರು ವಿಶಿಷ್ಟ ರೀತಿಯಲ್ಲಿ ವರ್ತಿಸುವ ಪ್ರವೃತ್ತಿಯೇ 
ಭಾವನೆ- ಅದೊಂದು ಸಾಂಕಲ್ಪಿಕ ಪ್ರಜ್ಞೆ ಎನ್ನುತ್ತಾರೆ. ಇಂಥ ಭಿನ್ನಾಭಿಪ್ರಾಯಗಳ ನಡುವೆ 
ಸಿಕ್ಕಿದ ನಾವು ಮೊದಲು ಮಾಡತಕ್ಕ ಕೆಲಸವೆಂದರೆ ಕೆಲ ಪ್ರಾತಿನಿಧಿಕ ಭಾವನೆಗಳನ್ನು 
ತೆಗೆದುಕೊ೦ಡು ಅವುಗಳ ಪ್ರಕಟನೆಯಲ್ಲಿ ಜಾತೀಯ ಹಾಗೂ ವಿಶಿಷ್ಟ ಲಕ್ಷಣಗಳನ್ನು 
ನಿರ್ಧರಿಸಲು ತೊಡಗುವುದು. 


ಭಾವನೆಯ ಮೊದಲ ಲಕ್ಷಣ ವಿಶಾಲತೆ. ಇಂದ್ರಿಯಾನುಭವದ ಕೆಳಮಟ್ಟದಿಂದ 
ಮನಸ್ಸಿನ ಭಾವಿಕ ಹಾಗೂ ಕಲ್ಪಕ ಚಟುವಟಿಕೆಗಳವರೆಗೂ ನಿರ್ದಿಷ್ಟ ಜಾತಿಗಳಿಗೆ ಸೇರಿದ 
ಭಾವನೆಗಳು ಕಂಡುಬರುತ್ತವೆ. ಮರಿಯ ಸುದ್ದಿಗೆ ಹೋದರೆ ಬೆಕ್ಕಿಗೆ ಕೋಪ ಬರುತ್ತದೆ, 
ಆಟಿಗೆಗಳನ್ನು ಕಸಿದುಕೊ೦ಡರೆ ಮಗುವಿಗೆ ಸಿಟ್ಟು ಬರುತ್ತದೆ, ಒಬ್ಬನ ಪುಸ್ತಕವನ್ನು ಕಟುವಾಗಿ 
ಟೀಕಿಸಿದರೆ ಅವನು ಉರಿದೇಳುತ್ತಾನೆ. ಈ ನಿದರ್ಶನಗಳಿ೦ದ ಕ್ರೋಧವೆ೦ಬ ಭಾವನೆಯ 
ಹರಹು ಎಷ್ಟೆಂಬುದು ತಿಳಿದು ಬರುತ್ತದೆ. 


ಭಾವನೆಗಳ ಉದ್ಧೋಧನೆಗೆ ಕಾರಣವಾದ ಸನ್ನಿವೇಶಗಳ ವೈವಿಧ್ಯವು ಎರಡನೆಯ 
ಲಕ್ಷಣ. ಭಂಗ ಅಥವಾ ವಿರೋಧವು ಸಿಟ್ಟಿಗೆ ಕಾರಣವಾಗಬಹುದು. ಯಾವುದಾದರೂ 
ಒ೦ದು ಅಪಾಯ ನಮಗೆ ಹೆದರಿಕೆ ಬರಿಸೀತು. ಏನನ್ನಾದರೂ ತಿನ್ನುತ್ತಿರುವಾಗ ಗಲಾಟೆ 
ಮಾಡಿ ಅಥವಾ ಅದರ ಮರಿಯನ್ನು ಕೆಣಕಲು ಹೋಗಿ ಅಥವಾ ಅದರ ಬಾಲ ಎಳೆದು 
ನಾಯಿಗೆ ಸಿಟ್ಟು ಬರಿಸಬಹುದು. ಇದರಿ೦ದ ಯಾವುದಾದರೊಂದು ಭಾವನೆಯನ್ನು 
ಉದ್ರೇಕಿಸಲು ಸಾಮಾನ್ಯ ರೀತಿಯ ಒಂದು ಸನ್ನಿವೇಶ ಕಾರಣವಾದೀತಲ್ಲದೆ ವಸ್ತುಗಳ 
ನಿರ್ದಿಷ್ಟ ವರ್ಗವಲ್ಲ. ಸಾಮಾನ್ಯ ಭಾವನೆಯನ್ನು ವ್ಯಕ್ತಮಾಡುವ ವರ್ತನೆಯಾದರೂ 
ಸಾಮಾನ್ಯ ಲಕ್ಷಣವುಳ್ಳದ್ದು. ಅದು ಆ ಈ ವಸ್ತುಗಳ ವಿಶಿಷ್ಟ ಬಗೆಗೆ ಹೊಂದಿಕೊಳ್ಳುವ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೮೩ * 


ಪ್ರಯತ್ನವಲ್ಲ; ಒಂದು ನಿರ್ದಿಷ್ಟ ಪ್ರಕಾರದ ಸನ್ನಿವೇಶಕ್ಕೆ ಸಲ್ಲುವ ಸಾಮಾನ್ಯವಾದ 
ಕಾರ್ಯವಿಧಾನ. ಎಷ್ಟು ಜೋರು ಸಿಟ್ಟು ಬಂದರೂ ನಾಯಿಯ ಸಿಟ್ಟಿನ ಸಾಮಾನ್ಯ 
ಲಕ್ಷಣ ಒಂದೇ; ಹಲ್ಲು ಕಿಸಿದು, ಗುರುಗುಟ್ಟಿ, ಕಚ್ಚಲು ಯತ್ನಿಸಿ ಮಾಡುವ ಅದರ 
ಶಾರೀರಿಕ ಚಟುವಟಿಕೆ ಯಾವಾಗಲೂ ಒಂದೇ ಬಗೆಯದಾಗಿರುತ್ತದೆ. 


ಭಾವನೆಯ ಎರಡು ಅವಸ್ಥೆಗಳನ್ನು ಪ್ರತ್ಯೇಕಿಸಿ ತಿಳಿದುಕೊಳ್ಳುವುದಗತ್ಯ. ನಿಶ್ಚಿತ 
ಇಂದ್ರಿಯಾನುಭವ ಅಥವಾ ಕಲ್ಪನೆಗಳಿ೦ದ ಭಾವನೆಗಳು ಉದ್ಭುದ್ಧವಾಗಬಹುದು: ಒಳ್ಳೆಯ 
ಸುದ್ದಿ ಕೇಳಿದಾಗ ಸಂತೋಷವಾಗುವುದು ಇದಕ್ಕೆ ನಿದರ್ಶನ. ಎರಡನೆಯದಾಗಿ, ಶಾರೀರಿಕ 
ಪರಿಸ್ಥಿತಿಯಿಂದ ಭಾವನೆಗಳು ನಮ್ಮಲ್ಲಿ ಏಳಬಹುದು: ಹೆಂಡ ಕುಡಿದಾಗ ನಮ್ಮ ಅನುಭವಕ್ಕೆ 
ಬರುವ ಭಾವನೆಗಳು ಈ ಬಗೆಗೆ ನಿದರ್ಶನಗಳು. ಈ ವಿಧವಾಗಿ ಹೇತುಭಬೇದದ ಮೇಲಿಂದ 
ಭಾವನೆಗಳನ್ನು ವರ್ಗೀಕರಿಸಬಹುದು. 


ಮನುಷ್ಯನ ಭಾವನಾವಸ್ಥೆಯು ಅವನ ಆರೋಗ್ಯವನ್ನವಲಂಬಿಸಿರುತ್ತದೆ. ದೇಹಸ್ಥಿತಿಯು 
ಒಂದೆರಡು ರೀತಿಗಳಿ೦ದ ಕಾರ್ಯಪರವಾಗಬಹುದು. ಅದು ನರಮಂಡಲದ ಸ್ಥಿತಿಯನ್ನು 
ನೇರವಾಗಿ ವ್ಯತ್ಯಾಸಗೊಳಿಸಬಹುದು; ಇಲ್ಲವೆ ದೇಹದ ಸಾಮಾನ್ಯಾವಸ್ಥೆಯನ್ನು 
ಬದಲಾಯಿಸುವುದರ ಮೂಲಕ ಆಂತರಿಕ ಅವಯವಗಳಿ೦ದ ಬ೦ದ ಹಾಗೂ ಕೇಂದ್ರ 
ನರಮಂಡಲ ಗ್ರಹಿಸಿದ ಜೋದನೆಗಳ ಬಗೆಯನ್ನೇ ಬದಲಾಯಿಸಬಹುದು. ಶಾರೀರಿಕ 
ಸ೦ವೇದನೆಗಳ ಎಲ್ಲೆಲ್ಲೂ ಹರಡಿಕೊಳ್ಳುವ ಸ್ವಭಾವದ ಮೂಲಕ ನರಮಂಡಲದಲ್ಲಿ ಒಂದು 
ಸಾಮಾನ್ಯ ಬದಲಾವಣೆಯಾಗುತ್ತದೆ. ಅಂಥ ಬದಲಾವಣೆಯು ಮಾನಸಿಕ ಕ್ಷೇತ್ರದಲ್ಲಿ 


ಉದ್ರಿಕ್ತಾವಸ್ಥೆ (8130000811/006) ಎ೦ಬ ರೂಪದಲ್ಲಿ ನಮ್ಮ ಅನುಭವಕ್ಕೆ ಬರುತ್ತದೆ. 


ಯಾವ ಕಾರಣದಿಂದ ಉದ್ಭವಿಸಿದ್ದರೂ ಒಮ್ಮೆ ಎಬ್ಬಿಸಿದ ನಂತರ ಉದಿಕ್ತ ಅವಸ್ಥೆಯು 
ಎದುರಿಗೆ ಸಿಕ್ಕ ವಸ್ತುವನ್ನು ಹಿಡಿದುಕೊಳ್ಳುತ್ತದೆ. ಯಾವುದಾದರೂ ಮದ್ದು ಕುಡಿದಾಗ 
ತಲೆ ಕೆಟ್ಟುಹೋಗಬಹುದು ಇಲ್ಲವೆ ಮನಸ್ಸು ಇಳಿದು ಹೋಗಬಹುದು ಅಥವಾ ಹಿಗ್ಗಿ 
ಕುಣಿದಾಡಬಹುದು. ಆದರೆ ಒಮ್ಮೆ ಇಂಥ ಉದ್ರಿಕ್ತಾವಸ್ಥೆ ಹುಟ್ಟತೆ೦ದರೆ ಸಾಕು-ಅದು 
ಎದುರಿಗೆ ಸಿಕ್ಕಿದ್ದಕ್ಕೆ ಅಂಟಿಕೊಳ್ಳುತ್ತದೆ. ನಿದ್ದೆಗೆಟ್ಟ ಒಬ್ಬನು ಬೆಳಿಗ್ಗೆ ಎದ್ದಾಗ ಕ೦ಡದ್ದರ 
ಮೇಲೆಲ್ಲ ಕಿಡಿಕಿಡಿಯಾಗಬಹುದು. ಅದೇ ವಸ್ತು ಅಥವಾ ಸನ್ನಿವೇಶವು ಮತ್ತೊಂದು 
ಭಾವನಾವಸ್ಥೆಯಲ್ಲಿ ಎದುರಾದರೆ ಇದರಿಂದ ಅವನು ಎಳ್ಳಷ್ಟೂ ಉದ್ರೇಕ 
ಹೊಂದದಿರಬಹುದು. ಒ೦ದು ಭಾವನಾವಸ್ಥೆಗೆ ಚಟುವಟಿಕೆಯ ಸಾಮಾನ್ಯ ದಿಕ್ಕೊಂದಿದೆ; 
ಅದು ಪರಿಸ್ಥಿತಿಗೆ ಅನುಗುಣವಾಗಿ ಶಕ್ತ್ಯನುಸಾರ ವಿಶೇಷ ರೂಪವನ್ನು ತಾಳುತ್ತದೆ. 


ಪರೋಪಜೀವನವು ಭಾವನೆಯ ಐದನೆಯ ಲಕ್ಷಣ. ಕೇವಲ ಶಾರೀರಿಕ 
ವ್ಯತ್ಯಾಸಗಳಿ೦ದಲ್ಲದೆ ಸಾಮಾನ್ಯ ಸನ್ನಿವೇಶಗಳಿಂದ ಉದ್ರೇಕ ಹೊ೦ದಿದ ಭಾವನೆಗಳು 
ಗೌಣ ಘಟನೆಗಳೆನಿಸುತ್ತವೆ. ಅವುಗಳ ಹಿನ್ನೆಲೆಯಲ್ಲಿ ನಿರ್ದಿಷ್ಟ ಪ್ರವೃತ್ತಿಗಳಿರುತ್ತವೆ. ಅತ್ಯಂತ 
ಸರಳ ಹಾಗೂ ಮೂಲಭೂತ ಭಾವನೆಗಳನ್ನು ಬಿಟ್ಟರೆ ಮಿಕ್ಕ ಎಲ್ಲವಕ್ಕೂ ಈ ಮಾತು 
ಅನ್ವಯಿಸುತ್ತದೆ. ಎಲುಬಿನ ಚೂರನ್ನು ಕಸಿದುಕೊ೦ಂಡಾಗ ಉಂಟಾಗುವ ನಾಯಿಯ 


* ೫೮೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಿಟ್ಟಿಗೆ ಆಹಾರ ಬೇಕೆಂಬ ವಿಶಿಷ್ಟವಾದ ಹಸಿವೇ ಹಿನ್ನೆಲೆ. ಅದರ ಮರಿಯನ್ನು ಕೆಣಕಲು 
ಹೋದಾಗ ಅದಕ್ಕೆ ಉಂಟಾಗುವ ಸಿಟ್ಟಗೆ ಅದರಲ್ಲಿರುವ ಸಾಕುವ ಪ್ರವೃತ್ತಿಯೇ ಹಿನ್ನೆಲೆ. 


ಭಾವನೆಯ ತೀವ್ರ ಮುಖಗಳಲ್ಲೆಲ್ಲ ಶಾರೀರಿಕ ಸಂವೇದನೆಗಳು ಅದರ ಪ್ರಜ್ಞಾವಸ್ಥೆಯ 
ಮುಖ್ಯಾಂಗವಾಗುತ್ತವೆ. ಮೂಲತಃ ಶಾರೀರಿಕ ಬದಲಾವಣೆಯಿ೦ದ ಉಂಟಾಗಿರಲಿ ಇಲ್ಲವೆ 
ನಿಶ್ಚಿತ ಅನುಭವ ಅಥವಾ ಕಲ್ಪನೆಗಳಿಂದ ಮೊಟ್ಟಮೊದಲಿಗೆ ಉದ್ಭವಿಸಿರಲಿ ಯಾವ 
ಭಾವನೆಗೂ ಈ ವಾತು ಅನ್ವಯವಾಗತಕ್ಕದ್ದೇ. ಮೇಲಿನ ವಿಚಾರಗಳಿಂದ 
ಸ್ಪಷ್ಟವಾಗುವುದೆ೦ದರೆ ಒಳ ಅವಯವ ಹಾಗೂ ಮಾಂಸಖಂಡದಲ್ಲಿ ಉಂಟಾದ 
ಬದಲಾವಣೆಯಿ೦ದ ಉದ್ಭವಿಸುವ ಸ೦ವೇದನೆಗಳು ಭಾವನಾಪ್ರಜ್ಞೆಯ ಮುಖ್ಯಸ್ವರೂಪವನ್ನು 
ನಿರೂಪಿಸುತ್ತವೆ ಎ೦ಬುದೇ ಆಗಿದೆ. ಇದು ಜೇಮ್ಸ್‌ ಹಾಗೂ ಲ್ಯಾಂಗ್‌ ಎಂಬಿಬ್ಬರ 
“ಪರಿಧಿ ಸಿದ್ಧಾಂತ” ಎನಿಸಿಕೊಳ್ಳುತ್ತದೆ. 

ಪರಿಧಿಸಿದ್ಧಾಂತದ ಪ್ರಕಾರ ಶರೀರದ ಮಾ೦ಸಖಂ೦ಡಗಳ ಹಾಗೂ ಒಳ ಅವಯವಗಳ 
(311೩1 ೦1೩೩೧5) ಚಟುವಟಿಕೆಗಳ ಪರಿಣಾಮವೇ ಭಾವನೆ. ಎದೆಬಡಿತ, ಅಳ್ಳೆ 
ಹೊಡೆದುಕೊಳ್ಳುವುದು, ಕೈಕಾಲು ನಡುಗುವುದು. ಗಂಟಲೊಣಗುವುದು ಮೊದಲಾದ 
ಶಾರೀರಿಕ ಕ್ರಿಯೆಗಳನ್ನು ತೆಗೆದೊಗೆದರೆ ಹೆದರಿಕೆ ಎಂಬುದಕ್ಕೆ ಅರ್ಥವೇ ಇಲ್ಲ. ಒಂದು 
ಕರಡಿಯನ್ನು ಕಂಡಾಗ ನಾವು ಓಡುತ್ತೇವೆ; ಅನ೦ತರ ಹೆದರುತ್ತೇವೆ ಎಂಬುದು 
ಪರಿಧಿಸಿದ್ಧಾಂತ. ಅಂದರೆ ಕರಡಿಯನ್ನು ಕಂಡು ನಮ್ಮ ದೇಹದಲ್ಲಿ ಉಂಟಾದ ಬದಲಾವಣೆಯ 
ಪರಿಣಾಮವಾಗಿ ನಮ್ಮಲ್ಲಿ ಹೆದರಿಕೆ ಎ೦ಬ ಭಾವನೆ ಪ್ರಜ್ಞಾಗತವಾಗುವುದು. ತದ್ವಿರುದ್ಧವಾಗಿ 
ಕರಡಿಯನ್ನು ಕಂಡು ಹೆದರಿದ ಮೇಲೆ ನಾವು ಓಡುವ ಮುಂತಾದ ಶಾರೀರಿಕ 
ಚಟುವಟಿಕೆಗಳನ್ನು ಮಾಡುತ್ತೇವೆ ಎ೦ಬುದು ನಮ್ಮೆಲ್ಲರ ಸಾಮಾನ್ಯ ಅನುಭವ. 
ಇಂದ್ರಿಯಪ್ರತ್ಯಕ್ಷಣಶಾರೀರಿಕ ಅನುಕ್ರಿಯೆ೨ಭಾವನೆ ಎಂಬುದು ಪರಿಧಿಸಿದ್ಧಾಂತದ 
ಸೂತ್ರವಾದರೆ- 

ಇಂದ್ರಿಯಪ್ರತ್ಯಕ್ಷಣಭಾವನೆ೨ಶಾರೀರಿಕ ಅನುಕ್ರಿಯೆ ಎ೦ಬುದು ಅನುಭವ ಸೂತ್ರ. 


ಅತಿ ಹೆದರಿಕೆಯಾದಾಗ ಓಡುವ ಶಕ್ತಿಯೂ ಉಡುಗಿ ಹೋಗುತ್ತದೆ. ಆಗ ಓಡುವ 
ಶಾರೀರಿಕ ಅನುಕ್ರಿಯೆ ಇಲ್ಲದೆಯೇ ಮನುಷ್ಯನಿಗೆ ಹೆದರಿಕೆ ಹೇಗೆ ಹುಟ್ಟುತ್ತದೆ? ಎಂದು 
ಅನುಭವಿಗಳು ಕೇಳಿದರೆ ಜೇಮ್ಸ್‌ ಹೇಳುತ್ತಾನೆ: ಆಗ ಓಡುವ ಅನುಕ್ರಿಯೆ ಇಲ್ಲದಿದ್ದರೂ 
ಅದಕ್ಕೂ ತೀವ್ರವಾದ ಅನುಕ್ರಿಯೆ ಶರೀರದ ಒಳಗಿನ ಅ೦ಗಗಳಲ್ಲಿ ಉಂಟಾಗಿ, ಆ 
ಮೂಲಕ ಅವನಿಗೆ ಹೆದರಿಕೆಯ ಜ್ಞಾನವಾಗುತ್ತದೆ- ಎಂದು. ಆದರೆ ಮುಂದೆ ಕೊಡುವ 
ಸಾಕ್ಷಿಗಳಿಂದ ಪರಿಧಿ ಸಿದ್ಧಾಂತದ ಪ್ರಾಧಾನ್ಯವು ಸಂಪೂರ್ಣವಾಗಿ ಬಿದ್ದು ಹೋಗುತ್ತದೆ. 

ತೇಜೋರಸವನ್ನು ಒಬ್ಬನ ರಕ್ತಕ್ಕೆ ಚುಚ್ಚಿದಾಗ ಅವನಲ್ಲಿ ಅಸ್ಪಷ್ಟವಾದ ಒಂದು 
ಭಾವನೆ ಉಂಟಾದದ್ದು ಕಂಡು ಬಂದಿತು. ಜೇಮ್ಸ್‌ ವಾದಿಗಳು ಇದನ್ನಾಧರಿಸಿ 
ತೇಜೋರಸದಿ೦ಂದ ಉಂಟಾದ ಆಂತರಿಕ ಅವಯವಗಳ ಅನುಕ್ರಿಯೆಗಳು ಇಂಥ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೮೫ * 


ಭಾವನೆಯನ್ನು ಉಂಟುಮಾಡಿದವು ಎಂದು ಹೇಳಿ ತಮ್ಮ ಸಿದ್ಧಾಂತದಲ್ಲಿ ಪಾಕ್ಟಿಕ 
ಸತ್ಯವಾದರೂ ಇದೆ ಎಂದು ಪ್ರತಿಪಾದಿಸಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಆ೦ತರಿಕ 
ಅವಯವಗಳು ಚುಚ್ಚುಮದ್ದಿನ ಬಾಹ್ಯಪ್ರೇರಣೆಯಿಂದ ಅನುಕ್ರಿಯೆಯಲ್ಲಿ ತೊಡಗುವ 
ಮಾಧ್ಯಮವಾದವೇ ಹೊರತು, ಉಕ್ತ ಅಸ್ಪಷ್ಟ ಭಾವನೆಯನ್ನು ಉ೦ಟು ಮಾಡುವಲ್ಲಿ 
ನೇರವಾದ ಕರ್ತೃಗಳೆನಿಸಲಿಲ್ಲ. ಕರಡಿಯ ಕಾಣ್ಕೆ ಮೊದಲು ಮನುಷ್ಯನಲ್ಲಿ ಹೆದರಿಕೆಯನ್ನು 
ಹುಟ್ಟಸಿದ ಹಾಗೆಯೇ ಇಲ್ಲಿಯೂ ಚುಚ್ಚು ಮದ್ದು ಒಳಗಿನ ವಿವಿಧ ಅವಯವಗಳಲ್ಲಿ 
ಸಂವೇದನೆಯ ಸ೦ತಾನವನ್ನೆಬ್ಬಸಿ ಮಿದುಳಿಗೆ ಆ ಸಂತಾನ ತಲುಪಿದಾಗ ಭಾವನಾಪೀಠದಲ್ಲಿ 
ಒಂದು ವಿಧದ ಭಾವನೆ ಉಂಟಾದ್ದು ಸ್ಪಷ್ಟ ಆದುದರಿಂದ ಹಿಂದೆ ಕೊಟ್ಟ ಅನುಭವ 
ಸೂತ್ರವೇ ಪ್ರಾಮಾಣಿಕವೆಂದು ಸಿದ್ಧವಾಗುತ್ತದೆ. ಪರಿಧಿ ಸಿದ್ಧಾಂತದ ಪಾಕ್ಷಿಕ ಸತ್ಯತೆಯು 
ಅಂತರವಯವಗಳಿಗೆ ಪರೋಕ್ಷವೂ ನಿವಾರ್ಯವೂ ಆದ ಕರ್ತೃತ್ವವನ್ನು ಆರೋಪಿಸಿದಾಗ 
ಮಾತ್ರ ಗ್ರಾಹ್ಯವಾಗುತ್ತದೆ. 

ಭಾವನಾಪೀಠವೇ ಭಾವನೆ ಹುಟ್ಟುವ ಕೇ೦ದ್ರ. ಸ೦ವೇದನೆಗಳು ಭಾವನೆಗಳಿಂದ 
ಭಿನ್ನ: ಕೇವಲ ಸಂವೇದನೆಗಳು ಭಾವನೆಗಳನ್ನು ಹುಟ್ಟಿಸಲಾರವು; ಅವಕ್ಕೆ ಸ೦ಕಲ್ಪಾತ್ಮಕ 
ಹಿನ್ನೆಲೆಯಿರಬೇಕು. ಆಂತರಿಕ ಅವಯವಗಳೂ ಮಾಂಸಖಂಡಗಳೂ ಭಾವನೆಯ ಆತ್ಪತ್ತಿಗೆ 
ಅನಿವಾರ್ಯ ಕಾರಣಗಳಲ್ಲ. ಭಾವನಾ ಪೀಠಕ್ಕೆ ಜ್ಞಾನವಾಹಿ-ಕ್ರಿಯಾವಾಹಿ ನರಗಳ 
ಸಂಪರ್ಕವಿರುವುದು ಅನಿವಾರ್ಯ. ಆಂತರಿಕ ಅವಯವ ಹಾಗೂ ಮಾಂಸಖಂಡಗಳ 
ಜೋದನೆಗಳು ಸಹಕಾರಿ ಕಾರಣಗಳಾದಾವು ಎ೦ಂಬಷ್ಟರಮಟ್ಟಗೆ ಜೇಮ್ಸ್‌ನ ಮತ ಗ್ರಾಹ್ಯ. 
ಸ೦ಂಕಲ್ಪಾತ್ಮಕ ಪ್ರವೃತ್ತಿಯ ಹಿನ್ನೆಲೆಯಿಲ್ಲದ “ಭಾವನೆ'ಗೆ ಅರ್ಥವಿಲ್ಲ ಎಂದು ಸ್ಟೌಟ್‌ 
ಸ್ಪಷ್ಟಪಡಿಸುತ್ತಾನೆ. ಸ್ಮೃತಿಯ ಪ್ರೇರಣೆಯಿ೦ದ ಭಾವನಾಪೀಠದಲ್ಲಿ ಭಾವನೆಯೇಳುವ ಅಂಶ 
ಪ್ರತ್ಯೇಕ; ಅಲ್ಲಿ ವರ್ತಮಾನ ಸಂವೇದನೆಗಳಿಗೆ ಪ್ರಧಾನಕಾರಕದ ಸ್ಥಾನವಿಲ್ಲ. 

ಜೇಮ್ಸಲ್ಯಾಂಗ್‌ ಸಿದ್ಧಾಂತದಲ್ಲಿ ಅಲ್ಪಾಂಶ ಮಾತ್ರ ಸತ್ಯವಿದೆ, ಪೂರ್ಣ ಸತ್ಯವಿಲ್ಲ 
ಎ೦ಬುದು ಮುಂದೆ ಕೊಡುವ ಪ್ರಯೋಗದಿಂದ ಸಿದ್ಧವಾಗುತ್ತದೆ: ಪ್ರಾಣಿಗಳ 
ಅವಯವಯಗಳಲ್ಲಿ ಎರಡು ವಿಧ: ತಲೆಬುರುಡೆಯ ಮೂಲಕ ಮಿದುಳಿನ ಕೆಳಭಾಗಕ್ಕೆ 
ನೇರವಾಗಿ ಹೋಗುವ ಅವಯವಗಳು ಒಂದು ಬಗ್ಗೆ ಹಾಗಲ್ಲದೆ ಬೆನ್ನು ಹುರಿಯಲ್ಲಿ 
ಮೊದಲು ಹೊಕ್ಕು ಮಿದುಳಿಗೆ ಎರಡನೆಯ ಬಿತ್ತರದಲ್ಲಿ ಹೋಗುವಂಥವು ಎರಡನೆಯ 
ಬಗೆ. ಈ ಎರಡೂ ಬಗೆಯ ಮಾರ್ಗಗಳನ್ನು ಒಂದು ಸಮಸ್ಥಿತಿಯಲ್ಲಿರುವ ನಾಯಿಯಲ್ಲಿ 
ಕತ್ತರಿಸಲಾಯಿತು. ಮುಂಡದಿಂದ ಯಾವ ತರದ ಅ೦ಂತರವಯವ ಸಂವೇದನೆಯೂ 
(ಕರುಳುಗಳು) ಮಿದುಳಿಗೆ ತಲುಪುವುದಿಲ್ಲವೆ೦ದು ಆ ಮೂಲಕ ಭಾವಿಸಲಾಯಿತು. 
ಹೀಗಿದ್ದರೂ ಆ ನಾಯಿಯು ಮೊದಲಿನಷ್ಟೇ ಭಾವನಾತ್ಮಕ ಅನುಕ್ರಿಯೆಯನ್ನು ತೋರಿಸುತ್ತ 
ಹೋಯಿತು. ಈ ಸ೦ದರ್ಭದಲ್ಲಿ ನಾಯಿಗೆ ನಿಜವಾಗಿಯೂ ಬಾಹ್ಯಪ್ರೇರಣೆಯ ಫಲವಾಗಿ 
ಸಿಟ್ಟು ಬಂದಿತ್ತೋ ಇಲ್ಲವೋ ಎಂಬುದು ವಿವಾದಾಸ್ಪದ. ಅಂತೂ ಅದು ಸಿಟ್ಟು ಬ೦ದಂತೆ 
ಜೋರಾಗಿ ಬೊಗಳಿ ಸಿಟ್ಟಿಗೆ ಸಹಜವಾದ ಇತರ ಎಲ್ಲ ರೀತಿಯನ್ನೂ ತನ್ನ ವರ್ತನೆಯಲ್ಲಿ 


* ೫೮೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತೋರಿಸಿತು. ಇನ್ನೊ೦ದು ಪ್ರಯೋಗದಲ್ಲಿ ಬೆನ್ನು ಹುರಿಯನ್ನೂ ಆ೦ತರಿಕ ಅವಯವಗಳನ್ನೂ 
ಸಂಬ೦ಧಿಸುವ ನರಗಳನ್ನೂ ಕತ್ತರಿಸಲಾಯಿತು. ಆ೦ತರಿಕ ಅವಯವಗಳ ಮೇಲೆ ಪರಿಣಾಮ 
ಮಾಡದಂತೆ ಅನುಕಂಪಕ ನರಮಂಡಲವನ್ನು ಸಂಪೂರ್ಣವಾಗಿ ಕಿತ್ತೊಗೆಯಲಾಗಿತ್ತು. 
ಹೀಗಿದ್ದರೂ ನಾಯಿಯ ಭಾವನೆ ಮೊದಲಿನಷ್ಟೇ ಬಲಿಷ್ಠವಾಗಿ ಉಳಿಯಿತು. ಈ ಸಂಕಟ 
ಸಮಯಗಳಲ್ಲಿ (ಅರ್ಥಾತ್‌ ನಾಯಿಯನ್ನು ಕೆಣಕಿದಾಗ) ಆ೦ತರಿಕ ಅವಯವಗಳು 
ಹೆಚ್ಚು ಬಲವಾಗಿ ಅನುಕ್ರಿಯೆಯನ್ನು ತೋರಿಸುವಂತೆ ಮಾಡಲು ಯಾವ ಸಾಧನವೂ 
ಇಲ್ಲವೆಂದಾದರೆ ಈ ಅ೦ತರವಯವಗಳು ಗ್ರಹಿಸಿದ ಸಂವೇದನೆಗಳನ್ನು ಭಾವನೆ 
ಅವಲಂಬಿಸುತ್ತದೆ ಎಂದು ಹೇಳುವುದು ಸ್ವಲ್ಪ ಅವಾಸ್ತವವೆನಿಸೀತು. ಇಷ್ಟೇ ಅಲ್ಲದೆ 
ಹೆದರಿಕೆ, ಸಿಟ್ಟು ಮತ್ತು ತೀವ್ರವಾದ ನೋವುಗಳನ್ನು ಪ್ರತ್ಯೇಕಿಸಿ ತಿಳಿದುಕೊಳ್ಳಲು ಭಾವನಾಪೀಠದ 
ಸಹಾಯವಿಲ್ಲದಿದ್ದರೆ ಸಾಧ್ಯವಿಲ್ಲ ಎಂಬ ಅ೦ಶವೂ ಜೇಮ್ಸ್‌ ಲ್ಯಾಂಗ್‌ ಸಿದ್ಧಾಂತಕ್ಕೆ ಎರುದ್ಧವಾಗಿ 
ನಿಲ್ಲುತ್ತದೆ. ಭಾವನೆಯ ಉತ್ಪತ್ತಿಯು ಕೇವಲ ಕೇಳಕೋಷ್ಠದ ಅ೦ತರವಯವಗಳನ್ನು 
ಅವಲಂಬಿಸಿದೆ ಎಂದು ಭಾವಿಸಿದರೆ ಮೇಲೆ ಹೇಳಿದ ಮೂರು ವಿವಿಧ ಭಾವನೆಗಳ 
ಪ್ರತ್ಯೇಕತೆಯನ್ನು ನಾವು ಹೇಗೆ ಗ್ರಹಿಸಬಲ್ಲೆವು? ಎಂಬುದು ಹೇಳಲು ಬರದಂತಾಗುವುದು. 


ದೇಹದ ಇತರ ಭಾಗಗಳೊಡನೆ ಮುಮ್ಮಿದುಳಿಗಿರುವ ಸಂಬಂಧವನ್ನು ತಪ್ಪಿಸಲಾದ 
ನಾಯಿಯು ಬಾಹ್ಯಪ್ರೇರಣೆಗೆ ಪ್ರತಿಯಾಗಿ ಗುರ್‌ ಎನ್ನುವುದನ್ನು. ಬೊಗಳುವುದನ್ನು, 
ಹಲ್ಲುಕಿಸಿಯುವುದನ್ನು ಬಿಡುವುದಿಲ್ಲ. ಈ ಉದಾಹರಣೆಯಿಂದ ಮುಮ್ಮಿದುಳಿನ 
ಗೋಲಾರ್ಧಗಳ ಕೆಳಗೆ ಭಾವನೆಗಳಿಗೆ ಮೂಲಭೂತ ಸ೦ಬ೦ಧ ಇಟ್ಟುಕೊಂಡಿರುವ 
ಒಂದು ಪ್ರದೇಶವಿದೆ ಎಂಬುದು ಸ್ಪಷ್ಟವಾಗುತ್ತದೆ. ಈ ಪ್ರದೇಶಕ್ಕೆ ಯಾವುದಾದರೂ 
ರೋಗ ತಗುಲಿದಾಗ ಅನುಕೂಲ ಅಥವಾ ಪ್ರತಿಕೂಲ ಸಂವೇದನೆಗಳಿ೦ಂದ ಉಂಟಾಗುವ 
ಭಾವನೆಯ ಉದ್ರೇಕವು ಸಮಸ್ಥಿತಿಯ ಮಟ್ಟಕ್ಕಿಂತ ಹೆಚ್ಚಿನದಾಗಿರುತ್ತದೆ ಎಂಬುದು 
ವೈದ್ಯಕೀಯ ಸಾಕ್ಷಿಗಳಿಂದ ತಿಳಿದು ಬರುತ್ತದೆ. ಇಂಥ ಉದಾಹರಣೆಗಳಿಂದ ಮಿದುಳಿನ 
ಕಾಂಡದಲ್ಲಿ ಭಾವನೆಗಳಿಗೆ ಕೇ೦ದ್ರ ಪ್ರದೇಶವೆನಿಸಿದ ಭಾವನಾಪೀಠ ಇದೆ ಎ೦ಬುದು 
ಸಿದ್ಧವಾಗುತ್ತದೆ. ಈ ವಿಷಯವನ್ನು ನಾಯಿಯ ಮುಮ್ಮಿದುಳಿನ ಒಂದೊಂದೇ ಭಾಗವನ್ನು 
ವಿಸಂಗತಗೊಳಿಸುತ್ತ ಹೋದ ಪ್ರಯೋಗಗಳಿಂದ ಸ್ಥಿರಪಡಿಸಲಾಗಿದೆ. ಮುಮ್ಮಿದುಳಿನ 
ಗೋಲಾರ್ಧಗಳನ್ನು ವಿಸಂಗತಗೊಳಿಸಿದಾಗಲೂ ನಾಯಿಯಲ್ಲಿ ಭಾವನೋತ್ಪತ್ತಿ ನಿಲ್ಲಲಿಲ್ಲ; 
ತದ್ವಿರುದ್ಧವಾಗಿ ಅದು ಹೆಚ್ಚಾದಂತೆ ತೋರಿತು. ಭಾವನೆಯ ಅಸ್ತಿತ್ವ ಅಥವಾ ಸಮಸ್ಥಿತಿ 
ಮುಮ್ಮಿದುಳಿನ ಗೋಲಾರ್ಧಗಳನ್ನು ಅವಲಂಬಿಸಿಲ್ಲ ಎಂಬುದು ಸಿದ್ಧವಾಗುತ್ತದೆ. 
ಆದುದರಿಂದ ಕ್ಯಾನನ್‌ ಮತ್ತು ಅವನ ಸಹಕಾರಿಗಳು ಭಾವನೆ ಎ೦ಬುದು ಮಿದುಳಿನ 
ಕಾಂಡದ ಒಂದು ನಿರ್ದಿಷ್ಟ ಭಾಗದ ಕೃತ್ಯವಲ್ಲದೆ. ಅಂತರವಯವ ಹಾಗೂ ಮಾಂಸಗಳ 
ಸಂವೇದನೆಯನ್ನು ಅವಲಂಬಿಸಿಲ್ಲ ಎಂದು ನಿರ್ಣಯಿಸಿದ್ದಾರೆ. ಇದರಿ೦ದ ಜೇಮ್ಸ್‌ 
ಮತ್ತು ಲ್ಯಾಂಗರ ಪರಿಧಿಸಿದ್ಧಾಂತದ ಪ್ರಾಧಾನ್ಯವು ಕ್ಯಾನನ್‌ ಮೊದಲಾದವರ 
ಕೇ೦ದ್ರಸಿದ್ಧಾಂತದಿಂದ ಖಂಡಿಸಲ್ಪಟ್ಟಂತಾಗುತ್ತದೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೮೭ * 


ರಸಗಳು 
ಮನಃಪ್ರವೃತ್ತಿ: ಪ್ರಜ್ಞೆಯುಳ್ಳ ವ್ಯಕ್ತಿಯ ಎಲ್ಲ ಬಗೆಯ ಮಾನಸ ಅನುಭವದ ಅವಸ್ಥೆಯನ್ನೂ 


ಜ್ಞಾಶಪ್ರಜ್ಞಾವಸ್ಥೆ' ಎಂದು ಹೇಳುತ್ತಾರೆ. ಜ್ಞಾತ ಪ್ರಜ್ಞೆ ಎಂದರೆ ಜಾಗರಿತ ಮ ಸಿತಿ. ಕೆಲವು 
ಸನ್ನಿವೇಶಗಳಲ್ಲಿ ನಿರ್ದಿಷ್ಟ ಬಗೆಯ ಅನುಭವವನ್ನು ಪಡೆಯುವ ಪ್ರವೃತ್ತಿಯನ್ನು ಮನಃಪ್ರವೃತ್ತಿ 
ಎ೦ದು ಕರೆಯುತ್ತಾರೆ. ಹೆದರಿಕೆ ಅಥವಾ ಸಿಟ್ಟು ಭಾವನಾತ್ಮಕ ಪ್ರಜ್ಞಾವಸ್ಥೆಗಳು; 
ಅ೦ಜುಬುರುಕುತನವೂ ಮುಂ೦ಂಗೋಪಿತನವೂ ಭಾವನಾತ್ಮಕ ಮನಃಪ್ರವೃತ್ತಿಗಳೇ. 
ಮನಃಪ್ರವೃತ್ತಿಗಳನ್ನು ಸ್ಪಷ್ಟವಾಗಿ ಒ೦ದು ಅ೦ತಃಶಕ್ತಿ ಎ೦ದು ತಿಳಿದುಕೊಳ್ಳಲಾಗುವುದಿಲ್ಲ 
ಸ್ಮೃತಿ, ಕಲ್ಪನೆಗಳಿದ್ದ ಹಾಗೆ. ಒಬ್ಬನನ್ನು ಅ೦ಜುಬುರುಕನೆಂದು ಹೇಳಿದರೆ ಅವನು ಮಿಕ್ಕವರಿಗಿಂ೦ತ 
ಹೆಚ್ಚಾಗಿ ಹೆದರುವ ಪ್ರವೃತ್ತಿ ಉಳ್ಳವನು ಎಂದಿಷ್ಟೇ ಅರ್ಥ. ಮನಃಪ್ರವೃತ್ತಿಗಳು ವಸ್ತುಗಳಿಗೆ 
ಗುಣಗಳಿದ್ದಂತೆ ಮನಸ್ಸಿಗೆ ಇರುವ ಗುಣಗಳು ಎನ್ನಬಹುದು. ವ್ಯಕ್ತಿಯಲ್ಲಿರುವ ಮೂಲ 
ಪ್ರವೃತ್ತಿಯೊಂದರ ಚೋದನೆಯ ತೀವ್ರತೆಯ ಅಂಶವನ್ನು ನಾವು ಮನಃ ಪ್ರವೃತ್ತಿ ಎಂದು 
ಗುರುತಿಸುತ್ತೇವೆ. ಲೋಕದಲ್ಲಿ ನಾವು ಒಬ್ಬನನ್ನು ಅತಿ ಕಾಮಿ, ಹೊಟ್ಟೆಬಾಕ, ಮ೦ದಿಯನ್ನು 
ಹೆಜ್ಜಾಗಿ ಹಚ್ಚಿಕೊ೦ಂಬವನು ಅಥವಾ ಅತಿ ಕುತೂಹಲಿ ಎ೦ದು ಮುಂತಾಗಿ ಕರೆಯುವುದು 
ಇದಕ್ಕೆ ಉದಾಹರಣೆ. ಒಬ್ಬನಿಗೆ ಅ೦ಜುಬುರುಕಪ್ರವೃತ್ತಿ ಇದ್ದರೆ ಅವನು ಸಲ್ಪ ಕೆದಕಿದ 
ಕೂಡಲೆ ಅಂ೦ಂಜುತ್ತಾನೆ. ಅದು ಅವನ ಸ್ವಭಾವಾ೦ಂಶವೆ೦ದೇ ನಮಗೆ ಎನಿಸುತ್ತದೆ. ಎಲ್ಲ 
ವಿಧದ ಮೂಲಪ್ರವೃತ್ತಿಗಳೂ ಎಲ್ಲರಲ್ಲೂ ಇವೆ. ಆದರೆ ಕೆಲವರಲ್ಲಿ ಕೆಲ ಮೂಲ ಪ್ರವೃತ್ತಿಗಳು 
ಪ್ರಧಾನವಾಗಿರುತ್ತವೆ. ಅಂಥ ಪ್ರಧಾನಪ್ರವೃತ್ತಿಯೇ ಅವರ ಮನಃಪ್ರವೃತ್ತಿ. ಅ೦ಜುಬುರುಕನಲ್ಲಿ 
ಅ೦ಜುಬುರುಕತನವು. ಪ್ರಧಾನಪ್ರವೃತ್ತಿಯಾಗಿರುವುದರಿ೦ದ ಅವನನ್ನು ಅ೦ಜುಬುರುಕ 
ಮನಃಪ್ರವೃತ್ತಿಯವನೆಂದು ಹೇಳುತ್ತೇವೆ. ಕೆಲವರಲ್ಲಿ ಯಾವ ಒ೦ದು ಮನಃಪ್ರವೃತ್ತಿಯೂ 
ಪ್ರಧಾನವಾಗಿ ಕಾಣಿಸದಿರಬಹುದು. ಅದರ ಅರ್ಥ ಅವರಿಗೆ ಯಾವ ಮನಃಪ್ರವೃತ್ತಿಯೂ 
ಇಲ್ಲವೆಂದಲ್ಲ; ಅವರು ಸಮತೋಲಚಿತ್ತರು ಎಂದು ಇಷ್ಟೇ ಅರ್ಥ. ಮನಃಪ್ರವೃತ್ತಿಯ 
ಶಕ್ತಿಯು ಎಲ್ಲರಿಗೂ ಜನ್ಮಸಿದ್ಧ. ಆದರೆ ಆವರಣಬಲದಿ೦ದ ಒಬ್ಬನಲ್ಲಿ ಒಂದು ಮನಃಪ್ರವೃತ್ತಿ 
ದುರ್ಬಲವಾಗುತ್ತ ಹೋಗಬಹುದು, ಇನ್ನೊಂದು ಪ್ರಬಲವಾಗುತ್ತ ಹೋಗಬಹುದು. 


ಯಾವುದಾದರೂ ಒಂದು ವಸ್ತುವಿಗೆ ಸಂಬಂಧಿಸಿದಂತೆ ಕೆಲ ಭಾವನೆ ಮತ್ತು 
ಬಯಕೆಗಳನ್ನು ಅನುಭವಿಸುವ ವ್ಯಕ್ತಿ-ಪ್ರವೃತ್ತಿಯು ರಸದಲ್ಲಿ ಕ೦ಡು ಬರುತ್ತದೆ. ನಿರ್ದಿಷ್ಟ 
ಪದಾರ್ಥ ಒಂದರ ಅನುಭವವು ಅದರ ಬಗ್ಗೆ ಪ್ರೇರಿಸಿದ ಚೆರಸ್ಥಾಯಿಯಾದ ಸ೦ಕಲ್ಪಾತ್ಮಕ 
ಮನಃಪ್ರಣಾಲಿಯನ್ನು ರಸವೆನ್ನಬಹುದು. ಒಬ್ಬ ತು೦ಟ ಹುಡುಗನು ಒಂದು ನಾಯಿ 
ಮರಿಯನ್ನು ಪದೇ ಪದೇ ಕೆಣಕುತ್ತ, ಪೀಡಿಸುತ್ತ ಹೋದಾಗ ಅದು ಬಹುಬೇಗ, ದೂರದಲ್ಲಿ 
ಅವನ ಸದ್ದು ಕೇಳಿದ ಕೂಡಲೆ ಅಥವಾ ಅವನನ್ನು ಕ೦ಡಕೂಡಲೆ ಹೆದರಿ ಓಡಿಹೋಗುವ 
ಪ್ರವೃತ್ತಿಯನ್ನು ಪಡೆದುಕೊಳ್ಳುತ್ತದೆ. ಆ ಹುಡುಗನನ್ನು ನೋಡಿ ಹೆದರಿಕೊಳ್ಳುವ ರಸ 
ನಾಯಿಯಲ್ಲಿ ಉಂಟಾಯಿತು ಎ೦ದರೆ ಭಾಷಾವ್ಯವಹಾರದಲ್ಲೇನೋ ಸ್ವಲ್ಪ ವಿಲಕ್ಷಣವಾಗಿ 
ಕಂಡೀತು. ಅದೊಂದು ಭಾವನಾಭ್ಯಾಸ; ಆದರೆ ಅದು ನಿಜವಾಗಿಯೂ ಒಂದು ರಸದ 
ಬೀಜಾವಸ್ಥೆಯೇ. 


* ೫೮೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನಾಯಿಮರಿಯು ಆ ಹುಡುಗನನ್ನು ಕಂಡಾಗ ಮಾತ್ರವಲ್ಲದೆ ಯಾವಾಗಲೂ 
ಹೆದರಿಕೆಯ ವರ್ತನೆಯನ್ನೂ ಚಿಹ್ನಗಳನ್ನೂ ತೋರಿಸುವುದಿಲ್ಲ. ಇದೇ ರೀತಿ ಒಂದು 
ಮಗುವು ಅದನ್ನು ಪೀಡಿಸುವ ದೊಡ್ಡವನ ಬಗ್ಗೆ ಭಯದ ಭಾವನಾಭ್ಯಾಸವನ್ನು ಅಥವಾ 
ರಸವನ್ನು ತಾಳಬಹುದು. ನಾಯಿಮರಿಗೂ ಮಗುವಿಗೂ ಇರುವ ಒಂದೇ ಒಂದು 
ವ್ಯತ್ಯಾಸವೆ೦ದರೆ ಮಗುವಿಗೆ ನಾಯಿ ಮರಿಗಿ೦ತ ಹೆಚ್ಚಿನ ಕಲ್ಪನಾಶಕ್ತಿ ಇದೆ, ನೆನಪಿನ 
ಬಲವಿದೆ. ಅದರಿಂದ ಅದು ಮಾತುಕತೆಯ ಮೂಲಕ ಅಥವಾ ಇನ್ನಾವುದಾದರೂ 
ಸಂಗತಿಯ ಮೂಲಕ ಪೀಡಿಸುವ ಮನುಷ್ಯನು ಇಲ್ಲದಾಗಲೂ ಬ'ಯದ 
ಮನಃಪ್ರಣಾಲಿಯನ್ನು ವ್ಯಕ್ತಪಡಿಸಬಹುದು. ಅದಕ್ಕೆ ಈ ರಸ ಉ೦ಟಾದ್ದರಿ೦ದ ಪೀಡಕನನ್ನು 
ಅದು ಕಲ್ಪನಾಪ್ರಪ೦ಚದಲ್ಲಿ ಕಾಣಬಲ್ಲುದು. ಹಾಗೆ ಕಲ್ಪಿಸಿಕೊ೦ಡಾಗ ಅದು ಕೆಲ ಮಟ್ಟನ 
ಭಯಾಂಶವನ್ನು ತಾಳಬಹುದು. ಆ ಭಯಾಂಶವು ಕೊಡುವ ಚಜೋದನೆಯಿ೦ದ ಅದು 
ತನ್ನ ಕಲ್ಪನಾಶಕ್ತಿಯನ್ನು ಉಪಯೋಗಿಸಿ, ಪೀಡಕನಿಂದ ದೂರವಿರುವ ಉಪಾಯ 
ಮಾಡಬಹುದು. ಅಂಥ ಸರಳ ರಸವು ಯಾವುದಾದರೊಂದು ಮೂಲಪ್ರವೃತ್ತಿಯ 
ಪ್ರೇರಣೆಯು ಯಾವುದಾದರೂ ವಸ್ತುವಿನಿಂದ ಸಂಭವಿಸಿದಾಗ ಉಂಟಾಗುತ್ತದೆ. ಅದನ್ನು 
ಒಂದೇ ಒಂದಾದ ತಪ್ಪಿಸಿಕೊಳ್ಳುವ ಮೂಲ ಪ್ರವೃತ್ತಿರೂಪದ ಭಾವನಾ ಸಂಕಲ್ಪಾತ್ಮಕ 
ಮನಃಪ್ರವೃತ್ತಿಯೊಡನೆ ಕೃತ್ಯತಃ ಸ೦ಬ೦ಧಿಸಿದ ಅಭಿಜ್ಞಾಮನಃಪ್ರವೃತ್ತಿ ಎನ್ನಬಹುದು. 

ಸಾಮಾನ್ಯರು ರಸ-ಭಾವನೆಗಳಲ್ಲಿ ಒಂದನ್ನು ಇನ್ನೊಂದನ್ನಾಗಿ ತಿಳಿಯುವುದು 
ಹೆಚ್ಚು. ಆದರೆ ಅಲ್ಲಿಯೂ ಅವೆರಡರಲ್ಲಿಯ ವ್ಯತ್ಯಾಸವು ಸೂಚಿತವಾಗುತ್ತದೆ. ಪ್ರಾಣಿಗಳು 
ಬಲಿಷ್ಠ ಭಾವನೆಗಳನ್ನು ಪ್ರದರ್ಶಿಸುತ್ತವೆ. ಒಂದು ನಾಯಿಯು ಅಪರಿಚಿತನನ್ನು ಕಂಡಾಗ 
ಜೋರಾಗಿ ಬೊಗಳುತ್ತದೆ. ಆಗ ನಾವು ಅದರಲ್ಲಿ ಭಾವನೆ ಇದೆ ಎಂದು ಭಾವಿಸಿದರೂ 
ಅದು ಒಂದು ರಸವನ್ನು ವ್ಯಕ್ತಗೊಳಿಸುತ್ತದೆ ಎಂದು ಹೇಳುವುದಿಲ್ಲ. ಆದರೆ ಅದು ತನ್ನ 
ಯಜಮಾನನಿಗೆ ಹೆಚ್ಚಾಗಿ ಅ೦ಟಿಕೊಂಡಿದ್ದರೆ, ಅವನನ್ನು ಇನ್ನೊಬ್ಬರು ಎದುರಿಸಿದಾಗ 
ರಕ್ಷಿಸುತ್ತಿದ್ದರೆ, ಅವನಿಲ್ಲದಾಗ ಅವನ ಬಗ್ಗಾಗಿ ಯಾತನೆಯನ್ನು ಅನುಭವಿಸಿದರೆ, ಅವನು 
ಮರಳಿದಾಗ ಹೆಚ್ಚಿನ ಹಗ್ಗನ್ನು ಪ್ರದರ್ಶಿಸಿದರೆ ಅದಕ್ಕೆ ಯಜಮಾನನಲ್ಲಿ ಭಕ್ತಿರಸವಿದೆ. 
ಪ್ರೇಮವಿದೆ ಎಂದು ಹೇಳಲು ನಾವು ಹಿ೦ದೆ ಮುಂದೆ ನೋಡುವುದಿಲ್ಲ. ಅದು ಯಜಮಾನನ 
ಕೈಗಳನ್ನು ನೆಕ್ಕಿ ಅವನ ಮುಖವನ್ನು ನೋಡುತ್ತ ನಿಂತರೆ ಆಗ ನಾವು ಅದು 
ಪ್ರೇಮಭಾವನೆಯನ್ನು ತಾಳಿ, ವ್ಯಕ್ತಪಡಿಸುತ್ತಿದೆ ಮತ್ತು ಪ್ರೇಮರಸವನ್ನು ವ್ಯಕ್ತಪಡಿಸುತ್ತದೆ 
ಎಂದು ಹೇಳೋಣ ಎನ್ನಿಸಬಹುದು. ತನ್ನ ಯಜಮಾನನನ್ನು ಹೊಡೆದವನ ಮೇಲೆ 
ಅದು ಉಗ್ರವಾಗಿ ಹರಿಹಾಯ್ದರೆ ಆಗಲೂ ನಾವು ಅದು ಯಜಮಾನನ ಬಗ್ಗೆ ಭಕ್ತಿರಸವನ್ನು 
ವ್ಯಕ್ತಪಡಿಸುತ್ತದೆ ಎನ್ನಬಹುದು. ಆದರೆ ಆ ಕಾಲದಲ್ಲಿ ಅದು ಅನುಭವಿಸುತ್ತಿರುವುದು 
ಪ್ರೇಮಭಾವನೆ ಎಂದು ಮಾತ್ರ ನಾವು ಭಾವಿಸಕೂಡದು. ರಸ-ಭಾವನೆಗಳಲ್ಲಿಯ 
ವ್ಯತ್ಯಾಸವನ್ನದು ಸೂಚಿಸುತ್ತದೆ. ಭಾವನೆ ಎಂಬುದು ಒಂದು ತಾತ್ಕಾಲಿಕ ಅನುಭವ. 
ರಸವೆಂಬುದು ಪಡೆದುಬರುವ ಮನಃಪ್ರವೃತ್ತಿ ಅನೇಕ ಭಾವನಾನುಭವಗಳಿ೦ಂದ ಅದು 
ಕ್ರಮೇಣ ರೂಢವಾಗುತ್ತದೆ. ಅದೊಂದು ಭಾವನಾ ಸಂಘಟನೆ. ಒಮ್ಮೆ ಅದು ರೂಢವಾದರೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೮೯ * 


ಬಹಳ ಕಾಲ ಉಳಿಯುತ್ತದೆ. ಅನ೦ತರ ಕ್ಷಯಿಸಲಿ ಅಥವಾ ವೃದ್ಧಿ ಹೊಂದಲಿ-ಅದು 
ಒಮ್ಮೆ ಮರಣಪರ್ಯಂತವೂ ಉಳಿದೀತು. ತನಗೆ ಸಹಜವಾದ ಭಾವನೋದ್ರೇಕದೊಡನೆ 
ನಿರ್ದಿಷ್ಟ ಪ್ರವೃತ್ತಿಯೊಂದನ್ನು ನಮ್ಮಲ್ಲಿ ಹುಟ್ಟಿಸುವ ಯಾವ ವಸ್ತುವಾದರೂ ಅದಕ್ಕೆ 
ಯುಕ್ತವಾದ ಸರಳ ರಸವಸ್ತುವಾಗುತ್ತದೆ. ತನ್ನ ಒರಟು ನಡತೆಯಿ೦ದ ಒಬ್ಬನು ನಮ್ಮನ್ನು 
ಪದೇ ಪದೇ ಬೇಸರಗೊಳಿಸಿದರೆ ಅನ೦ತರ ಅವನ ವಿಚಾರ ಮನಸ್ಸಿಗೆ ಬ೦ದ ಕೂಡಲೆ 
ಅಥವಾ ಅವನನ್ನು ಕಂಡ ಕೂಡಲೆ-ಅವನು ಅತ್ಯುತ್ತಮ ರೀತಿಯಲ್ಲಿ ವರ್ತಿಸುತ್ತಿದ್ದಾಗಲೂ- 
ನಮಗೆ ಜುಗುಪ್ಪೆಯ ಅನುಭವವಾಗುತ್ತದೆ. ಹಾಗಲ್ಲದೆ ಒಬ್ಬನು ಪದೇ ಪದೇ ನಮ್ಮಲ್ಲಿ 
ತನ್ನ ಆರ್ದವೂ ಉದಾರವೂ ಆದ ವರ್ತನೆಯನ್ನು ತೋರಿದರೆ ಅವನ ಬಗ್ಗೆ ನಮ್ಮಲ್ಲಿ 
ಕೃತಜ್ಞಕಾರಸ ಉಂಟಾಗುತ್ತದೆ. ಅವನನ್ನು ನೆನಸಿಕೊ೦ಡಾಗಲೆಲ್ಲ ಈ ರಸಸ್ಪರ್ಶವಿಲ್ಲದೆ 
ಅವನ ಬಗ್ಗೆ ವಿಚಾರ ಮಾಡಲು ಸಾಧ್ಯವೇ ಇಲ್ಲದ೦ಂತಾಗುವುದು. ರಸವೆಂಬ ಈ ಹೊಸ 
ರಚನೆ ನಮ್ಮಲ್ಲಿ ಉಂಟಾದುದಕ್ಕೆ ಅಪರೋಕ್ಷ ಪ್ರಮಾಣ: ಒಬ್ಬ ಮನುಷ್ಯನು ಮೇಲಿಂದ 
ಮೇಲೆ ನಮ್ಮಲ್ಲಿ ಭಯ-ಕ್ರೋಧಗಳನ್ನು ಉದ್ದೀಪಿಸಿದರೆ ಯಾವಾಗಲೂ ಅವನ ಬಗ್ಗೆ 
ನಮ್ಮಲ್ಲಿ ಭಯ-ಕ್ರೋಧಗಳ ಸಮ್ಮಿಶ್ರವಾದ ರಸ ಉಂಟಾಗುತ್ತದೆ. ಈ ಪ್ರತಿಯೊಂದು 
ಪ್ರಕರಣದಲ್ಲೂ ಭಾವನಾತ್ಮಕ ಪ್ರತಿಕ್ರಿಯೆಯು ಒಂದು ಅಭ್ಯಾಸವಾಗಿ ಬಿಡುತ್ತದೆ. ಆದುದರಿಂದ 
ಆಯಾ ಮೂಲಪ್ರವೃತ್ತಿಗಳು ಸಂಘಟಿತವಾಗಿ ಆ ವ್ಯಕ್ತಿಯ ಬಗ್ಗೆ ವಿಚಾರ ಮಾಡುವ 
ಇಲ್ಲವೆ ಅವನನ್ನು ಗುರುತಿಸುವ ಶಕ್ತಿಯೊಡನೆ ಸ೦ಬದ್ಧವಾಗುತ್ತವೆ. 

ಒಂದು ಭಾವನೆಯನ್ನೂ ಅದು ಉದ್ದೋಧಿಸುವ ರಸವನ್ನೂ ಒಂದೇ ಹೆಸರಿನಿಂದ 
ಕರೆಯುವುದರಿಂದ ಭಾವನೆ ಮತ್ತು ರಸಗಳಲ್ಲಿ ಗಲಿಬಿಲಿಯುಂಟಾಗುತ್ತದೆ. ಇದು ಪ್ರೇಮ- 
ದ್ವೇಷಗಳ ವಿಷಯದಲ್ಲಿ ಇನ್ನಷ್ಟು ಹೆಜ್ಜು. ಸರಿಯಾಗಿ ಹೇಳುವುದಾದರೆ ಇವು ರಸಗಳು. 
ಸ೦ರಕ್ಷಣ ಪ್ರವೃತ್ತಿಯು ತನ್ನ ವಾತ್ಸಲ್ಯದ ಜೋದನೆ ಮತ್ತು ಭಾವನೆಗಳೊಡನೆ ಸಂಘಟಿತವಾಗದ 
ಪ್ರತಿಯೊಂದು ರಸವನ್ನೂ ಪ್ರೇಮವೆನ್ನಬಹುದು. ಅದು ಎಷ್ಟೇ ಜಟಿಲವಾಗಿರಲಿ, ಅದೇ 
ಮಂಡಲದಲ್ಲಿ ಇತರ ಎಷ್ಟು ಪ್ರವೃತ್ತಿಗಳು ಬೇಕಾದರೂ ಸಂಘಟಿತವಾಗಿರಲಿ ಅದು 
ಪ್ರೇಮರಸವೇ. ಅಂಜಿಕೆ ಮತ್ತು ಸಿಟ್ಟು ಎ೦ಬ ಭಾವನೆಗಳು ಸಂಘಟಿತವಾದಾಗ ದ್ವೇಷರಸ 
ಉತ್ಪನ್ನವಾಗುತ್ತದೆ. ಜುಗುಪ್ಸೆಯು ಮುಖ್ಯವಾದ ಭಾವನೋದ್ದೀಪಕ ಅಂಗವಾದಾಗ 
ಉಂಟಾಗುವ ರಸಕ್ಕೆ ದ್ವೇಷವೆ೦ಂಬುದು ಅಷ್ಟು ಸರಿಯಾದುದಲ್ಲ. 

ಒ೦ದು ರಸದ ಸಾರ, ಯೋಜನೆ ಅಥವಾ ರಚನೆ ಇರುವುದು ಹೀಗೆ: ಒಬ್ಬ ವ್ಯಕ್ತಿಯ 
ಅನುಭವದ ಮೂಲಕ ಒಂದು ಅಭಿಜ್ಞಾಶಕ್ತಿಯು ಕೃತ್ಯತಃ ಒಂದು ಅಥವಾ ಹೆಚ್ಚು 
ಮೂಲಪ್ರವೃತ್ತಿಗಳೊಡನೆ ಸಂಬದ್ಧವಾಗುತ್ತದೆ. ಆ ಅಭಿಜ್ಞಾ ಶಕ್ತಿಯು ಕಾರ್ಯ 
ಮಾಡತೊಡಗಿದಾಗ (ಅರ್ಥಾತ್‌ ಅದಕ್ಕೆ ಅನುಗುಣವಾದ ವಸ್ತುವನ್ನು ಇಂದ್ರಿಯ ಪ್ರತ್ಯಕ್ಷ 
ಮಾಡಿಕೊಂಡಾಗ ಇಲ್ಲವೆ ಅದರ ಬಗ್ಗೆ ವಿಚಾರ ಮಾಡಿದಾಗ) ಮೂಲ ಪ್ರವೃತ್ತಿ ಕೂಡ 
ಕಾರ್ಯದಲ್ಲಿ ನಿಯುಕ್ತವಾಗಿ ವಸ್ತು ಮುಖವಾದ ತನ್ನ ವಿಶಿಷ್ಟ ಭಾವನಾತ್ಮಕ ಪ್ರವೃತ್ತಿಯನ್ನು 
ಉಂಟುಮಾಡುತ್ತದೆ. ಈ ರಚನೆ ಎಂಬುದು ಮಾನಸ ಮಂಡಲ. 


* ೫೯೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ರಸಗಳು ಮತ್ತು ಚಾರಿತ್ರ: ನಮ್ಮ ಭಾವನೋದ್ದೀಪಕ ಮತ್ತು ಸ೦ಕಲ್ಪಾತ್ಮಕ ಜೀವನದ 
ಮುಖ್ಯ ಸಂಘಟಕಗಳು ರಸಗಳೇ ಎಂಬುದನ್ನು ಹಿ೦ದೆ ವಿವರಿಸಲಾಯಿತಷ್ಟೆ. 
ಚಿರಸ್ಥಾಯಿಯಾದ ರಸಗಳಿಲ್ಲದೆ ಹೋಗಿದ್ದರೆ ನಾವು ಪ್ರತಿಯೊಂದು ತಾತ್ಕಾಲಿಕ ಜೋದನೆಗೂ 
ಬಲಿಯಾಗುತ್ತ ಹೋಗಬೇಕಾಗಿತ್ತು. ರೂಢಮೂಲವಾಗಿ ಬೆಳೆದು ನೆಲೆನಿ೦ತ ಆಸಕ್ತಿಗಳು, 
ವ್ಯಾಮೋಹಗಳು ಮತ್ತು ಶ್ರದ್ಧೆಗಳು ಎಷ್ಟೋ ವೇಳೆ ದೀರ್ಥಕಾಲಿಕ ತೃಪ್ತಿಗಳಿಗೋಸ್ಕರ 
ನಾವು ಮೂಲಪ್ರವೃತ್ತಿಯ ಸದ್ಯದ ಜೋದನೆಗಳನ್ನು ತಡೆಯುವಂತೆ ಮಾಡುತ್ತವೆ. 


ವೈಯಕ್ತಿಕವಾದ ಚಾರಿತ್ರ್ಯಭೇದಕ್ಕೆ ರಸಗಳೇ ಕಾರಣ. ಮೂಲ ಪ್ರವೃತ್ತಿಯ ಮಟ್ಟದಲ್ಲಿ 
ಹೆಚ್ಚು ಕಡಿಮೆ ನಾವೆಲ್ಲರೂ ಒಂದೇ. ವ್ಯಕ್ತಿತ್ವದ ಬೆಳವಣಿಗೆಯು ಬಹಳಮಟ್ಟಗೆ ಇರುವುದು 
ಪ್ರಧಾನರಸಗಳ ಬೆಳವಣಿಗೆಯಲ್ಲೇ. ಪ್ರತಿಯೊಬ್ಬನಲ್ಲೂ ವಿವಿಧ ರಸಗಳಿರುತ್ತವೆ. ಅಂಥ 
ರಸಗಳ ಕೇಂದ್ರದ ಸುತ್ತ ಗೌಣ ರಸಗಳು ಸಂಘಟಿತವಾಗುತ್ತವೆ. ಒಬ್ಬನಲ್ಲಿ ವೈಯಕ್ತಿಕ 
ಮಹತ್ವಾಕಾಂಕ್ಷೆಯು ಪ್ರಧಾನರಸವಾಗಿರಬಹುದು; ಇನ್ನೊಬ್ಬನಲ್ಲಿ ಮನೆ, ಮಠ, ಹೆಂಡತಿ, 
ಮಕ್ಕಳ ಮೇಲಿನ ಪ್ರೇಮವು ಪ್ರಧಾನವಾಗಿರಬಹುದು; ಮಗುದೊಬ್ಬನಲ್ಲಿ ವೈಜ್ಞಾನಿಕ 
ಸಂಶೋಧನೆಯಲ್ಲಿಯ ಆಸಕ್ತಿಯು ಗಣ್ಯವಾಗಿರಬಹುದು; ಮತ್ತೂ ಒಬ್ಬನಲ್ಲಿ ಸಾಮಾಜಿಕ 
ನ್ಯಾಯಸಾಧನೆ ಮುಖ್ಯ ಶಕ್ತಿಯಾಗಿರಬಹುದು; ಇನ್ನೂ ಒಬ್ಬನಲ್ಲಿ ಹಳ್ಳಿಯ ಜೀವನದಲ್ಲಿ 
ಮತ್ತು ಆಟ ಪಾಟಗಳಲ್ಲಿ ವಿಶೇಷ ರತಿ ಇರಬಹುದು. ಹೀಗೆ ಪಟ್ಟಿಯನ್ನು ಎಷ್ಟು 
ಉದ್ದವಾದರೂ ಬೆಳೆಸುತ್ತ ಹೋಗಬಹುದು. ಒಬ್ಬನ ಪ್ರಧಾನರಸಗಳು ಗೊತ್ತಾದರೆ ಅವನ 
ಚಾರಿತ್ರ್ಯದ ಬಗ್ಗೆ ನಮಗೆ ಹೆಚ್ಚು ಅರಿವು ಉಂಟಾಗುತ್ತದೆ. ಒಬ್ಬ ಮನುಷ್ಯನು ಯಾರ ಬಗ್ಗೆ 
ಭಯ ಭಕ್ತಿಯನ್ನು ತೋರಿಸುತ್ತಾನೆ, ಯಾರನ್ನು ಅಥವಾ ಏನನ್ನು ದ್ವೇಷಿಸುತ್ತಾನೆ, 
ಪ್ರೀತಿಸುತ್ತಾನೆ ಮತ್ತು ತುಚ್ಛವೆ೦ದು ಕಾಣುತ್ತಾನೆ ಮತ್ತು ಯಾವುದನ್ನು ಮೆಚ್ಚುತ್ತಾನೆ 
ಎಂಬುದು ಗೊತ್ತಾದರೆ ಅವನ ಶೀಲವನ್ನು ಕೆಲಮಟ್ಟಗೆ ಊಹಿಸಲು ಸಾಧ್ಯವಾಗುತ್ತದೆ. 

ರಸಗಳು ಮತ್ತು ನೈತಿಕ ಬೆಳವಣಿಗೆ: ಆಗಲೇ ಹೇಳಿದಂತೆ ರಸಗಳು ಜನ್ಮಜಾತವಲ್ಲ. 
ಮಗು ಸರಸವಾಗಿ ಹುಟ್ಟುವುದಿಲ್ಲ. ಆದರೆ ಅದು ತನ್ನ ತಾಯಿ, ತಂದೆ, ಅಣ್ವ್ಣ. ತಮ್ಮ 
ಅಕ್ಕ, ತಂಗಿ ಮತ್ತು ತನ್ನ ಆವರಣದಲ್ಲಿಯ ಇತರರ ಬಗ್ಗೆ ಬಹು ಬೇಗ ಮೂರ್ತವಾದ 
ರಸಗಳನ್ನು ಬೆಳೆಸಿಕೊಳ್ಳುತ್ತದೆ. ಈ ಮಟ್ಟ ಮುಟ್ಟದ ಕೂಡಲೆ ಅದರ ಶೀಲವನ್ನು ಕೇವಲ 
ಸುಖಾನುಸಂಧಾನ ಮತ್ತು ದುಃಖದೂರೀಕರಣಗಳಿ೦ದ ನಿರ್ಧರಿಸಲು ಬರುವುದಿಲ್ಲ. 
ಆದರೆ ಈ ಮಟ್ಟದಲ್ಲಿ ನಾಯಿ ಮರಿಯಂತೆ ಮಗುವಿಗೂ ನಿಜವಾದ ನೀತಿಜ್ಞಾನವಿರುವುದಿಲ್ಲ. 
ಅದಕ್ಕೆ ಸರಿ-ತಪ್ಪುಗಳ ಸ್ಥೂಲ ಕಲ್ಪನೆ ಮಾತ್ರ ಇರುತ್ತದೆ. ಎಷ್ಟೋ ವೇಳೆ ತನ್ನ ಸದ್ಯದ 
ಮೂಲಪ್ರವೃತ್ತಿಯ ಚೋದನೆಗಳನ್ನು ಅದು ಈ ಯುಕ್ತಾ ಯುಕ್ತ ವಿವೇಕದಿಂದ ಗೆಲ್ಲಲು 
ಶಕ್ತವಾಗುತ್ತದೆ. ಆದರೆ ಈ ಸ್ಥೂಲವಿವೇಕವು ನೈತಿಕ ತತ್ವವನ್ನು ಆಧರಿಸಿದ್ದಲ್ಲ. ದೊಡ್ಡವರಿಗೆ 
ಸಂತೋಷ ಉಂಟಾಗುವುದೆಲ್ಲ ಸರಿ, ಅವರಿಗೆ ಸಿಟ್ಟು ಬರುವುದೆಲ್ಲ ತಪ್ಪು ಎಂಬುದಷ್ಟೇ 
ಅದರ ವಿವೇಕ. ಅಮೂರ್ತ ರಸಗಳು ರೂಢಿಗೊಳ್ಳುವವರೆಗೆ ಯಾವ ವ್ಯಕ್ತಿಗೂ 
ನೀತಿಮಟ್ಟವೆ೦ಂಬುದು ಇಲ್ಲವೇ ಇಲ್ಲ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೯೧ * 


ಸಾಂಪ್ರದಾಯಿಕವಲ್ಲದಿರುವಾಗ ಪ್ರೌಢರ ನೀತಿಸಂಹಿತೆ ಅವರ ಬಾಲ್ಯ ಮತ್ತು 
ಯೌವನಗಳಲ್ಲಿ ಬೆಳೆದುಬಂದ ರಸಗಳನ್ನು ಅವಲಂಬಿಸುತ್ತದೆ. ಮೊಟ್ಟ ಮೊದಲಿನ ಅಮೂರ್ತ 
ರಸಗಳಲ್ಲಿ ನ್ಯಾಯಪ್ರಿಯತೆ ಒ೦ದು. ಸುಮಾರು ಆರು ಏಳು ವರ್ಷಗಳ ಹೊತ್ತಿಗೆ ಮಗು 
ತನ್ನ ಸರಿಜೋಡಿಯವರಲ್ಲಿ ನಿಜವಾಗಿ ಆಸಕ್ತಿಯನ್ನು ವಹಿಸುತ್ತದೆ. ಆಗ ಈ ನ್ಯಾಯಪ್ರಿಯತೆ 
ಅದರಲ್ಲಿ ವ್ಯಕ್ತವಾಗುತ್ತದೆ. ಅನ೦ತರ ಮುಂದೆ ಮಕ್ಕಳು ವ್ಯವಹಾರದಲ್ಲಿ ಎಷ್ಟು ಕೊರತೆ 
ಕಂಡುಬ೦ದರೂ ಯೋಗ್ಯ (8೩17655) ವಾದುದನ್ನು ಆದರ್ಶವೆಂದು ಗ್ರಹಿಸಿ 
ಮೆಚ್ಚಿಕೊಂಡಾಡದಿರರು. ಇದು ಸ್ವಲ್ಪ ಮುಖ್ಯವಾದ ವಿಷಯ. ಏಕೆಂದರೆ ದಾಕ್ಷಿಣ್ಯ. 
ಸೌಮ್ಯವಿವೇಚನೆ, ತಾಳ್ಮೆ ಮತ್ತು ಅಂಥ ಇತರ ಗುಣಗಳು ಪ್ರೌಢರಿಗೆ ಬೇಸರ ಬರಿಸುವ 
ಕಲ್ಪನಾವಿಲಾಸಗಳೆನಿಸುವ ಕಾಲದಲ್ಲಿ ಮಗು ಸಾಮಾನ್ಯವಾಗಿ "ಇದುಯೋಗ್ಯ' ಎಂದು 
ಹೇಳುವ ಮಾತಿಗೆ ಸಹಾನುಭೂತಿಯಿಂದ ವರ್ತಿಸುತ್ತದೆ. 


ಹೆಚ್ಚುಕಡಿಮೆ ಪ್ರಾರಂಭದಲ್ಲೇ ರೂಪಗೊಳ್ಳುವ ರಸವೆಂದರೆ ಸ್ವಾಭಿಮಾನ. ಇದನ್ನು 
ಅಮೂರ್ತರಸವೆಂದು ವರ್ಗೀಕರಿಸಿದರೆ ವಿಪರೀತವಾಗಿ ಕಾಣಬಹುದು. ಆದರೆ ಅದು 
ಅಮೂರ್ತವೆನಿಸಿದ್ದು ಆಯಾ ವ್ಯಕ್ತಿಯು ತನ್ನನ್ನು ತನ್ನತನದ ಆದರ್ಶಸ್ವರೂಪಕ್ಕೆ 
ಅನ್ವಯಿಸುವುದರಿ೦ದ- ಅಲ್ಲಿ ತಾನು ವಾಸ್ತವಿಕವಾಗಿ ಹೇಗಿದ್ದೇನೆ ಎಂಬುದಕ್ಕೆ ಅವನು ಆ 
ಅಭಿಮಾನವನ್ನು ಅನ್ವಯಿಸಿಕೊಳ್ಳುವುದಿಲ್ಲ. ಇವೆಲ್ಲ ಅನಪೇಕ್ಷಣೀಯ ಪ್ರವೃತ್ತಿಗಳು. ಆದರೆ 
ಬಹಳ ಜನರು ಅದನ್ನು ನೀತಿಯ ನೆಲಗಟ್ಟೆನ್ನುತ್ತಾರೆ. ಏಕೆಂದರೆ ಅದು ವ್ಯಕ್ತಿಯ 
ಕಾರ್ಯಗಳನ್ನು ನಿರ್ಣಯಿಸುವ ಆದರ್ಶ ಮಾನದಂಡವನ್ನು ಸೂಚಿಸುತ್ತದೆ. 


ಇನ್ನು ಯಾವ ಯಾವ ರಸಗಳನ್ನು ಮಗು ಬೆಳೆಸಿಕೊಳ್ಳುತ್ತದೆ ಎಂಬುದು ಹೆಜ್ಜಾಗಿ 
ಆವರಣವನ್ನು ಅವಲಂಬಿಸಿರುತ್ತದೆ-ಅದರಲ್ಲೂ ಅದು ಸಂಪರ್ಕ ಪಡೆಯುವ ಪ್ರೌಢರ 
ಮೇಲೆ. ಅಮೂರ್ತ, ಅರ್ಧಮೂರ್ತ ರಸಗಳ ಹುಟ್ಟು ಹಾಗೂ ಬೆಳವಣಿಗೆಗಳ 
ಪರಿಶೀಲನದಿ೦ದ ಅವು ಸಾಮಾನ್ಯವಾಗಿ ಮೂರ್ತರಸಗಳಿಂದ ಉದ್ಭವಿಸುತ್ತವೆ-ವಿಶೇಷತಃ 
ವ್ಯಕ್ತಿಗಳ ಬಗ್ಗೆ ಇರುವ ರಸಗಳಿಂದ ಎ೦ದು ತಿಳಿದುಬರುತ್ತದೆ. ಒಂದು ಮಗು ಒಬ್ಬ 
ಪ್ರೌಢನ ಬಗ್ಗೆ ಮೆಚ್ಚಿಗೆಯನ್ನು ಬೆಳೆಸಿಕೊ೦ಡಾಗ ಇಲ್ಲವೆ ಇತಿಹಾಸ ಅಥವಾ ಕಥೆ 
ಕಾದಂಬರಿಗಳಲ್ಲಿ ಇರುವ ಪಾತ್ರದ ಬಗ್ಗೆ ಅಭಿಮಾನ ತಾಳಿದಾಗ ಆ ವ್ಯಕ್ತಿ ಅಥವಾ 
ಪಾತ್ರಪ್ರದರ್ಶಿಸುವ ಅಮೂರ್ತ ರಸಗಳನ್ನು ಸ್ವೀಕರಿಸುವ ಸ೦ಭವವಿರುತ್ತದೆ. ಒಂದೇ 
ಮಾತಿನಲ್ಲಿ ಹೇಳುವುದಾದರೆ ವಾಚ್ಯವಾದ ನೀತಿಬೋಧೆಗಿಂತಲೂ ಹೆಚ್ಚಾಗಿ ವೈಯಕ್ತಿಕ 
ಉದಾಹರಣೆ ಮತ್ತು ಪ್ರಭಾವಗಳಿ೦ದಲೇ ನೈತಿಕ ರಸಗಳು ರೂಪಿತವಾಗುತ್ತವೆ. 


ಕೆಲವೊಮ್ಮೆ ಮೂರ್ತರಸಗಳು ಅಮೂರ್ತರಸಗಳಿಂದ ಉದ್ಭವಿಸುವುದೂ ಉಂಟು. 
ಆದರೆ ಅಂಥ ಸಂದರ್ಭ ಕಡಿಮೆ-ಒ೦ದೂ ಧರ್ಮ ಅಥವಾ ಕಾಂಗ್ರೆಸ್‌ ಪಕ್ಷದ ಮೇಲೆ 
ವ್ಯಾಮೋಹವಿದ್ದವನು ತನ್ನ ಅಭಿಪ್ರಾಯವನ್ನು ಇಟ್ಟುಕೊ೦ಡ ಇತರರ ಬಗ್ಗೆ ಅನುಕೂಲವಾದ 
ಮೂರ್ತರಸಗಳನ್ನು ರೂಢಿಸಿಕೊಳ್ಳುವ ಪೂರ್ವಪ್ರವೃತ್ತಿ ಇಟ್ಟುಕೊ೦ಡಿರುವುದು ಇದಕ್ಕೊಂದು 
ಉದಾಹರಣೆ. 


* ೫೯೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಹೀಗೆ ರಸಗಳನ್ನು ಒಂದು ದೃಷ್ಟಿಯಿ೦ದ ಮಾನಸರುಚಿಗಳೆನ್ನಬಹುದು. ಆ ದಿಶೆಯಲ್ಲಿ 
ಮನುಷ್ಯನ ಬಂ೦ಧ-ಮೋಕ್ಷಗಳಿಗೆ ಮನಸ್ಸು ಕಾರಣವೆಂದೆವು. ಅಂಥ ಕೃತ್ಯ ರೂಪದ 
ಮನಸ್ಸಿನ ಚಿರಸ್ಕಾಯಿಯಾದ ಬಲಿಷ್ಠ ಪ್ರೇರಣೆ ರಸಾತ್ಮಕ. ಸುಸಂಸ್ಕೃತ ಅಥವಾ ಕುಸಂಸ್ಕೃತ 
ಮಾನವನ ಅಭಿಜ್ಞೆ, ಸಂಕಲ್ಪ ಮತ್ತು ಭಾವನೆಗಳ ನೆಲಗಟ್ಟಾಗಿರುವುದು ರಸ. ಪ್ರಾಣಿಗಳಿಗಿ೦ತ 
ಹೆಚ್ಚಿನ ಚೋದನಾ ಗ್ರಹಣದ ಕಾರ್ಯವು ಮನುಷ್ಯನ ಷಟ್ಕರಣಗಳಲ್ಲಿ ಜ್ಞಾತಾಜ್ಞಾತವಾಗಿ 
ನಿರಂತರವೂ ನಡೆಯುತ್ತಿರುವುದರಿ೦ದ ಅವನು ಸಂಸ್ಕಾರ ರೂಪದಲ್ಲಿ ಪರಿಣಮಿಸುವ 
ಮನೋಮುದ್ರೆಗಳ ಪ್ರಭಾವದಿ೦ದ ಎಂದೂ ಮುಕ್ತನಾಗಿರಲಾರ. ಅವನ ಮನಸ್ಸು 
ಸಂಪೂರ್ಣ ಖಾಲಿಯಾಗಿರುವ ಅವಸ್ಥೆ ಅಕಲ್ಪನೀಯ. ಆದುದರಿಂದ ಮಾನವನು 
ಆಜನ್ಮ ವಿದ್ಯಾರ್ಥಿ. ಅವನ ರಸರೂಪಣ-ರೂಪದ ವಿದ್ಯಾರ್ಜನೆ ಸಾಯುವವರೆಗೂ 
ನಡೆದೇ ಇರುತ್ತದೆ. ಅವನ ಅಭಿಪ್ರಾಯ ಅಭಿರುಚಿ, ಅನುಕೂಲ-ಪ್ರತಿಕೂಲಪ್ರವೃತ್ತಿಗಳು 
ಸಾಮಾನ್ಯವಾಗಿ ಜೀವನದ ಆದ್ಯಂತವೂ ರಸಪ್ರೇರಿತ. ಅದರಿ೦ದಲೇ ಶಿಕ್ಷಣದಲ್ಲಿ ಕೇವಲ 
ಜ್ಞಾನಾರ್ಜನೆ ಮುಖ್ಯವಲ್ಲ, ವಿದ್ಯಾರ್ಥಿಯ ಶೀಲರೂಪಣ ಮುಖ್ಯ ಎಂದು 
ಶಿಕ್ಷಣತಜ್ಞರನೇಕರು ಸಿದ್ಧಾಂತಿಸಿದ್ದು. 'ಮನೋದಾರ್ಡ್ವ್ಯವ೦ತನು ತನಗುಂಟಾದ 
ಭಾವನಾಂಶವನ್ನು ಅಡಗಿಸಿಕೊ೦ಡಾಗ ಅದು ರಸವೆನಿಸುತ್ತದೆ. ಕಲ್ಪನಾಶಕ್ತಿಯು ಸುಂದರವಾದ 
ಹರಳುಗಳನ್ನಾಗಿ ಮಾಡಿದಂತಿರುವ ಒಮ್ಮಿಂದೊಮ್ಮೆ ಆವಿರ್ಭವಿಸಿದ ಭಾವನೆಯೇ ರಸ. 
ಬೌದ್ಧಿಕ ರೂಪಕ್ಕೆ ಪರಿವರ್ತಿಸಲಾದ ಭಾವನೆಯೇ ರಸ. ರಸವೆಂಬುದು ಕಲ್ಪನಾಶಕ್ತಿಯ 
ಪದ್ಯ ಕಾವ್ಯ ಅದು ಕಲ್ಪನಾಶಕ್ತಿಯ ಪಕ್ಷಫಲ, ಹೆಂಗಸಿನ ಸಾಕ್ಷಿಪ್ರಜ್ಞೆ ಎಂದು ಮುಂತಾಗಿ 
ವಿದ್ವಾಂಸರು ರಸಪ್ರಶ೦ಸೆ ಮಾಡಿದ್ದು ತಪ್ಪಲ್ಲ. ಆದರೆ ಈ ಲೌಕಿಕ ಮುಖದ ರಸವು 
ಕಾವ್ಯಪ್ರೇರಿತವಾದ ರಸಾತ್ಮಕ ಮನಃಸ್ಥಿತಿಯ ಕಾರಣ ಸಾಮಗ್ರಿಗಳಲ್ಲಿ ಅಡಕವಾಗಿದ್ದರೂ 
ಆ ರಸಪ್ರಜ್ಞೆಯಿಂದ ಭಿನ್ನ. ಮನಃಶಾಸ್ತ್ರದ ವ್ಯಾವಹಾರಿಕ ದೃಷ್ಟಿಯ ವಿವರಣೆಗಳ ಮೂಲಕ 
ಈವರೆಗೆ ವಿವೇಚಿಸಿದ್ದು ಲೋಕರಸವನ್ನು, ಕಾವ್ಯರಸವನ್ನಲ್ಲ ಎಂಬುದು 

ನೆನಪಿಟ್ಟುಕೊಳ್ಳಬೇಕಾದ ಅಂಶ. 
ಜೇ 


೫೯೩ * 


ಅನುಬಂಧ 
ಆಯುರ್ವೇದೀಯ ಮನೋವಿಜ್ಞಾನ 


ಮನಸ್ಸು: ಸುಖ-ದುಃಖ ಮೊದಲಾದ ಅನುಭವಗಳನ್ನು ಪ್ರತ್ಯಕ್ಷಕ್ಕೆ ತಂದುಕೊಡುವ 
ಪರಮಾಣು ರೂಪವುಳ್ಳ (ದ್ರವ್ಯಜಾತಿಗೆ ಸೇರಿದ) ಹೃದಯದಲ್ಲಿರುವ ಒ೦ದು ಇ೦ಂದ್ರಿಯಾತ್ಮಕ 
ಸಾಧನ. ಅದು ಅತೀಂದ್ರಿಯ ಅಥವಾ ಅನುಮಾನಗಮ್ಯ (11108010); ಸತ್ವ (ಸಾರ, 
ಮುಖ್ಯ) ಸ೦ಂಜ್ಞೆಯುಳ್ಳ ಚೇತಸ್ಸು. ಸುಖ-ದುಃಖ, ಚಿಂತ್ಯ-ಚಿ೦ತನಾದಿಗಳ ಭೋಕ್ತ ಮತ್ತು 
ಕರ್ತ ಎನಿಸಿದ್ದು ಆತ್ಮತತ್ವ ಅದು ಚೇತನಾಸ್ವರೂಪವುಳ್ಳದ್ದು. ಮನಸ್ಸು ತನ್ನ ಪಂಚೇಂದ್ರಿಯಗಳ 
ಸಹಕಾರದಿಂದ ಆತ್ಮಕ್ಕೆ ಪ್ರಪಂಚಾನುಭವ ಮಾಡಿಸಿಕೊಡತಕ್ಕ ಕರಣ. ಚಕ್ಷುರಾದಿ 
ಪಂಚೇ೦ದ್ರಿಯ ಗ್ರಾಹ್ಯವಾದ ರೂಪಾದಿ ಗುಣ ಅಥವಾ ಸಂವೇದನೆಗಳನ್ನು ಆ ಇಂದ್ರಿಯಗಳು 
ಗ್ರಹಿಸುವಲ್ಲಿ ಮುನಸ್ಸು ಪ್ರತ್ಯಂಯುರೂಪದ ಕಾರಣವಾಗುತ್ತದೆ-ಅರ್ಥಾತ್‌ 
ನಿಷ್ಕೃಷ್ಟಜ್ಠಾನಕಾರಕವಾಗುತ್ತದೆ. 

ಸುಖ, ಚಿ೦ತ್ಯ ಮುಂತಾದವು ವಿಷಯಗಳಾದಾಗ ಆತ್ಮವು ತನ್ನ ಪ್ರಯತ್ನ ಶೀಲವನ್ನು 
ವ್ಯಕ್ರಮಾಡುತ್ತದೆ. ಆಗ ಮನಸ್ಸು ಆಯಾ ವಿಷಯಗಳಲ್ಲಿ ಪ್ರವರ್ಶಿಸುತ್ತದೆ; ಪಂಚೇ೦ದ್ರಿಯಗಳನ್ನು 
ಆಶ್ರಯಿಸುತ್ತದೆ. ಅನಂತರ ಆ ಇಂದ್ರಿಯಗಳು ಆಯಾ ವಿಷಯಗಳ ಜ್ಞಾನಗಳನ್ನು 
ಮನಸ್ಸಿನ ಮೂಲಕ ಆತ್ಮಕ್ಕೆ ಮಾಡಿಕೊಡುತ್ತವೆ. ಅಂಥ ಜ್ಞಾನವು ಪ್ರಪಂಚಕ್ಕೆ ಸಂಬಂಧಿಸಿದ 
ವಿಚಾರ, ಭಾವನೆ ಅಥವಾ ಬಯಕೆಯ ರೂಪದ್ಬಾಗಿರುತ್ತದೆ. 


ಉಪಾಧಿ ಅಥವಾ ಆಶ್ರಯದ ಭೇದದಿ೦ದ ಒಂದೇ ಆಗಿರುವ ಮನಸ್ಪತ್ವವು ಅನೇಕವಾಗಿ 
ಕಂಡುಬರುತ್ತದೆ. ಅ೦ದರೆ, ಮನಸ್ಸು ತಾನು ಗ್ರಹಿಸಿರುವ ಒ೦ದು ವಸ್ತುವನ್ನು ಬಿಟ್ಟು 
ಮತ್ತೊಂದನ್ನು ಗ್ರಹಿಸುವುದರಿ೦ದ ಅಥವಾ ತನ್ನ ಒ೦ದು ಸಂಕಲ್ಪವನ್ನು ತ್ಯಜಿಸಿ ಮತ್ತೊಂದನ್ನು 
ಹಡಿಯುವುದರಿ೦ದ ಒಬ್ಬನಲ್ಲೇ ಅನೇಕ ಮನಸ್ಸುಗಳಿರಬಹುದೆ೦ದು ತೋರುವುದು. ಇದು 
ಬರಿಯ ಭ್ರಮೆ. ಒಂದೇ ಒಂದಾದ ಮನಸ್ಸು ಸತ್ವಗುಣವನ್ನಾಶ್ರಯಿಸಿದಾಗ ಸಾತ್ತಿಕ, 
ರಜೋಗುಣವನ್ನಾಶ್ರಯಿಸಿದಾಗ ರಾಜಸ ಮತ್ತು ತಮೋಗುಣವನ್ನು ಆಶ್ರಯಿಸಿದಾಗ ತಾಮಸ 
ಎನಿಸುತ್ತದೆ. ಒಂದೇ ಒಂದಾದ ಆ ಮನಸ್ಸು ಒಬ್ಬನಲ್ಲಿರುವಾಗ ಅನೇಕ ವಿಷಯಗಳಲ್ಲಿ 
ಏಕ ಕಾಲದಲ್ಲಿ ಪ್ರವರ್ಶಿಸುವುದಿಲ್ಲ. ಆದುದರಿ೦ದ ಅನೇಕ ಇಂದ್ರಿಯಗಳ ಕಾರ್ಯಗಳು 
ಅಕ್ಷರಶಃ (ಶುದ್ಧ ತರ್ಕಾನುಸಾರ) ಏಕ ಕ್ಷಣದಲ್ಲಿ ಮನಸ್ಸಿಗೆ ಅವಗತವಾಗಲಾರವು. ಸೂಕ್ಷ್ಮವಾದ 


* ೫೯೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕಾಲಿಕ ಅನುಕ್ರಮ ಅವುಗಳ ಜ್ಞಾನವು ಮನಸ್ಸಿಗಾಗುವುದರಲ್ಲಿ ಇದ್ದೇ ಇರಬೇಕು; 
ಏಕಕಾಲಾವಧಿಯಲ್ಲಿ ಮನಸ್ಸು ಪಂಚೇಂದ್ರಿಯಗಳೆಲ್ಲವೂ ಅವವುಗಳ ವಿಷಯವನ್ನು 
ಗ್ರಹಿಸುವಂತೆ ಪ್ರೇರಿಸಲಾರದು. ಪಂಚೇ೦ದ್ರಿಯಗಳೆಲ್ಲವುಗಳಿ೦ದಲೂ ಬರುವ ಒಂದು 
ವಸ್ತುವಿನ ಜ್ಞಾನಗಳನ್ನು ಮುನಸ್ಸು ಗ್ರಹಿಸಲಾರದುದರಿಂದಲೇ ಅದು 
ಪರಮಾಣುರೂಪವುಳ್ಳದ್ದೆಂದು ಸಿದ್ಧಾಂತಿಸಲಾಗಿದೆ. 

ಮನೋ ವಿಷಯಗಳು: ಮೊದಲನೆಯದು ಚಿಂತ್ಯ. ಕಾರ್ಯತಃ ಆಗಲಿ, ಕೇವಲ 
ಸಂಕಲ್ಪದಿ೦ದಾಗಲಿ ಚಿಂತಿಸಲ್ಪಡುವುದು ಚಿ೦ತ್ಯ, ಎರಡನೆಯದು ವಿಚಾರ್ಯ. ಯುಕ್ತಾಯುಕ್ತ. 
ಪ್ರಾಪ್ಯಾಪ್ರಾಪ್ಯಗಳ ದೃಷ್ಟಿಯಿ೦ದ ವಿಮರ್ಶಿಸಲ್ಪಡುವುದು ವಿಚಾರ್ಯ, ಮೂರನೆಯದು ಊಹ್ಯ. 
ಸಂಭಾವನಾದೃಷ್ಟಿಯಿ೦ದ ಊಹಿಸಲ್ಪಡುವುದು ಊಹ್ಯ ನಾಲ್ಕನೆಯದಾದ ಧ್ಯೇಯವು 
ಭಾವನೆಯಲ್ಲಿರುವ ಜ್ಞಾನಕ್ಕೆ ವಿಷಯವಾಗಿದೆ. ಅನುಭೂತಾನನುಭೂತ ವಿಷಯಗಳಲ್ಲಿ 
ಮನುಷ್ಯನ ವಿಚಾರವು ಸ್ಥಿರತೆಯನ್ನು ಹೊಂದುವದಿದೆಯೋ ಅದಕ್ಕೆ ಭಾವನೆಯೆಂಬ 
ಹೆಸರು. ಆರನೆಯದಾದ ಸಂಕಲ್ಪವು ಗುಣ ಅಥವಾ ದೋಷದಿಂದ ಮುಂದೆ ನಿಶ್ಚಯವಾಗುವ 
ವಿಷಯ. ಅದೇ ವಿಶಾಲಾರ್ಥದಲ್ಲಿ ಮನಸ್ಸಿನ ಎಲ್ಲ ಕರ್ಮ, ಕಾರ್ಯ, ಕ್ರಿಯೆ. ಅದು 
ನಿರ್ಧಾರ್ಯ. ೦್ರರರಾವುದಾದರೊಂದು ಮನೋವಿಷಯ ಎಂದರೆ ಮುನಸ್ಸು 
ತಿಳಿಯತಕ್ಕದ್ದನಿಸಿರುವ ಅಂಶ ಅಥವಾ ಅರ್ಥ. 

ಇಷ್ಟೇ ಅಲ್ಲದೆ, ಪಂಚೇಂದ್ರಿಯಗಳ ಸಹಾಯವಿಲ್ಲದೆಯೂ ಮನಸ್ಸು ಕೆಲ ಅಂಶಗಳನ್ನು 
ತಿಳಿದುಕೊಳ್ಳಬಲ್ಲುದಾಗಿದೆ. ಆದುದರಿ೦ದ ಮನಃಪದಾರ್ಥವು ಸ್ಪತಂತ್ರ ಅದು ಅವಿನಾಶಿ; 
ಒಬ್ಬೊಬ್ಬರಿಗೊ೦ದೊ೦ದರಂತಿರುವುದರಿ೦ದ ಅನ೦ತ ಪಂಚೇಂದ್ರಿಯಗಳಲ್ಲಿ ಒಂದೊಂದಕ್ಕೂ 
ವಿಷಯಗ್ರಹಣಕ್ಕೆ ಸಹಾಯಕವಾದುದರಿ೦ದ ಅವೆಲ್ಲವಕ್ಕೂ ಅದು ಅಧಿಷ್ಠಾನ ಅಥವಾ 
ಆಶ್ರಯ. 


ಬುದ್ಧಿ: ಐಂದ್ರಿಯಿಕ ವಿಷಯಗಳ ಗ್ರಹಣ, ಆತ್ಮನಿಗ್ರಹಣ, ಊಹನ, ವಿಚಾರಣ, 
ಮತ್ತು ಸ೦ಕಲ್ಪಗಳು ಮನಸ್ಸಿನ ಕರ್ಮಗಳು. ಸ೦ಶಯದ ಅವಸ್ಥೆಯಲ್ಲೇ ಇರುವುದು 
ಮನಸ್ಸು; ಅದು ನಿಶ್ಚಯರೂಪ ತಾಳಿದೊಡನೆಯೇ ಬುದ್ಧಿ ಎನಿಸುತ್ತದೆ. ಸ೦ಕಲ್ಪ- 
ಎಕಲ್ದಾತ್ಮಕವಾದ ಮನಸ್ಸಿನಿಂದ ಪ್ರವರ್ತನೆಯಾದ ಮೇಲೆ ಅಧ್ಯಯವಸಾಯ, ಬುದ್ಧಿ, 
ನಿಷ್ಕಷಷ್ಟಜ್ಠಾನ ಎಂಬುದು ಫಲಿಸಿ, ಅದು ಮನುಷ್ಯನನ್ನು ಕಾರ್ಯಕ್ಕೆ ಪ್ರಚೋದಿಸುತ್ತದೆ. 
ಮನಸ್ಸು ಸ೦ಕಲ್ಪಪ್ರಧಾನವಾದ ಅವಸ್ಥೆ, ಬುದ್ಧಿಯು ನಿಶ್ಚಯಪ್ರಧಾನವಾದ ಅವಸ್ಥೆ. ಮನಸ್ಸು, 
ಇಂದ್ರಿಯ, ಬುದ್ಧಿಗಳ ಗುಣ ವೈಲಕ್ಷಣ್ಯವನ್ನು ದೀಪದ ಬತ್ತಿ, ಎಣ್ಣೆ, ಬೆಂಕಿಗಳ ಗುಣ 
ವೈಲಕ್ಷಣ್ಯಕ್ಕೆ ಹೋಲಿಸಲಾಗಿದೆ. ದೀಪದ ಜ್ವಾಲೆಯ ಸ್ಥಾನ ಜೀವಾತ್ಮಕ್ಕೆ. ಅಹ೦ಕಾರಯುಕ್ತವಾದ 
ಷಟ್ಟರಣಗಳು ಜೀವಾತ್ಮಾನುವರ್ತಿಗಳು. ನಾನು ಅನುಭವಿಸುತ್ತೇನೆ, ಮಾಡುತ್ತೇನೆ ಎಂಬುದು 
ಜೀವಾತ್ಮದ ಅಹಂಕಾರ; ಆದರೆ ಜಡವಾದುದರಿ೦ದ ದೀಪಜ್ಜಾಲೆ ಮಾತ್ರ ನಾನು 
ಪ್ರಕಾಶಿಸುತ್ತೇನೆ, ವಸ್ತುಜ್ಜಾನ ಮಾಡಿಕೊಡುತ್ತೇನೆ ಎನ್ನುವುದಿಲ್ಲ-ಅಷ್ಟೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೯೫ * 


ಐದು ಜ್ಞಾನೇಂದ್ರಿಯಗಳ ಮೂಲಕ ಬೇರೆ ಬೇರೆಯಾದ ಐದು ಇಂದ್ರಿಯ 
ಪ್ರತ್ಯಕ್ಷಗಳಾಗುತ್ತವೆ. ಅಂಥ ಇ೦ದ್ರಿಯಪ್ರತ್ಯಕ್ಷಕ್ಕೆ ಕಾರಣವಾಗಿ ಆಯಾ ಇಂದ್ರಿಯಕ್ಕೆ 
ಸಹಕಾರಿಯಾದ ಬುದ್ಧಿ ಇದೆ. ಈ ಪ್ರಕಾರ ಐದು ಇಂದ್ರಿಯಗಳಿಗೆ ಐದು ಬುದ್ಧಿ 
(ಪ್ರದೇಶ)ಗಳಿವೆ. ಇಷ್ಟರಮೇಲೆ ಕೇವಲ ಮನಸ್ಸಿಗೆ ಸಹಕಾರಿಯಾದ `ಮನೋಬುದ್ಧಿ' 
ಎ೦ಬ ಶಕ್ತಿಯನ್ನೂ ನಿರ್ದೇಶಿಸಲಾಗಿದೆ. ಮನೋಬುದ್ಧಿಯು ಇಂದ್ರಿಯ ಹಾಗೂ ಅರ್ಥಗಳ 
ಸನ್ನಿಕರ್ಷವಿಲ್ಲದೆಯೇ ಉತ್ಪನ್ನವಾಗಬಲ್ಲುದು. ಅದರ ಸಹಾಯದಿ೦ದ ಮನಸ್ಸು ಇಂದ್ರಿಯಗಳ 
ಸಹಾಯವಿಲ್ಲದೆ ಕೂಡ ಚಿ೦ತ್ಯ ಮುಂತಾದ ಅರ್ಥ ಅಥವಾ ವಿಷಯಗಳನ್ನು 
ನಿರ್ಣಯಿಸಬಲ್ಲುದು. ಮನಸ್ಸಿನ ಸ್ವಾತಂತ್ರ್ಯ ಈ ಬುದ್ಧಿಯ ಅಸ್ತಿತ್ತದಿ೦ದಲೇ ಸಿದ್ಧ; ಅದು 
ಇಂದ್ರಿಂಯು-ಅರ್ಥಗಳಿಲ್ಲದೆ ಸಹ ವಿಷಂತುಗ್ರಹಣ ವಾಡಲು ಸಮರ್ಥವಾಗಿ 
ಅತೀ೦ಂದ್ರಿಯವೆನಿಸಿದ್ದಾದರೂ ಇದರಿಂದಲೇ. ಮನಸ್ಸು ಮನೋಬುದ್ಧಿಗಳೊಡನೆ 
ಮನೋಂರ್ಥ ಅಥವಾ ಮನೋವಿಷಯದ ಸಮಯೋಗವಿದ್ದಾಗ ಮನುಷ್ಯನು 
ಸಮಸ್ಥಿತಿಯಲ್ಲಿರುತ್ತಾನೆ. ಅಂಥ ಸಮಯೋಗವಿಲ್ಲದೆ ಹೋದಾಗ ಪ್ರಕೃತಿಯು ವಿಕೃತವಾಗುತ್ತದೆ. 
ವಿಷಮವಾಗುತ್ತದೆ. ಇಂಥ ಎಷವಸ್ಥಿತಿಗೆ ವಿಷಯದ ಅತಿಯೋಗ, ಆಯೋಗ, ಹೀನಯೋಗ 
ಮತ್ತು ಮಿಥ್ಯಾಯೋಗಗಳು ಕಾರಣಗಳು. ವಿಷಯದ ಅತಿಭೋಗವೇ ಅತಿಯೋಗ, 
ಅಭೋಗವೇ ಅಯೋಗ, ಅಲ್ಬಭೋಗವೇ ಹೀನಯೋಗ ಮತ್ತು ವಿಕಟಭೋಗವೇ 
ಮಿಥ್ಯಾಯೋಗ. 


ಮನೋರೋಗ: ಮನಸ್ಸನ್ನು ಆಶ್ರಯಿಸಿ ಉತ್ಪನ್ನವಾಗುವ ರೋಗಗಳಿಗೆ ಮಾನಸ 
ರೋಗಗಳೆಂದು ಹೇಳಲಾಗಿದೆ. ಅಂಥ ರೋಗಗಳಿಗೆ ಪದೇ ಪದೇ ಅತಿಯಾಗಿ ಉದ್ವಿಕ್ಷವಾಗುವ 
ಕಾಮಕ್ರೋಧಾದಿಗಳು ಮುಖ್ಯ ಕಾರಣಗಳು. ಅವುಗಳಿ೦ದ ಮನಸ್ಸು ಅಪಘಾತ ಹೊಂದಿದರೆ, 
ಅದರ ಆಶ್ರಯವಾದ ಹೃದಯವು ರೋಗಗಸ್ತವಾಗುತ್ತದೆ. ಆಯುಕ್ತ ಪ್ರಮಾಣದಲ್ಲಿ ಕಾಮಾದಿ 
ಭಾವನೆಗಳ ಉದ್ದೋಧವಾಗಲು ಹಿಂದೆ ಹೇಳಿದಂತೆ ಮನಸ್ಸು-ಮನೋಬುದ್ಧಿಗಳೊಡನೆ 
ಇಂದ್ರಿಯಾರ್ಥದ ಯೋಗವು ವಿಷಮರೀತಿಯಿ೦ದ ಉಂಟಾಗುವ ಸನ್ನಿವೇಶದಲ್ಲಿ ಮನುಷ್ಯನು 
ಸಿಕ್ಕಿ ಬೀಳುವುದೇ ಕಾರಣ. ಎಷಮಬುದ್ಧಿ ಸ್ಥಿತಿಗಳಿಗೂ ಅದೇ ಕಾರಣವಾಗುತ್ತದೆ. 


ಜೀವಾತ್ಮನ ಚೇತನಾಯೋಗವಿಲ್ಲದ ವಿಸಂಗತ ಮನಸ್ಸು ಜಡ, ಆದರೆ ಕ್ರಿಯಾಯುಕ್ತ. 
ಆತ್ಮವು) ಚೇತನಾವಂ೦ರುಂ. ಅದು ಮುನಸ್ಸನ್ನ್ನು ಪ್ರೇರಿಸುವುದೆಂದರೆ 
ಚೇತನೆಯನ್ನುಂಟುಮಾಡುವುದು. ಚೇತನಾಯುಕ್ತವಾದ ಕೂಡಲೇ ಮನಸ್ಸು ಕ್ರಿಯೆಯನ್ನು 
ಆರಂಭಿಸುತ್ತದೆ. ಆದರೆ ಜಡ ಮನಸ್ಸಿನ ಕ್ರಿಯಾವಂತಿಕೆಯನ್ನು ಅದರ ಸ್ವಯಂಕರ್ತ್ಯತ್ವವೆ೦ದು 
ತಿಳಿಯಬಾರದು. ಆತ್ಮಕ್ಕೆ ಕ್ರಿಯೆಯನ್ನು ಆರೋಪಿಸಿರುವುದು ಔಪಚಾರಿಕ. ವಸ್ತುತಃ 
ಆತ್ಮವು ಕ್ರಿಯಾಕಾರಕ, ಕ್ರಿಯಾವಂತವಲ್ಲ. ಚೇತನಾವಂತಿಕೆಯಿ೦ದ ಮಾತ್ರ ಜೀವಾತ್ಮವು 
ಕರ್ತ, ಭೋಕ್ತ ಎನಿಸುತ್ತದೆ. 


ಜೀವಾತ್ಮ: ಆತ್ಮ ಅಥವಾ ಜೀವಾತ್ಮ ಎ೦ಬುದು ಸರ್ವಕ್ರಿಯಾಸಾಧಕ. ಜೀವನವೆಂದರೆ 
ಜೀವಾತ್ಮದೊಡನೆ ಮನಸ್ಸು. ಬುದ್ಧಿ, ದೇಹಗಳ ಒಂದು ಸಂಯುಕ್ತಾವಸ್ಥೆ. ಅವು 


* ೫೯೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವಿಮುಕ್ತವಾದಾಗ ಮರಣ. ಮರಣದ ಅವಸ್ಥೆಯಲ್ಲಿ ಕ್ರಿಯೆಯೂ ಇಲ್ಲ, ಚೇತನೆಯೂ 
ಇಲ್ಲ; ಅದರಲ್ಲಿರುವ ಪದಾರ್ಥಗಳೆಲ್ಲವೂ ಭೂತಾತ್ಮಕ. ಭೌತಿಕ ಪದಾರ್ಥವರ್ಗದಿ೦ಂದ 
ಭಿನ್ನವಾದವುಗಳೆಲ್ಲವೂ ಆತ್ಮಾದಿಗಳಿಗೆ ಸಂಬ೦ಧಿಸಿದಂಥವು. ಜೀವಾತ್ಮ ನೇರವಾಗಿ 
ಮಾಡಿಸುವ ಕೆಲಸಗಳೆಂದರೆ ಪ್ರಾಣಾಪಾನಗಳು, ಶ್ವಾಸೋಚ್ಛ್ಛಾಸಗಳು, ನಿಮೇಷೋನ್ಮೇಷಗಳು, 
ಜೀವಿಸಿರುವಂತೆ ಎಸಗುವುದು ಮತ್ತು ಮನಸಿಗೆ ಚೇತನೆ ಕೊಡುವುದು. 

ಮನಸ್ಸಿನ ಕರ್ಮವಾದ ಕಣ್ಣು ಮುಂತಾದ ಇಂದ್ರಿಯಗಳಲ್ಲಿ ಸಂಚರಿಸುವುದು 
ಪ್ರೇರಣೆ-ಧಾರಣೆಗಳು, ಸ್ವಪ್ನದಲ್ಲಿಯ ದೇಶಾ೦ತರಗತಿ ಮತ್ತು ಮೃತವಾದ ಲಕ್ಷಣವನ್ನು 
ತಿಳಿಯುವುದು ಆತ್ಮಾಶ್ರಯ ಮನೋವ್ಯಾಪಾರಗಳು. 

ಆತ್ಮದಲ್ಲಿ ಇಚ್ಛೆ, ದ್ವೇಷ್ಠ ಸುಖ, ದುಃಖ, ಪ್ರಯತ್ನ, ಬುದ್ಧಿಗಳೂ ಬುದ್ಧಿಯಲ್ಲಿ 
ಪ್ರಕಾಶವಾಗುವ ಚೇತನೆ, ಧೃತಿ, ಸ್ಮೃತಿ ಮತ್ತು ಅಹ೦ಕಾರಗಳೂ ಲಕ್ಷಣಗಳಾಗಿ ನಿಂತಿವೆ. 
ಪಂಚಭೂತಾತ್ಮಕವಾದ ಮೃತದೇಹದಲ್ಲಿ ಈ ಯಾವುದೂ ಇಲ್ಲ. 


ವಿಶೇಷ ವಿವರಗಳು 


ಆಯುರ್ವೇದವು ಪ್ರಥಮತಃ ಸಾಂಖ್ಯದರ್ಶನವನ್ನು ಆಧರಿಸಿದ್ದು. ಆ ದರ್ಶನದ 
ಪ್ರಕಾರ ಜೀವಗಳೆಲ್ಲ ಪುರುಷಗಳು. ಮಿಕ್ಕವೆಲ್ಲ ಪ್ರಕೃತಿ ಎಂಬ ಪದಾರ್ಥದ ವಿಕಾರಗಳು. 
`ಬುದ್ಧಿಯು' ಅ೦ಥ ಮೊದಲನೆಯ ವಿಕಾರ. ಅದು ಜೀವವಿಲ್ಲದ್ದು. ಆದರೆ ಸ್ಪಷ್ಟಾರ್ಥದಲ್ಲಿ 
ಜಡವಲ್ಲ. ಅದು ಜಡಕ್ಕೂ ಜೀವಕ್ಕೂ ನಡುವೆ ಬರುತ್ತದೆ. ಅದು ಜಡಶಕ್ತಿಯ ಹೆಚ್ಚು 
ನಯವೂ ಸೂಕ್ಷ್ಮವೂ ಆದ ರೂಪಗಳನ್ನು ಪುರುಷ ಅಥವಾ ಜೀವಾತ್ಮನ ನೇರವಾದ 
ಸದ್ಯಃ ಪ್ರತ್ಯಕ್ಷಕ್ಕೆ ವಸ್ತುಗಳಾಗುವ೦ತೆ ರೂಪಾ೦ತರಗೊಳಿಸಿ ಮಾಡಿದ್ದು. ಬುದ್ಧಿಯ ಮೂಲಕ 
ಪುರುಷನು ಹೊರ ಜಗತ್ತಿನೊಡನೆ ಸಂಪರ್ಕ ಹೊಂದುತ್ತಾನೆ. ಆಗ ಅವಿವೇಕದ ಫಲವಾಗಿ 
ಅವನಲ್ಲಿ ಮಮತ್ವ ಅಥವಾ ಅಹಂಕಾರ ಉದಯವಾಗುತ್ತದೆ. ಈ ಅವಸ್ಥಾಂತರಗಳಾವುವೂ 
ಕಾಲದ ಆವರಣದಲ್ಲಿ ಸಂಭವಿಸುವಂಥವಲ್ಲ. ಇವೆಲ್ಲ ಆದರ್ಶಲೋಕಕ್ಕೆ ಸೇರಿದಂಥವು. 

ಇಡಿ ವಿಶ್ವವೂ ಪ್ರಕೃತಿಯಿ೦ದ ಹುಟ್ಟಿದ್ದು. ವ್ಯಕ್ತಿ (ಪುರುಷು ಅದರಲ್ಲಿ ಇದ್ದಾನೆ. ಅದು 
ಅವನಲ್ಲಿ ಸಂಸಾರದ ಸುಖ-ದುಃಖ-ಮೋಹರೂಪದ ಅನುಭವವನ್ನು ಉಂಟುಮಾಡುತ್ತದೆ. 
ವ್ಯಕ್ತಿಯ ಮನಸ್ಸಿನ ಹಾಗೂ ಬುದ್ಧಿ ಮುಂತಾದವುಗಳ ಮಾನಸಿಕ ಯಂತ್ರದಿಂದೊಡಗೂಡಿದ 
ಶರೀರವು ಆಧ್ಯಾತ್ಮಿಕ ಭೇದಗಳಲ್ಲಿ ಅಡಕವಾಗುತ್ತದೆ. ಶರೀರವೂ ನಾನಾ ವಿಧದ ಸುಖ- 
ದುಃಖ-ಮೋಹರೂಪದ ಅನುಭವಗಳ ಆಗರ. 


ಪಂಚ ಜ್ಞಾನೇ೦ಂದ್ರಿಯಗಳಿಗೂ ಅವುಗಳ ವಿಷಯಗಳುಳ್ಳ ಪದಾರ್ಥಗಳಿಗೂ ಸನ್ನಿಕರ್ಷ, 
ಸಂಬಂಧ ಅಥವಾ ಸಾಮೀಪ್ಯ ಉಂಟಾದಾಗ ಪ್ರತ್ಯಕ್ಷಾನುಭವ ಉಂಟಾಗುತ್ತದೆ. ನ್ಯಾಯ- 
ವೈಶೇಷಿಕರ ಪ್ರಕಾರ ಆತ್ಮ-ಮನಸ್ಸುಗಳು ಮೊದಲು ಕೂಡಬೇಕು. ಅನ೦ತರ ಹಾಗೆ 
ಆತ್ಮದಿಂದೊಡಗೂಡಿದ ಮನಸ್ಸು ಇಂದ್ರಿಯಸಂಪರ್ಕ ಪಡೆಯುತ್ತದೆ. ಆ ಪ್ರಕಾರದ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೫೯೭ * 


ಮನಸ್ಸಿಂದೊಡಗೂಡಿದ ಇಂದ್ರಿಯವು ವಸ್ತು ಸಂಪರ್ಕ ಹೊಂದಿದಾಗ ವಸ್ತುಸ್ವರೂಪಜ್ಞಾನವು 
ಇಂದ್ರಿಯದ್ವಾರಾ, ಮನಸ್ಸಿನ ಮೂಲಕ ಜೀವಾತ್ಮಕ್ಕಾಗುವುದು. 

ಕಣ್ಣಿನ ಇಂದ್ರಿಯಶಕ್ತಿಯು ಕೃಷ್ಣ ತಾರೆಯ ತುದಿಯಲ್ಲಿರುತ್ತದೆ. ವಸ್ತುವೊಂದು 
ಎದುರಾದಾಗ ಈ ಇಂದ್ರಿಯಶಕ್ತಿಯು ಅದನ್ನು ಆವರಿಸಿ, ಅದರ ಸ್ವರೂಪವನ್ನು ಗ್ರಹಿಸಿ 
ಹ೦ದಿರುಗಿ ಮನಸ್ಸಿಗೆ ಮುಟ್ಟಸಿದಾಗ ನಮಗೆ ಜಾಕ್ಷುಷಪ್ರತ್ಯಕ್ಷವಾಗುತ್ತದೆ. ಇತರ 
ಇಂದ್ರಿಯಶಕ್ತಿಗಳಾದರೂ ಹಾಗೇ ವಸ್ತುವಿನಲ್ಲಿರುವ ತಮ್ಮ ತಮ್ಮ ವಿಷಯಗಳನ್ನು ಅರ್ಥಾತ್‌ 
ಗುಣಗಳನ್ನು ಗ್ರಹಿಸುತ್ತವೆ. 


ಪ್ರತ್ಯಕ್ಷಜ್ಞಾನದಲ್ಲಿ ನಿರ್ವಿಕಲ್ಪಕ ಹಾಗೂ ಸವಿಕಲ್ಪಕ ಎಂಬ ಎರಡು ಭೇದಗಳಿವೆ. 
ಗುಣರಹಿತವಾಗಿ ಕೇವಲ ವಸ್ತುವನ್ನು ಗ್ರಹಿಸುವುದು ಮೊದಲಿನ ಲಕ್ಷಣದಲ್ಲುಂಟಾಗುವ 
ನಿರ್ವಿಕಲ್ಪಕ ಜ್ಞಾನ. ವಿಕಲ್ಪ ಅಥವಾ ಗುಣಸಹಿತವಾಗಿ ವಸ್ತುವನ್ನು ತಿಳಿಯುವ ಎರಡನೆಯ 
ಜ್ಞಾನವೇ ಸವಿಕಲ್ಪಕ. ನಿರ್ವಿಕಲ್ಪಕದಲ್ಲಿ ವಿಶೇಷ್ಯ-ವಿಶೇಷಣಗಳ ಮತ್ತು ಅವುಗಳ ಸಂಬಂಧದ 
ಜ್ಞಾನವಾಗುವುದಿಲ್ಲ; ಸವಿಕಲ್ಪದಲ್ಲಿ ಆಗುತ್ತದೆ. 

ಬುದ್ಧಿಯೆಂದರೆ ಜ್ಞಾನ. ಅದು ಎಲ್ಲ ವ್ಯವಹಾರಕ್ಕೂ ಕಾರಣ. ಅದರಲ್ಲಿ ಸ್ಮೃತಿ ಮತ್ತು 
ಅನುಭವ ಎ೦ದು ಎರಡು ಭಾಗಗಳಿವೆ. ಸ್ಮೃತಿಯು ಸಂಸ್ಕಾರದಿಂದ ಹುಟ್ಟುತ್ತದೆ. ಅದರಿಂದ 
ಪ್ರತ್ಯೇಕವಾದದ್ದು ಅನುಭವ. ಅನುಭವ ಎರಡು ಬಗೆಯದು: ಯಥಾರ್ಥ ಅಯಥಾರ್ಥ 
ಎಂದು. ಯಥಾರ್ಥವು ಸತ್ಕಾನುಭವ, ಅಯಥಾರ್ಥವು ಮಿಥ್ಯಾನುಭವ. ಯಹಾರ್ಥಾನುಭವ 
ನಾಲ್ಕು ಎಧ: ಪ್ರತ್ಯಕ್ಷ (2001000000), ಅನುಮಿತಿ (1118070000), ಉಪಮಿತಿ (೧8108)) 
ಮತ್ತು ಶಾಬ್ಬ (76801800) ಎ೦ದು. 

ಸತ್ಯಾನುಭವವು ಪ್ರಮೆ, ಮಿಥ್ಯಾನುಭವವು ಭ್ರಮೆ. ಮೊದಲನೆಯದರಲ್ಲಿ ವಸ್ತುವಿನ 
ಜ್ಞಾನ ಇದ್ದ ಹಾಗೇ ಆದರೆ, ಎರಡನೆಯದರಲ್ಲಿ ವಸ್ತುವಿನ ನಿಜ ಜ್ಞಾನದಿಂದ ಭಿನ್ನವಾದ 
ಅವಾಸ್ತವ ಜ್ಞಾನವಾಗುವುದು. 

ಜೀವಶಕ್ತಿ (1108) ಮತ್ತು ಮನಸ್ಸುಗಳು ರೋಗದ ಕಾರಕಗಳಾಗಬಲ್ಲವೆಂಬುದು 
ಹಳೆಯ ಸಿದ್ಧಾಂತ. ಮಾನಸಿಕ ರೋಗಗಳಿಗೆ ರಜೋಗುಣ ಹಾಗೂ ತಮೋಗುಣಗಳು 
ಕಾರಣಗಳೆಂದು ಆಯುರ್ವೇದದ ಹೇಳಿಕೆ. ಈ ಮಾತನ್ನು ಆಧುನಿಕ ರೀತಿಯಲ್ಲಿ 
ಹೇಳುವುದಾದರೆ, ಮನುಷ್ಯನ ಅವಪ್ರಜ್ಞೆಯಲ್ಲಿ ಸ್ಥಿತ್ಯಂತರಗಳು೦ಂಟಾಗುವುದೇ ಮಾನಸಿಕ 
ರೋಗಗಳ ಉತ್ಪತ್ತಿಗೆ ಕಾರಣ. 

ಸತ್ವವು ಮನಸ್ಸಿನ ಸಮಸ್ಥಿತಿಗೆ ಕಾರಣವಾದ ಗುಣವು. ರೋಗನಿದಾನದ ಐದು 
ತತ್ವಗಳಲ್ಲಿ ಮೊದಲನೆಯದು ನಿದಾನ. ನಿದಾನದ ಅಥವಾ ರೋಗದ ಮೂಲಕಾರಣದ 
ಮೂರು ಉಪವಿಭಾಗಗಳಲ್ಲಿ ಪ್ರಜ್ಞಾಪರಾಧವೆಂಬುದೂ ಒಂದು. ಪ್ರಜ್ಞಾಪರಾಧವೆಂದರೆ 
ವರ್ತನೆಯಲ್ಲಿ ಅವಿವೇಕ ತಾಳುವುದು ಮತ್ತು ಜೀವನದಲ್ಲಿ ಅನಿಯಮದಿಂದ ವರ್ತಿಸುವುದು. 
(.&. 1/810118 1061088. 124), 


* ೫೯೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬುದ್ಧಿಯು ಸತ್ವ, ರಜ, ತಮ ಎ೦ಬ ಮೂರು ತರಹದ ಸ್ವಭಾವವುಳ್ಳದ್ದು. ಈ 
ಮೂರು ಗುಣಗಳಿ೦ದ ಕೂಡಿದ ಬುದ್ಧಿಯೇ ಅಹಂಕಾರದ ತಂದೆ. ಅಹಂಕಾರ ಕೂಡ 
ಅದೇ ಪ್ರಕಾರ ಮೂರು ಬಗೆಯದು. ಇಂದ್ರಿಯಗಳೂ ಮನಸ್ಸೂ ವಿಕಾರಗಳು. ಜೀವಾತ್ಮನಿಗೆ 
ಮನಸ್ಸು ದೂತ. 

ಹಿತಾಹಿತ ವಿವೇಕರೂಪದ ಬುದ್ಧಿ. ಮನಸ್ಸನ್ನು ದೃಢಪಡಿಸುವ ಧೈರ್ಯ ಮತ್ತು 
ಶಾಸ್ತ್ರಜ್ಞಾನಗಳು ಮನಸ್ಸಿನ ದೋಷಗಳೆನಿಸುವ ರಜಸ್ತಮ-ಕಾಮ ಕೋಧಾದಿಗಳಿಂದ 
ಉಂಟಾಗುವ ಚಿಂತೆ, ಭಯ ಮೊದಲಾದ ರೋಗಗಳಿಗೆ ಮದ್ದು, 


ಮಸ್ತಿಷ್ಕ ಅಥವಾ ಮಿದುಳು ಜ್ಞಾನದ ಕಾರ್ಯಗಳಿಗೆ ಸಾಧನ, ಜ್ಞಾನೇಂದ್ರಿಯಗಳ 
ಆಶ್ರಯಸ್ಥಾನ. ಇಂದ್ರಿಯ ಮತ್ತು ಮನಸ್ಸುಗಳ ಸಮ್ಯಗ್ಯೋಗದಿ೦ದ ಜೀವಾತ್ಮನಿಗೆ 
ಜ್ನ್ಞಾನವಾಗುವುದು. ಇಂದ್ರಿಯಗಳ ೦ರೋಗವಿಲ್ಲದಾಗಲೂ ಇಂದ್ರಿಂತುಗಳು 
ಎಷಮಸ್ಥಿತಿಯಲ್ಲಿದ್ದಾಗಲೂ ಜೀವಾತ್ಮನಿಗೆ ಬಾಹ್ಯ ವಸ್ತುಗಳ ಯಥಾರ್ಥಜ್ಞಾನವಾಗುವುದಿಲ್ಲ. 

ಚೇತನಾಸ್ಥಾನವಾದ ಹೃದಯದಲ್ಲಿ ತಮಸ್ಸು ಆವರಿಸಿದರೆ ನಿದ್ರೆ ಬರುತ್ತದೆ, ಸತ್ವ 
ಆವರಿಸಿದರೆ ಎಚ್ಚರವಾಗುತ್ತದೆ. ರಜೋಗುಣ ಹೃದಯುವನ್ನಾವರಿಸಿದರೆ 
ಸ್ವಪ್ನದರ್ಶನವಾಗುತ್ತದೆ. (ಸ್ಪಪ್ನದಲ್ಲಿ ಕಾಣುವುದೆಲ್ಲವೂ ಪೂರ್ವದಲ್ಲಿ ಅನುಭವಿಸಿದ 
ವಿಷಯಜ್ಞಾನದಿಂದಲೇ.) (೫. 305 ಶಾರೀರವಿಜ್ಜಾನ 11೧0 20) 


ರ್ಜ೯ * 


ಆಧಾರ ಗ್ರಂಥಗಳು 


1111706100100 10 78100108) 0)' 301178, 1.008016 ೬ ೫1016 
72(011170111೩! 25]/0110108)7 07 ೩೦0೦೧ 5. ೫100617011 


85170001087-10 71681710018 01110/1380 .1.6]15113001 0] 71011781 
1.. 1/11 


0201115 111 (10001೩1 7610101068) 0) ?728)7130 20/15 


257000108)-4 500)/ 08101111111 0)/ ೫೦0೦೧ 5. 70001710101 6 
100೩16 ೮. 1/8/0015 


0 7110178105 081/00 0771111೩17 1106008811 

& 1/8/0781 08517000108) 07 ೮.೯.5100 

106017 1170600101 10 88100010877 0) ೫0% ಹ 1/8/6೩70! 1181! 
10 06)/0110108)7 ೦೯1೦) 2೩7 1.110 0)/ 17೦೪೦೯ 

11 011110 01881000108) 07 11111೩17 110 12೩೬೩11 

20011110111 75170110108) 077 118/7) ಲಿಂ111115 ಹ 1೩/1305 121೩7೦೯ 
8110107 000/50 10 ೮೦7೮7೩1 7410100108) 07 ೮೩/7೮೦೯ 1/1/01) 
10 71111011105 ೦8610110108) 07 ೫711118111 1೩11305 

0 110111೩7 11170 0]/ 7/08 5.0. 4618187೩71 

(50001೩1 75100010877 ೮೬1೧೯6 

೩1೩ 58781೩17೩0 07 1118170188 

10805 01 (30 7372/111೩ 50125 ೦7820818778 0)/ 5.1. 801181೩ 
ಶಾರೀರ ಎಜ್ಞಾನ 0 ವಿ.ಎನ್‌. ಜೋಶಿ 

ಶಾಂರ್ಜ್ಣಧರ ಸಂಹಿತೆ 0) ದಾ.ಅ. ಹಲಸೀಕರ 

11876 8001 01 ಗ)7/770610 11810118 1100108 077 2೯. 11.17. 5೫/೩೧೪೯ 


* ೬೦೦ 


ಪದಾರ್ಥಕೋಶ 


ಅಕಶೇರುಕ 
ಅಂಗ 
ಅಜ್ಞಾತ ಪ್ರಜ್ಞೆ 
ಅತಿನೇರಿಳೆ 

ಅತಿಭೌತಶಾಸ್ತ 
ಅಂತರ್‌ಗ್ರಹ 
ಅ೦ತರ್‌ನಿರೀಕ್ಷಣೆ 
ಅಂತರವಯವ 

(1012111, 10811, 111701, 111105 
ಅ೦ತರಿತ ಕಲಿಯುವಿಕೆ 
ಅಂತಃಶಕ್ತಿ 

ಅನ್ವಯ 

ಅನ್ವಿತ 

ಅನಿಚ್ಛಾಕೃತ 

ಅನಂ೦ತರಿತ ಕಲಿಯುವಿಕೆ 
ಅನುಕ್ರಿಯೆ 

ಅನುಕಂಪಕ 

ಅನುಕ್ರಮ 

ಅಪಧಾಯಕ ಅಂತರ್‌ಗ್ರಹ 
ಅಪರೋಕ್ಷ 
ಅಪಸ೦ಯೋಜನೆಗಳು 
ಅಭಿಜ್ಞೆ 
ಅಭಿಜ್ಞಾಮನಃಶಾಸ್ತ್ರ 
ಅಭ್ಯಾಸ 
ಅಮೂರ್ತ 
ಅಯಥಾರ್ಥ 
ಅರೆಬೂದಿ 
ಅವಕೆಂಪು 


11117011001810 

೩೧ 

70 [11001501005 1/10 
11178-710101 
10180075105 

1111101100 
1111705060100 

1150018, 1111011017 ೦೯೫75 
1705) 

57೩೦೦6 10೩1178 
೩0010 

1001108100 

1001106 

17110101112) 

1115೩006 10817118 
70800050 

51170801000 
5100055100 

80170801110 11101011100 
100 

17010005 801765 
(0811100 

8510101081 0೯ ೮08೧1100 
11801 5067 

051೩0! 

11081 

1.181 0), 11061017 ೮೮7 
11718-106 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅವಕ್ತೀಣ 
ಅವಯವ, ಅವಯವಿ 
ಅವಧಾನ 
ಅವಪುಜ್ಞೆ 
ಅವಭಾವನಾಪೀಠ 
ಅವರೋಧ 
ಅವಸ್ಥೆ 

ಛ 
ಆಗರ್ಭ 
ಆಜನ್ಮ 
ಆತ್ಮಪಜ್ಞೆ 
ಆದೇಶ 
ಆನುವಂಶಿಕ 
ಆರ್ಜನೆ 
ಆವರ್ತ 
ಆವೃತ್ತಿ 
ಆಸಕ್ತಿ 
ಆಹಾರಾನ್ವೇಷಣೆಯ ಪ್ರವೃತ್ತಿ 
ಇಂದ್ರಿಯಾವಯವ, ಇಂದ್ರಿಯಾಂಗ 
ಇಂದ್ರಿಯಪ್ರತ್ಯಕ್ಷ 
ಇನ್‌ಸುಲಿನ್‌ 
ಇಳಿಗಡು 
ಉತ್ಕ್ರಿಯಾತ್ಮಕ 
ಉತ್ಕೇಪ 
ಉತ್ತರಪ್ರತಿಮೆ 
ಉದ್ರಿಕ್ತಾವಸ್ಥೆ 
ಉನ್ಮುಖತೆ 
ಉಪಾಧಿ 
ಉಪಾಧಾನ 
ಉಪಾಹಿತ 
ಉಪಾನುಕಂಪಕ 
ಉಳಿಗಾಲ 
ಎದುರುಪೊರೆ 
ಏರುಗಡು 
ಒತ್ತಡ 


೬೦೧ * 


50111131181 

(೦19೫೫; ಲಿ ೩೧71517 
(100100. 

1116 810-00501005 111706 
[1701181೩1705 
7051518000; 21008 
5೩66; 51810 
111001 

11111810 
501/-0005010050055 
(0011001581017; 50080010 
1107061೩177 
೦೦151100 
೯೦೪1! 

100೬೮10) 

1111017051 

11151110 0871201100 
50086 ಲಿ 
8010000100 

11150110 
10170111111 
17೩1110 

51008 

&(1೦(-1178 0 
717301008111006 
(1001100. 
(೮೦861100 
(00161101178 
(೮086110006 
018571702817000 
71೬18100 

(0170೩ 
1॥/೦೯1.1111/ 
೫1085010 


* ೬೦೨ 


ಒಳಪೊಟ್ಟರೆ 
ಓಜೋಗಂಧಥಿ 
ಓಜೋರಸ 
ಔದ್ಯಮಿಕ 

ಔಷಧ ಶಾಸ್ತ್ರ 
ಔದ್ಯೋಗಿಕ" 
ಕಂಠಕರ್ಣನಾಳ 
ಕಥನಕ ಮ 
ಕನೀನಿಕೆ 

ಕಪ್ಪು ಪೊರೆ 
ಕಂಪ 
ಕಂಪನೋಪಕರಣ 
ಕರ್ಮೇ೦ದ್ರಿಯ ಸ್ಥಳ 
ಕಲ್ಪನೆ 

ಕಲ್ಪಕ 

ಕಲ್ಪನಾಶಕ್ತಿ 
ಕಶೇರುಕ 

ಕಾಮ, ಕಾಮಗಂಥಿ 
ಕಾಲಮಾಪಕ 
ಕಾಲಲೋಲಕ 
ಕೃತ್ಯ 

ಕೆಳಕೋಷ್ಠ 
ಕೇಂದ್ರ 

ಕ್ರಮ 
ಕ್ರಿಯಾವಾಹಿ ನರ 
ಕ್ಷೇತ್ರಾವೇಕ್ಷಣ ಕ್ರಮ 
ಕ್ಷೇಪ ಕ್ಷೇಪಚಾಪ 
ಕ್ಷೇಪಕ್ರಿಯೆ 
ಗುರುತಿಸು 

ಗ್ರಹಣ 
ಗ್ರಹಣಧಾರಣ ಕ್ರಮ 
ಗ್ರಹಿಕೆ 

ಗ್ರಾಹಕ 

ಘಟನೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


/0710105 

1171016 ೮1೫16 
11101 

1116056181 

50100700 0811001010 
100೩/0181 
1151800181 700 
1100೦60181 1100706 
20011 

115 

17101800 

11118 7೦ 

10101 ಗಿ0೩ 

160೩ 

111881118೪0 
11118811180101 

1711001೩ 

5ಉ€ ೮00865 
(1101301110107 
1/01000170 

70000100 

0601700 

(000 

1/00706 

1010 11೮೦ 

1016 50/7077 11004 
7010; ೫೮1೦: 1೦ 
7010 ಗಿ0100 
8೫00080150 

೫0000100 

1081111119 ಹಿ 5೫7108 7/00706 
1110 80001106 (1017110680 
೫001/1001; 1000018010 
71000170100. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಘ್ರಾಣೇಂದ್ರಿಯ 
ಚರ್ಮದ ಸಂವೇದನೆ 
ಚಾಕ್ಷುಷ ಚಾಕ್ಷುಷರು 
ಚಾಕ್ಷುಷ ಸಂವೇದನೆ 
ಚಾಕ್ಷುಷ ಪ್ರದೇಶ 
ಚಜೋದನೆ 

ಜಡ 

ಜಡಸ್ಮೃತಿ 
ಜನನಶಾಸ್ತ್ರೀಯ ಕ್ರಮ 
ಜನನಾವಯವ 
ಜಾತಿ 

ಜೀವರಸ 
ಜೀವರಸೀಕರಣ 
ಜೋರು 

ಜ್ಞಾತಪಜ್ಞೆ 

ಜ್ಞಾನ 

ಜ್ಞಾನಾರ್ಜನೆ 
ಜ್ಞಾನೇಂದ್ರಿಯ ಸ್ಥಳ 
ಜ್ಞಾನವಾಹಿ ನರ 
ತಲೆಬುರುಡೆ 

ತಾತ್ವಿಕ ಮನಃಶಾಸ್ತ್ರ 
ತಿರುಳುರಸ (ತೇಜೋಗಂ೦ಥಿಯ) 
ತೀವ್ರತೆ 
ತೇಜೋಗಂಧಿ 
ತೊಗಟೆರಸ (ತೇಜೋಗಂಥಿಯ) 
ದ್ವನಿ 

ದ್ವನಿಗುಣ 
ನಡುಮಿದುಳು 
ನಡುದಲೆ 

ನರ 

ನರಕುಡಿ 

ನರಗಂಟು 

ನರಪುಟ 


110560 

5111 50058100. 
1715081; 315110 
719081 50058100 
1715081 ಗಿ೦೩ 
1111010150 
1/000811081; 11017800 
80160 11010177 
(07000 11007106 
(100101 ಲ 
500105 
2010018511 
7/018001/517 

1.006 

116 (01501005 11706 
50050; ಓಓ110%711060 
1081178 

5600807 ೮೩ 
5೮೦೧6೦೧7 1೫೮/೦ 
008118 

51೧111, ೦1೩71017 
21110500108 26170001087 
610110 

1111011510) 

(110081 ೮1806 
೮೦10 

500064 

1111100 

(೮೦೦0೦017 
78/100811,000 
11೦/೦ 

10೧61105 

(00೯005 0110 003 
1070-0011 


೬೦೩ * 


* ೬೦೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನರಮಂಡಲ 7017೦5 51500173 
ನರರವೆ (೦11-006) 
ನರವಿಸಂಧಿ 51708050 

ನರಸೇತು 7015 

ನರ ಹುರಿ ಹೀ 

ನಿರ್ನಾಳಗ೦ಧಿ 100655 ೮1೩06 
ನಿರೀಕ್ಷಣೆ (0105078100 
ನೈಷೇಧಿಕ 71088010 

ಪದ 016 

ಪದಪ್ರತಿಮೆ ''ಗುಜಚ 111880 
ಪರ್ಯಾಪ್ಕಿ (೮೦107010100055 
ಪರತಃ ಪ್ರಾಮಾಣ್ಯ ದೃಷ್ಟಿ (೮100010 8011 081110೪7 
ಪರಿ ನರಮಂಡಲ 70/1/10181710೧7005 5150003 
ಪರಿಧಿ ಸಿದ್ಧಾಂತ 80110108೩11000)7 
ಪರಿಮಾಣ 10೩5070 

ಪರೋಕ್ಷ 17611001 

ಪಿಂಡ (೦೯೩71517 

ಪುಟ (00॥ 

ಪುನರಾವೃತ್ತಿ ೫0000101 

ಪೂರಕ (001371011700/)7 
ಪೃಶ್ರಿಕಾ ಸ್ಥಿ 5೩೦/೩ 301105 

ಪೇಶಿ 715500 

ಪೊರೆ 1011018110 
ಪ್ರಕರಣೇತಿಹಾಸ ಕ್ರಮ (೮೩50-0151077 101706 
ಪ್ರಕಾರ 0017; 77700 
ಪ್ರಕಾಶಫ್ನಪೊರೆ 101016 

ಪ್ರಕ್ರಿಯೆ 8100055 

ಪ್ರಜೋದನೆ 11018000; 110010 
ಪ್ರಜ್ಞೆ (೮0850107051055 
ಪತ್ಯಭಿಜ್ಞಾನ ೫0008/1101 
ಪ್ರತಿಕ್ರಿಯೆ ೫08000. 

ಪ್ರತಿಮೆ 1111880 
ಪ್ರತಿಮಾಸಂಪುಟ 1111೩90೧] 

ಪ್ರತೀಕ್ಷೆ 7200008000. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪ್ರಭಾವಿತ 
ಪ್ರಮಾಣ 
ಪ್ರಯೋಗ 
ಪ್ರಯೋಜಕ 
ಪ್ರೃತ್ತಿ 

ಪ್ರೇರಣೆ 
ಪ್ರೇರಣಾಸಮುದಯ 
ಪ್ರೇರ್ಯ 
ಪ್ರೇರಿತ 

ಬದಿದಲೆ 
ಬಲೆಪೊರೆ 
ಬಹಿರ್‌ ನಿರೀಕ್ಷಣೆ 
ಬೀಜ 

ಬುದ್ಧಿ ಪರೀಕ್ಷೆ 
ಬುದ್ದಿ ಪೂರ್ವಕ 
ಬುದ್ಧಿ ಮಾಪಕ 
ಬೂದಿ ಬಣ್ಣ 
ಬೆನ್ನುಹುರಿ 
ಬೆನ್ನೆಲುಬು 
ಬೆಳ್‌ಪೊರೆ 
ಭಾವ 


ಗ 


ಭಾವನೆ 

ಭಾವನಾಂಶ 

ಭಾವಪ್ರಕಾರ 

ಭಾವಿಕಸ್ಮೃತಿ 

ಭಾವನೋದ್ರೇಕ 

ಭ್ರಾಜೋಗಂಧಥಿ 

ಮಂಡಲ 

ಮನಃಪ್ರವೃತ್ತಿ 

ಮನಃ ಪಣಾಲಿ 
ಮನಃಶಾಸ್ತ್ರೀಯ, ಮಾನಸಶಾಸ್ತ್ರೀಯ 
ಮನೋಷಶೀಕರಣ ಹ 
ಮನೋರೋಗನಿದಾನ 
ಮಾನಸಚಿಕಿತ್ಸಾಶಾಸ್ತ್ರ 


೬೦೫ * 


2000000 

8 008(81100000) 
(00111101 
72001130110 
'7006000]7 

51710105 

51171178101 08511011 
೫040006001 
5171018106 
'0111)01೩11,000 
೫0018 

(1]00010 006007೩100. 
101005; 23೩510 7007 
1111011160100 7081 
2011001810 
10850101700 ೦೯1111011160000 
(1೦7 0108 

517೩1 0೯6 
1011001೩80 

50107000 

101181 51810 
೫1110100 

0011119 
1೩17-0811017 
1608110181 1101730177 
2010017011 

71010೩77 

5೫51007 

1500510100. 

(110160 
851%700010810೩1 
[1170110515 
051/0110-0೩110108) 
251/0110111078077 


* ೬೦೬ 


ಮಾನಸ-ಮಾನಶಾಸ್ತ 
ಮಾಯೆ ್‌ 
ಮಾಯಾಪ್ರತಿಮೆ 
ಮಾಂಸಲ ಸಂವೇದನೆ 
ಮಿದುಳು 
ಮುಮ್ಮಿದುಳು 
ಮಿದುಳುದೊಗಟೆ 
ಮಿದುಳಿನ ಲಾಂಛನ 
ಮುಂಡ 

ಮುಂದಲೆ 

ಮೂರ್ತ 
ಮೂಲಪ್ರವೃತ್ತಿ 
ಮೇಲುಕೋಷ್ಠ 
ಯಥಾರ್ಥ 
ಯಾಂತ್ರಿಕ 
ಯುಗಪದ್ವ್ಯತ್ಕಾಸ 
ಯೋಜ್ಯ 

ನಿರ್ಮಾಪಕ 

ರಚನಾತ್ಮಕ 

ರಂಜಿತ 
ರಜಃಕಾಲಚಕ್ರ 

ರಸ 

ರಾಗ 

ರುಚಿ 

ರುಚಿಮೊಗ್ಗೆ 
ರೋಗನಿದಾನ 
ರೋಮಪುಟ 
ಲಂಬಕ 

ಲಾಲಾರಸ 

ಲೋಲಕ 

ವಪೆ 

ವರ್ಣಚಕ್ರ 
ವರ್ಣಾಂಧ 

ವರ್ತನೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


8517000-11007)7 
11115100 

11150177 1111880 
1/115010-50058100 
731911. 

(೦೧೩0೧0೩ 

(ಲಂಗ 

31811-178೩00 

11 070 8306) 
00181 1,000 
(0001010 

11151101 

7101೫ 

70%] 

1/000811081 
511301(870005 01/೩5! 
510]0010187:001700 
(1೦೩೪೪೦ 

511001೩1 
(೮0100806 
10151081 ಲ/010 
50173011; 18116 50010100. 
71010; 00 

1೩510 

೩50-000 
08101087 
1111-0011 

1.000 

5ಖ11೩ 

80161/1177 
118011೩817 
(೮0100/-6150 
(೮೦1008-01116 
73001871008 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವ್ಯತಿರೇಕ ಶೀತಸ೦ವೇದನೆ 
ವ್ಯತಿರೇಕ ಉಷ್ಣ ಸಂವೇದನೆ 
ವಸ್ತು ನಿಷ್ಠಕಾರಕ 

ವ್ಯಕ್ತಿ ನಿಷ್ಠಕಾರಕ 
ವ್ಯತ್ಯಾಸ 

ವರ್ಣವ್ಯತ್ಯಾಸ 

ವ್ಯಭಿಚಾರ 

ಎಚಾರ 

ವಿಭಜನೆ 

ಎಂಗಡಣೆ 

ವಿಶಿಷ್ಟ ಶಕ್ತಿಗಳು 

ವಏಿಸಂಧಿ 

ವಿಷಮ ಮನಃಶಾಸ್ತ್ರ 
ವಿಷಮಸ್ಥಿತಿ, ವಿಷಮಾಟಸ್ಥೆ 
ವಿಧಾನ 

ವಿಧಾಯಕ 

ವೈಧಿಕ 

ಶರೀರಶಾಸ್ತ್ರ 

ಶರೀರ ರಚನಾಶಾಸ್ತ್ರ 

ಶಾರೀರಿಕ ಮನಃಶಾಸ್ತ್ರ 
ಶುಕ್ಷಕೋಶ “ 
ಶೋಣಿತ ಕೋಶ 
ಶೋಣಿತಾಣೂತ್ಪತ್ತಿಯ ಕಾಲಚಕ್ರ 
ಶ್ರಾವಣ, ಶ್ರಾವಣರು 

ಶ್ರಾವಣ ಪ್ರದೇಶ 

ಶ್ರಾವಣ ಸಂವೇದನೆ 

ಸಕಶೇರುಕ 


ತು 
೭2 
ಬ 
೭ 
ಸ 
(೬ 
1 
(0 


17860710೩1 (016 
87860710811 
(10100010 7೩೦೦೯ 
51210]000176 ₹೩080 
10100 

(001001 ೆಂ10೩5॥ 
(11೩೧8೦ 

'110081( 

71115100 
11101118100 
500481 10111105 

ಜು 

0130117381 851/000108)7 
01011781 51810 
8061118 

1.08೩ 1081518010 
8041110 

8115101087 
1181017) 
11510108108 0670001087 
108105 

ಲಾಜ 

111೩೪೦1 ಲ)7010 
61101); ೦1105 
೭6100177 ಗ೦೩ 
16110೧7 50068100 
10700110 

(೮೦181100; ?/111 70೪/೦೯ 
(08೩1೦ 

11081೩1 

11110818106; 1110818100 
1101118111] 

5171717071 

1106 15111101 


೬೦೭ * 


* ೬೦೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಂಖ್ಯಾಕಕೃತಿ 
ಸಂಖ್ಯಾಶಾಸ್ತ್ರೀಯ 
ಈ 
ಸಂಚಾರಿ ಭಾವ 
ಸನ್ನಿ ಕೃರ್ಷ, ಸಾಮೀಪ್ಯ 
ಸನ್ನಿ ಕೃಷ್ಣಪ್ರತಿಮೆ 
ಸಂಪರ್ಕನರ 
ಸಂಮರ್ದ 
ಸಂರಕ್ಷಣಪ್ರವೃತ್ತಿ 
ಸಂಯೋಗ 
ಸಂವೇದನೆ 
ಸಂಹಿತೆ 
ಸರ್ಜನೆ 
ಸಾತತ್ಯ 
ಸಾದೃಶ್ಯ 
ಸುಪ್ತಿಕಾಲ 


1113001-1011. 
51805081 
055178 1006 
201111೧7 

716000 1111೩90 
5500181080 1070 
೫1055010 
1/8101181 1751001 
(೮0830118100 
50058100 

(060 

(081೦0. 
(೮೦00170107 
51111111107 
1.೩೦೦] 801100 
(೮೦01010೩ 

10170೧7 
1/017701)/ 111886 
017101700ಗ178 
10081178100. 
510]0001760 8017 081%710%7 
110-508 05(100 
10081606 

7100 

10001710 
501-45501001 
1/01/0೬07 

(0೧0 

57೧) 

1.005; ೮150೬1 
014 81೩10. 
(0೦೦1॥1111,000 
1/06/011೩ ೦10101881೩ 
೫00 


೬೦೯ * 


22) 


2೫2 


* ೬೧೦ 


೬೧೧ * 


ಭದ್ರಂ ಶುಭಂ ಮಂಗಲಂ 


ಪ್ರೊ.ಬಿ.ಎಚ್‌.ಶ್ರೀಧರ, ಸಿದ್ಧಾಪುರ ಇವರು ಉತ್ತಮ ಕವಿಗಳು, ವಕ್ತಾರರು, ಶಿಕ್ಷಕರು, 
ಪತ್ರಿಕಾಪ್ರಪ೦ಂಚದಲ್ಲಿ ವರ್ಷಾನುವರ್ಷ ದುಡಿದು, ನಮ್ಮ ಸದ್ಯದ ಭಾರತೀಯ ಸಮಾಜಕ್ಕೆ 
ಯಾವ ರೋಗ ಹತ್ತಿದೆ? ಏನಾದರೆ ಆರೋಗ್ಯವಾದೀತು? "ಎಂಬುದನ್ನು ಎರಡು ತಪ 
ವಿಚಾರ ವಿವೇಕ ಮಾಡುತ್ತ ಬಂದಿದ್ದಾರೆ. ಅದರ ಕಾ 'ರಸಯಜ್ಞದ ಕವನಗಳನ್ನು 
ನೀಡಿ. ಆಮೇಲೆ ವಿವೇಕಿ ವಿಸ್ತಾರವನ್ನು `ಕಾವ್ಯಸೂತ' `ಜ್ಞಾನಸೂತ್ರ' ಮತ್ತು 'ರಾಷ್ಟ್ರಸೂತ್ರ" 
ಎಂಬ ಈ ತ್ರಯಿಯಿಂದ ತಮ್ಮ ಪ್ರಸ್ಥಾನಭೇರಯನ್ನು ಮೊಳಗಿಸಿದ್ದಾರೆ. ಪಂಪ ಪನ 
ಆದಿಪುರಾಣದಲ್ಲಿ ಪ್ರಥಮ ತೀರ್ಥಂಕರನ ಮಗ- ಚಿತ ಚಕ್ರವರ್ತಿ -ಪಂಚಮ್ಲೇಚ್ಛ 
ಖಂಡಗಳನ್ನು ಆರನೆಯ ಆರ್ಯಖಂಡದೊಡನೆ ಹೊಂದಿಸುವುದು ಹೇಗೆ? ಗ್‌ 
ಚರಿತ್ರೆ ಬಂದಿದೆ. ಪುಲಿಕೇಶಿಯ ದಿಗ್ವಿಜಯ, ಶಿಲಾಲೇಖವಾಗಿಯೇ ಉಳಿಯಿತು. ಈ 
ಕ್ಷಣಕ್ಕೂ ಕರ್ನಾಟಕವು ಪಂಚೀಕೃತವೋ, ಪ೦ಚತ್ವಂಗತವೋ, ಹೇಳುವುದು ಕಷ್ಟವಾಗಿದೆ. 
ಪಡ್‌ಗುಣೈಶ್ತರ್ಯಶಾಲಿ ಭಗವಂತನೇ ಆ ಕಾರ್ಯವನ್ನು ನಿರ್ವಹಿಸಬೇಕು. ಶ್ರೀಧರರು 
ತಮ್ಮ ವಿವೇಕ ಸೂತ್ರವನ್ನು ಇಲ್ಲಿ ವ್ಯಾಸವಾಗಿ, ಸಮಾಸವಾಗಿ ತ ಬಿಡಿಸಿ ತೋರಿಸಿದ್ದಾರೆ. 


ಸತ್ತ್ವಕ್ಕೂ, ತತ್ತ ಎಕೊ ಸ್ವತ್ವವಿಲ್ಲದೆ ನಿರ್ವಾಹವಾಗದು. ಆ ಸ್ವತ್ತು ಸ್ವಾಮಿಯ ಸೊತ್ತು. 
ಈ ಗತ್ತು. ಗಮಕ `ಬೈಗೊಡದೆ ಅಭಿನಯ ಮಾಡಿದರೆ, ಯಾವ ಅಭಯಪ್ರಧಾನವೂ 
ಅಲ್ಲಿ ಆಗದು. ಇಂಥ ಶಿತ್‌ ಪ್ರಣಾಲಿಯ ಗಂಥಕ್ಕೆ ಶ್ರೀ ಡಿ.ವಿ.ಜಿ.ಯವರ ಭಗವದ್ಗೀತಾ 
ಭಾಷ್ಯ, ಶ್ರೀ ಮಾಸ್ತಿಯವರ-ಭಾರತ, ರಾಮಾಯಣ ಪ್ರಜ್ಞೆ, ಶ್ರೀ ಕುವೆಂಪುರವರ ಪ್ರಜ್ಞ 
ಶ್ರೀ ಕುಮಾರಸ್ವಾಮಿ, ಶ್ರೀ ಜ.ಚ.ನಿ. ಮಾತೆಮಹಾದೇವಿ, ಜಯದೇವಿತಾಯಿ ಲಿಗಾಡ 
ಇತ್ಯಾದಿ ವ್ಯಕ್ತಿಗಳ ಮೇಳಸೇರಿ, ಕರ್ನಾಟಕದ ಶೀಲಕ್ಕೆ, ದೇಸಿ-ಮಾರ್ಗ ಒಡ೦ಬಡುವಂತೆ 
ಶೀಲದ ಸ೦ಚಾರ ಕ್ರಮವನ್ನು ತಿಳಿಸಿಕೊಡಬೇಕು. ಶ್ರೀ ದಿವಾಕರ, ಶ್ರೀ ಮೂರುಸಾವಿರಮಠದ 
ಸ್ವಾಮಿಗಳು, ಧರ್ಮಸ್ಥಳದ ಶ್ರೀ ವೀರೇ೦ದ್ರ ಹೆಗ್ಗಡೆ, ಸೇನಾಪತಿ ಕರಿಯಪ್ಪನವರು, ಶ್ರೀ 
ಪಾವಟೆಯವರು, ಶ್ರೀ ಅಡಕೆಯವರು, ಪೇಜಾವರಮಠದ ಶ್ರೀಗಳು, ನವೀನ ಆಚಾರ 
ಸಂಹಿತೆಯನ್ನು ಕಲ್ಪಿಸಬೇಕು. ಅಲ್ಲಿಯವರೆಗೂ ಕ್ಷುದಕ್ಷುಲ್ಲಕ ವಿಚಾರಗಳಿಗೂ, ಭದ್ರಮಂಗಲ 
ವಿಚಾರಗಳಿಗೂ ತಾಕಲಾಟ ನಡೆಯತಕ್ಕದ್ದೇ. ಈ ಮಂಥನದಲ್ಲಿ ಯಾವ ಹೊಸ ರತ್ನಗಳು 
ಹುಟ್ಟುವವೋ? ಅಲ್ಲಿಯವರೆಗೆ ಅರಬ್ದೀ ಸಮುದ್ರ, ಹಿ೦ದೀ ಮಹಾಸಾಗರ, ಬಂಗಾಲ 
ಉಪಸಾಗರ ಇವುಗಳೊಳಗೆ, ಮಹಾಮೃತ್ಯುವು ತನ್ನ ಸಂಹಾರಕ ಸಂಚಾರದ ಒಳಸಂಚು 
ನಡೆಸಿರುವುದನ್ನು ಮರೆಯುವುದು ಹೇಗೆ? ಹಿಮಾಲಯದಿಂದ ಹಿ೦ಂದೂಕೂಶವರೆಗೂ 


* ೬೧೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಇರುವ ಗುಡ್ಡದ ಸಾಲು, ಸಾಮರ್ಥ್ಯವಂತರಿಗೆ ಏನೂ ಅಡ್ಡಿಯಾಗಲಾರದು. ಗ್ಲೋಬಲ್‌ 
ಯುನಿಟಿ ಆರ್‌ ಗ್ಲೋಬಲ್‌ ಡಿಸ್ಟಕ್ಕನ್‌ - ಇವುಗಳಲ್ಲಿ ಯಾವುದು ಬೇಕು? ಕೈವೊಡ್ಡಿ 
ನಿಂತಿವೆ. ಬಾಯಿಬಡಕ ಶೀಲವು ಬಸಂಗತ ನಾಟಕದಲ್ಲಿಯೂ ಆಕರ್ಷಕ ಲ್ಯ 
ಜೀವನರ೦ಗದಲ್ಲಿ ಅದು ಪೈಶಾಚ ನೃತ್ಯ ಹೂಡಿದರೆ, ಅದಕ್ಕೆ ಶಿವ-ರುದ್ರ ಅವತಾರವು 
ಕಾಲಕ್ಕೆ ತಕ್ಕಂತೆ ಆಗಬೇಕಾಗುತ್ತದೆ. ಶಕ್ತಿ ಅವತರಿಸಿದ್ದಾಳೆ. ಯುಕ್ತಿ ಇಲ್ಲದಿದ್ದರೆ ಅವಿವೇಕದಿಂದ 
ಸಂಹಾರವು ಅನಾಯಾಸವಾಗಿ ನಡೆಯಲಿದೆ. 


ಶ್ರೀಧರರ ವಿವೇಕಸೂತ್ರವು ಸಹ್ಯದಯರ ಸಹಕಾರಕ್ಕೆ ನಾಂದಿಯಾಗಲಿ. ಅವರ 
“ರಾಷ್ಟಸೂತ್ರ'ಕ್ಕೆ ಸ್ವಾಗತ ಹೇಗೆ ಕಾದಿದೆಯೋ ನೋಡಬೇಕು. ಅಲ್ಲಿಯವರೆಗೂ ಭದ್ರಂ 
ಶುಭಂ ಮಂಗಲಂ. ಇದೇ ಮೊದಲು, ಇದೇ ಕೊನೆ. 


೨-೬-೧೯೭೪ ದ.ರಾ.ಬೇಂದ್ರೆ 


೬೧೩ * 


ಅರಿಕೆ 


“ರಸಯಜ್ಞಗಕ್ಕೆ ದೇವರಾಜ ಬಹಾದೂರರ, “ಕಾವ್ಯಸೂತ್ರ'ಕ್ಕೆ ಪ್ರೊತೀ.ನಂ.ಶ್ರೀಕಂಠಯ್ಯನವರ 
ಸ್ಮಾರಕನಿಧಿಯ ಹಾಗೂ ಮೈಸೂರು ರಾಜ್ಯದ ಸಾಹಿತ್ಯ ಅಕಾಡಮಿಯ ಮತ್ತು “ಜ್ಞಾನಸೂತ್ರ'ಕ್ಕೆ 
ಲೋಕ ಶಿಕ್ಷಣ ಸಂಸ್ಥೆಯ ಕರ್ನಾಟಕ ಶೈ ಕ್ಷಣಿಕ ಪಾರಿತೋಷಕಗಳು ಬಂದದ್ದು ಈ 
ಲೋಕಸೆ (ವಾಸಕ್ತನ ಉತ್ಸಾಹಕ್ಕೆ ನೀರೆರೆದವು. ಕಲ ನಮ್ಮ ರಾಷ್ಟ್ರ ತಪ್ಪುಮಾಡುತ್ತ 
ಬಂದಿರುವುದು ಗೊತ್ತಾಗಿದ್ದುದರಿಂದ. ಆ ಬಗ್ಗೆ ೨೫ ವರ್ಷಗಳಿಂದ ಚಿ೦ತನ "ಮಾಡುತ್ತ 
ಬಂದು ಈಗ ಕೆಲ ಮಟ್ಟಿನ ರೋಗನಿದಾನ, ರೋಗ ಪ್ರತೀಕಾರಗಳ ದರ್ಶನವಾದಂತೆನ್ನಿ] ಸಿದೆ. 


ಭಾರತೀಯ ಸಾಂಸ್ಕ ಶಿಕ ಸಾಮರಸ್ತ ವು ಕ್ರಿಶ ೧೨ನೆಯ ಶತಮಾನದಿಂದ ಹೆಚ್ಚು 
ಖಲವಾಗುತ್ತ ಮೋಡ ದ ಕೃಷ್ಣದೇವರಾಯ ಮತ್ತು ಶಿವಾಜಿಗಳು ಮಾಡಿದ ಪ್ರಯತ್ನ] ಗಳು 
ರಾವಣನ ಹೊಟ್ಟಿಗೆ ಕಾಸಿನ ಕಡಲೆಗಳಾದವು. ವಿವೇಕಾನ೦ದ, ತಿಲಕ, ಗಾಂಧಿ, ಠಾಕೂರ 
ಮುಂತಾದವರ " ಪ್ರಯತ್ನಗಳೂ ಯಥಾಶಕ್ತಿ ಸಫಲವಾದವವಲ್ಲದೆ, ರಾಷ್ಟ್ರೀಯತೆಯನ್ನು 
ಹಾಸು- ಹೊಕ್ಕಾಗಿ ಇಲ್ಲಿ ಸಣೆಯಲ ಸಮರ್ಥವಾಗಲಿಲ್ಲ. ಆದುದರಿಂದ ೮' ತತಮಾನಗಳ 
ಹಿಂದೆ ಸುಸ್ಪಷ್ಟವಾದ ಸಾಂಸ್ಕೃತಿಕ “ಕ್ಯಾನ್ಸರನ್ನು? ಗುಣಪಡಿಸಲು ಈ ಶತಮಾನದ 
ಗಾ೦ಧ್ಯುತ್ತರಕಾಲೀನವಾದ ಕೆಲ ಸಂಸ್ಥೆಗಳು ಯಥಾಶಕ್ತಿ ಪ್ರಯತ್ನ ನಡೆಸುತ್ತ ಬಂದಿವೆ. 
“ನೀ ಹುಚ್ಚ, ನೀ ಹುಚ್ಚ ಎಂಬ ವಾದ-ಪ್ರತಿವಾದಗಳಲ್ಲಿ ನಿರತವಾದ ರಾಜಕೀಯ 
ಪಕ್ಷಗಳ ದೆಸೆಯಿಂದ ಪ್ರಜಾಸ್ತೋಮವು “ಸ್ವರಾಜ್ಯ'ದ ಅರ್ಥವನ್ನೇ ಕಾಣದಾಗಿದೆ. 

ಸಾಂಸ್ಕೃತಿಕ ಏಕೀಕರಣವಾಗದೆ ಹೋದರೆ ನಮ್ಮ ದೇಶದವರ ಎಲ್ಲ ಐಕಮತ್ಯಗಳೂ 
ಮಳಲಮೇಲೆ ಕಟ್ಟಿದ ಮನೆಗಳಾವುವು. ಶ್ರೀ ಅರವಿ೦ದರು 8007680005 08 176187 
11೧0/೯6 ಭಾರತೀಯ ಸಂಸ್ಕೃತಿಯ ನೆಲೆಗಟ್ಟನ್ನು ಬರೆದರೆ ಎಷ್ಟುಜನ ಓದಿ ತಮ್ಮ 
ಆಚಾರಗಳಲ್ಲಿ ತಿದ್ದುಪಡಿಮಾಡಿಕೊ೦ಡರು? ಕೆಲವರು ಮಾಡಿಕೊಂಡರು. ಅಷ್ಟಷ್ಟೇ ಆಗುತ್ತ 
ಹೋಗಿ ಒಂದು ಕಾಲದಲ್ಲಿ ಅಖಿಲ ಭಾರತೀಯತೆಯು ಸರ್ವಪ್ರಜಾವ್ಯಾಪಕವಾದೀತು- 
ಎಂಬ ಆಶಾಬ೦ಧವು ಜಾತ್ಯ್ಯೈಕ್ಕ, ಮತಧರ್ಮೈಕ್ಯಗಳ ಸುದ್ದಿಗೆ ಹೋಗದೆ ಅವೆಲ್ಲವುಗಳಿಗೂ 
ಮೂಲಾದಾರವಾದ ಸಾಂಸ್ಕೃತಿಕ ಐಕ್ಯದ ರಸ-ರುಚಿಗಳನ್ನು ವೈಧಿಕ, ಶೈಕ್ಷಣಿಕ, ಪ್ರಶಾಸನಿಕ 
ಮಾರ್ಗಗಳಿ೦ದ ಕ್ರಮೇಣ ಬದ್ಧಸ೦ಕಲ್ಪರ ನೇತೃತ್ವವು ಮತಾಧಿಕಾರ ಪಡೆದ ಹಾಗೂ 
ಪಡೆಯದ ಪ್ರಜಾಕೋಟಿಯಲ್ಲಿ ಬೆಳೆಯಿಸೀತು ಎಂದೆನಿಸಿದ್ದರಿಂದ ಪ್ರಸ್ತುತ ಪ್ರಬಂಧವು 
ಹೊರಬಿದ್ದಿತು. 


* ೬೧೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಇಲ್ಲಿ ೩೦11೩15೧ ಸರ್ವಪ್ರಾಚೀನ ರೀತಿಗಳ ಪುನರುಪಕ್ರಮವನ್ನು ವಿರೋಧಿಸಲಾಗಿದೆ; 
ಹಾಗೇ ಸರ್ವ ಪಾಶ್ಚಾತ್ಯ ರೀತಿಗಳನ್ನು ಅಚಿಕಿತ್ಸಕ ದೃಷ್ಟಿಯಿಂದ ಅಳವಡಿಸಿಕೊಳ್ಳಲು 
ಮಾಡುತ್ತ ಬ೦ದ ಪ್ರಯತ್ನಗಳನ್ನು ಖಂಡಿಸಲಾಗಿದೆ. ರವೀ೦ದ್ರನಾಥ ಠಾಕೂರರು ತಮ್ಮ 
ಲೇಖಕತ್ವದ ಆರ೦ಭದಲ್ಲಿ ಸುಮಾರು ೩-೪ ವರ್ಷಗಳ ವರೆಗೆ ಈ ಮಧ್ಯಮಾರ್ಗವನ್ನು 
ಹಿಡಿದು ಜನಪ್ರಿಯ ಲೇಖಕರೆನ್ನಿಸಿಕೊಳ್ಳಲಾರದಾದರಂತೆ! 

ಹಿ೦ದುತ್ವವಿಲ್ಲಿ ಭಾರತೀಯತ್ನದ ಪರ್ಯಾಯ; ಅದರ ಮತಧಮಾರ್ಥಕ್ಕಿಲ್ಲಿ ಸ್ಥಳವಲ್ಲ. 
ಆ ಪದವನ್ನು ದ್ವೇಷಿಸುವವರ ಬುದ್ಧಿಸಂಸ್ಕಾರಕ್ಕಾಗಿಯೇ ಅದನ್ನಿಲ್ಲಿ ಬಳಸಲಾಗಿದೆ; ಉಕ್ತಪದ 
ದ್ವೇಷವಿಲ್ಲಿ ಮಾನಸ ಶಾಸ್ತ್ರೀಯವಾಗಿ ರಾಷ್ಟ್ರೀಯ ಅಶ್ರದ್ಧಾವ೦ತಿಕೆಯ ಚಿಹ [ವೆಂಬುದನ್ನು 
ಎಲ್ಲ ಮತ ಧರ್ಮೀಯರೂ ಪ್ರೀತಿವಾತ್ಸಲ್ಯಗಳಿಂದ ಅರತು ಕಗಿಕೊಂದು ಸಂಜಿ. 
ನಡೆಯುವ ಸುದಿನ ಬರುವ ವರೆಗೆ ನಮ್ಮ 'ದೇಶಕ್ಕೆ ಸ ಸ್ವಾತಂತ್ರ್ಯವಿದ್ದರೂ ನಮ್ಮ ಬದುಕು 
“ಅಪಾರ್ಥೀಡ್‌'' ಆಗಿಯೇ ಉಳಿದು, ಆಪತ್ಯಾಲದಲ್ಲಿ ರಾಷ್ಟದ್ರೋಹಿಗಳನ್ನು ನಿರ್ಮಿಸಿಯೇ 
ತೀರುವುದು-ಎಂಬುದು ಶಿಲಾಲಿಪಿ ಎಂದು ತಿಳಿಯತಕ್ಕದ್ದು. ಹಿಂದುತ್ವಕ್ಕೆ ಅಧಿಕ ಮರ್ಯಾದೆ 
ಇಲ್ಲದಲ್ಲಿ ಭಾರತತ್ವ ಉಳಿಯದು. ಹಿಂದು ಧರ್ಮದ (ಸಂಸ್ಕೃತಿಯ) ಮೂಲತತ್ವಗಳ 
ವೈಶಾಲ್ಯ ಇನ್ನಾವ ಮತಧರ್ಮ ತತ್ಪಗಳಲ್ಲೂ ಇಲ್ಲವೆಂಬುದು ಅಪ್ರತಿಹತಸತ್ಯ ಅದಕ್ಕೆ 
ತಪ್ಪಿ ನಡೆದ ಹಿ೦ಂದುವನ್ನು ಉಪದೇಶದಿ೦ದ ಅವನ ಸಹಜೀವಿ ಇಲ್ಲಿ ತಿದ್ದಬಲ್ಲ. 
ತರ್ಕಶುದ್ಧವಾಗದ, ಐತಿಹಾಸಿಕ ಸಾಮರ್ಥ್ಯವಿಲ್ಲದ ಉಪದೇಶವಿಲ್ಲಿ ಹಿಂದುವಿನ ಮೇಲೆ 
ಮಾಡುವ ಬಲಾತ್ಕಾರವಾಗಿ ಪರಿಣಮಿಸುತ್ತದೆ ಎ೦ಬುದನ್ನು ಸರಕಾರಗಳೂ 
ನ್ಯಾಯಾಲಯಗಳೂ ರಾಜಕೀಯ ಪಕ್ಷಗಳೂ ಅರಿತುಕೊಳ್ಳಬೇಕು. ಅವೇ ಅರಿಯದಾದಾಗ 
“ಹರಕೊಲ್ಲಲ್‌ ಪರ ಕಾಯ್ವನೇ?” ಎಂಬ ಸ್ಥಿತಿಯು ಭಾರತೀಯ ನಾಗರಿಕೆತೆಗೆ 
ಬಂದೊದಗುತ್ತದೆ; ಸ್ವದೇಶದಲ್ಲೇ ಹಿಂದುವು ಬಡ ಪರದೇಶೀಯನಂತೆ ಬದುಕ ಬೇಕಾಗುತ್ತದೆ. 
ಈ ಸ್ಥಿತಿಯನ್ನು ಮಾರ್ಪಡಿಸಲು ರಾಷ್ಟ್ರಸೂತ್ರ ಅಗತ್ಯ. ಬಹುಸಂಖ್ಯಾತರಿಗೆ ಆತ್ಮರಕ್ಷಣೆಗೂ 
ಅವಕಾಶವಿಲ್ಲದಷ್ಟು “ಅಲ್ಪಸಂಖ್ಯಾತ” ಪ್ರಾಬಲ್ಯವನ್ನು ಸಹಿಸುತ್ತ ಬರುವ ಆಡಳಿತವು 
ರಾಷ್ಟ್ರೀಯವಾಗದು. ಬಹುಸಂಖ್ಯಾತರ ದಬ್ಬಾಳಿಕೆ "ನಡೆದಲ್ಲಿ ಅದನ್ನು ಆಗಿಂದಾಗ ದಮಿಸದ 
ಅತ್ಯ ಲಸಂಖ್ಯ ಪ್ರಕರಣಗಳೂ ಇವೆ. ಅ ಯಾವ ಬಗೆಯ ಪೂರ್ವಗ್ರಹವೂ ಉಳಿಯದಂತಹ 
್ಥರಪರಿಸ್ಥಿತಿಯನ್ನುಂಟು ಮಾಡುವುದು ರಾಷ್ಟಸೂತ್ರದ ಸ ಸಾಂಸ್ಕ ಶಿಕ ಏಕೀಕರಣ-ಆರ್ಥಿಕ 
ವೈಷಮ್ಯಪರಿಹಾರಗಳು ಮಾತ್ರ ಎಂಬುದನ್ನು ನಿರ್ಧರಿಸಲಾದುದರಿಂದ ಅವುಗಳ 
ಪ್ರತಿಪಾದನೆಯನ್ನಿಲ್ಲಿ ಯಥಾಶಕ್ತಿ ಮಾಡಲಾಗಿದೆ. 18017110” ಐಕರೂಪ್ಯವು 0 
ಐಕ್ಯದ ನಿರ್ಜೀವ ಸ್ವರೂಪವೆಂಬುದು ನಿಜವಾದರೂ ಭೇದೋಪಾಯದಿ೦ಂದ ಯಾರಾದರೂ 
ಐದು ನಿಮಿಷಗಳಲ್ಲಿ ಜಾತಿ-ಮತ ವೈರಗಳನ್ನು ಪ್ರಜ್ವಲಿಸಬಹುದಾದ ಮನಃಸ್ಥಿತಿಯಿಂದ 
ಭಾರತದ ಮತದಾರರು ಮುಕ್ತರಾಗಬೇಕಾದರೆ ಭಾರತೀಕರಣವು ಸರ್ವ ಬಾಹ್ಯ 
ವ್ಯವಹಾರಗಳಲ್ಲೂ ಸಾಕಷ್ಟು ಐಕರೂಪ್ಯಕ್ಕೆ ಇಳಿಸಲ್ಪಡುವುದು ಐತಿಹಾಸಿಕವಾದ ರಾಷ್ಟ್ರೀಯ 
ಅವಶ್ಯಕತೆ, ಆ ದಿಕ್ಕಿನಲ್ಲಿ ನಮ್ಮ ಆಡ ತ, ನ್ಯಾಯದಾನದ ಮತ್ತು ಶಿಕ್ಷಣದ ಸ ಸಂಸ್ಥೆಗಳು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೧೫ * 


ಮುನ್ನಡೆ ಇಡುವ೦ತಹ ಯೋಜನೆಗಳನ್ನು ಸಿದ್ಧಗೊಳಿಸಿ ಅಧಿಕೃತವಾಗಿ ಅಮಲು ಜಾರಿಗೆ 
ತರಬೇಕೆಂಬುದೇ ಇಲ್ಲಿ ಪ್ರತಿಪಾದಿತವಾದ ನೀತಿವೀರತನ. ಶಾ೦ತಿಪರ್ವಸ್ಥ ಹಿ೦ದು ಸೂತ್ರಗಳು 
ಬಹಳ ವ್ಯಾಪಕವಾಗಿರುವುದರಿ೦ದ ಅದನ್ನು ಸರಕಾರದ ಶಿಕ್ಷಣ ಶಾಖೆಯು ಬೈಬಲ್ಲೆಂದು 
ತಿಳಿದು ಮತದಾರರಲ್ಲಿ ಪ್ರಚುರಪಡಿಸಲು ತಕ್ಕ ಭಾಷಾ೦ತರಗಳನ್ನು ಈ ಕೂಡಲೇ ಮಾಡಿಸಿ 
ಸಾರ್ವಜನಿಕ ಸಮಾಜಶಿಕ್ಷಣವನ್ನು ಏರ್ಪಡಿಸುವುದಗತ್ಯವೆನಿಸಿದ್ದೇ ಈ ಪ್ರಬ೦ಧವನ್ನು 
ಪ್ರಸ್ತುತ ಲೇಖಕನಿಂದ ಬರೆಯಿಸಿತು. ಸರ್ವಜಾತಿಮತಸ್ಥರೂ ಉಕ್ತ ಗ್ರಂಥವನ್ನು ಅರಿತು 
ಅರಗಿಸಿಕೊಂಡು ಆಚರಿಸುವಂತೆ ನೋಡಿಕೊಳ್ಳುವುದು ಭಾರತೀಯ ಪ್ರಜಾಪ್ರಭುಗಳ 
ಕರ್ತವ್ಯ. 


“ಉತ್ಥಾನ ಹೀನೋ ರಾಜಾ ಹಿ ಬುದ್ಧಿ ಮಾನಪಿ ನಿತ್ಯಶಃ 

ಪ್ರಧರ್ಷಣೇಯಃ ಶತ್ರೂಣಾಂ ಭುಜ೦ಗ ಇವ ನಿರ್ವಿಷಃ” 
ಉತ್ಸಾಹದಿ೦ದ ಕಾರ್ಯಪರನಾಗದ ರಾಜನಿಗೆ ಶತ್ರುಗಳಿಂದ ಪರಾಜಯ ತಪ್ಪಿದಲ್ಲ 
ಎಂಬ ಈ ವ್ಯಾಸಸೂತ್ರವಿಂದು ಎಲ್ಲ ಮತದಾರರಿಗೂ ಅನ್ವಯಿಸುತ್ತದೆ; ಅದರಲ್ಲೂ 
ಹೆಚ್ಚಾಗಿ ಭಾರತದ ಸಂಸ್ಕೃತಿಯನ್ನು ಉಳಿಯಿಸಿಕೊ೦ಡು ಹೋಗುವುದರಲ್ಲಿ ಹೆಚ್ಚು 

ಜವಾಬುದಾರಿಯನ್ನುಳ್ಳ ಹಿಂದುಗಳಿಗೆ ಇನ್ನಷ್ಟು ಪ್ರಬಲವಾಗಿ ಅನ್ವಯಿಸುತ್ತದೆ. 
ಓಂ ಸತ್‌ ಸತ್‌ 

ಬಿ.ಎಚ್‌.ಶ್ರೀಧರ್‌ 


* ಓ೧೬ 


ಓಣ೭ * 


ಉಪಕ್ರಮ 


(೮೮/೦[೩! 11011101)7 07 50111! 080730 7೩೦೦ -ಸಾಮಾನ್ಯಸ್ಮತಿ ಅಥವಾ ಜಾತಿಸ್ಮರಣ 
ಎ೦ದು ಸರ್‌ ಜಾನ್‌ವುಡ್ರೋಫ್‌ ಯಾವುದನ್ನು ಕರೆಯುತ್ತಾರೋ ಅದೇ ಕಾರ್ಲ್‌ ಜಿ.ಯುಂಗನ 
"“'10 (0011000176 1111000501008'' 013608 60 1117118100 ರಾಷ್ಟಿ ಯ 
ಪರಿಮಿತಿಯೊಳಗಿನ ಸಾಮೂಹಿಕ ಅವಿಜ್ಞಾತ ಪ್ರಜ್ಞೆ ಅಥವಾ ಸ್ಪಧರ್ಮ, ಸ್ವಭಾವ, ಸ್ಹರೂಪ. 
ಭಾರತದ ಸ್ವಧ'ರ್ಮವು ಆರ್ಯಧರ್ಮ. ಆರ್ಯಧ'ರ್ಮದ ಎಷ್ಟೋ ಅಂಶಗಳು 
ವಿಶ್ವಮಾನವಮನೋಧರ್ಮಕ್ಕೆ ಸಾಧಾರಣವಾದರೂ ಅದು ತನ್ನ ವಿವಿಧ ಅ೦ಶಗಳನ್ನು 
ಮಾನವ ವ್ಯಕ್ತಿಗಳ ಮನೋವಾಕ್ಕಾಯ ಕರ್ಮಗಳ ಮೂಲಕ ಪ್ರಕಟಪಡಿಸುವ 7೩06[75 
ಪ್ರಕಾರ ವರ್ಗವು ಭಾರತವಿಶಿಷ್ಟ 

ಛಂದಸ್ಸಿನಲ್ಲಿ ಅಕ್ಷರಗಣ (5111801817) ಮಾತ್ರಾಗಣ (ಛ೩0॥00) ಮತ್ತು ಸ್ವರಭಾರ 
(&೦೦೦೫!)ಗಳನ್ನು ಲಯಪ್ರಕಾರಗಳ ರೂಪಣಕ್ಕೆ ಸಾಧನಗಳೆಂದು ತಿಳಿದಿರುವಂತೆ ದೇಶೀಯ 
ಸಾಂಸ್ಕೃತಿಕ ಏಕಪ್ರಕಾರಕತೆಗೆ ವಸ್ತ, ಶರೀರ, ವಾಕ್‌ ಎಂಬ ಮೂರು ನಾಗರಿಕ ಪ್ರಕಟನ 
ಸಾಧನಗಳಿವೆ. ಛಂದಸ್ಸು ಅರ್ಥನಿರಪೇಕ್ಷವಂಬವರಂತೆ ಉಕ್ತ ಸಾಧನತ್ರಯವನ್ನು 
ಸಂಸ್ಕ ಶೆನಿರಪೇಕ್ಷವಂದು ಆ೦ಗ್ಲಾಕ್ಟ ಭಾರತೀಯರು ತಿಳಿಯುತ್ತಾರೆ. ಇದು 
ಅಮಾನಸಶಾಸ್ತ್ರೀಯ. ಮನಸ್ಸಿನಂತೆ ದೇಹ (ಅವಯವ ಸಂಘಟನೆ), ದೇಹದಂತೆ ವೇಷ 
(ವಸ್ತ್ರವಿನ್ಯಾಸ), ವೇಷದಂತೆ ಭಾಷೆ (ವಾಕ್ಯ ಸಂಯೋಜನೆ); ಹಾಗೇ ಭಾಷೆ, ವೇಷ, 
ದೇಹ, ಮನಸ್ಸುಗಳ ಅನುಕ್ರಮವೂ ಸಮಸತ್ವ 


ಶೈಲಿ, ರೂಪ (ಆಕಾರ), ಹೂರಣ (೮00000, ಪದ, ಅದರ ಆತ್ಮ ಅಭಿವ್ಯಕ್ತಿ. 
ಪ್ರಾತಿಭಸ್ಫುರಣ-ಎ೦ಬ ಕಾವ್ಯಸಪ್ತಾಂಗಗಳಂತೆ ವರ್ತನಾಪ್ರಕಾರ, ಆಕಾರ, ಅನುಭವಿಕಜ್ಜಾನ, 
ಆಚಾರ, ವಿಚಾರ, ಮನಃಪ್ರಣಾಲಿ, ಪ್ರತ್ಯುತ್ತನ್ನಮತಿತ್ವಗಳು ಒ೦ದು ದೇಶದ ಸಂಸ್ಕೃತಿಯ 
ಸಪ್ತಾಂಗಗಳು. ಲೆ18851081 ಅಭಿಜಾತ ಶೈಲಿ, (00110 ಗೋತಿಕ್‌ ಶೈಲಿ, 80081558700 
ಪುನರುಜ್ಜೀವನ ಶೈಲಿ, 8೩0೦0 ವಿಕಟ ಶೈಲಿ ಎ೦ಬ ಕಲಾಶೈಲಿಗಳಂತೆ, ವೈದರ್ಭಿ, 
ಗೌಡಿ, ಪಾಂಚಾಲಿ, ಲಾಟಿ ಎಂಬ ಕಾವ್ಯಶೈಲಿಗಳಂತೆ, ಒಂದುದೇಶದ ಸಂಸ್ಕೃತಿಯಲ್ಲಿ 
ವೈಯಕ್ತಿಕ-ಸಾಮಾಜಿಕ ವರ್ತನಾ (ನಿಯಮಗಳ) ಪ್ರಕಾರಗಳ ನಿರ್ದಿಷ್ಟ ಮಾದರಿಗಳಿರುತ್ತವೆ. 
(110817 601700 008180101150105 ಕೆಲ ಲಕ್ಷಿತ ಲಕ್ಷಣಗಳು ಭಾರತೀಯತೆಗಿರುವುದು 
ವಿದೇಶೀಯರಿಂದ ಸ್ವೀಕೃತವಾಗಿದೆ. ಅವುಗಳಲ್ಲಿ ಕೆಲವು ಬಾಹ್ಯ (ನಾಗರಿಕ), ಕೆಲವು 
ಆಂತರಿಕ (ಸಾಂಸ್ಕೃತಿಕ). ಹೊರ ಲಕ್ಷಣಗಳು ಒಳ ಲಕ್ಷಣಗಳ ಅಭಿವ್ಯ೦ಂಜಕಗಳಾಗಿರುವುದು 


* ೬೧೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸುಸಂಬದ್ಧ. ಮಾನವ ಸಾಮಾನ್ಯ ಲಕ್ಷಣಗಳು ರಾಷ್ಟ್ರಸೂತ್ರಕ್ಕೆ ವಿಶೇಷ ಉಲ್ಲೇಖನೀಯಗಳಲ್ಲ. 

(1) ೦060೫ 00108 806 17800005, (2) 1001/ 13001081100 10 1700 
1097 500181 ೩06 ೦೦೦0117710 10085 ೫೫೮ 0006101005, (3) 80180108 106180 
(೮1111178100 8೩5 ೦0! 07 640€- ಪ್ರಾಚೀನ ನಂಬಿಕೆ ಮತ್ತು ಆಚಾರಗಳನ್ನು 
ಮುಂಬರಿಸಿಕೊ೦ಡು ಹೋಗುವುದು, ಅವುಗಳನ್ನು ಹೊಸ ಸಾಮಾಜಿಕ, ಆರ್ಥಿಕ ವಿಚಾರ- 
ಪರಿಸ್ಥಿತಿಗಳಿಗೆ ತಕ್ಕಂತೆ ತಿದ್ದುವುದು, ಅಥವಾ ಭಾರತೀಯ ನಾಗರಿಕತೆಯನ್ನು ಇಡಿಯಾಗಿ 
ಕಾಲಾತ್ಯಯ ದೋಷದೂಷಿತವೆಂದು ತ್ಯಜಿಸುವುದು-ಎ೦ಬ ಮೂರು ವಿಕಲ್ಪಗಳಲ್ಲಿ ಜಾಗತಿಕ 
ಬುದ್ಧಿವಂತರು ನಡುವಿನದನ್ನೇ ಸಾರ್ವದೇಶಿಕ ಸೂತ್ರವೆಂದು ಎತ್ತಿ ಹಿಡಿಯುತ್ತಾರೆ. 
ಕುಲಸ೦ಸ್ಕಾರವನ್ನೀಗ ಪಾಶ್ಚಾತ್ಮ ಪ್ರಭಾವಗಳಲ್ಲಿ ಮುಳುಗಿಸುವ ಪ್ರಯತ್ನವನ್ನು ನಮ್ಮ 
ಸರಕಾರಗಳು ನಡೆಸುತ್ತಿವೆ. ಇದು ಪಾಶ್ಚಾತ್ಕೀಕರಣ. ಇದರಿ೦ದ ೩ನೆಯ ವಿಕಲ್ಪವು 
ಫಲಿಸಬೇಕೆಂಬ ಆಶೆಯನ್ನು ಸರಕಾರಗಳು ವ್ಯಕ್ತಪಡಿಸುತ್ತವೆ. ಸರಕಾರಿ ಪ್ರಭಾವಕ್ಕೆ ಸ್ವಲ್ಪವೂ 
ಒಳಪಡದ ಸಂಸ್ಥೆಯೇ ನಮ್ಮಲ್ಲೀಗ ಇಲ್ಲವೆನ್ನುವಷ್ಟಾಗಿದೆ. ಪಾಶ್ಚಾತ್ಯ ಆಧುನಿಕತೆಯು 
ಸರ್ವಾಂಶತಃ ಪೌರಸ್ತ್ಯ ಆಧುನೀಕತೆಯಾಗಲಾರದು. ಕಾಲದಷ್ಟೇ ದೇಶವೂ ಲಾಕ್ಷಣಿಕ 

ಧಾನ್ಯವುಳ್ಳದ್ದು ಎಂಬುದು ಪ್ರಕೃತಿ ಶಾಸ್ತ್ರ ಸಿದ್ಧ. ಅಂತಾರಾಷ್ಟ್ರೀಯವೆಂಬ ಹೆಸ ರಿನಲ್ಲಿ 
| 'ಬಲಿಷ್ಠರ ವಿಲಾಸಗಳನ್ನು ಅಂಧಾನುಕರಣ ಮಾಡುವ. ಸರಕಾರಿ ನಾಯಕತ್ವವು 
ದೇಶದೊಳಗಡೆ ಸಾಂಸ್ಕೃತಿಕವಾಗಿ ಅಸಮರ್ಥನೀಯವೆಂಬುದನ್ನು ಬುದ್ಧಿ ಜೀವಿಗಳೇ 
ಅರಿತುಕೊಳ್ಳಲಾರದಂತಾಗಲು ಅವರ ಮನಸ್ಸುಗಳ ವೈ ಜಾರಿಕ ಕವಚಗಳು 
ಪಾಶ್ಚಾತ್ಯವಾಗಿರುವುದೇ ಕಾರಣ. 

“111618 ೦೦018175 8! 07005 018 ೦100170 01೦0601116 ೩11308॥ 101% 170 
00011071010 070 010500 ೩೨೦. 81008017 (1115 10718-005110 ೫೫06, 11 0೩805, 
೩೮1131701010 08 1100 ೩೧0 1017 ೧೦5, 15 ೦೧೮ 018 100 17811, 17 10! (70 00108 
18101181 0೩೩೦, 01 (70 ೫೫7೦51೦೮ 60101001701 ೩೧6 00010180) ೦ 1015 
0000077, ೫77100 1385 13800 11 80/ ೦೮00105 ೩ 0107 10 ೫7 0೦೧೦ ೫7070 6051/06 
1 -ನವಾಶ್ಮಯುಗದಿಂದ ವರ್ತಮಾನಯುಗದ ವರೆಗಿನ ಎ೦ಬಷ್ಟು ವಿವಧ ಸಾಂಸ್ಕೃತಿಕ 
ಮಾದರಿಗಳು ಭಾರತದಲ್ಲಿವೆ. ಈ ಪ್ರಕಾರ ತರತಮವಾಗಿ ಭಿನ್ನವಾದ ಸಾಂಸ್ಕೃತಿಕ 
ಜನಸಮೂಹಗಳು ಒಟ್ಟೊಟ್ಟಾಗಿರುವುದೂ ಕೆಲವೆಡೆ ಉಚ್ಚ-ನೀಚ ಮಾದರಿಗಳು ಸಂಮಿಶ್ರವಾಗಿ 
ಸೇರಿಹೋಗಿರುವುದೂ ಈ ದೇಶವು (ನೈತಿಕ) ಅವನತಿಗೀಡಾಗಲು ಮತ್ತು ಶತಮಾನಗಳಿ೦ದ 
ಇಚ್ಛೆ ಬಂದವನ ಬಾಯಿ ತುತ್ತಾಗುವ ಸ್ಥಿತಿಗಿಳಿಯಲು ಬಹುಶಃ ಕಾರಣವಾಗಿರಬೇಕು” 
ಎಂದು ಸರ್‌ ಜಾನ್‌ ವುಡೋಫ್‌ ೧೯೧೯ರಲ್ಲಿ ಹೇಳಿದ್ದು ಈಗಲೂ ಸತ್ಯ ವಾಗಿದೆ. 
ಹೀಗಿರುವಾಗ 17618/71581100 ೦೯೩೦೧೩11580 ಭಾರತೀಕರಣ ಅಥವಾ ರಾಷ್ಟ್ರೀಕರಣ 
ಮಾಡಲು ಐತಿಹಾಸಿಕ ಹಾಗೂ ಪ್ರಜಾಪ್ರಭುತ್ತೀನ ಹಕ್ಕುಳ್ಳವರಾದ ಹಿ೦ದುಗಳು ಅದಕ್ಕಾಗಿ 
ಶೈಕ್ಷಣಿಕ ಮಾರ್ಗಗಳನ್ನು ವಿಮತೀಯರಿಗಿಲ್ಲಿ' ತೆರೆಯುವುದು ಅತ್ಯಣತ ಅನಿವಾರ್ಯವಾದ 
ಐತಿಹಾಸಿಕ ಕರ್ತವ್ಯ. "ಸ್ಪಮತೀಯರ ಸಾಂಸ್ಕೃತಿಕ ಉನ್ನತೀಕರಣಕ್ಕೂ ಅವರಲ್ಲಿಯ 
ಉಚ್ಚಸಾಂಸ್ಕೃತಿಕ ಮಟ್ಟದವರು ಅಹೋರಾತ್ರ ಶ್ರಮಿಸುವುದು ಬಿಡಲಾರದ ಕರ್ತವ್ಯವಾಗಿದೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೧೯ * 


"“ಹಾಳರ್ಧ ಹೊಲೆಯರೆಂದು 
ಬೀಳರ್ಧ ಹೆಣ್ಣು ಎಂದು 
ಹೋಳು ಹೋಳಾಗಿಹುದು ಆಳು ಬಾಳಾಗಿಹುದು? 


ಎಂದು ವರಕವಿ ಬೇಂದ್ರೆಯವರು ಮೇಲಿನ ಅನುಭವದಿಂದಲೇ ಉದ್ಗರಿಸಿದ್ದು 
ಸ್ಪಷ್ಟ ವೇದಿಕಾ ಭಾಷಣಗಳಿ೦ದ "ಎಲ್ಲ ಸರಿಯಾಗಿದೆ ಆಗುತ್ತದೆ' ಎಂದು ಗಳಹುವ ವಸ್ತು 
ಸತ್ಯದ ಅಪಹ್ನುತಿಯು ರಾಷ್ಟ್ರಘಾತಕವಾದುದು. ಅಪ್ರಿಯವಾದ ಸತ್ಯವನ್ನು ಮನ್ನಿಸಿ 
ಅದನ್ನು ತಿದ್ದಲು ತಕ್ಕ ಶೈಕ್ಷಣಿಕ ಮಾರ್ಗಹಿಡಿಯುವುದು ವಿವೇಕ. 


ಸಾಂಸ್ಕೃತಿಕ ತಾರತಮ್ಯವಿಲ್ಲಿ ಈಗ ಕೇವಲ ಅರ್ಥವೈಷಮ್ಯವನ್ನು ಅವಲಂಬಿಸಿಲ್ಲ- 
ಐತಿಹಾಸಿಕ ಪರಂಪರೆಯನ್ನೇ ಹೆಚ್ಚಾಗಿ ಅವಲಂಬಿಸಿದೆ. ಬ್ರಹ್ಮಸಮಾಜ, ಆರ್ಯಸಮಾಜಗಳು 
ಮಾಡಹೊರಟದ್ದನ್ನೇ ಇಂದು ಹಿಂದು ಸಮಾಜ ಮಾಡಬೇಕಾಗಿದೆ. ಇದೇ ನಿಜವಾದ 
ಸಮಾಜಶಿಕ್ಷಣ ನಮಗೀಗ. ಗಾಂಧಿಯವರಿದನ್ನು ತಮ್ಮದೇ ಆದ ವ್ರತ, ನಿಯಮ, 
ಉಪವಾಸ, ಭಜನೆ, ಪ್ರಾರ್ಥನೋತ್ತರ ಭಾಷಣಗಳ ಮೂಲಕ ಮಾಡಲಾರಂಭಿಸಿದ್ದು 
ಎಲ್ಲರಿಗೂ ತಿಳಿದ ಸ೦ಗತಿ. ಆದರೆ ಅವರ ಪ್ರಯತ್ನ ಅವರ ಮರಣದ ಅವಧಿಗಷ್ಟೇ 
ಪರಿಸೀಮಿತವಾಯ್ತು. ರಾಷ್ಟ್ರೀಯ ಸ್ವಯಂಸೇವಕಸ ಭವ ಉಕ್ತಪ್ರಯತ್ನವನ್ನು ತನ್ನದೇ 
ಆದ ಮಾರ್ಗದಲ್ಲಿ "ಮುಂಬರಿಸುತ್ತಿದೆ. ಅದಕ್ಕೆ ಸರಕಾರಿ ಮನ್ನಣೆ ಆಜ ಜೂ 
ಅಲ್ಲಿಯ ವರೆಗೆ ಅದರ ಪ್ರಯತ್ನವು ಆಗಬೇಕಾದಷ್ಟು ಪ ಪಭಾವಿಯಾಗದು. ಅದರ 01160 
೦8 1116180 5001811617 ಹಿ೦ದು ಅಥವಾ ಭಾರತೀಯ ಸಮಾಜವಾದವಎನ್ನೂ ಸ್ಪಷ್ಟವಾದ 
ರೂಪರೇಖೆಗಳಿ೦ದ ಜನಮನದ ಮೇಲೆ ಪ್ರಶಿಬಿಂಬಿಸಿಲ್ಲ. ಅದರ ರಾಷ್ಟ್ರೀಯತೆಯ ಭಾವಿ 
ಸಂವಿಧಾನವೂ ಆರ್ಥಿಕ, ಸಾಮಾಜಿಕ ಧೋರಣೆಗಳೂ ನವ್ಯೀಕೃ ತವಾಗಬೇಕು. 
ಹಿ೦ಂದುಗಳಲ್ಲಿಯ ರಾಷ್ಟ್ರಕಂಟಕವಾದ ಸನಾತನ (ಪ್ರಾಚೀನ) ನಂಜಿಗೆಗಳನ್ನಾಧರಿಸಿದ 
ಸಾಮಾಜಿಕತೆಯ ಅಧ್ವರ್ಯಗಳ ಹೃದಯ ಪರಿವರ್ತನವನ್ನದು ಇನ್ನೂ ಸಮರ್ಪಕವಾಗಿ 
ಮಾಡಿಲ್ಲ. ಜನಪ ಕಲೆಯೂ ನೈತಿಕಜೀವನದಿ೦ದ '`ಜೂರಗೆ ಟಿ ತಿಳಿಯುವ 
ನ್ಯಾಯಸಿದ್ಧಾಂತವನ್ನು ನಮ್ಮ ಸರಕಾರ-ಕೋರ್ಟುಕಚೇರಿಗಳಿಂದ ಹೊರಗೆ ಹಾಕಭೇಕು. 
“ಸಮಾಜ' ಮತ್ತು "ನೀತಿ'ಗಳು ನಮ್ಮ ಎಲ್ಲ ಚಟುವಟಿಕೆಗಳನ್ನೂ ವ್ಯಾಪಿಸುವ ವಿಚಾರಗಳು 
- ಎ೦ಬ ಭಾರತೀಯ ತತ್ವಸಿದ್ಧಾಂತಕ್ಕೆ ಸ ಸಂವಿಧಾನದಲ್ಲಿ ಸ್ಥಾನಸಿಗಬೇಕು. ನೀತಿವಿಮುಖ 
ರಾಜ್ಯಶಾಸ್ತ್ರವನ್ನೂ ಅರ್ಥಶಾಸ್ತ್ರವನ್ನೂ ಗಾಂಧಿಯವರು ತಿರಸ್ಕರಿಸಿದ್ದು ಜಗದ್ದಿದಿತ. ಹಾಗೇ 
ನೀತಿವಿಮುಖ ರಗ ತ್ಯಾಜ್ಯ. ನೀತಿಯೇ ಸಮಾಜಕ' ವೈಶ್ವಾನರ ಸೂತ್ರ. 
“ಮಹಾಭಾರತ'ದ ಶಾಂತಿಪರ್ವವು ಭಾರತೀಯತೆಯ ಅಥವಾ ಒಂದುತ್ತದ ಸಂವಿಧಾನ 
ಕಲ್ಪನೆಯ ಮೂಲಾಧಾರ. ರಾಜಕೀಯ ಆಡಳಿತದ ನೀತಿನಿಷ್ಠತೆಯನ್ನು ಎಷ್ಟು 
ವ್ಯಾಪಕವಾದುದೆ೦ದು ಅದು ಸಾರಿದೆ? ನೋಡೋಣ: 


“ಚಾತುರ್ವರ್ಣ್ಯಂ ತಥಾ ವೇದಾಶ್ಚಾತುರಾತ್ರಮ್ಯಮೇವಚ | 
ಸರ್ವಂ ಪ್ರಮುಹ್ಯತೇ ಹ್ಯೇತ ದ್ಯದಾ ರಾಜಾ ಪ್ರಮಾದ್ಯತಿ ॥ 
ಅಗ್ನಿತ್ರೇತಾ ತ್ರಯೀವಿದ್ಯಾ ಯಜ್ಞಾತ್ಜ ಸಹದಕ್ಷಿಣಾಃ । 

ಆಜ ಲೈ 


* ೬೨೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸರ್ವ ಏವ ಪ್ರಮಾದ್ಯಂತಿ ಯದಾ ರಾಜಾ ಪ್ರಮಾದ್ಯತಿ ॥ 
ಪ್ರಜಾ ಜಾಗರ್ತಿ ಲೋಕೇಜಸ್ಮಿನ್‌ ದಂಡೋಜಾಗರ್ತಿ ತಾಸುಚ । 
ಸರ್ವಂ ಸಂಕ್ಷಿ ಪತೇ ದಂಡಃ ಪಿತಾಮಹ ಸಮಪ್ರಭಃ ॥ 
ಯಸ್ಯ ಸ್ಮ ವಿಷಯೆ ರಾಜ್ಯ ಸ್ತೇನೋ ಭವತಿ ವೈ ದ್ವಿಜಃ । 
ರಾಜ್ಞಏವಾಪರಾಧಂ ತಂ ಮನ್ಯಂತೇ ಕಿಲ್ಟಿಷಂ ನೃಪ 
ಅಷುಮಾಂಸೋಇಂಗಹೀನಾಶ್ಚ ಸ್ಥೂಲಜಿಹ್ಹಾ ವಿಚೇತಸಃ । 
ಏತೇ ಚಾನ್ಕೇಚ ಜಾಯಂತೇ ಯದಾ ರಾಜಾ ಪ್ರಮಾದ್ಯತಿ ॥ 
ಅಧರ್ಮಾಃ ಸಂಪ್ರವರ್ದಂತೇ ಪ್ರಜಾಸ೦ಕರಕಾರಕಾಃ 

ಅಶೀತೇ ವಿದ್ಯತೇ ಶೀತಂ ಶೀತೇ ಶೀತಂ ನವಿದ್ಯತೇ॥' 


ಈ ರಾಜಧರ್ಮ (ನೀತಿ) ಭಾರತೀಯ ಪ್ರಜಾಕೋಟಿ ಆಶಿಸುವ ಆಡಳಿತದ 
ಆದರ್ಶವನ್ನು ಸೂಚಿಸಿದ್ದು ಇಂದಿಗೂ ಸಮಾಜ ಶಾಸ್ತ್ರಜ್ಞನ ಪ್ರಯೋಗಪರೀಕ್ಷೆಯಿಂದ 
ಸಿದ್ಧವಾಗುತ್ತದೆ. ಕಾಲಭೇದದ ಕಾರಣದಿ೦ದ ಇಲ್ಲಿ ಪ್ರಜಾಮನೋಧರ್ಮವು ಈ ವಿಷಯದಲ್ಲಿ 
ಬದಲಾಗದುದನ್ನು ಗಮನಿಸದ ಪ್ರಶಾಸನಯೋಜನೆಯು ರಾಷ್ಟ್ರಹಾನಿಕರವಾಗುತ್ತ 
ಹೋಗಿರುವುದೀಗ ಸ ಸರ್ವಾನುಭವಗಮ್ಯವಾಗಿದೆ. “ಗಣವೃತ್ತ? (ಪ್ರಜಾಪ್ರ ಭುತದಲ್ಲಿ- 


““ಪ್ರಾಜ್ಞಾನ್‌ ಶೂರಾನ್‌ ಮಹೋತ್ಸಾಹಾನ್‌ ಕರ್ಮಸು ಸ್ಥಿರ ಪೌರುಷಾನ್‌ 
ಮಾನಯಂತಃ ಸದಾ ಯುಕ್ತಾ ವಿವರ್ಧಂತೇ ಗಣಾ ನೃಪ | 


ಎ೦ಬ 0 8170101೮ ಯೋಗ್ಯತಾ ಪುರಸ್ಕಾರದ ತತ್ವವೇ ರಾಜಧರ್ಮ. 
ಜಾತಿಸಾದೃಶ್ಯ. ಕುಲಸಾದೃಶ್ಯ. ಕ್ರೋಧ-ಮೋಹ-ಲೋಭರಹಿತತ್ವ ಎಂಬೀ ಮೂರು 
ಪ್ರಜಾಪ್ರಭುತ್ವದ ಜಯಕ್ಕೆ ಅಗತ್ಯವೆಂದು ವ್ಯಾಸ ಹೇಳಿರುವುದರಿ೦ದ ಜಾತಿಗಳಿ೦ದಲೂ 
ಮತಧರ್ಮಗಳಿಂದಲೂ ಕೂಡಿದ ಈ ದೇಶವು ಅವುಗಳಲ್ಲಿ ನ್ಯಾಯವಾದ ಸರ್ವಸಾಧಾರಣ 
(0017117707 10 ೩11) ಆಚಾರನಿಯಮಗಳನ್ನೇ ಸಾರ್ವಭಾರತೀಯವಾಗಿ ಪರಿಗಣಿಸುವುದು 
ಕ್ರಮಪ್ರಾಪ್ತ. ವಿದೇಶೀಯ ಆಚಾರಗಳನ್ನು ಸ್ವೀಕರಿಸುವುದು “ಸೆಕ್ಯೂಲಾರಿಜ೦*ಲೌಕಿಕತೆ” 
ಅಲ್ಲ. ಉದ್ಯೋಗಭೇದ, ಶಾಸ್ತ್ರಜ್ಞಾನಭೇದ. ರೂಪ ಭೇದ, ದ್ರವ್ಯಭೇದಗಳು ಗೌರವಭೇದಕ್ಕೆ 


ಜಾ ಡರು ಶೀಲವೊಂದೇ ಗೌರವಾರ್ಹವಾಗಬೇಕು. 

“ದಾಕ್ಷಿಣ್ಯಂ ಸ್ಪಜನೇ ದಯಾ ಪರಿಜನೇ ಶಾಠ್ಯಂ ಸದಾ ದುರ್ಜನೇ 

ಪ್ರೀತಿಃ ಸಾಧುಜನೇ ನಯೋ ನೃಪಜನೇ ವಿದ್ದಜ್ಜನೇ ಚಾರ್ಜವಂ । 

ಶೌರ್ಯಂ ತತ್ರುಜನೇ ಕ್ಷಮಾ ಗುರುಜನೇ ಕಾಂತಾಜನೇ ಧೃಷ್ಟತಾ 

ಯೇ ಚೈವಂ ಪುರುಷಾಃ ಕಲಾಸು ಕುಶಲಾ ಸ್ತೇಷ್ಟೇವ ಲೋಕ್ಕಸ್ಥಿತಿ$' 

ಎ೦ಬ ಭರ್ತೃಹರಿಯ ಶೀಲಸೂತ್ರವು ಕಾರ್ಯಕರವಾದ ಪ್ರೀತಿಯನ್ನು ಸಹಸಜ್ಜನರೆಲ್ಲರಲ್ಲೂ 

ತೋರಬೇಕೆಂದಿರುವಾಗ ಆಸ್ತಿಲೋಭ, ಅಧಿಕಾರರೋಭ, ಮಾನಲೋಭ. ಸ್ಥಾ ನಲೋಭಗಳನ್ನು 
ಹೆಚ್ಚಿಸುವ ಔದ್ಯಮಿಕ, ಆರ್ಥಿಕ, ಆಸ್ತಿವಿಷಯಕ ಕಾಯಿದೆ ನಿಯಮಾವಳಿಗಳನ್ನು 
ವರ್ಜ್ಯವೆನ್ನದವ ಭಾರತೀಯನೆಂತಾದಾನು9 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೨೧ * 


“ಅದ್ರೋಹಃ ಸರ್ವಭೂತೇಷು ಕರ್ಮಣಾ ಮನಸಾಗಿರಾ । 
ಅನುಗ್ರಹಶ್ಚ ದಾನಂಚ ಸತಾಂ ಧರ್ಮಃ ಸನಾತನಃ” 


ಎ೦ಬ ವ್ಯಾಸಸೂತ್ರವೂ ಸಮತ್ವದ ಅರ್ಥಯೋಗವನ್ನೂ (786 5000170 08 
60000710 ೩೦೦151100) ಯೋಗಾರ್ಥವನ್ನೂ (7770 51871010806 088000088ಗಿ/ 
11781110810 011811 ೩116 07607 17 500100) ಪರ್ಯಾಯವಾಗಿ ಹೇಳಿದೆ. ಗಾಂಧಿಯವರು 
ಈ ಅಂಶವನ್ನು- 


"110 010817 1 7780/ 10 1708150 15 070! 100 508011,111071 08 000 
[7000೧ ೦1 7111೩10 ೦೪77೦15, 0 ೩೫578107 18 0೧]0711100/ 50 ೩5 10 
೩೪೫೦16 ೩11 78೬[೦11517, ೦೦05೦೦೦0 6150011101 ೩76 (70 1110000517 01) 
0೦೫/೩5! 178/ 015! 1068)7 00077೦೦0 100 111105 ೫/0 50170011011395 ೦8100 
110 ೩೧0 110 ಐ001-ಖಾಸಗಿ ಒಡೆಯರ ಆಸ್ತಿಯನ್ನು ಹಾಳುಮಾಡಬೇಕೆಂಬುದು ನನ್ನ 
ಕನಸಲ್ಲ; ಅದರ ಭೋಗ ಅಥವಾ (ಅನುಭವ) ಬಳಕೆಯನ್ನು ಪರಿಸೀಮಿತಗೊಳಿಸುವುದರ 
ಮೂಲಕ ನಿರ್ಧನತೆ, ಅದರಿ೦ದುಂಟಾಗುವ ಅತೃಪ್ತಿ ಮತ್ತು ಧನಿಕ-ದರಿದ್ರರ ಜೀವನ 
ಹಾಗೂ ಪರಿಸರಗಳಲ್ಲಿ ಈಗಿರುವಂಥ ಅಸಹ್ಯ ಅಂತರಗಳನ್ನು ಹೋಗಲಾಡಿಸುವುದೇ 
ಆಗಿದೆ”- ಎ೦ಬ ನುಡಿಗಳಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಈ ನ್ಯಾಯವೊಂದೇ ಭಾರತದಲ್ಲಿ 
ರಾಷ್ಟ್ರೀಯ ಶಾಂತಿಪರ್ವವನ್ನು ತರಬಲ್ಲದು. “ಪುತ್ತಾದಪಿ ಧಸಭಾಜಾಂ ಭೀತಃ ಎಂದು 
ಶಂಕರಾಚಾರ್ಯರು ಹೇಳದಂತೆ. ಲುಬ್ಬ! ರಾದ ಅತಿಧನಿಗಳಿಗೆ ಕಮ್ಯೂನಿಜಮ್ಮಿನ ಸಿಂಹಸ್ಟಪ್ನ 
ಸಾರಕ ಹ ಜಗತ್‌ಪ್ರಸಿದ್ಧ. 'ಂಥ ಭೀತಿಯಿ೦ದ ಬಿಡರು. ಮುಕ್ತರಾಗಬೇಕಾದರೆ 
'10 1080 ೦೧5018 11) ೦17015 15 10 816 00501[- ಪರಹಿತಕ್ಕಾಗಿ ದುಡಿಯುವುದರಲ್ಲೇ 
ಸ್ವಹಿತವನ್ನು ಕಾಣುವ ಬುದ್ಧಿಯು ವಿವೇಕದಿಂದ ಅಥವಾ ರಾಜದಂಡದ (ಶಾಸನದ) 
ಜಿಕ ಉತ್ಪನ್ನ ವಾಗಬೇಕು. ಈ ಅರ್ಥಶಾಸನವಿಲ್ಲದಲ್ಲಿ ರಾಷ್ಟ್ರೀಯ ಸಂಘಟನೆಯೆಂದೂ 
ಚಿರಸ್ಥಾಯಿಯಾಗದು. ಸಾಮಾನ್ಯ ಶರೀರಿಗಳೆಲ್ಲರ ಜೀವನದ ಬೆಲೆಗಳಿಗೆ ಅರ್ಥವು ಪೋಷಕ. 


“ಧರ್ಮಂ ಪೂರ್ವೇ ಧನಂ ಮಧ್ಯೇ ಜಫನ್ಯೇ ಕಾಮಮಾಚರೇಸ್‌ 
ಅಹನ್ಯನು ಚರೇ ದೇವಂ ಏಷ ಶಾಸ್ತ್ರ ಕೃತೋವಿಧಿಃ” 


ಎಂಬುದು ವ್ಯಾಸಾಯನ. ಧರ್ಮದ ಅರ್ಥವು ಪರೋಕಾರಪ್ರಧಾನವಾದುದು. ಆ 
ಉಪಕಾರವು ಯಥಾಶಕ್ತಿಯ ಆನುಪಾತಿಕ ಆಯ-ವ್ಯಯ ನಿಷ್ಠವಾದುದು. ಇದನ್ನು 
ಮರೆತರೆ ದೇಶಪ್ರೇಮದ ಪ್ರಚಾರವಿ೦ದು ಟೊಳ್ಳುಎನ್ನಿಸದಿರದು. ಆ ಅನ್ಯಾಯವು 
ಪ್ರತ್ಯಕ್ಷವಾಗಿರಬಹುದು ಅಥವಾ ಪರೋಕ್ಷವಾಗಿರಬಹುದು! ಅನ್ಯಾಯದ ಪರೋಕ್ಪತೆ 
ಡಿಗವಾ ಪ್ರಚ್ಚನ್ನತೆ ಇಲ್ಲವೆ ಕಾಯದೆಬದ್ಧತೆ 'ಅದನ್ನು ನ್ಯಾಯವನ್ನಾಗಿ ಪರಿವರ್ತಿಸಲಾರದು. 
ನ್ಯಾಯವು ಧರ್ಮದ ಸಾರ. ಧನ-ಕಾಮಗಳು ಧರ್ಮಾಧೀನವಾಗಿರಬೇಕೆಂಬುದು ವ್ಯಾಸ 
ತಾತ್ತರ್ಯ. “1೩11738 15 170 1817 ೦8 10103 - 1 15 170 501111 ೦8 100 ೫1 
೫800-1! 15 170 ೫೩0181 801೯ -ಧರ್ಮವು ವ್ಯವಹಾರದ (ನಡತೆಯ) ರೀತಿ, ರೂಪ- 
ಅದು ಪ್ರಾಚೀನ ಕುಲಚೈತನ್ಯ-ಕುಲದ ಆತ್ಮ 1/01 ೩ 1780 10505 1211 11 115 ೦೪೫7 


* ೬೨೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


11910110 [೩8(, 110 ೦೩700! 18170 ೫) 110 17, ೫೫೮ 1705000! 80% 1111135017 - 
517801%11138 15 11೩1 17/1100 0010106 0105 70117; 1 15 170 0720 ೧08010 ೦8 
170 $00601 8206 ೩76 1೯ 171811110500005 - ತನ್ನ ಗತೇತಿಹಾಸದಲ್ಲಿ ಒಬ್ಬನಿಗೆ 
ನಂಬಿಗೆ ಹೋದರೆ, ಅವನಿಗೆ ತನ್ನ ಮೇಲೆ ಶ್ರದ್ಧೆ-ಗೌರವ ಉಳಿಯವು; ಸ್ವರೂಪ 
ಉಳಿಸಿಕೊಡುವುದು ಸ್ವಧರ್ಮ; ಅದು ವವಿಧವಾಗಿ ಪ್ರಕಟವಾದ ತನ್ನ ಕುಲಬೀಜ''- 
ಎ೦ಬ ಅರ್ಥಗಳನ್ನು "ರಾಷ್ಟ್ರಧ$ರ್ಮವಂದು ಭಾರತಕ್ಕೆ ಅಂದೇ ಹೇಳಿದ್ದರೂ ಆಂಗ್ಲ್ರೀಕೃತ 
ಆಳರಸರ ಕಿವುಡು ಇನ್ನೂ. ಹೋಗಿಲ್ಲ. ಅದರಿಂದಲೇ ಭಾರತದ ಮುಖಂಡರ ಆಳ್ವಕೆ 
ಜಾಗರಿತವೂ ಸ್ವತ೦ತ್ರವೂ. ಆದ ರೂಪ ಬಂದಿಲ್ಲ. ಅಹಿಂಸಾದಿ ಶಾಶ್ವತ ಧರ್ಮದ 
ನೀತಿಯು ಭಾರತದ ಜೀವನ ಧರ್ಮಯೋಗ. ಅದರ ಬೆಳವಣಿಗೆಗೆ ಭಾರತೀಯ 
ಶಿಕ್ಷಣದಲ್ಲಿ ಈವರೆಗೆ ಎಡೆಮಾಡಿ ಕೊಟ್ಟಿಲ್ಲ. ಆದುದರಿ೦ದಲೇ ಭಾರತದಲ್ಲಿ ಸ್ವಜನದ್ರೋಹ 
ಅಸಹ್ಯಮಟ್ಟಕ್ಕೇರಿದೆ. ಇದಕ್ಕೆ ಇನ್ನೂ ಹೆಚ್ಚಿನ ಆ೦ಗ್ಲೀಕರಣ ಅಥವಾ ಅಮೇರಿಕೀಕರಣವೊ೦ದೇ 
ಮದ್ದೇ? ರೋಗ ಜನಕ ಪದ್ಧತಿಯನ್ನೇ ಮದ್ದೆಂದು ಭಾವಿಸುವ ಜನ ಜಾಗರಿತವಾದದ್ದೇ? 


“801 001/39 1185 15 1277; 1! 15 115 780170; 1 15 170 1877 ೦8 ₹0117 ೫ 
110001-ಪ್ರತಿಯೊಂದಕ್ಕೂ ಅದರದೇ ಆದ ನಿಯಮವಿದೆ. ಅದು ಅದರ ಸ್ವಭಾವ; 
ಅದು ಅದರ ಸ್ವರೂಪ ಮತ್ತು ವರ್ತನೆಗಳ ನಿಯಮ” ಎಂಬುದನ್ನು ಮರೆತಾಗ 
ರಾಷ್ಟ್ರೀಯ ಶಿಕ್ಷಣವನ್ನು ಯಾವ ವಿದ್ಯಾಮಂತ್ರಿಯೂ ರೂಪಿಸಲಾರನು. ಭಾರತೀಯ 
ಜ್ಞಾನ ಭಾಂಡಾರದ ವಾತ (ಸ್ವಾಧ್ಯಾಯದ) ಮೊದಲೇ ವಿದೇಶೀಂತು 
ಜ್ಞಾನಭಾಂಡಾರದಲ್ಲಿ ತಲೆಹಾಕುವ ದುರವಸ್ಥೆಯೆಂದೂ ಭಾರತೀಯನಲ್ಲಿ ಅನನ್ಯ 
ನವನಿರ್ಮಾಣಶಕ್ತಿಯನ್ನು ಬೆಳೆಯಿಸದು. ಈ ಅಪನೀತಿಯಿ೦ಂದ ಯಾವ ಪ್ರಗತಿಶೀಲ 
ರಾಷ್ಟವೂ ಇಂದು ಪ್ರಗತಿಯನ್ನು ಸಾಧಿಸಿಲ್ಲ. ಭಾರತೀಯ ಜೀವನಶೈಲಿ, ಎಚಾರಶೈಲಿ, 
ವ್ಯವಹಾರಶೈೆ ೈಲಿಗಳೆಲ್ಲವುಗಳನ್ನು ಅವೆ ೈಜ್ಞಾನಿಕ, ಅನಾಧುನಿಕ ಎಂದು ಓಜ ಸರಕಾರಗಳ 
ದಸ ಯದ! ಚೋರಸಂಘಾತರೂಪದ ರಾಜಕೀಯ ಪಕ್ಷಗಳಿಂದು ಅನೇಕಕಡೆ ಬೆಳೆದು 
ನಿಂತು ನಿತ್ಯವೂ ಸ್ಹಜನವ೦ಚನೆ ನಡೆಸುತ್ತಿವೆ; ಲೋಭ, ಮತ್ಸರ, ವಿಕಟಕಾಮ ಸಂತೃಪ್ತಿಗಳಲ್ಲೇ 
ಅನೇಕ ಮಹಾಧಿಕಾರ ಸಂಪನ್ನರಕಾಲ 'ಕಳೆದುಹೋಗುತ್ತಿದೆ. ಅವರಿಗೆ ಸ್ವಾತಂತ್ರ್ಯ. ".2ತರರಿಗೆ 
ದಾಸ್ಯ! ಹೀಗಿರುವಾಗ ವಂಚನಾವಿಜ್ಞಾನವಲ್ಲದೆ ಇನ್ನಾವ ಎಜ್ಡಾನ ಇಲ್ಲಿ ಬೆಳೆದೀತು? 

ಆರ್ಯಧರ್ಮದಲ್ಲಿ ಯಜ್ಞವೆಂದರೆ ವಿಷ್ಣು; ವಿಷ್ಣುವು ವ್ಯಾಪನಶೀಲ, ಆತ್ಮವು ಯಜ್ಞಭೂಮಿ. 
ಪಶುತ್ವವೆ೦ದರೆ ಮ೦ದಮತಿತ್ವ ಅದರ ಸ೦ಹಾರವೇ ಪಶುಯಜ್ಞ ಅದರಲ್ಲಿ ಶ್ರದ್ಧೆ ಇಲ್ಲದವ 
ಅಭಾರತೀಯ. ವ್ಯಾಪ್ತಿಯು ವಿಕಾಸ, ವಿಸ್ತಾರ-ಯಾವುದರ? ತನ್ನತನದ, ಆತ್ಮದ, ಸ್ಹಧರ್ಮದ; 
ಪ್ರಜಾವ್ಯಕ್ತಿಯ ರಾಷ್ಟ್ರೀಕರಣ, ಅದರ ಸರ್ವಸ್ವದ ರಾಷ್ಟ್ರೀಕರಣ; ಸಹಭಾರತೀಯನಿಗಿಲ್ಲದ 
ಸುಖಸಾಧನೆ ನನಗೆ" ಬೇಡ ಎಂಬ ರಾಷ್ಟ್ರೀಯಭ್ರಾತೃತ್ವೆ ತ್ರದ ದೀಕ್ಷೆ. ಭಾರತೀಯನ ಆತ್ಮವು 
ಮೊದಲು ಭಾರತ ವ್ಯಾಪಕವೂ ಆಗದಿದ್ದರೆ ಬಿಕದಾದರೂ ಭಾರತಹಿತವನ್ನು ಕಾಣಬಲ್ಲದೇ? 
ಭಾರತದಷ್ಟು ಅಗಲವಾಗುವಂತೆ ಪ್ರಜೆಯ ಆತ್ಮವನ್ನು ವಿಸ್ತರಿಸುವುದೇ. ಭಾರತೀಕರಣ 
(17018111580100): ಭಾರತೀಯ ಸತ್‌ಸ೦ಪ್ರದಾಯಗಳನ್ನು ಬಿಡದಿರುವವರಂತೆ ಬಿಟ್ಟವರನ್ನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೨೩ * 


ತಯಾರುಮಾಡುವುದೂ ಭಾರತೀಕರಣ. ಇಂಥ ಸಾಂಸ್ಕೃತಿಕ ಪುನರುಜ್ಜೀವನಕ್ಕೆ ಪ್ರಯತ್ನಿಸದ 
ಮಂದಮತಿತ್ವವಿರುವಾಗ ಇಲ್ಲಿ ಯಾರು ಏನು ಮಾಡಿದರೂ ಅದು ಭಾರತಹಿತವನ್ನು 
ಸಾಧಿಸಿಕೊಡಲಾರದು. 


“ಸೋಶಲಿಜಂ೦?, “ಸೆಕ್ಯೂಲಾರಿಜಂ? ಮತ್ತು “ಡೆಮೊಕ್ರೆಸಿ” ಎಂಬ ಯಾವುದೂ 
ಅರ್ಥಸಾಮ್ಯ, ಲೋಕನ್ಯಾಯ ಮತ್ತು ಪ್ರಜಾಭಿಪ್ರಾಯಪಾಲನಗಳೆಂಬ ಭಾರತೀಯ ರೂಪದಲ್ಲಿ 
ಧರ್ಮಾಂತರ ಹೊಂದಿ ಭಾರತೀಯ ಪದ್ಧತಿಯ ಆಡಳಿತದ ಮೂಲಕ ಅಭಿವ್ಯಕ್ರವಾಗುವಂತೆ 
ಪ್ರಯತ್ನಿಸದಿದ್ದರೆ ಅವು ಪದಸತ್ಯಗಳಷ್ಟೇ ಆಗಿ ಉಳಿದಾವಲ್ಲದೆ, ಅರ್ಥಸತ್ಯಗಳಾಗಲಾರವು. 
ಕ "ರಾಜನೀತಿ ಶಾಸ ಸ್ವದಲ್ಲಿರುವ ಆಡಳಿತಜ್ಞಾನವು ಸರ್ವಪ್ರಜಾಪ್ರತಿನಿಧಿಗಳಿಗೂ 
ಮೊದಲು ಆಗಬೇಕು. ಅಲ್ಲಿಯ” ರಗೆ ಔದ್ಯಮೀಕರಣ, ಉತ್ಪಾದನೆ, ಅಭಿವೃದ್ಧಿ ಮುಂತಾದ 
ಎಲ್ಲವೂ ಕಾಗದದ ಕುದುರೆಗಳಾಗಿ ಉಳಿಯುತ್ತವೆ. ಶ್ರೀ ಕೃಷ್ಣನ ಸುದರ್ಶನ ಚಕ್ರವಲ್ಲದೆ, 
ಅಶೋಕ ಚಕ್ರ ಇಲ್ಲಿ ಯಾವ ಸ್ಫೂರ್ತಿಯನ್ನೂ ಯಾರಿಗೂ ನಿಜವಾಗಿ, ಆಳವಾಗಿ 
ಕೊಡದು. ಶೋಕಚಕದಲ್ಲಿ ಸಿಲುಕಿ ಪ್ರಜೆಗಳು ಒದ್ದಾಡುವುದು ತಪ್ಪದು. ದೊಡ್ಡ ಪ್ರಮಾಣದಲ್ಲಿ 
ಪ್ರಜಾವಂಚನೆ ಮುಖಂಡರಿಂದ ನಡೆಯಲು ಮುಖಂಡರು ವಿದೇಶ್ವೀಕೃತರಾಗುತ್ತ 
ಹೋಗುವುದೇ ಕಾರಣ; ಅವರ ಮನೋವಾಕ್ಕಾಯಕರ್ಮಗಳ ಆಕಾರ ಪರಕೀಯವಾಗುವುದು 
ವಿದೇಶ್ವೀಕರಣ. ನಮಸ್ಕಾರದ ಅ೦ಜಲಿಹಸ್ತವು “ಗುಡ್‌ಮಾರ್ನಿಂಗಿ”ನ ಹೊಡೆಗೈಯಾದದ್ದು 
ಒ೦ದು ದೃಷ್ಟಾಂತ. 


ಜಗತ್ತಿನ ಎಲ್ಲ ದೇಶಗಳ ಜನರೂ ಒಂದಲ್ಲ ಒಂದು ಮತಧರ್ಮವನ್ನು ಸ್ವೀಕರಿಸಿದವರು. 
ಆದರೆ ಆ ಮತಧರ್ಮವು ಅವರ ಜೀವನದ ಚಟುವಟಿಕೆಗಳ ಅನೇಕ ಕ್ಷೇತ್ರಗಳಲ್ಲಿ ಒಂದು 
ಮಾತ್ರ. ಆದರೆ ಹಿ೦ದು ಅಥವಾ ಆರ್ಯಧರ್ಮವೆಂಬುದು ಹಾಗಿಲ್ಲ; ಇದು ಒ೦ದು ೪೩] 
0೯18 ಜೀವನ ಧರ್ಮಯೋಗ, ಸಂಸ್ಕೃತಿ, ನಾಗರಿಕತೆ. “7718! 18 130 1110 08008 
1೩00 - ಅದು ನಮ್ಮ ಜೀವನದ ಜೀವಾಳ” ಎಂದು ವಿವೇಕಾನಂದರು ಹೇಳಿದ್ದು ಉಕ್ತ 
ಅರ್ಥದಲ್ಲಿಯೇ. ಅದೊಂದು ಜೀವನಯೋಜನೆ (8180 08 1180'5 ೩೦0111೦9); 
ಭಾರತೀಯತೆಯ ಮುದ್ರೆ (58110) ಇಲ್ಲದ ಚಟುವಟಿಕೆ ಇಲ್ಲಿದ್ದಿದ್ದಿಲ್ಲ. ಈಗ ಪಾಶ್ಚಾತ್ಯರಂತೆ 
ಅದನ್ನು ಒಂದು “ರಿಲಿಜನ್‌-ಮತಧರ್ಮ' ಎ೦ಬ ಸಂಕುಚಿತತೆಗೆ ಇಳಿಸಿದ್ದೇ ಎಲ್ಲ 
ಅವ್ಯವಸ್ಥೆಗಳಿಗೂ ಕಾರಣವಾಯ್ತು-ಕಲಿತ ಅನೇಕರಲ್ಲಿ. ಕಲಿತವರಿಗಾದ ಪಾಶ್ಚಾತ್ಯ 71810 
11೩5 ತಲೆ ತೊಳೆತದ ಫಲವಿದು. ಇದರಿ೦ದಲೇ ಅವರಲ್ಲನೇಕರು 8೦೦0085 ಬೇರಿಲ್ಲದ 
ಜನರಾದರು; ಅವರ ವ್ಯವಹಾರ “ಬಾಡಿಗೆಯಭಟ'ರದ್ದಾಯ್ತು. ಅದೇ ವಂಚನಾಮೂಲ; 
5೩/0105 17006017 ಅವರು ಅನುಭವಿಸುತ್ತಿರುವ ನಿರ್ಲಜ್ಜ ಸ್ವಾತಂತ್ರ್ಯದ ಬುಡ. 


ವರ್ತಮಾನಕಾಲದ ಗಣ್ಯ ಪಾಶ್ಚಾತ್ಯ ಮುಖಂಡತ್ವದಲ್ಲಿ (೧) ಸಾಮ್ರಾಜ್ಯಾಕಾಂಕ್ಷೆ. 
(೨) ನಿರಂಕುಶ ಪ್ರಭುತ್ವ, (೩) ಬ೦ಡವಾಳ ಶಾಹಿ, (೪) ಘೋರಯುದ್ಧಗಳು, (೫) 
ಆಧ್ಯಾತ್ಮಿಕ ವಿಷಯದಲ್ಲಿ ಪರಾಜ್ಮುಖತೆ, (ಹ) ಆರ್ಥಿಕ ವ್ಯವಸ್ಥೆಯಲ್ಲಿ ಉಚ್ಚ-ನೀಚ 
ಭಾವ, (೭) ಜಾತಿಯೆಂಬ ದುರಹಂಕಾರ, (೮) ಕಲಾಸಾಹಿತ್ಯಗಳಲ್ಲಿ ಬಂಜೆತನ, (೯) 
ಎಜ್ಡಾನದ ದುರುಪಯೋಗ ('ಭಾರತೀಯ ಸಂಸ್ಕೃತಿ'ಯ ಪುಟ ೩೩೭) ಎಂಬ 


* ೬೨೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅವಲಕ್ಷಣಗಳು ಗಣ್ಯವಾಗಿರುವಾಗ-ಜೀವನ, ವ್ಯವಹಾರ, ಆಡಳಿತ, ಶಿಕ್ಷಣ, ವ್ಯಾಪಾರ, 
ಸಾಹಿತ್ಯಾದಿ ಚಟುವಟಿಕೆಗಳಲ್ಲಿ ಅಂಥ ಮುಖಂಡರ ದೃಷ್ಟಿಯ ಮಾದರಿಗಳನ್ನು ಇಲ್ಲಿ 
ಹುಟ್ಟು ಹಾಕುವುದು ಆರೋಕ್ಕಕರವೇ? ಎಂಬುದೇ ದೊಡ್ಡ ಸವಾಲು; “ಕುತಸ್ತಾ ತ್ವ ಕಶ್ಶಲಮಿದಂ 
ವಿಷಯೇ ಸಮಪಸ್ಥಿತಂ। ಅನಾರ್ಯಮಜುಷ್ಟಮಸ್ವರ್ಗಮ ಕೀರ್ತಿಕರಮರ್ಜುನ' ಎಂಬುದೇ 
ಅತ್ಯಂತ ಗ೦ಭೀರವಾದ ಪ್ರಶ್ನೆ. ಪಾಶ್ಚಾತ್ಯರ ಆ ಈ ರೀತಿಯ ಅನುಕರಣ ಮತ್ತು 
ನೀತಿಯ ಅನುಕರಣಗಳೆರಡೂ ಇಲ್ಲಿ ವಿಕೃತಮನಸ್ಕರನ್ನು ತಯಾರುಮಾಡುತ್ತಿವೆ. ಅವರ 
ಅ೦ತಃಸ್ಥ ರಾಷ್ಟೀಯ ಸತ್ವವನ್ನು ಅನುಕರಿಸಲು ಮೊದಲಿನ ಅನುಕರಣವು ವಿಘ್ಲಕಾರಿ 
ಎಂಬುದನ್ನೀಗ ಜನನಾಯಕರೆ೦ಂದು ಭಾವಿಸಿಕೊಳ್ಳುವವರು ಅರಿತುಕೊಳ್ಳಬೇಕಾಗಿದೆ 
ರಾಷ್ಟ್ರೀಯ 'ಕಲಿಪಿ, ಏಕಭಾಷೆ, ಏಕಶಿಕ್ಷಣ ಪದ್ಧತಿ, ಏಕ ಮಾನ-ಸನ್ಮಾನ ಪದ್ಧತಿ. ಏಕ 
ಪಶಾಸನ ಚಃ ಪರ೦ಪರಾವಿಕಾಸಕ್ಕೆ ಎಡೆಗೊಡದೆ. ಬ್ರಿಟಿಷ್‌ ಪರಂಪರೆಯ ವಿಕೃತ 


ಪ 


ಟ್ರ 


ದ್ವಿಜತ್ವ (ಸಂಸ್ಕ ಶತ್ರು ಇಲ್ಲ. ಒ ಭಾರತವೇ ಇದು ನಿನಗೆ ಭಯಂಕರವಾದ ಅಪಾಯ. 
ಪಾಶ್ಚಾತ್ಯಾನುಕರಣದ ಮಾಯೆಯು ಒಳಿತು-ಕೆಡಕುಗಳ ಬಗೆಗಿನ ವಿಚಾರ, ವಿವೇಕ, 
ನಿರ್ಧಾರಗಳನ್ನು ಶಾಸ್ತ್ರಾಧಾರವನ್ನು ಅವಲಂಬಿಸಿ ಮಾಡದೆ ಇರುವುದು; ಬಿಳಿಯರು 
ಹೊಗಳಿದ ರೀತಿಗಳಲ್ಲ `ೈಳ್ಳಿಯವು ಅವರು ತೆಗಳಿದ ಅಥವಾ ಅವರಿಗೆ ಬೇಡವಾದ 
ರೀತಿಗಳೆಲ್ಲ ಕೆಟ್ಟವು! "ಅಯ್ಯೋ, ಮೂಢತನಕ್ಕೆ ಇದಕ್ಕಿಂತ ಹೆಚ್ಚಿನ ಪ್ರತ್ಯಕ್ಷ ಪ್ರಮಾಣ 
ಯಾವುದಿದ್ದೀತು9” ಎಂದು ರಾಸು ಮರುಗಿದ್ದಕ್ಕೆ ಅರ್ಥವಿಲ್ಲವ? 

ಬಹುಪಕ್ಷ ಪದ್ಧತಿಯ ಪ್ರಜಾಪ್ರಭುತ್ತವನ್ನೂ ವಯಸ್ಕ ಮತಾಧಿಕಾರವನ್ನೂ ಒಪ್ಪಿದ್ದೇ 
ಮಾರಕವಾದಂತೆ ತೋರುತ್ತದೆ. ಅವುಗಳನ್ನು ತಿದ್ದಲು ಸಾಧ್ಯವೇ ಇಲ್ಲವೇ? ಮನಸ್ಸು 
ಅಧಿಕಾರಸ್ಥರಿಗಿಲ್ಲವಾದುದರಿಂದ ಸಾಧ್ಯವಿಲ್ಲವೆಂದು ತೋರುತ್ತದೆ. ಅಧಿಕಾರಸ್ಥರ 
ಅನುಯಾಯಿಗಳ ಅಧಿಕಾರವು ಪರಂಪರಾಗತವಾಗಿ ನಡೆದು ಬರುತ್ತಿರುವಾಗ ಅವರ 
ರೀತಿಗಳನ್ನು ತಿದ್ದಲು ಅಥವಾ ಬದಲು ಮಾಡಲು ಪರಮಾತ್ಮನೇ ಅಪತರಿಸ ಬೇಕಾದಷ್ಟು 
ಕ್ರಾಂತಿಯಾಗಬೇಕೇ? ಪ್ರತಿಯೊಂದು ಪಕ್ಷವೂ ಒಂದೊಂದು ಪಾಕಿಸ್ತಾನ ಅಥವಾ' 
ಸಿ೦ಹಳವಾಗಿ ವರ್ತಿಸುತ್ತಿರುವುದು ಪಾಶ್ಚಾತ್ಯ “ಇಜಮ್ಮು”ಗಳ ಬೆನ್ನು ಹತ್ತಿದುದರಿಂದ. 
ಪ್ರತಿಯೊಬ್ಬ ವಯಸ್ಕನೂ ಮತದಾನವನ್ನು ಜೂಜು ಅಥವಾ ಲಾಟರಿ ಎಂದು ತಿಳಿಯುವಂತೆ 
ಮಾಡಿದ್ದು ಅಂಥ ಪಕ್ಷಗಳ ಆಡಳಿತ ವ್ಯವಸ್ಥೆಗಳು. ಮಾನವರ ಚಟುವಟಕೆಗಳೆಲ್ಲವೂ 
ಲೋಕದಲ್ಲೀಗ ಆತ್ಮಂತಿಕವಾಗಿ ರಾಜಕೀಯ ನಿಯಮಗಳಿಗೊಳಪಟ್ಟಿರಬೇಕಾಗಿ ಬಂದುದರಿಂದ 
ವಿದ್ಯಾರ್ಥಿಗಳೂ ಇಲ್ಲಿ ರಾಜಕಾರಣಿಗಳಾಗಬೇಕಾಗಿದೆ. ಮೂಲಾಧಾರಕ್ಕೆ ಮೂಲವ್ಯಾಧಿ 
ಬಡಿದುಕೊ೦ಡಾಗ ಎಲ್ಲರ ಕಾಲ, ಧನ, ಶಕ್ತಿಗಳೂ ಅದನ್ನು ಪರಿಹರಿಸಲು ಪ್ರತಿದಿನ 
ವ್ಯಯವಾಗಬೇಕಾಗಿ ಬಂದಿದೆ. 


ಭಾರತಕ್ಕೆ 801081 51801110 ರಾಜಕೀಯ ಸ್ಥೆ ಎರವು ಇನ್ನೂ ಬಾರದಂತಾಗಲು 
ಪಕ್ಷಪದ್ಧತಿಯ ಪ್ರಭುತ್ವವನ್ನು ಚೆನ್ನಾಗಿ ಅರಗಿಸಿಕೊಳ್ಳಲಾರದುದೇ ಕಾರಣ. ೨೫ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೨೫ * 


ವರ್ಷಗಳವರೆಗೂ ದೇಶದ ಹೊಟ್ಟೆಯಲ್ಲದು ಜೀರ್ಣವಾಗದೆ ಉಳಿದಿದೆ. ಅಸಂಖ್ಯಾತ 
ಪಕ್ಷಗಳೂ ಅಸಂಖ್ಯಾತ ಭ್ರಷ್ಟಾಚಾರಗಳೂ ವೈಧಾನಿಕ, ರಾಜಕೀಯ, ಪ್ರಶಾಸನಿಕ, ಔದ್ಯಮಿಕ, 
ಔದ್ಯೋಗಿಕ, ಶೈಕ್ಷಣಿಕ, ವೈಜ್ಞಾನಿಕ, ನ್ಯಾಯಾಸ್ಕಾನಿಕ, ಸೈನಿಕ, ಆರ್ಥಿಕ ಕರ್ಮಾಚರಣೆಯನ್ನು 
ಅನನುಕೂಲಪರಿಣಾಮಿಯನ್ನಾಗಿ ಮಾಡಿವೆ. ಭಾರತೀಯ ಪ್ರಜಾಪ್ರಭುತ್ವಕ್ಕೆ ಪಕ್ಷಪದ್ಧತಿ 
ಬಹುಶಃ ಒ೦ದು ಮೂಲಭೂತ ಭ್ರಷ್ಟಾಚಾರವೆ೦ಂದೇ ತೋರುತ್ತದೆ. ಅರಗದ ಆಹಾರದ 
ಸೇವನೆಯನ್ನು ಮುಖಂಡರು ಬಿಡಬಾರದೇಕೆ? ಜನರೇ ಬಿಡಿಸಬೇಕಾಗಿದೆ ಎಂದು 
ಕಾಣುತ್ತದೆ. ಸ೦ಸತ್ತಿನ ಸದಸ್ಯರಲ್ಲಿ ಕೃಷ್ಣಾವತಾರ ಎ೦ದಾದೀತು? ಎಲ್ಲ ಶೈಲಿಗಳಲ್ಲೂ 
ವೈದರ್ಭಿಯೇ ಶ್ರೇಷ್ಠವಾಗಿರುವಂತೆ ಎಲ್ಲ “ಇಜಮ್ಮು?ಗಳಲ್ಲೂ “ಸೋಷಲಿಜಮ್ಮು? ಶ್ರೇಷ್ಠ. 
ಏಕೆಂದರೆ ಅದು ಭಾರತದ “ದಯಾ ಸರ್ವಭೂತೇಷು” ಎಂಬ ಆತ್ಮಗುಣವನ್ನು ಹೆಚ್ಚು 
ಸ್ಪಷ್ಟವಾಗಿ ಸೂಚಿಸುತ್ತದೆ. ಉಕ್ತ ಆತ್ಮಗುಣವು ಭಾರತೀಯ ಸಂಸ್ಕೃತಿಯ ಸಾರ, ರಸ, ಆತ್ಮ 

“1810 181775 ೩6111501010135 1781 701718111 1110117711115100 111 17011 707701 
11317008. 500105 08 00100/105-ನೂರಾರು ಶತಮಾನಗಳ ವರೆಗೆ ಸಾಮರ್ಥ್ಯವನ್ನು 
ಕಳೆದುಕೊಳ್ಳದೆ ಉಳಿಯಬಲ್ಲ ಕಾಯದೆ (ನೀತಿ)ಗಳನ್ನೂ ಸಂಸ್ಥೆಗಳನ್ನೂ ನಿರ್ಮಿಸು” 
ಎ೦ಬುದು ದಾರ್ಶನಿಕ ವಕ್ತಾರನ ಸಂದೇಶ. ನಮ್ಮ ಪಂಚವಾರ್ಷಿಕ ಯೋಜನಕರಿಗೀದೃಷ್ಟಿ 
ಇದೆಯೇ? ನಾಳಿನ ಮಾತನ್ನು ನಾರಾಯಣ ಬಲ್ಲ, ಸಿಕ್ಕಿದ್ದಷ್ಟೇ ಮಕ್ಕಳ ಪುಣ್ಣ 
ಬೆ೦ದಮನೆಯಿ೦ಂದ ಹಿರಿದು ಕದ್ದುಕೊಂಡು ಹೋದದ್ದೇ ಲಾಭ-ಎಂಬಂಥ 
“ನ್ಯಾಯ”ಗಳನ್ನಲ್ಲದೆ ಇನ್ನಾವುವನ್ನು ಇಲ್ಲಿ ಅನೇಕ ಯೋಜಕರೂ ನಿಯೋಜಕರೂ 
ನಿಯುಕ್ತರೂ ಅವಲಂಬಿಸುತ್ತ ಬಂದದ್ದು? ಕಾಲದೈರ್ಫ್ಯವೇ ಇಂದಿಗೂ ನಾಗರಿಕತೆಯೊಂದರ 
ಸಂಸ್ಥೆಗಳ ಯೋಗ್ಯತೆಗೆ ಗಣ್ಯ ನಿಕಷವಾಗಿದೆ; ಸಾತತ್ಯವಿಲ್ಲದ ಕ್ಷಣಭಂಗುರತೆಗೆ 
ಮಾರುವೋಗುವುದು ಮುಂದಿನ ತಲೆಮಾರುಗಳ ಹಿತಚಿಂತನೆ ಇಲ್ಲದ ಹಿರಿಯತನಕ್ಕೆ 
ಮಾತ್ರ ಪರಿಸೀಮಿತ. 

“0 00071311131) 10 28105070 1709! ೩00108೦/ 1110 500181 16081 08008 
10101811015 ೩5 1 1 1016 60170 11 130 81010- ೈಬಲ್ಲಿನಲ್ಲಿ ಬರೆದಿಟ್ಟಂತೆ ನಮ್ಮ 
ಹಿರಿಯರ ಸಾಮಾಜಿಕ ಆದರ್ಶವನ್ನು ಪಾಲಿಸ್ತಾನದ ಸಮಾಜವು ಮುಟ್ಟಬೇಕು” ಎಂದು 
ಹೇಳಿದ್ದು ಯಾರು ಗೊತ್ತೇ? (166 "7780 ೫1೦116 ೩5 1 500 1/'-0.97) ಆಲ್ವರ್ಟ್‌ 
ಐನ್‌ಸ್ಟೀನ್‌! ಯಾವಾಗ? ೧೯೩೫ರಲ್ಲಿ! ಇದು ವಿಜ್ಞಾನದ ಹೆಸರಿನಲ್ಲಿ ಸಾಮಾಜಿಕ 
ಸದಾಚಾರಗಳನ್ನು ಹಳಿಯುವವರಿಗೆ ಬಾರುಗೋಲಿನ ಏಟು. ಸಾಮಾಜಿಕ ಬೆಂಬಲವಿಲ್ಲದ 
ವ್ಯಕ್ತಿಯು ನೈತಿಕ ಅಸ್ಥಿರತೆಗೆ (ಚಾ೦ಜಚಲ್ಯಕ್ಕೆ) ತುತ್ತಾಗುತ್ತಾನೆ- ಎ೦ದದ್ದು ಐನ್‌ಸ್ಟೀನ್‌ 
ಮಹಾಶಯನೇ. ಅವನ ಮಾತಿನಂತೆ ನಡೆದುಕೊಂಡ ಪಾಲಿಸ್ತಾನಿಗಳೀಗ ಹೇಗೆ 
ಪ್ರಗತಿಶೀಲರಾಗಿ ಪರಾಕ್ರಮದಿ೦ದ ಮುನ್ನಡೆಯುತ್ತಿದ್ದಾರೆ-ಎ೦ಂಬುದೀಗ ಜಗತ್ತಿಗೆ ಗೊತ್ತಾಗಿದೆ. 
“ನಮ್ಮ ರೀತಿಯಿ೦ದ ನಾವು ಬದುಕೋಣ; ನಮ್ಮ ಸ್ವಭಾವಕ್ಕೆ ಅಪರಿಚಿತವಾದ ದ್ವಂದ್ವಯುದ್ಧ 
ಮಾಡುವ ಮತ್ತು ಹೆಂಡಕುಡಿಯುವ ಅಭ್ಯಾಸಗಳನ್ನು ನಕಲು ಮಾಡದಿರೋಣ?”- 
ಎಂದ ಎಜ್ಡಾನಿ ಪರಮೇಷ್ಠಿಯ ಸಾಂಸ್ಕೃತಿಕ ಅನುಭವಾಮೃತವನ್ನು ಆ೦ಗ್ಲಾಕ್ಷ ಭಾರತೀಯ 


*.ಓ೬೨೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಎಡಗೈಯಿಂದ ಮುಟ್ಟನು. ಏಕೆ? ಅವನು ವೈದೇಶ್ಮೀಕೃತನಾಗಿ ಹೋಗಿದ್ದಾನೆ! ಅಂಥವರು 
ತಾವು ಸಾಂಸ್ಕೃತಿಕ ಪರದೇಶಿಳಾಗಿದ್ದೂ ದೇಶೀಯ ರೀತಿಯಿ೦ದ ಬಾಳುವ ಸ್ವದೇಶಿಯರನ್ನು 
ಕೀಳ್ಗಳೆಯುವ ಅಧಿಕ ಪ್ರಸಂಗಿತನವನ್ನು ಮೆರೆಯಿಸಲು ಅವರಿಗೆ ಸರಕಾರ ಬೆಂಬಲಿಸುವ 
ಸಂಸ್ಥೆಗಳು ಕೊಟ್ಟಸ್ಥಾನ, ಮಾನಗಳೇ ಕಾರಣ. ಆದುದರಿಂದ ಪ್ರಾಧಿಕಾರಿಗಳು 
ಸಂಪೂರ್ಣವಾಗಿ 'ಬದಲಾಗುವುದಿಂದು ಮೊಟ್ಟಮೊದಲಿನ ಅಗತ್ಯ ಅವರ ಅತ್ತೆತನವು 
(ವಿದೇಶೀಯ) ಹಳೆಯ ಅಪಸಂಪ್ರದಾಯವನ್ನು. ಸತತಗೊಳಿಸದೆ ಉಳಿಯದು. ಸ್ವದೇಶದ 
`ಪರದೇಶಿ'ಗಳ ಮನಃಸ್ವರೂಪವನ್ನು ಐನ್‌ಸ್ಟೀನ್‌ ಚಿತ್ರಿಸಿದ್ದಾನೆ: "01: ೩10000 0005 
1101 01181080 111 (101 111101100(೩(81- ಅವರ ಮನಃಪ್ರಣಾಲಿಯು ಅವರ ಮಿದುಳಿನಲ್ಲಿ 
ಹುಟ್ಟಿದ್ದೇ ಅಲ್ಲ''- ಎಂದರೆ ವಿದೇಶದ ರೀತಿನೀತಿಗಳ ಅ೦ಧಾನುಯಾಯಿಗಳು 
ಗೋಮುಖವ್ಯಾಘ್ರರು; ಅವರು ಹೇಳುವುದು ಶಾಸ್ತ್ರ ಹಾಕುವುದು ಗಾಳ ಎಂಬಂಥ 
ಕಪಟವಾಗ್ವೈಖರಿಯನ್ನು ಹಿಡಿದ ಸಂಕುಚಿತ ಸ್ವಾಥ್‌ ಗಳಾಗುತ್ತಾರೆ ಎಂದರ್ಥ. ಅವರ 
ದೇಶಾಭಿಮಾನವು ಟೊಳ್ಳು: ಅವರ ಗಟ್ಟಿತನವು ದರ್ಶನವಲ್ಲ. ಪ್ರದರ್ಶನ. ಪ್ರದಾರ್ಶನಿಕರು 
ಭಾರತದಲ್ಲಿಂದು ಗಣ್ಯ ಅಧಿಕಾರ ಸ್ಥಾನಗಳಲ್ಲಿರುವುದು ದೇಶದ ಅಭಿವೃದ್ಧಿ ಪ್ರಯತ್ನಕ್ಕೆ 
ದೂರಾದ ಹಿಮಾಲಯೋಪಮ ವಿಘ್ನ. ಅಧಿಕೃತ ಪ್ರಾಥಮಿಕ ಶಿಕ್ಷಣದಿ೦ದ ಹಿಡಿದು 
ವಿಶ್ವವಿದ್ಯಾನಿಲಯದತ್ತ ಹೋದ ಹಾಗೆ ಈ ವಿದೇಶೀಯ ಬಾಹ್ಯಾಚಾರ ವ್ಯಾಮೋಹವು 
ಹೆಚ್ಚುತ್ತ ಹೋಗುವ ರೀತಿನೀತಿಗಳನ್ನು ಇ೦ದು ಅನುಸರಿಸಲಾಗುತ್ತಿದೆ. ಇದು ಪ್ರಥಮತಃ 
ಖಂಡನೀಯ. ರಾಷ್ಟೀಯ ಶಿಕ್ಷಣವೆಂಬುದರ ನಿಜಸ್ವರೂಪವು ಹೇಳ ಹೆಸರಿಲ್ಲದಂತಾದುದು 
ಈ ಕ್ರಮದಿಂದಲೇ ಎಂಬುದನ್ನು ನಾವಿಂದು ಮೊದಲು ಅರಿತುಕೊಂಡು 
ಜಾಗ್ರತರಾಗಬೇಕಾಗಿದೆ. ವಿಜ್ಞಾನದ ಮುನ್ನ ಡೆಯು ಸಾಮಾಜಿಕವಾದ ಆದರ್ಶ ಆಚಾರಗಳ 
ಶತ್ರುವಲ್ಲವೇ ಅಲ್ಲ. ಐಷಾರಾಮ ಜೀವನವು ರಾಷ್ಟ್ರೀಯತೆಯ ಬೇರಿಗೆ ದೊಡ್ಡ 
ಕೊಡಲಿಯಾಗುತ್ತದೆ. ಐಶ್ವರ್ಯ-ಆರಾಮಗಳು ಆತ್ಮಸಾಕ್ಷಿಯನ್ನು ಹತ್ತಿಕ್ಕುತ್ತವೆ. ಅವುಗಳಿಗೆ 
ವಶವರ್ತಿಗಳಾದವರ ದೆಸೆ ಉುದಲೇ ಸಾವಕಾರ-ಸರಕಾರ ವೃತ್ತಗಳೆರಡರಲ್ಲೂ ಭ್ರಷ್ಟಾಚಾರದ 
ಭೂತ ಉದಯಿಸಿ ರಾಷ್ಟ್ರ ಶೋಷಣೆಗೆ ದಾರಿ ಮಾಡಿಕೊಟ್ಟಿರುವುದು. “ಯದ್ದೀರ್ಮೋಹಯತೇ 
ನರಂ” ಎಂಬುದು ರಾಷ್ಟ್ರಸೂತ್ರ ದಾಸಿ, ಭೃತ್ಯ, ಸುತ, ಬಂಧು, ವಸ್ತು, ವಾಹನ, ಧನ, 
ಧಾನ್ಯಗಳ ಮದದಿಂದ ಅವುಗಳಲ್ಲೇ ಲೀನರಾದವರು ಎಂದೆಂದೂ "ದೇಶಪ್ರೇಮವನ್ನು 
ತಮ್ಮದೆಯಲ್ಲಿ ನಿಜವಾಗಿ ಚಿಗುರಿಸಿಕೊಳ್ಳಲಾರರು. “ಇಂದ್ರೇಣ ದುರ್ಜಯಮಿಂದ್ರಿಯಂ” 
ಎಂಬುದು ಸತ್ಯ. ವಿಷಯಲಂಪಟರಾದ ಪ್ರಜಾಪ್ರತಿನಿಧಿಗಳ ಆಳ್ವಿಕೆ ಎಂದೂ ದೇಶವನ್ನು 
ರಕ್ಷಿಸಲಾರದು. ಅಂಥ “ಯೆಂಡ್ಕುಡ್ಕ”ರ ವೈಜ್ಞಾನಿಕತೆ, ಆಧುನಿಕತೆಗಳು ಮಹಾ ಮೋಸಗಳು, 
ಅವರನ್ನೇ ಶಿಕ್ಷಿತರು, ತಜ್ಞರು, ಮಹಾಪ್ರಾಚಾರ್ಯರು, ಕುಲಪತಿಗಳು ಎಂದು ಗ್ರಹಿಸಬೇಕಾದ 
ದುಃಸ್ಥಿತಿಯನ್ನು ಮಕ್ಕಳಿಗೆ ತಂದೊಡ್ಡಿದ ಹಿರಿತನದ ನರಿತನವಿ೦ದು ಬಯಲಾಗಿದೆ. ಇಂಥ 
ಶಿಕ್ಷಣವಿ೦ದು ಅಸಹ್ಯ ಶಿಕ್ಷೆ. ಇದರ ಮೂಲೋತ್ಪಾಟನ ಮೊದಲು ಆಗಬೇಕು. ಆಗ 
ನವಾರಂಭಕ್ಕೆ ಪೀಠಿಕೆ ಹಾಕಲು ಸಾಧ್ಯವಾಗುತ್ತದೆ. ಕುಲಕಸಬಿನ ಕಲೆಯನ್ನು ಕೊಂದ 
`ಕೀರ್ತಿ' ಆಧುನಿಕ ಶಿಕ್ಷಣಕ್ರಮಕ್ಕೇ ಸಲ್ಲುತ್ತದೆ; ಮನೆತನಸ್ಥಿಕೆಯನ್ನು ಮುರಿದ 'ಯಶಸ್ಸು' 
ಆಧುನಿಕ ಕಾಯದೆ ಕ್ರಮಗಳಿಗೇ ಮೀಸಲು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೨೭ * 


ರಾಜಪ್ರಮಾದ (ರಾಜ್ಯಾಧಿಕಾರ ಸಂಪನ್ನ ಮುಖಂಡರ ಪ್ರಮಾದ) ಸರ್ವರ 
ಸರ್ವಪ್ರಮಾದಗಳಿಗೂ ಮೂಲಭೂತ ಪ್ರೇರಕ. ಮದವು ಪ್ರಮಾದಪ್ರೇರಕ. ಅದೊಂದು 
11111181 115070 ಪಾಶವ ಮೂಲಪ್ರವೃತ್ತಿ. “೬ 17780 ೦8 708501 11105! 1810 ೩0 
10501151 6010000 10 1110 170110 (17160 “(೮1/1/2505 ೦8 770110 801161009''- 
70.34) - ವಿಚಾರವಂತನಿಗೆ ಜಗತ್ತಿಗೆ ನೀಃಸ್ಹಾರ ಸೇವೆ ಸಲ್ಲಿಸುವ ಭಕ್ತಿ ಇರಬೇಕು' 
ಎಂಬುದು ಹಿಂದುಧರ್ಮದ ಸಾರ. ಆಳರಸರಿಗೆ ಪರಮಾಧಿಕಾರವಿರುವುದರಿ೦ದ ಅವರ 
ಸ್ವಾರ್ಯಪರತೆಯಿಂದ ಜನತೆಗೆ ಹೆಚ್ಚು ಹಾನಿಯೂ ನೀಃಸ್ಟಾರ್ಥಪರತೆಯಿಂದ ಹೆಚ್ಚು ಲಾಭವೂ 
ಉಂಟಾಗುತ್ತವೆ. ಮದವು ಸ್ವಾರ್ಥದ ಉಲ್ಬಣಾವಸ್ಥೆ. ಅದರಿಂದ ಸಂಸ್ಕ ಶತೆಗೆ 
ಚ್ಯುತಿಯುಂಟಾಗುತ್ತದೆ. ಆದರೆ ಅದಕ್ಕೆ ಗೌರವ, ಸ್ವಾಭಿಮಾನ, ಪ್ರಬುದ್ಧ ಸ್ವಾಥ್ಶ ಶೀಲ, 
ನ್ಯಾಯವಾದ ಹಕ್ಕಿನ ದೊಡ್ಡಸ್ತಿಕೆ, ನಾಗರಿಕತೆ, ಸಂಸ್ಕೃತಿ, ವ್ಯಕ್ತಿಸ್ವಾತ೦ತ್ರ್ಯ ಮುಂತಾದ 
ಹೆಸರುಗಳನ್ನಿಟ್ಟು ಬೆಳೆಯಿಸಿಕೊಳ್ಳುವ ವಿದ್ಯಾವಂತಿಕೆಗೆ ಮನ್ನಣೆ ಸಿಗುವ ವ್ಯಾವಹಾರಿಕ 
ಸಂನಿವೇಶವನ್ನು ನಿರ್ಮಿಸಿದ "ರಾಜಶಕ್ತಿ ಬಡಕಳು ರಾಷ್ಟ್ರೀಯ ಐಕ್ವ ವನ್ನು, 
ಸಾಮರ್ಥ್ಯವನ್ನು. “ಒತವನ್ನು ಪೋಷಿ ಸೀತೆ ಮದಾಲಸರನ್ನು ಗಟ! ಸಭ್ಯರೆಂದು 
ಸ್ವೀಕರಿಸುವ ಒತ್ತಾಯದ ಸಂನಿವೇಶಗಳನ್ನು ಆಡಳಿತದಲ್ಲೂ ಶಿಕ್ಷಣದಲ್ಲೂ ತಂದ ಬುದ್ಧಿಯೇ 
ಪರದೇಶೀಯ ನಿರ್ಜೀವ ಅನುಕರಣದಿಂದ ಬೆಳೆಯಿಸಿಕೊಂಡ ಬುದ್ಧಿ. ಒಬ್ಬ ಜಗಜೀವನ 
ರಾಮನು ಸಾಕು- ಹರಿಜನೋದ್ಧಾರದ “ಸಫಲತೆಯನ್ನು ನಿದರ್ಶಿಸಲು; ಒಬ್ಬ ಫಕುದ್ದೀನ್‌ 
ಅಹ೦ಮದನು ಸಾಕು-ಅಲ್ಬಸಂಖ್ಯಾತರ ಅಭಿವೃದ್ಧಿಯ "'ಸಾರ್ಥಕತೆ''ಯನ್ನು ಪ್ರಮಾಣಿಸಿ 
ತೋರಿಸಲು; ಒಬ್ಬ ಜ್ಯೋತಿಬಸು ಸಾಕು-ಬಡವರ ಉದ್ಧಾರಕ್ಕಾಗಿ ಹೋರಾಡುವ ವೀರತ್ವದ 
“ಪ್ರಾಮಾಣಿಕತೆ”ಯನ್ನು ರುಜುವಾತು ಮಾಡಲು! ಚುನಾವಣೆಯನ್ನು ಪಾಪಜಾಲವನ್ನಾಗಿ 
ರೂಪಿಸಿದ “ದೇಶಭಕ್ತ”ರಿ೦ದಲೇ ದೇಶ ಪಾಪರವಾಗುತ್ತ ಬಂದುದು! 


ಮಾನವಸ್ಟರೂಪದ ಯೋಗ್ಯತೆಯನ್ನು ಅಂಧ ವ್ಯವಹಾರ ರೀತಿಗಳ ಮೂಲಕ 
ಕೆಳಗಿಳಿಸಿದ್ದರಿಂದ ಸಾಮಾನುಗಳ ದರ ಅವಿರತವಾಗಿ ಆಕಾಶಕ್ಕೇರುತ್ತ ಹೋಗಿದೆ ಎಂಬುದನ್ನು 
ಕಂಡೂ ನಿರ್ಲಜ್ಜಶೀಲತೆಯಿ೦ಂದ ಆ ಈ ಪಕ್ಷಗಳು ತಮ್ಮ ದೇಶಸೇವೆಯ ಪ್ರಚಾರದ 
ಡೋಲು ಬಾರಿಸುತ್ತ ತಿರುಗುವುದು ರಾಷ್ಟೀಯ ವಿಘಟನೆಯನ್ನು ತ್ವರಿತ ಗತಿಯಿಂದ 


ಆ 


ಹೆಚ್ಚಿಸುತ್ತ ಹೋಗಿದೆ. ವಿಘಟಿತ ರಾಷ್ಟ್ರವು ರಾಷ್ಟ್ರವೇ? ಎಫಟತವನ್ನು ಎಷ್ಟು ದಿನ 
ಅಡಗಿಸಿಟ್ಟು ಅಸತ್ಯ ಪ್ರಚಾರ ಮಾಡಿ ಗೆಲ್ಲಲು ಸಾಧ್ಯ? ಪ್ರಾಮಾಣಿಕತೆಯ ಅಭಾವವು 
ಬುದ್ಧಿವಂತಿಕೆಯ ಅವರತ ಏಕೆಂದರೆ. “೫180 1೫02 ೩೧6 1181! 11101110680 
೩5 61516015100 017 13010 11011000081 801110], ೩೦೦೦170೫1೦೮ 0] 710, ೩ 
50150 08 6007 ೩76 ೩ 605110 108 81011118 0೦10000 ೩೯೦ (70 08(131/8)/5 ೦ 
501[7081158100 -ಸರಿ (ನ್ಯಾಯ)ಯಾದ ಬಾಳು, ಸರಿಯಾದ ಜ್ಞಾನಗಳಲ್ಲದೆ, ಕೇವಲ 
ಬೌದ್ಧಿಕ ಕಸರತ್ತುಗಳು ಗ್ರಾಹ್ಯವಲ್ಲ. ಅವುಗಳೊಟ್ಟಿಗೆ ಪರೋಪಕಾರಗುಣ, ಕರ್ತವ್ಯ ದೃಷ್ಟಿ, 
ಪೂರ್ಣತೆಯನ್ನು ಮುಟ್ಟಬೇಕೆಂಬ ಆಸೆ-ಇವೇ ಆತ್ಮ ಸಾಕ್ಷಾತ್ಕಾರದ ಮಾರ್ಗಗಳು” 
ಎ೦ಬುದನ್ನು ಪೂರ್ಣಬುದ್ಧಿವ೦ತ ಮಾತ್ರ ಬಲ್ಲ; ಅವನೇ ನಿಜವಾದ ಹಿಂದು, ಆರ್ಯ, 


* ೬೨೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಭಾರತೀಯ. ಆತ್ಮದಲ್ಲಿ ಶ್ರದ್ಧೆಯಿಲ್ಲದ ಹಾಗೂ ಅಲ್ಪಸ್ವಲ್ಪ ಇದ್ದರೂ ಅದನ್ನು ಅನುಭವಕ್ಕೆ 
ತಂದುಕೊಳ್ಳುವುದೇ ಭಾರತೀಯ ಪರಮಾದರ್ಶವೆಂದು ತಿಳಿಯದ ಮತ್ತು ಅದು ಗೊತ್ತಾದರೂ 
ಆ ಸಾಕ್ಷಾತ್ಕಾರಕ್ಕೆ ಮೇಲೆ ಹೇಳಿದ ಸಾಧನಗಳೇ ಅಗತ್ಯ ಎಂಬುದನ್ನು ಅರಿಯದ 
ವಿದ್ಯಾವ೦ತರು ನಿಜವಾಗಿ ಇಲ್ಲಿ ಅವಿದ್ಯಾವಂತರು. ಪರ ಶೋಷಣೆ ಪರರ ಮನಸ್ಸಿಗಾಗುವಂತೆ 
ವರ್ತಿಸುವುದೂ ವಿಷಮಜೀವನ, ಸಮಜೀವನವಲ್ಲ. ಸಹಜೀವಿಗಿಲ್ಲದ ಸುಖಸಾಧನಗಳನ್ನು 
ಸ್ವಭೋಗಕ್ಕಾಗಿ ಇಟ್ಟುಕೊಳ್ಳುವುದು ಪಾಪಕರವೆಂದು ತಿಳಿದು ಅಂಥ ಪಾಪವನ್ನು ಮಾಡದೆ 
ಬಾಳಿದ ಗಾಂಧಿಯವರಿಗೆ ಭಾರತೀಯ ಸಮಾಜವಾದದ ಅರ್ಥಗೊತ್ತಿರುವಷ್ಟು ಚೆನ್ನಾಗಿ 
ಇನ್ನಾರಿಗೂ ಇಂದು ಗೊತ್ತಿಲ್ಲ. ಆ ಹಿಂದುತ್ವದ ಉಪಾಸನೆ, ಆರಾಧನೆ, ಆಚರಣೆ 
ರಾಷ್ಟ್ರಸ೦ಘಟನೆಯನ್ನು ಅಮರಗೊಳಿಸಬಲ್ಲ ವಜಗಾರೆ. 
“ಖಾನಾ ಪೀನಾ ಸುಖಸೇ ಸೋನಾ ಧಾಮ ಧೂಮಸೇ ಆಜ ರೇ 
ಸ್‌ ದುನಿಯಾ ಮೇ ಪೈದಾಹೋಕರ್‌ ಯಹ್‌ ಸೀಖಾ ಸಬಕ್‌ ಆಜರೇ” 


ಎಂಬುದು ನಿತ್ಯಜೀವನದ ನೀತಿಯಾಗಿರುವ ನಾಯಕಮಣಿಗಳ ಪ್ರಭಾವವನ್ನು 
ನಿಷ್ಣಭಗೊಳಿಸುವದು ದ್ರೇಶಪ್ರೇಮಿಯ ಆದ್ಯ ಕರ್ತವ್ಯ ಇದಿಂದು ರಾಷ್ಟಸೇವೆ ಸ ಸಫಲವಾಗಲು 
ತೆಗೆದುಕೊಳ್ಳಬೇಕಾದ ಮೊದಲನೆಯ ಕ್ರಮ. ಸತ ತುಂಡರಸರ ಪಾತ್ರವನ್ನು 
ನಿರ್ವಹಿಸುತ್ತಿರುವ ಆರುನೂರು ಮಂತ್ರಿಗಳು “ಅರ್ಥಶಾಸ್ತ್ರ” ಜ್ಞಾನವಿಲ್ಲದೆ ನಡೆಯಿಸುತ್ತಿರುವ 
“ನಾಗರಿಕತೆ”ಯೀಗ ರಾಷ್ಟ್ರವಿಘಾತಕವಾಗಿದೆ. 


ಮಾನವನೇ ಯಜ್ಞ (ತ್ಯಾಗ); ಸ್ವಾರ್ಥತ್ಕಾಗವೇ ಆತ್ಮಯಜ್ಞ ಆತ್ಮಯಾಜಿಯೇ 
ನಿಜವಾದ ರಾಷ್ಟಸೇವಕ; ರಾಷ್ಟ್ರಸೇವೆಯೇ ಪೂರ್ಣತೆಯ (ಮುಕ್ತಯ) : ಹಾದಿ- "ಎಂಬುದನ್ನು 
ನಂಬಿ ನಡೆಯದ ಮುಂದಾಳುಗಳು ಅಂಧ ಪಾಶ್ಚಾತ್ಕೀಕರಣದ ಮಾಯಾ ಬಜಾರವನ್ನು 
ಮತದಾರರೆದುರು ಪ್ರದರ್ಶಿಸಿ ತಮ್ಮ ಬೇಳೆಯನ್ನು 'ಬೇಯಿಸಿಕೊಳ್ಳುತ್ತಿರುವುದು ರಾಷ್ಟ್ರದ 
ದುರ್ಬಲತೆಯನ್ನು ಹೆಚ್ಚಿಸುತ್ತಿದೆ. ಈ “ಅಲೋಪತಿಗಾಗಿ ಮಾಡುವ. ರಾಷ್ಟ್ರೀಯ ವೆಚ್ಚವು 
ಎದೆಯೊಡೆಯುವಷ್ಟು ಅದರಲ್ಲೂ ಪಕ್ಷಪಾತ ಖಂಡಿಗಟ್ಟಲೆ! ಪಕ್ಷಗಳು ಪಾತಗಳಿಗೆ 
ಕಾರಣಗಳಾದವು; ಸ ನಿರ್ಮೂಲನದಿಂದ ನಿಷ್ಪಕ್ಷಪಾತವಾಗಿ ವ್ಯವಹರಿಸಬಲ್ಲ 
ರಾಷ್ಟ್ರೀಯ ಏಕಪಕ್ಷದ ಚುನಾಯಿತರ ಬಹುಮತವು ಸಂಸತ್ತಿನ ಮಟ ದುಂದನ್ನೂ 
ಶೋಷಣೆಯನ್ನೂ “ದಮನಮಾಡುಬಲ್ಲದು. ಅದು ಸಂಘಟನೆಯ ಏಕೈಕ ಅಜಿಮ್‌ 


ದೇಹ-ಮನಗಳೂ ಅವುಗಳ ಆವರಣಗಳೂ ಪರಸ್ಪರ ಪ್ರಭಾವಿಗಳೆಂಬುದು ಅಪ್ರತಿಹತ 
ಸತ್ಯ. ಹೀಗಿರುವಾಗ ಆಂಗ್ಲೀಕೃತ ದೇಹ, ವೇಷ, ಆಂಗ್ಲೀಕೃತ ಮನೋವೇಷಗಳ ಜೊತೆಗೆ 
ಆಂಗ್ಲಾಚಾರದ ಆವರಣಗಳು ಸೇರಿದರೆ ಆಂಗ್ರವಲ್ಲದ ಈ ದೇಶದಲ್ಲಿ ಪ್ರೇತನೃತ್ಯವಲ್ಲದೆ 
ಇನ್ನಾವ ಜೀವನ ಪೋಷಕ ಕಾರಭಾರ ನಡೆದೀತು? “೫/80 18 ೩ ೦೯೦೩೫೦ ೦81/11, 
೩೦೦೦೫೮1119 10 ೫/18/! 10 00110105 10 11118 ೫7೦116 50 ೫7111 10 00 ೫7700 110 15 
60೩106 (“೮111770505 ೦71/01/6 801161005-0.37)-ಸತ್ತ ಮೇಲೆ ಮನುಷ್ಯ ತನ್ನನ್ನು 
ತಾನು ಏನೆಂದು ತಿಳಿದುಕೊಂಡಿರುತ್ತಾನೆಯೋ ಹಾಗೇ ಆಗುವನು” ಎಂಬ ಆರ್ಯಸತ್ಯಕ್ಕೆ 
ಎದುರಿಲ್ಲ. ಹೀಗಿರುವಾಗ ಈ ಜನ್ಮದಲ್ಲಿ ತಾನು ಪಕ್ಕಾ ಪಾಶ್ಚಾತ್ಮನೆ೦ದು ನ೦ಬಿ ನಡೆದುಕೊಳ್ಳುವ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೨೯ * 


ಭಾರತೀಯನು ಸಾಯುವವರೆಗೆ ಪಾಶ್ಚಾತ್ಯನಾಗಲಾರನು; ಭಾರತೀಯನಾಗಿ ಎ೦ತೂ 
ಉಳಿಯಲಾರ; ಎ೦ದರೆ ತ್ರಿಶಂಕುವಿನಂತೆ ಅಂತರಾಲದಲ್ಲಿ ನಿಲ್ಲುವ ಅರಾಷ್ಟೀಯನಾಗಿರುತ್ತಾನೆ 
ಎಂದರ್ಥ. ಇಂಥ ಬಾವಲಿಗಳ ಅಧಿಪತ್ಯವು ಪ್ರಜಾಪ್ರಭುತ್ವವಾದರೇನು ಸೋಷಲಿಜಂ 
ಆದರೇನು, ಸೆಕ್ಯೂಲಾರಿಜಂ ಆದರೇನು? ಹೊರಗೆ ಸರ್ವೋದಯಕರವಾದ ಈ ಯಾವ 
ರಾಜಕೀಯ ಟಳಯೋಟ ಸ ಹುಂತಯಾ ಇವು ದೇಶದೊಳಗೆ ಸರ್ವೋದಯವನ್ನು 
ಸಾಧಿಸಿ ತೋರಿಸಲಾರವು. ಸರ್ವೋದಯವಿಲ್ಲದ ರಾಷ್ಟದ ರಾಷ್ಟ್ರತ್ವ ನಾಮ ಮಾತ್ರ ಸತ್ಯ. 
ರೂಪವಿಲ್ಲದ ನಾಮ, ರೂಪಕಲ್ಲದ ನಾಮ, ರೂಪವಿಸ್ಮಾರಕ ನಾಮ, ಅಪರೂಪಜನಕ 
ನಾಮ ಎನ್ನಿಸುವ ರಾಷ್ಟ್ರವೊಂದು ಮರುಮರೀಚಿಕೆ. "77176 1081107 0೦8 11 15 000 
00818೩0101, 1 70! 00 0 ೩76 116 111176-ಜೀವನದ ಸತ್ಯವೆಂದರೆ ಚಾರಿತ್ರ: 
ದೇಹವೂ ಅಲ್ಲ, ಮನಸ್ಸೂ ಅಲ್ಲ.” 


ಚರಿತ್ರೆಯು ಚಾರಿತ್ರ ನಿರ್ಮಾಪಕ. ಭಾರತೀಯ ಧರ್ಮವೀರರ ಚರಿತ್ರೆಯಲ್ಲಿ ಅಭಿಮಾನ 
ತಾಳದವರ ಚಾರಿತ್ರ ಭಾರತೀಯವಾಗದು. ತಿಲಕ, ಗಾ೦ಧಿ, ಸುಭಾಷರು ಇಂಗ್ಲೀಷನ್ನೂ 
ಇಂಗ್ರೀಷರನ್ನೂ ಇತರರಿಗಿಂತ ಹೆಜ್ಜಾಗಿ ಬಲ್ಲವರಾದುದರಿ೦ದ ಇತರ ಮುಖಂಡರಂತೆ 
ಆಂಗ್ಲೀಕೃತರಾಗಲಿಲ್ಲ. ಅಷ್ಟು ಬಲ್ಲಿದ ತನವಿಲ್ಲದವರು ಇಂಗ್ರೀಷನ್ನು ಜ್ಞಾನಸಾಧನವೆಂದು 
ಬಾಲ್ಯದಿಂದ ಮಾಧ್ಯಮ ರೂಪದಲ್ಲಿ ಸ್ವೀಕರಿಸಬಾರದು. ನೀಲಕ೦ಠನು ವಿಷಪಾನಮಾಡಿದರೂ 
ಮೃತ್ಯುಂಜಯನಾದನೆಂದು ಕೂಳಕಂಠರು ಮಾಡಹೋದರೆ ಏನಾದಿತು? ಆಗಬಾರದ್ದೆಲ್ಲಾ 
ಆಗುವಂತಾಗುತ್ತದೆ! ಇಲ್ಲಿ ಮಾಡಬಾರದ್ದೆಲ್ಲವನ್ನೂ ಮಾಡಹೋಗುವ ದೌರ್ಬಲ್ಯಕ್ಕೆ ಅವರು 
ತುತ್ತಾಗುವುದರಿ೦ದ! ವಿದ್ಯಾಭ್ಯಾಸವು “ಸ್ವಜ್ಞಾನೇನ ಅನ್ಯಧೀ ಹೇತುಃ? ಎಂಬ ತತ್ವವನ್ನು 
ಹಿಡಿದರೆ ಮಾತ್ರ ರಾಷ್ಟ್ರೀಯವಾದೀತು. ಭಾರತದ ವಿಷಯಗಳನ್ನು ಅಭ್ಯಸಿಸಿದ ಪ್ರತಿಯೊಬ್ಬ 
ವಿದೇಶೀಯ ವಿದ್ವಾಂಸನ ವಿದ್ಯಾಭ್ಯಾಸವೂ ಉಕ್ತ ತತ್ವದಂತೆಯೇ ನಡೆದಿದೆ. ವಿದೇಶೀಯ 
ವಿಷಯಗಳ ಬಾರ ಸಯ ಅಭ್ಯಾಸಿಗಳಿಗೆ ಮಾತ್ರ ಉಕ್ತ ತತ್ವದಂತೆ ವಿದ್ಯಾಭ್ಯಾಸ ದೊರಕಿಲ್ಲ. 
ಸ್ವದೇಶೀಯ ಜ್ಞಾನಭಂಡಾರದ ಪರಿಚಯವನ್ನು ಮೊದಲಿನಿಂದ 'ೈಡಯತನಕವೂ 
ಮಾಡಿಕೊಳ್ಳದೆಯೇ ವಿದೇಶೀಯ ಭಾಷೆ-ವಿಷಯಗಳಲ್ಲಿ ಮಗ್ನರಾಗಿ ಸ್ವದೇಶದ ಎಲ್ಲವನ್ನೂ 
“ಆಗದೆ ಇದ್ದ ಗಂಡನಿಗೆ ಮೊಸರಲ್ಲಿ ಕಲ್ಲು ಬಂತು” ಎಂಬ ಗಾದೆಯಂತೆ ಖಂಡಿಸುತ್ತ 
“ಹೊಸಮಡಿಕೆಯ ಕಂಡೆಯಾ, ಕಿಸಿದೆಯಾ ಬಾಯ?” ಎ೦ಬ ಗಾದೆಯಂತೆ ವಿದೇಶೀಯ 
ವಿಕಾರಗಳನ್ನೇ ಹೆಚ್ಚಾಗಿ ಎತ್ತಿ ಹೊಗಳುತ್ತ ಹಾಗೂ ಅನುಕರಿಸುತ್ತ ಬಂದ ಆಚಾರ್ಯ- 
ಪ್ರಾಚಾರ್ಯ-ಪ್ರಾಧ್ಯಾಪಕರುಗಳನ್ನು ಸಾಕುತ್ತಲಿರುವ ಪ್ರಭುಶಕ್ತಿ ರಾಷ್ಟ್ರವನ್ನು ಎಂತು 
ದೃಢಗೊಳಿಸಲು ಶಕ್ತವಾದೀತು? 

“ಬ್ರಾಹ್ಮಣೇನ ನಮ್ನೇಚ್ಛಿತ ವೈ ನಾಪಭಾಷಿತ ವೈ” ಎಂಬ ರಾಷ್ಟ್ರಸೂತ್ರದ ಸಾಮಾಜಿಕ 
ಮನಃ ಶಾಸ್ತ್ರಬದ್ಧತೆ ಅಭೇದ್ಧದಾದುದು. ಆತ್ಮಸಾತ್ರಾಗಿ ಮಾಡಿಕೊಳ್ಳಲು ಆತ್ಮ ಮೊದಲು 
ಸಮರ್ಥವಾಗಿ “ಎದ್ದಿರಬೇಕು. ಅದು ಹಾಗಿಲ್ಲದಾಗೆ. ಪರಸಾಂಸ್ಕ ತಿಕ ಅಂಶಗಳು ನಮನ್ನು 
ವಶೀಕರಿಸಿಕೊಳ್ಳದೆ ಎಂದೂ ಉಳಿಯವು. ಆತ್ಮವೆಂದರೆ ತನ್ನಃ ತನದ ಅನನ್ಯತೆಯ ಚ 
ಅಂಥ ಸ್ವ-ಭಾವದ ಎಚ್ಚರವನ್ನು ಪಡೆಯುವ ಮೊದಲೇ ಪರಪುಪ್ಪರಾಗತೊಡಗಿದ 


* ೬೩೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ದುರ್ಬಲಾತ್ಮರ ನೇತೃತ್ವದಲ್ಲಿ ನಮ್ಮ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಕೌಟುಂಬಿಕ, 
ಸಾಹಿತ್ಯಿಕ, ಶೈಕ್ಷಣಿಕ, ಪ್ರಶಾಸನಿಕ ರೀತಿಗಳೆಲ್ಲವೂ ಅನನ್ವಿತವಾಗಿ ಭ್ರಷ್ಟಾಚಾರದ 
ವಿಕಾರರೂಪಗಳನ್ನು ಹಡೆದವು. ಹಿಂದೆ ಹೇಳಿದಂತೆ ರಾಷ್ಟ್ರೀಯವಾದ ನಮಸ್ಕಾರಕ್ಕಾದರೂ 
ಒಂದೇ ಮಾಡರಿಯ ಅ೦ಗವಿನ್ಯಾಸವಿದೆಯೇ ಈಗ? "ಇದೆಲ್ಲಾ ಕುಲ್ಲಕವಿಷಯವೆಂಬ 
ಡಾಂಭಿಕತನವು ಸದ್‌ಗೃಹಸ್ಥಿಕೆಯಲ್ಲ. ಗೌರವಸೂಚನೆಯ ರೀತಿಯು ಕ್ಷುಲ್ಲಕವಾದಾಗ 
ಗೌರವವೂ ಕ್ರುಲ್ಲಕಮಟ್ಟದ್ದಾಗುತ್ತದೆ. ವೇಷ, ಭಾಷೆ, ಅಲಂಕಾರ, ಅ೦ಗಚಲನೆ (ವರ್ತನಾರೀತಿ) 
ಗಳು ಭಾರತೀಯ ಶರೀರಕ್ಕೆ ಒಪ್ಪುವಂತಿರಬೇಕಾದದ್ದು ನಾಟ್ಯಶಾಸ್ತ್ರದಲ್ಲಿ ಹೇಗೆ ಅನಿವಾರ್ಯವೋ 
ಹಾಗೇ ಜೀವನದಲ್ಲೂ ಅನಿವಾರ್ಯವೆಂಬುದನ್ನು ಕಂಡುಕೊಳ್ಳದ ಕುರುಡರು 
ಮನೋವ್ಯಾಪಾರದಲ್ಲೂ ಅಸ್ಥಾಭಾವಿಕ ಆಲೋಚನಾಪರಂಪರೆಯಲ್ಲಿ ಸಿಲುಕಿ ಅಸ್ವಸ್ಥತೆಯನ್ನು 
ರಾಷ್ಟ್ರದಲ್ಲಿ 'ಹಬ್ಬಸುತ್ತಾರೆ. ಆಸ್ಪಸ್ಥರಾಷ್ಟ್ರವ ಸ್ವಾತಂತ್ರ್ಯವನ್ನು ಹೇಗೆ ಉಳಿಸಿಕೊಳ್ಳಬಲ್ಲದು? 
ಅದಕ್ಕ ಸ್ವಾತಂತ್ರ ಎನ್ನು ಬಳಸಲು ಸಾಧ್ಯವಾಗುವುದು ಹೇಗೆ? ಮಕ್ಕಳ "ಕೈಯಲ್ಲಿ 
ಚೂರಿಯನ್ನ ತ್ತ೦ತೆ "ಶೈಶವಮತಿಗಳ ಕೈಯಲ್ಲಿ ಸ್ಪತಂತ್ರ ಪ್ರಶಾಸನಾಧಿಕಾರ ಸಿಕ್ಕಿದರೆ "ನಿಷ್ಠಲ 
ಅಥವಾ ದುಷ್ಠಲ ಕಟ 'ಕಾಯಿದೆಗಳೂ ಪ್ರಶಾಸನ ನಿಯಮಗಳೂ 
ಅಭಾರತೀಯವಾದಲ್ಲೇ ಭ್ರಷ್ಟಾಚಾರ ಅವತರಿಸಿದೆ; ಇತರ ಕಡೆಗಳಲ್ಲಿಲ್ಲ. ಚುನಾವಣೆಯು 
ಗುಪ್ತಸ್ವರೂಪದ್ಹಾಗಿರುವುದೂ, ನ್ಯಾಂಯುದಾನ ಸಿದ್ದಾಂತವೂ ಪದ್ಗತಿ೦ರೂ 
ಆಂಗ್ಲೇಯವಾಗಿರುವುದೂ ರಾಷ್ಟ್ರಸ್ಥೈ ರ್ಯಕ್ಕೆ ಭ೦ಗವನ್ನು ತಂದಿವೆ. ಶಿಕ್ಷೆ ವಿಧಿಸುವ ಹಾಗೂ 
ಆನುವಂಶಿಕತೆ ಮತ್ತು ವರ್ಗಾವಣೆಗಳ ಪದ್ಧತಿಗಳ ಆರೇ ಲೋಪ ಮತ್ತು ಆಗಮಸಂಧಿಗಳೂ 
ಪ್ರಜಾಶೋಷಣೆಗೆ (ತಮ್ಮ ಅಭಾರತೀಯತೆಯ ದೆಸೆಯಿಂದ) ಕಾರಣಗಳಾಗಿವೆ. ಆಸ್ತಿಯ 
ವಾರಸುದಾರಿಕೆಯ ಬದಲಾವಣೆ ಮತ್ತು ಆಸ್ತಿಸಂಗ್ರಹದ ಲೋಭಾನುಕೂಲಗಳನ್ನು ಒದಗಿಸಿದ್ದು 
ಬಹುಸ ೦ಖ್ಯಾತರಿಗೆ ಜೀವನ ದುರ್ಧರವಾಗುವಂತೆ ಮಾಡಿ, ರಾಷ್ಟ್ರೀಯತೆಯ ಭಾವವನ್ನು 
ಶಿಥಿಲಗೊಳಿಸಿದೆ. ವಿದೇಶೀಯತೆಯ ಸಾಂಸ್ಕ ಶಿಕ ನಾಗರಿಕ ಅತಿಪ್ರಸರಣವೇ ಚ, 
ಅತಿಪ್ರಸರಣಕ್ಕೆ ಹೇತು. ಸಾಮಾನಿನ ದರ ಮನುಷ್ಯರಿಗಿಲ್ಲವಾದುದು ಅದರಿಂದಲೇ. ಭಾರಿ 
ಅಂತಾರಾಷ್ಟ್ರೀಯ ಯದ್ಧವಿಲ್ಲದೆ ಅಶಾಂತಿಪರ್ವ ೨೫ ವರ್ಷಗಳಾದರೂ ತಪ್ಪದಿರಲು 
ಅದೇ ಕಾರಣ. ಶಿಸ್ತು, ಸಂಯಮ, ಮಾನವಂತಿಕೆ, ಔದಾರ್ಯ. ಧ್ಯೇಯನಿಷ್ಠೆ. 
ವಚನಬದ್ಧತೆಗಳಿಲ್ಲದ ನಿದ್ಯಾವಂತರ ರಾಷ್ಟ್ರೀಯತೆಗೆ ಅರ್ಥವಿದೆಯೇ? ರಾಷ್ಟೀಯತೆ 
ಇಲ್ಲದವರೆ ಆಳ್ವಿಕೆಯಿಂದ 'ವೋಸದಯು ನಿಂದಾದರೂ ಸಾಧ್ಯವೇ? ಆದುದರಿಂದ 
ಪಾಠಾಶಾಲಾಕ್ರಮದ ಗುರುಕುಲಗಳ ಆಚಾರವನ್ನು ಪ್ರಾಥಮಿಕದಿಂದ. ವಿಶ್ವವಿದ್ಯಾ ನಿಲಯದ 
ಶಿಕ್ಷಣದವರೆಗೆ ಕೂಡಲೇ ಜಾರಿಗೆ ತರುವುದಗತ್ವ ನಾನ್ಯಃ ಪಂಥಾವಿದೃತೇಂಯನಾಯ. 
ಅನ೦ತರ ಶಿವಾಜಿಯ ಆಡಳಿತದಾಚಾರಗಳನ್ನು ಸರಕಾರಗಳು ಸ್ವೀಕರಿಸಬೇಕು. ಉಗ್ರ ಶಿಕ್ಷೆ 
ಇಲ್ಲದ ಭ್ರಷ್ಟಾಚಾರ ಅಳಿಯದು. ಭ್ರಷ್ಟಾಚಾರ. ಅಳಿಯದೆ ರಾಷ್ಟ್ರ ಶೋಷಣೆ ನಿಲ್ಲದು. 
ರಾಷ್ಟ್ರಶೋಷ ಣೆಯಿಂದ ರಾಷ್ಟ್ರೀಯತೆ ನಷ್ಟವಾಗದಿರದು. ರಾಷ್ಟ್ರೀಯತ ಅಳಿದಾಗ 
ವಿದೇಶೀಯರ ದಾಳಿ ಅತ್ಯಂತ” ಸುಲಭವಾಗಿ: ಪ್ರಾಪ್ತವಾಗದಿರದು. *ಲರಾಧೀನತೆಯಿಂದ 
ಮತ್ತೆ ಜನ “ಅಂಧಂ ಚಃ ಪ್ರವಿಶಂತಿ” 


1 ಜಾ. (ಆ (ಅ. ಜ.5೪ (೪ ಸಿ 


(02. ರು. ಯು ಸ್ರ ಬವ. ಸುರ ಬು ರಾನಾ ವು 
ರ ಅಭ ಡ ಭಜ ಈಜ್‌ ಜಾ ಶ೨..ಆಿ 


೬೩೧ * 


ಅನುಕ್ರಮಣಿಕೆ 
ಪ್ರಜಾಪ್ರತಿನಿಧಿಗಳಿಗಿರಬೇಕಾದ ಸ೦ಸ್ಕಾರ 
ರಾಷ್ಟ್ರ ಗುರುಸ್ಥಾನ 
ಸರಕಾರಿ ಕಾಯದೆಯ ವ್ಯಾಪಕತ್ವ ಮತ್ತು ದಕ್ಷಾಚಾರ 
ಭಾರತೀಕರಣ 
ಆಭಾಸಿಕ ಹಿ೦ದುಗಳು 
ಭಾರತೀಯ ಆದರ್ಶಗಳ ಶಿಕ್ಷಣ 
ಸಾಂಸ್ಕೃತಿಕ ಏಕೀಕರಣ 
ತಪ್ಪಿಗೆ ತಕ್ಕ ದಂಡ ಅಗತ್ಯ 
ಅವತಾರದ ಅರ್ಥ 
ಕಾಲಭೇದ - ಧರ್ಮಭೇದ 
ಧ್ಯೇಯತಾರತಮ್ಯ 
ಕಾಂಚನ ಮೂಲ 
ಏಡಂಬನೀಯ ಹಿಂದು 
ರಾಷ್ಟ್ರೀಯ ಪುನರ್ಜನ್ಮ 
ವ್ಯಾಸೋಪದೇಶ 
ನಮ್ಮ ಸಂವಿಧಾನ 
ಸಾಮಾಜಿಕ ಇತಿಹಾಸದ ಪಾಠ 
ಇಂದಿನ ಅವ್ಯವಸ್ಥೆ 
ಸತ್ಯದ ಲಕ್ಷಣ 
ಸುಧಾರಣೆಗಳ ಮಾದರಿಗಳು 
ಧರ್ಮದ ಸ್ಥಾನ 


* ೬೩೨ 


ಎ೨೨. 
೨೩. 
೨೪. 
೨೫. 
೨೬. 
ಎಿಹ್ಕಿ 
೨೮. 
೯; 
೩೦. 
೩೧. 
೩.೨, 
೩೩. 
೩೪, 
೩೫. 
೩೬, 
೩೭, 
೩೮. 
೩೯. 
೪೦. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ದುಷ್ಪದಮನ 

ಸಂಘಟನೆ ಮತ್ತು ಸಂಸ್ಕೃತಿ 
ಸಾಂಸ್ಕೃತಿಕ ರೋಗನಿದಾನ ಮತ್ತು ಪ್ರತೀಕಾರ 
ರಾಷ್ಟೀಯತೆ ಒಡೆಯಲು ಕಾರಣ 
ಕೃಷ್ಣಾಯಣ 

ಅಜ್ಞಾನ ತಿಮಿರದ ಪರಿಹಾರ 
ಆತ್ಮಸಾಕ್ಷಿ 

ಪ್ರಶಾಸನದ ಪ್ರಾಮುಖ್ಯ 
ಪದ್ಧತಿಯ ಪ್ರಾಧಾನ್ಯ 
ಸಿದ್ಧಾಂತ ವ್ಯವಹಾರಗಳ ವಿವೇಕ 
ಸಾಂಸ್ಕೃತಿಕ ಏಕೀಕರಣ 
ಸಂಯುಕ್ತ ಕಾಂಗ್ರೆಸಿನ ಹೊಣೆ 
ಜಾತೀಯತಾ ನಿರ್ಮೂಲನ ಮತ್ತು ಅಹಿಂಸೆ 
ರಾಷ್ಟೀಯ ಆಚಾರ್ಕರು 

ಆತ್ಮ ಸ೦ಯಮ 

ಶೌಚಪಾಲನೆ 

ಅಯೋಗ್ಯ ವಿಧೇಯತೆ 
ಸುಧಾರಕರು 

ದ್ವಂದ್ಧಾತೀತರು 

ಪರಿಶಿಷ್ಟ ೧ 

ಪರಿಶಿಷ್ಟ ೨ 


೬೩೩ * 


೧ 
ಪ್ರಜಾಪ್ರತಿನಿಧಿಗಳಿಗಿರಬೇಕಾದ ಸಂಸ್ಕಾರ 


ವಿದೇಶೀಯ ಬಾಹ್ಯಾಚಾರಗಳ ಅ೦ಧಾನುಕರಣದ ಪ್ರವೃತ್ತಿಯ ಇನ್ನೊಂದು ಮಗ್ಗುಲು 
ಸ್ವದೇಶೀಯ ಸುಖಪುರುಷರ ವೃತ್ತಿ-ವರ್ತನೆಗಳ ಅಂ೦ಧಾನುಕರಣ. ಪ್ರತಿಯೊಬ್ಬನೂ 
ತಾನಾಗಿರುವುದನ್ನು ಬಿಟ್ಟು ತನಗಿ೦ತ ಭಿನ್ನನಾದ ಸುಖಪುರುಷನ೦ಗಾತಲು ಹೇಗಾದರೂ 
ಪ್ರಯತ್ನಿಸುವುದು ಸ್ಪತಂತ್ರತೆಯ ಲಕ್ಷಣ ಎಂಬ ಅಜ್ಜಾನವನ್ನಿಂದು ಪಸರಿಸಲಾಗುತ್ತಿದೆ. 
ಸುಖವೆಂದರೆ ತಮ್ಮ ಅನುಕೂಲತೆಗಳೆಲ್ಲವನ್ನೂ ಇತರರು ಸಿದ್ಧ ಮಾಡಿಡುವುದು ಎಂಬ 
ಅಪಕಲ್ಪನೆಯನ್ನು ಆಢ್ಯರಿಲ್ಲಿ ಏನು ಹೇಳಿದರೂ ಬಿಡಲಾರದವರಾಗಿದ್ದಾರೆ. ಹೆಚ್ಚು ಭೌತಿಕ 
ಸಲಕರಣೆಗಳ ಮೇಲೆ ಹೆಚ್ಚು ಪ್ರಭುತ್ವ ತಮಗಿರುವುದು ಭಾಗ್ಯಶಾಲಿತ್ವ ಎ೦ದು ಪ್ರತಿಯೊಬ್ಬರೂ 
ಹೆಣಗಿದ್ದರಿ೦ದ 12080100161/611100811517 ಸಮಾಜ ಘಾತಕ ವ್ಯಕ್ತಿವಾದ ಆಚರಣೆಯಲ್ಲಿ 
ಬಂದು ನಿಜವಾದ 1101780 70180100 ಮಾನವೀಯ ಸಂಬಂಧವು ನಮ್ಮಲ್ಲಿ ಆಳವಾಗಿ 
ಬೇರು ಬಿಡದಂತಾಗಿದೆ. ವ್ಯಕ್ತಿಯ ಈ ಹೀನ ಹೋರಾಟವನ್ನು ಆಧುನಿಕತೆ, ಪ್ರಗತಿಪರತೆ 
ಎಂದು ಹರಸಿದ್ದರಿ೦ದ ವಕ್ತಗಳಲ್ಲೀಗ ಮತ್ಸ್ಯನ್ಯಾಯವು ಬಳಕೆಗೆ ಜಹಾ ಇನ್ನೊಬ್ಬರಿಗೆ 
ಟೊಪ್ಪಿಗೆ ಹಾಕಿ 'ಗೆದ್ದವನ ಹಾಕೇ ಜಯಶಾಲಿಯಾದ ಬಾಳು ಎ೦ಬ ವಾಸ್ತವಿಕ ಭಾವನೆಯನ್ನು 
ಬೆಳೆಯಿಸದ ಆಡಳಿತವು ರಾಷ್ಟ್ರದ್ರೋಹದ ವ್ಯಾಪ್ತಿಯನ್ನು ದಿನೇ ದಿನೇ ಹೆಚ್ಚಿಸುತ್ತಿದೆ. 
ಕಾಯಿದೆಗಳನ್ನು ಎಲ್ಲರಿಗಾಗಿ ಮಾಡಿದರೂ ಅವುಗಳ ಅನ್ವಯ ಮತ್ತು ಅನನ್ವಯಗಳು 
ಸಮಸಂ೦ದರ್ಭಗಳಲ್ಲಿಯೂ ಪ್ರತ್ಯೇಕ ವ್ಯಕ್ತಿಗಳಿಗೂ ಪ್ರತ್ಯೇಕ ಗು೦ಪುಗಳಿಗೂ ಪ್ರತ್ಯೇಕ - 
ಎಂಬುದು ಪ್ರಕಾಸನಾಚಾರವಾಗಿರುವುದು ದುಃಶಾಸ ನ ದುಃಶಾಸಕರು ಸ್ವಕುಟು೦ಬವೇ 
ರಾಷ್ಟ್ರ ವೆಂದು ನಂಬಿದ ಕುಟುಂಬ ರಾಷ್ಟ್ರ ರು. ಕುಟುಂಬ ರಾಷ್ಟ್ರ ರಂತು ರಾಷ್ಟ್ರ 
ಕುಟುರಿಬರಾದಾರು? ರಾಷ್ಟ್ರಕಟುಂಬರಾಗದವರು ನಿಷ್ಪಕ್ಷಪಾತ ಆಡಳಿತಗಾರರೆಂತಾದಾರು? 
ಇಂಥ ಓ/1500110101700/5 ಸಮಾಜಘಾತಕರು "ಬೀದಿಯ ಮೇಲೆ ಪುಂಡತನವನ್ನು 
ಪ್ರದರ್ಶಿಸುವವರನ್ನು ಗುಂಡರೆಂದು ಬೈಯಲು ಯಾವ ನೈತಿಕ ಅಧಿಕಾರವುಳ್ಳವರಾಗುತ್ತಾರೆ?. 


ಸದ್ಗುರುವರಣ 


ಕುಟುಂಬ, ಶಾಲೆ, ಮನೋರ೦ಜನಕೂಟ, ವ್ಯಾಪಾರಿಸಂಫ, ಸರಕಾರ, ಕಾರಖಾನೆ 
ಮುಂತಾದ ಪ್ರತಿಯೊಂದು ಸಂಸ್ಥೆಯೂ ರಾಷ್ಟೋದಯ ಸಾಧನವಾಗಿಯೇ ನಡೆಯುವಂತೆ 


* ೭೬೩೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನೋಡಿಕೊಳ್ಳಲಾರದ ಆಡಳಿತವು ರಾಷ್ಟ್ರೀಯ ಆಡಳಿತವಲ್ಲ. ಅರಾಷ್ಟ್ರೀಯ ಪ್ರಶಾಸನವು 
ರಾಷ್ಟ್ರಭೇದಕವಲ್ಲದೆ ರಾಷ್ಟ್ರಸಾಧಕವಲ್ಲ. ರಾಷ್ಟ್ರಕ್ಷೇಮದಲ್ಲಿ ವ್ಯಕ್ತಿ ಕ್ಷೇಮ ಅಡಕವಾಗುವುದಲ್ಲದೆ. 
ಇದರಲ್ಲಿ ಅದಲ್ಲ. ವ್ಯಾಪಕವನ್ನು ವ್ಯಾಪ್ಯವೆಂದು ತಿಳಿಯುವ 'ನಿಚಾರದೋಷವು ಭಾರತದ 
ಇಂದಿನ ವ್ಯಕ್ತಿ ಸ ಸ್ವಾತಂತ್ರವಾದದಲ್ಲಿರುವ ಕಿಲುಬು. ಇದೇ ಸ್ವೇಚ್ಛಾಚಾರದ ಬೀಜ, ಅಶಿಸ್ತಿನ 
ಮೂಲ. ತಾತ್ಕಾಲಿಕ ಸುಖಕ್ಕೆ ಮಾರುಹೋಗಿ ದೀರ್ಫಕಾಲಿಕ. ಹಾನಿಯನ್ನು ತಂದುಕೊಳ್ಳಲು 
ವ್ಯಕ್ತಿ ತನಗೆ ಹಕ್ಕಿದೆ ಎನ್ನುವುದು ಆತ್ಮಹತ್ಯೆಗೆ ಹಕ್ಕಿದೆ ಎಂದು ಹೇಳುವಷ್ಟೇ ಅವೈಧಿಕ. 
ಇಂಥ ಸ್ವಾತಂತ್ರ್ಯವನ್ನು ಆಡಳಿತ ನಿಯಮಾವಳಿಯಲ್ಲಿ ಕಾಯದೆಯ ಭಾ 
ಸೇರಿಸಿದ ತಪ್ಪು ಸಾಂವಿಧಾನಿಕವಾಗಿ ತಿದ್ದುಪಡಿಯಾಗುವುದಗತ್ಯ. ವ್ಯಕ್ತಿಗಿ೦ದು ಸ್ವಾತ೦ತ್ರ್ಯ 
ಅಗತ್ಯವಾದಲ್ಲಿ ಇಲ್ಲ. ಅನಗತ್ಯವಾದಲ್ಲಿ ಇದೆ! ಈ ವಿಪರೀತ ಪರಿಸ್ಥಿತಿಯು ಪಕ್ಷ. ಕೋಲಾಹಲ, 
ಮದ, ಮಾತ್ಸರ್ಯ, ಪರಸ್ಪರಘಾತಕ ಪ್ರವೃತ್ತಿಗಳನ್ನು ಪ್ರಜೋದಿಸಿದೆ. ಸ್ವಾತಂತ್ರ್ಯ ಅಥವಾ 
ಶಿಸ್ತು ಗುಲಾಮ?ಿರಿಯಲ್ಲ. ಹಾಗೇ ಸ್ವಚ್ಛ! ೦ದ `ವರ್ತನೆಯೂ ಅಲ್ಲ. ಜ್ಞಾನಾನುಭವ 'ಾರಿತ್ರಗಳ 
ಮಟ್ಟಕ್ಕೆ ಸ ಪ್ರಮಾಣವಾಗಿ ಸ್ವಾತಂತ್ರ 'ನಿರುವುದೊಂದೇ ವ್ಯಕ್ತಿಸ್ವಾತಂತ್ರ್ಯದ ಸ ಸಮಸ್ಥಿತಿ. ಅಂಥ 
ಜಾಣ್ಮೆಯಿಲ್ಲದೆ ಶಾಸಕರನ್ನೂ 'ಪ್ರಶಾಸನಕರನ್ನೂ ಆಯ್ದ ಅಥವಾ” ನಿಯಮಿಸಿದ ಪ್ರಜಾತಂತ್ರವು 
ಆತ್ಮಘಾತಕ ತಂತ್ರ. ಉಕ್ತ ಜಾಣ್ಮೆಯು “ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ 
ನಮಃ” ಎಂಬ ಪೂಜ್ಯತೆಗೆ ಪಾತ್ರರಾದ ಶಿಲಕ 'ಗಾಂಧಿಯವರಂಥ ರಾಷ್ಟಗುರುಗಳ 
ಸೇವೆಯಿ೦ದ ಮಾತ್ರ ಲಭ್ಯ ಸರ್ವ ಸಂಘ-ಸಂಸ್ಥೆಗಳೂ ಈ ಬಗೆಯ ಸದ್ಗುರುಗಳ 
ಅಧ್ಯಕ್ಷತೆಯಲ್ಲೇ ನಡೆಯುವ ಸಸಗಾಗಟ ಸದ್ಗುರುವನ್ನು ಗುರುತಿಸುವ ಉತ್ಕಟ ಪ್ರಯತ್ನ ವನ್ನು 
ಮಾಡುವುದೊಂದೇ ಸಾಧನ. 
““ಮಾತೃವತ್‌ ಪರದಾರಾಂಶ್ಚ ಪರದ್ರವ್ಯಾಣಿ ಲೋಷ್ಟವತ್‌ । 
ಆತ್ಮವತ್‌ ಸರ್ವ ಭೂತಾನಿ ಯಃ ಪಶ್ಯತಿ ಸ ಪಶ್ಯತಿ” ॥ 

-ಎಂಬುದು ಯಾವನ ಆಚಾರದಲ್ಲಿ ಕಂಡು ಬರುವುದೋ ಅವನು ಸದ್ಗುರು. 
ಇಂಥ ರಾಷ್ಟ್ರಗುರುಗಳ ಸ ಸರ್ವಾಧಿಕಾರಕ್ಕೆ ತಲೆಬಾಗುವ ಶಿಷ್ಯವೃತ್ತಿ ತ್ರಿಯೇ ರಾಷ್ಟ್ರೀಯ ಶಿಕ್ಷಣ. 
ನಮ್ಮ ಅತ್ಯುಚ್ಚ ವಿದ್ಯಾನಿಲಯಗಳ ಅತ್ತು ಚ್ವಸ್ಥಾನದಲ್ಲಿಯೂ ಇಂಥ ರಾಷ್ಟ್ರಗುರುಗಳಿಲ್ಲದಿರುವ 
ಇಂದನ ದಿನಮಾನದಲ್ಲಿ ಶಿಸ್ತು, ತ ಸಾವಧಾನ, ಅಹಿಂಸೆ, ಸತ್ಯ ಮುಂತಾದ 
ಪದಗಳ ಪ್ರಚಾರದಿಂದ ಯಾವ ಲಾಭ ಪ್ರಜೆಗೆ ದೊರಕೀತು?) ಪದಾನಂದಸ್ಥಾಮಿಗಳ 
ಉಪದೇಶ ಕೇಳಿ ಯಾರು ಅರ್ಥಾನಂದ ಶಿಷ್ಠೆರೆನ್ನಿಸಿಯಾರು? ಮಹಾಮಹೋಪಾದ್ಯಾಯ 
ಡಾ| ಪಿ.ವಿ.ಕಾಣೆಯವರ೦ಥವರನ್ನು 7೩008! 10105507 ರಾಷ್ಟೀಯ ಪ್ರಾಧ್ಯಾಪಕರೆಂದು 
ಗೌರವಿಸಿ ಸಂಬಳಕೊಟ್ಟದ್ದೇನೋ ಸರಿ; ಆದರೆಅವರ ಮಾತನ್ನು ಯಾವ ರಾಜಕಾರಣಿ 
ಕೇಳ ಹೋಗಿದ್ದಾನೆ? ಇಂಥ ರಾಜಕಾರಣವು ರಾಜಕಾರಣವಲ್ಲ, ಇವರು ರಾಜಕಾರಣಿಗಳೂ 
ಅಲ್ಲ. ತಮಗೆ ಪರಿಹರಿಸಲಾಗದ ತೊಂದರೆ ಬ೦ದಾಗಲೂ ಸರ್ವಪೂಜ್ಯರಾದ ರಾಷ್ಟ್ರಗುರುಗಳ 
ಜೊತೆಗೆ ಸಮಾಲೋಚನೆ ಮಾಡಿ ಅವರ ನಿರ್ಣಯದಂತೆ ನಡೆದುಕೊಳ್ಳದ ಆಳರಸಗಿರಿಯು 
ಯಾವ ಅರ್ಥದಲ್ಲಿ ಪ್ರಜಾಪ್ರಭುತ್ವೀನ?ಿ ಸರ್ವಮಾನ್ಯರ ಮಧ್ಯಸ್ಥಿಕೆಗೆ ತಲೆಬಾಗದವರು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೩೫ * 


ನಾಗರಿಕರೆನ್ನಿಸುವುದು ಅಸ೦ಭವ, ಪ್ರಜಾಪ್ರಭುಗಳೆನ್ನಿಸುವುದಂತೂ ಮತ್ತೂ ಆಚೆಗೆ ಉಳಿಯಿತು. 
ಇದು ಪ್ರಭುಗಳ ಅರಾಷ್ಟೀಯತೆಗೆ ನಿದರ್ಶನ. ಅ೦ತಃಕಲಹಗಳಲ್ಲಿ ಛಲದಂಕಮಲ್ಲತನವನ್ನು 
ಹಡಿಯುವ ಶಾಶ್ಯವು ಭಾರತೀಯ ಸ ಸಂಸ್ಕೃತಿಯನ್ನು ದ್ಯೋತಿಸ ದು. ಅದರಿಂದಲೇ ಕೌರವರ. 
ಅಭಾರತೀಯತೆಯನ್ನು ಕೃಷ್ಣನು ದಂಡಿಸಲು ವೃವಸ್ಥೆಮಾಡಿದ್ದು, 


ಪದಾರ್ಥವನ್ನು ಗಣಿಸದ ಪದಸ್ಥ ರ ಪದಚ್ಯುತಿ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. 
ರಾವಣವಧಾನಂತರ 'ರಾಮರಾಜ್ಯವು ಸ್ಥಾಪಿ ಸಲ್ಪಟ್ಟಂತೆ, ಕೌರವವಧಾ ನಂತರ ಧರ್ಮರಾಜ್ಯವು 
ರಚಿತವಾದಂತೆ ಅಧರ್ಮಪ್ರಸಾರವನ್ನು ಹತ್ತಿಕ್ಕುವ "ಕರ್ತವ್ಯವು ಆದ್ಯ. ರಾಷ್ಟ್ರಹಿತಕ್ಕೆ ಎರುದ್ಧವಾಗಿ 
ಪರಿಣಮಿಸುವ ಕಾರ್ಯಗಳೂ ವರ್ತನೆಗಳೂ' ರಾಷ್ಟ್ರೀಯರ. ಸ್ವಧರ್ಮಕ್ಕೆ ಎರುದ ಸವಾದವುಗಳು. 
ಪ್ಯಗಳ ಹಿತಗಳು. ವ್ಯಾಪಕದ ಹಿತಗಳಿಗೆ ಸದಾ ಅವಿರುದ್ಧವಾಗಿರುವುದೇ. ನ್ಯಾಯ. ಈ 
ತ್ರ ರಾಷ್ಟ್ರಸೂತ್ರಬದ್ಧವಾದುದು. ವ್ಯಕ್ತಿಗಳೂ, ಕುಟುಂಬಗಳೂ, ರಾಜ್ಯಗಳೂ, 
ಪಕ್ಷಗಳೂ, ರಾಷ್ಟ್ರದ ಅವಯವಗಳು. ಸಂವಿಧಾನವು ರಾಷ್ಟದ ಪರಮಾಧಿಕಾರವು. 66 
ಅಪರಮಾಧಿಕಾರ ಪದಗಳೊಡನೆ ಇಟ್ಟುಕೊಳ್ಳಬೇಕಾದ (ರಾಷ್ಟ್ರಹಿತಾನುಕೂಲತೆಗೆ ಪ್ರಾಶಸ್ತ್ಯ 
ಕೊಡುವ) ಸಂಬಂಧಗಳನ್ನು ನಿರ್ಧರಿಸುವ ಸೂತ್ರಗಳನ್ನು 'ಬಳಗೊಂಡಿರಬೇಕು. ಅಂಥ 
ಸೂತ್ರಗಳ ದರ್ಶನವು ರಾಷ್ಟ್ರಗುರುಗಳಿಗಲ್ಲದೆ ಇತರರಿಗೆ ಆಸು ನಮ್ಮ ಸದ್ಯದ 
ಸಂವಿಧಾನವು ತನ್ನ ಆ ``'ಲೋಪದೋಷಗಳಿಂದ ರಾಷ್ಟ್ರಹಿತಸಾಧನೆಗೆ ಆತಂಕ 
ಉಂಟುಮಾಡುತದರಿಗೆ ಅನುಕೂಲವಾಗಿದ್ದರೆ ಅದರ ಅಂಥ ಅ೦ಶಗಳನು  ರಾಷ್ಟ್ರಗುರುಗಳ 
ನಿರ್ಣಯದಂತೆ ತಿದ್ದುಪಡಿ ಮಾಡಬೇಕು. ಸಂವಿಧಾನವು ವಿವಿಧ ರಾಷ್ಟ್ರಸೂತ್ರಗಳ ಸಮನ್ವಿತ 
ಚಿತ್ರವನ್ನು ಕೊಡುವಂತಿರಬೇಕು. ಇಲ್ಲವಾದರೆ ಅದು ರಾಷ್ಟ್ರೀಯ ಸ ಸಂವಿಧಾನವೆನ್ನಿಸದು. 
ದೀನ-ದಲಿತರ ಕ್ರಮಬದ್ಧ ಉದ್ಧಾರ, ಯೋಗ್ಯತಾ ಪುರಸ್ಕಾರಗಳನ್ನು ಸಮನ್ವಯಿಸದಿರುವ 
ಮತ್ತು ಸರಕಾರ-ಸಾವಕಾರ ವೃತ್ತಗಳ ಕಾರ್ಯ ಸಾಮರ್ಥ್ಯವನ್ನು ನಿರ್ದುಷ್ಟಗೊಳಿಸಿ 
ಅನ್ವಯಿಸಲಾರದ ಆಡಳಿತಕ್ಕೆ ಕಾರಣವಾದ ಕಾಯದೆಗಳನ್ನೂ ಅವುಗಳ ಆಧಾರಸ್ಥಾನದಲ್ಲಿರುವ 
ಸಂವಿಧಾನ ಸೂತ್ರಗಳನ್ನೂ ಕೂಡಲೇ ತೊಡೆದುಹಾಕಿ ಸರಿಯಾದವುಗಳನ್ನು ರೂಪಿಸುವುದು 
ರಾಷ್ಟ್ರಗುರು ಏಧೇಯರ ಮಹಾಕರ್ತವ್ಯ. 
ಇ 


*.ಓ೩೬ 


ತ್ರ 
ಕಾಸ್ಟ ಸ್ಥಾನ 


ಪ್ರದಾನಿಂಯೂ ರಾಷ್ಟ್ರಪತಿಂಯೂ ಕಾರ್ಯಪಾಲಿಕೆಂದು ಕಾಂರುದೆಬದ್ಧ 
ಪರಮಾಧಿಕಾರಿಗಳಾದರೆ ಕಾಯಡಗಿಂತ ಮೇಲಿನ ನೈತಿಕ ಪರಮಾಧಿಕಾರವು ರಾಷ್ಟ್ರಗುರುಗಳ 
ಸಮಿತಿಗಿರುವುದು ಅಗತ್ಯ. ಆಪತ್ಕಾಲದಲ್ಲಿ ಮಾತ್ರ ರಾಷ್ಟಗುರು ಸಮಿತಿಯ "ಅಧ್ಯಕ್ಷನು 
ತನ್ನ ಸಮಿತಿಯ ಬಹುಮತವನ್ನು ರಾಷ್ಟ್ರಪತಿಗೆ ಅರುಹಬೆಣು. ಕಾಯದೆಯಂತೆ ಪರಿಹಾರ 
ಮಾಡಿಕೊಳ್ಳದ ಫಘರ್ಷಣ ಸಂದರ್ಭಗಳೆಲ್ಲವೂ ಆಪತ್ಕಾಲಗಳು. ಆಗ ಎಷ್ಟು ರಾಜ್ಯ, 
ಪ್ರಾಂತ, ಪದೇಶ, ಘಟಕಗಳಿವೆಯೋ ಅವುಗಳನ್ನು ಪ್ರತಿನಿಧಿಸುವ ಅಪ್ಪೇ ಸಂಖ್ಯೆಯ 
ರಾಷ್ಟ್ರಗುರುಗಳಿರುವ ಸ ಸಮಿತಿಯ ಬಹುಮತವು ರಾ ಷ್ವತತಿಗೂ ಪಧಾನಿಗೂ ಪಾರ್ಲಿಮೆಂಟಿಗೂ 
ಬಂಧನಕಾರಿಯಾಗುವ ಸೂತ್ರವು ಸಂವಿಭ ದಲ್ಲಿ ಜೀತ, ಖಾಸಗಿ ಆಸ್ತಿಯ ಒಡೆಯತನಕ್ಕೆ 
ಇತಿಮಿತಿಗಳಿಲ್ಲದಾಗ ಮಹಾಸ್ಕಿವ೦ತರು ಸರ್ವರಾಷ್ಟ್ರಸೂತ್ರಗಳನ್ನೂ ಮಾಯೋಪಾಯಗಳಿಂದ 
ತಲೆಕೆಳಗೆ ಮಾಡಬಲ್ಲರೆ೦ಂದು ಐತರೇಯ ಬ್ರಾಹ್ಮಣವು ಎ೦ದೋ ಎಚ್ಚರಿಕೆ ಕೊಟ್ಟಿದ್ದರೂ 
ವೈಶ್ಯಾರ್ಥಾತಿವೃದ್ಧಿಯನ್ನು ತಡೆಯದಿರುವ ಪ್ರಶಾಸನದಿ೦ದ ಸದ್ಯದ ಅನೇಕ ರಾಜಕೀಯ 
ಪಕ್ಷಗಳ ಅರಾಜಕತೆ ಉದಯಿಸಿರುವದು ಸರ್ವವೇದ್ಯ. ಆರು ಹಗೆಗಳ ಆರಾಧನೆ 
ನಡೆಯುವುದು ಐಶ್ವರ್ಯ ಮದಮತ್ತರ ವರ್ಗದಲ್ಲಿಯೇ. ಅವರಿಗೂ ಸರ್ವೋದಯಾಕಾಂಕ್ಷಿಯ 
ದೇಶಪ್ರೇಮಕ್ಕೂ ಸಾವಿರಾರು ಹರಿದಾರಿಗಳಷ್ಟು ದೂರ. 


ಧರ್ಮಚಾರಿ, ಬ್ರಹ್ಮಚಾರಿ, ನಿಷ್ಕಾಮಕರ್ಮಿ, ಪರೋಪಕಾರಿ, ನಿವೃತ್ತಕರ್ಮಿ, ಸಂನ್ಯಾಸಿ, 
ಕೋಕಸೇವಾಪರಾಯಣ, ರಾಷ್ಟ್ರಕೇವಕ, ಯಜ್ಞಶಿಷ್ಟಾಶಿ, ಸಂತ, ಭಗವದ್‌ಭಕ್ತ ಮುಮುಕ್ತು, 
ಮುಕ್ತ, ಯೋಗಿ, ಖುಷಿ, ಮುನಿ, ತಪಸ್ವಿ, ಹ್ವಾನಿ (ಬ್ರಹ್ಮ-ಆತ್ಮಜ್ಞಾನಿ) ಮತ್ತು ಸಾಧು 
ಎಂಬ ಪದಗಳ ಅರ್ಥಗಳಂತೆ ನಡೆದುಕೊಳ್ಳುವವರಷ್ಟೇ ಮೇಲ್ಮಟ್ಟದ ಭಾರತೀಯರು, 
ಭಾರತ ರಾಷ್ಟ್ರೀಯರು. ಅವರಲ್ಲಿ “ವನೌಕಸೋಇ*ಪಿ ಸ೦ತೋ ಲೌಕಿಕಜ್ಜಾವಯಂ” ಎಂಬ 
ಬಗೆಯವರು ರಾಷ್ಟಗುರುಗಳಾಗಬಲ್ಲವರು. ಅವರ ಸಮಿತಿಯು ವಿದ್ಯಾರಣ್ಯ ಸಮಿತಿ. 


ರಾಮದಾಸರಿಲ್ಲದೆ ಶಿವಾಜಿ ರೂಪಿತನಾಗಲಿಲ್ಲ. ಗಾಂಧಿ ಇಲ್ಲದೆ ಹ ಪಟೇಲ 
ರೂಪಿತನಾಗಲಿಲ್ಲ. ಅರಿವು ಅಚೇತನವಾಗಿರುವಾಗ ಧರ್ಮಸೂಕ್ಷ ೪ನ್ನು ಸ್ಪಷ್ಟವಾಗಿ 
ಬಿಡಿಸಿ ಹೇಳಬಲ್ಲ ಗುರುವಿಗೆ ಗ್ರಂಥಗಳು ಬದಲಿಗಳಾಗಲಾರವು. ಹ 95ೌ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೩೭ * 


ವಿರಮಿಸುವ ಗುರುತ್ವವು ಸಾಮಾನ್ಯ. ಹಾಗೇ ಶಿಷ್ಯಗತ ಸುಪ್ರಶಕ್ತಿಗಳನ್ನೆಚ್ಚರಿಸಿ ವಿರಮಿಸುವ 
ಗುರುತ್ವವೂ ಅಪೂರ್ಣ. ಸಂಘರ್ಷ ಸಂದರ್ಭಗಳಲ್ಲಿ ಧರ್ಮಾಧರ್ಮ ವಿವೇಕವನ್ನು 
ಕಂಡುಕೊಳ್ಳುವಂತೆ ಪ್ರೇ ಪ್ರೇರಿಸಬಲ್ಲ ಗುರುತ್ಚವು ಅಸಾಮಾನ್ಯ, ಪರಿಪೂರ್ಹ, ಅದೇ ರಾಷ್ಟ್ರುುತ್ವ. 
ಲೋಕಜೀವನದ ಸಂದರ್ಭಗಳ ವೈವಿಧ್ಯದ ದೆಸೆ ಯಿಂದ ಆಪ್ತವಾಕ್ಯದ (ಗುರೂಪದೇಶದು 
ಅಗತ್ಯ ಗೃಹಸ್ಥ ರಿಗೆ ಚುಂಟಾಗಣರಿ ಬದ. ಅಸಂಭವ. ರಾಷ್ಟಜೀವನವು ಲೋಕಜೀವನದ 
ಟಾ ಮತ್ತು ಕೌಟುಂಬಿಕ ಜೀವನದ ಅಂಗಿ. ಕುಟುಂಬದ ಸಂಕುಚಿತತೆ ಅಳಿದು 
ವಿಶಾಲವಾಗುತ್ತ ಹೋಗುವ ಅರ್ಥಸೂತ್ರಗಳು ರಾಷ್ಟ ಡ್ಚಪೋಷಕ. ಆದುದರಿಂದ 
ಗ್ರಾಮಕುಟುಂಬ. ರಚನೆಯು ಹೆಚ್ಚು ಆರೋಗ್ಯಕರ. ಗ್ರಾಮಸ್ಥರೆಲ್ಲರೂ ಕುಟು೦ಬ ಸದಸ್ಯರ 
ಹಕ್ಕುಬಾಧ್ಯತೆಗಳನ್ನುಳ್ಳವರಾಗುವ ವ್ಯವಸ್ಥೆ ಅಗತ್ಯ ಅದು "ಗ್ರಾಮಗಣರಾಜ್ಯ (10 
10000110). ಸ್ವಾವಲಂಬನ ಸ್ವಯಂಪೂರ್ಣತೆಗಳು ಅದರ ಆಧಾರ, ಉತ್ಪರ್ಗಸೂತ್ರ 
ಅದರ ಒಟ್ಟು ಉತ್ಪನ್ನದ ೪ನೆಯ ಒಂದಂಶವು ರಾಷಾ ಷ್ಟಾದಾಯವಾಗಬೇಕು. ತಾಲೂಕು- 
ಜಿ್ಲೆ-ರಾಜ್ಯ ರಾಷ್ಟ್ರ ಕೇಂದ್ರಗಳೆಲ್ಲವುಗಳಲ್ಲೂ ಹಂಚಿಹೋಗಾವ ಆದಾಯ ಅಷ್ಟೇ ಆಗಿರುವುದು 
ನಿತ್ಯಧರ್ವ ರಾಷ್ಟ್ರೀಯ ಆಪದ್ಭರ್ಮದ ಅಧಿಕಾರ ಅಪವಾದಾತ್ಮಕ. ನಗರ-ಪಟ್ಟಣಗಳಲ್ಲಿ 
ಗ್ರಾಮಸಮವಾಗಿ ವಿಭಕ್ತವಾದ ಒಂದೊಂದು ವೃತ್ತಿಘಟಕವು ಒಂದೊ೦ದು ಕುಟುಂಬದಂತೆ 
ಗಣಿತವಾಗಬೇಕು. ವೃತ್ತಿಯಂತೆ ಪ್ರದೇಶ ಅಲ್ಲಿ ಭಿನ್ನವಾಗಿರಬೇಕು. ರಾಷ್ಟ್ರಗುರು ಬೋಧದಿಂದ 
ಜನ ಇದನ್ನು ಸ್ವೀಕರಿಸುತ್ತದೆ. 

ಜಿ 


* ೬೩೮ 


2 
ಸರಕಾರಿ ಕಾಯದೆಯ ವ್ಯಾಪಕತ್ವ ಮತ್ತು ದಕ್ಷಾಚಾರ 


ಅನುತ್ಹಾದಕರಾದ ಲೇಖನ-ಭಾಷಣಕಾರರ ಸಂಖ್ಯೆ ಸರಕಾರಗಳಲ್ಲಿ ಅತ್ಯಲ್ಪ ಸಂಖ್ಯೆಗೆ 
ಇಳಿಸಲ್ಪಡುವುದಗತ್ಕ. ವಚನಭಂಗಕ್ಕೆ ಕಠಿಣ ಶಿಕ್ಷೆ ಜಾರಿಗೆ ಬರಬೇಕು. ಅನ್ಫತಾಲಾಪಕ್ಕೂ 
ಅದೇ ರೀತಿಯ ಉಗ್ರಶಿಕ್ಷೆ ಬರಬೇಕು. ಹಣದ ರೂಪದಿಂದ ದಂಡಕೊಡುವ ಶಿಕ್ಷೆಯ 
ಪದ್ಧತಿ ಲುಪ್ತವಾಗಬೇಕು. ಕೈದಿಗಳಿಂದಲೂ ಶಾಂತಿಕಾಲದ ಸೈನಿಕರಿ೦ದಲೂ ಉತ್ಪಾದಕ 
ಕೆಲಸಗಳನ್ನು ಮಾಡಿಸಬೇಕು. ವಿದ್ಯಾರ್ಥಿಗಳೆಲ್ಲರಿಗೂ ೧೬ ವರ್ಷ ತುಂಬಿದ ಕೂಡಲೇ 
ಒಲವಿನ ಪರೀಕ್ಷೆ ಮಾಡಿಸಿ ಕಲಿಯುವಿಕೆಯ ಜೊತೆಗೆ ಸಂಪಾದನೆ ಮಾಡುವ ವೃತ್ತಿಶಿಕ್ಷಣವನ್ನು 
ಕೊಡಬೇಕು. ಮದ್ಯಪಾನಕ್ಕೂ ವೇಶ್ಯಾವೃತ್ತಿಗೂ ಉಗ್ರದಂಡನೆ ಜಾರಿಗೆ ಬರಬೇಕು. ವರದಕ್ಷಿಣೆ- 
ಕನ್ಯಾಶುಲ್ಕಗಳಿಗೂ ಉಗ್ರಶಿಕ್ಷೆ ವಿಧಿಸಬೇಕು. ಈ ಎಲ್ಲವೂ “ಕ್ರಿಮಿನಲ್‌'' ಮಟ್ಟದ 
ಅಪರಾಧಗಳೆಂದು ಗಣಿಸಲ್ಪಡಬೇಕು. ೩೦ ವರ್ಷಗಳ ಕೆಳಗಿನವರಿಗೆ ಯಾವ ಸರಕಾರಿ 
ನೌಕರಿಯೂ ಕೊಡಲ್ಪಡಬಾರದು. ನೌಕರಿಗೆ ತೆಗೆದುಕೊಳ್ಳಲು ಅನುಭವ-ಜ್ಞಾನಗಳ ಜೊತೆಗೆ 
ಒಲವಿನ ಪರೀಕ್ಷೆಯನ್ನೂ ನಿಕಷವನ್ನಾಗಿ ಮಾಡಬೇಕು. ಚುನಾವಣೆಗಾಗಿ ಚುನಾವಣೆಯ 
ಯತುವಿನಲ್ಲಿ ಧನವ್ಯಯ ಮಾಡುವುದು, ಜೂಜು, ಲಾಟರಿ, ಸಟ್ಟಾ, ವಾಯಿದೆ, ಕುದುರೆ 
ರೇಸು ಮುಂತಾದವುಗಳೂ ಕಳ್ಳತನ, ಕಳ್ಳಪೇಟೆ ವ್ಯವಹಾರ, ಖೂನಿಗಳ ಮಾದರಿಯ 
ತಪ್ಪುಗಳೆ೦ಂದು ಘೋಷಿಸಬೇಕು. !00-0087178016 08107008. ಪೋಲೀಸರು 
ತಾವಾಗಿಯೇ ಗ್ರಹಿಸದಿರಬಹುದಾದ ತಪ್ಪುಗಳ ಸಂಖ್ಯೆ ಅತ್ಕಲ್ಪ ಗುಣ, ಅತಿಕ್ಷುದ್ರ ಅಥವಾ 
ಲಘು ಎನ್ನಿಸುವಂತಾಗಬೇಕು. ಯಾವ ತಪ್ಪೂ ಸ್ವಾತಂತ್ರ್ಯದ ಸದುಪಯೋಗವೆನ್ನಿಸಲಾರದು. 
ವ್ಯಕ್ತಿಯು ತನಗೇ ಮಾಡಿಕೊಳ್ಳಲಿ, ಪರರಿಗೇ ಮಾಡಲಿ-ಹಾನಿ ಹಾನಿಯೇ. ಅಜ್ಞಾನಿಗಳು 
ಶಿಶುಸಮಾನರಾದುದರಿ೦ದ ಅವರಿಗೆ ಹಾನಿ ಮಾಡಲು ಹಕ್ಕಿಲ್ಲ. ಕೋರ್ಟು-ಕಚೇರಿಗಳ 
ನ್ಯಾಯದ ದರ, ವಿಲಂಬ, ನ್ಯಾಯಾಧೀಶನ ವಸ್ತುಜ್ಜಾನದ ಅವೈಯಕ್ತಿಕತೆ ಮತ್ತು ಅವನ 
ನಿರ್ಣಯದ ಅನಂತಿಮತೆ ಶೂನ್ಯವಾಗಬೇಕು. ಪೋಲೀಸರ ಸಂಖ್ಯೆ ಕಡಿಮೆ ಮಾಡಿ. 
ಅವರ ಯೋಗ್ಯತೆ-ಸ೦ಂಬಳಗಳ ಮಟ್ಟಗಳನ್ನು ಏರಿಸಬೇಕು. ನಿರುದ್ಯೋಗಿಗಳನ್ನು 
ಉದ್ಯೋಗಕೊಟ್ಟು ಉಳಿಸಿಕೊಳ್ಳುವುದು ಆಯಾ ಗ್ರಾಮಕುಟು೦ಬದ ಹೊಣೆ. ಸರಕಾರಿ 
ನೌಕರಿಯಲ್ಲಿ ಉ೦ಟಾದ ಸರಕಾರಿ ಹಾನಿಗಳನ್ನು ವೈಯಕ್ತಿಕ ಅಧಿಕಾರಿಗಳು ತುಂಬಿಕೊಡುವ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೩೯ * 


ಹೊಣೆ ಅವರಲ್ಲಿ ಅವರವರಿಗಿರಬೇಕು. ಅಧಿಕಾರಕ್ಕೂ ಅನುಕೂಲಗಳಿಗೂ ಹೊಣೆಗಳಿಗೂ 
ಸಮಪ್ರಮಾಣವಿರಬೇಕು. ಕಾರ್ಯಪಾಲಿಕೆಗೆ ನ್ಯಾಯಪಾಲಿಕೆಯ ೪ನೆಯ ಒಂದರಷ್ಟು 
ಹಕ್ಕುಗಳನ್ನು ಕೊಡಬೇಕು. ದೊಡ್ಡ ತಪ್ಪುಗಳನ್ನು ಮೂರು ಸಲ ಮಾಡಿದ ಮತ್ತು ಶಿಕ್ಷೆ 
ಟನುಭವಸಿದ ಅಧಿಕಾರಿಯನ್ನು ಮನೆಗೆ ಕಳಿಸಬೇಕು. ರಾಷ್ಟ್ರಪತಿಯಿಂದ ಉಗ್ರಾಣಿಯವರೆಗಿನ 
(ರಾಜಕಾರಣಿಗಳ ಸಹಿತ) ಸರಕಾರಿ ಕಾರ್ಯಕರ್ತರ ನಿವೃತ್ತಿಯ ವಯಸ್ಸು ಸಾಮಾನ್ಯವಾಗಿ 
೬೦ನೆಯ ವರ್ಷವೇ ಆಗಬೇಕು. ಮೆಟ್ರಿಕ್ಯುಲೇಷನ್‌ ಆಗದವನಿಗೆ ಮತದಾನದ ಹಕ್ಕಿರಬಾರದು. 
ಅದರ ಅಳತೆ ೧೨ ವರ್ಷಗಳ ವಿದ್ಯಾಭ್ಯಾಸವಾಗಿರಬೇಕು. ಹರಕೆಯ ದೇವರಿಗೆ ಮರದ 
ಜಾಗಟೆಗಳೆಂಬ ತರಬೇತಿನ ಕೇ೦ದ್ರಗಳನ್ನು ಮುಚ್ಚಿಬಿಡಬೇಕು. ವೈಜ್ಞಾನಿಕ ಪ್ರಗತಿಯು 
ಯಾವಾಗಲೂ ಉದ್ಯಮ-ಸೈನಿಕ ಶಕ್ತಿಗಳ ಪೋಷಣೆಗೆ ಆದ್ಯ ಪ್ರಾಶಸ್ತ್ಯವನ್ನು ಕೊಡುತ್ತಿರಬೇಕು. 
ಕೃಷಿ, ಗೋರಕ್ಷೆ,. ವಾಣಿಜ್ಯಗಳ ಉತ್ಪಾದನೆ, ವರಾರಾಟಗಳ ದರಗಳು 
ಸಮಪ್ರಮಾಣಿತವಾಗಿರುವಂತೆ ಕಾಯಿದೆ ಜಾರಿಮಾಡಬೇಕು. ರೂಪಾಯಿಯ ಆಂತರಿಕ 
ಮೌಲ್ಯವು ಮೊದಲಿದ್ದಷ್ಟಕ್ಕೆ ಏರುವಂತೆ ಮಾರ್ಪಾಟು ಮಾಡಬೇಕು. ಎ೦ಜಿನಿಯರರನ್ನೂ 
ಕೃಷಿತಜ್ಞರನ್ನೂ, ಡಾಕ್ಟರರನ್ನೂ, ವೈಜ್ಞಾನಿಕವಾಗಿ ಭಾರತೀಕರಿಸಬೇಕು. ಕಾಗದದ ಪ್ರಮಾಣಕ್ಕಿಂತ 
ನಾಲಿಗೆಯ ಪ್ರಮಾಣ ಕಾಯಿದೆಯಂತೆ ಅಧಿಕವೆಂದು ಸರ್ವವ್ಯವಹಾರದಲ್ಲೂ 
ಗಣಿಸಲ್ಪಡಬೇಕು. ಎಲ್ಲ ಬ್ಯಾಂಕುಗಳೂ ಸಾರಿಗೆಗಳೂ ರಾಷ್ಟೀಕೃತವಾಗಬೇಕು. ಸಾಮಾನ್ಯವಾಗಿ 
ಸ್ವಲ್ಪ ಹೆಚ್ಚು ಕಡಿಮೆ ಸರ್ವಪದಾರ್ಥಗಳ ದರಗಳೂ ದೇಶದಾದ್ಯಂತ ಒಂದೇ ಮಟ್ಟದಲ್ಲಿರುವಂತೆ 
ಸರಕಾರಿ ನಿಯಂತ್ರಣ ಬೇಕು. ಅರಾಷ್ಟೀಕೃತ ನಿಕ್ಷೇಪ ಸ್ಥಾನಗಳು ಕಾಯಿದೆ ಬಾಹಿರವಾಗಬೇಕು. 
ಗ್ರಾಮಗಳಲ್ಲಿ ಪರಸ್ಪರ ಆ೦ತರಿಕ ಸ್ವಾಯತ್ತತೆ ಹೆಚ್ಚಬೇಕು. ಅದರ ಬಳಕೆ ಅದಕ್ಕಿಂತ ದೊಡ್ಡ 
ಘಟಕಗಳ ಹಿತಕ್ಕೆ ಧಕ್ಕೆಯಾಗದಂತೆ ನಿಯಂತ್ರಿತವಾಗಿರಬೇಕು. ಶೈಕ್ಷಣಿಕ ವ್ಯವಹಾರ- 
ಆಡಳಿತಗಳು ಆಯಾ ಶಿಕ್ಷಣ ಸಂಸ್ಥೆಗಳ ಸಂಪೂರ್ಣ ಸ್ವಾಯತ್ತತೆಗೆ ಒಳಪಡಬೇಕು. 
ಅವುಗಳು ಕೊಡುವ ಸಾಮಾನ್ಯ ಜ್ಞಾನದ ಮಟ್ಟವನ್ನು ಪ್ರತಿವರ್ಷ ರಾಷ್ಟ್ರೀಯ ತಜ್ಞರು 
ಬೆಲೆ ಕಟ್ಟಿ ಹೇಳುತ್ತಿರಬೇಕು. ರಳು ಸರಕಾರಗಳೂ, ಅವುಗಳ 
ಸಮಪೋಷಕರಾಗಬೇಕು. ವಿದೇಶಗಳೊಡನೆ ಮಾಡುವ ಎಲ್ಲ ವ್ಯವಹಾರಗಳೂ ಕೇಂದ್ರ 
ಸರಕಾರದ ಅನುಮತಿಯನ್ನು ಪಡೆದೇ ನಡೆಯಬೇಕು. ಸಹಕಾರಿ ಮಾರುಕಟ್ಟೆಗಳು 
ಪ್ರತಿಯೊಂದು ಗ್ರಾಮಕ್ಕೂ ಒಂದೊ೦ದರಂತೆ ಇರಬೇಕು; ಸಹಕಾರಿ ಕಣಜಗಳೂ ಹಾಗೇ. 
ಗ್ರಾಮಸಭಾನಿಲಯವೂ ಒಂದೊಂದು ಗ್ರಾಮಕ್ಕೆ ಒಂದೊಂದಿರಬೇಕು. ಪ್ರತಿಯೊಂದು 
ಪಂಚಾಂರುತಕ್ಕೂ ಕಾರ್ಯಾಂಗ (ಕಾರ್ಯಪಾಲಿಕೆ), ನ್ಯಾಂರರಾಂಗ ಮುತ್ತು 
ಶಾಸನಾ೦ಗಗಳೊಂದೊಂ೦ದು ಇರಬೇಕು. ಅವುಗಳ ಸಂವಿಧಾನವು ರಾಷ್ಟ್ರದಾದ್ಯಂತ ಒಂದೇ 
ಆಗಿರುವಂತೆ ಕೇ೦ದ್ರ ಸರಕಾರ ನೋಡಿಕೊಳ್ಳಬೇಕು. ರಾಜ್ಯ ಮಂತ್ರಿಮ೦ಡಲಗಳ ಸಂಖ್ಯೆ 
ಎಲ್ಲಿಯೂ ಎಂಟಕ್ಕಿಂತ ಹೆಚ್ಚಿರಬಾರದು. ಅವರ ನಿಯೋಜನವು ಅವರ ಅನುಭವ, 
ಜ್ಞಾನ, ಒಲವು, ಚಾರಿತ್ರಗಳನ್ನೇ ಆಧರಿಸಿರುವಂತೆ ರಾಜ್ಯಪಾಲರು ನೋಡಿಕೊಳ್ಳಬೇಕು. 
೫:0110 5077100 (೦1717155100 ಸಾರ್ವಜನಿಕ (ಸರಕಾರಿ) ಸೇವಾ ಆಯೋಗ ಇರುವುದು 
ಅನಗತ್ಯ. ಆಯಾ ಸಂಸ್ಥೆಯ ಮುಖ್ಯಾಧಿಕಾರಿಯೇ ತನ್ನ ಜೊತೆ ಕೆಲಸಗಾರರ 


* ೬೪೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನಿಯೋಜಕನಾಗಿರಬೇಕು. ಮುಖ್ಯಾಧಿಕಾರಿಯನ್ನು ಅನುಭವಾದಿಗಳ ಮೇರೆಗೆ ರಾಜ್ಯಪಾಲ, 
ರಾಷ್ಟಪತಿಗಳು ನಿಯಮಿಸಿದ ಮನಃಶಾಸ್ತ್ರತಜ್ಞ ಮಂಡಲಗಳು ನಿಯಮಿಸಬೇಕು. 


ಮೇಲೆ ಹೇಳಿದವು ಕೆಲವು ಮಾದರಿಯ ಸುಧಾರಣೆಗಳು. ಅವುಗಳಿ೦ದ ಅಥವಾ 
ಅಂಥವುಗಳಿಂದ ಮಾತ್ರ ಪ್ರಜಾಪ್ರಭುತ್ವ ಈ ದೇಶಕ್ಕೆ ಕ್ಷೇಮಕರವಾದೀತೆ೦ದು ಪಸ್ತುತ 
ಲೇಖಕನ ಅನುಭವಿಕ ನಂಬಿಗೆ. ಅಲ್ಲದೆ, ಮಂತ್ರಿಗಳೇ ಮೊದಲಾದ ಉಚ್ಚಾಧಿಕಾರಿಗಳ 
ಚರಿತವನ್ನು ಕಣ್ಣಿಗೆ ಎಣ್ಣೆ ಹಾಕಿಕೊ೦ಡು ನೋಡುವ ಗೂಢಚಾರ ಕೇಂದ್ರವು ಸಂಪೂರ್ಣ 
ಸ್ವತಂತ್ರವಾಸಿ ರಾಷ್ಟ್ರಗುರುಗಳಿಗೆ ಕಾಲಕಾಲಕ್ಕೆ ತಿಳಿಸುವ ವ್ಯವಸ್ಥೆಯೂ ಅತ್ಯಗತ್ಯ. ಅತಿ 
ಐಶ್ವರ್ಯದ೦ತೆಯೇ ``ಮಹಾಧಿಕಾರವೂ ಕೆಲವರಲ್ಲಿ ಕೆಲವೆಡೆ, ಕೆಲಸಲ, ಮದವನ್ನು 
ಬೆಳೆಯಿಸುತ್ತದೆ: “ಆದುದರಿಂದ ಪ್ರಜಾಸ್ವಾಸ್ಥ್ಯದ ದೃಷ್ಟಿಯಿ೦ದ ಉಕ್ತ ವ್ಯವಸ್ಥೆ ಇರುವುದು 

ರಾಷ್ಟೀಯ ಅಸ್ತಿತ್ವಕ್ಕೆ ದೊಡ್ಡ ರಕ್ಷಾಕವಚ. 
ಇ 


೬೪೧ * 


೪ 


ಭಾರತೀಕರಣ 


“ಗಿ1| 1110 016 101181005 ೦870 ೫70116, 771(1) (70171100815 (11017 50110110105, 
೩76 0110565, 1810 1281106 10 171001 (110 60000101118 011615 0 8067. 118/0 15 
10010138 60500181017 101 ೩೫ ೫೫35170೯1೪/17100 7111 ೦0೦ 1730 8701/1119 11110818100 
10017000 116 ೩೦0101010730015 10 5010000, 171100 50 18/ 070 185 001506 101 
0708/1119 113076 ೫76 117076 6086117 7708/0೦15, ೫೫೮ 115 11108೩0107 10 1116 10 
[0೩೦೮ ೩06 010001111055 17110 1116 10110%711300- ತಮ್ಮ ಕರ್ಮ, ಶ್ರುತಿ ಮತ್ತು 
ಪೂಜಾರಿಗಳಿಂದೊಡಗರೂಡಿದ ಹಳೆಯ ಮತಧರ್ಮಗಳೆಲ್ಲವೂ ಇಂದಿನ ಆಳವಾಗಿ 
ಕೊರೆದುಕೊ೦ಡು ಹೋಗುತ್ತಿರುವ ಬಿಕ್ಕಟ್ಟನ್ನು ಎದುರಿಸಲಾರದಾಗಿವೆ. ಮಾನವನು ತಾನು 
ಎಜ್ಞಾನದಲ್ಲಿ ಸ ಸಾಧಿಸಿದ್ದೆಲ್ಲವನ್ನೂ ಹೆಚ್ಚು “ಹೆಚ್ಚು ಮಾರಕವಾದ ಶಸ್ತ್ರಗಳನ್ನು ನಿರ್ಮಿಸಲು 
ಬಳಸಿ ತನ್ನ ಸಹಜೀವಿಗಳೊಡನೆ ಶಾಂತಿ-ಸೌಹಾರ್ದಗಳಿಂದ ಬ ದುಕಲಾರದಾಗಿಕುವ 
ವಿಷಮತೋಬನಕ್ಕೆ ತಕ್ಕ ಉತ್ತರ ಪಡೆಯಲು ನಿರಾಶೋನ್ಮುಖನಾಗಿ ಹಾತೊರೆಯುತ್ತಿದ್ದಾನೆ” 
ಎಂಬಂಥ ಒಗ್ಗರಣೆಗಳನ್ನಿಂದು ಅತೃಪ್ತ, ವಿಕ್ಷಿಪ್ತ, ಮಧ್ಯಮವರ್ಗದ ತತ್ವಜ್ಜ್ಞಾನಿ೦ಮನ್ಯರ 
ಲೇಖನಿಗಳ ಮೂಲಕ ಪತ್ರಿಕೆಗಳಲ್ಲಿ ನಾವು ಕಾಣುತ್ತೇವೆ. ಜಗತ್ತು ಅನೇಕ ಪ್ರಭುತ್ವಗಳಲ್ಲಿರುವ 
ವರೆಗೆ ಅದರಲ್ಲಿಯ ಮಾನವರನ್ನು 'ಮಾನವ' ಎ೦ಬ ಒ೦ದೇ ಒಂದು ಜಾತಿವಾಚಕದಿಂದ 
ಸಾಮಾನ್ಯೀಕರಿಸಿ ಮಾತಾಡುವುದು ಅಸಂಬದ್ಧ. ಅನೇಕ ವೈಯಕ್ತಿಕ ಜೀವಾತ್ಮಗಳೆಲ್ಲವುಗಳಿಗೂ 
ವಿಶ್ವಾತ್ಮಕತೆ ಜೀರ್ಣವಾಗುವ ವರೆಗೆ ಪ್ರಾದೇಶಿಕ ರಾಷ್ಟ್ರೀಯ ಸ ಸ್ವಾಸ್ಥ್ಯಕ್ಕ ಕ್ನಲ್ಲದೆ ಇನ್ನಾ _ವುದಕ್ಕೂ 
ವ್ಯವಹಾರ್ಯತೆ ಇಲ್ಲ. ರಾಷ್ಟ್ರೀಯ ಸಾರ್ವಭೌಮತ್ವವನ್ನು ಆಧರಿಸಿ ನಡಯುವ ದೇಶಗಳು 
ಇತರ ದೇಶೀಯರ ಸಾಧಣೆಗಳನ್ನೂ ಅವುಗಳ ಬಳಕೆಯನ್ನೂ ಸಾಮಾನ್ಯ ಮಾನವೀಯವೆಂದು 
ಗಣಿಸಲು ಬರದು. ಜೊತೆಗೆ, ಜು ಬಜ 1 ಆಚಾರ- ವಿಚಾರಗಳಲ್ಲಿ ಎತತ ಟ್ಟುಕೊಂಡ 
ವಿದ್ಯಾವಂತ ಆಷಾಡಭೂತಿಗಳ ಅಪ್ರಾಮಾಣಿಕತೆಯನ್ನು ಗಣನೆಗೆ ತೆಗೆದುಕೊಳ್ಳದೆ 
ಅವುಗಳೆಲ್ಲವೂ ಈಗ ನಿರುಪಯುಕ್ತವೆ೦ಂದು ಒದರುವುದು ಮೂಢತನ. ಶ್ರೀ ಅರವಿಂದರು 
ಅಭಿಪ್ರಾಯಪಟ್ಟಂತೆ ಪ್ರತಿಯೊಂದು ಶುತಿಯಲ್ಲಿಯೂ ಸಾರ್ವಕಾಲಿಕ ಮತ್ತು ತಾತ್ಕಾಲಿಕ 
ಜ್ಞಾನಸೂತ್ರಗಳೆಂಬ ಇಬ್ಬಗೆಯ ನೀತಿನಿರೂಪಣೆಗಳಿರುತ್ತವೆ. ಅವುಗಳಲ್ಲಿ ಮೊದಲನೆಯ 
ಬಗೆಯ ನೀತಿ ಸೂತ್ರಗಳ ಅಭ್ಯಾಸ, ಆಚರಣೆಗಳನ್ನು ಸದ್ಯದ ಜೀವನ ಸ೦ದರ್ಭಗಳಿಗೆ 


* ೬೪೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅಗತ್ಯವಾದ ರೂಪ-ರೀತಿಗಳ ಮೂಲಕ ನಡೆಯಿಸಿ ನೋಡುವ ಶುದ್ಧ ಶ್ರದ್ಧಾವ೦ತಿಕೆಯುಳ್ಳ 
ಪ್ರೌಢಿಯೊಂದೇ ಅವ್ಯವಸ್ಥೆಯಿಂದ ಆಯಾ ಪಾರಂಪರಿಕ ಜನಾ೦ಗವನ್ನು ವಿವೇಕದಿ೦ದ 
ಬಾಳಲು ತಕ್ಕದ್ದನ್ನಾಗಿ ರೂಪಿಸೀತು. ತಾತ್ಕಾಲಿಕವಾದ ಅಂಶಗಳಲ್ಲಿ ಕೆಲವು 
ಪ್ರಯೋಜನಕಾರಿಯಾದಾವು. ಕೆಲವು ಆಗದೆ ಹೋದಾವು. “ಸಂತಃ ಪರೀಕ್ಷ್ಯ ಅನ್ಯತರದ್‌ 
ಭಜಂತೇ? ಎಂಬ ವೈಜ್ಞಾನಿಕ ತರ್ಕಬುದ್ಧಿ ಇಲ್ಲದವರ ಸಾಂಸ್ಕೃತಿಕ ಒಯು 
ವೈಜ್ಞಾನಿಕ. 

ಜಗತ್ತಿನಲ್ಲಿ ಸಹ-ಅನುಭೂತಿಯು ಪ್ರಾದೇಶಿಕ (ರಾಷ್ಟ್ರೀಯ) ಸಾಂಸ್ಕ ಶಿಕ ಐಕ್ಕಕ್ಕೆ 
ಮೂಲಕಾರಣ. ಸಹಶಿಕ್ಷಣ, ಸಹರಕ್ಷಣ, ಸಹಗೌರವಾದರ ' ವಿನಿಮಯ, ಜಟ. 
ಸಹಕಾರ್ಯ, ಸಹಶ್ರದ್ಧೆ. ಸಹವಾಸಗಳು ಸಹ-ಅನುಭೂತಿಯ ಕಾರಕಗಳು. ಇಡಿ ಜಗತ್ತಿನಲ್ಲಿ 
ಒಂದೇ ಮಟ್ಟದ ಶಾಂತಿ ಅಥವಾ ಅಶಾಂತಿ ಒಂದು ನಿಮಿಷವೂ ಇರದು. 
ಸಾರ್ವಮಾನವೀಯತೆ, ಸಾರ್ವಜೀವಿಕತೆಗಳು ವ್ಯಕ್ತಿಗಳಲ್ಲಿ ಅತ್ಯಲ್ಪ ಸಂಖ್ಯಾತರಿಗೆ ಮಾತ್ರ 
ಯಾವ ದೇಶದಲ್ಲಾದರೂ ಅನುಭವಗೋಚರವಾದೀತು. ಆದುದರಿ೦ದ ಜಾಗತಿಕ ಸರಕಾರದ 
ರಚನೆಯು ಬಿಸಿಲುಗುದುರೆ. ಅಂತಾರಾಷ್ಟ್ರೀಯ ಕಾಮನವೆಲ್ತಿನಂಥ, ಸ೦ಯುಕ್ತ ರಾಷ್ಟ್ರ 
ಸಂಘದಂಥ ಹಾಗೂ ಹೀಗೂ ಸಾಗುವ ನೈತಿಕ ನಿಯಾಮಕ ಸಂಸ್ಥೆಗಳಿಗಿ೦ತ ಮೇಲಿನದನ್ನು 
ಮಾನವ ಜಗತ್ತು ನಿರ್ಮಿಸಿಕೊಳ್ಳಲಾರದು; ಹಾಗೇ ಚಂದ್ರಲೋಕಕ್ಕೆ ಹೋಗಿ ಬೂತ 
ಸೂರ್ಯ ಲೋಕಕ್ಕೆ `ಹೋಗಿರಬರಲಾಠದು. ರಾಷ್ಟ್ರೀಯತೆಯು “ಸಹನಾವವತು, ಸಹನೌಭುನಕ್ಕು. 
ಸಹವೀರ್ಯಂ ಕರವಾವಷ್ಯೆ” ಎಂದ ಕಾಲದಿಂದ ನಡೆದುಬಂದದ್ದು. ರಾಷ್ಟ್ರಕೂಟಗಳಲ್ಲಿ 
ಕಲಹ ಊತ ಕೂ ಮೊದಲಿನಿಂದ ಇದ್ದದ್ದು. “ಹೊಸ” ಎಂಬ 
ಪದದಿಂದ ಸಾರಾಂಶದಲ್ಲಿ ಅನುಭವ ಬದಲಾಗದು. 


ಹಲ್ಲಿ ಬಾಲ ಕಳೆದುಕೊ೦ಡಂತೆ ಭೂತಕಾಲದ ಸರ್ವಾಂಶಗಳಿ೦ಂದಲೂ ಪೂರ್ಣ 
ಮುಕ್ತವಾಗಲು ಮನಸ್ಸಿಗೆ ಶಕ್ತಿ ಇಲ್ಲ. ಅದರ ಅ೦ತಃಸಾರವೇ ಭೂತವಸ್ತುವಾದ ಆತ್ಮ 
ಆತ್ಮವನ್ನು ಜೀವಾತ್ಮಕತೆಗಿಳಿಸಿದ ಅದರ ಕವಚ (ಆವರಣ)ಗಳ ಮಾಯಿಕ (1810೩!) 
ಸಾರಾ೦ಶವೂ ಭೂತಕಾಲೀನ, ವಿಚಾರ್ಯವೆಲ್ಲವೂ ಭೂತಕಾಲೀನ. ಕಾಲದ ಕಾರ್ಯವು ಅದೃಶ್ಯ- 
ಕಾಲವೇ ಪ್ರಾತ್ಯಯಿಕವಾದುದರಿ೦ದ. ಕಾಲ-ದೇಶಗಳೆಂದು ನಮಗೆನ್ನಿಸುವವುಗಳು ಪೃಥಿವಿ, 
ಅಪ್‌, ತೇಜಸ್‌, ವಾಯುಗಳ ಮೂಲಕವೇ ಅನುಭವ ಗೋಚರವಾಗುವುವು. ವಿಭುದ್ರವ್ಯಗಳ 
(ಸಹಜ ಕಾಲ್ಪನಿಕ) ಅನೇಕತೆಯು ಮೂರ್ತದ್ರವ್ಯ ಸಂಯೋಗದಿಂದಲೇ ನಿಗಮನೀಯ 
ಎಂಬುದು ತರ್ಕಸಿದ್ಧವಾದ ಭೌತಶಾಸ್ತ್ರೀಯ ನಿಯಮ. ಸಾಮಾನ್ಯ ಜಗತ್ತು 
ಐಕಾತ್ಮ್ಯಚ್ಯುತವಾಗಿ ತೋರುವುದೇ ಎಲ್ಲ "ದಿಕ್ಕಟ್ಟುಗಳಿಗೂ ಕಾರಣ. ರಾಕೆಟ್‌ 
ಶಾಂತಿಯಷ್ಟೇ ಐಕಾತ್ಮ್ಯದ ಪ್ರೀತಿ ಅಥವಾ ಆತ್ಮೀಯತೆ ಹೃದಯದಲ್ಲಿ ಹೆಚ್ಚು ಹೆಚ್ಚು 
ಸಾ೦ದ್ರವಾಗುತ್ತ ಹೋದಲ್ಲಿ ಕೆಲಕಾಲಾವಧಿಗಳಲ್ಲಿ ಕೆಲವೆಡೆ ಸಾಧಾರಣ ತೃಪ್ತಿಕರವಾದ 
ಶಾಂತಿಯು ರಾಜಸಜೀವನದಲ್ಲಿ ಸಾಧ್ಯ. ಉಕ್ತ ಸಾಧ್ಯಕ್ಕೆ ರಾಷ್ಟ್ರೀಯ ಜಿ ಸಾಧನ. 
ರಾಜಸಜೀವನದ ಆದರ್ಶವನ್ನು ಅನುಭವಕ್ಕೆ ದ ಬಣ ಮೇಲೆ ಒ೦ದು ದೇಶದ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೪೩ * 


ಒಂದು ತಲೆಮಾರಿನ ರಾಷ್ಟೀಯರು ಸಾತ್ವಿಕ ಜೀವನದ (ಅರ್ಥಾತ್‌ ಜಯ ಜಗತ್ತಿನ) 
ಧೋರಣವನ್ನು ಹಿಡಿಯಬಹುದು. 


“ಹೀಗೆ ಭಾರತೀಯ ಸಂಸ್ಕೃತಿಯಲ್ಲಿ ಎಜ್ಞಾನವೂ ಕಲೆಯೂ ಧರ್ಮಕ್ಕೆ 
ಅಧೀನವಾಗಿವೆಯೇ ಹೊರತು ಪಾಶ್ಚಾತ್ಯರ 33 ಪ್ರಪಂಚನಾಶಕ್ಕೆ 
ಕಾರಣವಾಗಲಿಲ್ಲ. ಈ ರಹಸ್ಯವು ಪಾಶ್ಚಾತ್ಯರಿಗೂ ಈಗ ಸ್ವಲ್ಪ ವಿದಿತವಾಗುತ್ತ ಬರುತ್ತಿದೆ” 
(“ಭಾರತೀಯ ಸಂಸ್ಕೃ ತಿ, ಪುಟ ೩೦೯) ಚ ಡಾ. ಶ್ರೀಕಂಠ” ಶಾಸ್ತ್ರಿಗಳು ನಿದರ್ಶಿಸಿರುವುದು 
ಹಿ೦ದೆ ಹೇಳಿದ ಒಗ್ಗರಣೆ ಚಟಪಟಿಸಿದವರ ದೃಷ್ಟಿಗೆ ಬಿದ್ದಂತಿಲ್ಲ.. 


ವೈದಿಕ ಭಾರತದ ವೃತ್ತಿನಿಷ್ಠವಾದ ವರ್ಣವಿಭಾಗದಂಥ ಜನವರ್ಗೀಕರಣವನ್ನು 
ಎಚ್‌.ಜಿ.ವೆಲ್ರ್‌, ಗೆರಾಲ್ಡ್‌ ಹರ್ಡ್‌ ಮುಂತಾದ ಸಮಾಜ ಸುಧಾರಕರು ಮಾನವ ವರ್ಗದಲ್ಲಿ 
ಸ್ಥೈರ್ಯ, ಶಾಂತಿ, ಸೌಖ್ಯಗಳು ಚಿರಕಾಲ ಉಳಿಯಬೇಕಾದರೆ ಅಗತ್ಯವೆಂದು ಹೇಳಿದ್ದುಂಟು. 
ಅವು 80188510081 ೮1165 ವೃತ್ತಿ ಸಂಘಗಳಾಗುವುದಂತೂ ಪ್ರಜಾಪ್ರಭುತ್ವ ಪೋಷಕ. 
ಆನುವಂಶಿಕತೆಯು ಅನಪವಾದಾತ್ಮಕವಾಗದಂತೆ ನೋಡಿಕೊಳ್ಳದೆ ಹೋಗಿ ವರ್ಣವು 
ಜಾತಿನಿರ್ಮಾಣಕ್ಕೆಡೆಗೊಟ್ಟು ಕೆಲ ಅಪಾಯಗಳನ್ನು ಹಿಂದು ಸಂಸ್ಕೃತಿಗೆ ತಂದೊಡ್ಡಿದ್ದು 
ಮಧ್ಯಯುಗೀನ ಇತಿಹಾಸದಲ್ಲಿ. ಆದುದರಿ೦ದ 1117601517 10 15 010570 00110/- 
ಶುದ್ಧವಾದ ಮೂಲಭೂತ ಹಿಂದು ಸಂಸ್ಕೃತಿಯು ಜಾಗತಿಕ ಸಂಸ್ಕೃತಿ ಎನ್ನಿಸುವಷ್ಟು 
ಸುವ್ಯವಸ್ಥಾಪಕ ವ್ಯವಹಾರ ಸೂತ್ರಗಳಿ೦ಂದ ಒಡಗೂಡಿರುವುದರಿ೦ದ ಅದರ ಸುತ್ತ ಬೆಳೆದ 
ಪಾಚಿಯನ್ನು ಕಿತ್ತೆಸೆದು ಆಧುನಿಕ ಭಾರತೀಯನು ಅಭ್ಯಸಿಸಿ ಆಚರಣೆಗೆ ತರುವುದೊಂದೇ 
ನಮ್ಮ ರಾಷ್ಟ್ರವನ್ನು ಸ್ಥಿರವಾದ ಬುನಾದಿಯ ಮೇಲೆ ಚೆರಸ್ಥಾಮಿಯೂ ಬಲಿಷ್ಠವೂ ಆಗಿ 
ಬೆಳೆದು ನಿಲ್ಲುವಂತೆ “ಮಾಡೀತು. ೧೦ ಸಾವಿರ ವರ್ಷಗಳಂದ ಪರರಾಷ್ಟಗಳ ಮೇಲೆ 
ಆಕ್ರಮಣ ಮಾಡದೆ ಕೇವಲ ಅಹಿಂಸಾತ್ಮಕ ಸಾಂಸ್ಕೃತಿಕ ಪ್ರಚಾರಬಲದಿ೦ದಲೇ 
ಪರರಾಷ್ಟಗಳಿಂದ ಗೌರವ ಪಡೆದು, ದುದೈ ೯ವದಿಂದ ಜಟಿಷ್‌ ಆಳ್ವಿಕೆಗೆ ತುತ್ತಾದರೂ 
ತನ್ನ ಸ್ಪತ್ತವನ್ನು ಪೂರ ಕಳೆದುಕೊಳ್ಳದಿರುವ. ಭಾರತಿಯನ್ನು ಗುರುತಿಸುವ ಮತ್ತು. ಹಾಗೆ 
ಗುರುತಿಸಿ ಪೋಷಿಸುವ ಪ್ರವೃ ತ್ತಿಯೊಂದೇ ರಾಷ್ಟ್ರೋತ್ಯಾನಕ್ಕೆ ಕಾರಣವಾದೀತಲ್ಲದೆ, 
ವಿದೇಶಗಳಲ್ಲಿರುವ ಸಾಂಸ್ಕ ತಿ ";ಿದ್ಯಾಂತಗಳ, ಆಚಾರಗಳ. ಬಾಸ ಗಳ ಪ್ರಾಚುರ್ಯದಲ್ಲಿ 
ಮಗ್ನವಾಗುವ ಪ್ರವೃತ್ತಿಯಲ್ಲಿ 


“ಸಿ 107 10 111075 0150115 15 071000/ 701 (30 ೦೩11೦5( 170610 701106 ೩06 
15 0 00 01೩೦೦೮ 111 (0 171011118110051055 ೦8116181. ೦0110 ೩06 (16 00100/%1 
1116180 1115(01)7 115018 711100 185 100 11111005 0110 0೦710 8೩೫೦1೦0! 7೩೦೦5 6111 
111110 ೩1730119 78110115 ೫7೮ ೦೩0೩10 ೦8855117118101 1717001 115018100011108 
06€(170ಓ-ಪ್ರಾಚೀನತಮ ವೈದಿಕ ಯುಗದಿ೦ದಲೂ ಜೀವನದ ವಿವಿಧ ವೃತ್ತಿಗಳನ್ನು 
ಅನುಸರಿಸುವುದರಲ್ಲಿ ಸಂತೋಷ ಜನರಲ್ಲಿದೆ ಎಂಬುದನ್ನು ಭಾರತೀಯ ಸಂಸ್ಕೃತಿಯ 
ವಿವಿಧ ಸ್ತರಗಳಲ್ಲಿಯೂ ಅದರ ಇತಿಹಾಸದ ವರ್ಣರಂಡಿತತೆಯಲ್ಲಿಯೂ ಪ್ರಾಚೀನ 


* ೬೪೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕುಲಗಳಲ್ಲಿ ಒಂದಾದ ಹಿಂದುಕುಲವನ್ನಿನ್ನೂ ತೇಜಸ್ವಿಯನ್ನಾಗಿ ಉಳಿಸಿರುವುದರಲ್ಲಿಯೂ 
ತಾನು ನಷ್ಟ ಹೂಂದದೆ ಅದು ಹೊರಗಿನ ಸಾಂಸ್ಕೃತಿಕ ಅಂಶಗಳನ್ನು 
ಜೀರ್ಣಿಸಿಕೊ೦ಡಿರುವುದರಲ್ಲಿಯೂ ಕಾಣಬಹುದು” ಎ೦ದು ಹೇಳಿರುವುದರ ಜೊತೆಗೇ 
"110 1೩0181 ೫೧೮ 101191005 10001-101000 170100 15 11161೩ - ಭಾರತ ಕುಲ- 
ಮತಗಳ ಒಂದು ಕಲಸುಮೇಲೋಗರ” ಎಂದು ತತ್ವಶಾಸ್ತ್ರ ಸ್ವದ ಪದಾರ್ಥಕೋಶ (10 
1100008) 08 0111050007, 2.144) ಹೇಳಿರುವುದನ್ನು ಗಮನಿಸಿದರೆ ಭಾರತೀಯ 
ರಾಷ್ಟ್ರೀಕರಣದ ಐತಿಹಾಸಿಕ ಅಗತ್ಯ ಈಗ ಎಷ್ಟಿದೆ ಎ೦ಬುದರ ಅರಿವಾಗುವುದು. 
ವಿದೇಶೀಯರಿಗೆ ಕೊಬಕೋಗತ ಸೌ ಕಾಣುವ ಭಾರತವು ಉಕ್ತಸತ್ಯವನ್ನು ಸಾಕಷ್ಟು 
ಚೆನ್ನಾಗಿ ಕಾಣದಿರುವುದೇ ಅದರ ಇಂದಿನ ಅಪ್ರಗತಿಶೀಲ ವ್ಯವಹಾರಗಳಿಗೆ. ಕಾರಣ. 
ವ್ಯಾಪಾರವೂ ದ್ರೋಹಚಿ೦ತನವೇ. ರಾಜಕಾರಣವೂ ದ್ರೋಹಚಿಂತನವೇ- ದ್ರೋಹ ಕಾರ್ಯವೇ 
ಎನ್ನಿಸುವಂತಾಗಲು ಭಾರತೀಯರಲ್ಲಿ ರಾಷ್ಟ್ರೀಯತ್ವದ ಕಲ್ಪನೆ ಏಕರೂಪವಾಗಿಲ್ಲದುದೇ 
ಇ ಸಾಂಸ್ಕೃತಿಕ ಐಕರೂಪ್ಯವಿಲ್ಲದ ಯಾವ ದೇಶದ ರಾಷ್ಟ್ರತ್ತವೂ ಸುಸಂಬದ್ಧ. 
ಸುದೃಢ, ದಕ್ಷವಾದ ಸರ ಭಥ್‌ ಎಂದೆನ್ನಿ] ಸದು. ಹಿಂದು ಧರ್ಮದ 'ಮತಾಚಾರವನಲಲ್ಲ 
ಅದರ ಸ ಸಾಂಸ್ಕೃತಿಕ ಮೌಲ್ಯಗಳನ್ನು ಸರ್ವಗಾಹ] ವನ್ನಾಗಿ ಕಾರ್ಯತಃ ಪ್ರಚುರಪಡಿಸದೆ ಹೋದರ 
ಭಾರತವು ಯಾದವಿಯಲ್ಲಿ ಬಿದ್ದು ಅಲ್ಪಕಾಲದಲ್ಲೇ ಮೃತಪಾಾಯವಾಗುವುದು. ಕರ್ವ 
ಪುನರ್ಜನ್ಮ ಮೋಕ್ಷ ಸಿದ್ಧಾಂತಗಳಲ್ಲಿರುವ ನಂಬಿಗೆ ಭಾರತೀಯ ಸಂಸ್ಕೃತಿಯ ಗಣ್ಯ 
ಸಾಧಾರಣಾ೦ಂಶ; ಇವುಗಳಿಗೆ ಆತ್ಮದ ಅಮರತ್ಪವು ಅಡಿಗಲ್ಲು. ಬಾಳಿನಲ್ಲಿರುವ ದುಷ್ಟ 
ಅಂಶಗಳಿಂದ ಮುಕ್ತವಾಗುವ ಯೋಜನೆ ಇಲ್ಲಿ ಜೀವನಯೋಜನೆ. ವ್ಯಕ್ತಿಮನಃ ಸಂಸ್ಕರಣ 
ಮತ್ತು ಸಾಮಾಜಿಕ ಆವರಣದ ಸಂಸ್ಕರಣಗಳೆರಡೂ ಜೀವನ್ಮುಕ್ತಿಗೆ ಅಗತ್ಯ. ಸಾಂಸ್ಕೃತಿಕ 
ಆದರ್ಶಗಳ ತಾರತಮ್ಯಾನುಸಾರ ನಡೆಯುವ ರಾಜ್ಯಭಾರವು ಉಭಯ ಸಂಸ್ಕರಣಕ್ಕೂ 
ಆಧಾರ. ಸಾಮಾನ್ಯ ಅಥವಾ ಶಾಶ್ವತ (ಸನಾತನ) ಎನ್ನಿಸಿದ ಪಂಚ ಮಹಾಧರ್ಮಗಳೇ 
ಉಕ್ತ ಆದರ್ಶಗಳ (ಪುರುಷಾರ್ಥಗಳ) ಸಮನ್ವಯದ ಸೇತು. ಅವುಗಳನ್ನು ಪ್ರತಿಯೊಬ್ಬ 
ಭಾರತೀಯನೂ ತನ್ನ ದೈನಂದಿನ ಜೀವನ ವ್ಯವಹಾರದಲ್ಲಿ ವ್ಯಕ್ತಪಡಿಸುವ ರೀತಿಯಲ್ಲಿ 
ಸಾಮರೂಪ್ಯವನ್ನು ತರುವುದೇ ಭಾರತೀಕರಣ. ಮುಸ ಲ್ಮಾನರೂ "ಕೃಸ್ತರೂ ಸ ಸಾರ್ವಜನಿಕ 
ಜೀವನದಲ್ಲಿ ಸರ್ವಗ್ರಾಹ್ಯವಾದ ಆಚಾರ ನಿಯಮಗಳನ್ನು ಅವರಿಗಿ೦ತ ಸಾವಿರಾರು 
ವರ್ಷಗಳ ಹಿಂದಿನಿಂದ ಹುಟ್ಟಿ ಬೆಳೆದು ನಿಂತ ಬದುಗಳ ಕದ ಕಲಿಯದಿರುವುದು 
ಲಜ್ಜಾಸ್ಪದವೆಂಬುದಕ್ಕೆ ಇಂದಿನ ನಮಸ್ಕಾರ ಪದ್ಧತಿಗಳ ವೈವಿಧ್ಯವನ್ನೇ ಉದಾಹರಣೆಯನ್ನಾಗಿ 
ತೆಗೆದುಕೊಂಡರೆ ಸಾಕು. ಸಲಾಮು-ಸೆಲ್ಯೂಟುಗಳಿರುವ ವರೆಗೆ ಭಾರತವೊಂದು 
ರಾಷ್ಟ್ರವೆನ್ನಿಸದು. ತಮ್ಮ ನಮಸ್ಕಾರಗಳನ್ನೂ ಅಂಥ ಇತರ ಸದಾಚಾರಗಳನ್ನೂ ವೇಷ- 
ಭಾಷೆಗಳನ್ನೂ ಬಿಡುವ ಹಿಂದುಗಳು ಅಕ್ಟಲಗೇಡಿಗಳಲ್ಲದೆ ರಾಷ್ಟ್ರಸೂತ್ರಜ್ಕರಲ್ಲ. ಈ ಬಾಹ್ಯ 
ಸಾಮರೂಪ್ಯವನ್ನೂ ಒಲ್ಲದ “ಭಾರತೀಯರು'” ಆಂತರಿಕ ಸಾಂಸ್ಕೃತಿಕ ಸಾಮರೂಪ್ಯವನ್ನು 
ಸ್ವಾಗತಿಸಿಯಾರೇನು? ಅಂಥವರ ಭಾರತೀಯತೆಯ ಕಿಮೃತ್ರೆಷ್ಟು? ಅವರು ವಿದೇಶೀಯರು 
ದಾಳಿಮಾಡುವಾಗ ಅವರ ಪಂಚಮದಳವಾಗದೆ ಉಳಿದಾರೇನು? ಇಷ್ಟೂ ತಿಳಿಯದವರು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೪೫ * 


ಭಾರತದ ರಾಜ್ಯಭಾರವನ್ನು ನಡೆಯಿಸಿದರೆ ಅದರ ಸ್ವಾತಂತ್ರ್ಯ - ಶಾಂತಿಗಳು ಹಿ೦ದುಗಳನ್ನು 
ಶವಗಳನ್ನಾಗಿ ಪರಿವರ್ತಿಸಿ ಕಾಲಕ್ರಮೇಣ ಪರದೇಶೀಯರಿಗೆ ಅಧೀನವಾಗುವುವು. ತಮಗೆ 
ತಿಳಿಯದಂತೆಯೇ ತಮ್ಮ ಜೀವನ ಸಂಸ್ಕಾರಗಳ ಮೇಲೆ ಹಿಂದು ಸಂಸ್ಕೃತಿಯು ಬೀರಿದ 
ಸತ್‌ಪ್ರಭಾವವನ್ನು ಲೆಕ್ಕಿಸದ, ಮನ್ನಿಸದ, ತಿಳಿದು ಕೃತಜ್ಞರಾಗದ ಅಹಿ೦ದುಗಳನ್ನು ಎಲ್ಲೆಂದರಲ್ಲಿ 
ಈಗ ಎತ್ತಿ ತೋರಿಸಬಹುದು. ಇದೂ ರಾಷ್ಟ್ರೀಯ ಸಂಸ್ಕಾರದ ಒಂದು ನ್ಯೂನತೆಯೇ. 
ಪ್ರಜ್ಞೆಯಲ್ಲಿ ಜಾಗರಿತವಾಗಿ ಇರದ ಯಾವ ಭಾವವೂ ಅರ್ಥಪೂರ್ಣ ಎಂದೆನ್ನಿಸದು. 
ಹಾಗೆ ಜಾಗರವನ್ನು ಉ೦ಟುಮಾಡುವುದೂ ಭಾರತೀಕರಣದ ಒಂದು ಶೈಕ್ಷಣಿಕ ಅಂಶ. 

ಇ 


* ೬೪೬ 


೫ 
ಆಭಾಸಿಕ ಹಿಂದುಗಳು 


ವ್ಯಕ್ತಿ ಸ್ವಾರ್ಥದ ಭಾರದಲ್ಲಿ ಕುಗ್ಗಿದ ಕುತ್ತಿಗೆಗಳನ್ನುಳ್ಳ ಆಭಾಸಿಕ ಹಿ೦ದುಗಳ 
ರಾಜ್ಯಭಾರದಲ್ಲಿ ರಾಜ್ಯವೇ ಅವರಿಗೆ ಭಾರವಾಗಿ ಹೊರಲಾರೆವೆ೦ಂದು ಅವರು ಕೈಯೆತ್ತಿದವರಿಗೆ 
ಒಂದು ದಿನ ಸ್ವಾರ್ಥಭೋಗಕ್ಕಾಗಿ ಅದನ್ನು ಕೊಟ್ಟೇ ಬಿಡುವುದು ಖಂಡಿತ. ಈ 
ಮೋಹಾಂಧಥತೆಯಿಂದ ಅವರನ್ನು ಪಾರುಮಾಡುವುದೂ ಭಾರತೀಕರಣದ ಒಂದು 
ಮಹೋದ್ದೇಶ. ಹಿ೦ದುಸ್ತಾನವೆಂಬ ಹೆಸರನ್ನು ಭಾರತವೆಂದು ಕರೆಯಹೊರಟಲ್ಲೇ 
ಸ್ವಾತಂತ್ರೋತ್ತರ ಕಾಲದ ಸಂವಿಧಾನ ನಿರ್ಮಾತರು ತಮ್ಮ ಕ್ರೈಬ್ಯವನ್ನು ಸ್ವಲ್ಪ ಹೊರಗೆಡಹಿದ್ದು 
ಸೂಚಿತವಾಗಿದೆ. ಅಂಥ ಕ್ಷೈಬ್ಯದ ಪೋಷಣೆಯನ್ನೇ ಈ ವರೆಗೂ ಮಾಡುತ್ತ 
ಬ೦ಂದುದರಿಂದಲೇ ಜಾತೀಯ ದಂಗೆಗಳು ಪಾಕಿಸ್ತಾನ ರಚನೆಯಾದ ಮೇಲೂ 
ಹಿ೦ದುಸ್ತಾನದಲ್ಲಿ ಹೆಚ್ಚುತ್ತ ಹೋಗಲು ಕಾರಣ. ಅಲ್ಪಸಂಖ್ಯಾತರೆಂಬ ಸೋಗಿನಲ್ಲಿ ವಿಶೇಷ 
ಹಕ್ಕುಗಳನ್ನು ಅನುಭವಿಸಲು ಅಹಿ೦ದುಗಳಿಗೆ "೨ವಕಾಶಕೊಟ್ಟದ್ದು ಅರಾಷ್ಟ್ರೀಯ. 
“ ಓಂದುಕೋಡು” “ಇಂಡಿಯಾ ಕೋಡಾ”ಗದುದು ಅದಕ್ಕೊಂದು ನಿದರ್ಶನ. ಸಾಂಸ್ಕೃ ತಿಕ 
ಏಕೀಕರಣವನ್ನು ವಿರೋಧಿಸುವ ಹಿ೦ದುಗಳು ಬೀಜ ೫ನ ಯಾವ ಚತ 
ಹೇಳಲು ಸಾಧ್ಯ? ಎಲ್ಲವುದಕ್ಕೂ ಮತದ ನೆವವನ್ನೊಡ್ಡಿ ತಮ್ಮ ಪ್ರತ್ಯೇಕತೆಯನ್ನು 
ಕಾಯ್ದುಕೊಂಡು ಹೋಗುವ ಪ್ರವೃತ್ತಿಯನ್ನು ಅಲ್ಪಮತೀಯರಲ್ಲಿ ಬೆಳೆಯಿಸುವ ರಾಜ್ಯಭಾರವು 
ಅರಾಷ್ಟೀಯ, ವಿದೇಶೀಯ. ಮಕ್ಕಳಿಂದ “ಟಾಟಾ” ಮಾಡಿಸುವ ಸ್ವಾಭಿಮಾನಶೂನ್ಯ 
ಹಿಂದುಗಳು ರಾಷ್ಟ್ರೀಯರಲ್ಲವೇ ಅಲ್ಲ; ಅವರು ಪಾರತಂತ್ರಕ್ಕೇ ಪಾತ್ರರು. ಅವರಿಗೆ 
ರಾಜ್ಯಾಧಿಕಾರ ಸಿಗುವಂತೆ ಮಾಡಿದ್ದು ಹಿಂದುಗಳ ಅಜ್ಞಾನ, ಆಲಸ್ಯ, ಅಪಕಲ್ಪನೆಗಳು. 
ಅಲ್ಪಸಂಖ್ಯಾತರೆಂಬ ವರ್ಗೀಕರಣಕ್ಕಿಲ್ಲಿ ಅವಕಾಶವಿಲ್ಲ. ಸಮಾನ ಹಕ್ಕುಭಾದ್ಯತೆಗಳನ್ನುಳ್ಳ 
ಪ್ರಜೆಗಳಲ್ಲಿ ಅಲ್ಪಸಂಖ್ಯಾತರೆಲ್ಲಿಂದ ಹಾರಿ ಬಂದರು?) ಜನಃ ಬಜ 
ವರ್ಗಗಳೆಲ್ಲಿಂದ ಓಡಿ ಬ೦ದವು? ಧನಿಕ-ದರಿದ್ರರೇಕೆ ಹುಟ್ಟಿದರು? ಸ್ತ್ರೀ-ಪುರುಷ ವೈಷಮ್ಯದ 
ಪ್ರಚಾರ ಹೇಗೆ ಉಳಿಯಿತು? 


ಭಾರತದಲ್ಲಿ ಕ್ಷತ್ರಿಯರು ರೂಪ, ಲೇಖ, ಗಣನೆ, ವ್ಯವಹಾರ, ದ೦ಡನೀತಿ, ವಾರ್ತೆ, 
ಆನ್ವೀಕ್ಷಿಕಿ, ಪುರಾಣ, ಇತಿಹಾಸ, ಧನುರ್ವಿದ್ಯೆ, ಅರ್ಥಶಾಸ್ತ್ರ. ಧರ್ಮಶಾಸ್ತಗಳನ್ನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೪೭ * 


ಕಲಿತಿರುತ್ತಿದ್ದರು. ನಮ್ಮ ಪ್ರಜಾಪ್ರತಿನಿಧಿಗಳಿಗೆ ಈ ಯಾವ ಶಾಸ್ತ ಸ್ತದ ಜ್ನಾನ ಎಷ್ಟು ಇರುತ್ತದೆ? 
2 ವಿಷಯಗಳನ್ನೂ “ಆಳವಾಗಿ ಅಭ್ಯಸಿಸಿರಬೇಕೆಂದಿಲ್ಲದೆ, ನ್ಭ್ಪೆ ರಿಂದ ೫೦ ಸಾವಿರ 
ರೂಪಾಯಿಗಳನ್ನು ಜತಗ 'ವಯಿಸಲು ಸಮರ್ಥನಾಗಿದ್ದರೆ. ಹಾಗೆ ವ್ಯಯಿಸಿ 
ಗೆದ್ದರೆ - ಒಬ್ಬನಿಲ್ಲಿ ಈಗ ಪ್ರಜಾಪ್ರತಿನಿಧಿ. ಶಾಸಕ, ಕ್ಷತ್ರಿಯ ಎನ್ನಿ] ಸಿಕೊಳ್ಳಬಲ್ಲ! ಚ 
ಪೈಲವಾನಗಿರಿಯನ್ನು ಪ ಪ್ರತಿನಿಧಿತ್ವದ ಹರತ ಒಂದು "ಗಣಿ ಸುವ ಪ್ರಭುತ್ವವು 
ಭಾರತೀಯವೆಂತಾದೀತು9 ಸೂಟ ವೀರರು ರಾಷ್ಟ್ರವೀರರಲ್ಲ. ಅವರ ಪಕ್ಷದ ರಾಜನೀತಿ 
ಪ್ರಸ್ಥಾನದ ಹೆಸರು ನಿರರ್ಥಕ. ಏಕೆ? ಅವರು ಪರರ ರೂಪಾಯಿ ಹಾಕಿ ಸ್ವಂತಕ್ಕಾಗಿ 
ರೂಪಾಯಿ ತೆಗೆಯಲು ಮಾತ್ರ ಬಲ್ಲವರು! 


ಅನೇಕ ಪ್ರತಿನಿಧಿಗಳ ಅವಿದ್ಯೆ, ಅಪವಿದ್ಯೆಗಳ ದೆಸೆಯಿಂದ ಗಣರಾಜ್ಯಭಾರವು ಹೆಗ್ಗಣ 
ರಾಜ್ಯಭಾರವಾಗಲು ಶುರುವಾದದ್ದು ಅನುಭವಸಿದ್ಧ. ಚುನಾಯಿತರಾದ ಮರುದಿನ ಅವರು 
“ಹೊಳೆದಾಟದ ಮೇಲೆ ಅಂಬಿಗರ ಮಿಂಡ” ಎಂಬ ನೀತಿಯನ್ನು ಹಿಡಿದು ಕೊತ್ವಾಳಗಿರಿ 
ನಡೆಸುವುದು ಆಡಳಿತವನ್ನು ಅಸ್ತವ್ಯಸ್ತ ಸ್ಥಗೊಳಿಸಿದೆ. ರಾಷ್ಟೀಯತೆ ಅವರಲ್ಲಿದ್ದಿದ್ದರೆ ಪ್ರಾಮಾಸಿಕತೆ, 
ಉತ್ಸಾಹ ಅವರಲ್ಲಿ ಪುಟಿದೆದ್ದು 'ಪ್ರಶಾಸನವು ದೇಶಶೋಷಕವಾಗದಂತೆ. ನೋಡಿಕೊಳ್ಳುತ್ತಿದ್ದರು. 
ರಾಷ್ಟ್ರಭಕ್ತಿಯು ರಾಷ್ಟ್ರಧರ್ಮಶಾಸ್ತ್ರದ ಮೂಲತತ್ವ ಅದರ ಅಭಾವವು ಸ್ವಭಾವವಾಗಿರುವುದು 
ತಪ್ಪಲು ಹುರಿಯಾಳಾಗಲು ಉಕ್ತೆ ದ್ವಾದಶ ವಿದ್ಯೆಗಳ ಆಧುನಿಕ ಪರ್ಯಾಯಗಳನ್ನು ಕಲಿತವರಿಗೆ 
ಮಾತ್ರ ಅರ್ಹತೆ ಇದೆಯೆಂಬ. ಬಾ ತಿದ್ದುಪಡಿಯಾಗಬೇಕು. ಅಲ್ಲಿಯವರೆಗೆ 
ನಮ್ಮ ಪ್ರಭುತ್ವವು ಪ್ರಜಾಪ್ರಭುತ್ವ. ರಾಷ್ಟೀಯ ಪ್ರಭುತ್ವ, ನಮ್ಮ ಪ್ರಭುತ್ವ ಎನ್ನಿಸದು. 

ಹಿ೦ದೆ, ಅಧಿಕಾರಿಗಳಾಗಿದ್ದು ಸರಿಯಾಗಿ ಲೆಕ್ಕವನ್ನಿಡದಿದ್ದರವರೂ ಅವರ ಮಕ್ಕಳೂ 
ಅವರ ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಅಣ್ಣತಮ್ಮಂದಿರೇ ಮುಂತಾದವರೂ, ಅ೦ತಹರೊಡನೆ 
ವಿವಾಹ ಸಂಬಂಧ ಮಾಡಿದವರೂ, ಅವರ ಸ್ನೇಹಿತರೂ, ಅವರ ಅಳಿಯಂದಿರೂ, 
ಮಹಾಪಾತಕಗಳನ್ನೂ ಮಾಡಿದವರೂ, ಪ್ರಾಯಶ್ಚಿತ್ರಮಾಡಿಕೊಳ್ಳುವವರೆಗೂ ಅಂತಹವರ 
ಸ್ನೇಹಿತರೂ, ಲಂಚ ತೆಗೆದುಕೊ೦ಡವರು ಪ್ರಾಯಶ್ಚಿತ್ತ ಮಾಡಿಕೊ೦ಡರೂ ಚುನಾವಣೆಗೆ 
ಹಿಂದೆ ಹೇಗೋ ಇಂದೂ ಹಾಗೇ ಹುರಿಯಾಳಾಗಿ ನಿಲ್ಲಲು ಅನರ್ಹರೆ೦ದಾಗಬೇಕು. ಈ 
ಅಪಾತ್ರತಾ ನಿಯಮವು ರಾಷ್ಟ್ರಭದ್ರತೆಯ ಒಂದು ಮಹಾಸೂತ್ರ ಲಂಚದ ದರ ಏರುತ್ತಿರುವಾಗ 
ಯಾವ ಪ್ರಭುತ್ವವೂ ರಾಷ್ಟೀಯವೆನ್ನಿಸದು; ಸರಕಾರಿ ಧನದ ಹಾಗೂ ವಸ್ತುವಾಹನಗಳ 
ದುಂದು, ದುರುಪಯೋಗ ಅಧಿಕವಾಗುತ್ತಿರುವುದೂ ಅಭಾರತೀಯ. ದಿನಕ್ಕೆ ೩೦ ಆಣೆಗಳನ್ನು 
ಖರ್ಚುಮಾಡಲಾರದ ಅಸಂಖ್ಯಾತರಿರುವಾಗ ಪ್ರಧಾನಿಗಳು ೩೦ ಸಾವಿರ ರೂಪಾಯಿಗಳನ್ನು 
ದಿನವೂ ವೆಚ್ಚಮಾಡುವರಂತೆ! ಅಕ್ಬರನೂ ಕೃಷ್ಣದೇವರಾಯನೂ ಇವರ ಮುಂದೆ 
ಚಿಕ್ಕವರಾಗಬೇಕಾಯಿತು. ರಾಷ್ಟಕ್ಕೆ ರಾಜ್ಯಭಾರವೇ. 'ತರೆಭಾರವಾಗುವಂತೆ ನೋಡಿಕೊಂಡ. 
ತರಶೂಲೆಯನ್ನು ಪ್ರಜೆಗೊದಗಿಸಿದ ಪತಿನಿಧಿಗಳ ಸಂಸ್ಕಾರವು ರಾಷ್ಟೀಯವಾಗಿರುವುದು 
ಬಲ ಸರವಣ 


ಡಿ 


* ೬೪೮ 


ಶೆ 


ಭಾರತೀಯ ಆದರ್ಶಗಳ ಶಿಕ್ಷ ಣ 


ವಿದೇಶೀಯ ವಿದ್ಯಾಭ್ಯಾಸ ಪದ್ಧತಿಯಿಂದ ಭಾರತೀಯರು ವಿದೇಶಗಳಲ್ಲಿರುವ ವ್ಯವಹಾರ 
ಪದ್ಧತಿಗಳನ್ನು ಸ್ವೀಕರಿಸಿ ಪ ಪ್ರಗತಿಶೀಲರಾಗುವರೆಂಬ ಭ್ರಾಂತಿಯನ್ನು ಅವುಗಳಿ೦ದಾದ ನಷ್ಟಗಳಿಂದ 
ಬಿಡತಕ್ಕದ್ದಗತ್ಯ. ಅಲ್ಲಿ ಸಲ್ಲುವುದೆಲ್ಲವೂ ಇಲ್ಲಿ ಸಲ್ಲುವುದೆ೦ಂಬ ಭ್ರಮೆಯನ್ನು ಬಿಡದೆ 
ಹೋದರೆ ಭಾರತೀಯ ಸಂಘಟನೆಯೆಂದೂ ಚಿರಸ್ಥಾಯಿಯಾಗಿ, ಸ್ವತಂತ್ರವಾಗಿ, 
ರಾಷ್ಟಾಭಿಮಾನಿಯಾಗಿ ಉಳಿಯಲಾರದು. ಈ ಅಂಶವನ್ನು ನಮ್ಮ ರಾಜಕೀಯ ಖಂಡು 
ಹೃದ್ಧತ ಮಾಡಿಕೊಳ್ಳದಿರುವ ವರೆಗೆ ಭಾರತವು ಚಿವೇಕಾಸಟ “ಷ್ಟ ನಷ್ಟ, ಭ್ರಷ್ಟಾಚಾರಗಳ 
ತವರುಮನೆಯಾಗಿಯೇ ಉಳಿಯುವುದು. ಭಾರತವನ್ನು ಭಾರತವನ್ನಾಗಿ ಸಾವಿರಾರು 
ವರ್ಷಗಳ ಕಾಲ ಉಳಿಸಿಕೊಂಡು ಬಂದದ್ದು ನಮ್ಮ ಪಾಠಶಾಲಾ ಪದ್ಧತಿ. ಗುರುಕುಲ 
ಪದ್ಧತಿ. ಅದರ ತಿರಸ್ಕಾರದ ಫಲವೀಗ ವಿದ್ಯಾ ರ್ಥಿಕ್ಷೋಭೆಯಲ್ಲಿ ಪರಿಣಮಿಸಿದೆ. ವಿದ್ಯಾರ್ಥಿತ್ವ 
ಮುಗಿದ ಮೇಲೆ ಅವರಲ್ಲನೇಕರು ಮನಃ ಶಾಸ್ತ್ರ ಹೇಳಿದ ವಿವಿಧ ಮರೋಕೋಗಗಳಾಗುತ್ತದು 
ಕ್ರಮಪ್ರಾಪ್ತ ಈ ರೋಗಿಸಂವರ್ಧನ ಸಂಪ್ರದಾಯವನ್ನು  ರಾಷ್ಟ್ರಸಂಘಟನೆಯೆಂದು ತಿಳಿದವರು 
ಬುದ್ಧಿಕ್ಷಯ (8೦೫6೩0೦೧) ಎ೦ಬ ರೋಗಕ್ಕೆ ತುತ್ತಾದವರು. ಭಾರತದ ಬಹುಸಂಖ್ಯಾತ 
ರಾಜಕಾರಣಿಗಳಿಂದು ಇಂಥ ಕೋಗಗಳು, ರಾಷ್ಟ್ರಪ್ರೇಮಸಂವರ್ಧನೆಯ ಬ 
ಪ್ರಯತ್ನ] ಗಳೆ೦ಂದೂ ಜಯಶೀಲವಾಗಲಾರವು. ಅವರಿಗೇ ನಿಜವಾದ, ಆತ್ಮ ್ಮ ವಿಶ್ವಾಸಯುಕ್ತವಾದ 
ರಾಷ್ಟ್ರಪ್ರೇಮವನ್ನು ಬೆಳೆಯಿಸಿಕೊಳ್ಳಲಾಗಲಿಲ್ಲ. ಕ್ಷುದ್ರವಾದ ವ್ಯಕ್ತಿಕುಟುಂಬ ಸ್ವಾರ್ಥ ಅವರನ್ನು 
ಕುರುಡರನ್ನಾಗಿ ಮಾಡಿದೆ. 


೧೬ ವರ್ಷಗಳಾದ ಪ್ರತಿಯೊಬ್ಬ ವ್ಯಕ್ತಿಗೂ ಭಾರತೀಯತೆಯ ಮಹಾದರ್ಶಗಳ 
ಅರಿವಿರಬೇಕು. “ಜ್ಞಾನದಿಂದ ಸಂಸ್ಕೃತಿಯ ಮುಖ್ಯ ಚಿಹ್ನೆಗಳಾದ ನಿತ್ಯಾನಿತ್ಯ ವಸ್ತುವಿವೇಕ, 
ಇಹಾಮುತ್ರಭೋಗವಿರಾಗ, ಶಮದಮಾದಿ ಸಾಧನ ಸಂಪತ್ತಿ, ಮತ್ತು ಮುಮುಕ್ಷುತ್ವಗಳ 
ಸಾಧನೆಯು ಉಂಟಾಗಲಾರದು” ಎಂದ ಡಾ.ಎಸ್‌.ಶ್ರೀಕ೦ಠಶಾಸ್ತಿಗಳ ವಿವೇಕೋಕ್ತಿ ಇಲ್ಲಿ 
ಸ್ಮರಣೀಯ. ಉಕ್ತ ಚಿಹ್ನೆಗಳು ಸಂಘಟಿತ ಭಾರತೀಯ ಜೀವನದೆ ಯಶಸ್ಸಿನ ಮುದ್ರೆಗಳು. 
ನಿತ್ಯಾನಿತ್ಯ ವಸ್ತು ವಿವೇಕವಿಲ್ಲದುದರಿ೦ದಲೇ ಸಂಕುಚಿತ ಕುಟುಂಬೈಕನಿಷ್ಠತೆಯು 
ಮುಖಂಡರಲ್ಲಿ ಅನೇಕರನ್ನು ಹಾರ್ದಿಕವಾಗಿ ರಾಷ್ಟ್ರಹಿತವಿಮುಖರನ್ನಾಗಿ ಮಾರ್ಪಡಿಸಿದೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೪ * 


ದೇಶದ್ರೋಹಿಗಳು ಪ್ರಥಮ ಪಂಕ್ತಿಯಲ್ಲಿರುವಾಗ ಉಳಿದ ಹಿ೦ದಿನ ಪಂಕ್ತಿಯವರೇನು 
ಮಾಡಬಲ್ಲರು? ವಿದೇಶೀಯರೇಕೆ. ಹಾರ್ದಿಕ ಗೌರವವನ್ನು ನಮ್ಮ ರಾಷ್ಟಕ್ಕೆ ಕೊಟ್ಟಾರು? 
ಎಜ್ಜಾನಿ, ಎ೦ಜಿನಿಯರ್‌, ಡಾಕ್ಟರ್‌, ಲಾಯರ್‌, ಶಿಕ್ಷಕ, ಆಡಾರ್‌, *ಸಿದ್ಯಮರರ್ಶ, 
ವ್ಯಾಪಾರ ನಿರ್ವಾಹಕ, ಕೃಷಿಕ, "ಬಿಕ್ಷುಕ, ಕೂಲಿಕಾರ, ನೌಕರ, ಮಂತ್ರೀಶ್ವರ, ಪಕ್ಷಾಧೀಶ, 
ಪಕ್ಪಾನುಯಾಯಿ ಎಂಬ ಪಂಚದಶವರ್ಗಗಳಲ್ಲೂ ಸಹಜೀವಿಗಳನ್ನು ವಂಚಿಸಿ ಸುಖಪಡುವ 
ಪವೈ ತ್ತಿಯು ಬೆಳೆಯುತ್ತ ಹೋಗಿರುವುದನ್ನು ಕ೦ಡರೂ ನಗ್ಗನೃತ್ಯ, ಬಾ ಸುರಾಪಾನ, 
ಸ್ವೈರಕಾಮಸಂತರ್ಪಣಗಳನ್ನು ಮುಖಂಡರನೇಕರು ಸುಖಸಾಧನಗಳೆಂದು ಆರಾಧಿಸಿ 
ಆ ಮೂಲಕ ಜನಹಿತವಿಮುಖರಾಗುತ್ತಿರುವುದು ಸ್ಪಷ್ಟವಾದರೂ ಸದ್ಯದ ಶೈಕ್ಷಣಿಕ, 
ರಾಜಕೀಯ, ಆರ್ಥಿಕ, ಔದ್ಯಮಿಕ, ಕೃಷಿಕ ಸಂಘಟನೆಗಳನ್ನು ಪುನರ್ವಿಮರ್ಶಿಸ ಹೊರಡದೆ, 
ಕೇವಲ ಬೀದಿ ಕೂಗುಗಳಿ೦ಂದ ಚುನಾವಣೆಯನ್ನು ಮುಗಿಸಿ ಜನಜೀವನದ ಕಷ್ಟಗಳನ್ನು 
ಹೆಚ್ಚಿಸುತ್ತಿರುವುದು ರಾಷ್ಟ್ರೀಯ ಭಾವನೆ ಜನರಲ್ಲಿ ಚಳೆಯಸಲು ಎಂದೂ ಸಮರ್ಥವಾಗದು. 
ಸ್ವದೇಹದ ಅನಿತ್ಯತೆಯೇ,. ಈ ದೇಶದಲ್ಲಿ, ಇಲ್ಲದವರ ಅರ್ಯಸಾಧನೆಗೆ ಉಳ್ಳವರು ಪ್ರಯತ್ನಿಸಲು 
ಸೂರಿ ಕೊಡಬಲ್ಲ ಸತ್ಯ. ದೇಹಾತ್ಮಭಾವದ ಆರಾಧನಯಿಂದ ಇಲ್ಲೆಂದೂ ಸಂಸ್ಕೃತವೂ 
ಬಲಿಷ್ಠವೂ ಸಂಘಟತವೂ ಆದ ಸಮಾಜಜೀವನವು ರಾಷ್ಟೀಯವಾಗಿ ಸಿದ್ಧಿಸದು. ಸಾಮಾಜಿಕ 
ಮನೋಧರ್ಮದ ರಹಸ್ಯವು ದೇಶದಿಂದ ದೇಶಕ್ಕೆ ಭಿನ್ನವಾಗಿರುವುದು ಹಿಂದು, ಕೈಸ್ತ. 
ಇಸ್ಲಾಂ, ಯೆಹೂದಿ, ಬೌದ್ಧ ಸಾಂಸ್ಕೃತಿಕ ಉಪಾಧಿಗಳ ದೆಸೆಯಿಂದ ಸತ್ಯವಾಗಿದೆ. ಭಾರತವು 
ಈ ಪಂಚ ಸಂಸ್ಕೃತಿಗಳ ಸಮಾನ ಸರ್ವಾಧಿಕಾರವನ್ನು “ಸೆಕ್ಕುಲಾರಿಜಂ” ಎಂದು ತಿಳಿದದ್ದು 
ಶುದ್ಧ ತಪ್ಪು ಅದರಿಂದ ಅದು ಸಿದ್ಧಿಸದೆ, ಸ್ಹ್ವಜನದ್ರೋಹದ ಹಿ೦ದುತನವು ವ೦ಚಕ 
ಹಾಗೂ ಹೇಡಿಗಳ ಸಂತಾನವನ್ನು ಹೆಚ್ಚಿಸುವಂತಾಯ್ತು. ಮತಧಾರ್ಮಿಕ ಸಮಾನ 
ಸ್ವಾತಂತ್ರ್ಯವೆಂದರೆ ಸಾಂಸ್ಕೃತಿಕ ಸಮಾನಸ್ವಾತಂತ್ರ್ಯವಲ್ಲ. ಉಕ್ತ ಮತಧರ್ಮಗಳು ಕೇವಲ 
ಮತ ಧರ್ಮಗಳಾಗಿವೆಯೇ ಉಳಿದಿದ್ದರೆ ಅವುಗಳಿಂದ ಭಾರತಕ್ಕೆ ಯಾವ ಹಾನಿಯೂ 
ಆಗುತ್ತಿರಲಿಲ್ಲ; ಅವೀಗ ಸ ಸಾಂಸ್ಕೃತಿಕ ಮನಃಪ್ರಣಾಳಿಗಳಾಗಿ ಬಿಟ್ಟರುವುದರಿ೦ದ ಹಿ೦ದುತ್ವದಿಂದ 
ಮಾತ್ರ ಉಳಿಯಬಲ್ಲ ಭಾರತದ ರಾಷ್ಟ್ರೀಯತೆ ಇನ್ನೂ ಸಿದ್ಧಿಸದಂತಾಗಿದೆ. ದು 
ಸಾಂಸ್ಕ ತ್‌ ಮೌಲ್ಯಗಳನ್ನು ಗೌರವಿಸದ 'ಔವಲ ಗೌರವಿಸಿದಂತೆ ನಟಿಸುವ) ತದಿತರರು 
ಸೂ 1 ಪಂಚಮದಲದವರೆಂದು ರಾಜತಂತ್ರಜ್ಞ ತಿಳಿದಿರಬೇಕು. ಸಾಂಸ್ಕೃತಿಕ 
ಮತಾ೦ತರವೊಂ೦ಂದೇ ಭಾವೈಕ್ಕ ಸಾಧಕ. ನಾನ್ಯಃ ಪಂಥಾ ವಿದ್ಯತೇಇಯನಾಯ. 


ಡಿ 


* ೬೫೦ 


೭ 


ಸಾಂಸ್ಕೃತಿಕ ಏಕೀಕರಣ 


“ನಾಗರೀಕತೆಯು ಅನುಕರಣೀಯ, ಆದರೆ ಸಂಸ್ಕೃತಿಯು ಅನನುಕರಣೀಯ?” 
ಎಂದು ಡಾ.ಶಾಸ್ತ್ರಿಗಳು ಹೇಳಿರುವುದೂ ಇಲ್ಲಿ ಮನನೀಯ. ಸಂಸ್ಕೃತಿಯ (ಆಧ್ಯಾತ್ಮಿಕ) 
ಮೌಲ್ಯಗಳಲ್ಲಿ ಐಕರೂಪ್ಯವಿಲ್ಲದಲ್ಲಿ ಯಾವ ಒಂದು ದೇಶವೂ ಒಂದು ರಾಷ್ಟ್ರವೆಂದು 
ನ್ಯಾಯವಾಗಿ ಹೇಳಿಸಿಕೊಳ್ಳಲಾರದು. ಆತ್ಯಂತಿಕವಾಗಿ ಹಿ೦ದುವಿನ ಆತ್ಮವು ಬ್ರಹ್ಮ ಇಸ್ಲಾಂ. 
ಯೆಹೂದಿ, ಕ್ರೈಸ್ತಾತ್ಮಗಳು ಬ್ರಹ್ಮೇತರ; ಬೌದ್ಧ - ಪಾರಸೀಕ ಆತ್ಮಗಳು ಹಿಂದು ಆತ್ಮಕ್ಕೆ 
ಪರಾಕಾಷ್ಠೆಯಲ್ಲಿ ಸರಿದೊರೆ. ಬ್ರಹ್ಮದ ವ್ಯಾಪ್ತಿಯಷ್ಟು ಹೆಚ್ಚಿನ ವ್ಯಾಪ್ತಿಯು ಜಗತ್ತಿನ ಇನ್ನಾವ 
ಕಲ್ಪನೆಗೂ ಇಲ್ಲ. ಬ್ರಹ್ಮವು (೧) ವಿಶ್ವಾತ್ಮ (೨) ಹುಕ್‌, (೩) ಪವಿತ್ರಬೋಧ, (೪) ವೇದ, 
(೫) ಓಂಕಾರ, (೬) ಬ್ರಹ್ಮಜ್ಯವರ್ಗ, (೭) ಬ್ರಹ್ಮಶಕ್ತಿ, (೮) ಬ್ರಹ್ಮೋಪಾಸನೆ, (೯) 
ಪಾವಿತ್ರ್ಯ, (೧೦) ಮುಕ್ತಿ. (೧೧) ಪವಿತ್ರ ಗಂಥ, (೧೨) ವೇದವ್ಯಾಖ್ಯೆ, (!೩) ಐಶ್ವರ್ಯ, 
(೧೪) ಆಹಾರ, (೧೫) ಒಬ್ಬ ಬಹ್ಮಜ್ಞ ಬ್ರಹ್ಮಾನುಭವ ಸ೦ಪನ್ನ, (೧೬) ಸತ್ಯ. ಬ್ರಹ್ಮದ 
ಮುಖ್ಯಾರ್ಥವು ವಿಶ್ವಾತ್ಮಕತೆಯಾದುದರಿಂದ ಯಗಾದಿಗಳೆಲ್ಲವೂ ಅಂಥ ಅನುಭವ ಕೊಡಲು 
ಭಾರತೀಯನಿಗೆ ಸಾಧನಗಳು. ವಿಶ್ವಾತ್ಮಕತೆಯು ರಾಷ್ಟ್ರಾತ್ಮಕತೆಯನ್ನು ಗರ್ಭೀಕರಿಸಿಕೊಂಡೇ 
ಇದೆ; ಆದರೆ ಕುಟುಂಬಾತ್ಮಕತೆಯು ಅಥವಾ ಶರೀರಾತ್ಮಕತೆಯು ರಾಷ್ಟ್ರಾತ್ಮಕತೆಯನ್ನು 
ಒಳಗೊಂಡಿಲ್ಲ. ವಿಶ್ವಾತ್ಮನು ಅವೈಯಕ್ತಿಕನಾದುದರಿ೦ದ ನಮ್ಮ ವ್ಯಕ್ತಿಸ್ವಾತಂತ್ರ್ಯವು ಯಾವಾಗಲೂ 
ಸಹಜೀವಿಸುಖಕ್ಕೇ ಪ್ರಾಧಾನ್ಯ ಕೊಡುತ್ತಿರುವ ಲಕ್ಷಣವುಳ್ಳದ್ದಾಗಿರಬೇಕು. ಅದೇ ನಿಜವಾದ 
ಹಿ೦ದು ಸ್ವಾತಂತ್ರ್ಯ ಸಹಜೀವಿಯು ಹಿಂದುತ್ವವನ್ನು ಹೀಯಾಳಿಸುವವನಾಗಿರುವಾಗ 
ಅವನು ಸಾರ್ಥಕ ಅಸಹಜೀವಿಯೇ; ಆಗ ಅವನನ್ನು ಚತುರೋಪಾಯಗಳಿಂದ 
ಹಿ೦ದುಮನಸ್ಕನನ್ನಾಗಿ ಮಾಡಲೇಬೇಕಾದದ್ದು ಹಿ೦ಂದುವಿನ ಧರ್ಮ (ಕರ್ತವ್ಯ). ಇದು 
ಮತ ಧರ್ಮಾಂತರದ ಸ್ವರೂಪವುಳ್ಳದ್ದಲ್ಲ; ಸಾಂಸ್ಕೃತಿಕ ಸ್ವರೂಪವುಳ್ಳದ್ದು. ಅದನ್ನು ಇದೆಂದೂ 
ಇದನ್ನು ಅದೆಂದೂ ಭ್ರಮಿಸುವವರು ಮೂಢರು. ಮತಧರ್ಮವು ಸಂಸ್ಕೃತಿಯ ಒಂದು 
ಅಂಶವನ್ನು ಪ್ರಕಟಿಸುವ ಆಚಾರಪದ್ಭತಿ ಮಾತ್ರ; ಅದೇ ಇಡಿ ಸಂಸ್ಕೃತಿಯಲ್ಲ, ವಿಶಿಷ್ಟ 
ದೇವಭಕ್ತ ಸಂಬಂಧದ ಹಿ೦ಂದುಮತದ ಬಾಹ್ಯಾಚಾರದ ಒತ್ತಾಯಕ್ಕಿಲ್ಲಿ ಆಸ್ಪದವಿಲ್ಲ. ಅಂಥ 
ಆಚಾರದ ಒತ್ತಾಯ ಪದ್ಧತಿಯನ್ನು ಹಿಂದು ಸಂಸ್ಕೃತಿ -. ನಾಗರಿಕತೆಗಳು ಎಲ್ಲಿಯೂ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೫೧ * 


ಹೇಳಿಲ್ಲ; ಈಗ ಹೇಳುತ್ತಲೂ ಇಲ್ಲ. ಆತ್ಮ (ಬ್ರಹ ಮೌಲ್ಯದ ಪರಮೋಚ್ಚತೆಯನ್ನು 
ಮನ್ನಿಸದವರು ಭಾರತೀಯ ಸಂಸ್ಕ ತಿಯ ಸದಸ್ಕರೆನ್ನಿಸಿಕೊಳ್ಳಲಾರರು. ಸಾಂಸ್ಕ ತಿಕ 
ಏಕೀಕರಣವಿಲ್ಲದ ರಾಷ್ಟ್ರವು ರಾಷ್ಟ್ರವೇ ಅಲ್ಲ; ತಿಂತ ರಾಷ್ಟ್ರದ ಒಕ್ಕಟ್ಟು ಡೂ 
ಅವಲಂಬನೀಯವಾಗದು. ಅದರಳ್ರಿರುವುದು ಅಭಾವೈಕ್ಯ! 


ಅನನುಕರಣೀಯವಾದ ಭಾರತೀಯ ಅಥವಾ ಹಿಂದು ಸಂಸ್ಕೃತಿಯಲ್ಲಿ ಪರ 
ಸಾಂಸ್ಕೃತಿಕರನ್ನು ಅಂತರ್ಗತ ಮಾಡಿಕೊಳ್ಳುವುದರ ಜೊತೆಗೇ ಹಿಂದುಗಳಲ್ಲೇ 
ಅಪ್ರಬುದ್ಧರಿರುವುದರಂದ ಅವರಲ್ಲಿ ಆದರ್ಶ ಹಿ೦ದುತ್ವವನ್ನು ಜಾಗರಿತಗೊಳಿಸುವುದೂ 
ಸಂಘಟನೆಗೆ ಅತ್ಯಂತ ಅವಶ್ಯಕವಾದ ಪೂರ್ವ ಸಿದ್ಧತೆ. ನಾಗರಿಕತೆಯ ಶಿಸ್ತು ಮತ್ತು 
ಶಿಕ್ಷಣಪದ್ಧತಿಗಳು ಈ ಕಾರ್ಯಗಳನ್ನು ನೆರವೇರಿಸಬಲ್ಲವು. ಅರ್ಥಾಚಾರ, ರಾಜಕೀಯ 
ಆಚಾರ, ಜ್ಞಾನ ಸಂಗ್ರಹಾಚಾರಗಳು ನಾಗರಿಕತೆಯ ಶಿಸ್ತಿನ ಅ೦ಗಗಳು. ಅವುಗಳ ವಿವರಗಳ 
ಐಕರೂಪ್ಯವನ್ನು ರಾಷ್ಟ್ರೀಯ ಸರಕಾರವು ಎಲ್ಲ ನಾಗರಿಕರಿಗೂ ಕಲಿಸಬೇಕು. ಹಾಗೆ 
ಕಲಿಸಲೊಲ್ಲದ ಪ್ರಭುತ್ವವು ಪ್ರಜಾಪ್ರಭುತ್ಚವೇ ಅಲ್ಲ. ಅದರ ಅಸ್ತಿತ್ರವೆ೦ದೂ ಸುಭದ್ರವಾಗದು. 
ಅಭಾರತೀಯ (ಅಹಿಂದು) ಶಿಸ್ತಿನ ಆಚಾರಗಳಿ೦ಂದ ಭಾರತೀಯರಲ್ಲಿ ಶಿಸ್ತು ಬೆಳೆಯದು. 
ಶಿಸ್ತು ಸಂಘಟನೆಯ ಬಾಹ್ಯಸಾಧನ. ರೋಮನ್‌ ಜಿಮ್ನೇಸಿಯಂ ಪದ್ಧತಿಯು ಭಾರತೀಯ 
ಜಟ್ಟಿಗಳ ನೈತಿಕ ವ್ಯಕ್ತಿತ್ವವನ್ನು ಎ೦ದೂ ಇಲ್ಲಿ ರೂಪಿಸಲಾರದು. ಅನುಕೃತ ನಾಗರಿಕತೆಯು 
ಸಂಸ್ಕೃತಿಯ ಆಭಾಸವನ್ನಷ್ಟೇ ಪೋಷಿಸೀತು. ಒ೦ದು ಸಂಸ್ಕೃತಿಗೆ ಪೋಷಕವಾಗದ ನಾಗರಿಕ 
ವ್ಯವಹಾರಗಳು ತ್ಯಾಜ್ಯ. ಮನೆಗಳು ಬಂ೦ಗಲೆಗಳಾಗುತ್ತಿರುವುದನ್ನು ಬೆ೦ಗಳೂರಿನ 
ವಿಧಾನಸೌಧದ ಭಾರತೀಯ ಕಲೆಯು ಖಂಡಿಸುತ್ತದೆ. ಇದನ್ನಾರಾದರೂ ಗಮನಿಸಿದ್ದಾರೆಯೇ? 
ಸಂಸ್ಕೃತಿಗೊಪ್ಪದ ನಾಗರಿಕತೆಯು ಸರ್ವ ಭ್ರಷ್ಟಾಚಾರಗಳಿಗೂ ಪ್ರೇರಕ. ಗಾಂಧಿಯವರು 
ಖಾದಿ ಟೋಪಿಯನ್ನು ಭಾರತಕ್ಕೆ ತೊಡಿಸಿದ್ದು ಸಾಂಸ್ಕೃತಿಕ ಔಚಿತ್ಯದ ದೃಷ್ಟಿಯಿಂದ - 
ಎ೦ಬುದನ್ನು ಅರಿಯದುದರಿ೦ದ ಅದೀಗ ಅರೂಢವಾಗುತ್ತ ಹೋಗಿದೆ; ಅದು ಸೂಚಿಸುತ್ತಿದ್ದ 
ಸತ್ಯಸಂಧತೆಯೂ ಅದರಿಂದ ಓಡಿಹೋಗಿದೆ. ಸಂಕೇತಕ್ಕೂ ಅದರ ನಿರೀಕ್ಷಿತ ಅರ್ಥಕ್ಕೂ 
ಸಂಬಂಧವಿಲ್ಲದಂತಾಗುವುದು ಭ್ರಷ್ಟಾಚಾರದ ರಹಸ್ಯ. ಭ್ರಷ್ಟಾಚಾರವು ಟೊಳ್ಳುಗಟ್ಟಿ 
(ಗೋಮುಖವ್ಯಾಘ) ರಾಷ್ಟ್ರೀಯತೆಯನ್ನು ಬೆಳೆಯಿಸಿ ದೇಶದ ಪರಾಜಯವನ್ನು ಹತ್ತಿರಕ್ಕೆ 
ತರುತದೆ. 


ಅಭಾರತೀಯ ಸಾಧನ, ಸಾಮಗ್ರಿಗಳಿಂದ ಭಾರತೀಯತೆಯೆಂದೂ ಸಿದ್ಧಿಸದು. 
ಭಾರತೀಯವೆಂದರೆ ಪ್ರಾಚೀನ ಜೀವನ ನೀತ್ಯಾದಿಗಳ ಪ್ರಕಟನದ ಪ್ರಾಚೀನ ಕ್ರಮಗಳೆ೦ದಲ್ಲ. 
ಖಾದಿಟೋಪಿಯು ಭಾರತೀಯ ಆಧುನಿಕತೆಗೆ ಹೇಗೆ ನಿದರ್ಶನವೋ ಹಾಗೇ ದೇಶೀಯ 
ರೂಪವಿಕಾಸಗಳಿ೦ದಲೇ ದೇಶೀಯ ಆಧುನಿಕತೆ ಬೆಳೆಯಬಲ್ಲದು. ಜೀವನ ನೀತಿಗಳು 
ಕೆಳಮಟ್ಟದಲ್ಲಿ ಭಿನ್ನವಲ್ಲದೆ ಯಾವ ಸಂಸ್ಕ ಶಿಯಲ್ಲಿಯೂ ಅತ್ಯುಚ್ಚ ಮಟ್ಟದಲ್ಲಿ 
ಅನೇಕವಾಗಲಾರವು; ಹಾಗೇ ಸಾರ್ವಜನಿಕ 'ಓಕಿಗಳೂ ತೀರ ಭಿನ್ನವಾಗಿರಲಾರವು. 
ಇಂಗ್ಲೆಂಡು-ಅಮೇರಿಕಗಳಲ್ಲಿ ಇರುವ ಶಿಕ್ಷಣ ಪದ್ಧತಿಗಳನ್ನು ನಕಲು ಮಾಡುತ್ತ 


* ೬೫೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಹೋಗಬೇಕೆಂಬ ರಾಜಕಾರಣಿಗಳ ಪ್ರಭುತ್ವವಿರುವವರೆಗೆ ಭಾರತವು “ಇಂಡಿಯಳವಲ್ಲದೆ 
ಭಾರತವೆನ್ನಿಸದು. ಅಭಾರತದಲ್ಲಿ ಬದುಕುತ್ತಿರುವುದು ನರಕ ಜೀವನ. 


ರಾಷ್ಟೀಯತೆ ಮತ್ತು ಭೌತವಿಜ್ಞಾನಗಳಲ್ಲಿ ಹಿ೦ದುಳಿದಿರುವ ಭಾರತವು ಅವುಗಳನ್ನು 
ಹತೋಟಯಲ್ಲಿಟ್ಟುಕೊಳ್ಳಬೇಕಾದ ಭಯಕ್ಕೀಗ ಅವಕಾಶವಿಲ್ಲ. ನಮ್ಮ ಪ್ರಾಚೀನ ಸ ಸಂಸ್ಕೃತಿಯು 
ಪರ ಸಾಂಸ್ಕೃತಿಕ ಅಂಶಗಳನ್ನು ಜೀರ್ಣಿಸಿಕೊಂಡದ್ದು ಗುಣಾವಗುಣವಿಮರ್ಶೆ ಮತ್ತು 
ಗ್ರಹಣ ಕ್ರಮಗಳಲ್ಲಿ ಇರುವ ಬಂದು ನಿಯತವಾದ ಧರ್ಮದಿಂದ ಎಂದು ಶ್ರೀಕ೦ಠಶಾಸ್ತಿಗಳು 
ಹೇಳಿರುವುದು ಗಮನಾರ್ಹ. ಆ ತದ್ಭವಕರಣದ ತಂತ್ರವನ್ನು ಬಳಸದೆ ಈಗ ಆಂಗ್ಲ 
ಮಾಧ್ಯಮದ ಮೂಲಕ ಗುಣಾವಗುಣಗುಳನ್ನರಿಯದೆ ಸ್ವೀಕರಿಸಲಾಗುತ್ತಿರುವ ವಿದೇಶೀಯ 
ವಿಚಾರ-ಆಚಾರಾಂಶಗಳೆಲ್ಲವೂ ಉಪ್ಪಿಟ್ಟನ (ತಿನ್ನುವಾಗ ಬಾಯಿಗೆ ಗೊತ್ತಾಗುವ) 

ಕಲ್ಲುಗಳಾಗಿವೆ. 
ಇ 


೬೫೩ * 


೮ 


ತಪ್ಪಿಗೆ ತಕ್ಕ ದಂಡ ಅಗತ್ಯ 


ಕನ್ನಡ ಸಾಹಿತ್ಯದಲ್ಲಿ ಜಾನಪದಗೀತವಾದ ಗೋವಿನ ಕತೆಯ ಹಾಡಿನ ಸಂದೇಶವಾದ 
“ಕೊಟ್ಟ ಮಾತಿಗೆ ತಪ್ಪಲಾರೆನು” ಎಂಬ ಪುಣ್ಯಕೋಟಿಯ ಸಂದೇಶವು ಶ್ರೀರಾಮನ 
ಪಿತ್ಕವಾಕ್ಯಪರಿಪಾಲನವನ್ನು ನೆನಪಿಗೆ ತಂದುಕೊಡುತ್ತದೆ. ಅದು ಅಹಿ೦ಸೆಯ ಇನ್ನೊಂದು 
ಮು ಸತಂದ ಮಹಾತ್ಮರು ಹೇಳಿದ ಸತ್ಯಸ ಸಂಧತೆ. ನೈತಿಕ ಶಿಸ್ತಿನಲ್ಲಿ ಅಹಿ೦ಂಸೆಯಂತೆಯೇ 
ಸತ್ಯಸಂಧತೆಗೆ ಸಮಾನಸ್ಥಾನವಿದೆ. ಇಸಘಟಕರು ಇದನ್ನು 'ಮರೆಯುವಂತಿಲ್ಲ. ಹಿಂದೆ 
ಸತ್ಯಾಗಹಕಾಲದಲ್ಲಿ ಅಂಕೆ ತಪ್ಪಿ ಕೆಲವರು ದೇಶೀಯ ಆಸ್ತಿಪಾಸ್ತಿಗಳಿಗೆ ಹಾನಿಯನ್ನುಂಟು 
ಮಾಡಿಯೂ ಹಾಗೆ ಮಾಡಿಲ್ಲವೆಂದು ಹೇಳಿದವರು ಇಂದು ವಿಧಾನಪರಿಷತ್ತಿನ ಸಭಾಪತಿ 
ಸ್ಥಾನದಂಥ ಸ್ಥಾನವನ್ನು ಪಡೆದಿರುವುದು ವಿಘಟನೆಗೆ ಕರೆಕೊಟ್ಟು ಕೃತಾರ್ಥವಾಗಿದೆ. 
ಅಪೂಜ್ಯರಿಗೆ ಪೂಜ್ಯ ಸ್ಥಾನ ನೀಡುವ ಕಲಂಕಿತ ಸಾರ್ವಜನಿಕತೆಯು ಸಂಘಟನೆಗೆ 
ಶತ್ರು. ಮುಖಂಡ ಮಂಡಲದ ಈ ವ್ಯವಹಾರವು ಮುಖಂಡರಲ್ಲಿ ಜನರಿಗೆ ವಿಶ್ವಾಸ 
ಉಳಿಯದಂತೆ ಮಾಡುತ್ತದೆ. ಅವರು `ವಿಶ್ವಾಸಯಂತಿ ಚ ನರಂ ನತು ವಿಶ್ವಸಂತಿ' 
ಎಂಬಂತೆ ನಡೆದುಕೊಳ್ಳಲಾರ೦ಭಿಸ ಸುವುದೂ ಅವಿಶ್ವಾಸ್ಯ ರಲ್ಲೇ ಪದೇ ಪದೇ 
ವಿಶ್ವಾಸವನ್ನಿಡುವುದೂ ಜನಾಕ್ರೋಶವನ್ನೆಬ್ಬಿಸದಿರದು. ವಿದ್ಯಾರ್ಥಿಗಳ ಹಿಂಸಾಚಾರಗಳೂ 
ಕಾರ್ಮಿಕರ ವಿನಾಶಕ ಚಟುವಟಿಕೆಗಳೂ ಚಳವಳಿಗಳೆನ್ಸಿಸಿರುವುದು ಪೂಜ್ಯಪೂಜಾ 
ವ್ಯತಿಕ್ತಮದ ನಿಯಮವನ್ನು ಹಿರಿಯರು ಪಾಲಿಸಹೊರಟದ್ದರಿಂದಲೇ. ಭಾರತದ ನಾಗರಿಕತೆ- 
ಸಂಸ್ಕೃತಿಗಳು ಬದುಕಿ ಬಂದದ್ದು ಪುಣ್ಯಕೋಟಿತ್ವದಿ೦ದಲ್ಲದೆ ಚ೦ಗೇಸಖಾನಗಿರಿಯಿಂದಲ್ಲ. 
ತೈಮೂರಲಂಗತನದಿಂದಲ್ಲ, ಯಾಹ್ಯಾಚಾರದಿಂದಲ್ಲ. 


ನಯವಂಚಕತೆಯನ್ನು ರಾಜತಂತ್ರವೆಂದು ತಿಳಿದ ರಾಜಕೀಯ ಪಕ್ಷವೂ ಸರಕಾರವೂ 
ಜನದ್ದೇಷ್ಯವಾಗುವುದು ಸ ಜಾ ಅದರಿಂದ ರಾಷ್ಟ್ರೀಯ ವಿಘಟನೆಯಾಗಿಯೇ ತೀರುತ್ತದೆ. 
೧೯೪೭ನೆಯ ಇಸವಿಯ ಭಾರತದ ವಿಘಟಿತತೆಯನ್ನು ಪ್ರಕಟ ಪಡಿಸಿದ್ದು ಜನದೋಹ; 
ಜನವಧದಂತೆಯೇ ಅದು ಮಹಾಪರಾಧ. “ಅತ್ಯುತ್ಕಟೈಃ ಪ ಪಾಪಪುಣೆ ಕರಿಹೈವ "ಫಲಮಶ್ಚು ತೇ” 
ಎ೦ಬ ಹಾಗೆ ಅದರ ಫಲ ಆಗಿಂದಾಗ ಹೊರಬೀಳುತ್ತದೆ. ಕೈ, ಬಾಯಿ, ಕಚ್ಚೆಗಳು ಸರ್ವಜ್ಞ 
ಹೇಳಿದಂತೆ ಶುದ್ಧವಾಗಿರಬೇಕು. ಅವುಗಳ ಶುದ್ಧಿಗೆ ತಿಲಾ೦ಂಜಲಿಯನ್ನಿತ್ತೂ ಭಾರತೀಯರು 


* ೬೫೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತಮಗೆ ವಿಧೇಯರಾಗಿ ವರ್ತಿಸಬೇಕೆಂದು ಬಯಸುವ ಮುಖಂಡರು ಮುಠ್ಯಾಳರು. 
“17೦ 0718 15 1817 17 1010 800 ೫1೩ ಪ್ರಣಯ ಮತ್ತು ಯುದ್ಧಪ್ರಸ೦ಗಗಳಲ್ಲಿ 
ಮಾಡುವುದೆಲ್ಲಾ ಸರಿ, ನ್ಯಾಯ” ಎಂಬುದು “ಪೌರವ ರಕ್ಷ ವಿನಯಂ” ಎಂದು ನುಡಿದ 
ಶಕು೦ತಲೆಯನ್ನು ನಿರ್ಮಿಸಿದ ದೇಶದಲ್ಲಿ ಗ್ರಾಹ್ಯವಾಗಲಾರದು. ಅಶುದ್ಧರೊಡನೆ ಅಸಹಕಾರ 
ಮಾಡುವುದು ಶುದ್ಧರೊಡನೆ ಸಹಕರಿಸುವುದಕ್ಕಿಂತ ಮೊದಲು ಮಾಡಬೇಕಾದ ಕರ್ತವ್ಯ. 
ಅಶುದ್ಧರ ದಂಡನೆಯು ಸಂಘಟನೆಗೆ ಅನಿವಾರ್ಯವಾದ ಉಪಕರಣ. ಅಶುದ್ಧಿಯೊಡನೆ 
ರಾಜಿಮಾಡಿಕೊಳ್ಳುವ ನಿತ್ಯಾಚಾರವು ನಿತ್ಯಾಧರ್ಮ, ಅಶುದ್ಧಿಯನ್ನು ಸಹಿಸದಿರುವುದು 
ಸಂಘ ಸದಸ್ಯರ ಆದ್ಯ ಕರ್ತವ್ಯ ಅದಕ್ಕಾಗಿ ಕೊಡುವ ಶಿಕ್ಷೆ ಯಾವಾಗಲೂ ಸಾನುಪಾತಿಕ, 
ಸಪ್ರಮಾಣ. ಸೇವೆ-ತ್ಕಾಗಗಳ ಕರಗಹೊತ್ತ ಎಷ್ಟೋ ಗು೦ಪುಗಳಿ೦ದು ಸೇವಾತ್ಯಾಗ ಮಾಡಿ 
ಶಿಶ್ನೋದರಪರಾಯಣವಾಗುತ್ತಿರುವುದು ನಮ್ಮ ರಾಷ್ಟ್ರೀಯತೆಯನ್ನು ತುಂಡು ತುಂಡು 
ಮಾಡಿ ಒಡೆಯುತ್ತಿದೆ. ನಿಃಶೀಲ-ದುಃಶೀಲರ ನಿರ್ಲಜ್ಜೆಯು ಆಗಿಂದಾಗ ದಂಡಿತವಾಗುವಂತೆ 
ನೋಡಿಕೊಳ್ಳುವುದು ಸಂಘಟನೆ ದೃಢವಾಗಿ ಉಳಿಯಲು ಅತ್ಯಗತ್ಯ. 

ಮಾನವ ಜೀವನದ ೧೦೦ ವರ್ಷಗಳಲ್ಲಿ ಪ್ರತಿಯೊಂದು ವರ್ಷವೂ ಹೆಚ್ಚು ಹೆಚ್ಚು 
ದೇಹಭೋಗಕ್ಕೆ ಮೀಸಲಾಗಿರುವುದೇ ಆಧುನಿಕ ವ್ಯಕ್ತಿ ಸ್ವಾತಂತ್ರ್ಯದ ಅರ್ಥ - ಎಂದು 
ತ್ರಿಕರಣಶುದ್ಧವಾಗಿ ನಂಬಿ ನಡೆವ ಸಾಕ್ಷರರ ರಾಕ್ಷಸತೆಯನ್ನು ಹತ್ತಿಕ್ಕದೆ ಹೋದರೆ ಭಾರತವು 
ಎಂದೆಂದೂ ತಲೆಯೆತ್ತದಷ್ಟರ ಮಟ್ಟನ ಅಧಃಪತನಕ್ಕಿಳಿಯುತ್ತದೆ. ಈ ಲೋಕ ಕ೦ಟಕರ 
ಸಂಖ್ಯಾಭಿವೃದ್ಧಿ ಜನಸಂಖ್ಯಾಭಿವೃದ್ಧಿಗಿಂತಲೂ ಹೆಚ್ಚು ಭಯಂಕರವೆಂಬುದನ್ನು ಜನ 
ಮನದಟ್ಟು ಮಾಡಿಕೊಳ್ಳಲು ತಕ್ಕ ಬೋಧಕರು ಸ೦ಘಟನ ಕೇಂದ್ರಗಳಿಂದ ಜ್ಞಾನಪ್ರಸಾರವನ್ನು 
ಅವ್ಯಾಹತವಾಗಿ ನಡೆಸಬೇಕು. ಪ್ರತಿಯೊಂದು ಜ್ಞಾನಸತ್ರವೂ ತಕ್ಕ ಕರ್ಮಸತ್ರವನ್ನು ನಡೆಸಿಯೇ 
ಮುಗಿಯಬೇಕಾದದ್ದು ಸಂಘಟಿಸಿ ಸುದೃಢವಾಗಲು ಅವಶ್ಯಕ. ಶುಷ್ಕ ಪ್ರಚಾರವೂ ಕೇವಲ 
ಪರಪಕ್ಷ ಖಂಡನವೂ ಸಮರ್ಥ ಜ್ವ್ಞಾನಪ್ರಸಾರದ ಕ್ರಮಗಳಲ್ಲ. ವ್ಯಾಯಾಮವು ಸರ್ವಪ್ರಕಾರದ 
ಜ್ಞಾನಸತ್ರಕ್ಕೂ ಅನುಬಂದಧ'ವಾಗುವ ಕವರ್ನಾಂಗವಲ್ಲ. ವಿದ್ಯಾರ್ಥೀತರರಿಗೆ 
ಲೋಕೋಪಯೋಗಿಯಾದ ಕರ್ಮಗಳು ಜ್ಞಾನಾನುಬ೦ಧಗಳಾಗುವುದು ಅಪರಿಹಾರವಾದ 
ನಿತ್ಯಸೂತ್ರ. "ಯತ್ರ ಜ್ಞಾನಂ ತತ್ರ ಕರ್ಮ'' ಎ೦ಬಷ್ಟು ಅವಿನಾಭಾವ ಜ್ಞಾನ- 
ಕವರ್ನಿಗಳಲ್ಲಿರುವುದೂ ಅವರ ಡರ ಸಂಬಂದಧ'ಮ್ರ ಅತ್ಯಂತ ಹೆಚ್ಚು 
ಲೋಕೋಪಕಾರಕವಾಗಿರುವುದೂ ಸಂಘಟನೆಯ ತರಬೇತಿನ ತಿರುಳು. ಅಸಂಘಟತ 
ರಚನಾತ್ಮಕ ಘಟನೆ ಒಂದೂ ದೇಶದಲ್ಲಿ ನಡೆಯದಂತೆ ಆದ ದಿನ ದುಂದು ನಿಲ್ಲುತ್ತದೆ. 
ಮಿತವ್ಯಯದಿಂದ ಅಮಿತಹಿತವನ್ನು ಸಾಧಿಸುವುದೇ ಸಂಘಟನೆಯ ಗುರಿ. ದುಂದನ್ನು 
ವೈಭವವೆಂದು ತಿಳಿದವರಿಲ್ಲಿ ಎಂದೂ ದಿವಾಳಿ ಹೊಂದದೆ ಇದ್ದದ್ದಿಲ್ಲ. ಮಿತವ್ಯಯವೆಂದೂ 
ಜಿಪುಣತನವಲ್ಲ. ನಿತ್ಯವೂ ಗಳಿಸಿದಂತೆಯೇ ಉಚಿತವಾಗಿ ವೆಚ್ಚ ಮಾಡುವುದು ಕರ್ಮಶೀಲತೆ. 


ಡಿ 


ಓಳ೫ * 


೯ 


ಅವತಾರದ ಅರ್ಥ 


ಸಂಘಟನೆಯು ರಕ್ಷಣತತ್ವ, ಮತ್ಸ್ಯಾವತಾರವು ದೇಶ ಕಳೆದುಕೊಂಡ ಅಮೂಲ್ಯ 
ಸ್ವತ್ತನ್ನು ಪುನಃ ಸಂಪಾದಿಸ ಬೇಕೆಂಬುದನ್ನು ಸೂಚಿಸುತ್ತದೆ. ಕೂರ್ಮಾವತಾರವು 

ರಾಷ್ಟ್ರಪ್ರಗತಿಯ ತುತ್ತತುದಿಯನ್ನು ಮುಟ್ಟಲು ಅವಿಶ್ರಾಂತ ಹೋರಾಟದ ಹೊಣೆಯನ್ನು 
ಹೊರಬೇಕೆಂದು ಧ್ವನಿಸುತ್ತದೆ. ಸೂತರಾಕಟ ಏಘಟಕ ಸ್ವಾರ್ಧಿಗಳನ್ನು ನಾಟು 
ಮಾಡಲು ಸಂದೇಶವನ್ನಿತ್ತದೆ. ವಾಮನಾವತಾರವು ಸಂಘಟಕರ ವ್ಯಕ್ತ ್ಛ(ಹಂಕಾರದ 
ತಾಮಸವನ್ನು ಪಾತಾಳಕ್ಕಿಳಿಸಲು ಕರೆಗೊಟ್ಟಿದೆ. ನರಸಿ೦ಹಾವತಾರವು ವ್ವಕಸ್ವಾತಂತ್ರ್ಯದ 
ನ್ಯಾಯಾಂಶವನ್ನು ಹತ್ತಿಕ್ಕುವ ಪ್ರಯತ್ನಕ್ಕಿಳಿದ ಸಂಘಟಕರ ಸ೦ಹಾರವನ್ನು ಕರ್ತವ್ಯವೆಂದು 
ತೋರಿಸುತ್ತದೆ. ಪರಶುರಾಮಾವತಾರವು ದುರ್ಮದಾಂಧ ರಾಜಕೀಯಶಕ್ತಿಯನ್ನು ಎಡೆಬಿಡದೆ 
ದಮಿಸುತ್ತ ಹೋಗುವ ಅವಶ್ಯಕತೆಯನ್ನು ಒತ್ತಿಹೇಳುತ್ತದೆ. ರಾಮಾವತಾರವು ಸುರಾಜಕೀಯ 
ಶಕ್ತಿಯನ್ನು ಅವಿವೇಕದಿಂದ ದ್ವೇಷಿಸುವುದನ್ನು ಮರ್ದಿಸಬೇಕೆನ್ನುತ್ತದೆ. ಕೃಷ್ಣಾವತಾರವು 
ಪ್ರಚ್ಛನ್ನ ನೇತೃತ್ವ ಅಗತ್ಯವೆನ್ನಿಸಿದಾಗ ಪ್ರಕಟನೇಶೃತ್ವವನ್ನು ವಹಿ ಸದೆ. ಅಧರ್ಮವನ್ನು ನಾಶ 
ಮಾಡಲು ತಕ್ಕ "ಪ್ರಕಟ ನತ್ಯ ಗಳನ್ನು ತರಬೇತುಗೊಳಿಸಿ ಕಾರ್ಯಪವೃತ್ತರನ್ನಾಗಿ ಮಾಡಬೇಕೆಂಬ 
ಮಾಸರಳ ವಿವೇಕವನ್ನು ಹೇಳುತ್ತದೆ. ಬೌದ್ಧಾವತಾರವು ವಿಘಟಕ ಲೋಕಕ೦ಟಕರು 
ಅದಮ್ಯರಾದಾಗ ಆಪದ್ಭರ್ಮವನ್ನು ಅನುಸರಿಸಿ ಅವರನ್ನು ಹತ್ತಿಕ್ಕಬೇಕೆಂಬ ತಂತ್ರವನ್ನು 
ಬೋಧಿಸುತ್ತದೆ. ಕಲ್ಕ ವತಾರವು ಷೆ ದಾನ, ಭೇದಗಳಿಂದ ಸಾಧ್ಯವಾಗದಾಗ ಭೌತಿಕ 
ಪ್ರತಿಹಿಂಸಾಕ್ರಮವನ್ನು ಸಜ್ಜುಗೊಳಿಸಿಕೊಂಡು ರಾಷ್ಟ್ರಶತ್ರುಗಳನ್ನು (ಅವರು 
ವಿದೇಶೀಯರಾಗಿರಲಿ ಸ್ಪದೇಶಿಯರಾಗಿರಲಿ) ಹೊಡೆದೋಡಿಸಬೇಕು ಎಂಬುದನ್ನು 
ಆಜ್ಞಾಪಿಸುತ್ತದೆ. ಇದು ದಶಾವತಾರದ ಭಾಗವತ ಸ೦ಪ್ರದಾಯ. ವಿಷ್ಣುವಿಲ್ಲಿ ಭಗವಾನ್‌. 
ಅವನು ಯಜ್ಯರಕ್ಷಕ ಶಕ್ತಿ. ಯಜ್ಞವು ರಾಷ್ಟಕಾರ್ಯ. ವ್ಯಕ್ತಿಸ್ವಾರ್ಥತ್ಕಾಗದ ಮಹಾವು್ರತ. 
ಸುಸಂಘಟಿತ ರಾಷ್ಟ್ರಹಿತಕಾರಕ ಮಹಾತಂತ್ರ. 


ಇ 


* ೬೫೬ 


೧೦ 
ಕಾಲಭಬೇದ-ಧರ್ಮಭೇದ 


ಸಂಘಟಕರಲ್ಲಿ ಪೂಜ್ಯತಾ ತಾರತಮ್ಯವು ಗುಣಮಾನದಿಂದ ವರ್ಗೀಕೃತವಾಗಿರುತ್ತದೆ; 
ಇತರ ಮಾನದ೦ಡಗಳಿಂದಲ್ಲ. ಇತರ ಅಳೆಗೋಲುಗಳು ತಲೆಹಾಕಿದ ಕೂಡಲೇ ಸಂಘದ 
ಆಯುರ್ದಾಯ ಇಳಿದುಹೋಗುತ್ತದೆ. ಅಲ್ಬಾಯುವಾದ ಸಂಘಟನೆ ಅಪ್ರಯೋಜಕ. 
ಗುಣವು ಸಾರ್ವಜನಿಕ ಕರ್ಮಶಕ್ತಿ ಅಸಾರ್ವಜನಿಕತೆಗೆ, ಅಸೌಭ್ರಾತ್ರಕ್ಕೆ ಸಂಘದಲ್ಲಿ ಸ್ಥಳವಿಲ್ಲ. 
70/8110], 1.100ಗ)ಸಮತೆ, ಸ್ವಾತಂತ್ರ್ಯಗಳ ಅರ್ಥಗಳು ಸುಸ್ಪಷ್ಟವಾಗುವುದು 8೩1೦[110/ 
ಸೌಭಾತ್ರದಿ೦ದಲೇ. ಸೌದರ್ಯಕ್ಕಿಂತ ಹೆಚ್ಚಿನ ಸೌಂದರ್ಯ ಜೀವನದಲ್ಲಿಲ್ಲ. ರಾವಣನಿಗೆ ಸೌಭಾತ್ರವಿಲ್ಲ. 
ಕುಂಭಕರ್ಣನಿಗೂ ಇಲ್ಲ- ಆದರೆ ವಿಭೀಷಣನಿಗಿದೆ, ಸುಗೀವನಿಗಿದೆ, ರಾಮ-ಲಕ್ಷ್ಮಣ 
ಭರತ-ಶತ್ರುಘ್ಕರಿಗಿದೆ. ಧರ್ಮರಾಜಾದಿ ಪ೦ಚಪಾ೦ಡವರಿಗಿದೆ: ಕೌರವರಲ್ಲಿರುವ ಗುಣ 
ದೌರ್ಭ್ರಾತ್ರ: ಅವರ ಭ್ರಾತೃತ್ವದ ಸಹಕಾರವು ದುರ್ಯೋಜಕ. ರಾಷ್ಟ್ರವಿಘಟಕ, ಎಲ್ಲ 
ಬಗೆಯ ಸಹಕಾರವೂ ಬ್ರಾತೃತ್ವವೂ ರಾಷ್ಟ್ರಪೋಷಕವಲ್ಲ. ಧರ್ಮ್ಯವಾದ ಸಹಕಾರ- 
ಭ್ರಾತೃತ್ವಗಳು ಮಾತ್ರ ರಾಷ್ಟ್ರಷೋಷಕ ಜಗದ್ದಿತಕಾರಕ. ದೈತ್ಯರ ಮತಧರ್ಮಾಚಾರಗಳು, 
ರಾಷ್ಟ್ರಮಾರಕ. ಅರ್ಜುನನ ಶಿವಾರಾಧನೆಗೆ ರಾವಣನ ಉಡ ಸರಿಸಮಾನವಲ್ಲ. 
ಅರ್ಜುನನ ಅಥವಾ ಧರ್ಮಜನ ಅಧಿಕಾರಲಾಲಸೆಯು ಕೌರವನ ಅಧಿಕಾರಲಾಲಸೆಗಿ೦ತ 
ತೀರ ಭಿನ್ನಸ್ಪ ಸ್ವಭಾವವುಳ್ಳದ್ದು. ಅಧಿಕಾರಲಾಲಸೆ ಅಥವಾ ದಾಹ ಎ೦ಬುದು ಸರ್ವತ್ರ 
ನಿಂದ್ಯವಲ್ಲ. “ಸರ್ವಸಂದರ್ಭಗಳಲ್ಲೂ ವಂದ್ಯ ಅಥವಾ ನಿಂದ್ಯ ಎಂಬ ಆಚಾರ ಜಗತ್ತಿನಲ್ಲಿಲ್ಲ. 
ಸಂದರ್ಭಜ್ಯತೆಯೇ ವಿವೇಕ. ರಾಷ್ಟೀಯ ದತ ಅತ್ಯಂತ ಪ್ರಧಾನ ಎಂಬುದು 
ಆಪತ್ಯಾಲದಲ್ಲೂ ಜಾಗರಿತವಾಗದ ರಾಷ್ಟ್ರವು ರಾಷ್ಟ್ರವಲ್ಲ. ಅದಕ್ಕೆ ಆಪತ್ತೊದಗದ೦ಂತಹ 
ಭದ್ರತೆಯನ್ನು ಮಾಡಿದ ಮೇಲೆ ಪ್ರಾಂತ: ರಾಜ್ಯಗಳ ಹತಗಳಿಗೆ" ಪ್ರಾಧಾನ್ಯ - ಹೀಗೇ 
ವ್ಯಕ್ತಿಯವರೆಗೂ. ವ್ಯಕ್ತಿಯ ಸ್ವಾತಂತ್ರ್ಯವು 00 08 0005010000, 1 10088 
ಜೂ 50600 ಮನಸಾಕ್ಷಿ ವಿಚಾರ, ಮಾತುಗಳಲ್ಲಿ ಇರುವಷ್ಟು ಸಾರ್ವಜನಿಕ ಜೀವನಕ್ಕೆ 
ಸಂಬಂಧಿಸಿದಂತೆ ಮಾಡುವ ಕಾರ್ಯಕ್ಷೇತ್ರದಲ್ಲಿ ವ್ಯವಹಾರತಃ ಯಾವ ನಾಗರಿಕತೆಯಲ್ಲೂ 
ಇಲ್ಲ. ವ್ಯಕ್ತಿಯನ್ನು, ಗುಂಪು ಯಂತ್ರದಂತೆ ದುಡಿಯಿಸಿಕೊ೦ಂಡು ಹೊರಗೆ ಹಾಕೀತೆಂಬ 
ಭಯದಿಂದ ವ್ಯಕ್ತಿಸ್ವಾತಂತ್ರ್ಯವನ್ನು ಎತ್ತಿ ಹೇಳುವಷ್ಟೇ ಸಮರ್ಥವಾಗಿ ವ್ಯಕ್ತಿಗಳು ತೀರ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೫೭ * 


ಸ್ವಾರ್ಥಲೋಲುಪರಾಗಿ ತಾವು ಖಣಿಗಳಾಗಿರುವ ಗುಂಪನ್ನು ಕಃಪದಾರ್ಥವೆಂದು ಧಿಕ್ಕರಿಸಿ 
ನಡೆದುಕೊಳ್ಳುವ ಸಂಭಾವ್ಯದ ಭಯದಿ೦ದ ಸಮಾಜಹಿತವನ್ನೂ ಎತ್ತಿ ಹೇಳುತ್ತಲೇ ಬಂದಿದೆ 
ಭಾರತ. ರಾಷ್ಟ್ರೀಯ ಆಪತ್ಯಾಲದಲ್ಲಿ ಲೋಕಜೀವನದಲ್ಲಿ ಾಾಜಕ. ಮಹತ್ವದ್ದು. 
ಸಂಪತ್ಕಾಲದಲ್ಲಿ. ವ್ಯಕ್ತಿ-ಸಮಾಜಹಿತಗಳು ಸಮಪು್ರಧಾನ; ವ್ಯಕ್ತಿಹಿತ ಹೆಚ್ಜಾದರೆ ಲಾಭ ಡಕ 
ಕಳ್ಳಪೇಟಗ, ಎ ದೀರ್ಫಸೂತ್ರಿಗಳು ಸಾರ್ವಜನಿಕರನ್ನು ಶೋಷಿಸುವ ಅನುಭವವು 
ರಾಷ್ಟಕ್ಕೆ ಉಂಟಾಗುತ್ತದೆ. 

ಇ 


* ೬೫೮ 


೧೧ 


ಧ್ಯೇಯತಾರತಮ್ಯ 


ಆದುದರಿಂದ ಭಾರತವು ವ್ಯಕ್ತಿಯ ಲೌಕಿಕ ಹಿತವನ್ನು ಪ್ರಿಯ ಅಥವಾ ಪ್ರೇಯಸ್ಸೆಂದಿತು. 
ಅಲೌಕಿಕ (ಆಧ್ಯಾತ್ಮಿಕ ಹಿತವನ್ನು ಹಿತ ಅಥವಾ ಶ್ರೇಯಸ್ಗೆಂದಿತು. ವ್ಯಕ್ತಿಯ ಅಲೌಕಿಕ 
ಹಿತಸಾಧನೆಯು ಸಮಷ್ಟಿಯ ಪ್ರೇಯ: ಶ್ರೇಯಗಳಿಗಾಗಿ ಮನೋವಾಕ್ಕಾಯ ಕರ್ಮಗಳಿಂದ 
ದುಡಿಯುವುದರಲ್ಲಿದೆ; ಲೌಕಿಕವಾದ ಪ್ರೇಯಸ್ಸು ಧರ್ಮವಾದ ಅರ್ಥಕಾಮಗಳ ಅರ್ಜನೆ 
ಮತ್ತು ಉಪಭೋಗಗಳಲ್ಲಿದೆ. ಧರ್ಮವು ಮೂಲತಃ ಅಹಿಂಸಾದಿ ಪಂಚಮಹಾತತ್ವಗಳಿಂದ 
ವರ್ಣಿತವಾಗಿದೆ. "1:0 7088/11011100106 08850000151), 07 ೪111101 170 116111011೩1 
1301111105 115 000, 81705 00 ೩11 ೦550551005, ೩06 1070815 ೩11 506೩1 
00111000015 15 701 (110 1117010 7101 ೫71101) 70001105 05 10 87017 11110 (0 
181801 17000017 08 5[111(, 170 50[೮7170117100೩110], 077 6070100108 0೩೦0 5100 
0800 116 011/11 11 1850005 115 11111105, ವ್ಯಕ್ತಿಯು ತನ್ನ ಶರೀರ ಶೋಷಣೆಗಿಳಿದು, 
ಸಾಮಾಜಿಕ ಸಂಬಂ೦ಧಗಳೆಲ್ಲವನ್ನೂ ಕಡಿದುಕೊಳ್ಳುವ ನೈಷೇಧಿಕವಾದ ತಾಪಸವೃತ್ತಿಯು 
ಹಿ೦ದು ದೃಷ್ಟಿಕೋನವಲ್ಲ; ಹಿ೦ದು ದೃಷ್ಟಿಕೋನದ ಪ್ರಕಾರ ನಮ್ಮ ಜೀವನದ ಪ್ರತಿಯೊಂದು 
ಅಂ೦ಗವನ್ನೂ ಅಭಿವೃದ್ಧಿಗೊಳಿಸಿ, ಅಂತ್ಯದಲ್ಲಿ ನಮ್ಮ ಪರಿಮಿತಿಯನ್ನು ಮೀರಿ, ಅತಿಮಾನವ 
ವ್ಯಕ್ತಿತ್ವವನ್ನು ಬೆಳೆಯಿಸಿ ಕೊಳ್ಳುವ ವಿಶಾಲತರವಾದ ಸ್ವಾತಂತ್ರ್ಯವನ್ನು ಅನುಭವಿಸುವುದೇ 
ಆಗಿದೆ? - ಎಂದಿದ್ದಾರೆ ಡಾ.ಸರ್‌.ಎಸ್‌.ರಾಧಾಕೃಷ್ಣರು ತಮ್ಮ "8451077 01181005 
೩೧01 '110880113 010080/'' ಎ೦ಬ ಹೆಬ್ಬೊತ್ತಿಗೆಯಲ್ಲಿ. ಕಾಳಿದಾಸನು ತನ್ನ ರಘುವ೦ಶದಲ್ಲಿ- 

“ಶೈಶವೆಭ್ಯಸ್ತ ವಿದ್ಯಾನಾಂ ಯೌವನೇ ವಿಷಯೈಷಿಣಾಂ 
ವಾರ್ಧಕ್ಕೇ ಮುನಿವೃತ್ತೀನಾಂ ಯೋಗೇ ನಾಂತೇ ತನುತ್ಯಜಾಂ” 

ಎ೦ಬ ಶ್ಲೋಕದಲ್ಲಿ ಹಿಂದು ಜೀವನ ಪದ್ಧತಿಯ ಸಿಂಹಾವಲೋಕನವನ್ನು ಮಾಡಿದ್ದಾನೆ. 
ಗೀತೆಯು ೬ನೆಯ ಅಧ್ಯಾಯದಲ್ಲಿ ಯುಕ್ತಾಹಾರವಿಹಾರಾದಿಗಳನ್ನು ಹೇಳಿರುವುದು ಅದರ 
ಸಮತ್ವಸಿದ್ಧಾಂತದ ಪರಿಭಾಷೆಯಲ್ಲಿ ಮೇಲಿನ ಶ್ಲೋಕವನ್ನು ವಿಸ್ತರಿಸಿ ಸ್ಪಷ್ಟಪಡಿಸುವಂಥದಾಗಿದೆ. 
ಜೀವನದ ನಾಲ್ಕು ಹ೦ತಗಳಲ್ಲೂ “ತೇನ ತ್ಯಕ್ರೇನ ಭುಂಜೀಥಾಃ” ಎಂಬ ಈಶಾವಾಸ್ಯದ 
ಆತ್ಮಗೀತೆ ಅಡಗಿದೆ. ಆದುದರಿಂದ ಆದರ್ಶ ವೈಯಕ್ತಿಕ ಜೀವನವಿಲ್ಲಿ ಸಾಮಾಜಿಕತೆಗೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೫೯ * 


ವಿಘ್ನಕಾರಿಯಾಗುವ ಸಂಭವವೇ ಇಲ್ಲ. ಹಾಗೇ ಗೀತೆಯು ಸ್ವಧರ್ಮವನ್ನು ದ ಬ್ರಾಹ್ಮ 
ಕ್ಹಾತ್ರ, ವೈಶ್ಯ, ಶೂದ್ರ ಎ೦ಬ ನಾಲ್ಕು ನೈಸರ್ಗಿಕ ಮನಃಪ್ರಣಾಳಿಗಳನ್ನಾಗಿ ವಿಭಾಗಿಸಿ, 
ಆಯಾ ಮನಃಪ್ರಣಾಳಿಯವರು ಆಯಾ ವೃತ್ತಿಧರ್ಮದಂತೆ ನಡೆದುಕೊಳ್ಳಬೇಕೆಂದು 
ಹೇಳಿದ್ದಲ್ಲದೆ. ಗುಣದಲ್ಲಿ-ಸಾತ್ವಿಕ, ರಾಜಸ, ತಾಮಸಗಳೆಂದು ವಿಭಾಗಿಸಿ, ಕೊನೆಯಿ೦ದ 
ಮೊದಲಿನದಕ್ಕೆ ಉತ್ತರೋತ್ತರವಾಗಿ ಬದಲಾಯಿಸುತ್ತ ಬರಬೇಕೆಂಬ ಸಾಂಸ್ಕೃತಿಕ 
ಮೆಟ್ಟಲುಗಳನ್ನು ಕೊಟ್ಟದೆ. ಸಾತ್ತಿಕನದು 11/176110 ದಿವ್ಯಜೀವನ, 5000-106111002110/ 
ಅತಿಮಾನವ ವ್ಯಕ್ತಿತ್ವ ಇದರ ಮುಂದೆ. “110 ೫೫೮ 10 (೦30/೧5) 1170 - ಬದುಕು, 
ಅನ೦ತರ ಇತರರಿಗೆ ಬದುಕಗೊಡು” ಎಂಬ ನ್ಯಾಯವು ಅಸಂಸ್ಕೃತವಾಗಿ ತೋರುತ್ತದೆ- 


ರಾಷ್ಟೀಯ ಜೀವನದಲ್ಲಿ. 
ಇ 


* ೬೬೦ 


೧೨ 


ಕಾಂಚನ ಮೂಲ 


ಆದರೆ ಉಕ್ತನ್ಯಾಯಗಳೆಲ್ಲವೂ ನಮ್ಮ ಸಮಾನ ಧರ್ಮಿಗಳೊಡನೆ ವ್ಯವಹರಿಸಬೇಕಾದಾಗ 
ಮಾತ್ರ ಎಂಬುದನ್ನು ಮರೆತಾಗ ರಾಷ್ಟಿ/ ಯು ನಾಯಕರಿಗೆ ಪೃಥ್ವೀರಾಜನ 
ಗತಿಯುಂಟಾಗುತ್ತದೆ- ಆಡ ಕೃಷ್ಣೋಪಡೇಶದಸಾರ, ವ್ಯಾಸದೃಷ್ಟಿಯ. ಪರಾಕಾಷ್ಠೆ. 
ಪಾಲಕರ ಸಭೆಯಲ್ಲಿ ಪಾಲಕೋಚಿತ "ಧರ್ಮವು ಅನುಸರಣೀಯ, ಲೆಕ ಸಭೆಯಲ್ಲಿ 
ಬಾಲಕೋಚಿತ ಧರ್ಮವು ಆಚರಣೀಯ. ಅವರವರ ಹಗ್ಗದಿ೦ದಲೇ ಅವರವರ ಕೈಕಟ್ಟುವ 
ಜಾತ್ಯುತ್ತರತರ್ಕವು ಬ್ರಾಹ್ಮ-ಸಾತ್ವಿಕಾದಿ ಸರ್ವಧ'ರ್ಮ-ವೃತ್ತಿಪ್ರಥಾನರೂ 
ತಿಳಿದುಕೊ೦ಡಿರಬೇಕಾದ ಸ೦ಗತಿ. ಸರ್ವತ್ರ ಸರ್ವಪ್ರಾಧಾನವೆಂಬುದು ಲೋಕದಲ್ಲಿರುವ 
ಯಾವ ಮಟ್ಟದ ಶರೀರಿಗೂ ಇಲ್ಲ. 10 00110150 145 ೧0 5001 01111015811 / 11 
110 70105 08000000/-ವಿಶ್ಚದಲ್ಲಿ ಅಂಥ ವಿಶ್ವವ್ಯಾಪಕ ವರ್ತನಾನಿಯಮವೆಂಬುದಿಲ್ಲವೇ 
ಇಲ್ಲ. ಏಕೆಂದರೆ ಅದು ಸ್ವಭಾವತಃ 112೬. ಬಹುಪ್ರಕಾರಕತೆಯನ್ನುಳ್ಳದ್ದು. ಔಚಿತ್ಯ 
ವಿವೇಕವಿಲ್ಲದೆ ಧರ್ಮಸೂತ್ರಗಳನ್ನು ಅನುಸರಿಸುವವರು ೫810101006 ಜ್‌ 
ಕಣ್ಣುಪಟ್ಟಿಗಳಿ೦ದ ಬದ್ಧವಾದ ಕುದುರೆಗಳೇ ಸರಿ. ಹಾಗೇ ಸ್ವಚ್ಛಂದಚಾರಿಗಳು ಶುದ್ಧ 
ದೈತ್ಯರು; ಕಾಲಾಂತರೆದಲ್ಲಿ ಬರುವ ದುರ್ನಿವಾರ್ಯ ದುಃ ಖವನ್ನರಿಯದೆ ಅವರು 


ಧರ್ಮಸೂತ್ರಗಳಾವುವನ್ನೂ, ಹಾರ್ದಿಕವಾಗಿ ಮನ್ನಿಸರು. 


ಇದು ಸಂಘಟನೆಗೆ ಬೇಕಾದ ಭಾರತೀಯ ಬೌದ್ಧಿಕ ತರಬೇತು. ಇದಿಲ್ಲದ 
ಸಂಘಟನೆಯು ಮಳಲಮೇಲೆ ಕಟ್ಟಿದ ಮನೆಯಂತೆ ಪತನೋನ್ಮುಖವಾಗಿರುವುದು. ಈ 
ಬೌದ್ಧಿಕ ಸಿದ್ಧಾಂತದಲ್ಲಿ ಶ್ರದ್ಧೆಯನ್ನಿಟ್ಟ ಯಾವ ರಾಜಶಕ್ತಿಸಂಪನ್ನರೂ ಬಂಡವಾಳ 
ಶಾಹಿಯಶೋಷಣಾಚಾರವನ್ನು ಜನರ ಮೇಲೆ ಹೇರಲಾರರು; “ಹೂವನ್ನು ಹರಿದು 
ಮುಡಿಯಬೇಕು. ಹಣ್ಣನ್ನು ಹಂಚಿತಿನ್ನಬೇಕು'' ಎಂಬ ವೈದಿಕ ಸಮಾಜವಾದವನ್ನೇ 
ಅಂಥವರು ಎಧಿಬದ್ಧವಾಗಿ ಜಾರಿಗೆ ತರುವರು. ಅಂಥ ಕಾರ್ಯಯೋಜನೆಗೆ 
ಕಟಿಬದ್ಧರಾಗದವರು ಕೇವಲ ಪರವಂಚನೆಗಾಗಿ ಮೇಲಿನ ಸಿದ್ಧಾಂತವನ್ನು 
ಗಳಹುತ್ತಹೋಗುತ್ತಾರೆ - ಅಷ್ಟೇ. ಸ್ವಯಂಪ್ರೇರಣೆಯಿ೦ದ ಸಾಮ್ಯಜೀವನ ನಡೆಸುವ 
ತ್ಕಾಗಿಗಳ (ದಾನಿಗಳ) ಸಂಖ್ಯೆ ಹೆಚ್ಚಿದಾಗ ವಿಧಿರಚನೆ ಆ ಬಗ್ಗೆ ಅನವಶ್ಯಕವಾಗುವುದು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೭೬೧ * 


ಅದಿಲ್ಲದಾಗ ಅ೦ಥ ಜೀವನ ಸಿದ್ಧಿಯು ಸರ್ವಪ್ರಜೆಗಳಿಗೂ ದೊರಕಲು ರಾಜಶಕ್ತಿಯು 
ವಿಧಿ-ಪ್ರಶಾಸನಗಳ ಮೂಲಕ ಪ್ರಯತ್ನಿಸಬೇಕಾಗುತ್ತದೆ. 
““ಯಸ್ಯಾಸ್ತಿ ವಿತ್ತಂ ಸ ನರಃ ಕುಲೀನಃ 
ಪಂಡಿತಃ ಸ ಶ್ರುತಿಮಾನ್‌ ಗುಣಜ್ಜ! 
ಇ 
ಏವ ವಕ್ತಾ ಸ ಚ ದರ್ಶನೀಯ: 
ಸರ್ವೇ ಗುಣಾಃ ಕಾಂಚನಮಾಶ್ರಯಂತೇ।” 


ಎಂಬ೦ಂತಾದ ಜೀವನವು ಸರ್ವಥಾ ಅಭಾರತೀಯ, ಅರಾಷ್ಟೀಯ, ಈ ನೈತಿಕ 
ಅಂಶವು (ಇಗುಣಾಃ ಪೂಜಾ ಸ್ಥಾನಂ ಗುಣಿಷು ನ ಚ ಲಿಂಗಂ ನಚವಯಃ) ಸ್ಫೂರ್ತಿಯ 
ಮೂಲವಾಗಿರುವಂತೆ ಸದಾ ನೋಡಿಕೊಂಡಾಗ ಮಾತ್ರ ಸಂಘಟನೆಯು ಶಾಶ್ವತವಾದ 
ರಾಷ್ಟ್ರಸಿದ್ಧಿಗೆ ಸಮರ್ಥಸಾಧನವಾದೀತು. ಆದುದರಿಂದ ಸರ್ವ ಬಾಹ್ಯಾಚಾರಗಳೂ 
ಸಾಂಘಿಕರಲ್ಲಿ ಉಕ್ತಜಾಗ್ರತಿಯನ್ನು ಹುಟ್ಟಿಸುತ್ತಿರಬೇಕು; ಇಲ್ಲವಾದರೆ ಅವೆಲ್ಲವೂ 
ರಾಷ್ಟ್ರಘಾತಕವಾದ ದುರಾಚಾರಗಳಾಗುತ್ತವೆ. ಆದುದರಿಂದ ಚುನಾವಣೆಯ ಕಾಂಚನ 


ಮೂಲವನ್ನು ಮೊದಲು ಕಿತ್ತೊಗೆಯಬೇಕು. 

ಕಾಂಚನವು ಅರ್ಥಾಧಿಕ್ಕದ ಸಂಕೇತ; ಅರ್ಥವು ಪ್ರಭುತ್ವಾಧಿಕ್ಕದ ಪ್ರತೀಕ. ಪ್ರಭುತ್ವದ 
ದುರುಪಯೋಗವು ಹಿಂಸೆ. ಹಿಂಸೆಯು ಅಸೌಭ್ರಾತೃತ್ವದ ದ್ಯೋತಕ. ರಾಷ್ಟವೊಂದು 
ಭ್ರಾತೃಸಮುದಾಯ. ಬಭ್ರಾತ್ಮಭಾವರಹಿತವಾದುದು ರಾಷ್ಟವಲ್ಲ, ರಾಜ್ಯವಲ್ಲ, ಆಡಳಿತವಲ್ಲ, 


ಸಂಸ್ಕೃತ ಸಂಸ್ಥೆಯೇ ಅಲ್ಲ. ಭ್ರಾತ್ಮಭಾವಕ್ಕೆಡೆಗೊಡದ ಪ್ರಭುತ್ವವು “ದೇಶೀಯ”ವೇ ಆಗಿದ್ದರೂ 


ಸ 
ಸ 


ಅದನ್ನು ಧ್ವಂಸಮಾಡಬೇಕಾದ್ದು ಸ್ವರಾಜ್ಯದ ಸ್ವಧರ್ಮ. ಈ ಉದ್ದೇಶಕ್ಕಾಗಿ ಸಂಘಟನೆ 
ಇರುವುದೊಂದೇ ಅದರ ಸಪಲತೆಗೆ ಆಧಾರ. ಇತರ ಉದ್ದೇಶಗಳು ಇದನ್ನು ಧಿಕ್ಕರಿಸಿ 
ಮುಂಬರಿದಾಗ ಅವುಗಳಿಗಾಗಿ ಮಾಡಿದ ಎಲ್ಲ ಸಂಘಟನೆಗಳೂ ಜನದ್ರೋಹಕಾರಿಗಳಾಗಿ 
ಪರಿಣಮಿಸದೆ ಉಳಿಯವು. ಜನದ್ರೋಹವು ಸರ್ವಾಸ್ತಕರಣ; ಜನದ್ರೋಹಿಗಳು ಆತ್ಮಹ೦ತೃಗಳು. 
ಜನಹಿತವು ಭಾತ್ರೀಯವಾಗಿ ಕಾರ್ಯರೂಪಕ್ಕೆ ಬಂದಾಗ ಮಾತ್ರ ಪ್ರಭುತ್ವವು ಸುರಾಜ್ಯಭಾರ 
ಮಾಡುತ್ತಿದೆ ಎನ್ನಲು ಸಾಧ್ಯ. ವಾಗಾಡಂಬರದ ಸಹಾನುಭೂತಿಯು ಪಕ್ಕಾ ಮೋಸ. 
ಯಾವ ಸಂವಿಧಾನವಿರಲಿ, ವಿಧಾನವಿರಲಿ-ಅದರ ಅರ್ಥವನ್ನೂ ಕಾರ್ಕರೂಪಕ್ಕೆ ತರುವುದನ್ನೂ 
ಬ್ರಾತೃಭಾವ ನಿಷ್ಠವನ್ನಾಗಿ ಮಾಡದಿದ್ದರೆ ಅದೆಲ್ಲಾ ಮೋಸ. ಬ್ರಾತೃಭಾವರಹಿತರಾದ 


ಪ್ರತಿನಿಧಿಗಳೂ ಪ್ರಶಾಸಕರೂ ಪ್ರಚಾರಕರು. 
ಇ 


* ೩೩೨ 


೧೩ 


ವಿಡಂಬನೀಯ ಹಿಂದು 


ಅಜ್ಜಾನಿಗಳನ್ನು ಜ್ಞಾನಿಗಳನ್ನಾಗಿ ಪರಿವರ್ತಿಸುವುದೊಂದೇ ಹಿಂದುಳಿದ ಹಿಂದುಗಳ 
ಉದ್ಧಾರದ ಉತ್ತಮೋಪಾಯ. ಉಳಿದ ಉಪಾಯಗಳೆಲ್ಲವೂ ರಾಷ್ಟ್ರ ಮಾರಕ. ಜ್ಞಾನಿಗಿರುವ 
ಲಕ್ಷಣವನ್ನು ಮೇಲೆ ವಿವರಿಸಲಾಗಿದೆ. ಜ್ಞಾನಿಯು ಆದರ್ಶ ಹಿಂದು; ಅವನು ಸ್ವರೂಪತಃ 
ಗಂಗೆ. ಅವನಿಗೆ ಸ್ಪಶ್ಯಾಸ್ದಶಭೇದವಿಲ್ಲ- ಸಂಸ್ಕೃತಾಸಂಸ್ಕೃತ ಭೇದ ಮಾತ್ರ ಗಣ್ಯ. ಅಲ್ಲಿಯೂ 
ಅಸಂಸ್ಕೃತರ ಅಪಸಂಸ್ಕಾರಗಳನ್ನು ತೆಗೆದುಹಾಕಲು ಅವನು ನಿತ್ಯಪ್ರಯತ್ನಶೀಲನಾಗಿರುತ್ತಾನೆ. 
ಭಾರತೀಯ ಸಂಸ್ಕೃತಿಯ ಸಾರಾಂಶವನ್ನು ಅರಿತು ಆಚರಣೆಯಲ್ಲಿಟ್ಟುಕೊ೦ಡವನು ಸಂಸ್ಕೃತ 
ಹಿಂದು. ಬಾಹ್ಯಾಡಂಬರಗಳು ಆದರ್ಶ ಹಿ೦ದುತ್ವದ ಲಕ್ಷಣಗಳಲ್ಲ. ಅದಕ್ಕಾಗಿ- 


““ಬೊಮ್ಮಬ್ರಾಹ್ಮಣ ತಾನೆಂಬ । ಹಮ್ಮಿನಜ್ಜಾನ ತುಂಬ 
ದಂ-ಹಿಡಿದರೇನೂ ಫಲವಿಲ್ಲ । ಅಜ್ಜಾನವೆಲ್ಲ ॥ 
ಮಂಡೆ ಬೋಳಕ್ಕಾಡಿ ಕೈಯ । ದಂಡಂಕೋಲ್ವಿಡಿಯ ಮಾಯಾ 
ಕಂಡೆಯಾ ಸನ್ಮಾರ್ಗಠಾವ । ಭಯಭಕ್ತಿಭಾವ ॥ 
ಗೋಪೂಜೆ-ರಾಹುಶಾಂತಿ । ಆಪತ್ತಿ ಹರಣಭ್ರಾಂತಿ 

ಈ ಪಾಟಿ ದೈವ ಕೃಷೆಯುಂಟೆ । ಸೈತಾನ ನಂಟೇ ॥ 
ಕಾಶಿ ಕಾವಡಿಯ ಹೊತ್ತು । ದೇಶದೇಶಗಳ ಸುತ್ತು 

ಈಸು ದಂಡನೆಯು ಬರಿಗಂಟು । ಕೈಕಾಲು ಕುಂಟು ॥ 
ಗೋಪೀಚಂದನವು ಭಸ್ಮ | ಲೇಪ ಪನ್ನೆರಡು ನಾಮ 
ಕಾಪಟ್ಯ ಹಲವಂಗ ನೇಮ । ನೀರಲ್ಲಿ ಹೋಮ॥ 
ಜ೦ಗಮ ತಾನೆಂದು ಸೊಕ್ಕಿ । ಲಿಂಗವ ಕೊರಳಾಗ ಯಿಕ್ಕಿ 
ಕಂಗಾಣ, ತನ್ನಾತ್ಮಹಿತವೇನು । ಬರಿಮೋಸ ಕಾಣು ॥ 


ಎಂಬ೦ತಹ ವಿಡಂಬನೆಗೆ ಹಿಂದು ಮತಾಚಾರ ಹಲವು ಸಲ ತುತ್ತಾಯಿತು. 
ನವಭಾರತೀಯ ಹಿಂದುತ್ವವು ಈ ಬಗೆಯ ಶುಷ್ಕಾಚಾರದಿ೦ದ ಮುಕ್ತವಾಗಬೇಕೆಂದೇ 
ಗಾಂಧಿಯವರೂ, ತಿಲಕರೂ ಭಜನೆಯನ್ನು ಪ್ರೋತ್ಸಾಹಿಸಿದರು. ಭಜನೆಯ ಸಾರ್ವಜನಿಕತೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೭೬೩ * 


ಇನ್ನಾವ ಉಪಾಸನಾವಿಧಿಗೂ ಇಲ್ಲ. ಸಾಹಿತ್ಯವು ರಾಷ್ಟೀಯರಾದ ದಯಾವೀರ, ಧರ್ಮವೀರ, 
ತ ಯುದ್ಧವೀರರ ಲಕ್ಷಣಗಳನ್ನು ಎತ್ತಿಹೇಳುವಂತಿರುವುದು ಸಾರ್ವಜನಿಕ 
ಸಂಘಟನೆಗೆ ಹೆಚ್ಚು ಪ್ರಯೋಜನಕರ. ಅವೀರಚರಿತೆಯು ಅಸ್ಫೂರ್ತಿದಾಯಕವಾದುದು. 
ರಾಷ್ಟಧರ್ಮ ಸಂಸ್ಥಾಪನಾರ್ಥವಾಗಿ ನಡೆದ ಚರಿತ್ರೆಗಳು ಭಜನವಸ್ತುಗಳಾಗುವುದು ಉದ್ದೇಶ 
ಸಾಧಕವಾದುದು. ರಾಷ್ಟ್ರೀಯ ಸಂಸ್ಕೃತಿಯ ರಕ್ಷಣೆಗಾಗಿ ಹೋರಾಡುವ ವೀರತ್ವವೇ ನಿಜವಾದ 
ವೀರತ್ವ, ಸಂಸ್ಕೃತಿಯು ಜೀವನದ ಸಾರ. ಅದಿದ್ದರೆ ಉಳಿದ ಎಲ್ಲವೂ ಇದ್ದಾವು, ಇದ್ದರೆ 
ಭೂಷಣಪ್ರಾಂತು. ಅದಿಲ್ಲದಾಗ ಉಳಿದವು ಮೆಲ್ಲಮೆಲ್ಲನೆ ಕಳಚಿಕೊಂಡಾವು. 
ಕಳಚಿಕೊಳ್ಳದೆಕೆಲವರಲ್ಲಿ ಉಳಿದರೂ ಅವು ದೂಷಣಪ್ರಾಯ. ಅಂಥ ಪ್ರಾಚೀನ ರಾಜರ 
(ಜನನಾಯಕರ) ಪಟ್ಟಯಲ್ಲಿ ಮಾಂಧಾತ, ನಹುಷ, ಅ೦ಬರೀಷ, ಸಗರ, ಪ್ರಭು, ಹೇಹಯ, 
ಧರ್ಮರಾಜ, ನಲ, ದಶರಥ, ರಾಮ, ಪರಶುರಾಮ, ಇಕ್ಷ್ವಾಕು, ವಿಭೀಷಣ, ಭರತ, 
ಉತ್ತಾನಪಾದ, ಧುವರು ಸುಪ್ರಸಿದ್ಧರು. ಹರಿಹರದ ಅವತಾರಗಳೂ ಅಂಥ ಉದಾತ್ತ 
ಉದ್ದೇಶಕ್ಕಾಗಿಯೇ ಆದಂ೦ಂಥವುಗಳು. ಐತಿಹಾಸಿಕ ಕಾಲದ ಯುದ್ಧವೀರರೂ ಶಾಂತಿವೀರರೂ 
ಉಕ್ತಪಟ್ಟಗೆ ಸೇರುತ್ತಾರೆ-ಅವರು ಸ್ತೀಯರಿರಲಿ, ಪುರುಷರಿರಲಿ, ಅಪ್ರಾಪ್ತವಯಸ್ಕರಿರಲಿ, 
1113 ೫ ೩1 08 -ಸರ್ವಾ ತ್ಮಕತೆಯ ಪ್ರಥಮಾನುಭವವು ರಾಷ್ಟ್ರಾತ್ಮಕತೆಯಲ್ಲಿ 
ದೊರಕುವುದರಿ೦ದ ನಿಜವಾದ ವೀರತ್ವದ ಸಾಮಾನ್ಯ ಉದಾಹರಣೆಗಳು ಉಕ್ತ ರೋಕವೀರರ 
ಚರಿತೆಗಳಲ್ಲಿ ಲಭಿಸುತ್ತವೆ. ಅರಿಷಡ್ವರ್ಗವು ವೀರತ್ತಕ್ಕ ಎರುದ್ಧ. ರಾಷ್ಟ್ರೀಯತೆಗೂ ಎರುದ್ಧ. 
ಅರಾಷ್ಟೀಯ ಹಾಗೂ. ಅಸಾಂಸ್ಕ ೨ ವೀರತ್ವವು ಆಟ "ವೀರತ್ವ. ಆದ್ದರಿಂದ ನಿಂದ್ವ 
ನಿಷ್ಟಾಪಜೀವಿಗಳ ರಕ್ಷಣೆ ಆದ್ಯಂತೋದ್ದೇಶವಾಗಿರುವುದು ಬಜವದ ವೀರತ್ವಕ್ಕೆ ಮಾತ: 
“ನಿಜಧೀರರ ನಿಲುವೇ ಚೆಲುವು! 


“[51701)/ ೦೫೦ 15 ೦೦೩! 10 ೮೪೫೦1) ೦07೦7 11 ೦೪೦೧7 07118 0760 ೩11 
0100035087008-ಎಲ್ಲ ಸ೦ಂದರ್ಭಗಳಲ್ಲೂ ಎಲ್ಲ ವಿಷಯಗಳಲ್ಲೂ ಎಲ್ಲರೂ ಸಮಾನರು? 
ಎ೦ಬುದು ಪ್ರಜಾಪ್ರಭುತ್ವದ ಅಲ್ಲ-ಯಾವ ಸ೦ಘಟನೆಯ ವ್ಯಾವಹಾರಿಕ ತತ್ವವೂ ಅಲ್ಲ. 
ಪ್ರಜೆಗಳೂ ಪ್ರಭುಗಳೂ ಪ್ರಜಾತ್ವದ ಹಕ್ಕಿನಲ್ಲಿ (ನಾಗರಿಕತ್ಚದಲ್ಲಿ) ಅಥವಾ ಮತದಾರಿಕೆಯಲ್ಲಿ 
ಸಮಾನರು- ಎ೦ಬುದು ರಾಮನ ಕಾಲದಿಂದಲೂ ಇಲ್ಲಿ ನಂಬಿಕೊಂಡು ಬಂದ 
ಆದರ್ಶ. “ರಾಜನು ತನ್ನ ರಾಜ್ಯದ ಭೂಮಿಯನ್ನು ಸ್ವಂತ ಆಸ್ಮಿಯೆಂದು ಗಣಿಸುವುದಕ್ಕೆ 
ಅವಕಾಶವಿರಲಿಲ್ಲ ("ಭಾರತೀಯ ಸಂಸ್ಕೃತಿ'ಯ ೨೨೯ನೆಯ ಪುಟವನ್ನು ಓದಿರಿ). 
ವಿಶ್ವಜಿದ್ಯಾಗದಲ್ಲಿ ಸರ್ವಸ್ವವನ್ನು ದಾನಮಾಡುವಾಗ ಕೂಡ ಚಕ್ರವರ್ತಿಯು ಭೂಮಿಯನ್ನೆಲ್ಲ 
ದಾನ ಮಾಡಲು ಹಕ್ಕಿಲ್ಲವೆಂದು ಪೂರ್ವಮೀಮಾಂಸಕರು ನಿರ್ಧರಿಸಿದರು (ಜೈಮಿನಿಯ 
ಮೀಮಾಂಸಾಸೂತ್ರದ ೪-೭-೩ರ ಮೇಲಿನ ಶಾಬರ ಭಾಷ್ಯವನ್ನು ಓದಿರಿ). ಚಕ್ರವರ್ತಿಯೇ 
ಭೂಮಿಗೆಲ್ಲ ಅಧಿಕಾರಿ, ಜನರು ಅವನ ಅನುಮತಿಯಿಂದ ಜೀವಿಸುವರೆಂಬ ತತ್ವಕ್ಕೆ 
ಬ್ರಿಟಿಷರೇ ಮೂಲ (13/1160 800%. 11.೮.ಗ0/0. 8. 1-124, 3011108)/ 1.೫76 8070000 
(0066. 506 37, ಔ0170ಬ ೦! ಸ 0 1879; 000.). ಅಪ್ರಾಯಸ್ಟ ರಿಗೆ ಪ್ರಜಾತ್ವವಿಲ್ಲ; 
ಅವರಿಗಿರುವುದು ಪ್ರಜಾರಕ್ಷಿತತ್ವ ಪ್ರಜೆ ರಕ್ಷಿತನಾದರೂ ಅವನಿಗೆ ಅಭಿಪ್ರಾಯ ಸ್ವಾತಂತ್ರ ದೆ. 


* ೬೬೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


111110 811! ದೇವದತ್ತವಾದ ರಾಜ್ಯಾಧಿಕಾರದ ಹಕ್ಕೆಂಬುದು ರಾಜರಿಗಿದೆಯೆ೦ದು 
ಭಾರತವೆಂದೂ ಒಪ್ಪಿಲ್ಲ. ("ಭಾರತೀಯ ಸಂಸ್ಕೃತಿ'ಯ ೨೩೦ನೆಯ ಪಟವನ್ನೋದಿರಿ). 

ಆರ್ಥಿಕ ಮೇಲ್ಮಟ್ಟವು ಒಬ್ಬನಿಗೆ, ಉಳಿದೆಲ್ಲರಿಗೂ ಉಪದೇಶ ಕೊಡುವ ಅಥವಾ 
ಆಜ್ಞೆಮಾಡುವ ಹಕ್ಕನ್ನು ಕೊಡುತ್ತದೆ ಎ೦ಬುದು ಭಾರತೀಯರೊಪ್ಪಿದ ತತ್ವವಾಗಿರಲಿಲ್ಲ. 
ಬ್ರಿಟಿಷ್‌ ಗುಲಾಮಗಿರಿಯ ಕಾಲದಿ೦ದ ಅಸಹಾಯಕರಾದ ದೀನರೆದುರು ಆಗ್ರಹದಿಂದ 
ಭಾರತೀಯ ಶ್ರೀಮಂತರೂ ಬ್ರಿಟಿಷ್‌ ದಾಸರಾದ ಇಲ್ಲಿಯ ಅಧಿಕಾರಿಗಳೂ ಈ 
ವ್ಯವಹಾರವನ್ನು ಜಾರಿಗೆ ತಂದರು. ಅವರ ಈ ಅಭಾರತೀಯತೆಯಿನ್ನೂ ಉಳಿದಿದೆ. 
ಬಂ ದೇಶದಾದ್ಯಂತ ಹರಡಿರುವ ದುರ್ಡಿ ವಾರ್ಯವಾದ ಮಹಾವ್ಯಾಧಿ. ರಾಷ ಷ್ವಸಂಘಟಕರು 
ಈ ವ್ಯಾಧಿಯನ್ನು ಪರಿಹರಿಸಲು ತಕ್ಕ ಸುಬೋಧವನ್ನು ಜನರಲ್ಲಿ ಹರಡಬೇಕಬಲ್ಬದೆ. 
ನೈತಿಕಾತ್ಮಬಲವನ್ನು ಜಳೆಯಿಸಿಕೊಳ್ಳಲು ಬೇಕಾದ ಬ್ರಾತೃತ್ವದ ಕೃತಿಗಳನ್ನೂ 
ಪ್ರಚೋದಿಸಬೇಕಾಗಿದೆ. ಇಡಿಗ್ರಾಮವೇ ಒಂದು ಕುಟುಂಬವೆ೦ಂಬಂತೆ ವರ್ತಿಸುತ್ತಿದ್ದ 
ಯಗ್ವೇದೀಯ ಬುನಾದಿಯನ್ನು ಪಟ್ಟಣ-ನಗರಗಳಲ್ಲೂ ಬಿತ್ತಬೇಕಾಗಿದೆ. ಸಾಧುವಿಗೆ ಜಗತ್ತೇ 
ಕುಟುಂಬವೆಂದಿದ್ದರೆ ಇಂದಿನ ಅಸಾಧುವಿಗೆ ಕುಟುಂಬವೇ ಜಗತ್ತು ಅಥವಾ ರಾಷ್ಟ್ರ 
ಎನ್ನಿಸಿದೆ. ಈ ವಿಪರೀತ ಮತಿಯನ್ನು ನಿವಾರಿಸಲು ತಕ್ಕ ದೈನಂದಿನ ಆಚಾರ- 
ವ್ಯವಹಾರಗಳನ್ನು ರೂಪಿಸಲು ಸ್ವತಃ ಬಳಸಲು ಬೇಕಾದಷ್ಟು ನೆಲಕ್ಕಪ್ಟೇ ಪ್ರತಿಯೊಂದು 
ಕುಟುಂಬಕ್ಕೂ ಅಧಿಕಾರ ಎಂಬ ನವವಿಧಿಯನ್ನು ಮಾಡಿ ಜಾರಿಗೆ ತರಬೇಕು. ಮಿಕ್ಕ 
ನೆಲದ ಮೇಲೆ ಅದೇ ರೀತಿಯಿ೦ದ ಮಿಕ್ಕವರಿಗೆ ಅಧಿಕಾರ. ಕು೦ಟುನೆವಗಳಿಂದ 
ಭೂಮಾಲಿಕತ್ವವನ್ನಿ ಟ್ಟುಕೊಳ್ಳುವವರನ್ನು ದಂಡಿಸಲು ಆ ವಿಧಿಯ ಪ್ರಶಾಸಕರಿಗೆ ಅಧಿಕಾರವು 
ಸೌಫಾರ್ಥಿತಾಗಿ ಇರಬೇಕು. ಪ್ರಶಾಸಕರು ರಾಷ್ಟ್ರಧರ್ಮದೀಕ್ಷಿತರಾಗಿಯೇ ಇರುವಂತೆ 
ಪ್ರಜೆಗಳೂ ಪ್ರತಿನಿಧಿಗಳೂ ನಿತ್ಯವೂ ನೋಡಿಕೊಳ್ಳಬೇಕು. ಸಂಬಳ-ದಿನಗೂಲಿಗಳಿರಬಾರದು. 
ಎಲ್ಲ ಕೆಲಸಗಳೂ ಎಲ್ಲೆಲ್ಲೂ “ಕಮಿಶನ್‌” ಸೂತ್ರದಂತೆ ಸರಕಾರ-ಸಾರ್ವಜನಿಕ-ಸಾವಕಾರರ 
ಕಾರ್ಯಾಲಯಗಳಲ್ಲಿ ಸಾಗುವಂತಾಗಬೇಕು. ಕೆಲಸ ಪರಿಮಾಣ-ಪ್ರಕಾರಗಳಂತೆ “ಕಮಿಶನ್‌” 
ನಿರ್ಧರಿಸಲ್ಪಡಬೇಕು. ಆ ಪರಿಮಾಣ ಪ್ರಕಾರಗಳ ನಿಕಷಗಳನ್ನು ವಿಧಿಯು (ಕಾಯದೆಯು) 
ನಿರ್ದಿಷ್ಟಪಡಿಸಿಟ್ಟಿರಬೇಕು ದುಡಿಯಲಾರದವರ ದೌರ್ಬಲ್ಯಗಳಿಗೂ ನಿಕಷಗಳಿರಬೇಕು ಮತ್ತು 
ಅವರ ಸಂರಕ್ಷಣೆಯು ಅಚ್ಯುತವಾಗಿ ಸಾಗಲು ತಕ್ಕ ಏರ್ಪಾಡನ್ನು ಸ್ಥಾನಿಕ ಸ್ವರಾಜ್ಯಸ೦ಸ್ಥೆಗಳು 
ವಿಧಿಯುಕ್ತವಾಗಿ ಮಾಡುವಂತಾಗಬೇಕು. ಇದಕ್ಕಾಗಿ ನಮ್ಮ ಸಂವಿಧಾನ ಹಾಗೂ ಕಾಯದೆಗಳ 
ಪುನರ್ನವೀಕರಣ ನಡೆಯಬೇಕು. ಜೀವನದ ನ್ಯಾಯದರ್ಶನವನ್ನು ಜನರಿಗೆ ತಿಳಿಸದೆ 
ಅವರನ್ನು ಸಂಘಟಿಸತೊಡಗುವುದು ಸಭಾದ ವಿಶೇಷಾನುಕೂಲಗಳನ್ನುಳ್ಳವರು 
ಅಡ್ಡ ಜತ ಅವರನ್ನು ಸಾಮ, ದಾನ, ಭೇದ, ದ೦ಂಡಗಳಿಂದ ಹದಕ್ಕೆ ತರಲು 
ಸಂಘಟನ ಕೇ೦ದ್ರಗಳು ಸದಾ ಸಿದ್ಧವಾಗಿರಬೇಕು. ಆಗ ಮಾತ್ರ ಜನರು ಪ್ರಾಮಾಣಿಕತೆಯಿಂದ 
ಸಂಘವನ್ನು ಬೆಂಬಲಿಸುವ ಧೈರ್ಯವನ್ನು ತಂದು ಕೊಂಡಾರು. ಮೂಲಭೂತ ಹಕ್ಕುಗಳಲ್ಲಿ 
ಸ್ಥಿರಾಸ್ತಿಯ ಮೇಲಿನ ಹಕ್ಕು ಇಂದು ಬಹುಸಂಖ್ಯಾತರಿಗಿಲ್ಲದಿರುವಾಗ ಮತ್ತು 
ಇಲ್ಲವಾಗುತ್ತಿರುವಾಗ ಉಕ್ತ ಹಕ್ಕಿಗಾಗಿ (ಅ೦ದರೆ ತಮ್ಮ ಬಳಕೆಗಿಂತ ಹೆಚ್ಚು ಸ್ಥಿರಾಸ್ತಿ- 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೭೬೫ * 


ಚರಾಸ್ತಿ ಸಂಗ್ರಹಕ್ಕಾಗಿ) ಕೂಗುವ ದುರಾತ್ಮರನ್ನು ಕಂಡಲ್ಲಿ ವಿಧಿವತ್ತಾಗಿ ದಂಡಿಸಲು 
ರಾಜಶಕ್ತಿ ರೂಪಿತವಾಗಬೇಕು. ಉಳ್ಳವರಿಗೆ ಮಾತ್ರ ಸ್ವರಾಜ್ಯ, ಸ್ವಾತಂತ್ರ್ಯ ಎಂಬುದು 
ಅಧರ್ಮ, ಅಭಾರತೀಯ ಅಂಥ ಅನ್ಯಾಯವಿದ್ದ ಅವಧಿಗಳಲ್ಲೇ ವಿದೇಶೀಯರಿಲ್ಲಿ 
ಹೊಕ್ಕು ರಾಜಶಕ್ತಿಯನ್ನು ವಶಪಡಿಸಿಕೊಂಡು ಶೋಷಣೆಗಾರಂಭಿಸಿದ್ದು ಇತಿಹಾಸದಲ್ಲಿ 
ಸ್ಪಷ್ಟವಾಗಿದೆ. ಸ್ಥಾನಿಕ ಹಾಗೂ ಆರ್ಥಿಕ ಬಲಾತ್ಕಾರದಿಂದ ದೇಶಸೇವೆಗಾಗಿ ಮಂದಿಯನ್ನು 
ಒತ್ತಾಯಿಸುವ ಸ೦ದರ್ಭದಲ್ಲಿ ರಾಷ್ಟ್ರ ರಕ್ಷಣೆಗೆ ಜಯವು ಯಾವಾಗಲೂ ದೊರಕುತ್ತದೆ 
ಎಂದು ಹೇಳಲು ಸಾಧ್ಯವೇ ಇಲ್ಲ. ತದ್ದಿರುದ್ಧವಾಗಿ ಅಪಜಯದ ಸಂಭವ ಬಹಳ 
ಎನ್ನಬಹುದು. ಆಗ ರಕ್ಷಣೆ ಯಾರದ್ದು? ಪ್ರಗತಿ ಯಾರಿಗೆ ಎಂಬ ಸವಾಲನ್ನು ಅನ್ಯಾಯಕ್ಕೆ 
ತುತ್ತಾದ ಬಹುಸಂಖ್ಯಾತರು ಭಾರತದಲ್ಲಿ ಕಾರ್ಯತಃ ಕೇಳಿಯೇ ಇದ್ದಾರೆ ಎಂಬುದನ್ನು 
ಅನೇಕರು ಮರೆತಿದ್ದಾರೆ. ಅಂಥ ಕೇಳಿಕೆಯ ದೆಸೆಯಿ೦ದಲೇ ವಿದೇಶೀಯ ಸಾರ್ವಭೌಮತೆಗೆ 
ಇಲ್ಲಿ ಕ್ರಿಪೂ.೩-೪ನೆಯ ಶತಮಾನಗಳಿ೦ದ ಅವಕಾಶ ಆಗಾಗ ಲಭ್ಯವಾಗುತ್ತ ಹೋದದ್ದು. 
ರಾಷ್ಟ್ರ ಭಕ್ತಿಯು ಬಡವರಿಗೆ ಮಾತ್ರ ಆಚರಣೀಯವೆಂಬಂ೦ಥ ಜೀವನ ಪರಿಸ್ಥಿತಿಯನ್ನು 
ನಿರ್ಮಿಸಿದ ಜನ-ದ್ರೋಹಿಗಳು ಹೆಚ್ಚಾದಾಗ ಮಾತ್ರ ಇಲ್ಲಿ ವಿದೇಶಿಯರ ದಾಳಿಗಳು 
ಸುಲಭ ಜಯವನ್ನು ಅವರಿಗೆ ಗಳಿಸಿಕೊಟ್ಟವು. ತ್ರಿಕರಣ ಶುದ್ದಿಗೆ ತಿಲಾ೦ಜಲಿಯನ್ನಿತ್ತ 
ರಾಜಕೀಯ, ಆರ್ಥಿಕ ಉಪದೇಶಕರ ಆಡ೦ಬರದಿ೦ದ ಭಾರತೀಯ ಬಹುಸಂಖ್ಯಾತರೆಂದೂ 
ಬಹುಕಾಲ ಮರುಳಾಗಿ ಅವರಿಗೆ ತ್ರಿಕರಣ ಶುದ್ಧಿಯಿಂದ ವಿಧೇಯರಾಗಿ ವರ್ತಿಸಿದ್ದಿಲ್ಲ. 
ಈ ಅಂಶವನ್ನು ಮರೆತ ಸಂಸ್ಕೃತಿ ಪ್ರಚಾರಕರು ಮೂಢ ಮತಿಗಳು, ರಾಜಕೀಯ 
ಪಕ್ಷಗಳು ಮುನ್ನೋ ೀಟವಿಲ್ಲದ ಕುರುಡು ಹಂದಿಗಳು. ಅತ್ಯಂತ ಅಲ್ಪಸಂಖ್ಯಾತ ಲುಬ್ಭಾಢ್ಕರ 
ಸೇವೆಯನು ರಾಷ್ಟ್ರ ಸೇವೆಯೆ೦ದು ಯಾವ ಹಿ೦ದುವೂ ಮನ್ನಿ ಸಲಾರನು. ಇಡು ಜಾತ 
ಜನಸಂಘಟಕರಿಗ ಯಾವಾಗಲೂ ಗೊತ್ತು ಅವರೆಂದೂ ಲುಬ್ಬರು ಮಾಡುವ ದೀನರ 
ಶೋಷಣೆಯನ್ನು ಯಾವ ಸಂವಿಧಾನ. ಹಕ್ತು ಮು ಭೂತ, ಪಿಶಾಚಗಳ 
ಆಧಾರದಿರಿದಲೂ. ಸರಿಯೆಂದೆನ್ನರು. ಅವರ ಅಲ್ಪ್ಬದಾನದ ಆಡ೦ಬರ-ಪ್ರದರ್ಶನಗಳಿಂದ 
ಓಂದು ಧರ್ಮ (ಸಂಸ್ಕೃತಿ) ಜರು ಮೋಸಹೋಗಲಾರರು. ಯಥಾ ಶಕ್ತಿಯ (ಶಕ್ತಿಗೆ 
ಸಮಾನುಪಾತದಲ್ಲಿರುವ) ದಾನವೊಂದೇ ಶಾಸ್ತೋಕ್ತವಾಗಿ ಗ್ರಾಹ್ಯ. ಲುಬ್ಬ ದಸ್ಕುಗಳಾದ 
ಕೇವಲಾದಿಗಳನ್ನು ಸಾಕುವ ರಾಜಶಕ್ತಿಯು ಕೇವಲ ಶನಿ ಅಥವಾ ಕಲಿ ಎಂಬುದು 
ವ್ಯಾಸಸಿದ್ಧಾಂತ. ಧರ್ಮಜ್ಞತೆಯಿಂದ ಯಥಾಶಕ್ತಿ ದಾನ ಮಾಡಲೊಲ್ಲದ ಕೇವಲಾಫಘರನ್ನು 
ಕಾಯದೆಯಿಂದ ಬಗ್ಗಿಸುವದು ಧರ್ಮ್ಯ. ಧರ್ಮ್ಯವಾದುದನ್ನು ಮಾಡದಿರುವುದು ಅಧರ್ಮ. 
ಅಧರ್ಮವು ರಾಷ್ಟ್ರ ತಟ ಬಾಧ್ಯತೆಗೆ ವಾ ಹಕ್ಕಿರುತ್ತದೆ; ಅವುಗಳಲ್ಲಿ 
ಎಷಮಾನುಪಾತವಿರುವುದು ಹಸಿ ಅನ್ಯಾಯ, ಅಂಥ ಅನ್ಯಾಯವನ್ನು ಸ್ವೀಕರಿಸುವ 
ಪಕ್ಷಗಳು ಅಭಾರತೀಯ, ಅಹಿಂದು. ಗೋಮುಖವ್ಯಾಘ ಓಂದುಗಳಷ್ಟೇ ಅನ್ಯಾಯವನ್ನು 
ನ್ಯಾಯವೆಂದು ಕೂಗುತ್ತ ತಿರುಗುತ್ತಾರೆ. ಅವರ ನಿಗ್ರಹವು ರಾಷ್ಟಧರ್ಮ. ವಿಡಂಬನೀಯ 
ಹಿ೦ದುಗಳ ನಿಗ್ರಹ ಮೊದಲಾಗತಕ್ಕದ್ದು. 


ಡಿ 


*. ೬೬೬ 


೧೪ 
ರಾಷ್ಟ್ರೀಯ ಪುನರ್ಜನ್ಮ 


ಕರ್ಮಕ್ಕೆ ತಕ್ಕ ಫಲ-ಎಂಬುದು ಕೇವಲ ವ್ಯಕ್ತಿಗೆ ಮಾತ್ರ ಅನ್ಹಯಿಸುವ ಕರ್ಮಸೂತ್ರವಲ್ಲ. 
ವ್ಯಕ್ತಿಗಿ೦ತ ಹೆಚ್ಚಾಗಿ ಅದು ರಾಷ್ಟ್ರಕ್ಕೂ ಜಗತ್ತಿಗೂ ಅನ್ವಯಿಸುತ್ತದೆ. ಪ್ರತಿಯೊಂದು 
ನಾಗರಿಕತೆಯಲ್ಲಿಯೂ ವ್ಯಕ್ತಿಯಲ್ಲಿ  ವ್ಯಕ್ತಿವೈಶಿಷ್ಟ್ಯಕ್ಕಿಂತ ಮಾನಸ ಶಾಸ್ತ್ರೀಯವಾಗಿಯೂ 
ಜೀವಶಾಸ್ತ್ರೀಯವಾಗಿಯೂ ಸಾಮಾಜಿಕಾಂಶಗಳು ಪರಿಮಾಣ- ಪ್ರಕಾರಗಳೆರಡರಲ್ಲೂ 
ಹೆಚ್ಚಾಗಿರುತ್ತವೆ. ಆದುದರಿಂದ ಕರ್ಮಸಿದ್ಧಾಂತವು ಪುನರ್ಜನ್ಮ ಸಿದ್ಧಾಂತವನ್ನ ೦ಬಿಸಿದಾಗಲೂ 
ರಾಷ್ಟ ಪುನರ್ಜನ್ಮಸಿದ್ಧಾಂತದಿಂದ [ಪ್ರತಿ ತಲೆಮಾರೂ ರಾಷ್ಟ್ರಕ್ಕೆ ಪುನರ್ಜನ್ಮ) 
ವ್ಯಾಪ್ತವಾಗಿರುತ್ತದೆ. ವ್ಯಾಪಕವಾದುದರ ಬಲವು ವ್ಯಾಪ್ಯವಾದುದಕ್ಕಿಂತ "ಬಚ್ಚನದು. ಒಂದು 
ತಲೆಮಾರಿಗೆ ನೂರು (ಕರಾ ನೂರಿಪ್ಪತ್ತು ವರ್ಷ)" ಹತ್ತು ವರ್ಷವಲ್ಲ. ಆದುದರಿಂದ 
ಸಾಂಸ್ಕೃತಿಕ ಯೋಜನೆಯಾದ ಜೀವನ ಯೋಜನೆ ಶತವಾರ್ಷಿಕವಾಗಿರಬೇಕಲ್ಲದೆ 
ಪ೦ಚವಾರ್ಷಿಕವಾಗಿರಕೂಡದು. ಕೊನೆಯ ಪಕ್ಷ ಪ೦ಂಚಾಶದ್ವರ್ಷದ್ದಾದರೂ ಆಗಿರುವದಗತ್ಕ. 
ಜೊತೆಗೆ ಕಾರ್ಯಪ್ರಗತಿಯ ವಿಮರ್ಶೆಯು ಪ್ರತಿ ವರ್ಷವೂ ನಡೆಯುತ್ತಿರುವದಗತ್ಯ. “ಸಂತಃ 
ಪರೀಕ್ಷಾನ್ಯತರದ್‌ ಭಜಂತೇ” ಎ೦ಬುದನ್ನು ಮಾತ್ರ ವ್ಯಾವಹಾರಿಕವಾಗಿ ಹತ್ತು ವರ್ಷದ 
ಗಡಿಗಿಳಿಸಬಹುದು- ೨೦ ಅಲ್ಲ. 

ಅಸಂಸ್ಕೃತರಲ್ಲಿ ಮೇಲ್ತನ-ಕೀಳ್ತನಗಳಿರುವುದು ಅಸಂಬದ್ಧ. ಸಂಸ್ಕೃತರ ಸಂಸ್ಕೃತಿಯ 
ಪರಿಮಾಣ-ಪ್ರಕಾರಗಳನ್ನು ಮನ್ನಿಸಿ ಅನುಪಾತಿಕವಾಗಿ ಗೌರವಿಸುವದು ಹಿ೦ದು ದೃಷ್ಟಿಕೋನ. 
ರಾಷ್ಟ್ರೀಯ ಔದಾರ್ಯಸಂಪನ್ನತೆಯು ಸಾಂಸ್ಕ ಶಿಕ ಅಥವಾ ಜೈವನಿಕ ವ್ಯಾಪ್ತಿಯಲ್ಲಿ 
ಅತ್ಯುನ್ನತವಾದ ವ್ಯಾವಹಾರಿಕ ಮಟ್ಟ. ಗೌರವಿದ್ದಲ್ಲಿ ಬು ಕರದಿ ವವುದು 
ಬಂಕ ಚಿ ನಗೆಯ” ಗೌರವ ಸಮರ್ಪಣದ ಪಾಶ್ಚಾತ್ಯತೆ ಅನಾರ್ಯ. 
ಅನಾರ್ಯವಾದುದು ಅಸ್ಪರ್ಗ್ಯ, ಅಕೀರ್ತಿಕರ, ಅಸದ್ಗತಿಕರ. ಸ್ಟಾರ್ಥ ನಾಶದ ಭಯಸಗ್ರಸ್ತತೆಯಿಂದ 
ಮಾಡುವ ಈ ಮನುಷ್ಯ ಸೇವೆಯು ಅತ್ಯಂತ ಹೀನವೆಂಬುದು ರಾಷ್ಟ್ರೀಯತೆಯ 
ಮಾನದಂಡದಿಂದ ಸಿದ್ಧವಾದುದು. ಹೀನವು ಅರಾಷ್ಟೀಯ, ಅರಾಷ್ಟೀಯವು ಹೀನ. 
ಸಂಕುಚಿತ ವ್ಯಕ್ತಿ ಸ್ವಾರ್ಥವಿರುವಲ್ಲಿ ರಾಷ್ಟ್ರೀಯತೆ ಬೂ ಇರಲಾರದು. ಅದಕ್ಕೂ 
ಇದಕ್ಕೂ ಎಣ್ಣೆ ಗೃಸೀಗೆಯ ಸಂಬಂಧ. ಯಾವ *ಾಧು-ಸಂತರ ಕೃಪಾಹೋಷಿತತೆಯಿಂದಲೂ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೬೭ * 


ಉಕ್ತ ಸಂಬ೦ಧವು ನಾಗರಿಕವಾಗದು. ಮೌಲ್ಯಗಳ ವ್ಯಾಪ್ತಿತಾರತಮ್ಯವನ್ನರಿಯದ ಸಾಧು 
ಸಾಧುವಲ್ಲ, ಸಂತ ಸಂ೦ತನಲ್ಲ, ಗುರು ಗುರುವಲ್ಲ, ಶಿಷ್ಯ ಶಿಷ್ಯನಲ್ಲ. ರಾಷ್ಟದ ಹಿತವು 
ವ್ಯಾವಹಾರಿಕವಾದ ಆಧುನಿಕ ಪರಮ ಧ್ಯೇಯ, ಪರಮ ಮೌಲ್ಯ. 

ಸಮರ್ಪಕವಾಗಿ ಸ್ವಕರ್ತವ್ಯವನ್ನು ಮಾಡುವಷ್ಟೇ ಜಾಣತನದಿಂದ ಪರರಿಂದ ಅವರ 
ಕರ್ತವ್ಯವನ್ನು ಗ್‌ 21 ರಾಷ್ಟ್ರೀಯ ಸಂಘಟಕರ ಧರ್ಮ. ಧರ್ಮಾಧಿಕಾರವು 
ಎಲ್ಲರಿಗೂ ಇಲ್ಲಿದ. ಕರ್ತವ್ಯಭೇದವು ಶಕ್ತಿಭೇದವನ್ನ, ವಲಂಜಿಸಿದೆ. ಆದರೆ ಕರ್ತವ್ಯರಹಿತತೆಯು 
ರಾಷ್ಟ್ರೀಯ ಜೀವನ ವ್ಯವಸ್ಥೆಯಲ್ಲಿ ಸಾಯರಾರದವರಿಗ ಕೂಡ ಇಲ್ಲ. ಹುಚ್ಚರಪ್ಟೇ 
ಅಪವಾದಪರಂಕ್ತಿಗೆ ಸೇರುತ್ತಾರೆ. ಅವರ ದೇಖರೇಖೆ ಇತರರ ಕರ್ತವ್ಯ. ಶಕ್ತಿಗೆ ತಕ್ಕಂತೆ 
ಸಾರ್ವಜನಿಕ “ತದ ಕೆಲಸ ಮಾಡದವನು ರಾಷ್ಟ್ರೀಯ ದೃಷ್ಟಿಯಿ೦ದ "ಇಲ್ಲಿ ಕಳ್ಳ 
ಆದ್ದರಿಂದ ದಂಡನೀಯ- ಎಂಬುದು ಮಹಾತ್ಮ ಮತ, ಆತ್ಮವು ಮಹಾತ್ಮವಾಗುವುದು 
ನಿಜವಾದ ಪುನರ್ಜನ್ಮ 


* ೬೬೮ 


೧೫ 


ಲ್ಯ ಪದೇಶ 


ಸ್ವಾರ್ಥಪ್ರೇರಿತವಾದ ಕಾಮಕ್ರೊಧಾದಿಗಳು ಸಾಂಸ್ಕೃತಿಕವಾಗಿ ಶೂದ್ರ ಮಟ್ಟದವು; 

ಶಮದಮಾದಿ ಸಂಪನ್ನತೆಯು ಬ್ರಾಹ್ಮಣಮಟ್ಟ; ಅದನ್ನುಳ್ಳ ಶೂದ್ರನು ಬ್ರಾಹ್ಮಣನು: ಅಂಥ 
ಜ್ಞಾನ ಬಂದ ಮೇಲೆಯೂ ಐಶ್ವರ್ಯದಿ೦ದ ದರ್ಪ ಉಂಟಾದರೆ ಅದು ನಷ್ಟವಾಗಿ 
ಹೋಗುವುದು. ಐಶ್ವರ್ಯದರ್ಪವು ರಾಷ್ಟ್ರೀಯತೆಯ ಜ್ಞಾನವನ್ನು ಕಳೆದೊಗೆಯಬಲ್ಲದು. 
“"ಶ್ರೀಮದ, ಸ್ತ್ರೀಮದ, ಮದ್ಯಮದ, ಮಾರಿಸಮದ, ಸ್ಥಾನಮದ. ಮಾನಮದ, ಬಲಮದ, 
ಗುಣಮದಗೆಳೆಲ್ಲವೂ ಐಶ್ವರ ಮದದ ಅಂಗಗಳು. ಮದವು (ದರ್ಪವು) ಪ್ರಮಾದಪ್ರೇರಕ. 
ಪ್ರಮಾದಾಪ್ರಮಾದಭೇದವು ಪ ಪ್ರಸನ್ನಮನಸ್ಕರಾದ (ದ್ವಿಜ) ಸಂಸ್ಕೃತರಿಗೆ ಮಾತ್ರ ಗೊತ್ತಾಗುವ 
ದೇವಗುಹ್ಯ. 

ಶೂದ್ರಯೋನೌ ಹಿ ಜಾತಸ್ಯ 

ಸದ್ಗುಣಾನುಪತಿಷ್ಯತ 

ವೈತ್ಯತ್ವಂ ಲಭತೇ ಬ್ರಹ್ಮನ್‌ 

ಕೃತ್ರಿಯತ್ಚಂ ತಥೈವಚ ॥ ಮ.ಭಾ.ಶಾಂ.ಪ. ೨೧೨-೧೧॥ 

ಗುಣವಿಲ್ಲಿ ಸಾಂಸ್ಕೃತಿಕ್‌ ಆದುದರಿ೦ದ ತ೦ತ್ರಲಬ್ಧವಾದ ಸ್ಥಾನಮಾನಾಗಹಗಳಿ೦ದ 

ಅಥವಾ ಮದಮಾತ್ನರ್ಯಾದಿಗಳಿ೦ಂದ ಯಾರೂ ಇಲ್ಲಿ ಮೇಲು ಜಾತಿಯ ಸಂಸ್ಕಾರವನ್ನು 
ಪಡೆಯಲಾರರು. ಜಾತಿದ್ವೇಷವು ಸಂಸ್ಕ ತಿಮಾರಕ. ಗರ್ವವು ಸರ್ವಸದ್ಗುಣಗಳ ಶತ್ರು. 
ಸದ್ಗುಣವ೦ತರು ಸಜ್ಜನರು. ಸಂಸ್ಕ ತರು. ಬ್ರಹ್ಮ (18101000818) ದ್ವೇಷವು ಒಂದು 
ಜಾತಿದ್ದೇಷ. ಅದರಿಂದ ಬು ಪಾತಾಳಕ್ಕೆಳಿಯಬೇಕಾಗಿ ಬಂದಂತೆ ರಾಷ್ಟ್ರವು 
ಅಧೋಗತಿಗಿಳಿಯುತ್ತದೆ- ಎಂಬುದು ಸಾಮಾಜಿಕ ಮನಃ ಶಾಸ್ತ ಸ್ವಸಿದ್ಧ. ಆಭಾಸಿಕ ಬ್ರಾಹ್ಮಣರು 
(ಬ್ರಹ್ಮವ೦ತರು) ಬ್ರಾಹ್ಮಣರಲ್ಲವೆಂಬುದು ಸುಸ್ಪಷ್ಟ ಜನ್ಮದ್ವೇಷವು' ಜ್ಜಾನಿ (ಬ್ರಾಹ್ಮಣ)ಿಲ್ಲ. 
ಜಾತಿಯು ಜನ್ಮವೆಂದೆನ್ನಿ] ಸಿದ ವರ್ತಮಾನಕಾಲದಲ್ಲಿ ಜಾತ್ಯಾ ಬ್ರಾಹ್ಮಣ ಅಥವಾ ಜಾತ್ಯಾ 
ಬ್ರಾಹ್ಮಣೇತರ ಎಂಬಷ್ಟೇ ಕಾರಣದಿ೦ದ ಅವರು ಜ್ಞಾನಿಗಳಾಗಿದ್ದರೂ ಅವಹೇಳನ- 
ಉದಾಸೀನತೆಗಳಿಗೀಡಾಗುವ ಅಥವಾ ಅಜ್ಜಾನಿಗಳಾಗಿದ್ದಾಗಲೂ ಅವರನ್ನು ಅಟ್ಟಕೇರಿಸುವ 
ವ್ಯವಹಾರವು ಪದ-ಪದವೀ-ಬಿರುದಾದಿಗಳ ದಾನದಲ್ಲಿ ಕಂಡುಬರುವಂತಾದುದು ಹೇಯ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೭೬೯ * 


ಇದಕ್ಕಿಂತ ಪ್ರತಿಯೊಂದು ಹಿ೦ದು ಜಾತಿಗೂ ಒಂದೊಂದು "ಸೀಟು' ಎಂಬ ವ್ಯವಸ್ಥೆ 
28 ಒಳ್ಳೆಯದಾದೀತು. ಸಂಯುಕ್ತ ರಾಷ್ಟ್ರಸಂಘದಲ್ಲಿ ದೇಶಕ್ಕೊಂದು ಸೀಟಿದ್ದ 
ಹಾಗೆ ಇಲ್ಲಿ ಕೂಡ ಕೊಡಬಹುದು. ಅದರಂದ ಅವರವರ ಉದ್ಧಾರವನ್ನು ಅವರವರೇ 
ಮಾಡಿಕೊಳ್ಳಬೇಕೆಂಬ ಹೊಣೆಯ ಅರಿವಾಗಿ ನಿಷ್ಟಾ ಫರಣವಾಗಿ ಪರಜಾತಿಯವರನ್ನು ದೂರಿ 
ವ್ಯಕ್ತಿಸ್ವಾರ್ಥವನ್ನು ಮಾತ್ರ ಸಾಧಿಸಿಕೊಳ್ಳುವ ಮುಖಂಡರ ಪೀಳಿಗೆಗೆ ಕೊನೆಯುಂಟಾದೀತು. 


ವಿವೇಕಿಗಳಿಗೆ ಅವಿವೇಕಿಗಳೊಡನೆ ರಾಜಿ ಇಲ್ಲ-ಎ೦ದ ಧರ್ಮರಾಯನು ಭಾರತೀಯ, 
ಹ೦ದು, ಆರ್ಯ-ಗುಣ ಕರ್ಮಗಳಲ್ಲಿ. ವಿವೇಕಿಗಳೊಡನೆ ತಲೆಬಾಗಿ ನಡೆದುಕೊಳ್ಳುವ ವಿವೇಕ 
ಅವನಲ್ಲಿದ್ದುದರಿಂದ ತನ್ನಲ್ಲಿಯ ಅವಿವೇಕವನ್ನು ಸಂಪೂರ್ಣವಾಗಿ ಕಳೆದುಕೊಂಡು 
ಸದೇಹ ಸ್ವರ್ಗಾರೋಹಣ ಮಾಡಿದನು. ಜಗತ್ತಿನ ಯಾವ ಮಹಾ ಕಾವ್ಯದಲ್ಲೂ ಇಂಥ 
ಪಾತ್ರವಿಲ್ಲ. ರಾಮಕೃಷ್ಣಾದಿ ಅವತಾರಗಳಿಗಿಲ್ಲದ ವಿಶಿಷ್ಟ ಪುರಸ್ಕಾರವನ್ನು ವ್ಯಾಸನು 
ಧರ್ಮರಾಯನಿಗೆ ಕೊಟ್ಟದ್ದು ಅರ್ಥಪೂರ್ಣವಾಗಿದೆ. ಅವನ ಧರ್ಮಜ್ಞಾನವು ಸಂಘಟಕರಿಗೆ 
ಅಗತ್ಯ. 

ಧರ್ಮ, ದಾನ, ಸತ್ಯ, ಶೀಲಗಳ ಪೂರ್ಣತೆ ಇರುವುದು - ದಕ್ಷತೆ, ಯಶಸ್ಸು. 
ಸ್ವರ್ಗ ಮತ್ತು ನಿಜಸುಖಗಳಲ್ಲಿ. ಮಗ, ಹೆಂಡತಿ, ಮಳೆ, ದಾನಗಳು ಮಾನವನ ಆತ್ಮ 
ಗೆಳೆಯ, ಉಪಜೀವನ ಸಾಧನ ಮತ್ತು ನೀತಿ. ಧನವಂ೦ತರಲ್ಲಿ ದಕ್ಷ, ಧನಗಳಲ್ಲಿ ವಿದ್ಯೆ, 
ಲಾಭಗಳಲ್ಲಿ ದಾರ್ಡ್ಯ ಮತ್ತು ಸುಖಗಳಲ್ಲಿ ತುಷ್ಟಿ ಉತ್ತಮ. ಧರ್ಮಾಚಾರಗಳಲ್ಲಿ ದಯೆ 
ಮುಖ್ಯವಾದದ್ದು; ನಿತ್ಯ ಸಫಲವಾಗುವ ಧರ್ಮಾಚಾರವೆಂದರೆ ವೇದಾಭ್ಯಾಸ; ಮನೋನಿಗ್ರಹವು 
ಆಗೂ ಚ ಖ ಗಟ ಮಾಡದು. ವಿವೇಕಿಗಳೊಡನೆ ಅವಿವೇಕಿ ರಾಜಿ ಮಾಡಿಕೊಳ್ಳ 
ಹೋಗುವುದು ವ್ಯರ್ಧ. ದುರಭಿಮಾನದ ತ್ಕಾಗವು ಪ್ರಿಯವನ್ನು ತರುತ್ತದೆ. ಕ್ರೋಧಾಗ್ನಿ 
ತ್ಯಾಗದಿಂದ ಯಾರೂ ಅಳರು. ಕಾಮತ್ಯಾಗದಿಂದ ಧನಿತ್ವಪ್ರಾಪ್ತಿ-ಲೋಭತ್ಕಾಗದಿ೦ದ 
ಸುಖಪ್ರಾಪ್ತಿ ಧರ್ಮಪ್ರಗತಿಯಾಗುವುದು ಗುರುಗಳಿಗೆ ದಾನ ಕೊಡುವುದರಿಂದ. ಕಲಾವಿದರಿಗೆ 
ದಾನಕೊಡುವುದು ಕೀರ್ತಿಗಾಗಿ. ಜವಾನರಿಗೆ ಸ೦ಂಬಳ ಕೊಡುವುದು ಅವರನ್ನೂ ಅವರ 
ಮೂಲಕ ತನ್ನನ್ನೂ ಹೊರೆಯಲು. ಸರಕಾರಕ್ಕೆ ಜನ ಕಂದಾಯ ಕೊಡುವುದು ಹೆದರಿಕೆಯಿಂದ 
ಪಾರಾಗಲು. ಲೋಕವನ್ನು ಮುಸುಕಿರುವುದು ಅಜ್ಞಾನ. ಅದರಿಂದ ಅದು ಹೊಳೆಯದು. 
ಲೋಭದಿ೦ದ ಮಾನವರು ತಮ್ಮ ಗೆಳೆಯರನ್ನು ಬಿಡುವರು. ಸ೦ಂಗದೋಷದ ದೆಸೆಯಿಂದ 
ನರರು ಸ್ವರ್ಗಗಾಮಿಗಳಾಗರು. ಕಡುಬಡವನು "ಇದ್ದೂ ಸತ್ತವ. ಅರಾಜಕತೆಯು ರಾಷ್ಟದ 
ಮರಣ. * ಶೋತ್ರಿಯನಿಲ್ಲದೆ ಮಾಡಿದ ಶ್ರಾದ್ಧವು ಮೃತ. ದಕ್ಷಿಣೆ ಕೊಡದೆ ಮಾಡಿದ 
ಯಜ್ಞವು ವ್ಯರ್ಥ. 

ಸೂರ್ಯನಿಗೆ ಬ್ರಹ್ಮವು ಉತ್ಥಾನಶಕ್ತಿದಾಯಕ. ಅವನ ಸುತ್ತ ತಿರುಗುವವರು ದೇವತೆಗಳು. 
ಅವನನ್ನು ಮುಳುಗಿಸುವವನು ಯಮ. ಸತ್ಯದಲ್ಲಿ ಅವನ ನೆಲೆ. ವಿದ್ಯೆಯು ವಿದ್ವತ್ತೆಯ 
ಬುಡ. ಶೋಧಕತ್ವದಿ೦ದ ಮಹತ್ವ ಉಂಟಾಗುವುದು. ಧೃತಿ ಸಂಪನ್ನನು ಹೆಣ್ಣಿಗೆ ತಕ್ಕವರ. 
ಜ್ಞಾನವೃದ್ಧರ ಸೇವೆಯಿ೦ಂದಲೇ ಮಾನವನು ಬುದ್ಧಿವ೦ತನಾಗುವನು. ಗುರುವಿನ 


* ೬೭೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ದೇವತ್ವವಿರುವುದು ಹೆಚ್ಚಿನ ಓದಿನಲ್ಲಿ; ಶಮದಮಾದಿ ಸಾಧನಸಂ೦ಪಾದನೆಯೇ ಅವನ 
ತಪಸ್ಸು ಮರಣಾವಸ್ಥೆಯಲ್ಲಿ ಮಾನವನಿಗೆ ತನ್ನ ಮಾನವತ್ವದ ಅರಿವಾಗುವುದು; ಪೂಜ್ಯನಿಂದೆ 
ಅವನ ದುರ್ಗುಣ. ಕ್ಷತ್ರಿಯನಿಗೆ ಶಸ್ತ್ರವಿದ್ಯೆಯಿಂದ ದೇವತ್ವಪ್ರಾಪ್ತಿ: ಅವನು ಮಾಡಬೇಕಾದದ್ದು 
ಯಜ್ಞವನ್ನು; ಅವನಿಗೆ ಮರಣಾವಸ್ಥೆಯಲ್ಲಿ ತನ್ನ ನರತ್ವದ ಅನುಭವ ಬರುತ್ತದೆ. ಆರ್ತರನ್ನು 
ಕಾಯದಿರುವುದು ಅವನ ದುರ್ಗುಣ. ಪ್ರಾಣರೂಪದ ಸಾಮವನ್ನು ಯಜ್ಞಮಾಡಬೇಕು; 
ಮನಸ್ಸು ಅದಕ್ಕೆ ಯಜುಸ್ಟು; ಜ್ಞಾನಯಜ್ಞವನ್ನು ಚುಕ್‌ ಸ್ವೀಕರಿಸುತ್ತದೆ. ಯಜ್ಞಕ್ಕೆ ಯಗುದ್ದಾರವು 
ಕೊನೆ. ಸಕಾಲವೃಷ್ಟಿಯು ದೇವತಾರಾಧನೆಯ ಫಲ. ಶ್ರಾದ್ಧಕ್ಕೆ ಗದ್ದೆ. ತೋಟ, ಸತಿ- 
ಸುತರು ಶ್ರೇಷ್ಠಫಲ. ಲೋಕದ ಅರ್ಥಸಂಪತ್ತಿರುವುದು ಸಾಧನ-ಸಾಮಗ್ರಿಗಳಲ್ಲಿ, ಧರ್ಮವೀರನ 
ತಂದೆ ಧನ್ಯ. ದೇವ, ಅತಿಥಿ, ಸೇವಕ, ಗುರು, ಆತ್ಮಗಳನ್ನು ತಣಿಸದವನು ಇಂದ್ರಿಯಾರ್ಕಗಳ 
ಅನುಭವ, ಸ್ಥಾನ-ಮಾನ-ಮತಿವಂತಿಕೆ, ಧನಾಧಿಕಾರ ಜನಮತಗಳನ್ನು ಪಡೆದರೂ 
ಜೀವನ್ಮತನು. 

ಪಾರ್ಥಿವಪ್ಪಜ್ಜೆಗೆ ತಾಯಿ ಹೆಚ್ಚು, ವ್ಯೋಮಪುಜ್ಞೆಗೆ ತಂದೆ ಹೆಚ್ಚು. ವಾಯು ವೇಗವನ್ನು 
ಮೀರುವುದು ಮನಸ್ಸು ಚಿಂತೆಯು ಹುಲ್ಲಿಗಿ೦ತ ಕಡೆ. ಬಿಡುಗಣ್ಣಿನ ಜಂತುವೆಂದರೆ 
ಮೀನು. ಹುಟ್ಟದೊಡನೆ ಅಲ್ಲಾಡಲಾರದ್ದು ಮೊಟ್ಟೆ. ಕಲ್ಲಿಗೆ ಹೃದಯವಿಲ್ಲ. ವೇಗದಿಂದ 
ಹೊಳೆಯ ಶಕ್ತಿ ಹೆಚ್ಚುವುದು. ಚಿತ್ತದ ಶಕ್ತಿಯೂ ಹೆಚ್ಚುವುದು. ಪ್ರವಾಸಿಗೆ ಅ೦ಗಡಿಕಾರನು 
ನೆರವಿಗ. ಹೆ೦ಡತಿ ಗೃಹಸ್ಥನ ಸಖಿ. ರೋಗಿಗೆ ವೈದ್ಯನೇ ಸಖ. ಮರಣಕಾಲದಲ್ಲಿ ದಾನಧರ್ಮವು 
ಮಿತ್ರ ಅಗ್ನಿಯು ಸರ್ವಭೂತಗಳ ಅತಿಥಿ. ಮೋಕ್ಷವು ಅಮರ ಧರ್ಮವು. ಪೇಯಗಳಲ್ಲಿ 
ಹಾಲು ಅಮೃತ. ನಮ್ಮ ಜಗತ್ತಿಡೀ ವಾಯುಮಯ. ಏಕಾಕಿಯಾಗಿ ತಿರುಗುವವನು 
ಸೂರ್ಯ. ಹುಟ್ಟಿದ ಮೇಲೆ ಹುಟ್ಟುವವನು ಚ೦ದ್ರ. ಚಳಿಗೆ ಬೆಂಕಿಯು ಮದ್ದು. ಬಿತ್ತಿಗೆಗೆ 
ಬುಡ ಗದ್ದೆ. 


ಅಹಂಕಾರವು ತಾಯಿ, ಆನ೦ದವು ತಂದೆ. ಬ್ರಹ್ಮವು ನಿಷ್ಟಂದ. ನಿರ್ನಿಮೇಷ. 
ಪಿ೦ಡಾ೦ಡ-ಬ್ರಹ್ಮಾಂಡಗಳು ಅ೦ಡಾಕೃತಿಯವು. ದೇಹಾತ್ಮಭಾವರಹಿತನಾದ ಯೋಗಿಗೆ 
ದುಃಖವಿಲ್ಲ. ದೃಷ್ಟಿವೇಗದಿ೦ದ ಚಿತ್ತವು ಸೃಷ್ಟಿಬಲವನ್ನು ಪಡೆಯುತ್ತದೆ. ಸೂರ್ಯನು ಆತ್ಮ 
ಚ೦ದ್ರನು ಪ್ರಪ೦ಚಪ್ರಜ್ಞೆ ಚಳಿಯು ಅವಿದ್ಯೆ, ಅಗ್ನಿಯು ವಿದ್ಯೆ. ಮೀನು ಬ್ರಹ್ಮ ವಿದ್ಯಾವಿದ್ಯೆಗಳಿಗೆ 
ಶರೀರವು ನಿಧಾನಪಾತ್ರ. ದಾರ್ಡ್ಯವು ಆರೋಗ್ಯ. “ಕೊನೆಗಾಣಿಸಲಾರದ ಕೆಲಸದಲ್ಲಿ 
ತೊಡಗಬಾರದು. ಪರರು ಕಸಿದುಕೊ೦ಡು ಹೋಗಲು ಸಾಧ್ಯವಾಗುವಂಥ ವಸ್ತುವನ್ನು 
ಸಂಪಾದಿಸ ಹೋಗಬಾರದು. ಬೇರನ್ನು ಕಿತ್ತೊಗೆಯಲು ಸಾಧ್ಯವಾಗದಂಥದನ್ನು 
ಅಗೆಯಹೊರಡಬಾರದು. ತನಗೆ ಕಾಯಲುಬಾರದಿಹ ತಲೆಯಿರುವವನನ್ನು ಕೊಲ್ಲಬಾರದು”- 
ಎಂಬ ಭೀಷ್ಮೋಕ್ತ ಆಪದ್ಭರ್ಮದಿಂದ ಯುಧಿಷ್ಠಿರನ ಧರ್ಮಜ್ಞಾನವನ್ನು ಮುಗಿತಾಯಕ್ಕೆ 
ಇಲ್ಲಿ ತಂದು ಮುಟ್ಟಿಸಲಾಗಿದೆ. ಏಕೆಂದರೆ ಧರ್ಮರಾಯನ ವ್ಯವಹಾರ-ಪರಮಾರ್ಥ 
ವಿವೇಕಕ್ಕೆ ಉಕ್ತಭೀಷ್ಕೋಕ್ತಿಯು ಮುಗಿತಾಯವನ್ನು ಕೊಡಬಲ್ಲದು; “ಧರ್ಮಸ್ಯ ತತ್ವಂ 
ನಿಹಿತಂ ಗುಹಾಯಾಂ' ಎ೦ಬ ಉದ್ಗಾರವಲ್ಲ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೭೧ * 


ಇದೊಂದು ನಿದರ್ಶನ ಮಾತ್ರ. ಮಹಾಭಾರತದಲ್ಲಿ ಜೀವನದ ಕೈಪಿಡಿಯಾದ 
ಶಾಂತಿಪರ್ವ ಭಾರತೀಯತೆಯ ಮಾನಸಶಾಸ್ತ್ರವನ್ನೇ ಹೇಳಿದೆ; ವನಪರ್ವದಲ್ಲಿ 
ಪಾಂಡವರಿಗೆದುರಾದ ಸಮಸ್ಯೆಗಳಿಗೆ ಇಲ್ಲಿ ಉತ್ತರೌಳಿವೆ. ಧರ್ಮರಾಯವನಿಗಿಲ್ಲಿ ಇನ್ನೂ 
ಹೆಚ್ಚಿನ ಜೀವನ ಸೂತ್ರಗಳು ದೊರಕುತ್ತವೆ. 


“ಯೋ ನಿತ್ಯಂ ಕ್ಷಮತೇ ತಾತ ಬಹೂನ್‌ ದೋಷಾನ್‌ ಸ ವಿಂದತಿ । 
ಭೃತ್ಯಾಃ ಪರಿಭವಂತ್ಯೇನಮುದಾಸೀನಾಸ್ತಥಾರಯಃ ॥* 


ಎಂದು ವ್ಯಾಸರು ವನವಾಸ ದಲ್ಲಿಯೇ (೬-೨೯-೭) ಧರ್ಮರಾಯನ 

ಜ್ಞಾನನ್ಯೂನತೆಗಳನ್ನು ಪರಿಹರಿಸಲು ಪ್ರಾರಂಭಿಸಿ, ಶಾ೦ತಿಪರ್ವದಲ್ಲಿ ಕೊನೆಗೊಳಿಸಿದ್ದಾರೆ. 

"“ಅಸತಾಂ ಪ್ರತಿಷೇಧಶ್ಚ ಸತಾಂ ಚ ಪರಿಪಾಲನಂ | 

ಏಷ ರಾಜ್ಞಾಂ ಪರೋ ಧರ್ಮಃ ಸಮರೇಚಾಪಲಾಯನಂ॥ 

ಯಸ್ಮಿನ್‌ ಕ್ಷಮಾಚ ಕ್ರೋಧಶ್ಚ ದಾನಾದಾನೇ ಭಯಾಭಯೇ 

ನಿಗ್ರಹಾನುಗ್ರಹೌ ಚೋಭೌ ಸವೈ ಧರ್ಮವಿದುಚ್ಯುತೇ' 

ಅಲ್ಲಿ ಹೇಳಿದ ನಿತ್ಯಕ್ಷಮೆಯ ಅನಾಚರಣೀಯತೆ ಇಲ್ಲಿ ಮತ್ತೆ (ರಾಜಧರ್ಮ ಪರ್ವದ 

೧೪ನೆಯ ಅಧ್ಯಾಯದ ೧೬-೧೭ನೆಯ ಶ್ಲೋಕಗಳು) ದೃಢೀಕೃತವಾಗಿದೆ. ಸಂಘಟಕರು 
ತಮ್ಮಲ್ಲಿ ಅಧಿಕಾರಿಕ ನಿಃಶ್ರೇಣಿಯಲ್ಲಿ ವ್ಯವಸ್ಥಿತರಾಗಿರುವಾಗ, ಹಿರಿಯನು ತದಿತರರೊಡನೆ 
ಕಾರ್ಯಸಾಧನೆಯಲ್ಲಿ ತೊಡಗಿದಾಗ, ಅವನ ಜ್ಞಾನದ ಬಂ೦ಡವೆಂತಿರಬೇಕು ಎ೦ಬುದರ 
ವಿಹಂಗಮಾವಲೋಕನವಿದು. ಇಂದಿನ ಭಾಷೆಯಲ್ಲಿ “ಮುಖಂಡತನದ ಗುಣಗಳು? 
ಇವು. “ಯೋ ಯಚ್ಚ! ದ್ಧಃ ಸ ಏವ ಸಃ ಎಂಬ ಗೀತಾಸೂತ್ರದ ಮಾನಸಿಕ ಲಕ್ಷಣವಿಲ್ಲಿ 
ಸ್ಮರಣೀಯ. ಪೂಜ್ಯ ದ.ರಾ.ಬೇಂದ್ರೆಯವರು ಹೇಳಿದ “ಅಧಿಯಜ್ಞ”ದ ಕರ್ತೃತ್ವ ಭಾವವೂ 
ಇಲ್ಲಿ ಸಾಂದರ್ಭಿಕ. ದೇವರ ಆಜ್ಞೆಯಂತೆ ದುಡಿಯುವ “ಿರ್ತೃ ತಾಚಿ 
ಮುಖಂಡನಿಗಿದ್ದಾಗ ಅವನ ಶ್ರದ್ಧಾದಾರ್ಡ್ಯವೂ ಆತ್ಮವಿಶ್ವಾಸವೂ ಅಪ್ರತಿಹತವಾಗುವುವು. 
ಅವನ ವ್ಯವಹಾರ-ಪರಮಾರ್ಥ ಜ್ಞಾನಗಳು ಅವುಗಳಿಗೆ ಹಿನ್ನೆಲೆ. “ಜ್ಞಾನಿಯ ಮತಿ 
ಇರುಳೊಳಗತಿ ನಿಜ ಜಾಗ್ರತಿ ಇರುವುದು”- ಎಂಬಷ್ಟು ಮೈಯೆಲ್ಲ ಕಣ್ಣಾಗಿರುವುದು 
ಯಜಮಾನನಿಗೆ, (ನೇತಾರನಿಗೆ) ನಿಮಿತ್ತ ಮಾತ್ರ ಕರ್ತೃತ್ವವುಳ್ಳ ನಾಯಕನಿಗೆ, ವೈಯಕ್ತಿಕ 
ಅಹಂಕಾರವನ್ನು ಬಿಟ್ಟ ದೇವಕಿ೦ಕರಾಹಂಕಾರಿಗೆ ಅಗತ್ಯ. ಧರ್ಮರಾಯನಿಗೆ ಅವನ 
ತಮ್ಮಂದಿರು ಚತುರ್ಭುಜಗಳು. ಅವರಲ್ಲಿ ಭೀಮಾರ್ಜುನರು ಮುಖ್ಯರು. ಧರ್ಮರಾಜನು 
ಯಮಸ ದೃಶ ನಿಷ್ಪಕ್ಷಪಾತಿಯಾದ ನ್ಯಾಯಾಧೀಶ ಮನಸ ನಾದರೆ ಅರ್ಜುನನು 
ಇಂದ್ರಸ ದೃಶನಾದ ಕಾರ್ಯನಿರ್ವಾಹಕ. ಪಂಚಪಾಂಡವರು ಕೃಷ್ಣನ (ಬ್ರಹ್ಮನ) ಶರೀರ ಅಥವಾ 
ಪಂಚಪ್ರಾಣಶಕ್ತಿಗಳು. "ಹೃದಯದಲ್ಲಿರುವುದು ಪ್ರಾಣ, ಗುದದಲ್ಲಿರುವುದು ಅಪಾನ, 
ಸರ್ವಶರೀರವರ್ತಿಯಾಗಿರುವುದು ವ್ಯಾನ, ಕ೦ಠಸ್ಥವಾಗಿರುವುದು ಉದಾನ ಮತ್ತು 
ನಾಭಿಯಲ್ಲಿರುವುದು ಸಮಾನ (7080 ೫೮ 070 61/10700/ 108175 08 170 ಓ111000 


* ೬೭೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


೮11೦)' 178! 1೭0೦5 100 0001 10 ೩ ೫೦೮/08 ೦೦೧61100). ಶರೀರವು ಸಂಘಟಿತ 
ಪದಾರ್ಥದ ಒಂದು ಅತ್ಯುತ್ತಮ ಮಾದರಿ. ಅದರ ಜ್ಞಾನವಾಹಕ ಮತ್ತು ಕಾರ್ಯನಿರ್ವಾಹಕ 
ಸಾಧನಗಳು ಜನಸ೦ಘಟನೆಗಿರಬೇಕಾದ ಸಾಧನಗಳಿಗೆ ಮಾದರಿಗಳು. ಧರ್ಮರಾಯನು 
ಹೃದಯಸ್ಥನು. 158 15 17 ೮707 08170080! ಸ೦ಕಲ್ಪವು ವಿಚಾರದ ತಂದೆಯಿಂದ 
ಹಾಗೆ ಧರ್ಮಕಾರ್ಯವನ್ನು ಅವನು ಸಂಕಲ್ಪಿಸುವವನು. ಧರ್ಮಜ್ಞಾನವಾದ ಬ್ರಹ್ಮವು 
ಅವನ ಸಹಸ್ರಾರ ಚಕ್ರ (36 ಲೆಂ10001017)ದಲ್ಲಿರುವುದು, ಅಜ್ಜಾನಚಕದಲ್ಲಿ (೮೦೦017) 
ಅದು ಪ್ರಕಟವಾಗುವುದು. ಅನಂತರ ಅದರ 8೬60000 ಕಾರ್ಕನಿರ್ವಾಹದ ಆರಂಭ. 
ಭೀಮಾದಿಗಳು ಕರ್ಮ ಪಂಚಾವಯವನಗಳಿರುವ ಹಾಗೆ. 


ಡಿ 


೬೭೩ * 


೧೬ 
ನಮ್ಮ ಸಂವಿಧಾನ 


ಒಂದು ರಾಷ್ಟವು ಒ೦ದು ಶರೀರವಿರುವ ಹಾಗೆ ಇದೆ. ಅದರ ಕೇ೦ದ್ರವು ಸಂವಿಧಾನ; 
ಅದೇ ಅದರ ಬ್ರಹ್ಮಸ್ಥಳ. ರಾಷ್ಟ್ರಪತಿ ಅದರ ಬ್ರಹ್ಮ ಪ್ರಧಾನ ಮಂತ್ರಿಯು ಆಜ್ಞಾಚಕ್ರದ 
ಪ್ರತಿನಿಧಿ. ನ್ಯಾಯಾಲಯಗಳು ಸಹಸ್ರಾರ(ಬ್ರಹ್ಮಸ್ಥಳ)ಕ್ಕೂ ಅಜ್ಜಾಚಕ್ರಕ್ಕೂ ನಡುವಿನವು; 
ಶಾಸನ ಕರ್ಮದ ಸಭೆಗಳೂ ಹಾಗೇ. ರಾಜಕೀಯ ಪಕ್ಷಗಳು ಬಹಿಶ್ಚರ ಪ್ರಾಣಗಳು. 
ಸರಕಾರಿ ಕಾರ್ಯಾಲಯಗಳು ಕರ್ಮಾವಯವಗಳು. ಪ್ರಜಾಕೋಟಿಯು ವಿಕೇಂದ್ರೀಕೃತ 
ಬ್ರಹ್ಮಾಂಶಗಳು; ನಮ್ಮ ಸದ್ಯದ ಸಂವಿಧಾನವು ಬ್ರಹ್ಮದಷ್ಟು (ಸಾಕಷ್ಟು) ವಿಶಾಲವಾಗಿಲ್ಲ. 
ಆದುದರಿ೦ದ ಅನೇಕ ತೊಂದರೆಗಳುದ್ಳವಿಸಿದವು. ಕಾಯದೆಗಳ ರಜನೆಗೆ ಅಗತ್ಯವಾದ 
1100110 ನಮ್ಯತೆ ಅದರಲ್ಲಿರಬೇಕು. ಅದನ್ನು ಜಾರಿಗೆ ತರುವ ನಿಯಮಗಳು ಸ್ಥಳೀಯ 
ರೂಢಿಗಳಿಗೆ ಸರಿಯಾಗಿರಬೇಕು. 


ಒಂದು ರಾಜಕೀಯ ಪಕ್ಷ ಅಥವಾ ಸಾಂಸ್ಕೃತಿಕ ಸಂಘ ಕೂಡ ಉಕ್ತ ರೀತಿಯನ್ನೇ 
ಅನುಸರಿಸಬೇಕಾಗುತ್ತದೆ. ಅದಕ್ಕೂ ಪಭುತ್ವಕ್ಕಿರುವಂತೆಯೇ ಜ್ಞಾನಸ೦ಗ್ರಾಹಕ, ಕಾರ್ಕನಿರ್ವಾಹಕ 
ಮತ್ತು ನ್ಯಾಯನಿರ್ಣಾಯಕ ಸಮಿತಿಗಳಿರುವುದು ಅಗತ್ಯ. ಕೇವಲ ಅಧ್ಯಕ್ಷ- ಕಾರ್ಯದರ್ಶಿಗಳಿದ್ದರೆ 
ಸಾಲದು. ಪಕ್ಷಕ್ಕಾಗಲಿ, ಸಂಘಕ್ಕಾಗಲಿ ಅವುಗಳ ನಿಯಮಾವಳಿಯೇ ಸಂವಿಧಾನ ಅಥವಾ 
ಶಾಸನಮಂ೦ಜರಿ. ಅದರಲ್ಲಿ ಅವುಗಳ ಧ್ಯೇಯ-ಕಾರ್ಯ ನಿಯಮಗಳೆಲ್ಲವೂ ಇರಬೇಕು. 


“ಸರಳ ಜೀವನ ಉದಾತ್ತ ವಿಚಾರ” ಎಂಬ ನಾವು ಆಡಂಬರದ ಅಲಂಕೃತ ಮನೆ. 
ಮಠ, ಆಫೀಸು, ಬ೦ಗಲೆ, ಮೇಜುವಾನಿಗಳ ಮಾರ್ಗವನ್ನು ಹಿಡಿದು ಜನಸ೦ಘಟನೆಯನ್ನಿಲ್ಲಿ 
ಶೀಲವಂತಿಕೆಯಿ೦ದ ಮಾಡಲಾರೆವು. ಅದರಿಂದಲೇ ಗಾಂಧಿಯವರು ಸಬರಮತಿ 
ಆಶ್ರಮವನ್ನು ತಮ್ಮ ಕಾರ್ಯಾಲಯವನ್ನಾಗಿ ಮಾಡಿಕೊಂಡರು. ಬಾಹ್ಯಾವರಣಕ್ಕೆ ಹತ್ತು 
ಸಮಸ್ತರು ವಶರಾಗದೆ ಉಳಿಯುವುದು ಕಷ್ಟ ವಿಕಾರಹೇತು ಜೊತೆಗಿದ್ದರೂ ಮನೋವಿಕಾರ 
ಹೊಂದದಿರುವ ವ್ಯಕ್ತಿತ್ವ-ಚಾರಿತ್ಯಗಳ ಸಾಮರ್ಥ್ಯ ಸಾಮಾನ್ಯರಿಗಿಲ್ಲ. ಆದುದರಿಂದ 
ಆಶ್ರಮಕೇಂದ್ರಗಳ ಮೂಲಕವೇ ನಮ್ಮ ಜನ ಹೆಚ್ಚು ಸ್ಫೂರ್ತಿಯನ್ನು ಪಡೆಯಬಲ್ಲರು. 
ಸಬರಮತಿ ಆಶ್ರಮದ ಜೀವನ ಕ್ರಮ, ಶಿಸ್ತು. ವಿಧೇಯತೆ, ವಿಚಾರವಿನಿಮಯ ಪದ್ಧತಿಗಳನ್ನು 
ನಡೆಸಿಕೊಂಡು ಹೋಗಬಲ್ಲ ಉದಾತ್ತ ನಾರಾಯಣ ಮನಸ್ಕರನ್ನು ಗುರು(ನಾಯಕ)ಗಳನ್ನಾಗಿ 


* ೬೭೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆಯ್ದುಕೊಂಡು ಅವರ ಆಜ್ಞಾಪಾಲಕರಾದ ವ್ರತಚಾರಿಗಳಾಗಿ ಕಾರ್ಕಮಾಡಹೊರಟ ಹೊರತು 
ಈ ದೇಶದ ಪ್ರಜಾಪ್ರಭುತ್ವವು ಸರ್ವೋದಯಕರವಾಗಿ ಚಿರಕಾಲ ನಡೆಯುವಂತೆ 
ಸಂಘಟಕರಾರೂ ಮಾಡಲಾರರು. ಕಾಲಬದಲಾಗಿರಬಹುದು, ದೇಶಬದಲಾಗಿಲ್ಲ; ಜನರ 
(01100116 (1000501005 ಅವಿಜ್ಞಾತ ಪ್ರಜ್ಞಾಸ್ತರದಲ್ಲಿ ನೆಲೆನಿಂತ ಪಳೆಯುಳಿಕೆಗಳು 
ನಷ್ಟವಾಗಿಲ್ಲ; ಅವುಗಳೆಲ್ಲವನ್ನೂ ಸರ್ವವ್ಯವಹಾರದಲ್ಲೂ ಧಿಕ್ಕರಿಸಬೇಕೆಂಬ ಹಠವು 
ಆರೋಗ್ಯಕರವೂ ಅಲ್ಲ. ಸಂಸ್ಕೃತಿಯ ಆತ್ಮರೂಪದ ಪಳೆಯುಳಿಕೆಗಳ ಬಿಲ್ಲೆಗಳು (&೦॥೦0705) 
ನಾಗರಿಕತೆಯ ಸಾತತ್ಯಕ್ಕೆ ಆಧಾರಗಳು. ಜೊತೆಗೆ ನಮ್ಮ ಪ್ರಾಚೀನ, ರಾಜಕೀಯ, ಸಾಮಾಜಿಕ 
ಮತ್ತು ಆರ್ಥಿಕ ವ್ಯವಹಾರಗಳೆಷ್ಟೋ ಅತ್ಯಂತ ಸಮಾಜವಾದೀಯವೂ ಪ್ರಜಾಪ್ರಭುತ್ವೀನವೂ 
ಆಗಿದ್ದುದನ್ನು ಇತಿಹಾಸ ತೋರಿಸಿಕೊಟ್ಟಿದೆ. ಕ್ರಿಶ. ೮ನೆಯ ಶತಮಾನದಿಂದ ಅವು 
ಕೆಡುತ್ತ ಹೋಗಲು ತಕ್ಕ ಆವರಣವನ್ನು ವಿದೇಶೀಯರು ನಿರ್ಮಿಸಲು ಶಕ್ತರಾದರು. 
ಆದರೂ ಬ್ರಿಟಿಷರು ಬರುವವರೆಗೆ ನಮ್ಮ 1/111486 ಔಂ॥001108 ಗ್ರಾಮಸ್ವರಾಜ್ಯಗಳು 
ತಮ್ಮ ಪೂರ್ಣ ಲಕ್ಷಣಗಳನ್ನು ಕಳೆದುಕೊಂಡಿದ್ದಿಲ್ಲ. ಪ್ರಾಶ್ಚಾತ್ಯ ಪಟ್ಟಣೀಕರಣದ 
(10೩7158000) ಪವೃತ್ತಿಗೆ ಅಲ್ಲಿಂದ ಮುಂದೆ ಅತಿ ಹೆಚ್ಚಿನ ಪ್ರೇರಣೆದೊರೆತು ಈಗ 
ನಮ್ಮ ದೇಶದ ರಾಜಧಾನಿಯಾದ ದಿಲ್ಲಿಂಯು ಜೀವನಕ್ರಮದಲ್ಲಿ ಸಂಪೂರ್ಣ 
ವಿದೇಶೀಯವಾಗಿರುವಂತೆ ತೋರುವಂತಾಯ್ತು ಸಾಂಸ್ಕೃತಿಕ 81850 50/8007 
ಕೃತಕಾವಯವ ಯೋಜನೆಯ ಶಸ್ತ್ರಕ್ರಿಯೆಯು ಎ೦ದೂ ಇಲ್ಲಿ ಜಯಹೊಂದದು. ಇದಕ್ಕಲ್ಲದ 
ನಾಗರಿಕತೆಯನ್ನು ನಿರ್ಮಿಸುವುದರಲ್ಲಿ ಮುಖಂಡರು ಕೆಲಮಟ್ಟಿನ ಜಯವನ್ನು 
ಗಳಿಸಿದ್ದರಿಂದಲೇ ಭ್ರಷ್ಟಾಚಾರ-ಶೋಷಣೆಗಳು ದೇಶದಾದ್ಯಂತ ದುರ್ಗಂಧದಂತೆ 
ಹಬ್ಬುವಂತಾಯ್ತು; ದೇಶವೀಗ ರಾಜಿಕವಿದ್ದೂ ಅರಾಜಿಕವಾಗಿದೆ. ಬಹುಸಂಖ್ಯಾತರಿಗೆ 
ಅಶನವಸನ ನ್ಯಾಯಗಳು ದುರ್ಲಭವಾಗಿವೆ. ಇದಕ್ಕೆ ಸಂವಿಧಾನದಲ್ಲಿ ತಕ್ಕ ತಿದ್ದುಪಡಿಯನ್ನು 
ಮಾಡುವುದು ಮೊದಲ ಕರ್ತವ್ಯ. 


ಡಿ 


೬೭೫ * 


೧೭ 


ಸಾಮಾಜಿಕ ಇತಿಹಾಸದ ಪಾಠ 


ಭಾರತೀಯತೆಯ ಜೀವನಚಿತ್ರದ ಸಾಂಸ್ಕೃತಿಕ ಮೂಲವಿರುವುದು “ಶಾಕುಂತಲ? ದಲ್ಲಿ. 
ಯಷಿರಾಜ-ರಾಜರ್ಷಿಗಳ ಪರಸ್ಪರ ಸಂಬಂಧವನ್ನು ಅಲ್ಲಿ ನೋಡಬೇಕು. ನಗರಸ್ಥರು 
ಗ್ರಾಮಸ್ಥ ಚಾರಿತ್ರಸ೦ಪನ್ನರಿಗೆ ಯಾವ ಸ್ಥಾನಮಾನಗಳನ್ನು ಕೊಡುತ್ತಿದ್ದರೆಂಬುದು ಅಲ್ಲಿ 
ಸ್ಪಷ್ಟವಾಗುತ್ತದೆ. ಎಂಥ ಕಾಲದಲ್ಲೂ ನಗರ-ಪಟ್ಟಣಗಳಿಗಿಂತ ಹಳ್ಳಿಗಳ ಸಂಖ್ಯೆಯೇ 
ಅಧಿಕವಾಗಿರುವುದು ಪ್ರತಿಯೊಂದು ಬೃಹದ್‌ ರಾಷ್ಟ್ರದಲ್ಲೂ ಕಾಣಸಿಗುತ್ತದೆ. 2 
ಕಾಯದೆ, ನಿಯಮ, ಧ್ಯೇಯಗಳನ್ನು ಚ ಗೂ ಬಹುಸಂಖ್ಯಾತ "ಘಟಕಗಳನ್ನು 
ಮರೆಯಲು ಸ ಸಾಧ್ಯವಿಲ್ಲ. ಆಜೂ ಗ್ರಾಮ ಭಾರತವೇ ಈಗಲೂ ಇ ಸಾಂಸ್ಕೃತಿಕ 
ಭಾರತವಾಗಿದೆ. ವೇಷ-ಭಾಷೆಗಳ ಅತ್ಯಲ್ಪ ಬದಲಾವಣೆ ಹಳ್ಳಿಯ ಹತ್ತು ಸಮಸ್ತರಲ್ಲಿ 
ಉ೦ಟಾದ್ದನ್ನು ಕ೦ಡು ಇದೇ ವೇಗದಿ೦ದ ಅವರ ವೇಷ, ಭಾಷೆ, ಆಚಾರ, ವಿಚಾರಗಳೆಲ್ಲವೂ 
ಇನ್ನು ೧೦-೨೦ ವರ್ಷಗಳಲ್ಲಿ ಪಾಶ್ಚಾಶ್ಮೀಕೃತವಾಗಿ ಬಿಡುತ್ತವೆ ಎಂದು ನಂಬಿದ ಆಂಗ್ಲಾಕ್ಟರು 
ತೀರ ದಡ್ಡರು. ಅವರ ಮುಖಂಡತ್ವ ಎಂದೂ ಬಹುಕಾಲ ಇಲ್ಲಿ ಉಳಿಯದು- 
ಉಳಿಯಕೂಡದು. ಸದ್ಯ: ಉಳಿದಿರುವುದರಿ೦ದಲೇ ವಿದೇಶಗಳು ಈಗ ನಮ್ಮನ್ನು ಅಂತಃಕರಣ 
ಸಾಕ್ಷಿಯಾಗಿ ಗೌರವಿಸುತ್ತಿಲ್ಲ. ಅವರ ಔಪಚಾರಿಕತೆಯನ್ನು ರಾಜತಂತ್ರವೆಂದು ತಿಳಿಯದೆ 
ಸಹಜವೆಂದು ತಿಳಿಯವ ಮಂದಮತಿಗಳು ಹಾಸ್ಯಾಸ್ಟ ಸ್ಪದ ದ್ವಿಪಾದ ಜಂತುಗಳು. 
ಟ್ರ್ಯಾಕ್ಟರುಗಳನ್ನು ಬಳಸುವುದರಿಂದ ಎತ್ತುಗಳು ಅನವಶ್ಯಕ ಎಂದೊಬ್ಬ ತಜ್ಞಂ ಮನ್ಯ 
ಭಾಷಣ ಬಡಿದಿದ್ದಾನೆ; ಕೃತಕಗೊಬ್ಬರವೇ ಸರ್ವಸ್ವ ಮತ್ತು ಹ ಪುಡಿಯನ್ನು ಪರದೇಶದಿಂದ 
ತರಿಸಿಕೊಂಡರಾಯ್ತು; ಆದ್ದರಿ೦ದ ಗೋಸ೦ಗೋಪನ ತ್ಯಾಜ್ಯ ಅಥವಾ ಕಡಿದು ತಿನ್ನಲು 
ಅವುಗಳನ್ನು ಸಾಕಾಗಬಹುದು-ಎಂಬಂ೦ಂಥ ನಿಗಮಕ್ಕೆಡೆಗೊಡುವ ಸುಧಾರಕರ 
ಅವೈಜ್ಞಾನಿಕತೆಯನ್ನು ಏವರಿಸಿದರೆ ಅದೇ ಒಂದು ಹೆಬ್ಬೊತ್ತಿಗೆಯಾದೀತು. ದಿವಂಗತ 
ಜೆ.ಸಿ.ಕುಮಾರಪ್ಪನವರು ಆ ಕೆಲಸವನ್ನು ಹಿಂದೆಯೇ ಮಾಡಿದ್ದಾರೆ, 7150 700. 
೮೦೫೩೫! ಗು೦ಡಿಯೊತ್ತಿದೊಡನೆ ಸುಖ ಬಂದು ಬಾಯೊಳಗೆ ಕುಳಿತುಕೊಳ್ಳುವಂತೆ 
ಅಲ್ಪಸಂಖ್ಯಾತರಿಗೆ ಸೌಕರ್ಯವೊದಗಿಸಲು ಬಹುಸಂಖ್ಯಾತರು ಜೀವ ಸವೆಯಿಸುವ ನಾಗರಿಕತೆ 
ಅಭಾರತೀಯ. ೫೦ ಕೋಟಿ ಜನರಿರುವ ಈ ದೇಶದಲ್ಲಿ ಬ್ರಹ್ಮನೂ ಅ೦ಥ ಸುಖಸಾಧನವನ್ನು 


* ೬೭೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸರ್ವಲಭ್ಯವಾಗುವಂತೆ ನಿರ್ಮಿಸಿಕೊಡಲಾರನು. ಇಲ್ಲಿ ಜಪಾನಿನಲ್ಲಿರುವಂತೆ ವಿದ್ಯುಚ್ಚಾಲಿತ 
ಚಿಕ್ಕ ಗೃಹಯಂತ್ರೋಪಕರಣಗಳನ್ನು ಒದಗಿಸುವುದೊ೦ದೇ ನಿರುದ್ಯೋಗ ನಿವಾರಣೆ. 
ಚಿಕ್ಕ ಕೈಗಾರಿಕೆಗಳ ಬೆಳವಣಿಗೆ, ವಿಕೇಂದ್ರೀಕೃತ ರಾಜ್ಯಾಧಿಕಾರ, ಸಮೀಕೃತ ಅರ್ಧ ವ್ಯವಸ್ಥೆಗಳನ್ನು 
ಒದಗಿಸಿ ಸರ್ವೋದಯವನ್ನು ತಂದೀತು. ಮಹೋದ್ಯಮಗಳೆಲ್ಲವನ್ನೂ ಸರಕಾರ ನಡೆಸಬೇಕು. 
ದೇಶವ೦ಚಕರಾದ ಕೆಲ ದೊಡ್ಡ ಸಾವಕಾರರನ್ನು ಪ್ರತಿಶತಮಾನದಲ್ಲೂ ಹಡೆದ ಭಾರತ 
ಅವರ ಕೈಯಲ್ಲಿ ಈಗ ಅವುಗಳನ್ನು ಬಿಟ್ಟು ಅವರು ಉತ್ಪಾದನೆಯ ಪರಿಮಾಣವನ್ನೂ 
ಪ್ರಕಾರವನ್ನೂ ಹೆಚ್ಚಿಸಿ ಅಗ್ಗಕ್ಕೆ ಮಾರುವರೆಂಬುದು ಷೈಲಾಕನನ್ನು ದಾನಶೂರ ಕರ್ಣನೆಂದು 
ತಿಳಿಯುವಷ್ಟೇ ಹಾಸ್ಯಾಸ್ಪದವೆಂಬುದನ್ನು ಶೋಧಕರು ಸ್ಪಷ್ಟವಾಗಿ ಕಾಣಬಹುದಾಗಿದೆ. 
ಇಂಥ ಔದ್ಯಮೀಕರಣಕ್ಕೂ ಜನವಂಚಕತೆ ತುಂಬಿದ ಸರಕಾರಿ ಉತ್ಪಾದನೆಗೂ ಅ೦ತರವೀಗ 
ಇಲ್ಲ. ಆದರೆ ಉತ್ಸರ್ಗನಿಯಮವು ಮಹೋದ್ಯಮಗಳನ್ನು ದಕ್ಷಸರಕಾರಿ ನಿಗಮಗಳು 
ನಡೆಸುವುದರಲ್ಲೇ ಇದೆ ಎ೦ಬುದು ಸಾಮಾಜಿಕ ಇತಿಹಾಸ ತೋರಿಸಿಕೊಟ್ಟಿರುವ ಮನಶಾಸ್ತ್ರ 
ನಿರ್ಣಯ. ಅಥರ್ವಣ ನಾಗರಿಕತೆಯ ಯುಗ ಅಂಥ ವ್ಯವಸ್ಥೆಯನ್ನಿಲ್ಲಿ ಮಾಡಿ ಗೆದ್ದಿತ್ತು. 


ಕೇವಲ “ಸೋಷಲಿಜಂ'' ಮತ್ತು “ಕಮ್ಯೂನಿಜಂ”ಗಳನ್ನು ಬಯ್ಯುವುದರಿಂದ 
ಭಾರತೀಯ ಸರ್ವೋದಯ ಸಿದ್ಧಿಸದು; ಹಾಗೇ ಅವು ವಿದೇಶಗಳಲ್ಲಿ ಹೇಗೆ 
ಆಚರಣೆಯಲ್ಲಿವೆಯೋ ಹಾಗೇ ಇಲ್ಲಿ ಅನುಕರಿಸುವುದರಿ೦ದಲೂ ಉಕ್ತ ಧ್ಯೇಯ ಕೈಗೂಡದು. 
“ರೀತಿರಾತ್ಮಾಕಾವ್ಯಸ್ಥ” ಎಂಬುದನ್ನು ಖಂಡಿಸಿದ ಪಂಡಿತರೂ “ರೀತಿರಾತ್ಮ ಸಂಸ್ಕೃತೇ” 
ಎ೦ಬುದನ್ನು ಖಂಡಿಸಲಾರರು. 718/1305 038100 118% ವರ್ತನಾ ರೀತಿಯು 
ಮಾನವನನ್ನು ಮಾನವನನ್ನಾಗಿ ಮಾಡುತ್ತದೆ- ಎಂಬುದು ಬಹಳ ಆಳವಾದ ಅರ್ಥವುಳ್ಳ 
ಸಂಘಟನಸೂತ್ರ. ರೀತಿಯನ್ನು “110805 ಸಾಧನ'' ಎಂದರು ಮಹಾತ್ಮರು. 
ದಾನಧರ್ಮದಿಂದ ಯಾವ ದೇಶದಲ್ಲೂ ಅರ್ಥವಿಷಮತೆ ಚಿರಸ್ಥಾಯಿಯಾಗಿ 
ಪರಿಹಾರವಾಗಿಲ್ಲ; ಆಗಿದೆ. ಎ೦ದು ಭಾವಿಸುವುದು ಭ್ರಮೆ. ಆದುದರಿ೦ದ ಅವರವರ 
ಧರ್ಮದಲ್ಲಿ ಅವರವರು ಸರಿಯಾಗಿ ಇರುವಂತೆ ನೋಡಿಕೊಳ್ಳುವುದು ಪ್ರಭುತ್ವದ ಆದ್ಯ 
ಕರ್ತವ್ಯ. ಸ್ವಯಂಪ್ರೇರಣೆಯಿಂದ ದಾನ ಮಾಡದಿದ್ದ ಆಡ್ಯರಿದ್ದರೆ೦ಬುದನ್ನು ಗಾಂಧಿಯವರು 
ಒಪ್ಪಿದ್ದರು. ಅಂಥಲ್ಲಿ ಕಾಯದೆಯ ಚಲಾವಣೆ ಅಗತ್ಯ. ಪಾಶ್ಚಾತ್ಕೀಕೃತವಾದ ಭಾರತೀಯ 
ಮಹಾನಗರಗಳಲ್ಲಿರುವ ಕುಬೇರರು ಅಲ್ಪಸ್ವಲ್ಪ ದಾನಧರ್ಮದ ಪ್ರದರ್ಶನ ಮಾಡುತ್ತಿರುವರಲ್ಲದೆ 
ಹೆನ್ರಿಫೊರ್ಡನ ಪಾತ್ರವನ್ನು ವಹಿಸಲಿಲ್ಲ. “ತಾನು ತನ್ನದು ತನ್ನ ಸೂನುಸತಿಯರೆಂಬ 
ಹೀನಾಭಿಮಾನ”'ದ ದಾಸರಾಗಿರುವ ಹಿರಣ್ಯಾಕ್ಷ-ಹಿರಣ್ಯಕಶಿಪುಗಳ ನಯವಂತಿಕೆಯು 
ದಡ್ಡರ ಮೂಗಿಗೆ ತುಪ್ಪ ಒರಿಸುವಂಥದಷ್ಟೇ, ಅಂಥವರು ಹಿಂದುಗಳಲ್ಲ, ಆರ್ಯರಲ್ಲ, 
ರಾಷ್ಟೀಯರಲ್ಲ, ದೇಶಾಭಿಮಾನಿಗಳಲ್ಲ, ನಾಗರಿಕರಲ್ಲ, ಸಂಸ್ಕೃತರಲ್ಲ, ಅವರೊಡನೆ ಅವರ 
ಜೀವನ ನೀತಿಯನ್ನೇ ಹಿಡಿದು ಪೈಪೋಟ ನಡೆಸುವ ಅಧಿಕಾರಾರೂಢ ಶಾಸಕರೂ 
ಮಂತ್ರಿಗಳೂ ಅದೇ ದರ್ಜೆಯವರು. ಆದರಿವರದು ಗಾಣದವರ ಗುದ್ದಾಟವಲ್ಲದೆ ನಿಜವಾದ 
ಪ್ರತಿದ್ವಂದ್ವಿತ್ವ ಅಲ್ಲವೇ ಅಲ್ಲವೆಂಬುದು ಕಬಂಧರಿಗೆ ಮಾತ್ರ ಗೊತ್ತಾಗಿರಲಿಕ್ಕಿಲ್ಲ. ಅವರ 
ದಾನ-ಧರ್ಮಕ್ಕೂ ಆಡ್ಯತೆಗೂ ಅನುಪಾತಿಕ ಸಮತೋಲನವಿಲ್ಲ. ಮೋಸವನ್ನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೭೭ * 


ಬುದ್ಧಿವಂತಿಕೆಯೆಂದು ತಿಳಿದು ಆ ಮೂಲಕ ಅರ್ಜಿಸುವವರೇ ಭಾರತೀಯ ಕ್ಷತ್ರಿಯ- 
ವೈಶ್ಯವೃತ್ತಿಯವರಲ್ಲೀಗ ಹೆಚ್ಚಾಗಿದ್ದಾರೆ. ಇದನ್ನು ಪ್ರತಿಭಟಿಸುವುದೇ ನವಸಂಘಟನೆಯ 
ಉದ್ದೇಶ. ದುರ್ಜನರ ಸಹಕಾರವನ್ನು ಬಗ್ಗುಬಡಿಯಲು ಸಜ್ಜನರ ಸಹಕಾರ ಎದುರು 
ನಿಲ್ಲಬೇಕಾಗಿದೆ. "ಕೀಣಾನರಾ ನಿಷ್ಕರುಣಾ ಭವಂತಿ” ಎಂಬ ಸುಭಾಷಿತವನ್ನು ಮರೆತು 
ದರಿದ್ರರ ಸಂಘಟತ ಪ್ರತಿಭಟನೆಯು ಆರ್ಥಿಕ ಕಾರಣದಿಂದ ಸಮರ್ಥನೀಯವಾಗಿದ್ದಾಗಲೂ 
ಅದನ್ನು ಬಯ್ಯುವುದು ಸಂಭಾವಿತಗಿರಿಯಲ್ಲ. ಪ್ರಭುತ್ವವು ಎಮ್ಮೆ ತಮ್ಮಣ್ಣನಂತೆ ರಾಜ್ಯಭಾರ 
ಮಾಡುತ್ತ ಹೋದರೆ, ಪ್ರಭುಗಳು ಭೋಗಲಂಪಟತನದಲ್ಲೇ ೧೦-೨೦ ವರ್ಷಗಳನ್ನು 
ಕಳೆದರೆ, ಕುಚೇಲರು ಕುಬೇರರ ಎರುದ್ಧವಾಗಿ ಕತ್ತಿಯನ್ನು ಹಿರಿಯದಿರರು- ಹಿರಿದರೆ 
ಅದು ಅಭಾರತೀಯವಾಗದು. ಮಾನವೀಯತೆಯೇ ಇಲ್ಲದವರ ಯಜಮಾನಿಕೆಯೆಂತು 
ಭಾರತೀಯವಾದೀತು? ಬಾಯ ಬಣ್ಣಾಚಾರದ ಪ್ರಚಾರವು ದಿವ್ಯಜೀವನವೆನ್ನಿಸಿತೇ? “ಹಿತಂ 
ಮನೋಹರಿಚ ದುರ್ಲಭ೦ ವಚಃ" ಎ೦ಬ ಸುಭಾಷಿತ ಹುಟ್ಟದ್ದು ಇಂಥ ಪ್ರಸಂಗಗಳನ್ನು 
ಕಂಡೇ, ಸೋಶಲಿಸ೦ ಅಥವಾ “ಕಮ್ಯೂನಿಜಂ'” ಎಂಬ ಹೆಸರುಗಳು ಬೇಡವಾದರೆ 
ಹೋಗಲಿ; ಆ ತತ್ವಜ್ಞಾನವನ್ನು ಕಂಡ ಚಷಿಯ ಹೃದಯದ ಮಾನವೀಯತೆಯನ್ನು 
ಗೌರವಿಸಿ ನಮ್ಮದೇ ಆದ ಹೆಸರು-ವ್ಯವಸ್ಥೆಗಳ ಮೂಲಕವಾದರೂ ನಾವು 
ಗಾಂಧಿಯವರೆಂದಂತೆ ಅಧಿಕೃತ ಸರಕಾರಗಳ ಮೂಲಕ ದೀನ-ದಲಿತರ ದಾರಿದ್ರ್ಯ. 
ರೋಗ, ಅಜ್ಜಾನಗಳನ್ನು ನಿವಾರಿಸಲೇಬೇಕು. ಇಲ್ಲವಾದರೆ ನಮ್ಮ ಸಂಘಟನೆಯು ಅಸಾರ್ಥಕ 
ಅಥವಾ ವಂ೦ಚನಾಬುದ್ಧಿ ಪ್ರೇರಿತವೆನಿಸುತ್ತದೆ. ವಸ್ತುಸ್ಥಿತಿಯನ್ನು ಗ್ರಹಿಸಲಾರದ ಅಥವಾ 
ಗ್ರಹಿಸಲೊಲ್ಲದ ವಾದಿಗಳಿಗೆ ದಂಡವೊ೦ದೇ ಮದ್ದು- “ದಂಡೇನ ಗೌರ್ಗರ್ದಭಾಃ' 


ಡಿ 


* ೬೭೮ 


೧೮ 
ಇ 
ಅಂದಿನ ಅವ್ಯವಸ್ಥೆ 


ದೇವರ ಹೆಸರಿನಲ್ಲಿ ಖೂನಿಮಾಡಿ ಯಜ್ಞವೆಂದು ಕರೆದಂತೆಯೇ ರಾಷ್ಟ್ರೀಯತೆಯ 
ಹೆಸರಿನಲ್ಲಿ ಖೂನಿಮಾಡಿ ಅದನ್ನು ದೇಶಸೇವೆ ಕ ನಟ ಸಾರ್ವಭೌಮರೂ ಇಂದಿನ 
ರಾಜಕೀಯದಲ್ಲಿ ಬೇಕಾದಷ್ಟು ಬೂತು ಸಿಗುತ್ತಾರೆ. 1.2%, ೦೯೮೦೯, 6150101170 ಕಾಯದೆ, 
ಸುವ್ಯವಸ್ಥೆ, ಶಿಸ್ತುಗಳ ಹೆಸರನ್ನು ವರ್ಷಗಟ್ಟಲೇ ಹೇಳುತ್ತ ದೀನೋದ್ಧಾರದ ಕೃತಕಪ್ರದರ್ಶನವನ್ನು 
ಮಾಡುತ್ತ ಹೋಗುವ “ಜೆ೦ಟ್ಷಮೆನ್‌ಗಿರಿ” ಭಾರತದಲ್ಲೀಗ ಕಡಿಮೆ ಇಲ್ಲ. ಆದರೆ ಹಿಂಸಾಚಾರ 
ಹಿಡಿದ ಕೆಲಸ ಹುಚ್ಚರಿಗೆ ಸಾಮಾಜಿಕ ಅಪರಾಧಿ ಯಾರು, ನಿರಪರಾಧಿ ಯಾರು ಅಥವಾ 
ಅಪರಾಧಿಗಳಲ್ಲಿ ಮೂಲ ಅಪರಾಧಿ ಯಾರು ಎಂದು ಮುಂತಾಗಿ ವಿವೇಚಿಸುವ ಬುದ್ಧಿ 
ಹೊರಟುಹೋದಾಗ ನಿಜವಾದ ಗುಂಡಾಗಿರಿ ಶುರುವಾಗುತ್ತದೆ. ಅದರಿಂದಲೇ 
ಗಾಂಧಿಯವರು ಅಹಿಂಸಾತ್ಮಕ ಪ್ರತೀಕಾರವೊ೦ದೇ ಆ೦ತರಿಕ ಸುಧಾರಣೆಗೆ ಭಾರತದಲ್ಲಿ 
ಉತ್ತಮ ಸಾಧನವೆಂದು ಉದಾಹರಿಸಿ ಹೋದರು. ಅವರ ಅನ್ಯಾಯ ಪ್ರತಿಭಟನದ 
ತಂತ್ರವನ್ನು ಅರಗಿಸಿಕೊಳ್ಳಲು ನಮ್ಮ ಬಹುಸಂಖ್ಯಾತರಿಗೆ ಸಾಧ್ಯವಾಗುವಂತೆ ಮಾಡುವುದೇ 
ಸಂಘಟಿತ ಜನಶಿಕ್ಷಣ, ಸಮಾಜಶಿಕ್ಷಣ - ಮತ್ತಾವುದೂ ಅಲ್ಲ; ಉಳಿದವುಗಳನ್ನು ಶಾಲಾ- 
ಕಾಲೇಜುಗಳಲ್ಲಿ ಶಿಕ್ಷಕರು ಕಲಿಸುತ್ತಾರೆ. ಅದಕ್ಕೆ ಸಾರ್ವಜನಿಕ ಹತ್ತು ಸಮಸ್ತರ ಸಂಘಟನೆ 
ಅನವಶ್ಯಕ. ಸತ್ಯಾಗ್ರಹದ ಕೌಶಲ್ಯವನ್ನು ಜನರಿಗೆ ಕರಗತ ಮಾಡಿಕೊಡುವುದು ಭಾರತದ 
ಸಾಮಾಜಿಕ ಆರೋಗ್ಯವನ್ನೂ ರಾಷ್ಟೀಯ ಬಲವರ್ಧನೆಯನ್ನೂ ಸಜ್ಜನ ತೃಪ್ತಿಕರವಾಗಿ 
ಸಾಧಿಸಲು ಅವಶ್ಯಕ. ಸತ್ಯವೇ ಸಾಮಾಜಿಕ ನ್ಯಾಯ- 500181105000. ಸಾಮಾಜಿಕತೆಯಲ್ಲಿ 
ಉಳಿದ ಎಲ್ಲ “ಕತೆಗಳೂ ಅಡಕವಾಗುತ್ತವೆ. ಸತ್ಯಜ್ಞಾನವಿಲ್ಲದಲ್ಲಿ ಅಸತ್ಯಾಗ್ರಹ ಶುರುವಾಗುತ್ತದೆ. 


ವೃತ್ತಿಯು ಮನೋವೃತ್ತಿರೂಪಕವಾಗುತ್ತದೆ. ಆದುದರಿ೦ದ ಸರ್ವವೃತ್ತಿಗಳಿಗೂ 
“ಅದ್ರೋಹೇಣೈವ ಭೂತಾನಾಂ” ಎ೦ಬ ನಿಯಮವಿರುವಂತೆ ರಾಜ್ಯಶಕ್ತಿ ನೋಡಿಕೊಳ್ಳುವುದು 
ಆರ್ಯ, ಭಾರತೀಯ. ದ್ರೋಹಸಂವರ್ಧನೆಯೇ ನಮ್ಮ ಹೆಮ್ಮೆಯ ಆಂತರಿಕ 
ಸಾಮ್ರಾಜ್ಯಗಳನ್ನು ಅಂತ್ಯದಲ್ಲಿ ಉರುಳಿಸಿದ್ದೆಂಬುದು ಇತಿಹಾಸಸಿದ್ಧವಾಗಿದೆ. ಅನ್ಯಾಯವನ್ನು 
ಪ್ರತಿಭಟಿಸಲು ದ್ರೋಹಮಾರ್ಗವನ್ನು ಹಿಡಿದ ಕ್ಷಮ್ಕಾಪರಾಧಿಗಳೂ ಅ೦ಥ ದೇಶದ್ರೋಹಿಗಳಲ್ಲಿ 
ಕೆಲವರಿದ್ದಾರೆ. ಅವರಿಗಿಂತ ಐಷಾರಾಮಲಂಪಟರು ದ್ರೋಹಿಗಳನ್ನು ಸಾಕಿದ್ದರಿ೦ದಾದ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೭೯ * 


ರಾಷ್ಟ್ರೀಯ ಅನಾಹುತಗಳೇ ಅಧಿಕ. ಭೋಗಮಗ್ನ ಪ್ರಭುಗಳು ಆಶ್ರಮಸ೦ಯಮಿಗಳಂತೆ 
ಯುಕ್ತಾಯುಕ್ತ ವಏವೇಕಿಗಳಾದಾರೆ೦ಂಬುದು ತ್ರಿಕಾಲಾಬಾಧಿತವಾದ ಅನೃತ. ಆಶ್ರಮ ಶಿಕ್ಷಿತರಲ್ಲಿ 
ಕಪಟಿಗಳಿರಲಾರರೆಂದಲ್ಲ: ಆದರೆ ಅವರ ಸಂಖ್ಯೆ ಅಲ್ಪ- ಬಗ ಶಿಕ್ಷಿತರಲ್ಲಿರುವಷ್ಟು 
ಜನರು ಸಿಗಲಿಕ್ಕಿಲ್ಲ. ದೇವಾಲಯವು ಎಷ್ಟು ಚೆನ್ನಾಗಿದ್ದರೂ ಅದು “ಬಂಗಲೆಯಾಗದು; 
ಆಶ್ರಮ ಎಂಥ ಸೌಕರ್ಯಗಳಿಂದೊಡಗೂಡಿದ್ದರೂ “ಅರಮನೆ”ಯಾಗದು. ಬಾಲಗಂಗಾಧರ 
ತಿಲಕರು ದೇಶವು ಲುಬ್ಧವಾದ ಮಾಯಾಶೀಲರನ್ನು ಸಾಕಬೇಕೆಂದು ಹೇಳಿಲ್ಲ. 
ಪ್ರಜಾಪ್ರತಿನಿಧಿಗಳು ಲುಬ್ಬಸಂವರ್ಧಕರಾದರೆ ಅವರ ಪ್ರಭುತ್ವವು ಪ್ರಜಾಪ್ರಭುತ್ನವೆನ್ನಿಸದು. 
ಲೋಭ ಮೂಲಾನಿ ಪಾಪಾನಿ; ಲೋಜಶ್ಚೇದಗುಣೇನಕಿಂ? ಲುಬ್ಬೇ ಭ್ಯೋ ಜಾಯತೇ 
ಲುಬ್ಳಾಃಃ ಇವು ದುರ್ಭಾಷಿತಗಳೇನು? ಸ್ವದ್ರವ್ಯ-ಪರದ್ರವ್ಯಗಳ ಭೇದವು 
ಕಾಯದೆಯಿಂದಾದುದಲ್ಲದೆ ನಿಸರ್ಗದಿ೦ದಲ್ಲ. ಆ ಭೇದವು ಹಿ೦ಸೆ-ಶೋಷಣೆಗಳಿಗವಕಾಶ 
ಕೊಟ್ಟಾಗ ಕಾಯದೆಯನ್ನು ಬದಲು ಮಾಡುವುದು ಮಾನವ ಧರ್ಮ. ಅತಿಯಾದ 
ಅಹಂಕಾರ-ಮಮಕಾರಗಳಿಂದ ರಾಜಕೀಯ, ಆರ್ಥಿಕ ವಿಚಾರಕ್ಕಿಳಿಯುವವರಿಗಿದು 
ರುಚಿಸದು. ಅಂಥವರು ಭಾರತೀಯರಲ್ಲ. ಅವರು ವಿಮರ್ಶಬಾಹಿರರು ಮತ್ತು 
ದಂಡನೀಯರು, ರಾಷ್ಟ್ರೀಯರಲ್ಲ. ಕರ್ಮದಿಂದಾದದೋಷವನ್ನು ಕರ್ಮವೇ ತಿದ್ದಬಲ್ಲದು 
ಕಾಯದೆಯು ಕರ್ಮ. 


“.ಗಿ1087000 700/ 0081107 ೩06 01 8೫7787 700 118111000511055; ೩76 7೦೦॥10 
11111 00 03076 01017011) ೫೫6 170170 1176; 00 ೩೫೩) 7೦೮೯ 110005 ೫6 
5010111138 ೩00 113010 ೪1111 00 70 7001015 ೦ 8೩065 (1138 15 ೩ 110/10 (1050 
1110 ೦508011611 00811105 111:0 01111170151/105, 10511815, 1105080175, ೩೦7 10) 
1181೮ ೩11185500 01೦7711005 1೪/0೩11 0) 7೦0000) 08 ೩|| 11008)- ನಿನ್ನ ದಾನ- 
ಧರ್ಮಗಳನ್ನು ತ್ಯಜಿಸು; ಆಗ ಜನರು ಹೆಚ್ಚು ಬ್ರಾತೃಭಾವ ಸಂಪನ್ನರಾಗಲೂ 
ದಯಾವಂತರಾಗಲೂ ಕಲಿತುಕೊಳ್ಳುವರು; ನಿನ್ನ ಐಶ್ಚರ್ಯವೆಲ್ಲವನ್ನೂ ತ್ಯಜಿಸು. ನಿನ್ನ 
ತಂತ್ರದ ಕಂತ್ರಾಟುಗಳನ್ನು ಬಿಡು-ಆಗ ಕಳ್ಳರೇ ಇಲ್ಲದ೦ತಾಗುವರು. ಮೋಸ ಕಣ್ಣಿಗೇ 
ಕಾಣಿಸದು (ಇದು ನಾನಾ ವಿಧದ ಸ್ತ್ನೇಯ ಮಾರ್ಗಗಳಿಂದ ಅಪಾರವಾದ ಆಸ್ತಿಯನ್ನು 
ಗಳಿಸಿದ ಮೇಲೆ ವಿಶ್ವವಿದ್ಯಾಲಯಗಳನ್ನೋ, ಆಸ್ಪತ್ರೆಗಳನ್ನೋ, ವಸ್ತು ಪ್ರದರ್ಶನಾಲಯಗಳನ್ನೋ 
ಕಟ್ಟಸುವವರಿಗೆ ಬುದ್ಧಿವಾದ)” 4121050 081/0116 11210157 8. 257, ಚ 
ಪುಸ್ತಕ ಇನ್ನೂ ಹೇಳುತ್ತದೆ: “40870017 ೫001 58111/1111055 (115 15 ೩ 01! 10 (70 50 
0೩100 7108011019) [201 ೩೫78) 7೦೮೯ ೦1010113055 (1015 15 ೩ 110! 10 (70 50 
0೩106 10811700 ೦೦೫1೮ 870 5181051700) ೩/76 (10 ಐ೦೦॥1೦ ೫/11! 00 00708106 & 
10116100 1014-ನಿನ್ನ ಸಾಧು ಸಂತಗಿರಿಯನ್ನು ಬಿಟ್ಟುಬಿಡು (ಇದು ಪರೋಪದೇಶ 
ಪಂಡಿತರಿಗೆ ಬುದ್ಧಿವಾದ), ನಿನ್ನ ಚಾಕಚಕ್ಯತೆಯನ್ನು ದೂರ ಇಡು (ಇದು 
ಪಂಡಿತಂಮನ್ಯರಿಗೂ ರಾಜನೀತಿಜ್ಯಂಮನ್ಯರಿಗೂ ಆಡಿದ ಹಿತವಚನ); ಆಗ ಜನರು 
ನೂರುಪಟ್ಟು ಹೆಚ್ಚು ಪ್ರಯೋಜನ ಪಡೆಯುವರು”. ಆದುದರಿ೦ದ ದ್ರೋಹ, ಸ್ತೇಯ, 


* ೬೮೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವಂಚನೆ, ಮೋಸ, ದಗಗಳು ಯಾರ ಯಾವ ಕಾರ್ಯಕ್ಷೇತ್ರದಲ್ಲೂ ಒಂದಲ್ಲ ಒಂದು 
ರೂಪದಿಂದ ಉದಯಿಸಬಹುದು- ಎಂಬುದನ್ನು ರಾಷ್ಟ್ರೀಯ ಸಂಘಟಕ ತಿಳಿದಿರುವುದಗತ್ತ; 
ಇಲ್ಲವಾದರೆ ಅವನ ಸಂಘಟನೆ ಚಾ ಬಾಳದು ಅಥವಾ ಪಾಪವೆನ್ನಿಸೀತು. 
ಲಾವೋತ್ಸೆ ಹೀಗೆ ಹೇಳಿದರೆ, ಬೌದ್ಧ ಧರ್ಮವು “1/061801% ೦0 (110 700-07610100 
೦8 80 11111770118 5001108065 (0 ೦೦558000 088011501058- ಅಮರವಾದ ಆತ್ಮವೆಂಬ 
ಪದಾರ್ಥವು ಇಲ್ಲವೆಂದು ಧ್ಯಾನಿಸಿದರೆ ವ್ಯಕ್ತಿಯ ಸಂಕುಚಿತ ಸ್ವಾರ್ಥಪರತೆ ನಿಂತೀತು” 
ಎಂದು ಹೇಳಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ (೮.೪೫. ೩.॥. 79) ಅಂದರೆ, 
ಸಂಕುಚಿತ ಸ್ವಾರ್ಥಪರಾಯಣತೆಯ ವಿಶ್ವರೂಪಗಳ ಮಾಯೆ ಆತ್ಮವಂಚನೆ- 
ದೇಶವ೦ಚನೆಗಳನ್ನ್ನು ಅತ್ಯ೦ತ ಸೂಕ್ಷ್ಮವಾಗಿ೦ರೂ ಪ್ರಚ್ಛನ್ನವಾಗಿಂಯೂ 
ಮಾಡಬಲ್ಲದಾದುದರಿ೦ಂದ ಅಹಂಕಾರ ತ್ಯಾಗ ಮಾಡೆನ್ನದೆ ಅದಕ್ಕೆ ಅಧಿಕರಣವಾದ 
ಮನಸ್ಸಿನ ಅಡಿಗಲ್ಲಾದ ಆತ್ಮದ ಕಲ್ಪನೆಯನ್ನೇ ತ್ಯಜಿಸಿಬಿಡು-ಎಂದು ಹೇಳಿದೆ. ಇದರಿಂದ 
ಭಾರತೀಯ ತಿಳಿದುಕೊಳ್ಳಬೇಕು- ಈ ದೇಶದ ಸಾಮೂಹಿಕ ಅವನತಿಗಳಿಗೆ ಯಾವಾಗಲೂ 
ಈ ಧನಶಕ್ತಿ-ರಾಜ್ಯಶಕ್ತಿಗಳುಳ್ಳವರೂ ಎದ್ಯಾಶಕ್ತಿ-ಬುದ್ಧಿಶಕ್ತಿಗಳುಳ್ಳವರೂ 
ಧರ್ಮಸಾರವನ್ನರಿಯದೆ, ಅರಿತರೂ ಲೆಕ್ಕಿಸದೆ, ಸಂಕುಚಿತ ವ್ಯಕ್ತಿಸ್ವಾರ್ಥಕ್ಕಾಗಿ ಆಯಾ 
ಶಕ್ತಿಗಳನ್ನು ಬಳಸಿಕೊ೦ಡದ್ದೇ ಕಾರಣ- ಎ೦ಬುದು ಗೊತ್ತಾಗುತ್ತದೆ. ಅದರಿಂದಲೇ ಗೀತೆ 
ನಿಷ್ಕಾಮಕರ್ಮವನ್ನು ಸರ್ವಭಾರತೀಯರಿಗೂ ಬೋಧಿಸಿದೆ; ಅದರಿ೦ದಲೇ ಅವರ ಜೀವನ 
ಸಫಲವಾದೀತು. ಪರೋಪಕಾರದ ತತ್ವವನ್ನು ಎಲ್ಲರೂ ಒಪ್ಪುತ್ತಾರೆ; ಆದರೆ ಅದನ್ನು 
ಕಾಯದೆ ಒತ್ತಾಯಿಸುವುದು ಬೇಡವೆನ್ನುತ್ತಾರೆ. ಪುಣ್ಯಸ್ಯ ಫಲ ಮಿಚ್ಚಂತಿ ಪುಣ್ಯಂ 
ನೇಚ್ಚಂತಿ ಮಾನವಾಃ ಹಿ೦ದು, ಕಾ 'ದೌದ್ಧ ತತ್ವಜ್ಞಾನ ಹೇಳಿದ ಈ ಸೂತ್ರವನ್ನು 
ಕಾಯದೆಯ ಮೂಲಕ ಜಾರಿಗೆ ತರಲು ಸುವ್ಯವಸ್ಥೆ "ಮಾಡುವುದು ನಮ್ಮ ಸಂಘಟನೆಗಿಂದು. 
ಮುಖ್ಯೋದ್ಹ್ದೇಶ; ಅವ್ಯವಸ್ಥೆಯಿಂದ ನಡೆಯುತ್ತಿರುವ ಅಲ್ಪ ಸ್ವಲ್ಪ ದೀನೋದ್ಧಾರವನ್ನು 
ನಿಲ್ಲಿಸಿದರಷ್ಟೇ ಸಾಲದು. 


ಡಿ 


೬೮೧ * 


೧೯ 
ಸತ್ಯದ ಲಕಣ 
ಎ 


"1010 15 10 1711100 111 113010 ೦0೦0 11111100011055 71100 10865 70 177070- 
ಬರಿ ತೆರೆದ ಬಗೆಯಿ೦ದಿರುವುದು ಯಾವೆಡೆಗೂ ನಮ್ಮನ್ನೊಯ್ಯದಾಗ ಅದು ಸಂಭಾವಿತಗಿರಿ 
ಅಲ್ಲವೇ ಅಲ್ಲ” (770 1061811 011050001081 0008085, 1952, ೧.1/. ೩೩ ೦10 
10601೩ 1110187. 7111050019). ಈ ಮೂರು ಪ್ರತಿಯೊಂದನ್ನೂ ನಿಷ್ಠಾ `_ರಣದಿಂದ 
ಪೂರ್ವಗ್ರಹವೆಂದು ಹೇಳಿ ತಿರಸ್ನ ;ರಿಸುವ ನಗರ ಕಾಕಸಮುದಾಯಕ್ಕೀಗ ಕಚಿದೆ. 
ದತ್ತರ ಮಾತಿನಲ್ಲಿ ನಿಜವಾದ ರ್‌ ಭಾರತೀಯ ಸಂಘಟಕನಿಗಿರಬೇಕಾದ ದೃಷ್ಟಿ 
ದಿಕ್ಕುಗಳು ಹತ್ತು : (೧) ವಿದೇಶಗಳಲ್ಲಿರುವ ಜನರ ಅನುಭವದಲ್ಲಿ ಕಂಡುಬ೦ದ ಸತ್ಯದ 
ಶೋಧಕ್ಕೆ ಪ್ರಾಮಾಣಿಕವಾಗಿ ಕ೦ಕಣಬದ್ಧವಾಗುವುದು ಮತ್ತು ವಿವಿಧ ಜನಾಂಗಗಳ 
ಸಂಸ್ಕೃತಿಗಳಲ್ಲಿ ಐಕ್ಯಸೂತ್ರವನ್ನು ಶೋಧಿಸುವುದು, (೨) ರಾಷ್ಟ್ರೀಯತೆ ಮತ್ತು 
ದೇಶಪ್ರೇಮಗಳಲ್ಲಿಯೂ ಅಡಗಿದ ಅಂತಾರಾಷ್ಟ್ರೀಯ ಮಾನವೀಯ ದೃಷ್ಟಿಯನ್ನು 
ಅಳವಡಿಸಿಕೊಳ್ಳುವುದು, (೩) ದೇಶೀಯ- ವಿದೇಶೀಯ, ಪ್ರಾಚೀನ- ಇಮಾ ಅತ್ಯುತ್ತಮ 
ವಿವೇಕವನ್ನು ಜೀರ್ಣಿಸಿಕೊಂಡು ಸಮನ್ವಯಿಸಿಕೊಳ್ಳುವುದು, (೪) ಸತ್ಯವನ್ನು ವಿವಧ 
ದ ಸೇರಬಹುದೆಂಬುದನ್ನು ನಂಬಿ ಭಿನ್ನ ಮತಧರ್ಮಗಳ ಬಗೆಗೆ: ಗೌರವ 
ತಾಳುವುದು, (೫) ಮಾನವನ ಭಿನ್ನ ಕಾರ್ಯಕ್ಷೇತ್ರಗಳಾದ ಆರ್ಥಿಕ, ಸಾಮಾಜಿಕ ಮತ್ತು 
ರಾಜಕೀಯ ಮುಖಗಳೆಲ್ಲವೂ ಆತ್ಯಂತಿಕ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಸಾಧನಗಳೆಂದು 
ಗ್ರಹಿಸಿಕೊಳ್ಳುವುದು, (೬) ನಮ್ಮ ಜೀವನದ ವ್ಯಾವಹಾರಿಕ ಕ್ಷೇತ್ರದ ಪ್ರತಿಯೊಂದು 
ವಲಯದಲ್ಲಿಯೂ ನೈತಿಕ ಶಿಸ್ತು ಮತ್ತು ನಿಷ್ಕಾಮಕರ್ಮಗಳ ನೀತಿಯು ಇರಬೇಕೆಂಬುದಕ್ಕೆ 
ವಿಶೇಷ ಪ್ರಾಧಾನ್ಯವನ್ನು ಕೊಟ್ಟುಕೊಳ್ಳುವುದು, (೭) ನೀತಿ ಹಾಗೂ ಆಧ್ಯಾತ್ಮಿಕ ಸಾಕ್ಷಾತ್ಕಾರಗಳು 
ಎಲ್ಲ ನಿಜ ಮತಧರ್ಮಗಳ ಸಾರ ಎ೦ಬುದನ್ನು ಮನ್ನಿಸುವುದು, (ಲ) ಮಾನವನ ಸುಪ್ತ 
ಸಾತ್ವಿಕತೆಯಲ್ಲಿ ಶ್ರದ್ಧೆ ಇಟ್ಟುಕೊಳ್ಳುವುದು, (೯) ವ್ಯಕ್ತಿಯ ಆಧ್ಯಾತ್ಮಿಕ ಸ್ವಾತಂತ್ರ್ಯದ ಬಗ್ಗೆ 
ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟುಕೊಳ್ಳುವುದು; ಕುಟುಂಬ, ಸಮಾಜ, ರಾಜ್ಯಗಳಲ್ಲಿಯ 
ಜೀವನ ಚಟುವಟಕೆಗಳು ಅದರ ಸಾಧನವೆಂದು ಗ್ರಹಿಸಿಕೊಳ್ಳುವುದು ಮತ್ತು ಎಲ್ಲದಕ್ಕೂ 
ಮೇಲಾಗಿ, ೧೦) ಇಂದ್ರಿಯಾಧೀನ-ಇಂದ್ರಿಯಾತೀತ ಅನುಭವಗಳನ್ನೂ ಪಾಶ್ಚಾತ್ಯ- 


ಗ್ರ 
ಐ 
| 

8೨ 
ತ್ರೆ 
ಚ 
0. 


* ೬೮೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂ 


ಪೌರಸ್ತ್ಯ ವಿಜ್ಞಾನ ಹಾಗೂ ಗತವಿವೇಚನ ಪದ್ಧತಿಗಳನ್ನೂ ಬಳಸಿಕೊ೦ಡು ವಿಶ್ವದ ಸಮನ್ವಿತ 
ದರ್ಶನವನ್ನು ಪಡೆದುಕೊಳ್ಳಲು ಪ್ರಯತ್ನಿಸುವುದು. 
ಟಿಪ್ಪಣಿ : 

“[೨71೩173105 6005 701 ೩010880೦ (116 51805 01 80೩1107... 110/0 0೩0 00 
& 0781111010 518105 01130118-ಉತ್ಕಿಯತ್ವವು ಸ್ಥಿತಿಯನ್ನು ಖಂಡಿಸದು... ಪರಮಸತ್ಕಕ್ಕೆ 
ಅನೇಕ ಸ್ಥಿತಿಗಳಿರಬಲ್ಲವು” ಎ೦ದು ಆರ್‌.ಪಿ.ಸಿ೦ಗರು ಮಂಡಿಸಿದ ಅರವಿ೦ದವಾದವು 
ಸಮಗ್ರಯೋಗದ ವಿಶಿಷ್ಟಾರ್ಥಕ್ಕೆ ಆಧಾರ. ಇಲ್ಲಿ “ನಾಸದಾಸೀತ್‌ ನೋ ಸದಾಸೀತ್ತದಾನೀಂ” 
ಎ೦ಬ ಖುಗ್ವೇದ ಸೂಕ್ತವನ್ನು ನೆನೆದುಕೊಳ್ಳಬೇಕು. ಸದಸದ್ವಿಲಕ್ಷಣವಾದ ಆಧಾರ ಸತ್ಯವನ್ನು 
ಉತ್ಕಿಯ, ನಿಷ್ಕ್ರಿಯ, ಸ್ಥಿತಿರಹಿತ, ಸ್ಥಿತಿವಂತ ಎಂದು ಮುಂತಾಗಿ ವರ್ಣಿಸ ಹೋಗುವುದೇ 
ತಪ್ಪು ಹಾಗೆ ವರ್ಣಿಸಹೋದರೆ ಜ್ಞಾನ-ಕ್ರಿಯೆಗಳ ತಾರತಮ್ಯ ಶಕ್ತಿ-ಅಶಕ್ತಿಗಳ ವಿವೇಚನೆಯನ್ನು 
ಬಿತ್ತರಿಸದಿರುವಾಗ ಪರಮಸತ್ಯದ ಬಗೆಗಿನ ಅಪಲಾಪಗಳೆಲ್ಲವೂ ಗ್ರಾಹ್ಯವೆ೦ಬ 
ಸರ್ವಸ್ಯಾದ್ದಾದವನ್ನು ಸ್ತೀಕರಿಸಿದ೦ತಾಗುವುದಲ್ಲದೆ. ಸಮಗ್ರೀಕರಣ ಮಾಡಿದ೦ತಾಗದು. 
ವಿವೇಕಾನ೦ದರಿಗಿ೦ತ ಭಿನ್ನವಾದ ಅಭಿಪ್ರಾಯವನ್ನು ತಾಳಿದರೆ ಭಾರತೀಯ ವೇದಾ೦ತವು 
ಒ೦ದು 81600 08 000//80100005 ವ್ಯಾಘಾತಗಳ ಹೊರೆಯಾಗುತ್ತದೆ. ಈಶಾವ್ಯಾಸದಲ್ಲಿ 
“ಅನೇಜದೇಜತ್‌” ಎಂಬ ವ್ಯಾಘಾತಗಳ ಆಲಂಕಾರಿಕ ಪ್ರಯೋಗದಿಂದ ಜ್ಞಾನಸ್ಪರೂಪದ 
“ಈಶ”ನ ಸರ್ವಪ್ರೇರಕತೆಗೆ ಕ್ರಿಯಾವಾಚಕಗಳನ್ನು ಅನ್ವಯಿಸದಿರುವುದು ಕ್ಷೇಮ ಎಂಬುದು 
ಗೊತ್ತಾಗುತ್ತದೆ. ಹಾಗೇ ಅದಕ್ಕೆ ಸ್ಥಿತಿ ಅನೇಕ ಎಂದರೆ ಅದರ ವರ್ಣನೆಯಾಗದೆ ಅದು 
ಜಗತ್ತಿನ ವಠ್ದನೆಯಾಗುತ್ತದೆ. ಮಾಯೆಯು 17/8810; ಅದು ಪ್ರಥಮ ಸೃಷ್ಟಿಗೆ ಕಾರಣ. 
ಯಾವ ಬುದ್ಧಿಬಲದಿ೦ಂದಲೂ ಆದಿಕಾರಣನಾದ ಈಶನವರೆಗೆ ಸೃಷ್ಟಿಕರ್ಮಜಾಲದ ಹಿಂದೆ 
ಹಿ೦ದಿನ ಸ್ತರಗಳನ್ನೂ ನಿಯಮಗಳನ್ನೂ ಕೊಡಲಾರನೆಂಬುದನ್ನು ಮರೆತ ಆರ್‌.ಪಿ.ಸಿ೦ಗರು 
“ಅರವಿ೦ದರ”' “ಸೂಪರ್‌ ಮೈಂಡನ್ನು? ತಿಳಿಯದೆ ಹೆಸರಿಸಿದ್ದಾರೆ. ಆ “ಸೂಪರ್‌ 
ಮೈಂಡು? ಅಧಿಯಜ್ಞ ಅಥವಾ ಮಾಯಾಶಕ್ತಿ, ಪುರುಷೋತ್ತಮ ಮುಖ, ಈಶ್ವರ 
ಸಂಕೇತಿಕ ಕ್ರಿಯರಾಬೀಜ. ಅದೇನೂ ಅನನ್ಯಪದಾರ್ಥ ಸಂಶೋಧನೆಯಲ್ಲ. 
“ಅಕ್ಷರಾದಪಿಜೋತ್ತಮಃ” ಎಂಬುದು ಈಶ್ವರ ಅಥವಾ ಪರಮ ಆತ್ಮ ಪರಬ್ರಹ್ಮವಲ್ಲ; 
ಪರಬ್ರಹ್ಮವು ಸತ್‌, ಚಿತ್‌, ಆನ೦ದ, ಸತ್ಯ, ಜ್ಞಾನ, ಅನಂತ, ಅದರ ಅಂಶವಲ್ಲದೆ 
ಅದಕ್ಕಿಂತ ಮೇಲಿನದೆಂದು “ಉತ್ತಮ” ಪದದ ವಸ್ತುನಿಷ್ಠ ಅರ್ಥವಲ್ಲ. ವ್ಯಾಕರಣದಲ್ಲಿ 
“ಉತ್ತಮ ಪುರುಷ ಎಂದರೆ “ನಾನು, ನಾವು” ಎಂದರ್ಥ. ಅದನ್ನೇ ಗೀತಾಕೃಷ್ಣ 
ತನಗನ್ವಯಿಸಿಕೊ೦ಡು ಹೇಳಿದ್ದಾನೆ - ಅರ್ಜುನನ ರಾಜಸಪಾತ್ರಕ್ಕೆ ಆತ್ಮವಿಶ್ವಾಸ ಹುಟ್ಟಿಸಲು 
- ವಿಶ್ವರೂಪದರ್ಶನ ಮಾಡಿಸಿದಂತೆ. ಇಲ್ಲವಾದರೆ, “ಸರ್ವೋಪನಿಷದೋ ಗಾವೋದೋಗ್ಧಾ 
ಗೋಪಾಲನಂ೦ದನಃ" ಎಂದು ಕೃಷ್ಣನನ್ನು ಯಾರೂ ವರ್ಣಿಸುತ್ತಿರಲಿಲ್ಲ. ಈಶ್ವರನು ಏನು 
ಬೇಕಾದರೂ ಮಾಡಬಲ್ಲನೆಂಬುದು ಪ್ರಪಂಚದ ಸೃಷ್ಟಿ, ಸ್ಥಿತಿ, ಲಯಗಳಿಂದ 


೪ 
ಪರಿಸೀಮಿತವಾಗಿದೆ. ಮುಮುಕ್ಷುವಿರುವುದು ಪ್ರಪ೦ಚದಲ್ಲಿ, ಅವನ ಬ೦ಧಮುಕ್ತಿಗೆ ಅವನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೮೩ * 


ಅನುಗ್ರಹಿಸುವುದು ಹೊಸ ಸಂಶೋಧನೆಯಲ್ಲ. ವಿವೇಕಾನ೦ದರು ಬ್ರಹ್ಮಸೂತ್ರದ ಶ೦ಕರ 
ಭಾಷ್ಯಕ್ಕೆ ಭಾಷ್ಯ ಬರೆದರು, ಅದರ ಗೂಢಾರ್ಥಗಳೆಲ್ಲವನ್ನೂ ತಿಳಿಸಿದರು, ಯಾವ 
ಹೊಸದನ್ನಾದರೂ ಕಂಡುಹಿಡಿದೆನೆಂದು ಅಹಂಕರಿಸಲಿಲ್ಲ. ಅರವಿ೦ದರ ಅಹಂಕಾರವು 
ಅಧಿಯಜ್ಞದ ರಾಜಸರೂಪ, ಸಾತ್ವಿಕರೂಪವಲ್ಲ; ಕೃಷ್ಣಾಹಂಕಾರವು. ಬ್ರಹ್ಮಾಹಂಕಾರ, ಅರ್ಥಾತ್‌ 
ಸಾತ್ವಿಕಾಹಂಕಾರ ಅಥವಾ ನಿರಹಂಕಾರವನ್ನು ಅರ್ಜುನನಿಗಾಗಿ ಅಹಂಕಾರಕ್ಕೆ ತಿರುಗಿಸಿಕೊಂಡು 
ತಳೆದ ಅನುಗ್ರಹ ಮುಖ. ಅದ್ವೈತದಲ್ಲಿ ಇತರ ತತ್ವಗಳು ಅಡಕವಾಗಬಲ್ಲಂತೆ ಇತರ 
ಯಾವುದರಲ್ಲೂ ಅಡಕಗೊಳಿಸಲು ಬುದ್ಧಿವ೦ತರಿಗೆ ಸಾಧ್ಯವಿಲ್ಲ. ಆದುದರಿಂದ ಅದೇ 
ಸಮಗ್ರ ವೇದಾ೦ತ. ಭಾರತದ ಬಹುಸಂಖ್ಯಾತರ ಮತಗಣನೆ ಮಾಡಿದರೆ ಅಥವಾ 
ಅವರ ಮನಸ್ಸಿನ ಒಲವು ನಿಲುವುಗಳನ್ನು ಮನಃಶಾಸ್ತ್ರರೀತ್ಯಾ ವಿಶ್ಲೇಷಿಸಿದರೆ ಅದ್ವೈತ 
ಪರಿಭಾಷೆ-ಭಾಷೆಗಳ ಸಂಸ್ಕಾರ ಆತ್ಮೀಯವೆನಿಸಿರುವುದು ಸುಸ್ಪಷ್ಟವಾಗದಿರದು. ಶ೦ಕರರನ್ನು 
ಸಿ೦ಗರಲ್ಲದೆ ಬೆಳ್ವಲ್ಕರರೂ ಅಪಾರ್ಥ ಮಾಡಿಕೊಂಡಿದ್ದಾರೆ; ದಾಸಗುಪ್ತರೂ ಇದಕ್ಕೆ 
ಅಪವಾದವಾಗಿಲ್ಲ, ಶಂಕರರ ಭಾಷ್ಕಗಳೆಲ್ಲವನ್ನೂ ಸಮೀಕ್ಷಿಸಿದರೆ ಈ ಅಂಶ ಗೊತ್ತಾಗುತ್ತದೆ. 
ಶ್ರೀರಮಣರು ತಮ್ಮ “ಸದ್ದರ್ಶನ ಭಾಷ್ಯದಲ್ಲಿ ವೇದಾ೦ತ ತಾತ್ಪರ್ಯವನ್ನು -”18 
111010 130170177011(, 1110 ೦೦೩1೦1, 081106 ೩ [18] ೦8 51121001, 16 ೩ 10110181100 
08 16 1.076 ಈಶಕಲ್ಪನಾ. 1 118 ಕಲ್ಪನಾ 18 ೩050011006, ೪/18! 10078105 15 
ಸ್ವರೂಪ. ಸೃಷ್ಟಿಯ ಇಡೀ ಚಲನವು ಶಕ್ತಿಲೀಲೆ; ಇದು ಈಶಕಲ್ಪನೆ; ಈ ಕಲ್ಪನೆಯನ್ನು 
ಮೀರಿಹೋದರೆ ಉಳಿದಿರುವುದು ಸ್ವರೂಪ” ಎ೦ದಿದ್ದಾರೆ. ಆದುದರಿಂದ ಸ್ವರೂಪದ 
80108 ಇರವು ಅನೇಕವೆಂಬುದು ಸಾಕ್ಷಾತ್ಕಾರದ ಅಪರೋಕ್ಷಜ್ಜ್ಞಾನಕ್ಕೆ ಹೊಂದದು. ಅದರ 
ಕೆಳಗಿನ ಎಲ್ಲ ಇರವುಗಳೂ ಬ೦ದುಹೋಗತಕ್ಕಂಥವು. ಅಶಾಶ್ವತ 0001718 ಆಗುವಿಕೆಯ 
ನಿಯತಕಾಲಿಕ ಸಾಪೇಕ್ಟ ಅವಸ್ಥೆಗಳು. “ಸೂಪರ್‌ ಮೈಂಡು' ಇದಕ್ಕೆ ಹೊರತಲ್ಲ. ಸ್ವರೂಪವು 
ಸತ್‌, ಅದು ಮಾಡಿದ ಕಲ್ಪನೆಯು ತ್ಯತ್‌; ಎರಡೂ ಕೂಡಿದ್ದು ಸತ್ಯವೆಂಬ ಒಂದು 
ಪದಾರ್ಥ. ಶಕ್ತಿ, ವಸ್ತು. ವ್ಯಾಪಾರ, ಆಶ್ರಯಗಳು ಅಸತ್ಯದ ಚತುರ್ಮುಖಗಳು. "7115 
5118511೩ ೦1100 ೩8೩10 11 ೦೦೧೦1025100 10110178105 1138/ 1130 ೦80೦ 17೩! 15 ೮0೩೦6 
11) 07050 61500551015 17305( ೫713018177 00113 11017 ೩06 011080 115017 110 
170 12000 501 876 108( ೩1000 16 7081 ೫01050- ಮತ್ತೊಮ್ಮೆ ಈ ಶಾಸ್ತ್ರವು. ಈ 
ಚರ್ಚೆಯಲ್ಲಿ ತೊಡಗಿದ ಅಹಂಕಾರವು ಇವುಗಳಿಂದ ಹಿ೦ಜರಿದು ತಾನೇ ಸ್ವತಃ ತನ್ನ 
ಗ೦ಭೀರಾತ್ಮದಲ್ಲಿ ಮುಳುಗಿದರೆ ಅದೇ ನಿಜವಾದ ಮುಕ್ತಿ. ಎಂದು ಸಿದ್ಧಾಂತಿಸಿ ಪುನಃ 
ದೃಢೀಕರಿಸುತ್ತದೆ. (“5೩66೩/5808 13185/)/೩ ೩70 1815 11 1/81218501'', 0.110) 


ಡಿ 


* ೬೮೪ 


೨೦ 
ಸುಧಾರಣೆಗಳ ಮಾದರಿಗಳು 


ಸಮಾಜ ಶಾಸ್ತ್ರದ ಪ್ರಕಾರ ಮಾನವನ ಮಾನಸಿಕ ಬೆಳವಣಿಗೆಯು ಸಾಮಾಜಿಕ 
ಪ್ರಕ್ರಿಯೆ ($001೩1 7100659). ಸಾಮಾಜಿಕ ರೀತಿ, ನೀತಿ, ರೂಢಿ, ಪರಂಪರೆಗಳು ಸಮಾಜದ 
ಸಾಮಾಜಿಕ ಸ೦ಘಟಿತತೆಗೆ ಸಾಧನಗಳು. ಭ್ರಾತೃಭಾವವೇ ಅದರ ಸಾಧಾರಣ ಧರ್ಮ. 
ವ್ಯಕ್ತಿಗಳಾದ ಸದಸ್ಯರ ಆಚಾರ-ವಿಚಾರಗಳ ಸಾದೃಶ್ಯ ಹೆಚ್ಚಾಗಿದ್ದಷ್ಟೂ ಅವರ ಸಮಾಜದ 
ಐಕ್ಯವು ದೃಢತರವಾಗಿರುತ್ತದೆ. ಚರ್ಚು-ಮಸೀದೆಗಳು ಕ್ರೈಸ್ತ-ಮುಸಲ್ಮಾನರನ್ನು 
ಒ೦ದುಗೂಡಿಸಿದಷ್ಟು ದೇವಾಲಯಗಳೀಗ ಹಿ೦ದುಗಳನ್ನು ಒ೦ದುಗೂಡಿಸುತ್ತಿಲ್ಲ. ಏಕೆಂದರೆ 
ಹಿ೦ದುತ್ವದ ಬ್ರಹ್ಮಜ್ಞಾನವು ಶಬ್ದಶಃ ವಿವಿಧವಾಗಿರುವುದೂ ಸಾಮಾನ್ಯರು ಅದನ್ನು 
ತಿಳಿದುಕೊಳ್ಳಲು ಪ್ರಯತ್ನಿಸದಿರುವುದೂ ಅವರನ್ನು ಅತ್ತ ತಿರುಗಿಸಲು ತಕ್ಕ ಸಂಸ್ಥಾತ್ಮಕ 
ಪ್ರಯತ್ನವು ಏಕಸೂತ್ರಬದ್ಧವಾಗಿಲ್ಲದಿರುವುದೂ ಕಾರಣ. ವೃತ್ತಿನಿಷ್ಠ ಜಾತಿನಿರ್ಧಾರವೊಂದೇ 
ಈಗ ಗ್ರಾಹ್ಯವಾಗಿದೆ. ವೃತ್ತಿಗಳಲ್ಲಿ ಮೇಲುಕೀಳೆಂಬುದನ್ನು ಬಿಡಬೇಕು. ದೇವಾಲಯಕ್ಕೆ 
ಆದಿತ್ಯ (ಸೂರ್ಯ) ವಾರ ಪ್ರತಿಯೊಬ್ಬ ಹಿ೦ಂದುವೂ ಹೋಗಲು ವ್ಯವಸ್ಥೆಯಾಗಬೇಕು. 
ಸತ್ಯನಾರಾಯಣ ವ್ರತವೊ೦ದೇ ಸರ್ವವೈದಿಕವ್ರತಗಳ ಆದೇಶವಾಗಬೇಕು. ಹರಿ-ಹರ- 
ಜಿನ-ಬುದ್ಧ-ಜರತುಷ್ಟರನ್ನು ಪರಬ್ರಹ್ಮಾವತಾರಗಳೆಂದು ಗಣಿಸಬೇಕು. ಭಜನೆಯೇ 
ಸಾರ್ವಜನಿಕ ಪೂಜಾವಿಧಾನದ ಮುಖ್ಯಾಂಗವಾಗಬೇಕು. ಮಹಾಭಾರತದ 
ಶಾಂತಿಪರ್ವವನ್ನು ಬೈಬಲ್ಲೆಂದು ಎಣಿಸಿ ಅದರಂತೆ ನಡೆಯಲು ಕಲಿಯಬೇಕು. ಅದನ್ನು 
ದೇಶೀಯ ಭಾಷೆಗಳೆಲ್ಲವುಗಳಿಗೂ ಭಾಷಾಂತರಿಸಿ ಪ್ರತಿಯೊಬ್ಬ ಹಿಂದುವಿನ ಮನೆಗೂ 
ಹಂಚಬೇಕು. ಭಾರತದ ವಿಶ್ವಮಾನವೀಯತೆಯ ಪೂರ್ಣಚಿತ್ರವು ಶಾಂತಿಪರ್ವದಲ್ಲಿ 
ಸ್ಪಷ್ಟವಾಗಿದೆ. ಪ್ರಾಚೀನ ಭಾರತದ ಇತಿಹಾಸದ ಅಭ್ಯಾಸವು ವೇದಾಭ್ಯಾಸದಷ್ಟು ನಿಷ್ಠೆಯಿಂದ 
ದೇಶದಾದ್ಯಂತ ನಡೆಯುವಂತಾಗಬೇಕು. ಅಸ್ಪಶ್ಯತೆಯ ನಿತ್ಯತೆಗೆ ಎಡೆ ಇರದಿರಬೇಕು. 
ತಿಳಿಯದೆ. ಅಥವಾ ಬಲಾತ್ಕಾರಕ್ಕೊಳಗಾಗಿ ಮತಾಂತರ ಹೊಂದಿದವರನ್ನೂ ಶರೀರ 
ಧರ್ಮಭ್ರಷ್ಟರಾದವರನ್ನೂ ಪ್ರಾಯತ್ಚಿತ್ತವಿಧಿಯಿ೦ದ ಹಿಂದುತ್ವಕ್ಕೆ ಸೇರಿಸಿಕೊಳ್ಳಬೇಕು. 
ಹಿಂದುಧರ್ಮ ಗುರುಗಳು ಏಕೀಕೃತರಾದರೆ ಒಳ್ಳೆಯದು, ಇಲ್ಲವಾದರೆ ಅವರ ಪೂಜ್ಯತೆಗೆ 
ಮನ್ನಣೆ ಕೊಡುವುದನ್ನು ಬಿಟ್ಟುಬಿಡಬೇಕು ಮತ್ತು ಅಖಿಲ ಭಾರತ ಹಿಂದು ಮತಧರ್ಮ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೮೫ * 


ನಾಯಕನನ್ನಾಗಿ ಮಹಾತ್ಮನೊಬ್ಬನನ್ನು ಆಯ್ದು ಮನ್ನಿಸಬೇಕು. ಹಿ೦ದು ಮತ ಧರ್ಮೈಕ್ಕದ 
ಸಂವಿಧಾನವೊ೦ದನ್ನು ಆತನಿಂದ ಬರೆಯಿಸಿ ಅದಕ್ಕೆ ಎಲ್ಲರೂ ತಲೆಬಾಗಬೇಕು. 
ವಿಶ್ವಹಿ೦ದುಪರಿಷತ್ತು ಇಂಥ ಶಿಸ್ತಿನ ಕಾರ್ಯಕ್ರಮವನ್ನು ರೂಪಿಸದಿದ್ದರೆ ನಿಷ್ಪಲ. ವರ್ಷಕ್ಕೊಮ್ಮೆ 
ಸಭೆ ಸೇರಿದರೆ ಯಾವ ಪ್ರಯೋಜನವೂ ಲಭಿಸದು. ಸೋಮಾರಿತನದಿ೦ದಲೇ ಹಿಂದುಗಳು 
ಆತ್ಮ ಹ೦ತೃಗಳಾಗುತ್ತ ಹೋಗಲಾರಂಭಿಸಿದ್ದಾರೆ. ಯಾವ ಉಪಾಯವೂ ಹೊಳೆಯದಾದರೆ 
ಪ್ರತಿಯೊಬ್ಬ ಹಿಂದುವಿಗೂ ನಿತ್ಯಾಚಾರಕ್ರಮವನ್ನು ರೂಪಿಸಿಕೊಡಲು ರಾಮಕೃಷ್ಣ 
ಮಠದವರನ್ನು ಕೇಳಿಕೊಳ್ಳಬೇಕು; ಅದರ ದ್ವಿತೀಯ ಶ್ರೇಣಿಯ ಬಹಿಶ್ಚರ ಸದಸ್ಯತ್ವವನ್ನು 
ಸ್ವೀಕರಿಸಿ ಪ್ರತಿಯೊ೦ದು ಹಳ್ಳಿಯಲ್ಲೂ, ಪಟ್ಟಣದಲ್ಲೂ ರಾಮಕೃಷ್ಣ ಮಂದಿರವನ್ನು ಸ್ಥಾಪಿಸಿ 
ವಾರಕ್ಕೊಮ್ಮೆ ವಿವೇಕಾನಂದರ ಗ್ರ೦ಂಥಗಳನ್ನೋದಿಸಿ ಕೇಳಬೇಕು. ಪರಂಪರಾಗತ ಮಠಗಳಿಗೆ 
ನಡೆದುಕೊಳ್ಳುವುದನ್ನು ಸಂಕಲ್ಪ ಬಲದಿಂದ ಬಿಟ್ಟುಬಿಡಬೇಕು. ಮತಧರ್ಮದಿಂದ 
ತತ್ವಜ್ಞಾನವನ್ನು ಪ್ರತ್ಯೇಕಿಸಿ ದೂರ ಇಟ್ಟರೂ ಸರಿಯೆ; ಮತಧರ್ಮದಲ್ಲಿ ಹರಿ-ಹರರನ್ನು 
ಬ್ರಹ್ಮನೆಂದೇ ಕರೆದು ಭಜಿಸಲು ತೊಡಗಿದರೂ ಸರಿಯೆ. ಅ೦ತೂ ವ್ಯಾವಹಾರಿಕ ಮತಾ೦ತರದ 
ಸಮೀಕರಣವಾಗಲೇ ಬೇಕು. ಎಷ್ಟು ಕಾಲವನ್ನು ಹೀಗೇ ಅಸ್ತವ್ಯಸ್ತ ಸ್ಥಿತಿಯಲ್ಲಿ ಕಳೆಯುತ್ತ 
ಹೋಗಬೇಕು? ಆ ಬ್ರಹ್ಮನನ್ನು “ನಿರ್ದೋಷಾ ಶೇಷ ಸದ್ಗುಣ”ನೆಂದೇ ಕರೆಯಲಿ. ಅವನಿಗೆ 
ಹೆ೦ಡಿರು-ಮಕ್ಕಳನ್ನು ಕೊರಳಿಗೆ ಕಟ್ಟುವುದು ಮಾತ್ರಬೇಡ. ಅಂಥ ಹಿ೦ದುತ್ವ ಇನ್ನು 
ಸಾಕು. 


ಭಾರತಕ್ಕೆಲ್ಲಾ ಕನ್ನಡ ಅಥವಾ ದೇವನಾಗರಿ ಲಿಪಿಯೊಂದೇ ಎಂದಾಗಬೇಕು. ಎಲ್ಲ 
ಭಾಷೆಗಳೂ ಅದನ್ನೇ ಬಳಸಬೇಕು. ಹಿಂದಿಯೇ ಅಂತಾರಾಜ್ಯ ಭಾಷೆಯಾಗಬೇಕು - 
ಇಂದಿನಿಂದಲೇ, ಭಾರತವನ್ನು ಐದೇ ಐದು ರಾಜ್ಯಗಳನ್ನಾಗಿ ಎಂಗಡಿಸಿಬಿಡಬೇಕು. ಪದವ್ವತ್ತರ 
ಶಿಕ್ಷಣ ಮಾಧ್ಯಮ ಹಿಂದಿಯೇ ಆಗಬೇಕು. ಇಂಗ್ಲೀಷನ್ನು ಐಚ್ಛಿಕವಾಗಿ ಆದಿಯಿಂದ 
ಅಂತ್ಯದವರೆಗೂ ಓದಲು ಅವಕಾಶವಿರಲಿ. ಅದಕ್ಕೆ ಬಲಾತ್ಕಾರ ಬೇಕಾಗಿಲ್ಲ. ಪಾರಿಭಾಷಿಕ 
ಪದಗಳಲ್ಲಿ ಎಲ್ಲ ಭಾರತೀಯ ಭಾಷೆಗಳೂ ಹಿ೦ದಿಯವುಗಳನ್ನೇ ಅನುಸರಿಸಬೇಕು. ವೈಯಕ್ತಿಕ 
ಆಸ್ತಿಸಾಮ್ಯ ಹೋಗಿ, ಕೌಟುಂಬಿಕ ಆಸ್ಮಿವಂತಿಕೆ ಬರಬೇಕು. ಸರಕಾರಕ್ಕೆ ಭೂಮಿಯ 
(ನೆಲದ) ಮೇಲೆ ಹಾಗೂ ಕಾಡಿನ ಮೇಲೆ ಸ್ವಾಮ್ಯದ ಯಾವ ಹಕ್ಕೂ ಇರಕೂಡದು. 
ಅದು ಕಂದಾಯವಷ್ಟನ್ನು ಮಾತ್ರ ಉತ್ಪನ್ನದ ಆರನೆಯ ಒಂದಂಶದಂತೆ ಪಡೆಯುವ 
ಹಕ್ಕುಳ್ಳದ್ದಾಗಬೇಕು. ಎಲ್ಲ ಬಗೆಯ ಉತ್ಪಾದನೆಗಳಿಗೂ ಈ ಪ್ರಮಾಣವನ್ನು ಅನ್ಹಯಿಸಬಹುದು- 
ಹಣಸಂ೦ಪಾದನೆಗೆ ಕೂಡ. ಬೇರೆ ಬೇರೆ ಕರ-ಕಂದಾಯಗಳ ವೈವಿಧ್ಯವನ್ನು ಕೂಡಲೇ 
ತೆಗೆದು ಹಾಕಬೇಕು. ದಕ್ಷತೆ-ಪ್ರಾಮಾಣಿಕತೆ-ನಿಗರ್ವಿತ್ವಗಳಿಲ್ಲದವರಿಗೆ ಯಾವ 
ನೌಕರಿಯಲ್ಲಿಯೂ ಒಂದು ದಿನ ಕೂಡ ಇಟ್ಟುಕೊಳ್ಳಬಾರದು. ಇಷ್ಟು ಮಾಡಿದರೆ ಏಕೆ 
ಭಾರತವು ಅತ್ಯಂತ ತ್ವರಿತಗತಿಯಿ೦ದ ಪ್ರಗತಿಯನ್ನು ಸಾಧಿಸದೆ ಉಳಿದೀತು9 ಹೇಗೆ 
ಉಳಿದೀತು? ಜಪಾನು-ಇಸ್ರೇಲುಗಳಿಗಿ೦ತಲೂ ಅಧಿಕ ಮುನ್ನಡೆಯನ್ನಿದು ಸಾಧಿಸೀತು. 
ಅನುತ್ಹಾದಕ ಚರ-ಸ್ಥಿರ ಆಸ್ತಿಗಳು ನಿಮಿಷಾರ್ಧದಲ್ಲಿ ಸರಕಾರದ ಬಳಕೆಗೆ ಸೇರುವ೦ಂತಾಗಬೇಕು. 


* ೬೮೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸರಕಾರವೂ ಕೃಷಿ-ಗೋರಕ್ಷೆ-ವಾಣಿಜ್ಯಗಳನ್ನು ನಡೆಸಬೇಕು, ಕಾರಖಾನೆಗಳನ್ನು ನಡೆಸಬೇಕು, 
ವರ್ಗಾವರ್ಗಿ ನಿಲ್ಲಬೇಕು. ತರಬೇತಿನ ಕೇ೦ದ್ರಗಳನ್ನು ತೆರೆಯುವ ಹುಚ್ಚನ್ನು ಬಿಡಬೇಕು; 
ಕಾರ್ಯಾಲಯಗಳೇ ತರಬೇತಿನ ಕೇ೦ದ್ರಗಳಾಗಬೇಕು. ಮನಸ್ಸು ಮಾಡಿದರೆ ಇಂದೇ ಇಂಥ 
ಬದಲಾವಣೆಗಳನ್ನು ತರಬಹುದು. ಭಾರತೀಯ ಸಂಘಟನೆ ಇದರಿ೦ದ ಅತಿಶೀಘ್ರವಾಗಿ 
ಮತ್ತು ಅತಿ ದಕ್ಷವಾಗಿ ನೆಲೆನಿಲ್ಲುವಂತಾದೀತು. ಅ೦ದು ರಾಮರಾಜ್ಯವನ್ನು ನಾವು 
ಕಂಡೇವು; ಪ್ರಕಟ ಮತದಾನದಿಂದ ಪ್ರತಿನಿಧಿಗಳನ್ನು ಆರಿಸಿಯೇವು; ಮತದಾರರ ವಯಸ್ಸನ್ನು 
೩೦ಕ್ಕೆ ಏರಿಸಿಯೇವು- ನೌಕರಿಯ ವಯಸ್ಸನ್ನೂ ಅಷ್ಟಕ್ಕೇ ಏರಿಸಿಯೇವು. ಅರ್ಥವೈಷಮ್ಯ 
ನಿವಾರಣೆಗಾಗಿ ಕಾಯದೆಯ ಒತ್ತಾಯದಿಂದ ಸಾರ್ವಜನಿಕ ರಚನಾತ್ಮಕ ಕಾರ್ಯಗಳಿಗೆ 
ಶ್ರೀಮ೦ತರಿ೦ದ ದಾನಕೊಡಿಸುವ ಹಕ್ಕನ್ನು ಸ್ಥಾಪಿಸಿಯೇವು. ಯೋಜನಾ ಬದ್ಧ ಮಳೆ- 
ಬೆಳೆಗಳನ್ನು ಸಾಧಿಸಿಯೇವು; ಮನೆ-ಮಠಗಳನ್ನು ಕಟ್ಟಿಸಿಯೇವು; ನಿರುದ್ಯೋಗವನ್ನು 
ಓಡಿಸಿಯೇವು; ಸೋಮಾರಿಗಳಿಗೆ ಕಠಿಣ ಸಜೆ ವಿಧಿಸಿಯೇವು; ದೈಹಿಕ ಮಾನಸಿಕ ಶಿಕ್ಷಣವನ್ನು 
ಎಲ್ಲರಿಗೂ ಕಡ್ಡಾಯವಾಗಿ ಕೊಟ್ಟೇವು; ವಿಜ್ಞಾನದಿಂದ ಜಗತ್ತಿನ ಹಿ೦ಸಾಚಾರಗಳನ್ನು 
ನಿಲ್ಲಿಸಿಯೇವು; ನವನಿರ್ಮಿತಿಗಳಿ೦ದ ಜಗತ್ತಿನ ಕಣ್ಣನ್ನು ಕೋರಯಿಸಿಯೇವು; ಜಾಗತಿಕ 
ಸರಕಾರವನ್ನೇ ಸ್ಥಾಪಿಸಿಯೇವು; ನಾವೇನು ಕಡಿಮೆ ಸಂಖ್ಯೆಯಲ್ಲಿರುವೆವೇ? ನಮ್ಮ ಭೂಮಿ 
ಬಂಜರೇ? ನಮ್ಮ ಮಿದುಳು ನಿರ್ವೀರ್ಯವೇ? ನಮ್ಮ ಉತ್ಸಾಹ ಜಾಡ್ಯವನ್ನು ಕೊಡಹಲಾರದೇ? 


ಆದರೆ ಸಂಕಲ್ಪವೊಂ೦ದೇ ದೃಢವಾಗಿಲ್ಲ. ಮುಕ್ತಿಯ ಅಗತ್ಯವಿಲ್ಲದವರೇ ಯುಕ್ತಿ 
ವಾದಗಳಿ೦ದ ವಿಚ್ಛಿದ್ರಕಾರಕರಾಗುತ್ತಲೇ ಬಂದಿದ್ದಾರೆ; ಮತಶ್ರದ್ಧೆ ಇಲ್ಲದವರೇ 
ಮತಾಚಾರಗಳನ್ನೆತ್ತಿ ಹೇಳಿ ಸಾಮಾನ್ಯ ಜನರನ್ನು ಹೋಳು ಹೋಳಾಗಿ ಮಾಡಿದ್ದಾರೆ. 
“ಮತಜ್ಯರೂ” “ಪೂಜಾರಿಗಳೂ”' ಹಿ೦ದುಗಳೂ ಹಿಂದುತ್ವದ ಹತ್ಯೆಗೆ ಶತಮಾನಗಳಿಂದ 
ಜಯಶಾಲಿಯಾಗಿ ಪ್ರಯತ್ನಿಸುತ್ತ ಬಂದರು; ಬೇಲಿಯು ಹೊಲವನ್ನು ಮೇದುದು; 
ಸುಪುತ್ರರ ಆರೈಕೆಗೆ ಕುಮಾತೆ ದೊರೆತಳು. ಅವಿವೇಕಾನ೦ದರು ಪಂಡಿತರಾಗಿ ಹಿ೦ದುತ್ಚವನ್ನು 
ಹರಾಜಿಗಿಟ್ಟ ಪಂಡರಾದರು. ಏಕೆ? ಅವರ ಸಂಖ್ಯೆ ಅಲ್ಪವಾಗುತ್ತ ಹೋಗುವಂತಾದುದರಿಂದ; 
ಮಿಕ್ಕವರು ಲೋಕಲಂಪಟತೆಯಲ್ಲೇ ಉಳಿದುದರಿಂದ. ಧರೃಜ್ಜಾನ ಬೇಡವಾದವರ ಕರ್ಮದ 
ಫಲವಿದು. ಅವರ ಸಂಖ್ಯೆ ಹೆಚ್ಚಾಯ್ತು. ಧರ್ಮವಿಲ್ಲಿ ಕೇವಲ ಮತಧರ್ಮವಲ್ಲ; ಮಾನವನ 
ನಾಗರಿಕ ಸಾಂಸ್ಕೃತಿಕ ಕರ್ತವ್ಯಗಳೆಲ್ಲವೂ ಇದರಲ್ಲಿ ಅಡಕವಾಗಿವೆ ಎ೦ಬುದನ್ನು (4 ೪೩) 
08118) ಹಿ೦ದುಗಳಲ್ಲಿ ಬಹುಜನರು ಅರಿತುಕೊಳ್ಳಲಿಲ್ಲ. ಧರ್ಮಜಾಗರವೆಂದರೆ ಭಾರತದಲ್ಲಿ 
ಕೇವಲ ಮತಾಚಾರ ಜಾಗರವಲ್ಲ- ಅರ್ಥನೀತಿ, ರಾಜನೀತಿ, ಸಮಾಜನೀತಿ, ಕುಟುಂಬ 
ನೀತಿ, ವ್ಯಕ್ತಿ ನೀತಿಗಳೆಲ್ಲವೂ ಧರ್ವ ಆತ್ಮಕ್ಕೂ ಸರ್ವಮೂಲಕ್ಕೂ ಹೇಗೆ ಭೇದವಿಲ್ಲವೋ 
ಹಾಗೇ ವ್ಯಕ್ತಿ ಕರ್ತವ್ಯಗಳಿಗೂ ಸಾಮಾಜಿಕ ಕರ್ತವ್ಯಗಳಿಗೂ ಭಬೇದವಿಲ್ಲಿಲ್ಲ. ನಮ್ಮ 
ವ್ಯವಹಾರಗಳೆಲ್ಲವೂ ಧರ್ಮದ ಒಂದು ಜಾಲ (ಲಿಂ1%0100ಿದಿ೦ದ ಹೆಣೆದುಕೊಂಡಿದ್ದವು. 
ಆ ಜಾಲ ಸಂಬಂಧವನ್ನು ವಿದೇಶೀಯ ವ್ಯವಹಾರ ಪದ್ಧತಿ ಕಡಿದು ಹಾಕಿತು. ಅದನ್ನು 
ಕೂಡಿಸಿಕೊಳ್ಳದೆ ಹೋದರೆ ನಾವು ನಾವಲ್ಲವಾಗಿ ಹೋಗುತ್ತೇವೆ. ವಿದೇಶೀಯ ವ್ಯಾವಹಾರಿಕ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೮೭ * 


ವಿಶ್ಲೇಷ ಪದ್ಧತಿಯನ್ನು ಅವರು ಹೇಗೆ ಸಮಾಜಾನುಕೂಲವಾಗಿ ಬಳಸಿಕೊಳ್ಳಬಲ್ಲರೋ 
ಹಾಗೆ ನಾವಿಲ್ಲಿ ಬಳಸಿಕೊಳ್ಳಲಾರೆವು- ನಮ್ಮ ಸ್ವಭಾವದಲ್ಲದು ಬಂದಿಲ್ಲ. ಈ ಅಂಶವನ್ನು 
ಗಮನಿಸಿದಾಗ ನಮ್ಮ ತಪ್ಪೇನೆಂಬುದು ಗೊತ್ತಾಗುತ್ತದೆ. ಇದು. 8೦11೪೩11973 ಸನಾತನ 
ಧರ್ಮದ ಪುನರುದ್ಧಾರವಾದವಲ್ಲ; 01415 8016 ಹಳೆಯದೆಲ್ಲಾ ಶ್ರೇಷ್ಠ ಎ೦ಬ ಪ್ರಚಾರವಲ್ಲ. 
ಕರತಪ್ಪಿಸುವವರೀಗ ಇಪ್ಟೇಕೆ ಹೆಚ್ಚಾದರು? ಹಿಂದೆ ಏಕೆ ಇಷ್ಟು ಸಂಖ್ಯೆಯಲ್ಲಿ ಜನರು 
ಕರಕಂದಾಯಗಳನ್ನು ತಪ್ಪಿಸುತ್ತಿರಲಿಲ್ಲ? ಪದ್ಧತಿ ಬದಲಾದುದರಿ೦ಂದ, ಪದ್ಧತಿ ವ್ಯತ್ಯಾಸದಿಂದ 
ಉ೦ಟಾದ ಅಪ್ರಾಮಾಣಿಕತೆಗೆ ಪದ್ಧತಿಯನ್ನು ಬದಲಾಯಿಸುವುದೇ ಮದ್ದು; ಇನ್ನೊಂದು 
ಮದ್ದಿಲ್ಲ. ಸಂಘಟನೆ ಇಲ್ಲಿತ್ತು - ಅದರ ಸೂತ್ರದಲ್ಲಿದ್ದ ಒಂದೆರಡು ದೋಷಗಳನ್ನು 
ತಿದ್ದಿಕೊಂಡರೆ ಸರಿ ಆಗುತ್ತಿತ್ತು ಆದರೆ ಅದರ ಸರ್ವ ಸೂತ್ರಗಳನ್ನೂ ಬದಲಾಯಿಸ 
ಹೊರಟದ್ದು ರಾಷ್ಟ್ರ ಮಾರಕವಾಯಿತು. ಕೇಂದ್ರ-ಪ್ರಾಂತ ರಾಜ್ಯಗಳ ಸ೦ಂಬ೦ಧವೂ ಪ್ರಾಚೀನ 
ಭಾರತೀಯ ಮಹಾಚಕ್ರವರ್ತಿ-ಸಾಮಂತರಲ್ಲಿ ಇದ್ದಂತೀಗ ಇಲ್ಲ! ಅಂಥ ಸುಧಾರಣೆ 
ತರಲು ತಕ್ಕ ಅಧಿಕಾರ ವಿಕೇ೦ದ್ರೀಕರಣವು ಸಾಧನ. 


ಡಿ 


* ೬೮೮ 


೨೧ 


ಧರ್ಮದ ಸ್ಥಾನ 


“5 80 1151101100, 11111011517 18/181:05 08 100 101171055-11055 ೩06 
11701871506 008180101 01 811 1851010 1701161005 (0.116 08 "೮೦03081೩110 
8016100' 0)/.&.೮ಿ.300000) - ಸ೦ಸ್ಥಾರೂಪದ ಹಿಂದು ಧರ್ಮವು ಇತರ ಪೌರಸ್ತ್ಯ 
ಮತಧರ್ಮಗಳಂತೆಯೇ ರೂಪ ರಹಿತವೂ ಅಸ೦ಘಟಿತವೂ ಆಗಿದೆ” ಎ೦ಬ ಏ.ಸಿ.ಬೋಕೆಯ 
ಮಾತು ಹಿಂದುಮತ ಧರ್ಮದ ಆಧುನಿಕ ಅನುಯಾಯಿಗಳಿಗೆ ಮಾತ್ರ ಅನ್ವಯಿಸುವಂಥದು. 
ಹಾಗೇ ಉಕ್ತ ಗಂಥದ ೧೦೨ನೆಯ ಪುಟದಲ್ಲಿ “ಎರುದ್ಧ ತತ್ವಗಳನ್ನು ಅವಿನಾಭಾವಿಗಳನ್ನಾಗಿ 
ಹೇಳುವುದು ಭಾರತೀಯ ಮನಕ್ಕೆ ಮಾದರಿ” ಎಂದುಕೊಂಡು - ೧೧೫ನೆಯ ಪುಟದಲ್ಲಿ. 
ಜಗದ್ವಿಮುಖನಾದ ತಪಸ್ವಿಯನ್ನು ಭಾರತ ಹೆಚ್ಚಾಗಿ ಮೆಚ್ಚುವುದರಿಂದ ತನ್ನನ್ನೇ ತಾನು 
ಮರೆತು ಪರಸೇವೆ ಮಾಡುವುದು ಮೋಕ್ತಕ್ಕೆ ದಾರಿ ಎಂದು ಮಹಾತ್ಮಾಗಾಂಧಿ ಹೇಳಿದ್ದು 
ಕ್ರೈಸ್ತ ತತ್ಪವಾದೀತಲ್ಲದೆ, ಹಿ೦ದು ತತ್ವವಾಗಲಾರದು - ಎ೦ದು ವಾದಿಸುವ ಬೋಕೇ 
ಸಾಹೇಬನ ಬುದ್ಧಿಯು ಸಂಘಟಿತವಾದದ್ದೋ ವಿಘಟಿತವಾದದ್ದೋ? ಇಂಥ ಜನರು 
ಹೀಗೆ ಬರೆದು ಪ್ರಕಟಿಸಲು ಅನುಕೂಲ ದೊರಕಲು ಹಿಂದು ಭಾರತವು ತನ್ನ ವೈದಿಕಯುಗದ 
ಸಂಘಟಿತತೆಯನ್ನು ತ್ಯಜಿಸಿ ವಿಘಟಿತವಾಗುತ್ತ ಹೋಗಿ, ೮ನೆಯ ಶತಮಾನದ ಬಳಿಕ 
ಕ್ರಮೇಣ ಪರಾಧೀನವಾಗುತ್ತ ನಡೆದು ಬ್ರಿಟಷ್‌ದಾಸ್ಯದ ನೊಗವನ್ನು ಕೊನೆಗೆ 
ಹೊರುವಂತಾದುದೇ ಕಾರಣ. 


ತತ್ವ ವಿರೋಧವು ಆಭಾಸಿಕ ಎ೦ಬ ಔಪನಿಷದಿಕತೆಯನ್ನರಿಯದ ಬೋಕೆಯಂತೆಯೇ 
೮ನೆಯ ಶತಮಾನದ ಅನ೦ತರದ ಹಿ೦ದುಗಳೂ ಶಂಕರ ಭಾಷ್ಯದ ಅ೦ತರರ್ಥವನ್ನು 
ಅರಿಯಲಾರದಾಗುತ್ತ ಹೋದದ್ದು ಹಿಂದು ವಿಘಟನೆಗೆ ಕಾರಣವಾಯ್ತು. ಬ್ರಹ್ಮೈಕ್ಯವೆ೦ದರೆ 
ಜಗತ್ತನ್ನು ಬಿಟ್ಟು ಆಕಾಶದಾಚೆಗೆ ಮೂಲೆಯೊಂದಕ್ಕೆ ಜೋತು ಬಿದ್ದಿರುವುದು ಎ೦ಬಷ್ಟು 
ಅಪಕಲ್ಪನೆಯಿ೦ಂದ ಮೋಕ್ಷವನ್ನು ಅರ್ಥಮಾಡಿಕೊಳ್ಳುವ ಪಂಡಿತರು ಬೋಕೆಯಂತೆಯೇ 
ಮಾಹಿಷಮತಿಮಂತರು. ಬ್ರಹ್ಮವು ಸರ್ವ, ವಿಶ್ವಮಯ ವಿಶ್ವೋತ್ತರ, ವಿಶ್ವಗರ್ಭಿತ, ವಿಶ್ವವನ್ನು 
ಉಗುಳುವ ಮತ್ತು ನುಂಗುವ ಮಹಾಶಕ್ತಿ ಅದು ಸರ್ವಾತ್ಮಗಳ ಆಧಾರ ಚೈತನ್ಯ, 
ಸರ್ವಸಂಬ೦ಧಗಳ ನೆಲೆಗಟ್ಟು; ಅದಕ್ಕೆ ಏಕತ್ವ ದೃಷ್ಟಿಯು ನಿತ್ಯ, ನಾನಾತ್ವ ದೃಷ್ಟಿಯು 
ಅನಿತ್ಯ; ಬಾಹ್ಮೀಸ್ಥಿತಿಯೆ೦ದರೆ ವಿಶ್ವಜೀವಿಗಳ ಅ೦ತರ೦ಗಗಳ ಏಕತ್ವದ ನೆಲೆಯ ಅನುಭವ- 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೮೯ * 


ಜ್‌ 
ಬ್ರಹ್ಮದ ಮೈತುಂಬ ಇರುವ ಕೇ೦ದ್ರಗಳು ಆತ್ಮಗಳು; ಪ್ರತಿಯೊಂದು ಆತ್ಮವೂ ಬ್ರಹ್ಮದ 


ಮಧ್ಯಬಿಂದು. ಆತ್ಮೀಯತೆಯನ್ನು ಸಹಜೀವಿಗಳೊಡನಲ್ಲದೆ ಹೋದರೆ ಇನ್ನಾರೊಡನೆ 
ಮಾನವರು ಬೆಳೆಯಿಸಿಕೊಳ್ಳುತ್ತಾರೆ? ಭಾರತೀಯ ಮುಕ್ತನ ಪ್ರಕಾರ ಆತ್ಮಸಾತ್ತಾಗುವುದು 
ಎಂದರೆ ಸಹಜೀವಿಗಳನ್ನು ಆತ್ಮ ಪ್ರಧಾನವಸ್ತುಗಳೆಂದು `ಗಹಿಸಿ, ಅವರ ಆತ್ಮಗಳೂ ತನ್ನ 
ಆತ್ಮವೂ ಅಭಿನ್ನ ಜಿ ಅನುಭವ ಹೊರದುವುದು. ಆತ್ಮೀಕರಣವೇ ರಾಷ್ಟ್ರೀಕರಣ. 
ಅದನ್ನು ೮ನೆಯ ಶತಮಾನದವರೆಗೆ ಭಾರತ ಮಾಡುತ್ತ ಬಂತು; ದಾಳಿ ಮಾಡಿ ಒಳ 
ಹೊಕ್ಕ ಅಭಾರತೀಯರಿಗಿಲ್ಲಿ ಭಾರತೀಯತೆಯ ದೀಕ್ಷೆಯನ್ನು ಕೊಡಲಾಯಿತು. ಹಾಗೆ 
ಭಾರತೀಕೃತ (18618111406 07 1111601506)ರಾದವರ ಅಸ್ತಿತ್ವವು ಸಂಘಟನೆಗೆ 
ಮಾರಕವಾಗಲಿಲ್ಲ. ಆದರೆ ೮ನೆಯ ಶತಮಾನದಲ್ಲಿ ಬಂದ ಪರಕೀಯರು 
ಭಾರತೀಕೃತರಾಗುವಂತೆ ಮಾಡಲು ತಕ್ಕ ಸಂಘಟಿತ ಹಿಂದುಶಕ್ತಿ ಭಾರತದಲ್ಲಿ ಉಳಿದಿರಲಿಲ್ಲ. 
ಅಂದಿನಿಂದ ಅಧಃಪತನ ಆರಂಭವಾಗಿ ೧೯೪೭ನೆಯ ಕ್ರಿಸ್ತಶಕದವರೆಗೂ ಅದು 
ಭಾರತೀಯರನ್ನು ನಾನಾ ಸಂಕಟಗಳಿಗೆ ಒಡ್ಡುತ್ತ ಹೋಯ್ತು. ೧೨ ಶತಮಾನಗಳ ಕಾಲ 
ಇಲ್ಲಿ ರಾಷ್ಟ್ರೀಯ: ಅಂಧಕಾರ ತುಂಬಿತ್ತೆಂಬುದೀಗ ಸ್ಪಷ್ಟವಾಗುತ್ತದೆ. ಈ ವಿಷಯ ಈಗ 

ಷ್ಟವಾದುದರಿಂದ ಒಂದೇ ಒಂದು. ಶತಮಾನದಲ್ಲಿ ನಮ್ಮ ವಏಿಫಟಿತ ರಾಷ್ಟ್ರೀಯ 
ನಮಾಜವನ್ನು ಭಾರತೀಕರಣದಿಂದ ಸಂಘಟತವನ್ನಾಗಿ 'ಮಾಡಲು ಯೋಜಸಿ, 
ಕಾರೃಕ್ಕಾರಂಭಿಸುವುದು ಐತಿಹಾಸಿಕ ಜಾಣತನ. 


ಸಹಜೀವಿಸೇವೆಯನ್ನು “ಪರೋಪಕಾರ” ಎಂದು ಗ್ರಹಿಸಿದ ಹಿ೦ಂದುಮತವು ಸಾಮಾನ್ಯ; 
ಅದು ಸ್ಟೋಪಕಾರದ ಅತ್ಯುಚ್ಚದಕೆಯೆಂದು ಗ್ರಹಿಸಿದ ಹಿ೦ದುಮತವು ಮಾನ್ಯ. ಈ 
ಯಾವ ಬಗೆಯಲ್ಲಿಯೂ 500181 50೧7106 ಸಮಾಜಸೇವೆ, ಸಮಾಜೋದ್ಧಾರಗಳು 
ಬಹಿಷ್ಕತವಾಗಿಲ್ಲವೆಂಬುದು ಕಣ್ಣಿದ್ದವರಿಗೆ ಕಾಣಿಸುತ್ತದೆ. [1174೮ 51871108700 1 
07೮ ೮೫೦0 08 101781 119 ಮಾನವ ಜೀವನದ ಘಟನೆಗಳಿಗೆ ಆತ್ಯಂತಿಕ ಅರ್ಥ 
ಹಿಂದು ಜೀವನದಲ್ಲಿಲ್ಲ ಎಂದ ಬೋಕೆಯು (ಪುಟ ೧೧೫) ಕೂಡಲೇ (ಪುಟ ೧೧೬) 
ಹಿಂದುವಿಗೆ - ಭೋಗಲಂಪಟತೆಗಿ೦ತ ಸ್ವಾರ್ಥ ತ್ಯಾಗ ಹೆಚ್ಚಿನದು; ಆಶೆ-ಆವೇಶಗಳನ್ನು 
ಹಡಿತದಲ್ಲಿಟ್ಟುಕೊಳ್ಳುವುದು ಅವುಗಳನ್ನು ತೃ ಪ್ರಪಡಿಸುತ್ತ ಹೋಗುವುದಕ್ಕಿಂತ ಕ. 
ದೇಹಕ್ಕಿಂತ ಆತ್ಮ ಹೆಚ್ಚು ಸಂಸಾರಿಗಿ೦ತ ಸನ್ಯಾಸಿ ಹೆಚ್ಚಿನವ, ತಪಸ್ವಿ ಮೇಲಿನವ- ಎಂದದ್ದು 
ಬಂದು ಜೀವನದಲ್ಲಿ ಐಓಕ ಸಾಮಾಜಿಕ ಓತಸಾಧನೆಗೆ ಸ್ಥಾನವೇ ಇಲ್ಲ ಎ೦ದು ನಿಗಮನಿಸಲು 
ಸಮರ್ಥನೆಯನ್ನು ನೀಡಬಲ್ಲದೇ? ಅತಿಹೆಚ್ಚಿನ ಸಮಾಜ ಸೇವಕನೆಂದರೆ ಇಲ್ಲಿ ಸನ್ಯಾಸಿ, 
ತಪಸ್ವಿ, ಯಷಿ, ಮುನಿ, ಬ್ರಾಹ್ಮಣ - ವೈದಿಕ ಯುಗದಲ್ಲಿ. ಆದರೆ ೮ನೆಯ ಶತಮಾನದ 
ಹಿಂದುತ್ವದಲ್ಲಿ ಬೋಕೆ ಹೇಳಿದ ಬೊಕ್ಕೆಗಳು ಹಿಂದುಧರ್ಮದ ಮೈಮೇಲೆ ಸ್ಪಷ್ಟವಾಗಿ 
ಮೂಡಲಾರಂಭಿಸಿದವು; ವೈದಿಕತೆಯು ಲೌಕಿಕತೆಗೆ ತೀರ ವಿರುದ್ಧವಾದ ಸಂಕುಚಿತತೆಯನ್ನು 
ತಾಳಿತು; ರಾಜರ ವಿದೇಹಜನಕತ್ವವು ಯಾಜ್ಞವಲ್ಕ ತ್ರಕ್ತಿಂತ ಅಂತಃ ಸಾರದಲ್ಲಿ ಜಿನ್ನವಲ್ಲ 


ಸಕ್ರಿ 
ಎ೦ಬ ಅರಿವು ಅಡಗಿಹೋಯ್ತು: ವಸಿಷ್ಠ-ವಾಮದೇವಾದಿಗಳು ಅಯೋಧ್ಯೆಯಲ್ಲಿ ರಾಜ 


ಎ೦ಬ ಅಂಶಗಳನ್ನು ಗಮನಿಸದ ವ್ಯಾಖ್ಯಾತೃಗಳು ಎ೦ದೂ ರಾಷ್ಟೀಯ ಸ ಸಂಘಟಕರಾಗಲಾರರು. 


* ೬೯೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪುರೋಹಿತರಾಗಿದ್ದದ್ದೂ ವಿಶ್ವಾಮಿತ್ರನು ರಾಮಗುರುವಾಗಿದ್ದದ್ದೂ ಅನನುಕರಣೀಯವಾಗುತ್ತ 
ಹೋಯ್ತು. ಹಿಂದುಗಳು ಹಿ೦ದುಳಿಯಲಾರಂಭಿಸಿದ್ದು ರಾಷ್ಟ್ರೀಯವಾಗಿ ಅಂದಿನಿಂದ. 
ದೇಶದ ಅರ್ಥಭಾಗದಲ್ಲಿ ಕೂಡ ಆರೋಗ್ಯಕರವಾದ ಹಿಂದು ಆಚಾರ ವಿಚಾರಗಳು 
ಉಳಿಯದಂತಾದದ್ದು ೧೪ನೆಯ ಶತಮಾನದಿಂದ. ಅಂದೇ ಹಿ೦ದುಪುನರುಜ್ಜೀವನ 
ಪ್ರಯತ್ನ ಪ್ರಾರಂಭವಾಯ್ತು ಆದರದು ಆತ್ಯಂತಿಕ ಪರಿಣಾಮಕಾರಿಯಾಗಲಿಲ್ಲ. ಆದುದರಿಂದ 
ಬ್ರಿಟಿಷ್‌ ಪ್ರಭುತ್ವವು ಇಡಿ ಭಾರತವನ್ನು ಅನಂತರ ವಶಪಡಿಸಿಕೊಂಡಿತು. 
ಒಂದುಪುನರುತ್ಥಾನವೇ ಭಾರತದಲ್ಲಾಗಬೇಕಾದ. ರಾಷ್ಟ್ರೀಯ ಸಂಘಟನೆ. ಹಿಂದುತ್ವ ಅಳಿದ 
ದಿನ ಭಾರತದ 'ಭಾರತತ್ವ ಅಳಿದುಹೋಗುತ್ತದೆ. ಪ್ರಬುದ್ಧ ಹಿ೦ದುಗಳು ಸಹಜೀವಿಗಳ 
ಹಿ೦ಂಸಕರಲ್ಲ; ಅವರು ಅ೦ಥವರೆಂದು ತಿಳಿದು. ಅವರ ತೇಜೋವಧೆಯನ್ನು ರಾಜಕೀಯ 
ಮುಖಂಡರನೇಕರು ಮಾಡುತ್ತ ಬಂದದ್ದು ಸದ್ಯದ ಅರಾಜಕತೆ- ಶತ್ರುಭಯಗಳಿಗೆ ಗಣ್ಯವಾದ 
ಒಂದು ಕಾರಣ. ಹಿಂದುತ್ವನಿಲ್ಲದೆ ಇಲ್ಲಿ 'ರಾಷ್ಟೀಯತೆ ಇಲ್ಲ. ಅರಾಷ್ಟ್ರೀಯತೆಯು 
ಅಸ್ವಾತಂತ್ರ್ಯವನ್ನು ತರುವ ಘೋರ ಕಾಳೋರಗ. ಅಧ್ಯಗಳ ವರ್ಣ-ಜಾಕಿಗಳಾವುವೂ 
ಅರಾಷ್ಟ್ರೀಯವಾಗದೆ ಇರಲು ಅವರಲ್ಲಿ ಭ್ರಾತೃಭಾವ, ಅರ್ಥಸಾಮ್ಯಗಳು ನೆಲೆನಿಲ್ಲುವುದು 
ಅಗತ್ಯ ವರ್ಣಭ್ರಾತೃತ್ವ, ಜಾತಿ ಬ್ರಾತೃತ್ವಗಳು ಸಾಂಸ್ಕೃತಿಕ ಮೌಲ್ಯಗಳಿಂದ ನಿಯತವಾದಾಗ 
ಹರಾ ಹಿಂದುಗಳನ್ನು ಒಡೆದಾಳಲಾರರು. ಸಾಂಸ್ಕೃತಿಕ ಮೌಲ್ಯಗಳ ತಾರತಮ್ಯ ವ್ಯವಸ್ಥೆ 
ಸರ್ವಾನುಮತವಾಗಿ 'ಓರದಿರುವುದು ಸಮಾಜಘಾತಕ. ಅಂಥ ಅಭಾವ ಇಂದು 
ತಲೆದೋರಿದ್ದು ಖೇದಕರ. ಅದರ ಪರಿಹಾರಕ್ಕೆ ಕೂಡಲೇ ಪ್ರಯತ್ನ ನಡೆಯಬೇಕು. 


ತ್ಯಜೇದೇಕಂ ಕುಲಸ್ಯಾರ್ಥೇ ಗ್ರಾಮಸ್ಕಾರ್ಥೇ ಕುಲಂ ತ್ಯಜೇತ್‌ | 
ರಾಜ್ಯಸ್ಯಾರ್ಥೇತ್ಯಜೇದ್‌ ಗ್ರಾಮಂ ದೇಶಾರ್ಥೇ ರಾಜ್ಯಮಾಪದಿ ॥ 


ಎಂಬ ಆಪದ್ಭರ್ಮವು ರಾಷ್ಟೀಯ ಸಂಘಟಕರ ಧುವತಾರೆ. ಭಾರತೀಯತೆಯನ್ನು 
ತಿರಸ್ಕರಿಸುವ ಯಾವ ರಾಜನೀತಿ ಪ್ರಸ್ಥಾನವೂ ಆರೋಗ್ಯಕರವಲ್ಲ. ಅಸ್ಪ ಶೃತೆಯನ್ನು 
ನಿವಾರಿಸಲು ಅಕ್ರಮವನ್ನು ಯೋಚಿಸುತ್ತಿರುವುದೂ ತಕ್ಕ ಕ್ರಮವನ್ನು ಯೂ ನಿತುವುಡೂ 
ಅಕಾ ಸರಜರಾಹವಂ' ಅಭಾರತೀಯ ನಾಯಕತ್ವದ ಲಕ್ಷಣ. ಬುದ್ಧಿನಾಶಾತ್‌ ಪ್ರಣಶ್ಯತಿ- 
ಹಿ೦ದುಬುದ್ಧಿ ಇಲ್ಲದಲ್ಲಿ ಹಿಂದುತ್ವ ಉಳಿಯದು-ಅದು ನಾಶವಾಗುವುದು. ಆ ನಾಶವು 
ಸಾಂಸ್ಕೃತಿಕ. ನಷ್ಟನಾದ ಹಿ೦ದುವಿಗೆ ಮತಾ೦ತರ ಹೊಂದುವುದು ಈ ಜನ್ಮದಲ್ಲಿ ಅಲ್ಲವಾದರೆ 
ಮುಂದಿನ ಜನ್ಮದಲ್ಲಾದರೂ ಅನಿವಾರ್ಯವಾಗುತ್ತದೆ; ಅವನ ಮಕ್ಕಳು ಮರಿಗಳು ಹಾಗೆ 
ಮಾಡಲೇ ಬೇಕಾಗಿ ಬರುವುದು. ಏಕೆಂದರೆ ನಾಸ್ತಿಕ ಕೈವಲ್ಯವು ಮಾನಸ ಸಶಾಸ್ತೀಯವಾಗಿ 
ಅತಿಅಸ್ಥಿರ, ಅದೃಢ, ಅಸಮಾಧಾನಕರ. 7080 ಸ 08 17611100211 10೯ 
೮೪೦೯11 ೫7] ಹ್‌ 0೦£ ೩ ೫7]7 1010108/5]/000-5[21110181 0೭151000 15 11112055110 
-ಯಾವಾಗಲೂ ಎಲ್ಲ ಸ್ಥಿತಿ ಅಥವಾ ಮಟ್ಟಗಳಲ್ಲೂ ಮಾನಸ-ಆತ್ಮಿಕ ಜೀವನದಲ್ಲಿ 
ಪೂರ್ಣ ಪ್ರತ್ಯೇಕತೆಯುಳ್ಳ ವೈಯಕ್ತಿಕತೆಯನ್ನು ಇಟ್ಟುಕೊಳ್ಳುವುದು ಅಸಾಧ್ಯ- ನಾನಾತ್ಚದ 
ಪ್ರಪಂಚ, ಸ್ಪರ್ಗ, ಮೋಕ್ಷಗಳಲ್ಲಿ. ಮಾಡತಕ್ಕದ್ದನ್ನು ಸಕಾಲದಲ್ಲಿ ಮಾಡದಿರುವುದು ವಿಸಂಘಟನ 
ಹೇತು. ವ್ಯಕ್ತಿಗಳು ವಿಶ್ವಾತ್ಮನ 8400060-0066 ಆಭಾಸಿಕ ಕಾಲುಗಳು- ಎ೦ಬ ಸತ್ಯದ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೯೧ * 


ಅರಿವು ಸಂಘಟನೆಯ ಚಿರಸ್ಥಾಯಿತ್ವವನ್ನು ಸಾಧಿಸಲು ಅವಶ್ಯಕ. ವಿಶ್ವಾತ್ಮ (ಬ್ರಹೃನಿಗೂ 
ವ್ಯಕ್ತಿಗಳಿಗೂ ಇರುವುದೆಂದು ನಂಬಲಾದ ಭೇದ-ವಿರೋಧಗಳನ್ನು ಇಲ್ಲವೆಂಬ ಅನುಭವಕ್ಕೆ 
ಮಾರ್ಪಡಿಸಲು ವ್ಯಕ್ತಿಗಳನ್ನು ಯೋಜಿಸುವುದು ರಾಷ್ಟ್ರೀಯ ಸ ಸಂಘಟನೆಯ ಪ್ರಥಮಪಾಠ" 
ಸಾಂಸ್ಕ ಶಿಕವಾಗಿ ಉನತ, "'ನ್ನತತರ ಸ್ತರಗಳಿಗೇರುತ್ತ ಹೋದ ಹಾಗೆ ಹೆಚ್ಚು ಹೆಚ್ಚಿನ 
ಅಜನ ಸಿದ್ಧಿಸಿ ಆ ಲಕ ಹೆಚ್ಚು ಹೆಚ್ಚು ಸ ಸ್ಥಾಯಿಯಾದ ಸ ಸಮಾಧಾನವು ರಾಷ್ಟ್ರೀಯ 
ಸಂಸ್ಕೃತರಿಗೆ ದೊರಕುತ್ತ ಹೋಗುವುದಂಬ "ಅಂತವಿಲ್ಲಿ ಮನನೀಯ. ವ್ಯಕ್ತಿಗಳಲ್ಲಿ ಎಷ್ಟು 
ಭೇದಗಳಿದ್ದರೂ ಸಾಂಸ್ಕೃತಿಕ ಪ್ರಕಾರದ ಐಕ್ಯವು ಸಾಧ್ಯ, ಅಪೇಕ್ಷಣೀಯ ಮತ್ತು ವ್ಯಕ್ತಿಗಳ. 
ಸ್ಥಾಯಿ ಸುಖಕ್ಕದು ಆಧಾರ ಎಂಬುದೇ ಮಾಜ ಅರ್ಥ, ಸಂಘಟಿತ ಜೀವನದ 
ರಹಸ್ಯ. ವಿಗೆ ಸ್ವಾಚ್ಚಂದ್ಯವಿರುವುದು ತಾತ್ಕಾಲಿಕ ಸುಖಕ್ಕಾದೀತಲ್ಲದೆ. ಚಿರಸ್ಥಾಯಿ 
ಸುಖಕ್ಕಾಗದು. ಸಂಘಟಿತ ಜೀವನದಲ್ಲಿ ದೇಹಸ ೦ಬಲಧಗಳು ವ್ಯಕ್ತಿಗೆ ಅನನುಕೂಲವಾಗದಿರಲು 
ಐಕಮತ್ಯದಿಂದ ಒ೦ದೇ ಒಂದು ಮಹಾ ಆರ್ಥಿಕ ವ್ಯವಹಾರ ಸೂತ್ರವನ್ನು (ಅರ್ಥಶಾಸ್ತ್ರದ 
ಒಂದು ಪ್ರಸ್ಥಾನ ಹೇಳುವ ೩೫/ 08 088006 ಆಕಸ್ಮಿಕತಾವಿಧಿ ಮತ್ತು 18% 08 
0017060101 ಸ್ಪರ್ಧಾವಿಧಿಗಳಲ್ಲಡಗಿದ ಪೂರ್ವಯೋಜನಾ ರಹಿತತೆಯನ್ನು ಬಿಟ್ಟು 
.. ೪೫೯. ಸಮಾಜವಾದದ ಸಂಘಟನ ಶ್ರದ್ಧೆಯ ಸಾರ. ಅದಕ್ಕೆ ಅಪ್ರಬುದ್ಧ 
ಯಸ್ಕರನ್ನು ಪ್ರಬುದ್ಧರನ್ನಾಗಿ ತರಬೇತುಗೊಳಿಸುವುದು ಪ್ರಥಮಾವಶ್ಯಕತೆ. ಸ್ತ್ರೀ 'ಹುರುಷರಲ್ಲಿ' 
02 ಯಾರೂ ಅಪ್ರಬುದ್ಧ ಭಟಟ 11106008100 
18100811)ರಾಗಿ ಉಳಿಯಗೊಡಬಾರದು. '`ಮಾನವನು ತನಗೆ ತಾನೇ ಬಗೆಯುವ 
ಅನ್ಯಾಯಗಳಲ್ಲಿ ತನ್ನನ್ನೂ ತನ್ನ ಸಹಜೀವಿಗಳನ್ನೂ ಅಪ್ರಬುದ್ಧರನ್ನಾಗಿ ಉಳಿಯಗೊಡುವುದು 
ಅಗ್ರಗಣ್ಯ. 
ಐತಿಹಾಸಿಕ ಕತೆಗಳಷ್ಟು ಜನಶಿಕ್ಷಣ ಮಾಧ್ಯಮವಾಗಬಲ್ಲ ಯೋಗ್ಯತೆ ಇನ್ನಾವುದಕ್ಕೂ 
ಇಲ್ಲ. ಕತೆಗಳ ಪೌರಾಣಿಕತೆಯು 'ದೋಷ ಪೂರ್ಣವಾದದ್ದು ಅವುಗಳ ಜೀವಶಾಸ್ತ್ರ 
ರಸಾಯನಶಾಸ್ತ್ರ-ಭೌತಶಾಸ್ತ್ರ ಪರಿಸೀಮಿತತೆಯೂ ಹಾಗೇ "ದೋಷಪೂರ್ಣವಾದದ್ದು. 
ಇಂದ್ರಿಯ, ಮನ. ಆತ್ಮಗಳ ಉತ್ತರೋತ್ತರಾಧಿಕ ಮೌಲ್ಯದ ಅನುಭವ ಮಾಲಿಕೆಯೇ 
ಸಾಂಸ್ಕೃತಿಕ ಏಕಾಸದ ಪರಮಾಧಾರ. ಮನದ ಅಂಗವಾದ ಕೇವಲ ಗಾಣಿತಿಕ ಅಥವಾ 
ತಾರ್ಕಿಕ ಬುದ್ಧಿಯ ಉಪಾಸನೆ ವಿಘಟನ ಪ್ರೇರಕ. ಉಕ್ತಬುದ್ಧಿಯು ಸ೦ಘಟನ ಪ್ರೇರಕವಾಗಲು 
ಅದಕ್ಕೆ ಭೌತಿಕ ಗುಣಗಳನ್ನು ಗುಣಿಸಿ ಊಹಿಸಲಾಗದ ಮಹೋನ್ನತ ಸಾಂಸ್ಕೃತಿಕ 
ಪುರುಷಾರ್ಥಗಳು ಆರಾಧ್ಯವಾಗಬೇಕು. ಆ ಪುರುಷಾರ್ಥಗಳು ತರತಮವಾಗಿರುವುದು 
ದೇಶ ವಿಶಿಷ್ಟ ಧರ್ಮವು ಭಾರತದಲ್ಲಿ ಸಿದ್ಧಿಯೂ ಹೌದು, ಇತರ ಪುರುಷಾರ್ಥಗಳ 
ಸಾಧನವೂ ಹೌದು. 


ಶೌಚಧರ್ಮದ ಸಾಧಾರಣೀಕರಣವು ಸಾಂಸ್ಕೃಶಿಕ ಸಮಾನತಿಯ ಆದ್ಯ ಸಾಧನ. 
ಅಹಿ೦ಸೆಯು ಅಂತಃಶೌಚ, ಬಹಿಃಶೌಚವು ಆದರ್ಶ ಆಸ್ಪತ್ರೆಯ ಕ್ರಮಗಳಿ೦ದ ವೇದ್ಯ. 
ದುಷ್ಟಶಿಕ್ಷಣ-ಶಿಷ್ಟಸಮರ್ಥನೆ, ಅಹಿಂಸೆ, ನಿರಪರಾಧಿ ಸಹಜೀವಿಗಳ ನೆರವಿಗೆ ನಿಲ್ಲದಿರುವುದು 
ದುಷ್ಟತೆ. ಅಪರಾಧವು ರಾಷ್ಟೀಯ ಸರ್ವೋದಯದ ಮಾನದಂಡದಿಂದ ನಿರ್ಧರಿಸಲ್ಪಡುತ್ತದೆ. 


* ೬೯೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಧರ್ಮನ್ಯಾಯ, ಅರ್ಥನ್ಯಾಯ, ಕಾಮನ್ಶ್ಯಾಯ, ಮೋಕ್ಷ ನ್ಯಾಯಗಳು ಸರ್ವಾರ್ಥಸಿದ್ಧಿಯ 
ಸಾಧನಗಳ ವಿತರಣದ ಸ್ವರೂಪ ನಿರ್ಣಾಯಕಗಳು. ಯುಕ್ತತೆಗೆ, ಸಂಘಟಿತತೆಗೆ 
ರಾಷ್ಟ್ರೀಯವಾಗಿ ಆಧಾರವಾಗಬಲ್ಲ ವ್ಯವಹಾರಸೂತ್ರಗಳು ನ್ಯಾಯದಾಯಕಗಳು. ಆತ್ಮದಲ್ಲಿ 
ಬುದ್ಧಿಯು ಯುಕ್ತವಾಗುವುದು ಯೋಗ. ಆತ್ಮದ ಲೌಕಿಕ ವ್ಯಾಪ್ತಿಯೀಗ ರಾಷ್ಟ್ರ 
ರಾಷ್ಟ್ರಾತ್ಮಕತೆಯೇ ಭಾರತೀಯತೆ. ಮನಃ ಶುದ್ಧಿ, ರುಚಿಶುದ್ಧಿ, 'ಆಚಾರಶುದ್ಧಿಗಳು 
ಹಿಂದುಸಮನ್ವಯದ ಅತ್ಯಂತ ಸಮರ್ಥಸಾಧನಗಳು. ಔಪನಿಷದಿಕತೆಯೇ ಶುದ್ಧತೆಗೆ 
ಭಾರತದಲ್ಲಿ ನಿಕ. ಆಒಂಸರಚಯು ಸರ್ವವ್ಯವಹಾರಗಳಲ್ಲೂ ಒಡಮೂಡಬೇಕು. 
ಸಾಮ, ದಾನ, ಭೇದ, ದಂಡಗಳು ಶಿಕ್ಷಣೋಪಾಯಗಳು. 


ಬೌದ್ಧಧರ್ಮ ಹಿಡಿದು ಅಹಿ೦ಸಾಚಾರಕ್ಕಿಳಿದು ತಿಬೇಟಿಗರು ಶತ್ರುವಶರಾದರೆಂಬುದು 
ಬೋಕೆ ಹೇಳಬಹುದಾದ ಮಾತು. ಅವರು ಬೌದ್ಧಧರ್ಮವನ್ನು ಹಿಡಿದರೋ ಅದರ 
ಆಭಾಸವನ್ನು ಹಿಡಿದರೋ?9 ಎಂಬುದನ್ನು ಮೊದಲು ಹೇಳಬೇಕು. ಜಿ ಕ್ರೈಸ್ತಧರ್ಮವನ್ನು 
ಯುರೋಪಿಯನ್ನರು ಹಿಡಿದು ಅದರ ಶಾ೦ತಿ-ಪ್ರೇಮಾಚಾರಗಳ ಮೂಲಕ ಪರರಾಷ್ಟಗಳಲ್ಲಿ 
ಅಕ್ರಾಮಕರರಾಗಿ "ಚಕ್ರಾಧಿಪತ್ಯಗಳನ್ನು ಕಟ್ಟದರೋ ಅಥವಾ ಅದರ ಎರುದ್ಧ ಧರ್ಮವನ್ನು 
ಆಚಾರದಲ್ಲಿಕೊ೦ಡು ಆ ಪ್ರಕಾರ ಉಪನಿವೇಶಾದಿಗಳನ್ನು ಗಳಿಸಿದರೋ? ವಿಚಾರ- 
ಆಚಾರಗಳಲ್ಲಿ ಹೊಂದಿಕೆ ಇರದುದನ್ನು ಅರಿಯದ ಲೇಖಕರು ವಿಚಾರಗಳಲ್ಲಿ 
ಹೊ೦ಂದಿಕೆಯನ್ನು ತರಲು ಅಸಮರ್ಥರು. ಕೆಂಬ್ರಿಜ್‌ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಲ್ಲಿ 
ಇಂಥ ಪಂಡಿತ ಲೇಖಕರಿದ್ದುದು ಭಾರತದಲ್ಲಿ ಶಿಕ್ಷಿತರೆಷ್ಟು ಮಂದಿಗೆ ಗೊತ್ತು? ಇಂಗ್ಲೆಂಡಿಗೆ 
ಹೋಗಿ ಅಥವಾ ಅಮೇರಿಕಕ್ಕೆ ಹೋಗಿ ನಮ್ಮವರು ಕಲಿತುಕೊಂಡು ಬರುತ್ತಿದ್ದದ್ದು ಈ 
ಬಗೆಯ ವಿಸಂಗತ ವಿಚಾರಧಾರೆಯನ್ನು ಅವರಲ್ಲಿ ಅನಂತ ನಾಗರಿಕತೆ-ಸಂಸ್ಕೃತಿಗಳ 
ವಕ್ತಾರರು, ವಿಧಾತರು, ಆಚಾರದ ಮೇಲ್ಪಂಕ್ತಿ ಹಾಕಿಕೊಡುವವರು! ೨೩ ವರ್ಷಗಳ 
ಸ್ವಾತಂತ್ರ ತ್ರ್ಯವೂ ಭಾರತವನ್ನು ರಾಷ್ಟೀಯ ಏಕಸ ಸಾಂಸ್ಕೃತಿಕ ಘಟಕವನ್ನಾಗಿ ರೂಪಿಸಲಾರದಾದದ್ದು 
ಇಂಥ ಎಿಲಾಯತೀಕೃತರ ಆಳ್ವಿಕೆಯಿಂದಲೇ. ಸಂಘಟನೆಯು. ತತ್ವಗಳಲ್ಲಿ ಮೊದಲು 
ಆಗಬೇಕು, ಅದು ವ್ಯಕ್ತಿಗಳ ಸ ಸಂಘಟನೆಗೆ ಆಧಾರ. 00೧00168018 ೦0೦5101 
ವಿರೋಧ ಸಮನ್ವಯವೇ ರಚನಾತ್ಮಕ ಕಾರ್ಯಗಳ ಬೀಜ. ವಿಕ್ಷಿಪ್ತತೆಗೆ ಸಮನ್ವಯವಿಲ್ಲ. 

ಶೌಚತತ್ವದ ಪರಿಷ್ಕೃತ ರೂಪವನ್ನು ಒಪ್ಪದವರು ಭಾರತೀಯತಾ ಸೂತ್ರದಿಂದ 
ಸಂಘಟಿತರಾಗಲಾರರು. ರುಚಿ-ಅಭಿರುಚಿಗಳಿಗೆ 50001700 ರಸವು ಮೂಲ. ರಸ 
ರೂಪಣಕ್ಕೆ ಪರಿಷ್ಕೃತ ಜೀವನ ಮೌಲ್ಯಗಳ ತಾರತಮ್ಯ ಏವೇಕ ಆಧಾರ. ಸಸ್ಕಾಹಾರವು 
ಒ೦ದು ರುಚಿಸೂತ್ರ. ಅದಕ್ಕೆ ಪ್ರಾಣಿ ದಯಾಬುದ್ಧಿಯು ಬುನಾದಿ. ಎ೦ಜಲ ಮುಸುರೆಗಳದು 
ಆಸ್ಪತ್ರೆಯ ಶುಚಿಸೂತ್ರ; ಇರೇ ವಾಗ್‌- ವಸ್ತ್ರಗಳ ಶುಚಿಯೂ ಹಾಗೇ ಸರ್ವಸಾಧಾರಣ 
ರುಚಿಯಾಗಿ ಮಾರ್ಪಡಬೇಕು. ವಿಚಾರ ಶುಡೆ ಅಥವಾ ಮನಃ ಶುಚಿ ಇಲ್ಲವೆ ಅಂತಃಶೌಚ 
ಈ ಎಲ್ಲವುಗಳಿಗೂ ಮೂಲ. ಇದೇ ನಿಜವಾದ ವೈಜ್ಞಾನಿಕತೆ. 


ಇ 


೬೯೩ * 


೨೨ 
ದುಷ್ಪದಮನ 


ಶ್ರೀರಾಮನ ಪಿತೃವಾಕ್ಯ ಪರಿಪಾಲನವೊ೦ದು ದೌರ್ಬಲ್ಯವೆಂದು ಕೆಲವರು 
ವಾದಿಸಬಹುದು. ಆದರೆ ಶ್ರೀರಾಮನ ದೇಹಬಲ, ಮನೋಬಲ, ಆತ್ಮಬಲಗಳ ಸರಿಯಾದ 
ತಿಳಿವಳಿಕೆ ನಮಗಾಗಲೆಂದೇ ಅವನು ದೃಢನಿರ್ಧಾರದಿಂದ ರಾಜ್ಯತ್ಕಾಗ ಮಾಡಿ ವನವಾಸಕ್ಕೆ 
ಹೊರಟದ್ದು. ಈಶ ಕೋದಂಡವನ್ನು ಮುರಿದಾಗ ಅವನ ದೇಹಬಲ ಜಗತ್‌ 
ಪ್ರಸಿದ್ಧವಾದುದನ್ನು ಅವನು ವನವಾಸಕ್ಕೆ ಹೊರಟಾಗ ಮರೆಯುವುದೆಂತು?) 
ಜಗದೇಕವೀರತೆಯ ಆತ್ಮವಿಶ್ವಾಸ ಅವನಿಗಾಗಲೇ ಉಂಟಾಗಿ ಹೋಗಿತ್ತು ಅವನದನ್ನು 
ನಂಬಿ ರಾಜ್ಯವು ನಿಷ್ಠಂಟಕವಾಗಲು ಅಗತ್ಯವಾದ ಕ್ರಮಗಳನ್ನು ಕೈಗೊಳ್ಳಲು ವನವಾಸವೊಂದು 
ಸದವಕಾಶವೆಂದು ತಿಳಿದುದಲ್ಲದೆ, ತಮ್ಮನಾದ ಭರತನ ಯೋಗ್ಯತೆಯನ್ನೂ ಶಕ್ತಿಯನ್ನೂ 
ಜನಪ್ರಿಯತೆಯನ್ನೂ ಅಳೆದು ಕೈಮೀರಲಾರನೆಂಬುದನ್ನೂ ಅರಿತಿದ್ದನೆನ್ನಬಹುದು. ಪಟ್ಟಕ್ಕಿಂತ 
ಪ್ರಭುತ್ವ ಮೇಲು ಎಂಬ ಕೃಷ್ಣಸಿದ್ಧಾಂತ ಮಹಾಭಾರತ ಯುಗಕ್ಕಿಂತ ಮೊದಲು 
ರಾಮಸಿದ್ಧಾಂತವಾಗಿತ್ತೆನ್ನಬೇಕು. ಆದರೆ ಕೃಷ್ಣ ಪಟ್ಟಾಧಿಕಾರವುಳ್ಳವನಾಗಿರಲಿಲ್ಲ, ರಾಮ 
ಅದನ್ನುಳ್ಳವನಾಗಿದ್ದನು ಮತ್ತು ಕೊನೆಗೆ ಪಟ್ಟವನ್ನು ಸ್ವೀಕರಿಸಿದನು. ಪಿತೃದೌರ್ಬಲ್ಯವನ್ನು 
ಮನ್ನಿಸಿ ಅನುಸರಿಸುವುದು ಪುತ್ರದೌರ್ಬಲ್ಯವಾದೀತು; ಆದರೆ ದಶರಥ ಕೈಕೇಯಿಗೆ 
ದೌರ್ಬಲ್ಯದಿಂದ ೨ ವರಗಳನ್ನು ಕೊಟ್ಟಿರಲಿಲ್ಲ - ಅವಳ ಆಪತ್ಕಾಲಿಕ ನೆರವಿಗಾಗಿ 
ಕೊಟ್ಟಿದ್ದ. ಆದರೆ ಅವಳು ಅದರ ದುರುಪಯೋಗ ಮಾಡಿಕೊಂಡಳು. ಆ ದುರುಪಯೋಗ 
ಜನ್ಮವಾದ ಸಂದರ್ಭವನ್ನು ತನ್ನ ದಿಗ್ವಿಜಯಕ್ಕಾಗಿ ಸದುಪಯೋಗ ಮಾಡಿಕೊಂಡದ್ದು 
ಶ್ರೀರಾಮನ ಜಾಣತನ. 


ರಾಮ ಮಾಡಿದ ವಾಲಿವಧಕ್ಕೂ ಭೀಮ ಮಾಡಿದ ದುರ್ಯೋಧನ ವಧಕ್ಕೂ ಸಾಮ್ಯವಿದೆ. 
ಮೃಗಸಮಾನರಾದವರಿಗೆ ಮೃಗಬೇಟೆಯ ನ್ಯಾಯವಲ್ಲದೆ ಮಾನವ ಶ್ರೇಷ್ಠರ ಧರ್ಮಯುದ್ಧದ 
ನ್ಯಾಯ ಅನ್ಹಯಿಸದು. ಇ೦ದ್ರಜಿತುವಿನಂಥ ಮಾಯಾ (ಮೋಸ) ಯುದ್ಧ ಪದ್ಧತಿಯವನಿಗೂ 
ಹಾಗೇ. ಈ ನ್ಯಾಯ ರಾಮನದೂ ಹೌದು ಕೃಷ್ಣನದೂ ಹೌದು. ಕೌರವ-ರಾವಣ- 
ದುಃಶಾಸನಾದಿಗಳು ಆಸುರ ಸಂಪತ್ತಿನವರು. ಶೂರ್ಪನಖೆ-ತಾಟಕೆಯರು ಅವರ 
ಬಳಗದವರು. ಆದರೆ ಶಂಬೂಕ? ಶ೦ಂಬೂಕನ ತಪಸ್ಸು ಬ್ರಾಹ್ಮಣ ಹಿಂಸಾಕಾರಿಯಾದುದರಿಂದ 


* ೬೯೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅದು ದ೦ಂಡನಾರ್ಹವಲ್ಲದೆ ಅಹಿ೦ಸಾತ್ಮಕವಾಗಿದ್ದರೆ ರಾಮ ಅವನನ್ನು ದಂಡಿಸುತ್ತಿರಲಿಲ್ಲ. 
ಅವನ ವಧೆಯ ಕಾರಣ ಅವನ ತಪಸ್ಸಿನ ಪರಿಣಾಮವನ್ನು ಆಧರಿಸಿತ್ತು. ಸೀತಾಪರಿತ್ಕಾಗವು 
ರಾಮನ ಪ್ರಜಾ ವ್ಯಾಮೋಹದ ಪರಿಣಾಮವೆಂದು ಹೇಳಲು ಆಸ್ಪದವಿದೆ. ಸೀತೆಯ 
ಪತ್ನೀತ್ವ ಅವನಿ೦ದ ವ್ಯಕ್ತವಾದದ್ದು- ಪ್ರಜಾತ್ವವಲ್ಲ. ಆದರೆ ಅವಳು ನಿರಪರಾಧಿ ಎ೦ಬುದು 
ಅವನಿಗೆ ಗೊತ್ತಿದ್ದರೂ ಅವಳನ್ನು ಬಿಟ್ಟಿದ್ದು ನ್ಯಾಯನಿಷ್ಠುರತೆಯ ಲಕ್ಷಣವಲ್ಲ. ಈ ಒಂದೇ 
ಒ೦ದು ದೋಷದಿಂದ ರಾಮನು ಮರ್ಯಾದಾ ಪುರುಷೋತ್ತಮ, ಕೃಷ್ಣನಂತೆ ಅಸೀಮ 
ಪುರುಷೋತ್ತಮನಲ್ಲ. ರಾಮನು ನೇರವಾಗಿ ರಾಜ್ಯಭಾರ ಮಾಡಿ ಪ್ರಜಾಪ್ರಿಯನಾದನು, 
ಕೃಷ್ಣನು ನೇರವಾಗಿ ರಾಜ್ಯಭಾರ ಮಾಡದೆ ಪ್ರಜಾಪ್ರಿಯನಾದನು.... ಮಹಾಭಾರತದ 
ಯುದ್ಧ ಮುಗಿದ ಬಳಿಕ. ಆದರೆ ರಾಮ ಕುಟುಂಬದ ಸಹಕೃತಕಾರ್ಯದ ಆದರ್ಶ ಕೃಷ್ಣ 
ಕುಟು೦ಬಕ್ಕಿಲ್ಲ. ರಾಮನ ಮತ್ತು ಅವನ ತಮ್ಮಂದಿರ ಸಹಜೀವನದ ಚಿತ್ರಕ್ಕಿರುವ ಸೌಂದರ್ಯವು 
ಕೃಷ್ಣನ ಮತ್ತು ಅವನ ಅಣ್ಣನ ನೆಂಟಿಗಿಲ್ಲ. ಸೌಭ್ರಾತ್ರವು ಸಾಮಾಜಿಕತೆಯ ಮೂಲಾಧಾರ. 
ರಾಷ್ಟ್ರೀಯತೆಯ ಅಡಿಗಲ್ಲು, ಜಾಗತಿಕತೆಯ ನೆಲೆಗಟ್ಟು, ಪ್ರಾಣಿ ದಯಾಧರ್ಮದ ಬೀಜ. 
ಹಿರಿಯನ ತ್ಯಾಗಕ್ಕೆ, ಕಿರಿಯರ ವಿಧೇಯತೆಯು ಪ್ರತಿಕರ್ತವ್ಯವಾದುದನ್ನು ರಾಮಚತುಷ್ಟಯ 
ತೋರಿಸಿಕೊಟ್ಟಿದೆ. ಹಿರಿಯತನ ವಯೋಮಾನದ್ದೊಂದೇ ಅಲ್ಲ, ಶಕ್ತಿಯದೂ ಒಂದೇ 
ಅಲ್ಲ, ನಿಃಸ್ವಾರ್ಥತೆಯೂ ಅವುಗಳೊಟ್ಟಗೆ ಸೇರಿದ್ದರಿಂದ ರಾಮನ ಹಿರಿಯತನ 
ಸರ್ವಸಮರ್ಥನೀಯವಾಯಿತು. 


ಸೀತೆಯ ಹಿರಿಯತನವನ್ನು ಹೆಚ್ಚಿಸಲು ರಾಮಾಯಣದ ಉತ್ತರಕಾ೦ಡವನ್ನು ಬರೆದ 
ಕವಿ ರಾಮನ ವ್ಯಕ್ತಿತ್ವವನ್ನು ಚಿಕ್ಕದನ್ನಾಗಿ ಮಾಡಿದನು. ಇಲ್ಲವಾದರೆ ರಾಮನು ಮರ್ಯಾದಿತ 
ಪುರುಷೋತ್ತಮನೆನಿಸುತ್ತಿರಲಿಲ್ಲ. ಕೃಷ್ಣನು ಲೋಕಮರ್ಯಾದೆಯನ್ನು ಬಿಟ್ಟರಲಿಲ್ಲ. ಆದುದರಿಂದ 
ಇಬ್ಬರೂ ಸರಿಸಮಾನರೆನ್ನಿಸುತ್ತಿದ್ದರು. ರಾಮನ ಶಕ್ತಿ ಕೃಷ್ಣನಿಗಿದ್ದರೂ ರಾಮನ ಶಿಸ್ತು 
ಮತ್ತು ರಾಜಗಾ೦ಭೀರ್ಯಗಳು ಕೃಷ್ಣನಿಗಿರಲಿಲ್ಲ. ಕೃಷ್ಣನು ರಾಮನಷ್ಟೇ ತ್ಯಾಗಿಯಾದರೂ 
ಅವನ ತ್ಯ್ಕಾಗವು ಶ್ರೀ ರಾಮಕೃಷ್ಣ ಪರಮಹಂಸರ ಕಾಂಚನತ್ಕ್ಯಾಗದ೦ತಾಯ್ತು. ಬುದ್ಧನ 
ರಾಜ್ಯ ತ್ಯಾಗದಂತೆ ಎದ್ದು ಕಾಣಿಸಲಿಲ್ಲ. ರಾಮನ ರಾಜ್ಯತ್ಕಾಗವು ಬುದ್ಧನ ರಾಜ್ಯತ್ಯಾಗದಷ್ಟು 
ಉದಾತ್ತತೆಯನ್ನು ಪ್ರದರ್ಶಿಸದಿದ್ದರೂ ಕೃಷ್ಣನ ರಾಜ್ಯಾಕಾಂಕ್ಷಾರಾಹಿತ್ಯದಷ್ಟು 
ಅಪ್ರದರ್ಶನಯುಕ್ತವಾಗಿರಲಿಲ್ಲ. ಬುದ್ಧನು ಸಂನ್ಯಾಸಿಯಾದುದರಿಂದ ರಾಮನಂತೆ 
ಲೋಕಾಭಿರಾಮನೆನ್ನಿಸಲಿಲ್ಲ. ಶಾ೦ಕರ ಪ್ರತಿವಾದದಿಂದ ಬುದ್ಧಪ್ರಭೆ ಭಾರತದಲ್ಲಿ ಅಳಿಯಿತು. 
ರಾಮನಪ್ರಭೆಯು ಗಾಂಧಿಯವರ ತಲೆಮಾರಿನಲ್ಲಿಯೂ ಅಳಿಯದೆ ಉಳಿಯುವಂತಾಯಿತು. 
ಅವನ ಸೀತಾ ತ್ಕಾಗವೂ ಸ್ವಾರ್ಥತ್ಕಾಗದ ಕಕ್ಷೆಗೇ ಸೇರಿಸಲ್ಪಟ್ಟಿತು. ಆದುದರಿ೦ದ ರಾಮಾಯಣವು 
ಪ್ರಸಿದ್ಧವಾದಂತೆ ಕೃಷ್ಣಾಯಣವು ಪ್ರಸಿದ್ಧವಾಗಲಿಲ್ಲ. ಕೃಷ್ಣಾಯಣವು ಗೀತಾಯನ; ಅದಕ್ಕೆ 
ಶಂಕರಾಯನವು ವಾಖ್ಯೆಯರಾಂಯ್ತು - ವಿದ್ಯಾರಣ್ಯ ಪಾತ್ರದಲ್ಲಿ ಜೀವನ್ಮುಕ್ತರ 
ಲೋಕಸಂಗ್ರಹಕಾರ್ಯದ ಕೃಷ್ಣಾದರ್ಶವು ಪ್ರಕಟವಾಗುವ೦ತಾಂಯ್ತು. ಲೋಕವು 
ಕೌಟುಂಬಿಕತೆಯನ್ನು ಹೆಚ್ಚಾಗಿ ನೆಚ್ಚಿರುವುದರಿ೦ದ ರಾಮನ ಲೌಕಿಕತೆಯು ಜನಪ್ರಿಯವಾಯ್ತು; 
ಕೃಷ್ಣನ ಲೌಕಿಕತೆಯು ಅಪೂರ್ವ, ವಿರಳ ಎನ್ನಿಸಿತು- ಅದು ಕ್ಲಾತ್ರ, ಇದು ಬ್ರಾಹ್ಮ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೯೫ * 


ರಾಮಜನನವು ಅಗ್ನಿ ಪ್ರಸಾದದಿ೦ಂದಾದುದೆಂಬುದು ಸ್ಮರಣೀಯ. ರಾಮಾಗ್ನಿಯು 
ನ್ಯಾಯಾಗ್ನಿ, ಧರ್ಮಾಗ್ನಿ, ಸಾಮಾಜಿಕತೆಯ ಅಗ್ನಿ, ಪ್ರಜಾಸರ್ವೋದಯದ ಅಗ್ನಿ. 
ಪ್ರಜಾಗ್ನಿಯಲ್ಲಿ ರಾಮನು ತನ್ನನ್ನು ತಾನೇ ಹೋಲಿಸಿಕೊ೦ಂಡದ್ದನ್ನು ಉತ್ತರಕಾಂಡ 
ಹೊರಗೆಡಹುತ್ತದೆ. ಅದನ್ನು ಬಿಟ್ಟರೂ ಅವನ ಪ್ರಜಾಸೇವೆ ಕಡಿಮೆಯದೆನ್ನಿಸದು. ಕೃಷ್ಣನು 
ತಾನು ಮಾಡಿದ್ದಕ್ಕಿಂತ ಹೆಚ್ಚಿನ ಪ್ರಜಾಸೇವೆಯನ್ನು ಪರಹಸ್ತಗಳಿ೦ದ ಮಾಡಿಸಿದನು. 
ಆದುದರಿಂದ ಕೃಷ್ಣನು ದೇವರಾದಷ್ಟು ರಾಜನಾಗಲಿಲ್ಲ! 

ಕೃಷ್ಣನ ಸಂಘಟನಶಕ್ತಿಯು ರಾಮನ ಸ೦ಘಟನ ಶಕ್ತಿಯ ಮುಂದೆ ಕಿರಿದಾಗಿ 
ಕಾಣುತ್ತದೆ. ಕೃಷ್ಣಪಕ್ಷೀಯರಾದ ಪಾಂಡವರ ಸೈನ್ಯವು ಏಳು ಅಕ್ಷೌಹಿಣಿಯಾದರೆ, ಕೌರವ 
ಸೈನ್ಯ ಹನ್ನೊಂದು ಅಕ್ಲೌಹಿಣಿ. ಜೊತೆಗೆ, ಕೃಷ್ಣನ ಯಾದವ ಕುಲವು ಯಾದವೀಯ 
ಕಲಹಕ್ಕೆ ಹೆಸರಾಗಿ ನಾಶ ಹೊಂದಿತು. ರಾಮನ ಅನ೦ತರ ಅವನ ವಂಶಜರು ಅವನಷ್ಟು 
ಕೀರ್ತಿಯನ್ನು ಪಡೆಯದಿದ್ದರೂ ಅವನ ಸತ್‌ಪರಂಪರೆಯನ್ನು ಬಹುಕಾಲ ಕಾಯ್ದುಕೊಂಡು 
ಹೋದರು. “ರಘುವಂಶ”ದ ಪ್ರಕಾರ ೨೮ನೆಯ ಅರಸನಾದ ಅಗ್ನಿವರ್ಣನ ವರೆಗೆ 
ರಾಮಪರಂಪರೆ ಚೆನ್ನಾಗಿ ಸಾಗಿತು. ಅಗ್ನಿವರ್ಣ ಅದನ್ನು ಮುರಿದ ಕೊನೆಯ ಅರಸನಾದನು. 
ರಾಮ ಕಟ್ಟದ ವಾನರಸೇನೆಯು ಅವನ ಸ೦ಘಟನ ಶಕ್ತಿಯನ್ನು ಬನವಾಸಿಯ ಮಯೂರ 
ಶರ್ಮನು ಕ್ರಿ.ಶ.೨೭೯ರಲ್ಲಿ ಕಿರಾತಸೈನ್ಯವನ್ನು ಕಟ್ಟಿ ಪಲ್ಲವರನ್ನು ಸೋಲಿಸಿದ ಸಂಘಟನ 
ಶಕ್ತಿಗೆ ಹೋಲಿಸಬಹುದು. ಕೃಷ್ಣನು ದೈವ ಪ್ರಾಧಾನ್ಯವನ್ನು ಹೆಚ್ಚು ಪ್ರಚುರಪಡಿಸಿದರೆ 
ರಾಮನು ಪೌರುಷಪ್ರಾಧಾನ್ಯವನ್ನು ಹೆಚ್ಚು ಬೆಳಕಿಗೆ ತಂದನು. ದೈವಪ್ರಾಧಾನ್ಯದ ಅತಿರೇಕವು 
ಅದೃಷ್ಟದೊಡನೆ ಜೂಜಾಡುವ ಮನಃಸ್ಥಿತಿಯು ದುರ್ಬಲಾತ್ಮರಲ್ಲಿ ಉಂಟಾಗುವಂತೆ 
ಮಾಡಿತು. ಶುದ್ಧ ಪೌರುಷದ ಅತಿರೇಕಕ್ಕೆ ಭಾರತದಲ್ಲಿ ಉದಾಹರಣೆಗಳು ಕಡಿಮೆ. 
ರಾಮನದಾದರೂ ದೈವಭಕ್ತಿ ರಹಿತವಾದ ಪೌರುಷವಲ್ಲ. ಇದಕ್ಕೆ ಕಾರಣವೇನೆಂದರೆ, 
ದೈವಕ್ಕೆ ಹೊಣೆಯ ಐದನೆಯ ಒಂದರಷ್ಟು ಭಾಗವನ್ನೂ ವಹಿಸಿಕೊಡದಿದ್ದರೆ ಮನುಷ್ಯನು 
ದುರಹಂಕಾರಿಯಾಗಿ ಪರಿಣಮಿಸಿ. ಪರಹಾನಿ-ಸ್ಟಹಾನಿಗಳಿಗೆ ಅಂತ್ಯದಲ್ಲಿ ಕಾರಣವಾಗಿಯೇ 
ತೀರುತ್ತಾನೆ ಎಂಬ ಅಭೇದ್ಯ ಅನುಭವ ಭಾರತದ ಬುದ್ಧಿವಂತರಿಗೆ ಸಾವಿರಾರು ವರ್ಷಗಳಿಂದ 
ಉ೦ಟಾದದ್ದು. ಆದರೆ ಅತಿ ದೈವಾಧೀನತೆಯು ನಿಷ್ಟೌರುಷಕ್ಕೆ ಅನೇಕ ನಾಯಕರನ್ನಿಳಿಸಿದ 
ಹಾನಿ ಕೃಷ್ಣೋಪದೇಶದಿಂದ ಎಲ್ಲೆಡೆಗಳಲ್ಲೂ ನೇರವಾಗಿ ಆಗದಿದ್ದರೂ “ನಿಮಿತ್ತ ಮಾತ್ರಂ 
ಭವ ಸವ್ಯಸಾಚಿನ್‌” ಎಂಬ ಅವನ ಉಕ್ತಿಯಿಂದ ಪರ್ಯಾಯವಾಗಿ ಆಗಿದೆ, ಆಗುತ್ತ 
ಬಂದಿದೆ- ಈ ವರೆಗೂ ನಮ್ಮ ದೇಶದಲ್ಲಿ. ಈ ದೋಷವನ್ನು ಬಿಡಬೇಕಾದದ್ದು 
ಸಂಘಟನಸಿದ್ಧಾಂತಕ್ಕೆ ಈಗ ಅತ್ಯವಶ್ಯಕ. ಇಲ್ಲವಾದರೆ “ಕ್ಲೈಬ್ಯಂ ಮಾಸ್ಕ್ಮ ಗಮಃ ಪಾರ್ಕ, 
“ಕ್ಷುದ್ರಂ ಹೃದಯ ದೌರ್ಭಲ್ಯಂ ತ್ಯಕ್ತೋತ್ತಿಷ್ಠ ಪರಂ ತಪ” ಮತ್ತು “ತತೋ ಯುದ್ಧಾಯ 
ಯುಜ್ಯಸ್ವ” ಎಂಬ ಉಪದೇಶಗಳ ಅರ್ಥಶಕ್ತಿ ಕಡಿಮೆ ಅರ್ಥಕ್ರಿಯಾಕಾರಿಯಾಗುತ್ತದೆ; 
“ಮಾಮನು ಸ್ಮರ ಯುಧ್ಯಚ'' ಎಂಬುದಕ್ಕೆ “ಆಪತ್ಯಾಲೆ” ಎಂಬುದನ್ನು ಸೇರಿಸಿದರೆ 
ಸರಿಹೋಗುತ್ತದೆ. ಸದಾಕಾಲದ ದೈವಭಜನೆ ಹೆಚ್ಚಿನ ಸಾಮಾಜಿಕ ಹೊಣೆ ಹೊತ್ತವರಿಗೆ 


* ೬೯೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಉದಾಸೀನತಾ ಪ್ರೇರಕವಾಗುತ್ತದೆ. ಅದು ಸಿದ್ಧಾಂತವಾಗಿರಬಹುದಲ್ಲದೆ ಜಪರೂಪಕ್ಕೆ 
ತಿರುಗಬಾರದು. 


ಕೃಷ್ಣನ ಅಲೌಕಿಕಾಂಶ ರಾಮನಲ್ಲಿಲ್ಲ. ಅವನ ಜೀವನ್ನ್ಮುಕ್ತತೆ ಇವನ ಲೋಕೋತ್ತರ 
ಚೇತಸ್ಸಿಗಿಲ್ಲ. ಆದರೆ ಆ ನ್ಯೂನತೆಯು “ಓಂಕಾರದ ಶಂಖನಾದಕ್ಕಿಂತ ಕಿ೦ಚಿದೂನ' 
ಎ೦ಬಷ್ಟು ಮಾತ್ರ; ಆ ನ್ಯೂನತೆಯು ಆಪತ್‌ಕಾಲದಲ್ಲಿ ಇಂದ್ರಾದಿ ದೇವತೆಗಳಿಂದ 
ತುಂಬಿಸಲ್ಪಡುತ್ತದೆ. ಆದುದರಿಂದ ರಾಮನ ಲೌಕಿಕತೆ ಅರ್ಥಪೂರ್ಣವೆನ್ನಿಸಿದಷ್ಟು ಕೃಷ್ಣನ 
ಲೌಕಿಕತೆ ಹಾಗೆನ್ನಿಸದು. “ಬಲೀಯಸೀ ಕೇವಲಮೀಶ್ವರೇಚ್ಛಾ” ಎ೦ಬ ರೀತಿಯದು ಕೃಷ್ಣನ 
ಲೌಕಿಕತೆ; ಅದು ಲೀಲಾನ್ಯಾಯಭರಿತವಾದುದಲ್ಲದೆ. ಕಾರ್ಯಕಾರಣ ಸಂಬಂಧದಲ್ಲಿ 
ಪೂರ್ಣವಾಗುವಂಥದಲ್ಲ. ರಾಮಬಾಣವು ಗಾದೆಯ ಮಾತಾದಷ್ಟು ಕೃಷ್ಣನ ಸುದರ್ಶನವು 
ಗಾದೆಯ ಮಾತಾಗಿ ರೂಢಿಗೆ ಬರಲಿಲ್ಲ. ರಾಮನು ಆದರ್ಶವೀರನು. ಸಂಘಟಕನಾಗಲು 
ನಾಯಕನು ಅಂಥ ವೀರನಾಗಿರುವುದಗತ್ಕ. ದಾನವೀರ, ದಯಾವೀರ, ಧರ್ಮವೀರ, 
ಯುದ್ಧವೀರರಲ್ಲಿ ಕೊನೆಯವನು ಹೆಚ್ಚು ಲೋಕಾಭಿರಾಮನು. ಏಕೆಂದರೆ ಅವನ ಪರಾಕ್ರಮವು 
ದೈಹಿಕವಾಗಿ ಪ್ರಕಟವಾಗುತ್ತದೆ; ಅದರಿ೦ದ ಅದು ಕಣ್ಣಿಗೆ ಎದ್ದು ಕಾಣುತ್ತದೆ. ಅದಕ್ಕೆ 
11455 ೩0೧೦೩1 ಸರ್ವಾದರಣೀೇಯತೆ ಅಧಿಕ. ವೀರನ ಸಾಹಸವೂ ಔದಾರ್ಯವೂ ಅವನ 
ಅನುಯಾಯಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ; ಅವನ ವಚನನಿಷ್ಠತೆಯೂ ಆರ್ಜವವೂ 
ಜನಪ್ರಿಯತೆಯನ್ನು ಗಳಿಸಿಕೊಡುತ್ತದೆ. ಅವುಗಳಿಂದ ಆತನ ಸ್ಥಾನವು ಜನಹ್ಯದಯದಲ್ಲಿ 
ಸ್ಥಿರವಾಗಿ ನೆಲೆ ನಿಲ್ಲುತ್ತದೆ. ವೈಯಕ್ತಿಕ ಸ್ವಾರ್ಥಶೀಲರಿಗೆಂದೂ ಅಂಥ ಸ್ಥಿರತೆ ದೊರಕದು. 
ಆದುದರಿಂದ ನಿಷ್ಕಾಮಕರ್ಮವು ನಾಯಕತ್ವದ ಅತ್ಯಂತ ದೃಢವಾದ ಆಧಾರ. ಸೀತಾಬ೦ಧ 
ಮುಕ್ತಿಯ ಹೆಸರಿನಲ್ಲಿ ಲೋಕಕಂಟಕರೆಲ್ಲರನ್ನೂ ಸಂಹರಿಸಿದ್ದೇ ರಾಮನ ಸ್ಥಿರವಾದ 
ಜನಪ್ರಿಯತೆಗೆ ಕಾರಣ. ಲೋಕಕ೦ಟಕರೇ ಭ್ರಷ್ಟಾಚಾರಪರಾಯಣರು. ಅವರಿರುವವರೆಗೆ 
ಯಾರೂ ಯಾವ ಒಳ್ಳೆಯ ಸುಧಾರಣೆಯನ್ನೂ ಸರ್ವೋದಯಕ್ಕಾಗಿ ಮಾಡಲಾರರು. 
ಪ್ರತಿಬ೦ಧಕಾಭಾವ ವಿಶಿಷ್ಟವಾದ ಕಾರಣ ಸಾಮಗ್ರಿಯೊ೦ದೇ ಕಾರ್ಯಜನಕ. ಲೋಕಕ೦ಟಕರ 
ಕೃತ್ಯಗಳು ಪ್ರತಿಬ೦ಧಕಗಳು. ಅವುಗಳ 1208800000 ನಿರ್ಮೂಲನ ಮೊದಲಾಗಬೇಕಾದದ್ದು: 
ಅನಂತರ ಸರ್ವೋದಯದ €ಂ00080100116 ೫೦೧ ರಚನಾತ್ಮಕ ಕಾರ್ಯ ಆರ೦ಭವಾದರೆ 
ಅದು ನಿರಾತಂಕವಾಗಿ ಸಾಗಬಲ್ಲದು. ೯15! 01887150 10 6088077 (10 ೦0800000111 
೫76 ೫೦ 6050707108 17017 ೦೯ 1738101119 (11007 [೦೪೫/1೮11೦55, 518/1 ೦0೩0೧151139 
107 00150700016 ೫7೦- ಮೊದಲು ಬ್ರಿಟೀಷರನ್ನೋಡಿಸಲು ಜನಸ೦ಘಟನೆ ಮಾಡಿ, 
ಅವರ ಪ್ರಭುತ್ವವನ್ನು ಓಡಿಸಿದ ಅನ೦ತರ ಗಾಂಧಿಯವರು ದೇಶದ ನಾಯಕರಿಗೆ 
ಸರ್ವೋದಯ ಕಾರ್ಯ ನಿರ್ವಿಘ್ನವಾಗಿ ಸಾಗಲು ಅವಕಾಶ ಮಾಡಿಕೊಟ್ಟರು. ಆದರೆ 
ಸ್ವದೋಷಗಳ ದೆಸೆಯಿಂದ ನಮ್ಮ ಆಧುನಿಕ ನಾಯಕರು ತಮ್ಮ ಗರ್ವೋದಯಕ್ಕೆ ಕಾರಣರಾಗಿ 
ಸರ್ವೋದಯದ ಕಾರ್ಯವನ್ನು ಸಮರ್ಪಕವಾಗಿ ಮಾಡಲಿಲ್ಲ. ಅದರ ಫಲವಾಗಿ 
ಅನುಯಾಯಿಗಳ ಸಮೇತ ನಾಯಕರು ಒಡೆದುಹೋಗಿ, ಅನೇಕ ಪಕ್ಷೋಪಕ್ಷಗಳಾಗಿ, 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೯೭ * 


ದೇಶವು ಅನಾಯಕತೆಗಿಳಿಯಿತು (೧೯೭೦). ಕೇವಲ ವಚನಶೂರತೆಗಿಳಿದಾಗ ನಾಯಕರಲ್ಲಿ 
ಜನಾದರ ಇಳಿಯದೆ ಇರದು. ಜನಾದರ ಕಳೆದುಕೊ೦ಡವರ ಯಾವ ಸದ್‌ಬೋಧಾಮೃತವೂ 
ಜನಸಹಕಾರವನ್ನು ಕೂಡಿಸದು. ಅಲ್ಪಸಂಖ್ಯಾತರಿಗೆ ಉಪದಾನವಿತ್ತು ಅವರ ಮೂಲಕ 
ಜನರನ್ನು ಬೆದರಿಸಿ ಅಥವಾ ಅವರಿಗೆ ಚೋಸಿಷಾಡಿ ಯಾರೂ ಚಿರಕಾಲ ತಮ್ಮ 
ನಾಯಕತ್ತವನ್ನು ಸುರಕ್ಷಿತವನ್ನಾಗಿ ಮಾಡಿಕೊಳ್ಳಲಾರರು. “ಬೆ೦ದ ಮನೆಗೆ ಹಿರಿದದ್ದೇ 
ಲಾಭ” ಎಂಬುದನ್ನು “ಇನ್ನೊಬ್ಬರ ಬೆ೦ದ ಮನೆಯಿಂದ ಎಷ್ಟು ಹೆಚ್ಚನ್ನು ತನಗಾಗಿ 
ಹಿರಿದುಕೊ೦ಡರೂ ಅಷ್ಟು ಹೆಚ್ಚು ತನಗೆ ಲಾಭ” ಎಂಬ ಅರ್ಥಕ್ಕೆ ತಿರುಗಿಸಿದ ತತ್ವವನ್ನು 
ಹಿಡಿದ ನಾಯಕನು ಜನರಿಂದ ಗುರುತಿಸಲ್ಪಟ್ಟೇ ತೀರುವನು. ಭಾರತದಲ್ಲಿ ಅಂಥವನು 
೧೦-೧೫ ವರ್ಷಗಳಿಗಿಂತ ಹೆಚ್ಚು ಕಾಲ ಜನನಾಯಕನಾಗಿ ಉಳಿಯಲಾರನು. ಶಿಕ್ಷಿತರು 
ಜಾಗ್ರತರಾದರೆ ಐದೇ ವರ್ಷಗಳಲ್ಲಿ ಅವನು ಸ್ಥಾನಭ್ರಷ್ಟನಾಗುವನು. 


ದೇವತ್ವ, ರಕ್ಷಕತ್ವ, ನಾಯಕತ್ವ ಗುರುತ್ವ ಪಿತೃತ್ವಗಳು ಭಾರತದಲ್ಲಿ ಸಾರತಃ ಒಂದೇ 
ತಾತ್ತರವುಳ್ಳ೦ಥವುಗಳು. ರಕ್ಷಣ, ಜತ ಹೊ ಳು (7/0100000, 17೩111೧8 ೩೧6 
1೫002 2/6) ನೇತಾರನ ನೇತೃತ್ವದ ಮೂರು ದೊಡ್ಡ ಗುರುತುಗಳು. 
ಗ್ರಾಮರಕ್ಷಕ, ತಾಲೂಕು ರಕ್ಷಕ, ಜಿಲ್ಲಾ ರಕ್ಷಕ, ರಾಜ್ಯರಕ್ಷಕ, ದೇಶರಕ್ಷಕ ಎ೦ಬ ನಾಯಕರಲ್ಲಿ 
ಸಮನ್ವಯವಿರಬೇಕು, ಉತ್ತರೋತ್ತರ ಅಧಿಕಾರಾಧಿಕ್ಯವಿರಬೇಕು. ಪ್ರಾಮಾಣಿಕರೂ ದಕ್ಷರೂ 
ಆದ ದೇಶರಕ್ಷಕರಿಲ್ಲದಾದಾಗ ಅನಾಯಕತ್ವ ಆರಂಭವಾಗುವುದು, ಗುಂಪುಗುಳಿತನ 
ಹೆಚ್ಚುವುದು, ಅನ್ಯಾಯ ದುರ್ದಮ್ಯವಾಗುವುದು, ಜನಾಕ್ರೋಶ ಉರಿದೇಳುವುದು. ನಾಯಕತ್ವದ 
ಪ೦ಚಸ್ಥಾನಗಳಲ್ಲಿರುವವರ ಯೋಗ್ಯತೆ ಉತ್ತರೋತ್ತರ ಅಧಿಕವಾಗಿರುವುದು ಅಗತ್ಯವೆಂಬುದು 
ಸಂಘಟನೆಯ ಒಂದು ಮುಖ್ಯ ಅಂಶ. ಹೇಗಾದರೂ ಮಾಡಿ ಪಡೆದ ಸ್ಥಾನಬಲದಿಂದ 
ಯೋಗ್ಯತೆ ಇದೆಯೆಂದು ಗರ್ವಿಸಲು ಕಲಿತ ನಾಯಕರ ಕತೆ “ಸ್ಥಾನಭ್ರಷ್ಟಾ ನ ಶೋಭ೦ತೇ 
ದಂತಾಃ ಕೇಶಾ ನಖಾ ನರಾಃ” ಎ೦ಬ೦ತಾದಾಗ ಅವರ ಸಂಘಟನಶಕ್ತಿ ಎಷ್ಟರ ಮಟ್ಟದ್ದಾಗಿ 
ಉಳಿದೀತು? ಅದು ರಾಷ್ಟೀಯ ವಿಘಟನೆಯ ಮೂಲಸೂತ್ರ. ಸ್ಥಾನ ಬಿಟ್ಟರೆ ಕೇವಲ 
ಸೊನ್ನೆ ಅಥವಾ ವಿಷ ಎಂಬಂತಹ ವ್ಯಕ್ತಿತ್ವ ಚಾರಿತ್ರ, ಬುದ್ಧಿ ಮತ್ತೆ ವಿದ್ಯಾವಂತಿಕೆಗಳಿರುವ 
ಚರು ಉಚ್ಚಸ್ಥಾನಾಪನ್ನ! ರಾದಲ್ಲಿ ಆಂಡ ಪಕ್ಷ, ಸರಕಾರ ಅಥವಾ ರಾಷ್ಟ್ರ ಕೆಲವೇ ಕಾಲದಲ್ಲಿ 
ಅರಾಜಕವಾಗಿ ಹೋಗಲಾ ತೀರುವುದು ಭಾರತದಲ್ಲಿ ತ್ರಿಕಾಲಾಬಾಧಿತ ಸತ್ಯ ರಾಮಾದರ್ಶ, 
ಗಾ೦ಧ್ಯಾದರ್ಶಗಳು ವ್ಯಕ್ತಿತ್ವ ಚಾರಿತ್ರಗಳ ಬೆಳವಣಿಗೆಗೆ ಅನಗತ್ಯ ಅಥವಾ "ಅಸಾಧ್ಯ ಎಂಬ 
ಪ್ರಚಾರೋಪನ್ಯಾಸಕರು ಭಾರತದ ಹಿತಚಿ೦ತನ ಮಾಡಲು ತೀರ ಅಸಮರ್ಥರು; ಅವರ 
ಶಾಸ್ತ್ರಜ್ಞಾನ ತೀರ ಅಪ್ರಯೋಜಕ ಅಥವಾ ಅತಿ ಹಾನಿಕರ. ಸಂಘಟಿತ ಭಾರತ ಮಾತ್ರ 
ರಾಷ್ಟ್ರ ಆಭಾಸಿಕ ಸಂಘಟನೆಯು ಇದನ್ನು ಆಭಾಸಿಕ ರಾಷ್ಟ್ರವನ್ನಾಗಿ ಮಾಡುವುದು. 
ಆಭಾಸವು ಭಾಸವಲ್ಲ (00081೩71೦೦ 15 120/ 108107). ಅಸಮರ್ಥ ಅಧಿಕಾರಿಗಳು 
ದುಷ್ಪರು; ಅವರ ದಮನ (ಪರಿಹಾರ) ಮೊದಲಾಗತಕ್ಕದ್ದು. 


ಡಿ 


* ೬೯೮ 


೨೩ 
ಸಂಘಟನೆ ಮತ್ತು ಸಂಸ್ಕೃತಿ 


ಲೋಕ ಕಾರ್ಯಕ್ಷೇತ್ರಗಳೆಲ್ಲವುಗಳಲ್ಲೂ ಸಂಘಟನೆ ಬಹಳ ಮುಖ್ಯವಾದುದೆಂಬುದು 
ಎಲ್ಲರಿಗೆ ಗೊತ್ತಿದ್ದರೂ ಚಿರಸ್ಥಾಯಿಯೂ ರಾಷ್ಟ್ರ- -ರಾಷ್ಟೋತ್ತರ ವ್ಯಾಪಿಯೂ ಆದ 
ಸಂಘಟನೆಯನ್ನು "ಹೇಗೆ ಮಾಡಬೇಕೆಂಬುದನ್ನಿ ೦ಡು ಭಾರತ” ೫-10 ಪ್ರಾಚೀನ 
ಮಧ್ಯಯುಗೀನ 'ರಾಜ್ಯಗಳೂ ಸಾಮ್ರಾಜ್ಯಗಳೂ ನಾರ್‌ ಸಾಧನವನ್ನು ಸ ಸಾಂಸ್ಕೃತಿಕ 
ಏಕೀಕರಣಕ್ಕಾಗಿ ಸ ಜಯಶಾಲಿಗಳಾದದ್ದು ಇತಿಹಾಸಕೋವಿದರಿಗೆ ತಿಳಿದ ಸ೦ಗತಿ. 
ಅನಂತರ ತತ್ವಭೇದ, ದೇವಭೇದ, ಆಚಾರಭೇದಗಳುದಯಿಸಿ ಆ ಸಂಘಟನೆಗಳು 
ಶಿಥಿಲವಾಗತೊಡಗಿದವು. ರಾಜಕೀಯ ಮಹತ್ವಾಕಾಂಕ್ಷೆಗಳು ಅಂದಿನಿಂದ ಇಂದಿನವರೆಗೂ 
ಆಗಾಗ ಬಲಾತ್ಕಾರದಿ೦ದ ಜನಸಂಘಟನೆ ಮಾಡುತ್ತ, ವಿಘಟತವಾಗುತ್ತ ಹೋದುದೂ 
ಕಣ್ಣಿಗೆ ಕಾಣುತ್ತವೆ. ಅರ್ಥಲೋಭಿಗಳ ಗುಂಪು ಆರ್ಥಿಕ ಆಮಿಷದ ಮೂಲಕ 
ಜನಸ೦ಘಟನೆಯನ್ನು ಸ್ವಾನುಕೂಲಕ್ಕಾಗಿ ಮಾಡುತ್ತಿರುವುದೂ ಸ್ಪಷ್ಟವಾಗಿದೆ. ರಾಜಕೀಯ 
ಸಾಧನದಿಂದ ಅರ್ಥಾರ್ಜನೆ ಮಾಡುವ ಅಥವಾ ಅರ್ಥಸಾಧನದಿಂದ ರಾಜ್ಯಶಕ್ತಿಯನ್ನು 
ಪಡೆದು ಪ್ರಭುತ್ವ ನಡೆಸುವ ಸಂಘಟಿತ ಜನವರ್ಗಗಳು ಅಲ್ಲಲ್ಲಿ ಇವೆ. ತತ್ವಜ್ಞಾನವೂ 
ರಾಜಕೀಯ ವಿಚಾರವೂ ಮತಧರ್ಮ ಸಿದ್ಧಾಂತಗಳೂ ಬೇರೆ ಬೇರೆಯಾಗಿಯೂ 
ಒಟ್ಟಾಗಿಯೂ ಜನಸ೦ಘಟನೆಗೆ ಕಾರಣವಾದದ್ದುಂಟು. ಸಂಘಟನೆಯ ಪ್ರಬಲ ಕಾರಣ 
ಯಾವುದೇ ಆಗಿದ್ದರೂ ಅದರ ಆಧಾರದ ಮೇಲೆಯೇ ಒಂದು ಸಂಘಟಿತ ಜನತೆಯ 
ಜೀವನದ ವಿವಿಧ ಚಟುವಟಿಕೆಗಳೆಲ್ಲವೂ ಪ್ರಧಾನವಾದ ಒಂದು ಏಕಪ್ರಕಾರಕತೆಯನ್ನು 
ತಾಳಿ ಒಳಮೌಲ್ಯ-ಹೊರಮೌಲ್ಯಗಳೆರಡರ ತಾರತಮ್ಯ ಮಾನದಂಡಗಳು ರೂಪಿತವಾಗುವುದರ 
ಮೂಲಕ ಸಂಸ್ಕೃತಿ- ನಾಗರಿಕತೆಗಳು ಪ್ರಕಟವಾಗುತ್ತವೆ. 


ಡಾರ್ವಿನ್ನನ ವಿಕಾಸವಾದವು ನಿಂತಿರುವ ಉಪಮಾನ (18108) ಪ್ರಮಾಣದ 
ದೌರ್ಬಲ್ಯವನ್ನು ಗಣಿಸದ ಎಜ್ಜಾನಿ೦ಮನ್ಯನಿಂದು ಅಮೀಬ-ಆದಿಮಾನವ-ಮಧ್ಯಮಾನವ- 
ವರ್ತಮಾನ ಕಾಲೀನ ಮಾನವರ ಚರಿತ್ರೆಗಳೆ೦ದು ಪುರಾಣಗಳನ್ನು (1/]/0701081%) 
ಬರೆದು ಪ್ರಕಟಿಸಿದ್ದಾರೆ. ಒಂದು ಅತ್ಯಂತ ಚಿಕ್ಕದಾದ ಆವಯವಿಕ ಬದಲಾವಣೆಯಾಗಲು 
ಲಕ್ಷಾಂತರ-ಕೋಟ್ಯಂತರ ವರ್ಷಗಳು ಅಗತ್ಯವೆಂದ ಡಾರ್ವಿನೀಯರ ವಾದವು ಪ್ರಯೋಗ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೯ ಠ್‌ 


ಪರೀಕ್ಷಾತೀತವೆಂಬುದನ್ನು ಹೊಸದಾಗಿ ಯಾರೂ ಹೇಳಬೇಕಾಗಿಲ್ಲ. ಸಾದೃಶ್ಯ ಸಂಬಂಧವನ್ನು 
ತಾದಾತ್ಮ್ಯ ಸಂಬಂಧವೆಂದು ತಪ್ಪಾಗಿ ತಿಳಿದುಕೊ೦ಂಡ ಮೂಲಕ ವಿಕಾಸವಾದವಿಂದು 
ವಿದ್ಯಾವಂತ ಚಿ೦ಪಾ೦ಜಿಗಳ ಹಾಸ್ಯಕ್ಕೆ ಪಾತ್ರವಾಗಿದೆ. ಹೋಲಿಕೆಯ ಸತ್ಯತೆಯು ಅತ್ಯಲ್ಪ 
ಭಿನ್ನರಾಶಿಕವೆ೦ಬುದನ್ನು ಆಲಂಕಾರಿಕನಾದ ಭಾಮಹ ಹೇಣಿದ್ಬಿಲ್ಲಿ ಸ್ಮರಣೀಯ. ಮುಖವು 
ಕಮಲದಂತಿದೆಯೆ೦ಂದಾಗ ಕಮಲವು ಮಾನವ ಮುಖವಾಗಿ ಕೋಟ್ಯಂತರ ವರ್ಷಗಳ 
ಅನ೦ತರ ಪರಿವರ್ತನ ಹೊಂದಿದೆ ಎ೦ಬ ಪುರಾಣವು ವಿಜ್ಞಾನವಾಗಬಹುದೇ? ಹಾಗಾಗಿದೆ 
ಎ೦ಬ ಮೂಢನಂಬಿಗೆಯ ದೆಸೆಯಿ೦ದ ಅಮೀಬದಿ೦ದ ಕ್ರಮಶಃ ಪ್ರಾಣಿಗಳೂ ಮನುಷ್ಕರೂ 
ವಿಕಸಿಸಿದರೆಂದು ಹೇಳಲಾಗುತ್ತಿದೆ. ವಿಕಾಸವಾದದ ಊಹಾಕ್ರಮವನ್ನು ಆಧರಿಸಿ ೧) 
ಫಲಸ೦ಕಲನಸ್ಥಿತಿ, ೨) ಮೃಗಯಾಜೀವನ ಸ್ಥಿತಿ, ೩) ಪಕ್ಷಮಾ೦ಸಾಶನಸ್ಥಿತಿ, ೪) ಪರಿವ್ರಾಜಕ 
(10178610) ಸ್ಥಿತಿ (ಪಶುಪಾಲನ ಸ್ಥಿತಿ) ೫) ಅಪರಿವ್ರಜನದ ಕೃಷಿಜೀವನ ಸ್ಥಿತಿ ಎಂದು 
ಮುಂತಾಗಿ ನಾಗರಿಕತೆಯ ಅವಸ್ಥೆಗಳು ಒಂದಕ್ಕಿಂತ ಇನ್ನೊಂದು ಉತ್ತರೋತ್ತರ 
ಮೇಲ್ಮಟ್ಟದ್ದಾಗುತ್ತ ಹೋಯ್ತೆಂಬ ಒಂದು ಚಿತ್ರವನ್ನೂ ಅದೇ ಪ್ರಕಾರ ೧) ಪ್ರಥಮ- 
ದ್ವಿತೀಯಾದಿ ಅಶ್ಮಯುಗ ಮತ್ತು ೨) ವಏಿವಿಧರೋಹೋಪ ಯೋಗದ ಯುಗ ಎಂಬ 
ಎರಡನೆಯ ಕ್ರಮದ ಸಂಸ್ಕೃತಿಸ್ತರಗಳ ಉತ್ತರೋತ್ತರ ಮೇಲ್ಮೆಯನ್ನು ಕೊಡುವ ಚಿತ್ರವನ್ನೂ 
ವಿಜ್ಞಾನಪುರಾಣಿಕರಿಂದು ಜನರೆದುರಿಟ್ಟದ್ದಾರೆ, ಈ ಸೊನ್ನೆಯಿಂದ ಉತ್ತರೋತ್ತರ 
ಸುಧಾರಣೆಯಾಗುತ್ತ ಬಂತೆ೦ಬ ಊರ್ಧ್ವರೋಮ ವಿಚಾರಸೂತ್ರವು ಅವ್ಯಾವಹಾರಿಕವೆಂಬುದಕ್ಕೆ 
ತ್ರಯಸ್ಥ ದೃಷ್ಟಿಯಿ೦ದ “ಆಧುನಿಕ ಜೀವನ, ನಾಗರಿಕತೆ, ಸಂಸ್ಕೃತಿಗಳನ್ನು ಅವಲೋಕಿಸಿದರೆ 
ಪ್ರಮಾಣಗಳು ಸಿಗುತ್ತವೆ. ಒ೦ದೇ ಯುಗದಲ್ಲಿ ಜಗತ್ತಿನ ವಿವಿಧ ರಾಜ್ಯಗಳ ಜೀವನಚಿತ್ರಗಳ 
ಭೇದಗಳನ್ನು ಕಂಡಾಗ, ಅವು ಅಪಕ್ರಮವನ್ನು ಪ್ರದರ್ಶಿಸಿದ್ದು ಗೊತ್ತಾದಾಗ ಮತ್ತು 
ಒಂದೇ ರಾಜ್ಯದ ಸ್ಥಿತಿ ಗತಿಗಳು ಏರಿಳಿತಗಳನ್ನು ಹೊಂದಿದ್ದು ತಿಳಿದಾಗ ಮಾನವೇತಿಹಾಸವು 
ಅಥವಾ ವಿಶ್ವ ಜೀವನೇತಿಹಾಸವು ಚಕ್ರಾರಪಂಕ್ಕಿಯಗತಿಯನ್ನು ಹಿಡಿದದ್ದು ಸ್ಪಷ್ಟವಾಗುತ್ತದೆ. 
ಸೊನ್ನೆಯೂ ಬರುತ್ತದೆ, ಹೋಗುತ್ತದೆ; ಹಾಗೇ ಪರಾಕಾಷ್ಟೆಯೂ ಬರುತ್ತದೆ. ಹೋಗುತ್ತದೆ. 
ಅವುಗಳ ನಡುವಿನ ಗತಿಗಳು ಕೂಡ ಯಾವಾಗಲೂ ಒಂದೆಡೆ ಉತ್ತರೋತ್ತರ ಉತ್ತಮವಾಗುತ್ತ 
ಹೋಗುವುದಿಲ್ಲ. ಸೊನ್ನೆಯಿಂದ ನೂರರವರೆಗಿನ ತರತಮಸ್ತರಗಳಲ್ಲಿ ಉತ್ತರೋತ್ತರ 
ಉತ್ತಮತೆಯ ನಿತ್ಯಾನುಕ್ರಮವು ಇಡಿ ವಿಶ್ವದಲ್ಲಿಯೂ ಇಲ್ಲ. ಅದರ ಒಂದು ಭಾಗದಲ್ಲಿಯೂ 
ಇಲ್ಲ. ಯಾವುದಾದರೂ ಒಂದು ಭೂವಿಭಾಗದ ೧೦೦೦ ವರ್ಷಗಳ ಇತಿಹಾಸವು 
ಕೆಲಮಟ್ಟಗೆ ಆನುಕ್ರಮಿಕ ಉತ್ತರೋತ್ತರಾಭಿವೃದ್ಧಿಯನ್ನು ಕೆಲ ನಾಗರಿಕತಾ೦ಶಗಳಲ್ಲಿ 





೧... %“೮ಿ1ರು೦'' 16 170 10710510 11೩100 08 8001007; 1! 15 8710077111005 17111 ೦17117೩0100. 1! 
15 01770107106 0]7 50008101 10 608110 ೩ 01111878000 11 115 07೦೩01೪೦ 8೯೦೪110-001106. 1 
15 (10 1730878 ೦[ 1170 10015, ೦೮510025 ೫೫೮ 1151001005 ೦8 500181 8£೦೪॥5- ೦೫ 00 
೮13/101711100/ 08 5000 1130805. 11 51010108) 1! 18 070 ೦11161110111100/ ೦೯ ೦6೦೩೦0 
08 010 10011716081, 501730 6150080150 “೦10೦'' 08017 "“೦1111117೩11007'; (70 1017170೯ 
10178 (70 ೮100! 0೧ 101507೩1 60101001300, 


* ೭೦೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತೋರಿಸಿದ್ದನ್ನು ಕೆಲವೆಡೆ ಕಂಡು, ಇದನ್ನು ಸಾಮಾನ್ಯೀಕರಿಸಿ, ಇದರ ಹಿ೦ದಿನ ಇತಿಹಾಸದ 
ಅಪಾರ್ಥಮಾಡಿ, ಇದಕ್ಕೂ ಹೀನದಶೆಗಳ ಸ್ತರಗಳೆಂದು ಅದನ್ನು ಕರೆದು ಇದಕ್ಕೆ 
ಹಿ೦ಬಾಲವಾಗಿ ಅದನ್ನು ಜೋಡಿಸಿ ವಿಕಾಸ ಅಥವಾ ಊರ್ದ್ವಗತಿಂರರು 
ಉತ್ಸರ್ಗನಿಯಮವೆ೦ದು ಲೋಕಜೀವನದ ಚರಿತ್ರೆಗೆ ಅನ್ವಯಿಸುವುದು ಅಪಂಡಿತತೆ. 

ಸಾಮಾಜಿಕ ಧನಾಡಢ್ಯತೆ, ಶಸ್ತ್ರಾಢ್ಯತೆ, ಭೌತಿಕವಾದ ಇತರ ಸಾಧನಗಳ ಆಡ್ಯತೆಗಳು 
ನಾಗರಿಕತೆಯ ಮಾಪಕಗಳು, ಸಂಸ್ಕೃತಿಯ ಮಾಪಕಗಳಲ್ಲ. ಸಂಸ್ಕೃತಿಯು ಅಂತರ್‌ 
ಮೌಲ್ಯನಿಷ್ಠ ಆ೦ತರಿಕವಾದ ಜೀವನದ ಚರಮಮೌಲ್ಯಗಳು ಧರ್ಮ, ಅರ್ಥ, ಕಾಮ, 
ಮೋಕ್ಷ: ಅವು ವ್ಯಕ್ತಿಬುದ್ಧಿಯಲ್ಲಿ ಜೀರ್ಣವಾಗಿ ರಕ್ತಗತವಾಗುವಂಥವುಗಳು. ನಾಗರಿಕತೆಯು 
ಸಾಮಾಜಿಕ, ಸಂಸ್ಕೃತಿಯು ವೈಯಕ್ತಿಕ. ಸಮಾಜವು ಬಾಹ್ಯಧ್ಯೇಯ ಸಾಧನೆಗಾಗಿ ಕೂಡಿದ 
ಜನರ ಒಂದು ಗುಂಪು. ಸಂಸ್ಕೃತರಿ೦ದ ತುಂಬಿದ ಸಮಾಜ ಅಥವಾ ನಾಗರಿಕತೆ ಮತ್ತು 
ಅಸಂಸ್ಕೃತರಿಂದ ತುಂಬಿದ ನಾಗರಿಕತೆಗಳು ಅನುಕ್ರಮವಾಗಿ ದರ್ಶನೀಯ ಮತ್ತು 
ಪ್ರದರ್ಶನೀಯ. ಎರಡೂ ದರ್ಶನೀಯವಾಗಲು ಸಮಾಜವಾದೀಯ ಸಮಾಜವು ರಚಿತವಾಗಿ 
ದಕ್ಷತೆಯಿಂದ ಸಂಘಟಿತ ಜೀವನವನ್ನು ನಡೆಸಬೇಕು. 


ನಾಗರಿಕತೆಯ ಚಿರಸ್ಥಾಯಿತ್ವಕ್ಕೆ ವ್ಯಕ್ತಿಸಂಸ್ಕರಣವು ಅತ್ಯ೦ತ ಅನಿವಾರ್ಯವಾದ ಸಾಧನ. 
ಸಂಸ್ಕೃತ ವ್ಯಕ್ತಿಯು” ಕಾರಣಾ೦ತರದಿ೦ದ ಅನಾಗರಿಕನಾದರೆ ಅವನನ್ನು ನಾಗರಿಕನನ್ನಾಗಿ 
ಪರಿವರ್ತಿಸುವುದು ಸುಲಭ; ಅಸಂಸ್ಕೃತನು ಹಾಗಾದರೆ ಅವನನ್ನು ತಿದ್ದುವುದು ಬಹಳ 
ಕಷ್ಟ ಭಾರತದ ಬಹುಸಂಖ್ಯಾತರು ಕಳೆದ ೬೦೦ ವರ್ಷಗಳಿಂದ ಅಸಂಸ್ಕೃತರಾಗುತ್ತ 
ಹೋದುದರಿಂದ ಅವರನ್ನು ಸಂಸ್ಕರಿಸುವುದು ಈಗ ಬಹಳ ಕಷ್ಟವಾಗಿ ಹೋಗಿದೆ. ಅಂಥವರೇ 
ಪಾಶ್ಚಾತ್ಯ ಅನಾರ್ಯಾಭಿರುಚಿಗೆ ಬಹುಬೇಗ ಮಾರು ಹೋಗುವವರು ಅಥವಾ ದೇಶೀಯ 
ಅ೦ಧಾಚಾರನಿಷ್ಠರಾಗುವವರು. ಆಧುನಿಕ ವಿದ್ಯಾಭ್ಯಾಸ ಪದ್ಧತಿಗಳು ಅವರನ್ನು ಹಾಗಾಗಲು 
ಅಣಿಗೊಳಿಸುತ್ತ ಹೋಗಿವೆ. ಅನಾರ್ಯತೆಯು ಭಾರತದಲ್ಲಿ ಅಸಂಸ್ಕೃತತೆ. ೫76 170 18008 
10118 170 ೮/1೦55100 (10 ೩, 5010000 ೦೯ 7019100) 08 070 11511011005, 
1181011೩15 8116 500181 0೦18111580101 - 1... 


ಆರ್ಯತೆಯು ಆತ್ಮಗುಣ ಸಮಾಹಾರ. ಆದುದರಿ೦ದಲೇ ಅದು ನಮ್ಮ ನಾಗರಿಕತೆಯ 
ಆತ್ಮ. ಮಾನಸಶಾಸ್ತ್ರದ ಆ ಈ ಪ್ರಸ್ಥಾನಗಳೀಗ ಮನೋಗುಣಗಳನ್ನು ಆತ್ಮಗುಣಗಳೆಂದು 
ವರ್ಣಿಸುವುದು ಸಾಂಸ್ಕೃತಿಕ ಏಕಪ್ರಕಾರತೆಯ ಸಾಧನೆಗೆ ವಿಘ ಕಾರಿ. ಆರ್ಯತೆಯು 
ಭಾರತೀಯತೆಯ ತಿರುಳು. ಆದುದರಿಂದ ತನ್ನಿಷ್ಠ್ಟ ನಾಗರಿಕತೆ ಮಾತ್ರ ಇಲ್ಲಿ 
ಚಿರಸ್ಥಾಯಿಯಾಗಿರಬಲ್ಲದು. ಸಂಘಟನೆಯು ರಾಷ್ಟೀಯ ಸಮಾಜದ ಅಥವಾ ನಾಗರಿಕತೆಯ 
ಜೀವಾಳ. ಮನೋಗುಣಗಳು ಅಥವಾ ಮೂಲಪವೃತ್ತಿಗಳು ದೇಹದ ತಾತ್ಕಾಲಿಕ ಸುರಕ್ಷಿತತೆಗೆ 
ಪ್ರಯತ್ನಿಸತಕ್ಕಂಥವುಗಳು. ದೇಹವು ಪ್ರತ್ಯೇಕತೆಯ ಪ್ರತೀಕ; ಆತ್ಮವು ಐಕ್ಯದ ಅಧಿಷ್ಠಾನ. 





೨.115 61100110 ೭018111 11097 ೮101 7111130 11181101 ೦7 50051871181 101111 0೩7 00 (0 
0೩060 ೦೫ 0111701016 08111611161011೧7 - 1.1.8. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೦೧ * 


ಅನಾರ್ಯತೆಯು ರಾವಣನಾಗರಿಕತೆಯ ಮತ್ತು ಆರ್ಯತೆಯು ರಾಮನಾಗರಿಕತೆಯ 
ಅಡಿಗಲ್ಲುಗಳು. ಅಸ೦ಸ್ಕೃತ ನಾಗರಿಕತೆಯು ಅಚಿರಸ್ಥಾಯಿಯಾದುದರಿಂದ ಆಭಾಸಿಕ. 
ಆತ್ಮಗುಣ ಸಮಾಹಾರವೇ ಧರ್ಮ, ಸಂಸ್ಕೃತಿ; ಅದರಿಂದ `ರಾಮರಾಜ್ಯ'ದ ಸಿದ್ಧಿ. 


ಭಾರತದಲ್ಲಿ ಕ್ರಿ.ಶ.ಮೂರನೆಯ ಶತಮಾನದಿಂದ ೧೪ನೆಯ ಶತಮಾನದ ವರೆಗೆ 
(ಅಂದರೆ ಸುಮಾರು ೧೧೦೦ ವರ್ಷಗಳ ವರೆಗೆ) ಚಕ್ರವರ್ತಿಗಳಾಗಿ, ಪಾಳೆಯಗಾರರಾಗಿ, 
ರಾಜ್ಯಪಾಲರಾಗಿ, ರಾಜ್ಯಪ್ರತಿನಿಧಿಗಳಾಗಿ ಮತ್ತು ಮಹಾ ಮಂ೦ಡಲೇಶ್ವರರಾಗಿ ಆಳಿದ 
ಕುಂತಳದ (ಕರ್ನಾಟಕದ) ಕದಂಬ ಕುಲದವರು ಸಂಸ್ಕೃತಿಯ ಚಿರಸ್ಥಾಯಿತ್ವದ ಮೇಲೆ 
ನಿಂತ ನಾಗರಿಕತೆಯನ್ನು ಕಟ್ಟದ ಕೀರ್ತಿಗೆ ಪಾತ್ರರು, “ಯತೋ ಧರ್ಮ ಸ್ತತೋ 
ಜಯಃ" ಎ೦ಬ ಮಹಾವಾಕ್ಯವನ್ನು ನಿದರ್ಶಿಸಿದವರು. 


ಸಂಘಟನೆಯು ಅಭೇದ್ಯವಾದ ಅಡಿಗಲ್ಲು ಸಾಂಘಿಕರ ಆರ್ಯತೆಯೇ. ಅನಾರ್ಯತೆ 
ಅಥವಾ ದಸ್ಯುತ್ವವು ಎಂದೂ ಚಿರಸ್ಥಾಯಿಯಾದ (ಸಾವಿರಾರು ವರ್ಷಗಳವರೆಗೆ 
ಮು೦ಂಬರಿಯ ಬಲ್ಲ) ಸ್ವತಂತ್ರ ನಾಗರಿಕತೆಯನ್ನು ಕಟ್ಟಲಾರದು. ನಾಗರಿಕತೆಯ ವಿಮರ್ಶಕನು 
ಅದರ ಸಾಂಸ್ಕೃತಿಕ ಸತ್ಯತೆಯ ಸ್ಟರೂಪವನ್ನು ಶೋಧಿಸಿ ತಿಳಿದುಕೊಳ್ಳುವುದಗತ್ಯ; ಹಾಗೇ 
ಆ ಸತ್ಯವು ವರ್ತನೆಯಲ್ಲಿ ಪ್ರಕಟವಾಗುವ ರೀತಿ-ರೂಪಗಳನ್ನು ಶೋಧಿಸುವುದೂ ಅವಶ್ಯಕ. 
ಏಕೆಂದರೆ ಆತ್ಮಗುಣಗಳು ಸರ್ವಮಾನವರಿಗೂ ಸಾಧಾರಣವಾದ ಸುಪ್ತಶಕ್ತಿಗಳು. ಅವುಗಳ 
ವ್ಯಕ್ತೀಕರಣದ ರೀತಿ, ರೂಪ, ಸ೦ದರ್ಭಗಳ ವ್ಯತ್ಕಾಸವು ಸಂಸ್ಕ ಶೆ ನಾಗರಿಕತೆಗಳೆರಡರಲ್ಲಿರುವ 
ಭೇದಕ್ಕೆ ಕಾರಣಗಳಾಗುತ್ತವೆ. ಅವು ಹೆಚ್ಚಾಗಿ ಜೀಯ ತ್ತು ಕೆಲಮಟ್ಟಿಗೆ ಕಾಲೀನ. 
ಕಾಲೀನತೆಯು ದೇಶೀಯತೆಯನ್ನು ನಿರ್ಮೂಲ ಮಾಡಹೊರಡುವುದು “ಸಂಘಟನೆಗೆ 
ವೈರಿ. ಸ್ವದೇಶೀಯ ಕಾಲೀನತೆ ಎಂದೂ ಅಂಥ ಬುದ್ಧಿಯನ್ನು ದೇಶೀಯರಲ್ಲಿ ಉಂಟು 
ಮಾಡದು. ದೇಶೀಯ ಸ ಸಾಂಸ್ಕೃತಿಕ ಬೀಜದ ನಿರ್ಮೂಲನ ಪ್ರಯತ್ನವೇ ಸರ್ವಭ್ರಷ್ಟಾಚಾರಗಳ 
ತಂದೆ, ಭ್ರಷ್ಟಾಚಾರವು ರಾಷ್ಟ್ರೀಯ ಸಂಘಟಿತ ಜೀವನದ ಸಿದ್ಧಿಗೆ ಶತ್ರು. ವಿಚಾರದ 
ಮಾನಸಿಕ ರೂಪ ಬದಲಾಗಿವುದೂ ಆಚಾರದ ರೂಪ ಬದಲಾಗುವುದೂ ಪರಸ್ಪರ 
ಪರಿಣಾಮಕಗಳು. ಮೌಲ್ಯವಿಚಾರದ ಮಾನಸಿಕ ಪಡೆನುಡಿ ದೇಶದಿಂದ ದೇಶಕ್ಕೆ 
ಭಿನ್ನವಾಗಿರುವುದು೦ಂಟು. ಅದಕ್ಕೆ ಅನೇಕ ಸಲ ಇತರ ದೇಶದ ಸಂಪೂರ್ಣ ಸಮಾನಾರ್ಥಕ 
ಪಡೆನುಡಿ ಇರುವುದೇ ಇಲ್ಲ. ಆದುದರಿಂದ ಇಂಗ್ಲೀಷಿಲ್ಲಿ ಉಚ್ಚ ಸಾಂಸ್ಕೃತಿಕ 
ಮೌಲ್ಯವಿಮರ್ಶೆಯ ಮಾಧ್ಯಮವಾಗಲು ಎಂದಿಗೂ ಅರ್ಹವಲ್ಲ. “ಸಾಧನ” ಇರುವಾಗ 
“ಮಾಧ್ಯಮಳವನ್ನು ನಾವು ಏಕೆ ಬಳಸಲು ಕಲಿತೆವು? “ಸಾಧನ” ಸಾಲದಾದರೆ “ವಾಹಕ”ವಎದೆ. 
ಆದರೀ ಯಾವ ಪದಗಳೂ “ಮಾಧ್ಯಮ” ಸೃಷ್ಟಿಯನ್ನು ತಪ್ಪಿಸಲಾರದಂತಾದದ್ದು ವಿಚಾರಕ್ಕೆ 
ವಿದೇಶೀಯತೆಯ ಗ್ರಹಣ ಹಿಡಿದುದರಿ೦ದಲೇ, ವಿಚಾರ, ಆಲೋಚನೆ, ಭಾವ, ಕಲ್ಪನೆಗಳಲ್ಲಿ 
ಯಾವ ಪದವೀಗ. 1608, '7೧0080/(, ೮00000( ಎ೦ಬವುಗಳಿಗೆ ಸಮಾನಾರ್ಕಕ? ನಿರುಕ್ತಿ 
ಇಲ್ಲದಲ್ಲಿ ದುರುಕ್ತಿ ಹುಟ್ಟುತ್ತದೆ. ಆದುದರಿ೦ದ ಎನ್‌.ಸಿ.ಸಿ.ಯವರಿಗೆ “ಲೆ1೩ಂ'' ಎನ್ನಲು 
ದೇಶೀಯ ಪದ ಹೊಳೆಯದಾಗಿದೆ. ಇದು ಅನ್ಯಚಿಂತನದ ಅಂಧಾನುಕರಣದಿಂದಾದ 
ಬುದ್ಧಿಯ ಲಕ್ಷಣ. ಅದರಿಂದ ಸ್ವತಂತ್ರ ನಾಗರಿಕತೆ ಹುಟ್ಟಿ ಬೆಳೆಯದು. ಪರತಂತ್ರ 


* ೭೦೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನಾಗರಿಕತೆ ಎಂದಾದರೊಂದು ದಿನ ಪರಾಧೀನವಾಗಿಯೇ ತೀರುವುದೆಂಬುದು ಇತಿಹಾಸ 
ಸಿದ್ಧವಾಗಿದೆ. ಆದುದರಿಂದ ಸುಲಭೀಕೃತ ಸಂಸ್ಕೃತವೊ೦ದೇ ನಮ್ಮ ರಾಷ್ಟಭಾಷೆಯಾಗಲು 
ಅರ್ಹ. ರಾಮನರೇಶತ್ರಿಪಾಠಿಯವರ ಕವನಗಳು ಅ೦ಥ ಪದಸಂಪತ್ತಿಯನ್ನು ನಿದರ್ಶಿಸುತ್ತವೆ. 


ಪದಪ್ರತಿಮೆಗಳು ವಿಚಾರಗಳ ಮಾನಸಿಕ ಕವಚಗಳು. ಅವುಗಳಲ್ಲಿ ಸ೦ಕರ ಉ೦ಟಾದಾಗ 
ಮಧ್ಯಯುಗದ ಭಾರತೀಯ ನಾಗರಿಕತೆ ಪರಾಧೀನವಾಯಿತು. ಅನ೦ತರ ಅನ್ಯವೆನ್ನಿಸಿದ 
ಆ೦ಂಗ್ಲಬಾಷೆಂತುು ಅದೀನತೆಯಿ೦ದ ಬಣಾರತೀಂತು ಬುದ್ಧಿಂರು ಸ್ವತಂತ್ರ 
ಮೌಲ್ಯವಿಚಾರಶೀಲತೆಯನ್ನು ಕಳೆದುಕೊಂಡು ನಿಸ್ತೇಜವಾಯಿತು. “ನಿಸ್ಮೇಜಾಃ ಪರಿಭೂಯತೇ 
ಪರಿಭವಾನ್ನಿರ್ವೇದ ಮಾಪದ್ಯತೇ। ನಿರ್ವಿಣ್ಣಃ ಶುಚಮೇತಿ ಶೋಕ ಪಿಹಿತೋ 
ಬುದ್ಧ್ಯಾಪರಿತ್ಯಜ್ಯತೇ। ನಿರ್ಬುದ್ಧಿಃ ಕ್ಷಯ ಮೇತ್ಯಹೋ? ಎಂಬ ಕಾರಣ ಕಾರ್ಯಮಾಲೆಯ 
ಆದಿ ಇರುವುದು “ದಾರಿದ್ರ್ಯಾತ್‌ (ಪದದಾರಿದ್ರ್ಯಾತ್‌) ಹ್ರಿಯ ಮೇತಿ ಹ್ರೀಪರಿಗತೋ 
ನಿಸ್ತೇಜಸಾ ಗೃಹ್ಯತೆ” ಎಂಬುದರಲ್ಲಿ. ನಿರ್ಲಜ್ಜತೆಯು ಸಂಘಜೀವನಕ್ಕೆ ಮಾರಕ. ಅದು 
ಮೌಲ್ಯಚಿ೦ತನವನ್ನು ವಿದೇಶಿಯ ಮಾನಸಿಕ ಪಡೆನುಡಿಗಳನ್ನುಳ್ಳ ಮತ್ತು ಮೇಲು ಮೇಲೆ 
ಸಮಾನಾರ್ಥಕತೆಯನ್ನು ತೋರಿಸುವ ಪದಗಳ ಮೂಲಕ ಮಾಡಲಾರಂಭಿಸಿದ್ದರ ಫಲ. 
ನಿರ್ಲಜ್ಜೆಯು ನಿಸ್ತೇಜತೆಗೆ ಕಾರಣ. ಪದ ಸಾಂಕರ್ಯ-ಅರ್ಥಸಾ೦ಕರ್ಯಗಳು ಜೀವನ 
ವರೌಲ್ಯವಿವೇಚನೆಂರುಲ್ಲಿ ನಾರಕಗೊಂದಲವನ್ನುಂಟು ವರಾಡಿ ವ್ಯಕ್ತಿಗಳಲ್ಲಿ 
ಅಸಾಮಾಜಿಕತೆಯನ್ನು ಬೆಳೆಯಿಸುತ್ತದೆ. ಅನನ್ಯತೆಯು (8118110, 1760000160000; 
ಅದು ಉಕ್ತಕ್ಷೇತ್ರದಲ್ಲಿ ವಿದೇಶೀಯ ಮನೋಭಾವವಾಹಕಗಳಿ೦ದ ಎಂದೂ ಸಿದ್ಧಿಸದು. 


“ವೇದಾಂತಕೃದ್ವೇದವಿದೇವ ಚಾಹಂ” ಎ೦ಬ ಗೀತೋಕ್ತಿಯಿ೦ಂದ ವ್ಯಾಸ, ಕೃಷ್ಣ, 
ಉತ್ತಮ ಪುರುಷ, ಪರಮಾತ್ಯ ಅಧಿಯಜ್ಞಗಳೆಂದರೆ ಒ೦ದೇ. ಅದು ಲೀಲಾ ಮಾನುಷವಿಗಹ; 
ಅದರ ಆತ್ಮವು ಬ್ರಹ್ಮ ಅಥವಾ ಜ್ಞಾನಿ ಇಲ್ಲವೆ ಕರ್ಮಯೋಗಿಗಿರುವ ಭಾವ, ಜೀವನ್ಮುಕ್ತ 
ಸ್ಥಿತಿ. ಆತ್ಮಗುಣಗಳು ಆ ಸ್ಥಿತಿಯಲ್ಲಿ ನಿತ್ಯಜಾಗರಿತವಾಗಿರುತ್ತವೆ. ಹಾಗಿರುವುದೇ ಆದರ್ಶ 
ಭಾರತೀಯ ನಾಗರಿಕನ ಲಕ್ಷಣ. ಅಹಿಂಸೆ, ಸತ್ಯ, ಅಸ್ತೇಯ, ಶೌಚ ಇಂದ್ರಿಯನಿಗ್ರಹಗಳು 


ಎಂಟು ಆತ್ಮಗುಣಗಳಲ್ಲಿ ಅತಿ ಮುಖ್ಯ. 


ಮನೋವ್ಯಾಯಾಮರಹಿತವಾದ ದೇಹವ್ಯಾಯಾಮವು ಹಾನಿಕರ. ಅ೦ತಃಶುಚಿ 
ಇಲ್ಲದ ಬಾಹ್ಯಶುಚಿಯು 1116 0 580% ಪ್ರದರ್ಶನ ಮಾಡಲು ಬದುಕುವ ಪರಪ್ರತಾರಕರ 
ಲಕ್ಷಣ. ಬುದ್ಧಿಯು ಕರ್ಮದ ಬಣ್ಣವನ್ನು ಹೊಂದುವಂಥದಾಗಿರುವುದರಿಂದ - ವೃತ್ತಿ 
ವರ್ತನೆ, ಮತಾಚಾರ, ಮನೋರಂಜನ ಪದ್ಧತಿ, ವಿದ್ಯಾಭ್ಯಾಸ ರೀತಿ, ವಿಚಾರದ ತರ್ಕಸರಣಿ 
ಮುಂತಾದ ಎಲ್ಲವೂ ವಿಶಾಲಾರ್ಥದಲ್ಲಿ ಕರ್ಮಗಳಾಗಿರುವುದರಿ೦ದ-ಕರ್ಮದ ರೀತಿಯೂ 
ನೀತಿಯೂ ದೇಶೀಯವಾಗಿರುವುದಗತ್ಯ. ಮನಸ್ಸಿಗೆ ದೇಶೀಯ ಆದರ್ಶಗಳ ಅನುಸಾರವಾಗಿ 
ಸಂಸ್ಕೃತವಾದ ಕರ್ಮನೀತಿ-ಕರ್ಮ ರೀತಿಗಳ ಸಂಸ್ಕಾರ ಕೊಡುವುದೇ ಮನೋವ್ಯಾಯಾಮ 
ಅಥವಾ ಅ೦ತಃಶುಚಿ ಸಾಧನೆ. 1/01/1 01070 ಮನಃಸ೦ಸ್ಕಾರ ಹೀನವಾದ 81/510೩ 
೦010೬10 ದೇಹಸಂಸ್ಕಾರವು ಸಂಘಟನಾನುಕೂಲ ಮನಸ್ಕತೆಯನ್ನು ಜನರಲ್ಲಿ ಪ್ರೇರಿಸಲಾರದು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೦೩ * 


ದೇಹವ್ಯಾಯಾಮವು ಮನೋವ್ಯಾಯಾಮಕ್ಕೆ ಪೂರಕ-ಶ್ರೋತವ್ಯಕ್ಕೆ ಮಂತವ್ಯವಿದ್ದ ಹಾಗೆ, 
ಎಚಾರಕ್ಕೆ ಆಚಾರವಿದ್ದ ಹಾಗೆ, ಸಿದ್ಧಾಂತಕ್ಕೆ ಅನುಭವವಿದ್ದ ಹಾಗೆ ಇರಬೇಕು. 


ಮಾನಸಿಕ ಶಿಸ್ತು ದೈಹಿಕ ಶಿಸ್ತಿಗೆ ಅಡಿಗಲ್ಲಾಗಿರುವುದು ಸಮರ್ಥ ಸಾಂಘಿಕರ ತರಬೇತಿನ 
ಮೂಲಸೂತ್ರ. ಮಾನಸಿಕ ಶಿಸ್ತಿಗೆ ಧ್ಯೇಯಗಳ (ಆದರ್ಶಗಳ, ಸಾಂಸ್ಕೃತಿಕ ಮೌಲ್ಯಗಳ) 
ನಿಷ್ಠೆಯು ಆಧಾರ. ಯಮ (%/10881 1705018101), ನಿಯಮ (5017 00101೯0), ಆಸನ 
(/0008 705010), ಪ್ರಾಣಾಯಾಮ (870೩1 000/01), ಪ್ರತ್ಯಾಹಾರ (000001 08 
10 $00805), ಧ್ಯಾನ (00001/1011 00 10 10081), ಧಾರಣ (8010100 08 (10 
51816 08 ೦೦0067೩1100) ಮತ್ತು ಸಮಾಧಿ (11061181116 0818700 07180117 ೩0 
0001110005 81017 ೦7 170 701೮ 50111(-00115010051055 ೦1 5801100601 08 (0 
501810 170 501110 ಎ೦ಬಿವು ಮನೋವ್ಯಾಯಾಮದ ಎಂಟು ಅಂಗಗಳು. ಭಾರತೀಯ 
ಪರಮಾತ್ಮನೇ ಧ್ಯೇಯವಸ್ತು; ಅವನದೇ ಧ್ಯಾನ. ಪರಕೀಯ ಪರಮಾತ್ಮನ ಪದಪ್ರತಿಮೆ- 
ಅರ್ಥಪ್ರತಿಮೆಗಳು ನಮಗೆ೦ಂದೂ ಸಾತ್ವ್ಯವಾಗಲಾರವು, ಅದರಿಂದಲೇ ಗಾಂಧಿಯವರು 
“ಹೇ ರಾಮ” ಎಂದು ದಿವಂಗತರಾದರು. ನಮ್ಮ ಪರಮಾತ್ಮನ ಚಿತ್‌ (ಮನಸ್ಸು) 
ನಿತ್ಯಸತ್ಯವೂ ನಿತ್ಯಾನಂದವೂ ಆಗಿರುವುದರಿ೦ದ ನಮ್ಮ ರಾಷ್ಟ್ರೀಯತೆಯ ಸತ್ಯತೆಯು 
ಅದನ್ನೇ ಆಧರಿಸಬೇಕಾದದ್ದು ಕ್ರಮಪ್ರಾಪ್ತ ಈ ಅರ್ಥದಲ್ಲಿ ರಾಷ್ಟ್ರೀಯತೆಯೊಂದೇ ನಿಜವಾದ 
ಸನಾತನತೆ-ನಾವೀನ್ಯಗಳೆಷ್ಟಿದ್ದರೂ ಅವುಗಳನ್ನು ಜೀರ್ಣಿಸಿ ರಕ್ತಗತಮಾಡಿಕೊಂಡು 
ಸ್ವಸ್ವರೂಪವನ್ನು ಉಳಿಸಿಕೊಳ್ಳುವ ಆಧುನಿಕತೆ ಸ್ಪಸ್ವರೂಪಮಾರಕವಾದ ನಾವೀನ್ಯಗಳು 
ಸರ್ವಥಾ ತ್ಯಾಜ್ಯಗಳು. ರಾಷ್ಟೀಯರೆಲ್ಲರೂ ಸಮಾನಸುಖಿಗಳಾಗುವ ಭೌತಿಕತೆಯು ಅದರ 
ಲೌಕಿಕ ಫಲ. 


ಯಮನು ಧರ್ಮ, ಧರ್ಮವು ನೀತಿ, ನೀತಿಯು ಸಂಸ್ಕೃತಿಯ ಪಂಚಪ್ರಾಣಗಳಾದ 
ಪಂಚ ಆತ್ಮಗುಣಗಳು. ನಿಯಮವು *ಸಂಸ್ಕೃತೋಹಂ'” ಎಂಬುದರ ಮನನ. ಆಸನವು* 
ಧ್ಯಾನಕ್ಕೆ ಅನುಕೂಲವಾಗುವಂತೆ ಕುಳಿತುಕೊಳ್ಳುವುದು. ಪ್ರಾಣಾಯಾಮವು ಭಾರತೀಯ 
ಸಂಸ್ಕೃತತೆ ಅಥವಾ ಆರ್ಯತೆಯನ್ನು ಒಳಗೆಳೆದುಕೊಳ್ಳುವ ಕ್ರಮಬದ್ಧ ಉಸಿರಾಟ. ಪ್ರತ್ಕಾಹಾರವು 
ಇಂದ್ರಿಯಗಳ ಚಾಪಲ್ಯವನ್ನು ಬಿಡಿಸಿ ದೇಶೋಪಕಾರೋನ್ಮುಖತೆಗೆ ತಿರುಗಿಸುವುದು. 
ಧ್ಯಾನವು ಸಂಸ್ಕೃತಾತ್ಮತೆಯ ಭಾವವನ್ನು ಭಾರತೀಯ ಆತ್ಮವಾದ ಬ್ರಹ್ಮನಲ್ಲಿ 
ಉನ್ಮುಖಗೊಳಿಸುವುದು. ಧಾರಣವು ಆ ಉನ್ಮುಖತೆಯನ್ನು ದೃಢಗೊಳಿಸುತ್ತ ಹೋಗುವುದು. 
ಸಮಾಧಿಯೆಂದರೆ ಭಾರತೀಯತಾಬ್ರಹ್ಮನಲ್ಲಿ ಲೀನತೆ ಹೊಂದುವುದು. ಭಾರತವೆಂದರೆ 
ಮೇರುವಿನ ದಕ್ಷಿಣ ಪಾರ್ಶ್ವದಲ್ಲಿ ಬೆಳಗುವ ಸೂರ್ಯ, ಪ್ರಕಾಶ ಮಗ್ನ, ಜ್ಞಾನನಿಷ್ಠ. ಜ್ಞಾನಕ್ಕೂ 
ಕರ್ಮಕ್ಕೂ ಸೇತುವಾಗಿರುವುದೇ ೦ಯೋಗಮಾರ್ಗ. ಕರ್ಮದಂತೆ ಜ್ಞಾನವು 
ರೂಪಿತವಾಗುವುದನ್ನು ನಿಲ್ಲಿಸಿ. ಜ್ಞಾನದಂತೆ ಕರ್ನವು ನಡೆಯುವಂತೆ ನೋಡಿಕೊಳ್ಳುವುದೇ 
ಯೋಗ. ಜ್ಞಾನವು ಜೀವನ ಯೋಜನೆಯ ಭಾವಚಿತ್ರ ಅಥವಾ ನಕ್ಷೆ. ಅದು ಮೌಲ್ಯ 





೩ ದೇಹ ಸಂಸ್ಕಾರದ ಪ್ರಾಧಾನ್ಯವಿರುವಾಗ ಆಸನವು ವಿವಿಧವಾಗುತ್ತದೆ. 


* ೭೦೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಡ್‌್‌ 


ತಾರತಮ್ಯ ನಿರ್ಣಯದಿಂದ ಲಭ್ಯ. ಸ್ವಹಿತಕ್ಕೆ ದೇಶಹಿತವು ಆಧಾರವಲ್ಲದೆ, ದೇಶಹಿತಕ್ಕೆ 
ಸ್ವಹಒತವು ಆಧಾರವಲ್ಲ ಎಂಬುದು ತಾರತಮ್ಯ ವಿವೇಕ. 770 1176111602 15 ೩ 7೩ 0೦8 
130 ೫71010 ವ್ಯಕ್ತಿಯು ಇಡಿ ಸಮಾಜದ ಒಂದು ಭಾಗ. ಬಿಡಿಯು ಇಡಿಯಲ್ಲಿ 
ಸಮನ್ವಿತವಾಗಬೇಕು. ಜ್ಞಾನಯೋಗ-ಕರ್ಮಯೋಗಗಳು ಸಾರತಃ ಭಿನ್ನವಲ್ಲ; ಅವು 
ನಿವೃತ್ತಿಕರ್ಮ-ನಿಷ್ಕಾಮಕರ್ಮಗಳಿದ್ದ ಹಾಗಿವೆ, ಸಿದ್ಧ-ಸಾಧಕರಂತಿವೆ. “ಸರ್ವಂ 
ಕರ್ಮಾಖಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೇ' ಎ೦ಬ ಗೀತೋಕ್ತಿಗಿಷ್ಟು ಅರ್ಥ 
ಹೇಳುವ ಶಕ್ತಿಯಿದೆ. ಜ್ಞಾನವಿಮುಖವಾದ ಕರ್ಮನಿಷ್ಠೆ ಅಥವಾ ಕರ್ಕಭಕ್ತಿ ಸರ್ವದಾ 
ಹೇಯ, ಜ್ಞಾನೋನ್ಮುಖವಾದ ಕರ್ಮ ನಿಷ್ಠೆಯು ನಿಷ್ಕಾಮಕರ್ಮ; ಜ್ಞಾನಪ್ರೇರಿತವಾದ 
ಕರ್ಮವು ನಿವೃತ್ತಿ ಕರ್ಮ. ಜ್ಞಾನವಿಲ್ಲಿ ಭಾರತೀಯ ಜೀವನದ ವಿಶ್ವಕುಟುಂಬಿತ್ವಭಾವ. 
“ಜಯಭಾರತ”ವು “ಜಯಜಗತ್ತಾ” ಗುವ ಬ್ರಹ್ಮಬೀಜ. ನೆರೆಹೊರೆಯ ಸಜ್ಜನರಿಗಾಗಿಯೇ, 
ಸುಜೀವಿಗಳಿಗಾಗಿಯೇ ಬದುಕುವುದು ಸಾಧಕನಿಗೆ ಸಾಧನ. ಸಿದ್ಧನಿಗೆ ಸ್ವಭಾವ. ಭಕ್ತಿಯೋಗವು 
ಸ್ವತಂತ್ರವಾದ ಯೋಗವೇ ಅಲ್ಲ. ಭಕ್ತಿಯು ತದಿತರ ಪದಾರ್ಥದಲ್ಲಿರುವ ನಿಷ್ಠೆ ನಿತರಾಂತಿಷ್ಠತಿ 
ಇತಿನಿಷ್ಠಾ ರಾಜಯೋಗವೂ ಹಠಯೋಗವೂ ಮನಃಸ೦ಸ್ಕಾರಕ-ದೇಹಸ೦ಸ್ಕಾರಕ ರೀತಿಗಳು. 
ಯೋಗಕ್ಕೆ ಎಷ್ಟು ಮುಖಗಳಿದ್ದರೂ ಅವುಗಳಲ್ಲಿ ಒಂದೊಂದೇ ಎಂದೂ ಪೂರ್ಣವಲ್ಲ 
ಅದರಿಂದಲೇ ಶ್ರೀ ಅರವಿಂದರು “ಪೂರ್ಣಯೋಗ'ವನ್ನು ಬೋಧಿಸಿ, ಯೋಗಗಳ 
ಸಂಕುಚಿತ ಪ್ರತ್ಯೇಕತೆಯ ಅನುಸರಣವನ್ನು ಖಂಡಿಸಿದರು. 
ನಿಯಮವು ಶ್ರದ್ಧಾ”ದಾರ್ಡ್ಯದ ಸಾಧನ. ಶ್ರದ್ಧೆಯು ಆತ್ಮವಿಶ್ವಾಸ. ಆತ್ಮವು 

ಆರ್ಯಧರ್ಮಪ್ರದೀಪವಾದ ಭಾರತೀಯ ಜೀವನ್ಮುಕ್ತತೆ. ಜೀವನ್ಮುಕ್ತನಿಗೆ ಮಾತ್ರ- 

“ನಿಂದಂತು ನೀತಿನಿಷುಣಾ ಯದಿ ವಾ ಸ್ತುವಂತು 

ಲಕ್ಷ್ಮೀಃ ಸ್ಥಿರಾ ಭವತು ಗಚ್ಛತು ವಾ ಯಥೇಚ್ಛಂ 

ಅದ್ಯೈವ ವಾ ಮರಣಮಸ್ತು ಯುಗಾಂತರೇ ವಾ 

ನ್ಯಾಯ್ಯಾತ್‌ ಪಥಃ ಪ್ರವಿಚಲಂತಿ ಪದಂ ನ ಧೀರಾಃ?” 

ಎಂದು ಭಾವಿಸಿಕೊಂಡು ಬ್ರಹ್ಮಸಹಜ ಕರ್ತವ್ಯನಿಷ್ಠನಾಗಲು ಸಾಧ್ಯ. ಅಲ್ಪಸಂಖ್ಯಾತ 

ಸಂಬಂಧಗಳ ತ್ಯಾಗದಿಂದ ಜೀವನ್ಮುಕ್ತನು” ಸರ್ವಸ೦ಬ೦ಧಗಳಲ್ಲಿ ಸಮಾನ ಮಗ್ನತೆಯನ್ನು 





೪. ೫000 15 170 ೩೦೦೦01೩17೦೦ 08160815 1717100 ೫7೦ (10010008111 17601130051/8010 70॥ 
0005511) ೦೧0೩1100 10) (10 10600118010 170೩1107 ೦8 00೦೦6೦0೩. 801 (೩0! 170 
50171171011] 83011017, (106 ೫೧೮ 117117111011811()7 ೩೮ (10 011101-8/010105 08 117 ೦೯ 
“3/೩0(1081'' 01108 1116 1110 11011811008 01108117 00]00(5 ೮7೦೦0107೦6 111 ೩೦೦೧0. 

-೦.೯.॥. 

೫ 0001110 085 ೩001706 5೩11೩0೦0 
`/1110 111 1715 01050111110: ೩11 
1/1 ೩ 70177811601 ೦1 "8181800618 108117೩'' 

15 ೩೦೦೪17018100 111 717100 0170 0೦50075 
817118 8೩11106 "1180೩'' (17516111) -ಓ.[.|, 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೦೫ * 


ಸಾಧಿಸಿಕೊಂಡಿರುತ್ತಾನೆ. “ಸರ್ವ ಶರ್ವಃ ಶಿವಃ ಸ್ಥಾಣುಃ” ಮತ್ತು "““ವಿಶ್ವಂ ವಿಷ್ಣುಃ 
ಜೀವನ್ಮುಕ್ತಿಯು ಮಹಾಯೋಧಯೋಗ, ಮಹಾವೀರಯೋಗ-ಜಗನ್ನೀ ೦ದಕನಾದ ನಿಷ್ಕಿಯನ 
ಯೋಗವಲ್ಲ. ನಿಷ್ಟೇರಕನ ಜೀವಚ್ಛವತ್ವವಲ್ಲ. ಮುಕ್ತನಿಗೆ ಹಾವ ಕರ್ಮದಿಂದಲೂ 
ಫಲಬೋಗದ ಬಿಂಧನವುಂಟಾಗದು. ಏಕೆಂದರೆ. ಅವನ ನಿತ್ಯದ ಜಾಗ್ರತಿಯು 
“ನಾಹಂ೦ಭೋಗೀ'' ಎಂಬುದಾಗಿರುತ್ತದೆ; ಕರ್ತೃತ್ವ ದ ಭೋಕ್ತತ್ವಗಳು ಅವನ 
ದೇಹಾತ್ಮಭಾವರಹಿತತೆಯ ದೆಸೆಯಿಂದ ಅವನ ವಿಶ್ವಾತ್ಮಕತೆಗೆ (ಬ್ರಹ್ಮಕ್ಕೆ ಬಿಟ್ಟು 
ಕೊಟ್ಟಂಥವುಗಳಾಗಿರುತ್ತವೆ. ಬ್ರಹ್ಮಭಾವವೆಂಬುದು ಬೀಸುವ "ಹಗ್ಗಾಳಿಯಂತೆ, ಸ 
ಮಹಾನದಿಯಂತೆ ನಿತ್ಯನಿರ್ಮಲ; ಹಾಗೇ ಅದು ನಿತ್ಯನಿರ್ಬಂಧ, ನಿತ್ಯಾವಿರುದ್ಧ, 
ಎಶ್ವನ್ಯಾಯಾನುರುದ್ಧ. ವಿಶ್ವವ್ಯಾಪಕ ಮತ್ತು ಇಚ್ಛಾಮಾತ್ರದಿಂದ ಭಾರತ ಭಾಗ್ಯವಿಧಾಯಕ 
- ತನ್ಮೂಲಕ ಜಗದ್ಭಿತ ಸಾಧಕ. ವಿಶ್ವ ನ್ಯಾಯವನ್ನು ಬೆಂಬಲಿಸುವ ಭಾರತವೇ ನಿಜವಾದ 
ಭಾರತ. "ಭಾರತದ "ರಾಷ್ಟ್ರೀಯತೆ ೫ ಸ್ವಾರ್ಥಕ್ಕಾಗಿ ಪರದೇಶಾಕ್ರಾಮಕವಾದುದಲ್ಲ, 
ಪರದೇಶ ಪೀಡಕವಾದುದಲ್ಲ. ಪರದೇಶಗಳು ಭಾರತದಲ್ಲಿ ಲೀನವಾದರೆ ಅವು ಭಾರತೀಯ 
ಸುಖದುಃಖ ಸಮಭಾಗಿಗಳಾಗುವಂತೆಯೇ ನಮ್ಮ ರಾಷ್ಟ್ರೀಯತೆಯು ನೋಡಿಕೊಳ್ಳುತ್ತದೆ. 
ಅಹಿ೦ದುಗಳು ಹಿ೦ದುನಾಗರಿಕತೆಯಲ್ಲಿ ಸಮನ್ವಿತ 'ಅಂಗಗಳಾಗುವಂತೆ ಯೋಜಿಸಬೇಕೆಂಬ 
(111618158(100) ಭಾರತೀಕರಣವು ಸಂಘಟನೆಗಿಲ್ಲಿ ಮಹಾಮಂತ್ರ ಹಾಗೇ ಹಿ೦ದುಗಳೆಲ್ಲರೂ 
ಬ್ರಾಹ್ಮಣೀಕೃತರಾಗುತ್ತ ಹೋಗುವುದೇ ಇಲ್ಲಿಯ ಪ್ರಗತಿ ಸೂತ್ರ. ಪೂರ್ವೋಕ್ತ ಲಕ್ಷಣದ 
ಆತ್ಮಗುಣ ಸಹಜ ಆಚಾರವುಳ್ಳ ಭಾರತೀಯ ಮಾತ್ರ ಬ್ರಾಹ್ಮಣ. 
ಆದರ್ಶದ (ಚರಮಮೌಲ್ಯದ, ಪುರುಷಾರ್ಥದ) ವ್ಯಾಪಕತೆ ಹೆಚ್ಚಿದಷ್ಟೂ ಅದರ 
ಕಕ್ಷೆಯಲ್ಲಿ ಬರುವ ಜನರಸಂಖ್ಯೆ ಹೆಚ್ಚಾಗುವುದೆ೦ಬುದಕ್ಕೆ ""8೦೩0೦! 80೦6 08 (10 
187868 778]0110/ ಅತಿ ಬಹುಸಂಖ್ಯಾತರ ಅತಿಹೆಚ್ಚಿನ ಒಳಿತು'' ಎಂಬ 
ಪ್ರಜಾಪ್ರಭುತ್ವಾದರ್ಶಕ್ಕಿಂತಲೂ ಗಾಂಧಿಯವರ “ಸರ್ವೋದಯ” ಎಂಬ ಆದರ್ಶವು 
ಹೆಚ್ಚು ವ್ಯಾಪಕವೂ ಸರ್ವಾಕರ್ಷಕವೂ ಆಗಿದೆ. ಅದರ ಅಸ್ಪಷ್ಟತೆಯನ್ನು ನೆಹರು ಅವರು 
“ಸಮಾಜದಾದೀಯ ಸಮಾಜ ರಚನೆ” ಎಂದು ವ್ಯಾಖ್ಯಾನಿಸಿ ತೊಡೆದು ಹಾಕಿದರು. 
ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಸಾಧಿಸಲು ಸರ್ವರಿಗೂ ಸಮಾನಾವಕಾಶವಿರುವಂಥ 
ಸನ್ನಿವೇಶವನ್ನು ತರುವುದಲ್ಲದೆ, ಅದಕ್ಕೆ ಬೇಕಾದ ಸಾಮರ್ಥ್ಯದ ತಾರತಮ್ಯವನ್ನು ಪ್ರಜೆಗಳಲ್ಲಿ 
ಕಡಿಮೆಮಾಡಲು ತಕ್ಕ ಸರಕಾರಿ ಧೋರಣೆ, ವಿಧಿ ಮತ್ತು ಪ್ರಶಾಸನ ಕ್ರಮಗಳನ್ನು 
ಯೋಜಿಸಿ ಜಾರಿಗೆ ತರುವುದು “ಪ್ರಜಾಪ್ರಭುತ್ವೀನ ಸಮಾಜವಾದ” ಎನ್ನಿಸಿತು. ಅದಕ್ಕೆ 
“ಭಾರತೀಯ ಎಂಬುದನ್ನು ಕೆಲವರು ಸೇರಿಸಿದರು. “ಭಾರತೀಯ ಜಾಟ್‌ 
ಅದರ ಹ್ರಸ್ವರೂಪ. ಭಾರತದಲ್ಲಿ ಇಂದಿರುವ ಸಾಂಸ್ಕೃತಿಕ, ವೈಜ್ಞಾನಿಕ ಮತ್ತು ಆರ್ಥಿಕ 
ಪರಿಸ್ಥಿತಿಗನುಗುಣವಾಗಿ ವಿಧಿ ಹಾಗೂ ಪ್ರಶಾಸನ ಕ್ರಮಗಳನ್ನು ತರುವುದರಲ್ಲೇ ಭಾರತೀಯತೆ 
ಇದೆ. ಸರ್ವೋದಯಕ್ಕಾಗಿ ದುಡಿಯುವುದು ಮೋಕ್ಷಕ್ಕೆ ಸಾಧನವಾಗುವುದು ಅಥವಾ 
ಜೀವನ್ಮುಕ್ತನ ನಿವೃತ್ತಿಕರ್ಮವೂ ಆಗುವುದು. ಅಂಥ ದುಡಿತಕ್ಕೆ ಸಾಮೂಹಿಕ ಸಂಘಟನೆ 
ಅನಿವಾರ್ಯ ಗಾಂಧಿಯವರು ಮಾಡ ಹೊರಟಿದ್ದು ಸಂಸಾರಿಗಳ ನೇತೃತ್ವವುಳ್ಳ ಸಂಘಟನೆಯನ್ನು; 


* ೭೦೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆದ್ದರಿ೦ದ ಅದು ಬೇಗ ಜಯಪಡೆಯಲಿಲ್ಲ. “ಆನ೦ದ ಮಠದಲ್ಲಿ ಕಲ್ಪಿಸಿದ್ದು ಕೇವಲ 
ಸಂನ್ಯಾಸಿಗಳ ಸಂಘಟನೆಯನ್ನು; ಆದ್ದರಿ೦ದ ಅದು ಸಾಧ್ಯವಾಗಲಿಲ್ಲ. ಈ ಎರಡು 
ಕ್ರಮಗಳ ಸ೦ಯೋಜನೆಯು ಸಫಲವಾದೀತು. ಸದ್ಯದ ಹಿ೦ದು ಮಠದ ಸಂನ್ಯಾಸಿ ಇಲ್ಲಿ 
ಅಭಿಪ್ರೇತನಲ್ಲ; ವಿವೇಕಾನಂದರಂಥ ಸಂನ್ಯಾಸಿಗಳು ಅಭಿಪ್ರೇತರು, ಗಾ೦ಂಧಿಯವರಂಥ 
ಸಂಸಾರಿಗಳು ಸೂಚಿತರು. ಅಂಥವರ ಸ್ಥಾಯಿಯಾದ ನೇತೃತ್ವದಲ್ಲಿ ಅನುಯಾಯಿಗಳು 
ತರಬೇತಾಗುವುದು ಸಂಘಟನೆಯ ಚಿರಸ್ಥಾಯಿತ್ವದ ಪ್ರಥಮಸೂತ್ರ ಭಾರತೀಯ ಸಂಘಟನೆಗೆ 
ಸದ್ಗುರು ಅಗತ್ಯ- ಇಹಕ್ಕಾಗಲಿ, ಪರಕ್ಕಾಗಲಿ; ಅವನೇ ನೇತಾರ (ನೇತಾಜಿ). ಅಂಥ 
ಬ್ರಾಹ್ಮಶಕ್ತಿಯ ಸೂಚನೆಯಂತೆ ಅನುಯಾಯಿಗಳ ಕ್ಷಾತ್ರಶಕ್ತಿಯು ಕೆಲಸ ಮಾಡಲು 
ಕಂಕಣಬದ್ಧವಾಗುವುದು ಸಂಘಟಿತತೆಯ ಸುಸ್ವರೂಪ. 

ಶಾರೀರಿಕ ಶಿಕ್ಷಣದಲ್ಲಿ ಯೋಗಾಸನಗಳ ಜೊತೆಗೆ ಗರಡಿ ತರಬೇತೂ ಜುಜುತ್ಸೂಪ 
ಶಿಕ್ಷಣವೂ ಸೇರಬೇಕು. ಸ್ತ್ರೀಪುರುಷರ ಪ್ರಕ್ಕೇಕ ಗು೦ಪುಗಳು ತರಬೇತು ಹೊ೦ದುವಂತಾಗಬೇಕು. 
ಕರ್ಮಕೌಶಲಕ್ಕೂ (000/10೩1 51111) ಅಲ್ಲಿ ಸ್ಥಾನವಿರಬೇಕು- ಔಪಯೋಗಿಕ ವಸ್ತುಗಳ 
ನಿರ್ಮಾಣಕ್ಕೂ ಅಂಥ ಕೇಂದ್ರಗಳು ಶಾಖೆಗಳನ್ನು ತೆರೆದು ವೇಳಾಪತ್ರಿಕೆಯನ್ನು ಸಿದ್ಧಮಾಡಿ 
ಕಾರೃಪ್ರವೃತ್ತವಾಗಬೇಕು. ಈ ದೈಹಿಕ ಕಾರ್ಯಗಳೆಲ್ಲವೂ, ಒ೦ದೇ ಸ೦ಸ್ಥೆಯ ಅಧೀನವಾಗಿ 
ವೇಳಾಪತ್ರಿಕೆಯಂತೆ ನಡೆಯಬೇಕಲ್ಲದೆ ಬೇರೆ ಬೇರೆ ಸಂಸ್ಥೆಗಳ ಅಧೀನವಾಗಿ ಅಲ್ಲ. 
ಸಂಸ್ಥಾಭೇದವು ಕರ್ಮವಿಘಟನೆ ಹಾಗೂ ಬುದ್ಧಿ ಅಥವಾ ಮನೋವಿಘಟನೆಗೆ 
ಕಾರಣವಾಗುತ್ತದೆ. ಹಾಗಾಗದಂತೆ ನೋಡಿಕೊಳ್ಳುವುದೇ ಸಮಗ್ರಯೋಗದ ರಹಸ್ಯ ಶಾರೀರಿಕ 
ಶಿಕ್ಷಣದ ಸಂಸ್ಥೆಗೂ ಮಾನಸಿಕ ಶಿಕ್ಷಣದ ಸಂಸ್ಥೆಗೂ ಅತ್ಯಂತ ನಿಕಟ ಸಂಪರ್ಕವಿರಜೇಕು 
ಮತ್ತು ಅವುಗಳ ವೇಳಾಪತ್ರಿಕೆಗಳು. ಪರಸ್ಪರ ಇ ರಿಕವಾರಚಹು: ೨೪ ತಾಸುಗಳಲ್ಲಿ ೬ 
ತಾಸುಗಳು ನಿದ್ರೆಗೆ ಹೋದರೆ ೬ ತಾಸುಗಳು ಮಾನಸಿಕ ಶಿಕ್ಷಣಕ್ಕೂ ಮತ್ತಾರು ತಾಸುಗಳು 
ಮೇಲೆ ಹೇಳಿದ೦ಂಥ ಶಾರೀರಿಕ ಶಿಕ್ಷಣಕ್ಕೂ ಮೀಸಲಾಗಬೇಕು. ಉಳಿದ ಆರು ತಾಸುಗಳನ್ನು 
ವೈಯಕ್ತಿಕವಾದ ಖಾಸಗಿ ಕೆಲಸಕ್ಕೂ ಮನೋರಂಜನೆಗೂ ಮೀಸಲು. ಮನೋರಂಜನೆಗೆ 
ದಿನದಲ್ಲಿ ೧॥ ತಾಸು ಸಾಕು - ಆಟ ಬೇಕಾದವರಿಗೆ ಆಟ, ಕಲೆ ಸಾಹಿತ್ಯಾದಿಗಳು 
ಬೇಕಾದವರಿಗೆ ಕಲೆಸಾಹಿತ್ಯಾದಿಗಳು. ಬೌದ್ಧಿಕ ಅಥವಾ ಮಾನಸಿಕ ಶಿಕ್ಷಣದಲ್ಲಿ ಶಾಸ್ತ್ರಜ್ಞಾನ- 
ವ್ಯವಹಾರ ಜ್ಞಾನಗಳ ಸಮನ್ವಿತ ಪಾಠಗಳು ದೊರಕಬೇಕು. ಒಲವಿನ ಪರೀಕ್ಷೆಯು 
ಕರ್ಮಕೌಶಲ್ಯಕ್ಕೂ ಶಾಸ್ತ್ರಾಧ್ಯಾಸಕ್ಕೂ ಅವಶ್ಯಕ; ಅನ್ಯಥಾ-ಸ್ಥಳ, ಕಾಲ, ಸಾಧನ, "ವ್ಯಕ್ತ 
ಧನ, ಶಕ್ತಿಗಳ. ಅಪವ್ಯಯದಾಗುತ್ತದೆ. ಸುಸಂಗ್ರಹ - ದುಃಸಂಗ್ರಹಗಳ ಬೇಕದಂತಂದೀ 
ಸುವ್ಯಯ- ದುರ್ವಯಗಳ ವಿವೇಕವೂ ಸಂಘಟಿತ ಕಾರ್ಯಗಳಿಗೆ ಅತ್ಯಗತ್ಯ. 

ವ್ಯಕ್ತಿಗಳ ನೈಸರ್ಗಿಕ ಶಕ್ತಿಗಳಲ್ಲಿ ತಾರತಮ್ಯವಿರುವುದು ಸ್ಪಷ್ಟ. ಒಂದು ವ್ಯಕ್ತಿಗೆ ೧೦ 
ಶಕ್ತಿಗಳಿದ್ದರೆ (ಲಿ&೩0೩೦1108) ಅವುಗಳೊಳಗೇ ತಾರತಮ್ಯವಿರಬಹುದು; ಹಾಗೇ ಅವುಗಳಷ್ಟಕ್ಕೂ 
ಇತರ ವ್ಯಕ್ತಿಯ ೧೦ ಶಕ್ತಿಗಳೆಲ್ಲವುಗಳಿಗೂ ಬಿಡಿಯಾಗಿಯೋ ಇಡಿಯಾಗಿಯೋ 
ತಾರತಮ್ಯವಿರಬಹುದು. ಅಶಕ್ತಿಯೂ ಶಕ್ತಿಯೂ ಪರಿಮಾಣತಃ ಸಾಪೇಕ್ಟ ಪದಾರ್ಧಗಳು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೦೭ * 


ಒಬ್ಬನು ಅಶಕ್ತಿಯನ್ನೂ ಶಕ್ತಿಯನ್ನಾಗಿ ಆಪತ್ಕಾಲದಲ್ಲಾದರೂ ಬಳಸಿಕೊಳ್ಳುವಂತೆ ತರಬೇತು 
ಹೊಂದುವುದೇ ನಿಜವಾದ ತರಬೇತು - ಅವನ ಶಕ್ತಿ ಪ್ರಕಾರಗಳಲ್ಲಿ ಭೇದವಿದ್ದಾಗ. 
ಎಲ್ಲರೂ ಎಲ್ಲವನ್ನೂ ಒಂದೇ ಮಟ್ಟದಲ್ಲಿ, ಒಂದೇ ಅವಧಿಯಲ್ಲಿ, ಒಂದೇ ವೇಗದಲ್ಲಿ. 
ಒಂದೇ ಸಾಧನದಿಂದ ಮತ್ತು ಒಂದೇ ರೀತಿಯಿ೦ದ ಮಾಡಲಾರರು. ಮಟ್ಟ (ಗುಣಮಾನ), 
ಅವಧಿ, ವೇಗ, ಸಾಧನ ಮತು ರೀತಿಗಳೆಲ್ಲವನ್ನೂ ಲೆಕ್ಕಕ್ಕೆ ತೆಗೆದುಕೊಂಡು ಒಬ್ಬೊಬ್ಬನ 
ಪ್ರಧಾನ ಕರ್ಮಕರ್ತ್ಯತ್ವವನ್ನು ಗುರುತಿಸಿ ಅವನಿಗೆ ಅದರಲ್ಲೇ ಹೆಚ್ಚು ತರಬೇತೂ ಉದ್ಯೋಗವೂ 
ಸಿಗುವಂತಾಗುವುದು ಸಂಘಟತ ಜೀವನದ ಆರೋಗ್ಯಸೂತ್ರ. ಪ್ರತಿಯೊಂದು ಸಂಸ್ಥೆಯೂ 
ಒ೦ದು ಕುಟುಂಬದಂತೆ ಸಾಗುವ ಆವರಣವಿರುವಂತೆ ನೋಡಿಕೊಳ್ಳುವುದು ಉದ್ದೇಶ 
ಸಾಧನೆಗೆ ಅತ್ಯಂತ ಅಗತ್ಯವಾದ ಉಪಾಯ. ಸಂಘ-ಸಂಸ್ಥೆಗಳ ಕೌಟುಂಬಿಕತೆಯೊಂದೇ 
ಜನರನ್ನು ಶೋಷಣ ವಿಮುಖರನ್ನಾಗಿ ಮಾಡಬಲ್ಲದು. ಭಾರತದ ಕುಟುಂಬಕ್ಕೆ ಶ್ರೀರಾಮನ 
ಗಾರ್ಹಸ್ಥ್ಯವು ಮಾದರಿ. ಅವನ ರಾಜ್ಯವು ಸಂಘಟಿತ ಸಾಂಸ್ಕೃತಿಕ ರಾಷ್ಟ್ರೀಯ ಕುಟುಂಬಕ್ಕೆ 
ಮಾದರಿ. 


ಡಿ 


* ೭೦೮ 


೨೪ 


ಸಾಂಸ್ಕೃತಿಕ ರೋಗನಿದಾನ ಮತ್ತು ಪ್ರತೀಕಾರ 


81085070 7011701010 ಐಷಾರಾಮಗ್ರಹ ಮುತ್ತು %ಔಂ೩11೧/ 01701016 
ವಸ್ತುಸತ್ಯೋನ್ಮುಖತೆ ಎ೦ಬ ಎರಡರಲ್ಲಿ ಒ೦ದನ್ನು ಮನುಷ್ಯ ಆರಾಧಿಸುತ್ತಾನೆ ಎಂಬುದನ್ನು 
ಪ್ರಯೋಗ ಮನಃಶಾಸ್ತ್ರವು ಸಿದ್ಧ ಮಾಡಿದೆ. ಐಷಾರಾಮಿಗಳು ಬಾಲಿಶರು; ಅವರಿಗೆ 
ಜೀವನದ ಕಾಲಾ೦ತರಾನುಭವ್ಯವಾದ ಬೆಲೆಗಳ ಕಡೆಗೆ ಗಮನವೇ ಇರದು. ತಾತ್ಕಾಲಿಕ 
ಅಪ್ರಿಯ ಸಂನಿವೇಶವನ್ನೂ ಅವರು ಎದುರಿಸಲಾರರು. ಅಂಥವರು ಪಲಾಯನವಾದಿಗಳು, 
ಗುಪ್ತಿಪ್ರಿಯರು, 510100 770115 ೩೫೦ 8%700(-00605017700 70178105 ೩7೮ 01೦10178010- 
ಕದ್ದು ತಿಂದ ಹಣ್ಣು ಬಲು ರುಚಿ, ಅನರ್ಹತೆ ಇದ್ದೂ ಬ೦ದ ಬಹುಮಾನವು ಹೆಚ್ಚು 
ಅಪೇಕ್ಷಣೀಯ ಎಂಬುದು ಐಷಾರಾಮ ಗ್ರಹ ಹಿಡಿದ ಸುಖಕ್ರಿಮಿಗಳಿಗೆ ಸಹಜ. 8018 
60000100. ೩76 ೪7151011 11111108 ಆತ್ಮವಂಚನೆ ಮತ್ತು ಹಗಲುಗನಸು ಕಾಣುವುದು 
ಅವರಿಗೆ ಸಹಜ. ಕೆಲವೊಮ್ಮೆ ]6೩1008)/ 0017010೬ ಮಾತ್ಸರ್ಯಗ್ರಹವೂ ಅವರನ್ನು 
ಹಡಿದುಕೊಳ್ಳುವುದುಂಟು. ಅನಂತರ 580181% ಸೇಡಿನ ಮನೋವೃತ್ತಿ ಬೆಳೆದು ಅಸಾಮಾಜಿಕ 
ಕೃತ್ಯ ಮಾಡುವುದರಲ್ಲಿ ಹೆಮ್ಮೆಪಡುವ ವಿಕಟಾಟ್ಪಹಾಸಶೀಲ ಅವರಲ್ಲಿ ಮನೆ 
ಮಾಡಿಕೊಳ್ಳಬಹುದು. ಆಮೇಲೆ 5277088507 ಹಿಂದೆ. ಪ್ರಿಯವಾಗಿದ್ದವುಗಳನ್ನು ಬಿಟ್ಟು 
ತದ್ದಿರುದ್ಧ ಪ್ರಕೃತಿಯವುಗಳನ್ನು ಮೆಚ್ಚುವ ಹಠವು ಅವರಲ್ಲಿ ಉದಯಿಸುತ್ತದೆ. ಕೊನೆಯಲ್ಲಿ 
8817018 ಕ್ರಮಬದ್ಧವಾದ ಮತಿಭ್ರಮೆ ತಲೆದೋರುವುದು ಸಹಜವಾಗಿ ಬಿಡುತ್ತದೆ. ಭಾರತದ 
ವಿದ್ಯಾವಂತರಲ್ಲಿ ಅನೇಕ ಜ್ಞಾನಲವ ದುರ್ವಿದಗ್ಗರು ಉಕ್ತ ಮನೋವ್ಯಾಧಿಗಳಿಗೆ ಪ್ರತಿದಿನವೂ 
ತುತ್ತಾಗುತ್ತಿದ್ದಾರೆ. ಸಮಾಜದ್ವೇಷ ಅಥವಾ ರಾಷ್ಟ್ರದ್ವೇಷ ಅವರಿಗೆ ವಕ್ತಸ್ವಾತಂತ್ರ ಕವಂದು 
ತೋರುತ್ತದೆ. ಈ ವಿಕೃ ತಮನಸ್ಮರಿಗೆ ಸ್ವದೇಶೀಯವಾದುದೆಲ್ಲವೂ ದ್ವೇಷ್ಠವಾಗಿರುತ್ತದೆ. 
ಇವರಿಗೆ ಟೂ ದಮನವಲ್ಲ, 0851 ಮರ್ದನವೊಂದೇ ಕಣ್ಣುತೆರೆಯಿಸಿ 
51011718100 ಉದಾತ್ತೀಕರಣದ ಪಥಕ್ಕೆ ಒಯ್ದು ಮುಟ್ಟಸಬಲ್ಲದು. ಮರ್ದನಂ (ನಿರೋಧ) 
ಗುಣವರ್ಧನ೦. ಇದೇ ನಾಲ್ಕನೆಯದಾದ ದಂಡೋಪಾಯ ಅಥವಾ ಶಿಕ್ಷಣಾರ್ಥವಾದ 
ಶಿಕ್ಷೆ. 

ದೈಹಿಕ ಶಿಕ್ಷೆಗಳೆಲ್ಲವೂ ಎಲ್ಲ ಸಂದರ್ಭಗಳಲ್ಲೂ ಎಲ್ಲರಿಗೂ ವರ್ಜ್ಯವೆ೦ಬ ಭ್ರಮೆಯನ್ನು 
ಒಂದು ರಾಷ್ಟ್ರ ಬೆಳೆಸಿಕೊಂಡರೆ ಅದು ಕೆಲವೇ ಕಾಲದಲ್ಲಿ ದಿವಾಳಿಯಾಗುವುದು ಸ್ಪತಃಸಿದ್ಧ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೬೦೯ * 


ನಮ್ಮ ರಾಷ್ಟ್ರದ ಅಧಿಕೃತ ಧುರೀಣರನೇಕರಿಗೆ ಇಂಥ ಮತಿಭ್ರಮೆಯುಂಟಾಗಲು ಅವರಿಗೆ 
ಐಷಾರಾಮಗ್ರಹ ಹಿಡಿದಿರುವುದೇ ಕಾರಣ. ನಿಜವಾಗಿ ನೋಡಿದರೆ ಪಶ್ಚಾತ್ತಾಪ ಪಡದ 
ತಪ್ಪಿತಸ್ಥ ರಿಗೆ ದೇಹಶಿಕ್ಷೆ ಕೊಡುವುದೇ ನಿಜವಾದ ಶಿಕ್ಷೆ. ಅದರಿ೦ದ ಆಗುವ ಸತ್‌ಪರಿಣಾಮ 
ದುಡ್ಡಿನ. ದಂಡದಿಂದಾಗದು. ದುಡ್ಡಿನ ದಂಡವು ಧನಿಕ ದರಿದ್ರಭೇದವನ್ನ `ವಲಂಬಿಸುವುದರಿಂದ 
ಚುನಾವಣೆಯ ಇಡುಗ೦ಟಿನಂತೆಯೇ ವರ್ಜ್ಯ. 10! 10 ೫೦: ದುಡಿಯುವ ಹಕ್ಕು 
ಉದ್ಯೋಗ ಒದಗಿಸುವ ಜವಾಬ್ದಾರಿಯನ್ನು ಸರಕಾರಕ್ಕೆ ಮತ್ತು ಸಮಾಜಕ್ಕೆ ಅ೦ಟಿಸುವುದರಷ್ಟೇ 
ನ್ಯಾಯವು ಅಂಥ ದೇಹದ೦ಡನೆಯ (ದುಡಿತದ) ಶಿಕ್ಷೆಯಲ್ಲಿಯೂ ಇದೆ. ಕೆಲ ಮಾನಸಿಕ 
(ನರ)ರೋಗಗಳಿಗೆ ದೇಹ ಶಿಕ್ಷೆಯ ಅಭಾವವೇ ಕಾರಣವಾಗುತ್ತದೆ. ಅಳುವುದು 81/8178 
08 8010%/ ಮನಸ್ಸನ್ನು ಹಗುರಗೊಳಿಸುವಂತೆ, ದೇಹಶಿಕ್ಷೆಯು ಧರ್ಮಬೀರುತ್ಹವನ್ನು 
ಅಗತ್ಯವಾಗಿ ಸಾಮಾನ ಅಸಂ೦ಸ್ತ ತರಲ್ಲಿ ಮೊದಲು ಮೂಡಿಸಿ ಕ್ರಮಶಃ ವರಲ್ಲಿ 
ಧರ್ಮಪ್ರಿಯತೆಯನ್ನು ಹುಟ್ಟಿಸುತ್ತದೆ. ವಿಷಯಲಂಪಟರಾದ (ಐಷಾರಾಮಗ್ರಹ ಹಿಡಿದ) 
ಜನರಿಗೆ ಅದು ಅತ್ಯುಚಿತ. ಇಲ್ಲವಾದರೆ ಅವರು ಗು೦ಡರೋ ದೀರ್ಫ್ಥಕಾಲಿಕ 
ನರರೋಗಿಗಳೋ ಆಗಿ ಸಮಾಜಕ್ಕೂ ತಮಗೂ ಹಾನಿಕಾರಕರಾಗಿಯೇ ಉಳಿಯುತ್ತಾರೆ. 
ಮತಿಭ್ರಮೆ ಮೂರ್ಪಶಾಶ್ಯಕ್ಕೇರಿದಾಗ “ದಂಡೋ ದಶಗುಣೋ ಭವೇತ್‌” ಎಂಬುದು 
ಅ೦ಥ ಭ್ರಮಿಷ್ಯರ ಉದ್ಧಾರದ ಮೊದಲಿನ ಪರಿಣಾಮಕಾರಿಯಾದ ಕ್ರಮ. ಸತ್ಯಾಗ್ರಹದ 
ಸೋಗನ್ನು ಗುಂಪಾಗಿ ನಡೆಯಿಸುವ ದುರಾಗ್ರಹಿಗಳ ಕಾರ್ಯಕ್ಕೂ ಅದೇ ಮದ್ದು. ಅವರಿಗೆ 
ಮಹಾಜನರ ಸಂಮತಿ ಇರದಿರುವುದೇ ಅವರ ಶಾಶ್ಯಕ್ಕೆ ಸಾಕ್ಷಿ. ಆಧುನಿಕ ವ್ಯಕ್ತಿಸ್ವಾತಂತ್ರ್ಯದ 
ಹೆಸರಿನಲ್ಲಿ ಸ್ವಾಚ್ಛಂದ್ಯವನ್ನು ಸಮರ್ಥಿಸಿಕೊಳ್ಳುವವರು. ರಾಷ್ಟ್ರ ದ್ರೋಹಿಗಳು. ಹಾಜಿ 
ಮನೋವಿಕಾರಕ್ಕೆ: ಾರಣವಾಸುವ ವರ್ತನೆಯು ಅಭಿಪ್ರಾಯ 7 ಸ್ವಾತಂತ್ರ್ಯದಂತೆ ಗ್ರಾಹ್ಯವಾದ 
ಸ್ವಾತಂತ್ರ್ಯವಲ್ಲ. "ಪಾಯ ಸ್ವಾತಂತ್ರ್ಯಕ್ಕೂ ಗಡಿಮಿತಿ ಇರುವುದು ಅನುಭವವೇದ್ಯ 
ಬಟತದರೆ “ಖುಶಿಯನ್ನು ಅಭಿಪ್ರಾಯವೆಂದು ಸಾಧಿಸುವವರೂ ಇದ್ದಾರೆ. ಅವರಿಗೆ 
ಅಹಿಂಸೆಯೇ ಸತ್ಯವೆಂಬುದರ ಅರ್ಥಗೊತ್ತಿಲ್ಲ. ಹಿಂದು ಸಂಸ್ಕೃತಿಯ ಉನ್ನತ ಆದರ್ಶ 
ವರ್ತನೆಗೆ ಭಂಗ ಉ೦ಟು ಮಾಡುವ ಸ್ವಾತಂತ್ರ್ಯಗಳು ಭಾರತೀಯವೆಂತಾದಾವು? ಒಂದು 
ನಾಗರಿಕತೆಯಲ್ಲಿ ನ್ಯಾಯಾಧೀಶರೂ ಕೋರ್ಟುಗಳೂ ಇರುವುದು ವ್ಯಕ್ತಿ ಸ್ವಾತಂತ್ರ್ಯದ 
ಸ್ವಾಚ್ಕ ಸ೦ದ್ಯಕ್ಕೆ ತಡೆಂರೊಡ್ಡ್ತುವುದಕ್ಕಾಗಿ೦ರರೀ ಅಲ್ಲವೇ? ಅಶ್ಲೀಲವು 
ಸಮಾಜಮನೊವಿಕಾರಕವಾಗುವುದು ಆಯಾ ಸಮಾಜದ (ರಾಷ್ಟದ) ಸಮುದಾಚಾರದ 
ನಿಯಮಗಳಿಗೆ ಅಧೀನ. ಖೋಸ್ಲಾ ಸಮಿತಿಗಿದು ಗೊತ್ತಿಲ್ಲ. ಏಕೆ? `ಖೋಸ್ಲಾ ಮಹಾಶಯ 
ಭಾರತೀಯತ್ವದ ಸಂಸ್ಕಾರವನ್ನು ಪಡೆದವನಲ್ಲ. ಅಸಂಸ್ಕೃತರಿಂದು ಶಾಸಕರಾಗಬಲ್ಲರು, 
ನ್ಯಾಯಾಧೀಶರೂ ಆಗಬಲ್ಲರು! ಅದರಿಂದಲೇ ಭಾರತಎನ್ನೂ ಭಾರತವಾಗಿಲ್ಲ. 
ಬ್ರಿಟಿಷರಿಗಿ೦ಂತಲೂ ಹೆಚ್ಚಿನ ಅಭಾರತೀಕರಣವನ್ನು ಕಾಂಗ್ರೆಸ್ಸು ಮಾಡಿತು. ಅದರಲ್ಲಿಯ 
ಕೆಲವೇ ಜನರಿಗೀಗ ಅದರ ದುಷ್ಪರಿಣಾಮ ಹೊಳೆಯುತ್ತಿದೆ. ಯಾಂತ್ರೀಕರಣದ 
ಸಾ೦ದರ್ಭಿಕತೆ-ಅಸಾ೦ದರ್ಭಿಕತೆಗಳನ್ನು ಅರಿಯದ ಸುಧಾರಕರ ಕೀಲೋತ್ಪಾಟಿವಾನರತೆಯ 


ಪರಿಣಾಮ ಅಲ್ಲಿ ಇಲ್ಲಿ ಆಗೀಗ ಕ೦ಡುಬರಲಾರಂಭಿಸಿದೆ. ವೇಳಾನಿಯಮವೊಂದನ್ನು 


* ೭೧೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಲಿಸದ ಶಿಸಿನ ಪರೋಪದೇಶಪಂಡಿತರ ಆಧುನಿಕತೆ ಈ ಬಗೆಯದೇ ಆಗಿದೆ. ಎಜ್ಞಾನದಂತೆ 
ಆಧುನಿಕತೆ-ಸ್ವಾತಂತ್ರ್ಯಗಳೂ ಹಿ೦ದುಗಳಲ್ಲಿ ಹಲವರ ಮತಿಭ್ರಮೆಗೆ ಕಾರಣವಾಗಿದೆ. ನಿಜ 
ವಿಜ್ಞಾನ, ನಿಜ ಆಧುನಿಕತೆ, ನಿಜ ಸ್ವಾತಂತ್ರ್ಯಗಳನ್ನು ಅಂಥವರಿಗೆ ಸಕಾಲದಲ್ಲಿ 
ಚತುರೋಪಾಯಗಳಿ೦ದ ಪರಿಚಯಮಾಡಿಕೊಡದಿದ್ದರೆ ಅವರು ಸಮಾಜ ಕ೦ಟಕರು 
(ಅರ್ಥಾತ್‌ ರಾಷ್ಟದ್ರೋಹಿಗಳು) ಎನ್ನಿಸದಿರರು. ನಾಗರಿಕತೆಯನ್ನೊಮ್ಮೆ ಕಸೆಕಟ್ಟಟಹುದಾದರೂ 
ಸಂಸ್ಕೃತಿಯನ್ನು ಹಾಸ್ಕಾಸ್ಪದವಾಗದಂತೆ ಹಾಗೇ ಕಸೆಕಟ್ಟಲು ಯಾರಿಂದಲೂ ಸಾಧ್ಯವಿಲ್ಲ. 
ಸಂಯಮವೇ ಸೌಂದರ್ಯವೆಂಬುದು ನಮ್ಮ ಸಂಸ್ಕೃತಿ. ಅಸಂಯಮಿಗಳು ಅಸಂಸ್ಕೃತರು. 
ಸ್ವಾತಂತ್ರ ್ಕಪೆಂಬುದು ಸಂಯಮದಷ್ಟು ಸಾಂಸ್ಕ ಶಿಕ ಮಹತ್ವವನ್ನಿಲ್ಲಿ ಪಡೆಯದಿರಲು 
ಸ್ವಾತಂತ್ರ್ಯದಲ್ಲಿ ಮೊದಲಿನಿಂದಲೂ ಆಗ್ಗವಾಗಿತ್ತು. ಬ್ರಿಟಿಷರ "ಕಾಲದಲ್ಲಿ ಮಾತ್ರ ಅದು 
ಅಷ್ಟು ತುಟ್ಟಿಯಾಯಿತು; ಆಗ ಸಂಯಮವು. ದಾಸ್ಯಕ್ಕಿಳಿಯಬೇಕಾಯ್ತು. ಈಗಲೂ 
ಪ್ರಾಮಾಣಿಕನಿಗೆ ಸ್ವಾತಂತ್ರ್ಯ ಬಹಳ ತುಟ್ಟಿ, ಅಪ್ರಾಮಾಣಿಕರಿಗೆ ಅಗ್ಗ. ಈ ಅವಸ್ಥೆಗೆ 
ಭಾರತೀಯ ಆಡಳಿತಕಲೆಯಲ್ಲಿ ನುರಿಯದ ಸರಕಾರಿ ಅಧಿಕಾರಿಗಳೂ ಮಂತ್ರಿಗಳೂ 
ನೌಕರರೇ ಕಾರಣ. ಜನರ ಅಸಂಸ್ಕಾರಕ್ಕಿಂದು ರಾಜಕೀಯರೂ ಸರಕಾರಿಗಳೂ ಕಾರಣರಲ್ಲದೆ 
ಇನ್ನಾರೂ ಮುಖ್ಯವಾಗಿ ಅಲ್ಲ. ಇವರಿಗೆ ಮೊದಲು ಭಾರತೀಕರಣದ ದೀಕ್ಷೆಯನ್ನು 
ಕೊಡುವುದಗತ್ಕ. ಹಿ೦ದು ವಿಶ್ವವಿದ್ಯಾಲಯ ಶಾಂತಿನಿಕೇತನಗಳಿಗಾಗದ ಕೆಲಸವಿದು. ರಾಮಕೃಷ್ಣ 
ಮಿಶನ್ನಿನವರಿಗೆ ಮಾತ್ರ ಸಾಧ್ಯ. ಅವರಿಗೆ ದೇಶದಾದ್ಯಂತವಾಗಿ ಪ್ರಾಚುರ್ಯ, ಪ್ರೋತ್ಸಾಹ, 
ಸಹಾಯಗಳು ದೊರಕಬೇಕು. ಅವರು ಎಲ್ಲ ವಿಶ್ವವಿದ್ಯಾನಿಲಂಯುಗಳ ನೈತಿಕ 
ನಿಯಾಮಕರಾಗಬೇಕು. ಆಗ ಬ೦ಕಿ೦ಚ೦ದ್ರರ ಆತ್ಮಕ್ಕೆ ಸಂತೋಷವಾದೀತು, ರವೀಂದ್ರರಿಗೆ 
ಹರ್ಷವಾದೀತು. ಗಾಂಧಿಯವರಿಗೆ ಯಶಸ್ವಿಯರಾದಂತೆನ್ನಿಸೀತು, ತಿಲಕರಿಗೆ 
ಕೃತಾರ್ಥರಾದಂತೆನ್ನಿಸೀತು, ಅವರ ದಿನಾಚರಣೆ ಮಾಡುವ ಸೋಗು ಮಾಯವಾದೀತು, 
ಭಾರತೀಯ ಬಾಳುವೆ ಸತ್ಯವೆನ್ನಿಸೀತು! ಇಲ್ಲವಾದರೆ, “4701107 ೪111100 1110701 
0೦8೦1100181 ೫71001 70101100 ೩06 10018 1771(11001 5017017-1778! 1870 
110 60 ೪10 010807 - ದಯೆಯಿಲ್ಲದ ಪ್ರಾಧಿಕಾರಿ ಭಯಭಕ್ತಿಗಳಿಲ್ಲದ (ಧಾರ್ಮಿಕ) 
ಸಮಾರಂಭ, ದುಃಖವಿಲ್ಲದ ದುಃಖ ಸೂಚಕ ಸಭೆ... ಇವುಗಳನ್ನು ಕಟ್ಟಕೊಂಡು ನಾನೇನು 
ಮಾಡಲಿ?” ಎಂದು ಕನ್‌ಫ್ಯೂಷಿಯಸ್‌ ಕೇಳಿದಂತೆ ನಾವೂ ಕೇಳಬೇಕಾದೀತು. “ಸರ್ವೋ 
ದಂಡಜಿತೋಲೋಕೋ ದುರ್ಲಭೋ ಹ ಶುಚಿರ್ನರಃ' ಎಂಬ ಸ್ಥಿತಿಯು ಶಿಥಿಲ ಪ್ರಶಾಸನದ 
ಪರಿಣಾಮ. ಉಗ್ರದ೦ಡ ಹೇಗೋ ಶಿಥಿಲ ದಂಡ ಹಾಗೇ ರಾಷ್ಟ್ರಹತ್ಯಾಕಾರಿ. ಸ ಸಮದಂಡಕ್ಕೆ 
“ಯೋಗಃ ಕರ್ಮಸು ಕೌಶಲಂ' ಅಗತ್ಯ. ಪಾತ್ರಾ ಪಾತ್ರವಿವೇಕ' ಅವಶ್ಯಕ, ದೇಶ- ಚ 
ಸಂದರ್ಭಗಳ ಜ್ಞಾನ ಅನಿವಾರ್ಯ 10181 ಆ 08 ಹಿ1ಗ782/4078008- ದಿಲ್ಲಿಯ ಪ್ರಶಾಸನ 
ಶಾಲೆ ಅಥವಾ ಪ್ರಸ್ಥಾನವು ಉಕ್ತಸಂಸ್ಕಾರವನ್ನು ನಮ್ಮ ಆಡಳಿತಗಾರರಿಗೆ ಕೊಡಲು 
ಸಮರ್ಥವಾಗಿಲ್ಲ. ಅದಕ್ಕೆ ಧನುಷ್ಕೋಡಿ ಪ್ರಶಾಸನ ಆಶ್ರಮ ಸಿದ್ಧವಾಗುವುದು ಅಗತ್ಯ. 
“ಎವೇಕದಿ೦ದ ಸಂದೇಹನಾಶ, ನೀತಿಯಿ೦ದ ದುಃಖನಾಶ, ನಿರ್ಧಾರದಿಂದ ಭಯನಾಶ” 
ಎ೦ಬ ಚೀನರ್ಷಿಯ ಮಾಡತಿಲ್ಲಿ ಸ್ಮರಣೀಯ. ರಾಷ್ಟ್ರೀಯತೆಯ ಬಗೆಗೆ ವಿವೇಕಯುಕ್ತವಾದ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೬೧೧ * 


ನಿರ್ಫಾರವಿಲ್ಲದ ಹೃದಯಾಂತರಾಳವು ಗಣ್ಯ ಅಧಿಕೃತ ಮುಖಂಡರಿಗಿರುವಾಗ ಅದೆಂತು 
ಸತ್ಯವಾಗಿ ಅನುಭವಕ್ಕೆ ಬಂದೀತು? ೦॥607-11700611655 ತೆರೆದ ಮನದಲ್ಲಿಂದು ತೆರೆದ 
ಹಾಗೂ ತೆರಪಿದೆ. ಉನ್ಮೀಲಿತ ಮನ ಹೀಗೆ; ನಿಮೀಲಿತ ಮನವೋ? ಧೃತರಾಷ್ಟ್ರ ರಾಷ್ಟಧರ. 
ಬೌದ್ಧ ಮತದ ಪ್ರಚಾರಕರು ಮೊದಲು ಜಪಾನಿನಲ್ಲಿ ಚೆನ್ನಾಗಿದ್ದರಂತೆ. ಆ ಮೇಲೆ 
ಅವರಿಗೆ ದೊರಕಿದ ಜಯದ ದೆಸೆಯಿ೦ದ ಸುಮಾರು ೧೬೦೩-೧೮೬೮ರ ಅವಧಿಯನ್ನು 
ತಲುಪುವಷ್ಟರಲ್ಲಿ ಅವರ ಪರಂಪರೆಯವರು ಅತ್ಯಸಂಸ್ಕ ಶೆ ಮಟ್ಟಕ್ಕೆ ಇಳಿದರಂತೆ. ಸ್ವತಂತ್ರ 
ಭಾರತದ 'ಅಳರಸ ರ ಪರಂಪರೆ ಅದೇ ದಾರಿಯನ್ನು. ನಡು ಖಿ ಧರೆ ಬೀಜವನ್ನು 
ನುಂಗಿತು, ಬೇಲಿ ಹೊಲವನ್ನು ಮೇದಿತು! 


ಶೀಖ ಮತದಲ್ಲಿ “786 ೮ 1701806 115 0೦15018110) 17 10 0061 0810 
18100 - ಗುರುವು ತನ್ನ ವ್ಯಕ್ತಿತ್ವವನ್ನು ರಾಷ್ಟ್ರದಲ್ಲಿ ಲೀನಗೊಳಿಸಿದನು” ಎಂದಿದೆ. ಇದು 
ದೇವರ ಭಕ್ತಪರಾಧೀನತೆಗೆ ಸರಿಸಮ . “ಸಂಘದಲ್ಲಿ ಗುರುವನ್ನು ಹುಡುಕಿದರೆ ಸಿಗುತ್ತಾನೆ” 
ಎಂಬುದು "ಸಭೆಯಲ್ಲಿ ದೇವರಿದ್ದಾನೆ” ಎಂಬುದಕ್ಕೆ ಸದೃ ಜವಾನರು. ರಾಷ್ಟ್ರವು ಒಂದು 
ಪ್ರಜಾಸಂಘ. ಸ೦ಘಶಕ್ತಿಯ ವೃದ್ಧಿಗೆ ವಕ್ತಿಶಕ್ತಿಯನ್ನು ಧಾರಯರೆಯುವುದು ರಾಷ್ಟ್ರೀಯ 
ಮತ. ವ್ಯಕ್ತಿಗಳ ಬ್ರಾತ್ಮ ತ್ತವು ಚಾ ಸಮಾನತೆಯ ಸ್ವಾತಂತ್ರ್ಯದ ಚಿರಸ್ಥಾಯಿತ್ವಕ್ಕೆ 
ಜೇಡ ಪರಸ್ಪರ ಸ್ನೇಹ-ಸಹಕಾರಗಳ ಬುನಾದಿ. ಮಾನಸಾಮ್ಯವು ಸಮಾನತೆಯ 
ಅ೦ತಃಸೂತ್ರವಾಗಿರುವುದು ಕಾರ್ಯಪಾಲಿಕೆ-ನ್ಯಾಯಪಾಲಿಕೆಗಳನ್ನು ಹೊರತುಪಡಿಸಿದ 
ಶಾಸನಸಭೆಗೆ ಮೀಸಲಾದದ್ದು. ಸರ್ವಾನುಮತ ಬಹುಮತಗಳಲ್ಲಿಯ ನ್ಯಾಯಸೂತ್ರ. 
ಭಾರತೀಯ ಸಮಾಜದಲ್ಲಿರುವ ಪ್ರತಿನಿಧಿಗಳಿಗೂ ಮತದಾರರಿಗೂ ಶಾಸನಿಕವಾಗಿ 
ಅರ್ಥಮಾನದ ವೈಷಮ್ಯವು ಪರಿಹಾರ್ಯ; ಇತರ ಮಾನವೈಷಮ್ಯಗಳು ಶೈಕ್ಷಣಿಕವಾಗಿ 
ಪರಿಹಾರ್ಯ- ಎ೦ಬುದನ್ನಿಂದು ರಾಷ್ಟೀಯ ಅರಿತಿರುವುದಗತ್ಯ. ನ್ಯಾಯವಾದ ವೈಷಮ್ಯಗಳನ್ನು 
ಸರ್ವರೂ ಮನ್ನಿಸಬೇಕಾದದ್ದು-ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಮಹಾನೀತಿವಂತರ ಮುಂದೆ 
ಉಳಿದವರೆಲ್ಲರೂ ಮಕ್ಕಳು. ಅಂಥವರೇ ಸಂಘನಾಯಕತ್ವಕ್ಕೆ ಅರ್ಹರೆಂಬುದನ್ನು 
ತಿಳಿಯದವನಿಗೆ ರಾಷ್ಟ್ರೀಯ ವವೇಕವಿಲ್ಲ. ಧನಪೂಜೆ- ಬ ಅಥವಾ ಸರಕ್‌ 
ಅಧಿಕಾರಪೂಜೆಗಳೀಗ "ರಾಷ್ಟ್ರತೋಷಣೆ ಣೆಗೆ ಕಾರಣಗಳಾಗಿವೆ. ರಾಜಕಾರಣಿಗಳೂ ಸರಕಾರಗಳೂ 
ಪ್ರಜೆಗಳ ಸೇವಕರೆಂಬುದನ್ನು ಅವರಿಗೆ ಮನದಟ್ಟು ಮಾಡಿಕೊಡುವಂತೆ ವರ್ತಿಸುವ 
ಪ್ರಜಾಶಕ್ತಿಯೇ ಪ್ರಭುತ್ವ ರಾಷ್ಟ್ರಪಭುತ್ವದ ಆತ್ಮಜ್ವಾನವಿಲ್ಲದವನು ಪ್ರಜಾಪ್ರಭುತ್ವದಲ್ಲಿ ಹೊಣೆಗೇಡಿ; 
ಇಂಥ ಹೊಣೆಗೇಡಿತನದ ಪರಿಹಾರಪ್ರಯತ್ನವು ಸರ್ವಶಿಕ್ಷಣಾಲಯಗಳಲ್ಲೂ 
ಪ್ರತಿಗಂಟೆಯಲ್ಲಿಯೂ ನಡೆಯಬೇಕು. ಅಲ್ಲಿ ಈಗ ನಡೆಯುತ್ತಿರುವುದು ಅಪ್ರಯತ್ನ 
ಅಥವಾ ದುಷ್ಪಯತ್ನ. 

ಭಾರತೀಯ ಅನಧ್ಯಯನ ದಿನಗಳೇ ಸರ್ವಸಂಸ್ಥೆಗಳ ರಜಾ ದಿನಗಳಾಗುವುದು 
ಶೈಕ್ಷಣಿಕ ರಂಗದಲ್ಲಿ ಆಗಬೇಕಾದ ಮೊದಲ ಸುಧಾರಣೆ. ಕ್ರಿಸ್ತಶಕದ ಲೆಕ್ಕಾಚಾರವನ್ನು 
ಬಿಟ್ಟು ವಿಕ್ರಮಶಕವನ್ನು ವ್ಯವಹಾರಕ್ಕೆ ತರುವುದು ೨ನೆಯ ಸುಧಾರಣೆ. ಪಾಠ ಶಾಲೆಯ 


* ೭೧೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಗುರು-ಶಿಷ್ಯ ಸಂಬ೦ಧವನ್ನು ಪುನರಾರಂಭಿಸಲು ಪರಿಪತ್ರ ಹೊರಡಿಸುವುದು ೩ನೆಯ 
ಸುಧಾರಣೆ. ಬರವಣಿಗೆಗಿ೦ತ ವಾಗ್ವ್ಯವಹಾರಕ್ಕೆ ಹೆಚ್ಚಿನ ಗುರುತ್ವ ಕೊಡುವುದು ೪ನೆಯ 
ಸುಧಾರಣೆ. ವಾಗ್ವಿಸಂಗತಿಯು ಭ್ರಷ್ಟಾಚಾರದ ಬಲಿಷ್ಠ ಪ್ರೇರಕ. ವಾಕ್ಮತಿಗಳ ಎಸಂಗತಿಯೇ 
ಭ್ರಷ್ಟಾಚಾರ. ಬಹಳ ಕಡೆ ವಕೀಲರೂ ನ್ಯಾಯಾಧೀಶರೂ ಪೋಲೀಸರೂ ಡಾಕ್ಟರರೂ 
ಸೈನಿಕರೂ ಉಚ್ಚಾಧಿಕಾರಿಗಳೂ ಉಚ್ಚಶಿಕ್ಷಕರೂ ಮಂತ್ರಿಗಳೂ ಭ್ರಷ್ಟಾಚಾರ ಪ್ರೇರಕರಾದಾಗ 
ಗುಮಾಸ್ತರ “ಧರ್ಮಶಾಲೆ ಕಾರಭಾರ” ನಡೆಯುವುದು ಸಹಜ. ಆಗ ರಾಜನಿದ್ದೂ 
ಅರಾಜಕವಾದ ರಾಜ್ಯದಲ್ಲಿರುವ೦ತೆ ಪರಸ್ಪರ ಅಪನಂ೦ಬಿಗೆ೦ಂತೆನೀ 
ಉತ್ಸರ್ಗನಿಯಮವಾಗುವುದು. “ನಂಬದಿರು ಈ ದೇಹ ನಿತ್ಯವಲ್ಲ” ಎಂದು ಹಳಬರು 
ಹಾಡಿದರೆ; ಈಗ “ನಂಬದಿರು ಜೊತೆಯವನ, ಕಳ್ಳನಾತ'' ಎಂದು ಹೊಸಬರು 
ಹಾಡಬೇಕಾಗಿದೆ. ಅಪನ೦ಬಿಕೆಗಳ ಹಿಮಾಲಯೋಪಮ ರಾಶಿಯ ಮೇಲೆ ನಡೆಯುವ 
ರಾಷ್ಟದ ಸ್ವತಂತ್ರ ವ್ಯವಹಾರ ಎಷ್ಟು ವರ್ಷ ನಡೆದೀತು? 

ನಲಿನೀದಲಗತಜಲಮತಿತರಲಂ 

ತದ್ದದ್‌ ರಾಷ್ಟ್ರಾರೋಗ್ಯಂ ಚಪಲಂ । 

ಅರಿಷಡ್ಜರ್ಗ ನಿಮಗ್ಗೈೈಃ ಕ್ರಿಯತೇ 

ಪರಚಕ್ರಾಗಮ ಪಥವಿನ್ಯಾಸಂ ॥ 

ಪ್ರಜಾಕ್ರೋಶವು ದೇಶಪ್ರೇಮವನ್ನು ಪ್ರಜೆಗಳಲ್ಲಿ ಉಳಿಯಗೊಡದುಃ “ಕ್ಷೀಣಾ ನರಾ 

ನಿಷ್ಕರುಣಾ ಭವಂತಿ”. ಅಂಥ ಆಕ್ರೋಶವು ಅರಾಷ್ಟ್ರೀಯ ಅಥವಾ ಆಭಾಸಿಕ. ರಾಷ್ಟ್ರೀಯ 
ಆಳಿಕೆಯ ಅನಿವಾರ್ಯ ಫಲ. ದೊಡ್ಡ ಆಸ್ತಿ ಅಧಿಕಾರಗಳ ದಾಸರು ಅಲ್ಪ ಆಭಾಸಿಕ "ರಾಷ್ಟ್ರ 
ಪೋಷಣೆ ಆಚಬುಸುತ ಅವಧಿಯಲ್ಲಿ ರಾಷ್ಟ್ರೀಯ ದೌರ್ಬಲ್ಯ “ಅಥವಾ ಕೈಥಿಲ್ಯ 
ಉಂಟಾಗುವುದು ಅಭೇದ್ಯ ಸತ್ಯ “ಭೇದೇ ಗಣಾ ವಿನಕ್ಕೇಯುಃ" ಎಂಬ ವ್ಯಾಸ ಸೂತ್ರದಂತೆ 
ಅವರು ಗಣಗಳನ್ನು (ಜನರ ವರ್ಗಗಳನ್ನೂ ವ್ಯಕ್ತಿಗಳನೂ) ಒಡೆದಾಳಲು ಶುರು ಮಾಡುತ್ತಾರೆ. 
ಗಣಗಳಿಗೆ ಪರಸ್ತರ ವಿಶ್ವಾಸ ತಕರ ಬಳಿಕ ಅವರ ಮೇಲಿನ ವಿಶ್ವಾಸ ಸವೂ 
ಹಾರಿಹೋಗುತ್ತದೆ. ಅತ್ರದ್ಧಾ, ವ್ಯವಹಾರಗಳೇ ಭ್ರಷ್ಟಾಚಾರಗಳು; ಅವೇ ರಾಷ್ಟ್ರಭ್ರಂಶಕಗಳು. 
ರಾಷ್ಟಭ್ರಂಶಕ್ಕೆ ಕಾರಣರಾದವರು ಭಪ್ಪ ರಾಷ್ಟೀಯರು, ಆಭಾಸಿಕ ರಾಷ್ಟೀಯರು. “ವಿದ್ಯಾವಂತರ” 
ಅವಿದ್ಯಯು ಈಗ ಸರ್ವಾಸ್ತಕ್ಕೆ ದಾರಿ 'ಮಾಡುತ್ತಲಿರುವುದನ್ನು ನಿಲ್ಲಿಸಲು ಜನಸಂಘಟನೆ 
ಮಾಡುವುದು ಆದ್ಯ ಕರ್ತವ್ಯ ಆಳುವ ಮಂತ್ರಿಗಳಲ್ಲಿ ಮುಕ್ಕಾಲುವಾಸಿ ಜನರು ಮನೆಗೆ 
ಹೋಗುವಂತೆ ಮಾಡಲು ಲೋಭಿ ಪೂಜಕವಾದ ಅವರ ಪಕ್ಷಗಳಿಗೆ ಮತದಾನ 
ಮಾಡದಿರುವುದು ಪವಿತ್ರವಾದ ರಾಷ್ಟ್ರೀಯ ಕರ್ತವ್ಯ. ಏಕೆಂದರೆ ಅವರು 
ಮಾತೃಯೌವನವನ್ನು ಛೇದ ಮಾಡುವ ಕೊಡಲಿಗಳಾಗಿದ್ದಾರೆ; ಲೋಭಾರಾಧನೆಯನ್ನವರು 
ಕೋೋಸದಕರ ಹಂಡು ಹೇಳುತ್ತ ಬಂದಿದ್ದಾರೆ. ಆಪತ್ಕಾಲದಲ್ಲಿ “ಶಸ್ತ ಸ್ವಂ ದ್ವಿಜಾತಿಭಿರ್ಗಾಹ್ವಂ” 
ಬ್ರಾಹ್ಮಣರೂ ಅರ್ಥಾತ್‌ ಶಿಕ್ಷಕವೃತ್ತಿ ಓಡಿದವರೂ ಶಸ ಸ್ವಧಾರಣ ಲಾಡಿ ದುಷ್ಪಸಂಹಾರ 
ಮಾಡಲು ಮುಂದಾಗಬೇಕೆಂದು ಮನು ಅಂದೇ ಹೇಳಿದನು. ಇಂದಿನ ಭಾಷೆಯಲ್ಲದು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೬೧೩ * 


ಕರನಿರಾಕರಣ, ಕಾಯದೆಭ೦ಗ, ಅಸಹಕಾರ ಚಳವಳಿಗಳೆನ್ನಿಸುತ್ತದೆ. ಈ ಮಾರ್ಗ ಹಿಡಿಯಲು 
(ಆಪತ್ಕಾಲದಲ್ಲಿ) ಅಂಜುವ ಸಂಘ, ಪಕ್ಷ. ವ್ಯಕ್ತಿಗಳು ಸ್ವರಾಜ್ಯಕ್ಕೆ ಅನರ್ಹರೆ೦ಂದ ಗಾಂಧಿಯವರ 
ನುಡಿ ಅಪ್ರತಿಹತ, ಅವಿಸ್ನ `ರಣೀಯ. 

ಯುದ್ಧ ಮಾತ್ರ ಆಪತ್ಕಾಲಿಕವಲ್ಲ, ಎಲ್ಲ ಸಲ ಆಪತ್ಕಾರಕವೂ ಅಲ್ಲ. ಕ್ಷಯ ರೋಗದ 
ಅಣುಗಳನ್ನು ರಕ್ತಕ್ಕೆ ಚುಚ್ಚಿ ದಾಯಾದನನ್ನು ನಾಶಮಾಡಿ, ಅವನ ಆಸ್ತಿಯನ್ನು “ಪಳಾರ” 
ಮಾಡುವ ಧೂರ್ತನಂತೆ, ಪಜೆಗಳಲ್ಲಿ ಸ್ವದೇಶಿಯವಾದ ಯಾವುದರ ಬಗೆಗೂ ಅಭಿಮಾನ 
ಉಂಟಾಗದಂತೆ ನೋಡಿಕೊಳ್ಳುವ ಮತ್ತು ಅವರು ಪರಸ್ಪರ ಗುಂಪುಗಳಾಗಿ 
ಕಲಹನಿರತರಾಗುವ೦ತೆ ೦ರೋಜಿಸುವ ರಾಜಕೀಯ ಇಂದ್ರರನ್ನು ಶಪಿಸಿ 
ಗದ್ದುಗೆಯಿಂದಿಳಿಸುವವರು ರಾಷ್ಟೀಯರು; ದೀನೋದ್ಧಾರದ, ದಲಿತೋದ್ಧಾರದ ನಾಟಕವನ್ನು 
ಪ್ರದರ್ಶಿಸಿ, ಆ ಬಗ್ಗೆ ಅಪಾರವಾಗಿ ಪ್ರಜಾದತ್ತ ಕರಧನವನ್ನು ವ್ಯಯಿಸಿ, ಆಡಳಿತದಲ್ಲಿ 
ಸರ್ವವಿದ'ದ ಬ್ರಷ್ಟಾಚಾರಗಳು ಉದಂಶುವಾಗುವಂತೆ ವರಾಡಿದವರನ್ನು 
ಪದಚ್ಯುತಗೊಳಿಸುವವರು ರಾಷ್ಟ್ರೀಯರು; ಮಹಾವಾಣಿಜ್ಯ ಸೂತ್ರಧಾರಿಗಳಿಂದ ಗುಪ್ತ 
ಧನವನು ಸ ಯಥೇಷ್ಟವಾಗಿ ಪಡೆಯುತ್ತ ಜನರೆದುರು ಅವರೊಡನೆ ಗಾಣದವರ ಗುದ್ದಾಟವನ್ನು 
ಸರೂ ಆಂತರಿಕವಾಗಿ ಏಕಮತದಲ್ಲಿದ್ದು, ಮಹಾಜನರಿಗೆ ಸುಲಿಗೆ ಸೇವೆ ಸಲ್ಫಿಸುತ್ತ 
ಬರುವವರ ಅಧಿಕಾರದ ಅಹಂಕಾರವನ್ನು ಇಳಿಸುವವರು ರಾಷ್ಟ್ರೀಯರು| 


"“08110550055 ೦೦೧10105 8006003 8003 ೩1! (೦7೩1 108/ - 19% 0೦8 
6150850, 1001117 11]11105 ೫೫೮ 608/07 ೦815/055055100, ೦810818 ೦0೦'5 708105 
೩16 608105(, 08105118 7000180100 ೦೯ 8111 080100 ೫36೮ 80 ೦7-ರೋಗಭಯ, 
ಆಘಾತಭಯ, ಮರಣಭಯ, ಧನಹಾನಿಭಯ, ನಿಕಟತಮ ಬಾ೦ಧವರನ್ನು ಕಳೆದುಕೊ೦ಂಬ 
ಭಯ, ಪ್ರಸಿದ್ಧಿಯನ್ನು ಕಳೆದುಕೊಳ್ಳುವ ಭಯ, ಮಂದಿಗೆ ಕೇಡಾದೀತೆ೦ಂಬ ಭಯ 
ಮುಂತಾದ ಬಾಹ [ಭಯಗಳಿಂದ ಮುಕ್ತನಾಗುವುದೇ ನಿರ್ಭಯಸಿದ್ಧಿ”' - ಎಂದ 
ಗಾ೦ಂಧಿಸೂತ್ರವು ಮಾತ್ರ ನಿಜವಾದ ರಾಷ್ಟ್ರವೀರಸೂತ್ರ ಅಭಯಸಿದ್ಧಿ ಇಲ್ಲದವರ ವೀರತನವು 
ಒ೦ದಲ್ಲ ಒಂದು ಸಂದರ್ಭದಲ್ಲಿ ಉತ್ತರಪೌರುಷವಾಗಿ ಪರಿಣಮಿಸಿಂಯೀ ತೀರುವುದು. 
ರಾಷ್ಟ್ರಸೇವಕನ ಸಾಧನೆಯಲ್ಲಿ ರಾಷ್ಟ್ರಸರಸ್ಕ ಶ್ರಿಯ ಜ್ಞಾನಕ್ಕೆ ಇರುವಷ್ಟೇ ಮಹತ್ವವು ಈ 
ಅಭಯಸಾಧನೆಗಿದೆ. ್‌ ಹನ್ಯತೇ 'ಪನ್ಯಮಾನೇ ಶರೀರೆ” ಎಂಬುದು ತನ್ನ ಆತ್ಮಕ್ಕಿರುವ 
ಶಕ್ತಿ ಎಂಬುದನ್ನರಿಯದವ ಅಪೂರ್ಣ "ಸಂಸ್ಕೃತ, ಆಭಾಸಿಕ ರಾಷ್ಟ್ರೀಯ. ಟಗಳ 
ವೃವಸ್ಥಾಪಕನಾದ ದೇವನಲ್ಲಿ ಭಯಭಕ್ತಿ ಇರುವಾತ ಭೂಲೋಕದ ಯಾವ ಚಕ್ರವರ್ತಿ 
ಎದುರಾದರೂ ಎದೆಗೆಡನು. “ಕ್ಲೈಬ್ಯಕ್ಕೆ ರಾಷ್ಟ್ರೀಯ ಶಬ್ದಕೋಶದಲ್ಲಿ ಸ್ಥಲವಿರಬಾರದು? 
-. ಎಂದದ್ದು ಮಹಾತ್ಮ ಅನಾರ್ಯವಾದ ಆಸೆ, ಚಾಪಲ, ಚಟ, ಭೋಗ ದಾಸ್ಯಗಳು 
ಕ್ರೀಬೀಕರಣದ ಸಾಧನಗಳು. ಪೂರ್ಜ ಅಭಯಸಿದ್ಧಿ ಬ್ರಹ್ಮಾನುಭವಿಗೆ ಮಾತ್ರ ಸಾಧ್ಯವಾದರೂ 
ಅಂಥವನ ಹೆಜ್ಜೆಯನ್ನನುಸರಿಸಿ ಹೋಗುವ ದೃಢ ಸ೦ಕಲ್ಪವುಳ್ಳ ರಾಷ್ಟೀಯನಿಗೆ ಕಿ೦ಚಿದೂನ 
ಅಭಯಸಿದ್ಧಿ ಆಗಿಯೇ ತೀರುತ್ತದೆ. ಆಸ್ವಿ ಮನೆ, ಅ೦ಗಡಿ, ಅಧಿಕಾರಗಳಿಗೆ ದಾಸರಾಗುವುದನ್ನು 


* ೭೧೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬಿಟ್ಟ ದಿನ ನಾವು ಅಭೀಕರು. ಅವುಗಳನ್ನು ತ್ರೈಕರಣಿಕ ಅನಾಸಕ್ತಿಯಿ೦ದ ಅನುಭವಿಸುವ 
ಜಾಗರ ಪ್ರಾಮಾಣಿಕವಾಗಿ ಎದೆಯಲ್ಲಿದ್ದರಾಯ್ತು. ಭಯವಿದ್ದಲ್ಲಿ ಮತವಿಲ್ಲ,. ಧರ್ಮವಿಲ್ಲ, 
ತತ್ವವಿಲ್ಲ, ಜ್ಞಾನವಿಲ್ಲ. ಅವೀರರು ಅನಾಧ್ಯಾತ್ಮಿಕರು, ಅನೈತಿಕರು. ಈ ಅಕ್ಬರಸತ್ಯವನ್ನು 
ಮರೆಯದಿರುವಂತೆ, ಪ್ರತಿಕ್ಷಣವೂ ಎಚ್ಚರದಲ್ಲಿಟ್ಟುಕೊ೦ಡಿರುವಂತೆ ಮಾಡಬಲ್ಲ ಶಿಕ್ಷಣವೇ 
ರಾಷ್ಟ್ರೀಯತೆಯ ಸಂಸ್ಕಾರವನ್ನು ಕೊಡಬಲ್ಲ ಶಿಕ್ಷಣ. ಭೌತಿಕ ಲಾಭದಲ್ಲಿ ರೋಭವಿದ್ದಲ್ಲೆಲ್ಲ 
ಭಯ ತಲೆ ಹಾಕುತ್ತದೆ. 'ಅಿವಿವೇಕಜನ್ಯ ವಾದ ಭಯವು ಸರ್ವರೋಗಗಳ ಆದಿ. ಹೃದ್ಧತನಾದ 
ಈಶ್ವರನು ಅಧರ್ಮಕಾರ ರ್ಯಕ್ಕೆ ದಂಡನೆ ಎಧಿಸಿಯೇ ತೀರುವನೆಂಬ ಚ ಬಂಚೇ 
ವಿವೇಕಯುಕ್ತವೂ ಆರೋಗ್ಯಕರವೂ ಆದ ಭಯ. 


ಡಿ 


೭೧೫ * 


೨೫ 


ರಾಷ್ಟೀಯತೆ ಒಡೆಯಲು ಕಾರಣ 
* 


ಕಾಲದೂರಗಳನ್ನು ಸಂಕ್ಷೇಪಿಸಲು ಅತ್ಯಾವೇಶದ ಪ್ರಯತ್ನ ನಡೆಸುವುದು. ಪಾಶವ 
ಹಸಿವೆಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವುದು, ಅವುಗಳ ಸಂತರ್ಪಣಕ್ಕಾಗಿ ಜಗತ್ತಿನ ಆ 
ತುದಿಯಿಂದ ಈ ತುದಿಯ ವರೆಗೆ ಓಡುವುದು-ಭಾರತೀಯ ಸಂಸ್ಕ ಗೆ ಸಹಜವಾದ 
ಸಾಮಾನ್ಯ ಜೀವನದ ರಸ-ರುಚಿಗಳಲ್ಲ. ರಾಷ್ಟ ಷ್ಟಸೇವೆಯಲ್ಲಿಯೇ ಸಂತೋಷವನ್ನು ಕಾಣುವ 
ರಾಷ್ಟ್ರೀಯ ಮನೋಧರ್ಮವು ಭಾರತೀಯ. “ನ್ನ ಆತ್ಮಸಾಕ್ಷಿಗೆ ಸರಿಯಾಗಿ ನಡೆದುಕೊಳ್ಳದ 
ಗೋಮುಖವಾ ್ಯಫ್ರತೆಯನ್ನಿಲ್ಲಿ ನಾಗರಿಕತೆಯೆನು ವುದಿಲ್ಲ. ಸರ್ವಜೀವಗಳ ಸಂಭವಸ್ಥಳವಾದ 
ದೇವತ್ವದ ಬಗೆಗೆ ದಿನವೂ ಆಕಸ್ಮಿಕತೆಯ ಅಪಾಯಗಳನ್ನೆದುರಿಸುವ ಸಂಭಾವ್ಯತೆ ಇರುವ” 
ಮನುಷ್ಯರಾದ ನಾವು ಅಲಕ್ಷ ್ಕಪನ್ನು ತೋರಿಸುವುದರಲ್ಲಿ ಅಡಗಿದ ನಮ್ಮ ಗರ್ವವು 
ಅತ್ಯಾಶ್ಚರ್ಯಕರ ಎ೦ದದ್ದು ಮಹಾತ್ಯಾಗಾಂಧಿ. ದೇವಧಾನ್ಯವು ರಾಷ್ಟ ಷ್ಟಸೇವಕನ "ಶಕ್ತಿಕೇಂದ್ರ 
ಜೇವರು. ಹೃದಿಸ್ಥಿತನೆಂಬುದು ಭಾರತ; ಆತನು ಅಜಯ್ಯನೆಂಬುದೂ ಇಲ್ಲಿ ದೃಷ್ಟ ದೇವ, 
ಸತ್ಯ, ಧರ್ಮ, ನ್ಯಾಯಗಳು ಜಗದ್ಧಿತದ ದೃಷ್ಟಿಯಲ್ಲಿ 'ಎಕಾರ್ಥಕಗಳು. ಪ್ರತಿಯೊಂದು 
ಮಹಾಶ್ರದ್ಧೆಯೂ ವಿಚಾರೋತ್ತರ. ವಜ್ತಸ್ಥಿರವಾದ ಮಹಾಶ್ರದ್ಧೆಯು ನಿತ್ಯವೂ ಮಾಡುವ 
ಗಂಭೀರ ಧ್ಯಾನದಿಂದ ಲಭ್ಯವಾದೀತಲ್ಲದೆ, ಬೌದ್ಧಿಕ ಕಸರತ್ತುಗಳಿ೦ಂದಲ್ಲ- ಎಂಬುದು 
ಸರ್ವ ಮಹಾತ್ಮರ ಅನುಭವ. ಮಹಾತ್ಮರೇ ಮಹಾವೀರರು; ಮಹಾವೀರರ ರಾಷ್ಟ್ರೀಯತೆಯ 
ದಕ್ಷತೆ ಇತರರಿಗೆಲ್ಲ. ಏಕೆಂದರೆ, ಅವರಲ್ಲಿ 70/00/ 0೦01110100 08 110080, 5000೦8 
1 ೩೦0೦೫ ವಿಚಾರ, ವಾಣಿ ಮತ್ತು ಕೃತಿಗಳಲ್ಲಿ ಪರಿಪೂರ್ಣ ಸಂಯಮವಿರುತ್ತದೆ. 


“ಲೋಕಶಾಹಿ ಯಶಸ್ವಿಯಾಗಬೇಕಾದರೆ ಲಫಂಗರಿಗೆ ಯಾವ ಪಕ್ಷವೂ ತಿಕೀಟು 
ಕೊಡಬಾರದು. ನಿರ್ಮಲಚಿತ್ತರೂ ನಿಜವಾದ ಜನಸೇವಕರೂ ಪ್ರತಿಯೊಂದು ಪಕ್ಷದಲ್ಲಿ 
ಇದ್ದರೆ ಮಾತ್ರ ಆಡಳಿತ ಶುಚಿಯಾಗಿ ನಡೆಯುವುದು, ರಾಷ್ಟ್ರವು ತ್ವರಿತವಾಗಿ 
ವಿಕಾಸಗೊಳ್ಳುವುದು. ಕೊನೆಗೆ ನಿಲ್ಲುವುದು ಜನಸೇವೆಯೇ ಹೊರತು ಅಧಿಕಾರಲಾಲಸೆಯಲ್ಲ” 
ಎಂದು “ಜನಸೇವಕ” ೨೬-೧-೭೧ರ ಪ್ರಜಾರಾಜ್ಯ ದಿನೋತ್ಸವದಲ್ಲಿ ಹೇಳಿದೆ. 
ಲಫಂಗರೆಂದರೆ ಅಭಾರತೀಯ ವಿಚಾರ-ಆಚಾರ-ಉಚ್ಚಾರಗಳನ್ನಿಟ್ಟುಕೊ೦ಡ ಆಭಾಸಿಕ 


ಭಾರತೀಯರು. ಉಕ್ತ ಮೂರರಲ್ಲಿ ಯಾವ ಒಂದನ್ನಿಟ್ಟುಕೊ೦ಡರೂ ಲಫಂಗತನ 


* ೭೧೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಉದಯವಾಗುತ್ತದೆ. ಸಾಂಸ್ಕೃತಿಕ ಪ್ರಕಾರಗಳ ಭೇದವು ಪಂಚಭೂತಗಳ ದೆಸೆಯಿಂದ 
ದೇಶದೇಶಕ್ಕೂ ಪ್ರತ್ಯೇಕವಾಗಿರುವುದು ಆಹಾರಬಭೇದದಷ್ಟೇ ಸ್ವಾಭಾವಿಕ. 
ಪ್ರೊ.ಎಫ್‌.ಎನ್‌.ಸಿ.ನಾರ್ತ್ರಾಪರು ಸದ್ಯದ ಪಾಶ್ಚಾತ್ಯ ಪ್ರತಿಭೆಯನ್ನು 001000 1011100 
೦7 170 1111011100 ೦18010 ೦೦011018110 10101100 ಸೈದ್ಧಾಂತಿಕ ಅಥವಾ ಜಾತ್ಕುನ್ಮುಖ 
ಪ್ರತಿಭೆ ಎಂದು ಪೌರಸ್ವ್ಯ ಪ್ರತಿಭೆಯನ್ನು 8&೦5(70110 ೦೯ ೦15108! 11001100 ರಸಾತ್ಮಕ 
ಅಥವಾ ಆಸ್ತಿಕ ಪ್ರತಿಭೆ ಎ೦ದೂ ("“88೩60811150080'' 00. 371, 372) 
ಎಂಗಡಿಸಿರುವುದು ಪಾಶ್ಚಾತ್ಯದಲ್ಲಿ ತ್ರೈಕರಣಿಕ ಶುದ್ಧಿ ಇಲ್ಲದಿರುವ ನಿಕಷವನ್ನು ಎತ್ತಿ 
ಹೇಳುತ್ತದೆ. ಅವರ ವಿಚಾರದ ಪ್ರಚಾರಕ್ಕೂ ವಾಸ್ತವಿಕ ಆಚಾರಕ್ಕೂ ಸ೦ಬ೦ಧವಿಲ್ಲದಿರುವುದು 
ಅವರಿಗೆ ಮಾನ್ಯ. ಅವರ ತತ್ವಜ್ಞಾನವು ವಿಜ್ಞಾನವನ್ನಾಧರಿಸಿರಲಿ, ಮತಧರ್ಮವನ್ನಾಧರಿಸಿರಲಿ 
- ಜೀವನದ ರಸ-ರುಚಿಗಳ ಸ್ಪರೂಪವನ್ನು ರೂಪಿಸುವುದಿಲ್ಲ. ನಮ್ಮದು ಅದು ಯಾವುದನ್ನು 
ಬಿಟ್ಟದೆಯೋ ಅದನ್ನೇ ಮಾಡುತ್ತದೆ. ಈ ನಮ್ಮತನವನ್ನು ನಮ್ಮ ಆಂಗ್ಲಾಕ್ಟರು ಬಿಡುತ್ತ 
ಹೋದುದೇ ಭ್ರಷ್ಟಾಚಾರವು ಸಾಂಕ್ರಾಮಿಕವಾಗಲು ಕಾರಣ. ಪಾಶ್ಚಾತ್ಕರ ಪರಸ್ಪರ ವಿಶ್ವಾಸವು 
ಪಾಶ್ಚಾತ್ಯರಿಗಷ್ಟೇ ಪರಿಸೀಮಿತ. ಆದುದರಿ೦ದ ನಾವು ನಮ್ಮ ಪರಸ್ಪರ ವಿಶ್ವಾಸವು ನಮಗಷ್ಟೇ 
ಸೀಮಿತಗಳೊಸಿಕೊಳ್ಳುವುದು ಅನಿವಾರ್ಯ. ಇಲ್ಲವಾದರೆ ಅವರ ದ್ವಿಸಂಧಾನವನ್ನು ಬದಲಾಯಿಸಿ 
ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ನಮ್ಮ ಭಾರತೀಯ ತ್ರಿಕರಣ ಶುದ್ಧಿಯನು 


ಅನುಸರಿಸುವಂತೆ ಮಾಡಬೇಕು. ಪ್ರತ್ಯಕ್ಷ-ಅಪರೋಕ್ಷಗಳ ಪ್ರಾಧಾನ್ಯಕ್ಕಿಲ್ಲಿ ಬೆಲೆ; ಪ್ರತ್ಯಕ್ಷ 
ಅನುಮಾನಗಳಿಗೆ ಅಲ್ಲಿ ಹೆಚ್ಚಿನ ಬೆಲೆ. ಪ್ರತ್ಯಕ್ಷ ಅಪರೋಕ್ಷಗಳ ಸಾಕ್ಷಾತ್ಕಾರ ಸೂತ್ರವು 
ಒಂದು; ಪತ್ಯಕ್ಷಕ್ಕೆ ಸಾಕ್ಷಾತ್ಕಾರ ಸೂತ್ರವಾದರೆ, ಅನುಮಾನಕ್ಕೆ ತಾರ್ಕಿಕ ಸಮನ್ವಯದ 
ಅಪ್ರತ್ಯಕ್ಷತೆಯು ಸೂತ್ರ. ಅವರದು ದ್ವಿಮೂಲಿಕಾ ಪ್ರಯೋಗವಾದರೆ ನಮ್ಮದು, ಏಕಮೂಲಿಕಾ 
ಪ್ರಯೋಗ. ಈ ವಿಶ್ಲೇಷಣೆವು ಜನಾ೦ಗಗಳ ಇ೦ದಿನ ಸಾಮೂಹಿಕ ಅ೦ತರ್ಗುಣಗಳ 
ಸಾಮಾನ್ಯೀಕೃತ ಉತ್ಸರ್ಗಕ್ಕೆ ಕಾರಣ. ಆದರೆ ವಾಸ್ತವಿಕವಾಗಿ ಪಾಶ್ಚಾತ್ಮರ ಸಾಮೂಹಿಕ 
5011-10501778/01 11500! ಸ್ಪಸ್ಥಾನಭದ್ರತೆಯ ಮೂಲಪ್ರವೃತ್ತಿಯೀಗ ಮೊದಲಿಗಿಂತ 
ಹೆಚ್ಚು ಬಲವತ್ತರವಾಗಿದೆ; ತದ್ವಿರುದ್ಧವಾಗಿ ಪೌರಸ್ತ್ಯರಲ್ಲದು ದುರ್ಬಲತರವಾಗುತ್ತ ಹೋಗಿದೆ. 
ಭಾರತದ ಸ್ವಸ್ಥಾನ ಭದ್ರತಾಬುದ್ಧಿಯನ್ನು ಬ್ರಿಟಷ್‌ ಆಳಿಕೆ ಸಂಪುರ್ಣ ಸಡಿಲಿಸಿತು. ಇಲ್ಲಿ 
ಪ್ರತ್ಯೇಕ ಸ್ವತ೦ತ್ರ ರಾಜ್ಯಗಳಿದ್ದ ಅವಧಿಗಿ೦ತಲೂ ಹೆಚ್ಚಿನ ವಿಭಾಜಕ ಸಂಕುಚಿತತೆಯನ್ನದು 
ಬಿತ್ತಿ ಬೆಳೆಯಿಸಿತು. ಅಂಥ ಲಫಂಗತನದ ಬಿತ್ತಿಗೆ-ಬೆಳೆಗಳಿಗೆ ಶಿಕ್ಷಣ-ಆಡಳಿತ ರೀತಿನೀತಿಗಳು 
ಸಾಧನಗಳಾದವು. ಪ್ರತಿಯೊಂದು ರಾಜಕೀಯ ಪಕ್ಷವೂ ಇಲ್ಲಿ ಪ್ರತ್ಯೇಕವಾದ ಒಂದೊಂದು 
ಪಾಕಿಸ್ತಾನ; ಪ್ರತಿರಾಜ್ಯವೂ, ಆಯಾ ರಾಜ್ಯದ ಪ್ರತಿ ಜಿಲ್ಲೆಯೂ ಅಲ್ಲಲ್ಲಿ ಪಾಕಿಸ್ತಾನಗಳು! 
ಪ್ರತಿ ಮತವೂ ಜಾತಿಯೂ ಪ್ರತ್ಯೇಕ ಪಾಕಿಸ್ತಾನ! ಈ ತೀಕ್ಷ್ಣವಾದ 1080181517 
ದ್ವೈಪಾಯನತೆಯು ಅಭಾರತೀಯ. ಆದರೆ ಅದಿಲ್ಲಿ ಆಹಾರದೊಡನೆ ಸೇರಿಕೊಂಡ 


ಮಳಲ ಕಣಗಳಂತೆ ಈಗ ಪ್ರತಿಕ್ಷಣ ಪ್ರಾಮಾಣಿಕ ಭಾರತೀಯನ ಎದೆಯನ್ನು ಚುಚ್ಚುತ್ತದೆ. 


ಜೀವನವು ಭಾವಮಯ (4. 09100 08 0170000 ೩೧6 1100801). ಭಾವವು 
ಕಾರಣರೂಪದ ಸ್ಮೃತಿಗತಾನುಭವ ಮತ್ತು ಫಲರೂಪದ ಸದ್ಯೋಂನುಭವಗಳ ನಡುವೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೬೧೭ * 


ಹೃದಯ (ಮನ)ದಲ್ಲಿ ಜೀವಾತ್ಮ ನಿಕಟವರ್ತಿಯಾಗಿ ನಿಂತಿರುವ "ಕಾರ್ಯ ನಾಣ್ಯ”. 
ಭಾವದ ಪೂರ್ವೋಕ್ತ ಭೇದನವು ಸ ಸಾಂಸ್ಕೃತಿಕ ವಿನಾಶವನ್ನು ಮಾಡಲು ಯೋಜಿಸಲಾದ 
ಮಹಾಯತ್ನ ಆ ಯತ್ನಕ್ಕೆ ಮೊದಲು ತುತ್ತಾದವರೇ ಗಸ ೩೭13೦70 ಭೌತಕಾಲೀನ 

ಹ್ಯಾಧಿಕಾರಪದಸ್ಥರು ಎದಿ ಸಿದ್ದರಿರಿದ ತಿಲಕ-ಗಾ೦ಂಧಿ-ಠಾಕೂರರ ಸಾಂಸ್ಕೃತಿಕ 
1. ಅಯಶಸ್ಪಿಗಳಾಗಿ ಜವಾಹರೀಕರಣವೇ ನಮ್ಮ ಅಕ್ಷರದ ತಲೆಕಟ್ಟಾಗಿದೆ. 
ಜವಾಹರರ ಕಾರ್ಯನಾಣ್ಯವೆನಿಸಿದ್ದ ಭಾವವು ಮುಕ್ಕಾಲುವಾಸಿ ಪಾಶ್ಚಾತ್ಮೀಕೃತವಾಗಿತ್ತು. 
ಸಾಂಸ್ಕೃಶಿಕ ಆತ್ಮಜ್ಞಾನವಾಗಲು ಅವರಿಗೆ ಆಯುಷ್ಯ ಸಾಲದಾಯ್ತು. ಅವರ ಮೇಲ್ಪಂಕ್ತಿ 
ಜನರನ್ನು ಗೊಂದಲಕ್ಕೀಡು ಮಾಡಿತು. ಕೆಳಪಂಕ್ತಿಗಳಲ್ಲಿ ಆಭಾಸಿಕ ಭಾರತೀಯತೆಯ 
ಸಂಕುಚಿತ ಸ್ವಾರ್ಥಮುದ್ರಾಧರರ ಫೂಟುಲಾಯರಗಿರಿಯು ಇನ್ನೊಂದು ವಿಧದಿಂದ 
ದ್ವೈಪಾಯನತೆಯನ್ನು ಬೆಳೆಯಿಸುತ್ತಿತ್ತು. ಮೇಲು-ಕೆಳ ಯತ್ನಗಳೆರಡು ಬೇರೆ 
ಬೇರೆಯವುಗಳಾದರೂ ಉದ್ದೇಶತಃ ಒಂದಾಗಿ, ಪರಿಣಾಮತಃ ಭಾವಭೇದಕಗಳಾದವು. 
ಇದೇ ನಮ್ಮ ಬಡೆದುಹೋದ ರಾಷ್ಟೀಯತೆ. ಅದರ ಚೂರುಗಳನ್ನು ಬೆಸೆಯಲು ಈಗ 
ಭಗೀರಥ ಪ್ರಯತ್ನದಿಂದ ವಜ್ರಗಾರೆಯನ್ನು ಹಾಕಬೇಕಾಗಿದೆ. ಅದಿಲ್ಲದೆ ಇರುವ ಈಗ 
ಯಾವ ಕ್ಷೇತ್ರದಲ್ಲೂ ನಮ್ಮ ತಜ್ಞಶಕ್ತಿಯು ಸ ಸಂಪೂರ್ಣ ಸಹಕಾರದಿಂದ ತೀವ್ರ ಪ್ರಗತಿಯನ್ನು 
ಸಾಧಿಸಲು ಶಕ್ತವಾಗದಂಥ ಪೂರ್ವಗ್ರಹ. ಅಸೂಯೆ, ಸ್ನ ಸೃಪ್ಪತಿಷ್ಠೆ, ಜಂಭ, ದ೦ಭ, ತೋಟ 
ಲಾಭಬಡಿಕತನಗಳು ಅಡ್ಡಿಆತಂಕಗಳಾಗಿ ಏಳುತ್ತಿವೆ. ಮುಹುರ್ವಿಫಿತ ಕಾರ್ಯಾರಂಭಗಳಿಂದ 
ಪ್ರತಿಯೊಬ್ಬ ಪ್ರಾಮಾಣಿಕ ಪ್ರಜೆಯೂ ನಿರುತ್ಸಾಹ, ನಿರಾಶೆ, ನಿರ್ವೀರೃತೆಗಳ ದೆಸೆಯಿಂದ 
ಪೂರ್ವಗ್ರಹಾದಿಗಳಿಂದ ತುಂಬಿದ ನೇತಾರ-ಅಧಿಕಾರವ೦ತರುಗಳನ್ನು ಶಪಿಸುತ್ತ 
ಕಾಲಹರಣಮಾಡಬೇಕಾಗಿದೆ. ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಇ೦ದು ಹಿಡಿದ ಮಹಾರೋಗ. 
ರಾಷ್ಟೀಯತೆ ನುಚ್ಚು ನೂರಾದುದು ಇದರಿಂದ. 


ಡಿ 


* ೭೧೮ 


ಜ್ರ 


ಕೃಷ್ಣಾಯಣ 


"ಹಿ 1110 0110081 11811710777 60118165 18 1 5130016 7081150 17000 
070 006), ೫೫೮ 17 ೦೦01011710 ೫7110 15 005! 1111010565, 070 11500018010 
00010001 876 ೦೦01111010 ೦೯0 0067 ೫1111 (701705! 0810 ೫70116, ೫೫ 
601010] 0705 070 50050 ೦81777 1060111107 ೩76 11811710777 ೫7110 (70 01170150. 
1115 ೫7೦೭16 ೦೯೦೩1೦ 10 1730 170 10011118 ೦8 71070100055 - 1730 1001178 08 
11155118 1101111138 7171111001 ೫71100 12011001! 11081111 15 07818178010 - ಆದರ್ಶ 
ಸಾಮಶ್ರುತ್ಯದ ಬಾಳುವೆ ನಡೆಸಲು ನಾನು ನನ್ನ ದೇಹದ ಮೂಲಕ ಅದರ ಅತ್ಯುತ್ತಮ 
ಹಿತಸಾಧನೆಗೆ ಅನುಗುಣವಾಗಿ ನನ್ನ ಶರೀರೇತರ ಜಗತ್ತಿನೊಡನೆ ನನ್ನ ಶರೀರಕ್ಕಿರುವ 
ಸಂಪರ್ಕ ಮತ್ತು ಸಾತತ್ಯಗಳನ್ನು ಅನುಭವಕ್ಕೆ ತಂದುಕೊಂಡು, ನನ್ನ ವಿಶಿಷ್ಟತೆಯನ್ನು 
ಹಾಗೂ ಅದಕ್ಕೆ ವಿಶ್ವದೊಡನಿರುವ ಸಾಮಶುತ್ಯವನ್ನು ಅರಿತುಕೊಂಡರೆ - ನನ್ನಲ್ಲಿ 
ಇಡಿತನದ ಭಾವನೆ ಉದಯಿಸಿ, ೦೫ಾವ ಕೊರತೆಂಯೂ ಇಲ್ಲವೆಂದೆನ್ನಿಸಿ, 
ಪೂರ್ಣಾರೋಗ್ಯವನ್ನು ನಾನು ಪಡೆಯುವಂತಾಗುತ್ತದೆ” (“೫೩೦0೩115080 . 
329). ಇದು ರಾಷ್ಟ್ರಜೀವನದ ವ್ಯಷ್ಟಿ-ಸಮಷ್ಟಿ ಸಮನ್ವಯ ಸೂತ್ರವನ್ನು ಸೂಚಿಸುತ್ತದೆ. 
ದೇಹಾತೀತ ಐಕ್ಯದಂತೆಯೇ ರಾಷ್ಟ್ರಾತೀತ ಐಕ್ಯವೂ ದುಃಸಾಧ್ಯ; ಒಮ್ಮೆ ಮೊದಲಿನದು 
ಸಾಧ್ಯವಾದರೂ ಎರಡನೆಯದು ಸಾಧ್ಯವಾಗುವುದು ದುರೂಹ್ಯ. ಐಕ್ಯದಲ್ಲಿ ಅಂಗಗಳು 
ಅಂಗಿಯಲ್ಲಿ ಲೀನವಾಗುವುವೆ೦ದಕೂಡಲೇ ಸಂಪೂಧ್ಜ ಸರ್ವತಂತ್ರ ಸ್ವತಂತ್ರವಾದ 
ಶೂನ್ಯತ್ವಕ್ಕಿಳಿಯುವುವು ಎಂಬ ಹೆದರಿಕೆಯು ವಿಶಿಷ್ಟತೆ ಮತ್ತು ಸಾಮಶ್ರತ್ಯಗಳೆಂಬ ಎರಡು 
ಕಲ್ಪನೆಗಳನ್ನು ಹೊರಡಿಸುತ್ತದೆ. ಜಗತ್ತಿನ ಜಡಗಳನ್ನಾಧರಿಸಿದ ಚೈತನ್ಯಗಳಿಗೆ ರಾಜಸಾವಸ್ಥೆಯಲ್ಲಿ 
ಅಂಥ ಹೆದರಿಕೆ ಬರುತ್ತದೆ; ಆದರೆ ಸಾತ್ವಿಕಾವಸ್ಥೆಯಲ್ಲಿ ಅಂಥ ಹೆದರಿಕೆ ಉಳಿಯದು. 
“0 1086 01005011 111 170 17/10 15 10 716 00801£-ಅಪ್ರಮೇಯದಲ್ಲಿ ತನ್ನನ್ನು 
ತಾನು ಕಳೆದುಕೊಳ್ಳುವುದರಿ೦ದಲೇ ತನಗೆ ತನ್ನ ಸಾಕ್ಷಾತ್ಕಾರವಾಗುತ್ತದೆ? ಎಂಬುದು 
ಸಾತ್ವಿಕನಿಗೆ ಗೊತ್ತು. ಆದ್ದರಿ೦ದ ಅವನು ದೇಹಾತೀತವಾದ ಆತ್ಮೈಕ್ಕಕ್ಕೆ ಹೆದರನು. ರಾಜಸನ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೬೧೯ * 


ಸರ್ವರಾಷ್ಟ್ರಗಳ ಐಕ್ಕವೆಂಬುದು ಅಸಾಧ್ಯತೆಯ ದೆಸೆಯಿಂದ ಅಸ೦ಭವವಾಗಿದೆ. ಆದುದರಿ೦ದ 
ಸದ್ಯಃ ಅವನಿಗಿರುವ ಸಾಧ್ಯವಾದ ಬಬ ರಾಷ್ಟ್ರೀಯತೆಯೊಂದೇ. ಅದನ್ನು ಸಾಧಿಸಲು 
ಸಹ. ಸಿದ್ಧರಾಗದ ಪಟ್ಟಭದಸಿತಾಸಕ್ತರು ಹುಟ್ಟಿ ಬೆಳೆದು ದೊಡ್ಡವರಾಗದಂತೆ ನೋಡಿಕೊಳ್ಳುವ 
ಯೋಜನೆಯೇ ನಿಜವಾದ ಪಂಡವಾರ್ಷಿಕ ಯೋಜನೆ. “ಅರ್ಥಾಧಿಕಾ ಮೂಡರಿಂದ 
ಔದಾರ್ಯವನ್ನೂ ದಾನವನ್ನೂ ದಯೆಯನ್ನೂ ಪ್ರೀತಿಯನ್ನೂ ಉಪಕಾರವನ್ನೂ ಭಾರತದ 
ಬಡವ ನಿರೀಕ್ಷಿಸುವುದು ಈಗ ಬಿಸಿಲುಗುದುರೆಯ ಬೆನ್ನುಹತ್ತಿದಂತೆಯೇ ಎಂಬುದನ್ನು 
ಮರೆತಾಗ, ಈಗಿರುವುದೆಲ್ಲಾ ಸಮರ್ಪಕವಾಗಿ ಸರ್ವೋದಯವನ್ನು ತ್ವರಿತಗತಿಯಿಂದ 
ಸಾಧಿಸುತ್ತ ಹೋಗಬಲ್ಲದು ಎಂಬ ಭ್ರಮಾಭಿಪ್ರಾಯ ತಲೆದೋರುವುದು. ಭಾರತವು 
ಕೌರವರ ನಾಡು; ಅದನ್ನು ಪಾ೦ಡವೀಕರಿಸಲು ಕೃಷ್ಣ ಚಾತುರ್ಯ ಅಗತ್ಯ- ಎಂಬುದೇ 
ರಾಷ್ಟ್ರಚಿ೦ತನದ ಬುನಾದಿ. ಕೃಷ್ಣಚಾತುರ್ಯವು ಕೃಷ್ಣ ಪ್ತಿ “ಕೃಷ್ಣಕಾರುಣ್ಯಗಳಿಗೆ. ಅವಿನಾಭಾವಿ. 
ರಾಷ್ಟೀಯತೆಗೆ ಕೃಷ್ಣಾದರ್ಶವು ಆರಾಧನೀಯ. "ಸ್ಪರ ಚಕರ್ತಿಯಾಗಬಹುದಾಗಿದ್ದರೂ 
ಆಗದ ಪಾಂಡವರ ಮೂಲಕವೇ ಜಗದ್ಭಿತವನ್ನು ಹೋಜಿಸಿ ಸಾಧಿಸಿದ ರಾಜನಿರ್ಯಾಪಕತ್ವದ 
ರಾಜಕಾರಣವು ಸದ್ಯದ ಸಂದರ್ಭಕ್ಕೆ ಸ್ಫೂರ್ತಿದಾಯಕ. 

ರಾಷ್ಟ್ರಕಾರ್ಯಗಳಲ್ಲಿ ಸ್ಫೂರ್ತಿದಾಯಕರಾದ ಕೃಷ್ಣಗುರುಗಳನ್ನು, ಕೃಷ್ಣನಾಯಕರನ್ನು, 
ಕೃಷ್ಣತ೦ತ್ರಜ್ಞರನ್ನು ಅನುಸರಿಸುವುದು ಕಾರ್ಯಸಿದ್ಧಿಕರ. ಅಂಥ ನಾಂಶುಕರಿಗೆ 
ಬಮಿತ್ರಕಾರಣಗಳಾಗುವ ತರಬೇತು ಸಾಮಾನ್ಯರಿಗೆ ಜೇಕಾದ ರಾಷ್ಟ್ರೀಯ ಸಂಸ್ಕಾರ. 
ಅದಕ್ಕೆ ಬೇಕಾದ ತತ್ವಜೋಧದ ಶಿಕ್ಷಣ ಸರ್ವಶಾಸ್ತ್ರಗಳ ಅಭ್ಯಾಸಕ್ಕೂ ನಿತ್ಯಪೀಡಿಕೆಯಾಗಬೇಕು. 
ಉಪೋದ್ವಾತವಿಲ್ಲದ ಉಪನ್ಯಾಸಗಳು ಅಸಂಬದ್ಧೆ: ಅವುಗಳಿ.! ಹ ಪಸಂ ಾಕಗಳೂ ಎಷ್ಟೋ 
ಸಲ ಇರುವುದಿಲ್ಲ. ದಿನಚರ್ಕೆ ಸುಡ ರಾಷ್ಟ್ರೀಯ ಉಪಕ್ರಮ-ಸ೦ಕಲ್ಪಗಳಿಂದ ಕೂಡಿರುವ 
ಕರ್ಮದೀಕ್ಷೆ- ಕರ್ಮಸಂಸ್ಕಾರಗಳು ಮಾನಸಿಕ ವ್ಯಾಯಾಮಗಳು. ಸತ್ಯ -ಆರ್ಜವ- 
ನಿಷ್ಠೆಗಳಲ್ಲದವರು ಬೋರ್ಸ್ಟ್‌ನ್‌ ಸ್ಕೂಲಿಗೆ ಕಳಿಸಲ್ಪಡಬೇಕಲ್ಲದೆ. ಇತರರೊಡನೆ 
ವಿದ್ಯಾಲಯಗಳಲ್ಲಿ ಪ್ರವೇಶ ಜತೆಯ ತ ಸೌಲಭ್ಯದಿಂದ ವರ್ಜಿತರಾಗಬೇಕು. 
ಅಪಾತ್ರವಿದ್ಯಾದಾನ ಅರಾಷ್ಟ್ರೀಯ. ಅನಾಗರಿಕ ಕಲಾ-ಸಾಹಿತ್ಯ-ನಾಟಕ-ಸಿನೆಮಗಳ 
ಕಾಯದಬದ್ವ ಬಹಿಷ್ಕಾರವೂ. ಅಗತ್ಯ. ಅರಿಷಡ್ವರ್ಗ ಪ್ರಚೋದಕವಾದ ಪ್ರತಿಯೊಂದು 

ದೃಶ್ಯವೂ ಜನತಾ ಶಿಕ್ಷಣಕ್ಕೆ ವಿರುದ್ಧವಾದುದು. ಭಾರತವು ವಿದೇಶೀಯರ ದಾಳಿಗೆ 
ತುತ್ತಾದದ್ದೆಲ್ಲಾ ವಿಷಯಲಂಪಟರಾದ ರಾಜ, ಸುಲ್ತಾನ ಭಾದಶಹರ ಕಾಲದಲ್ಲಿ. ಈ 
ಅಂಶವನ್ನು ಮರೆತರೆ ಮಾಡುವುದೆಲ್ಲಾ ನೀರಲ್ಲಿ ಹೋಮವಾಗುತ್ತದೆ. ಉಷ್ಣಪ್ರದೇಶವಾದ 
ಭಾರತಭೂಮಿಯ ವಾಯುಗುಣ, ಸಸ್ಯಗುಣಗಳಿಗನುಗುಣವಾದ ಶರೀರ-ಮನಸ್ಸುಗಳನ್ನು 
ಪಡೆದ ಭಾರತೀಯರು ಶೀತ ಪ್ರದೇಶ ನಿವಾಸಿಗಳಾದ ಬಿಳಿಯರ ಭೋಗಸಾಧನಗಳ 
ಪರಿಮಾಣ-ಪ್ರಕಾರಗಳನ್ನು ಅನುಕರಿಸುವುದು ಆತ್ಮಘಾತುಕವಾದುದು. ಅಮೇರಿಕದ 
ಸ೦ಯುಕ್ತಸಂಸ್ಥಾನದ ಮನುಷ್ಯನ ಶರೀರಕ್ಕೆ ಉಷ್ಣಶಕ್ತಿಯು ನಮ್ಮ ಶರೀರಕ್ಕೆ ಬೇಕಾಗುವದಕ್ಕಿಂತ 
ಸುಮಾರು ೩ ಪಟ್ಟು ಹೆಚ್ಚು ಬೇಕು. ಅಂಥ ಆಹಾರ ಅವನಿಗೆ ಅಗತ್ಯವಲ್ಲದೆ. ನಮಗಲ್ಲ. 


* ೭೨೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆದುದರಿಂದ ಆಹಾರ, ವಿಹಾರ, ವಿಲಾಸ, ಸುಖಾನುಭವಗಳಲ್ಲಿ ಭಾರತೀಯತೆಯನ್ನು 
ಬಿಡುವುದು ಅಸಂಸ್ಕೃತವೆಂಬುದು ಜೀವಶಾಸ್ತ್ರ-ಮನಃ ಶಾಸ್ತ್ರಗಳೆರಡರ ಪ್ರಕಾರವೂ ನಿಷಿದ್ಧ 
ಯುರೋಪಿಗೆ ಮೆಕೆಯವಿಲ್ಲಿ ಗಣ್ಯ ರಾಜತಂತ್ರಜ್ಞನಾದರೆ ನಮಗೆ ಕೃಷ್ಣ ಅಥವಾ ಚಾಣಕ್ಕೆ 
ಅವರಿವರ ತಾರತಮ್ಯ ವಿದ್ವಾಂಸರಿಗೆ ಅರಿಯದುದಲ್ಲ. ಹಾಗೆ ಅರಿತುಕೊಳ್ಳದ ವಿದ್ವನ್ಮಾನಿಗಳ 
ಪರದೇಶೋನ್ಮುಖ ಜಿಜ್ಞಾಸೆ ಸ್ಪದೇಶ್ಯಜ್ಞಾನವಿಲ್ಲದುದರಿಂದ ಅವ್ಯವಸ್ಥೆ ಅಪಜಯಗಳಿಗೆ 
ಕಾರಣವಾದುದನ್ನು ಸ್ವತಂತ್ರಧಾರತ ಕಂಡಿದೆ. ರಾತ್ರಿ ಕಂಡ ಬಾವಿಗೆ ಹಗಲು ಬೀಳುವುದು 
ಬುದ್ಧಿವಂತಿಕೆಯ ಲಕ್ಷಣವಾದೀತೇ? ಅನುಷೇಧಿಕ ಎಜ್ಞಾನಗಳ ರಹಸ್ಕಗಳನ್ನು ಬಿಳಿಯರಿಂದ 
ಕಲಿಯುವ ಮತ್ತು ಸ್ವತಃಸಂಶೋಧಿಸುವ ಪ್ರವೃತ್ತಿಯೊಂದು ಅಬಾಧಿತ. ಅದರ ಬಳಕೆ 
ಮತ್ತೆ ಭಾರತೀಯವೇ ಆಗಬೇಕಾಗುತ್ತದೆ ಎಂಬುದನ್ನು ಮರೆಯಲಾಗದು. 


ಡಿ 


೭೨೧ * 


ಅದಿ 


ಅಜ್ಞಾನ ತಿಮಿರದ ಪರಿಹಾರ 


ಪಾಶ್ಚಾತ್ಯರ 171116, ೧7103, 11೩120 ಎ೦ಬ ಪದಗಳಿಗೆ ಪೌರಸ್ತ್ಯ ಪರ್ಯಾಯ ಪದಗಳನ್ನು 
ಹುಡುಕುವುದು ಕಷ್ಟ; ಹಾಗೇ ಆತ್ಮನ್‌, ಕರ್ಮ, ತಾಯೋ ಮುಂತಾದ ಪೌರಸ್ತ್ಯ 
ಪಾರಿಭಾಷಿಕಗಳಿಗೆ ಸಮಾನಾರ್ಥವುಳ್ಳ ಪಾಶ್ಚಾತ್ಯ ಪರ್ಯಾಯಗಳನ್ನು ಹುಡುಕುವುದು ಕಷ್ಟ... 
ಎ೦ಬ ಉದಾಹರಣೆಯಿಂದ ಆ ಈ ಪ್ರತಿಭೆಗಳ ಸಾಂಸ್ಕೃತಿಕ ಲಕ್ಷಣಗಳು ಬೇರೆ ಎಂದ 
ಈ.ಏ.ಬರ್ಟರ ಶೋಧವು ಅವಿಸ್ಮರಣೀಯ. ಭಾರತದ “ಅನುಭವಳ ಬೇರೆ. ಪಾಶ್ಚಾತ್ಯರ 
“ಅನುಭವ” ಬೇರೆ - ಅರ್ಥವ್ಯಾಪ್ತಿ ಎರಡಕ್ಕೂ ಒಂದೇ ಅಲ್ಲ. “ತತ್ವಜ್ಞಾನ” ಅಥವಾ 
`'ತತ್ವಶಾಸ್ತ್ರ'” ಎಂಬುದರ ಅರ್ಥವ್ಯಾಪ್ತಿಗಳೂ "ಲ್ಲಿ ಬೇರೆ, ಅಲ್ಲಿ ಬೇರೆ (31660 : 
1000273 ).38). ೧೩೫೦ರಲ್ಲಿ ಇದು ಪ್ರಕಟವಾದರೂ ೧೯೭೧ರ 
ಭಾರತೀಂಯ ಮುಖಂಡರನೇಕರು ಓದಿಲ್ಲ, ಅರಿತಿಲ್ಲ. “ಓದದೆಯೆ ಬರೆಯುವವ 
ರೂಢಿಯೊಳಗುತ್ತಮನು”? ಎಂಬ ಲಾಂಗೂಲಾಚಾರ್ಯರ ಸರ್ವಜ್ಞನೀತಿ ಸತ್ಯವಾಗಿ 
ಹೋಗಿರುವುದು ಇಲ್ಲಿ ಶೋಚನೀಯ. ವಿಜ್ಞಾನ ವಿಭಾಗದ ಅಭ್ಯಾಸವು ಆಂಗ್ಲ ಭಾಷೆಯಲ್ಲಿ 
ನಡೆದರೂ ಕಲಾವಿಭಾಗದ ಅಭ್ಯಾಸಗಳು ರಾಷ್ಟ್ರಭಾಷೆಯಲ್ಲಿ ನಡೆಯುವ ಏರ್ಪಾಡನ್ನೀಗ 
ವಿಶ್ವವಿದ್ಯಾಲಯಗಳ ಸ್ನಾತಕೋತ್ತರ ಶಾಖೆಯೂ. ಮಾಡಿದಿರುವುದೇಕೆ? ಜೊತೆಗೆ ಗ 
1000: ಭಾಷೆಯ ಮೂಲಕ ಕೊಡುವ ಒಣ ತರಜೇತು ಚಾರಿತ್ರ ನಿರ್ಮಾಣಕ್ಕೆ 
ಸಾಧನವಲ್ಲ- ಅದರ ಸಾಧನತ್ವ ಅತ್ಯಲ್ಪವ್ಯಾಪ್ತಿಯುಳ್ಳದ್ದು. ಆದರೆ ಚಾರಿತ್ರದ 
ಪ್ರಯತ್ನಪೂರ್ವಕವಾದ ಸುಢಾರಣೆಗೆ ಅದು ಗಣ್ಯ ಸಾಧನವಾದೀತು- ಕೃತಿ 
ಸಮೇತವಾಗಿದ್ದರೆ. ರೋಮನಗರವಾಸಿಯು ರೋಮಕನಂತಿರುವುದು ಸಹಜ. ಭಾರತದ 
ವ್ಯವಹಾರ ಪದ್ಧತಿಯನ್ನೀಗ “ಕಾಗದದ ಕುದುರೆ ಓಡಿಸುವುದು” ಎ೦ದು ಜನ ಆಡಿಕೊಳ್ಳಲು 
ಅದು ಅಭಾರತೀಯವಾಗಿರುವುದೇ ಕಾರಣ. ಅಭಾರತೀಯ ವ್ಯವಹಾರ ಪ್ರಕಾರಗಳು, 
ಅಪ್ರಾಮಾಣಿಕತೆಗೆ ಪ್ರೇರಕಗಳು. ಅಭಾರತೀಯ ಕ್ರಮಗಳಿಂದ ಭ್ರಷ್ಟಾಚಾರವನ್ನು 
ನಿಲಿಸಹೋದರೆ ಅದು ಸೂರ್ಯನು ಪಶ್ಚಿಮದಲ್ಲಿ ಉದಯಿಸುವಷ್ಟು ಸಂಭಾವ್ಯವಾದೀತು. 
“ಆಚಾರಃ ಪರಮೋಧರ್ಮಃ" ಎಂಬುದು ಸರ್ವದೇಶಗಳ ಸಾಂಸ್ಕೃತಿಕ ಸೂತ್ರ ಆಚಾರ 
ವಿಚಾರಗಳು ಪರಸ್ಪರ ಪ್ರೇರಕಗಳು. ದಕ್ಷಿಣೆ, ಲಂಚ, ತೆರಿಗೆ, ದಂಡಗಳೆಲ್ಲವುಗಳಲ್ಲೂ 


* ೭೨೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ದುಡ್ಡು ತೆರುವ ಸಾಮಾನ್ಯಾರ್ಥವಿದ್ದರೂ ಅವುಗಳ ಸಾಂಸ್ಕೃತಿಕ ಅರ್ಥಗಳಲ್ಲಿ ಸ್ವಲ್ಪ 
ಅಂ೦ತರವಿದೆಯೇ? 5 ಸೂಕ್ಷ್ಮವನ್ನರಿತಾಗ ನಮ್ಮ ಆಡಳಿತ-ಶಿಕ್ಷಣಗಳಲ್ಲಿ ಭಾರತೀಯತೆಯನ್ನು 
ತರಲು ಸಾಧ್ಯವಾದೀತು. 


"01181013 111051 ೦500101150 11501185 ೩1೩1೦1೩117೩) ೦೯111118. 1₹0%7೦0 

070 50111! 15 10 00 ೩! 110170 10 1015 770116 876 70111307017 ೩ 01150007 ೦೯ 
8111170, 50೦187 1001108071 11105110 1810 600) ೩10 1050177706 ೫7೦/1117. 
0118100 173025 0೮/7೦55 1501/11 1085008010 (3008/(, 771111೩0100 ೩೧6 
118 500181 118111005-ಧರ್ಮವು ವಿಚಾರಯುಕ್ತವಾದ ಜೀವನಮಾರ್ಗವಾಗಿ 
ಸ್ಥಾಪಿತವಾಗಬೇಕು. ಆತ್ಮವು ಈ ಜಗತ್ತಿನಲ್ಲಿ ಬ೦ಧಿಯಾಗಿಯೋ ತಪ್ಪಿಸಿಕೊಂಡು ತಿರುಗುವ 
ಕಳ್ಳನಾಗಿಯೋ ಬಾಳುವ ಸ್ಥಿತಿ ಬಾರದೆ ಅದಕ್ಕೆ ಈ ಜಗತ್ತು ತನ್ನ ಮನೆ ಎಂದೆನ್ನಿಸಬೇಕಾದರೆ 
ಆಳವಾಗಿ ಲೌಕಿಕ ತಳಪಾಯವನ್ನು ಅದಕ್ಕಾಗಿ ಹಾಕಬೇಕು ಮತ್ತು ಅದನ್ನು ಯೋಗ್ಯ 
ರೀತಿಯಿ೦ದ ಕಾಯ್ದುಕೊ೦ಡು ಹೋಗಬೇಕು. ಧರ್ಮವು ಯುಕ್ತಿ ಯುಕ್ತವಾದ ವಿಚಾರದ, 
ಸಫಲ ಕೃತಿಯ ಮತ್ತು ಸರಿಯಾದ ಸಾಮಾಜಿಕ ಸಂಸ್ಥೆಗಳ ರೂಪದಲ್ಲಿ ವ್ಯಕ್ತವಾಗಬೇಕು? 
ಎಂದದ್ದು ಸರ್‌ ಎಸ್‌ -ರಾಧಾಕೃಷ್ಣರು. ಚಟ ಇತಿಹಾಸ, ವಾಚಕ 
ಮನೋಧರ್ಮಗಳನ್ನು ಕಡೆಗಣಿಸಿ ಜೀವದ ಯೋಜನೆಯನ್ನು ಮತ್ತು ಆಡಳಿತಾದಿ 
ವ್ಯವಹಾರ ರೀತಿಗಳನ್ನು ರೂಪಿಸುವುದು ಅವಿಚಾರರಮಣೇಯ ಎಂಬಷ್ಟು ವಿವೇಕ 
ಮೂಡಿದ್ದರೆ, ಭಾರತವಿ೦ದು ಇಷ್ಟು ಅನ್ಯಾಯಗಳಿ೦ದ ಪ್ರಜಾ ದಮನಕ್ಕೆ ಕಾರಣವಾಗುತ್ತಿದ್ದಿಲ್ಲ. 
ಇಲ್ಲಿ ಅನರ್ಥಾಭಿವೃ ದ್ಧಿಯಾಗುತ್ತಿರಲಿಲ್ಲ. ಇಡು ದುರ್ಬಲ ರಾಷ್ಟ್ರವಾಗಿ ಪರಿಣಮಿಸುತ್ತಿದ್ದಿಲ್ಲ. 
ಹಿಂದು ಜಗ. ಹಿಂದು ಆಳರಸರಿಂದ ದಮನಕ್ಕೊಳಗಾಗಿದೆ- ಟದೂೊಂದು 
ಮತವೆಂದು ಅವರು ತಪ್ಪಾಗಿ ತಿಳಿದುಕೊ೦ಂಡುದರಿಂದ. ಅದರಲ್ಲಿರುವ 5000181517 
ಲೌಕಿಕ ಉದಾರ ನೀತಿಯು "ಸರ್ವಗ್ರಾಹ್ಯವಾಗಿದೆ ಎಂಬುದನ್ನು ಕಾಣದೆ ಹೋಗಿ ರಾಷ್ಟದ 
ಹೊಣೆಯನ್ನು ಹೊತ್ತವರು ಧೃತರಾಷ್ಟ್ರರಾದದ್ದು ರಾಷ್ಟ್ರಕ್ಷಯದ “ವಿಧ ಕಲಹಬೀಜಗಳನ್ನು 
ಬಿತ್ತಿದೆ. 

“ಯಂ ಶೈವಾಃ ಸಮುಪಾಸತೇ ಶಿವ ಇತಿ ಬ್ರಹ್ಮೇತಿ ವೇದಾಂತಿನ: 

ಬೌದ್ಧಾ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ । 

ಅರ್ಹನ್ನಿತ್ಯಥ' ಜೈನ ಶಾಸನಪರಾಃ ಕರ್ಮೇತಿ ಮೀಮಾಂಸಕಾಃ 

ಸೋಂಯಂ ವೋ ವಿದಧಾತು ವಾಂಛಿತಫಲಂ ತ್ರೈಲೋಕ್ಯನಾಥೋ ಹರಿಃ” 


ಎಂಬ ಶಾಸನವು ತನ್ನ ಜಾತ್ಯತೀತ ಔದಾರ್ಯವನ್ನೂ ತತ್ವಸತ್ಯವನ್ನೂ ಎಂದೋ 
ಘೋಷಿಸಿದೆ. ಶೈವ, ವೇದಾಂತಿ, ಬೌದ್ಧ, ನೈಯಾಯಿಕ, ಜೈನ, ಮೀಮಾಂ೦ಸಕರೇ 
ಮೊದಲಾದವರ ಆರಾಧನಾ ಸ್ವಾತಂತ್ರ್ಯಕ್ಕಿಲ್ಲಿ ಎಂದೂ ಭ೦ಗ ಉಂಟಾದದ್ದಿಲ್ಲ. ಆದರೆ 
ಅ೦ದು ಅವರೆಲ್ಲರ ಸಾರ್ವಜನಿಕ ಸಮಯಾಚಾರಗಳ ಏಕರೂಪತೆಯನ್ನು ಸರಕಾರಿ- 
ಸಾವಕಾರಿ ವೃತ್ತಗಳೆಲ್ಲವೂ ಘೋಷಿಸಿಕೊ೦ಡು ಬಾರದೆ ಉಳಿದಿಲ್ಲ. ಮತಾಚಾರ-ಧರ್ಮ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೨೩ * 


(ಸಾಂಸ್ಕ್ಯ ಶಿಕ) ಆಚಾರಗಳಲ್ಲಿ ಒಂದು ಖಾಸಗಿ, ಇನ್ನೊಂದು ಸಾರ್ವಜನಿಕ. ಈ 
ಸಾರ್ವಜನಿಕತೆಯನ್ನು ಮಹಮ್ಮದೀಯರೂ ಕ್ರೈಸ್ತರೂ ಆ ವಿರು ರಾಷ್ಟ್ರೀಯತೆಯ 
ಲಕ್ಷಣ; ಅದು ಮತಾಂತರಕ್ಕೆ ಕಾರಣವೆಂಬ ಕು೦ಟುನೆಪವನ್ನು ಸರಕಾರ ಮನ್ನಿ? ಸಬಾರದು. 
“ವಂದೇ ಮಾತರಂ? ಗೀತವನ್ನು ಗೌರವಿಸದಂಥ ಮನೋಭಾವನೆಯನ್ನು ಗ ನಿಸುವ 
ಭಾರತೀಯ ಕ್ಷೈಬ್ಯ. ರಾಷ್ಟ್ರೀಯ ದೌರ್ಬಲ್ಯ, ಸುಪ್ರೀಕೋರ್ಟು ಅನುಕೂಲ 
ನಿರ್ಣಂಯುಕೊಟ್ಟಿದ್ದರೂ ಸಾರ್ವಜನಿಕ ರಸ್ತೆಗಳಲ್ಲಿ ಮಸೀದೆ ಇದೆ. ಎಂದು 
ವಾದ್ಯಬಾರಿಸದಿರುವುದು ಇನ್ನೊಂದು ಕ್ರೈಬ್ಯ. ಹಾಗೇ ರಾಷ್ಟ್ರೀಯ ಗೌರವಾಚಾರಗಳಲ್ಲಿ 
ಕ್ರೈಸ್ತಪದ್ಧತಿಯನ್ನು ಹಿಡಿದಿರುವುದು ಮತ್ತೊಂದು ಕ್ಷೈಬ್ಯ.. 5011[-50-ಆತ್ಮವನ್ನು 
ಹಿಂದು ಧರ್ಮವು ಇಂಥ ಅನೇಕ ಪರಾಚಾರ-ಪರವಿಚಾರಗಳ ದಾಸ್ಯದ ದೆಸೆಯಿಂದ 
ಕಳೆದುಕೊಂಡದ್ದು ಲಜ್ಜ್ಞಾಸ್ಪದ. ಅದೇ ಅದರ ಕ್ಷಯಕ್ಕೆ (ಅರ್ಥಾತ್‌ "ರಾಷ್ಟ್ರ ಶಕ್ತಿಯ 
ಕ್ಷಯಕ್ಕೆ) ಮತ್ತು ಸ್ವಾಭಿಮಾನ ಶೂನ್ಯತೆಗೆ ಅತ್ಯಂತ ಪ್ರಕಟವಾದ ಕಾರಣ. ಒಳಕಾರಣವು 
ವಿಚಾರವನ್ನು ಆಳವಾಗಿ ಮಾಡದ ಐಷಾರಾಮ ಪ್ರವೃತ್ತಿಯ, ಸುಖಲೋಲುಪ ನಾಸ್ತಿಕ್ಕದ, 
ಅ೦ಧಕ೦ಂದಾಚಾರ ಮಗ್ನತೆಯ ಅಥವಾ ಸ್ವಾಚ್ಛಂದ್ಯದ ಸೋಮಾರಿತನದ ರೂಪದಲ್ಲಿದೆ. 
“ಆಲಸ್ಯಂ ಹಿ ಮನುಷ್ಯಾಣಾಂ ಶರೀರಸ್ಥೋ ಮಹಾರಿಪುಃ” ಎಂಬುದು ತ್ರೈಕಾಲಿಕ 
ಸತ್ಯವಲ್ಲವೇ? 

ಇ 


* ೭೨೪ 


೨೮ 
ಆತ ಸಾಕಿ 
॥್ರ ಲ 


``ಬುದ್ಧಿಃ ಕವರ್ತಾನು ಸಾರಿಣೀ'' ಎಂಬುದು ಸಾವರಾನ್ಯರ ಜೀವನ 
ಸತ್ಯವಾಗಿರುವುದರಿ೦ದ, ಕರ್ಮವು ಸಂಸ್ಕಾರದಾಯಕವಾಗಿರುವುದರಿಂದ, ಸಾರ್ವಜನಿಕ 
ಆಚಾರಗಳಲ್ಲಿ ರಾಷ್ಟ್ರೀಯ ಏಕಪ್ರಕಾರಕತೆ ಇರುವುದು ಅಪೇಕ್ಷಣೀಯ. ೫೦885100೩1 
॥40/15-ವೃತ್ತಿಧರ್ಮವಂದು ವಕೀಲರು ಹೇಳಿಕೊಂಡು ತಾವೇ ಕಂಡ ಖೂನಿಗಾರನ 
ಪ್ರಕರಣದ ಬಗೆಗೂ ಸತ್ಯವನ್ನು ಹೇಳದ ರೀತಿಯು ವ್ಯಾಪಾರ, ಕೃಷಿ, ಉತ್ಪಾದನೆ, 
ರಾಜ್ಯಭಾರ, ಶಿಕ್ಷಣ, ಸಾಕ್ಷಿದಾರಿಕೆ, ನ್ಯಾಯಾಧೀಶತ್ವ ಎಂಬ ಎಲ್ಲವುಗಳಲ್ಲೂ ಒಂದಲ್ಲ 
ಒ೦ದು ರೂಪದಿಂದ ಕಂಡುಬರುತ್ತಿರುವುದು ಅಭಾರತೀಯ. ಯಾವ ವಿಶಿಷ್ಟ ಧರ್ಮವೂ 
ಸಾವರಾನ್ಯ (ಶಾಶ್ವತ) ದಧ'ರ್ಮುಪಂಚಕಕ್ಕೆ ವಏರೋಧಿಂರರಾಗಿರ ಕೂಡದು. 
ಪಾತ್ರಾಪಾತ್ರವಿವೇಕವನ್ನಾಧರಿಸಿದ ಪಂಚಮಹಾ ಧರ್ಮದ ದೃಷ್ಟಿಯ ವ್ಯಾಪ್ತಿಯು ಯಾವ 
ವೃತ್ತಿಧರ್ಮಕ್ಕೂ ಇಲ್ಲ ಎಂಬುದು ವಿದ್ಯಾವಂತರಿಗೆ ಕಲಿಸಲ್ಪಟ್ಟಲ್ಲ. ಕಾಯಿದೆಗಳು ಆ ಬಗ್ಗೆ 
ಏನನ್ನೂ ಹೇಳವು. ನ್ಯಾಯದಾನಪದ್ಭತಿ ನಿರ್ಜೀಿವಯಂತ್ರದಂತೆ ತಟಸ್ಥ ವರ್ಣಿಗಳೆಂದರೆ 
ವೃತ್ತಿ ಹಿಡಿದವರು, ಲಿಂಗಿಗಳು ವೃತ್ತಿನಿಯಮಗಳಿ೦ದ ಹೊರಗಿರುವವರು. ಈ ಎಲ್ಲರೂ 
. [ಧರ್ಮದ ಹಿಡಿತದೊಳಗೇ ತಮ್ಮ ವೃತ್ತಿ ಹಾಗೂ ವ್ಯಕ್ತಿಧರ್ಮಗಳನ್ನು 

ರೂಪಿಸಿಕೊಳ್ಳುವುದು ಭಾರತೀಯ. ಇದರಿಂದ ರಾಷ್ಟ್ರಧರ್ಮ (ಸಾಮಾನ್ಯಧರ್ಮ) 
ಪ್ರಜಾಧರ್ಮಗಳಲ್ಲಿ ಫಘರ್ಷಣೆಯುಂಟಾಗದು. ವರ್ತನೆಯಲ್ಲಿ ಕಂಡುಬಾರದ ಧರ್ಮವು 
ಧರ್ಮವಲ್ಲ. 

“')/100 11181) 1115 70811500 (1781 ೩! 01785 ೩7೮ 16011111100 (117001 1101 
0018717301: ೦11811 1 (106 ೦೯ 81811780, 170 17110160 ೪70116 0008305 ೩0. 
«0೩/1006 501/' 08" 110 &800( ೩/10 08015171 ೩61 8107101511 00100160 - ತಮ್ಮ 
ಸರ್ವಸಾಧಾರಣ ಸಂಭವ ಸ್ಥಳವಾದ ದೇವ ಅಥವಾ ಬ್ರಹ್ಮದ ಮೂಲಕ ಎಲ್ಲ ಚರಾಚರಗಳ 
ಸಾರಭೂತ ಐಕ್ಕವನ್ನು ಅರಗಿಸಿಕೊ೦ಡಾಗ, ಇಡಿ ಜಗತ್ತು ಕಾರ್ಯಕರ್ತೃತ್ವದ ಎಸ್ತೃತ 
ಆತ್ಮವಾಗುವುದು ಮತ್ತು ಸ್ವಾರ್ಥ-ಪರಾರ್ಥಗಳು ಏಕೀಕೃತವಾಗುವುವು'' ಎಂಬ 
ಎಚ್‌.ಡಿ.ಭಟ್ಟಾಚಾರ್ಯ ಸೂತ್ರವು ರಾಷ್ಟ್ರೈಕ್ಯದ ಗಾಯತ್ರಿ. “ಅದ್ವೈತ೦ ಸುಖ-ದುಃಖಯೋಃ' 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೨೫ * 


ಎಂದು ಭವಭೂತಿ ಹಿಂದೆ ಈ ಮಂತ್ರವನ್ನು ಹೇಳಿದ್ದ. ಆದರೆ ಲೌಕಿಕ ಐಕಾತ್ಮ್ಯವನ್ನಾದರೂ 
ಸಾಧಿಸುವುದು ಹೇಗೆ? ಇಷ್ಟವಿದ್ದಲ್ಲಿ ಮಾರ್ಗವಿದೆ. ಇಷ್ಟ ಬರುವುದು ಹೇಗೆ ಬುದ್ಧಿ 
ಇದ್ದವರಿಗೆ ನಿಶ್ಚಿತವಾದ ಇಷ್ಟ ಬರುವುದು ಸುಲಭ. ಅದು ಇದ್ದವರು ಈಗ ಈ ದೇಶದಲ್ಲಿ 
ಕಡಿಮೆ. ರಾಷ್ಟ್ರೀಯ ಸಾರ್ವಭೌಮತೆ ಅನಿವಾರ್ಯ ಇಂದು ಎಂಬುದೂ ಅವರಿಗೆ 
ಹೃದ್ಧತವಾಗಿಲ್ಲ. . ಪ್ರಚಾರ ಮಾಡಿದ್ದರಿ೦ದ ಅತ್ಯಾಪತ್‌ ಟೂ ಸಾಮಾನ್ಯ ಆಪತ್ಕಾಲವಲ್ಲ) 
ಕಾಲದಲ್ಲಿ ಮಾತ್ರ ಎಲ್ಲಾದರೂ ಚ್‌ ಜಾರ್ಗಾತತ. ಎರುದ್ಧ ವಾಗಿ 
ಐಕಮತ್ಯವು೦ಟಾದೀತು. ಇಲ್ಲವಾದರೆ ಇಲ್ಲವೇ ಇಲ್ಲ. ಈ ಅಪ್ರಿಯ ಸತ್ಯಕ್ಕೆ ಮದ್ದೆಲ್ಲಿಯದು? 
-ಬಲವಾನಿಂದ್ರಿಯಗ್ರಾಮೋ ವಿದ್ವಾಂಸಮಪಿಕರ್ಷತಿ.'' ಇಂದ್ರಿಯ ಸು ಸ್ವರಾಜ್ಯವೇ 
ಅನೇಕರಿಗಿಲ್ಲಿ ಗ್ರಾಮ ಸ್ವರಾಜ್ಯ! 


ಅದಕ್ಕಾಗಿಯೇ ಚತುರುಪಾಯಗಳಲ್ಲಿ ದಂಡ ಎಂಬುದನ್ನು ತಪ್ಪದೆಯೇ ಹೇಳಲಾಗಿದೆ. 
“ಸರ್ವೋ ದಂಡ ಜಿತೋ ಲೋಕೋ ದುರ್ಲಭೋಹಿ ಶುಚಿರ್ನರಃ" ಎಂದ ಮನು; 
“ಭಯಾದಗ್ನಿಸ್ತಪತಿ ಭಯಾತ್ರಪತಿ ಸೂರ್ಯಃ ಭಯಾದಿಂದಶ್ಚಾಗ್ನಿಶ್ಚ ಮೃತ್ಯುರ್ಧಾವತಿ ಪಂಚಮಃ” 
ಎಂದದ್ದು ಉಪನಿಷತ್ತು. ನಯವು ನಡೆಯದಿದ್ದಲ್ಲಿ ಭಯವೊಂದೇ ಲೋಕ ಸಾಧನ. 
ಜೀವನದಲ್ಲಿ ಸಹ್ಯ-ಅಸಹ್ಯಗಳೆರಡೂ ಇರುವುದರಿಂದ ಅಸಹ್ಯದ ಪರಿಹಾರ 
ಸಹ್ಯದಿ೦ದಾಗದ೦ಥ ಸಂದರ್ಭಗಳಲ್ಲಿ ಅಸಹ್ಯವನ್ನೇ ಬಳಸಬೇಕಾಗುತ್ತದೆ. “ಮಾಯೆಯನು 
ಮಾಯೋಪಯೋಗದಲಿ” “ಕಂಟಕೇನೈವ ಕ೦ಟಕಂ” ಆಪದ್ಭರ್ಮಗಳು. ಇದಕ್ಕೆ 
ಪ್ರಜಾಪ್ರಭುತ್ವದ ಬೇಲಿಯೂ ಇಲ್ಲ. ವ್ಯಕ್ತಿಸ್ವಾತ೦ತ್ರ ತೆ ಅವಲಕ್ಕಿಯನ್ನು ಕುಟ್ಟುವುದೂ 
ಇಲ್ಲ. ಲೇಖನಿಯಿಂದ ಗೆರೆ ಎಳೆದಷ್ಟೇ ಶೇರಾಜನಡಾಗ ಮಹಾನ್‌ ಹಕರು ಶಸ್ತ ಸ್ವಬಲದಿಂದ 
ಐಕಮತ್ಯವನ್ನು ಒಮ್ಮೆ ಸಾಧಿಸಿ ಅನಂತರ ಅಶಸ್ತ ಬಲದಿಂದ ಅದನ್ನು ಸಂವರ್ಥಿಸುತ್ತಾರೆ. 
ಓತಮಿತ ಸರ ಭಕ್ತಿ ಹುಟ್ಟುವುದು" ಕಪಟವಲ್ಲವೆಂಬುದು ಅನುಭವಸಿದ್ಧ. 
ಭಯಾಭಯಗಳಿಗೆ ದಾನಾದಾನಗಳಿಗಿರುವಂತೆಯೇ ಪಾತ್ರಾಪಾತ್ರ ವಿವೇಕವಿರುವುದು 
ಸಾಂಸ್ಕೃತಿಕಸೂತ್ರ ಶಠರೂ ಮೂರ್ಹರೂ ಬೋಧ ಮಾತ್ರದಿಂದ ಯಾವ ಸುಗುಣವನ್ನೂ 
ಅಳವಡಿಸಿಕೊಳ್ಳುವುದಿಲ್ಲ ಅವರು ಸಮಾಜ ಕ೦ಟಕರು. ಶಿಕ್ಷೆಯ ಅತ್ಯಂತ ಭೌತಿಕ ಸ್ವರೂಪದ 
ಉಗ್ರತೆಯೊಂದೇ ಅವರ ಶಿಕ್ಷಣಕ್ಕೆ ಸಾಧನ. ಯಾರನ್ನು ಯಾರೂ ಅಳೆಯಲಾರರು 
ಎ೦ಬುದು ಸರ್ವವ್ಯಾವಹಾರಿಕ ಯುಕ್ತಿ ಸೂತ್ರಕ್ಕೂ ಎರುದ್ಧ. ಕೆಲವರಿಗೆ ಇತರರಿಗಿಂತ 
ಅಂಥ ಸೂಕ್ಷ್ಮಜೃತೆಯು ಸಂಸ್ಕಾರ-ಪ್ರಕೃತಿಗಳಿ೦ದ ಲಭಿಸಿರುತ್ತದೆ ಎ೦ಬುದು ಹಾಗೆ 
ಲಭಿಸಿದವರಿಗೆ ಸಹ ಗೊತ್ತಾಗಿರುತ್ತದೆ. ಹಾಗೆ ಗೊತ್ತಾಗುವುದೇ ಆತ್ಮಸಾಕ್ಷಿ. ಆತ್ಮಸಾಕ್ಷಿಯು 
ಪ್ರಯೋಗ ವಿಜ್ಞಾನಾತೀತವಾದಾಕ್ಷಣ ಅಸತ್ಯವಲ್ಲ. ಎಲ್ಲ ಪ್ರಯೋಗ ವಿಜ್ಞಾನಕ್ಕೂ ಮೂಲಾಧಾರ 
ಆತ್ಮಸಾಕ್ಷಿಯೇ. ಇನ್ನು ಮನಃಸಾಕ್ಷಿಯೊಮ್ಮೆ ಸಂಸ್ಕಾರ ಜನ್ಯತ್ವದ ದೆಸೆಯಿಂದ 
ಅನವಲ೦ಬನೀಯವಾದೀತು; ಆತ್ಮಸಾಕ್ಷಿ ಎ೦ದೂ ಹಾಗಾಗಿಲ್ಲ. ಹುಟ್ಟಿದ-ಸತ್ತ ಜಂತುಗಳ 
ವ್ಯತ್ಯಾಸವು ಆತ್ಮಾಸ್ತಿತ್ರಕ್ಕೆ ಸಾಧನವಾಗಿರುವುದು ಸರ್ವವೇದ್ಯವಾಗಿರುವಾಗಲೂ ಅದನ್ನು 
ಪ್ರಶ್ನಿಸುವುದು ಯುಕ್ತಿಯುಕ್ತವಲ್ಲ, ಅದಕ್ಕೆ ಭಗವದ್ಗೀತೆಯ. ಆಧಾರ ಅನಗತ್ಯ. ಗ 


* ೭೨೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆತ್ಮವಲ್ಲ ಎ೦ಬುದು ಪ್ರಯೋಗಸಿದ್ಧ. ಕಾವ್ಯಮಯ ಭಾಷೆಯಲ್ಲದು "ಬೆಳಕಿಗಿಂತ ಬೆಳ್ಳಗೆ, 
ಗಾಳಿಗಿಂತ ತೆಳ್ಳಗೆ” ಇರುತ್ತದೆ. ಆದರದು ಸರ್ವಾಧಾರ, ಸರ್ವಮೂಲ, ಅದಿಲ್ಲದೆ ಹೋದರೆ 
ಯಾವುದೂ ಇಲ್ಲ! ಅಂಥ ವಸ್ತುವಿನ ಸಾಕ್ಷಿಯು ಅಪ್ರತಿಹತ, ಅತ್ಯಂತ ವೈಜ್ಞಾನಿಕ, ಅದರ 
ಪ್ರಕಾರ ನ್ಯಾಯಾಧೀಶತ್ವ-ಮಹಾಗುರುತ್ವಗಳು ಗುರುತಿಸಲ್ಪಡುತ್ತವೆ. ಕೇವಲ ಶಬ್ದ, ಅ೦ಕ, 
ಸಂಕೇತ (ಪ್ರಶೀಕ)ಗಳ ವ್ಯವಹಾರದಿಂದಲ್ಲ. ಅವುಗಳನ್ನಾಧರಿಸಿದ ಊಹೆ, ನಿಗಮನಗಳಿಂದಲ್ಲ. 
ದಂಡವು ಸರ್ವತ್ರನಿಂದ್ಯವೆ೦ಬುದು ಅದು ಸರ್ವತ್ರ ವಂದ್ಯವೆಂಬಷ್ಟೇ ಅಧಾರ್ಮಿಕ. 
ಸಂದರ್ಭ-ಸಂಬಂಧಗಳ ಸೂಕ್ಷ್ಮ ಜ್ಞಾನವಿಲ್ಲದಾಗ ನಿಯಮ-ಅಪವಾದಗಳಲ್ಲಿ ಅದು 
ಅಥವಾ ಇದು ಅಪಪ್ರಯುಕ್ತ ಇಲ್ಲವೆ ಅಪ್ರಯುಕ್ತವಾಗುತ್ತವೆ. ಪರಿಣಾಮವು ಅದರ 
ಗುಣವನ್ನು ಸ್ಪಷ್ಟವಾಗಿ ಹೊರಗೆಡಹುತ್ತದೆ. 

ಇ 


೭೨೭ * 


೨೯ 
ಪ್ರಶಾಸನದ ಪ್ರಾಮುಖ್ಯ 


ಆಡಳಿತದ ಅಧಿಕಾರ, ಜವಾಬುದಾರಿ, ಅಹ೦ಕಾರ, ಜ೦ಭಗಳ ಮಿಶ್ರಣದ ದೆಸೆಯಿ೦ದ 
ಆತ್ಮಾನಾತ್ಮವಿವೇಕ, ಸದಸದ್ದಿವೇಕಗಳು ಯಾವುದರ ಅತಿರೇಕದ ಅಥವಾ ನೂನ್ಯತೆಯ 
ದೆಸೆಯಿಂದ ಲುಪ್ತವಾಗುತ್ತವೆ ಎಂಬುದು ತಿಳಿಯದಾಗುತ್ತದೆ- ಎಷ್ಟೋ ಸಲ. ಪರಿಸ್ಥಿತಿಯ 
ನಿಜಸ್ಥಿತಿಯನ್ನು ತಿಳಿಯಲಾರದೆ ತಿಳಿದೆವೆ೦ದುಕೊಳ್ಳುವ ಪಾತ್ರಗಳ ರಿಪೇರಿಯೇ ಶಿಕ್ಷಣ, 
ಉಪಶಿಕ್ಷಣ, ಪ್ರಶಿಕ್ಷಣಗಳ ಮೂಲ ಉದ್ದೇಶ. ಆದರೆ ಅವುಗಳ ಕರ್ತರೇ ಅಜ್ಜರಾಗಿರುವ 
ಸಂದರ್ಭಗಳಲ್ಲಿ ಅವಾವುವೂ ಫಲಿಸವು. ಮೂಲವೇ ಅದೃಢ, ಅಸಮರ್ಪಕ ಎನ್ನಿಸಿರುವಾಗ 
ಕಾಂಡ, ಕೊಂಬೆ, ಹೂ-ಹಣ್ಣುಗಳು ಹೇಗೆ ಸಮರ್ಪಕವಾದಾವು?) ಮೂಲಶಿಕ್ಷಣವೇ 
81168111000 1111178-ಆಧಾರ ಸತ್ಯಗಳನ್ನೇ ಪ್ರಶ್ನಿಸಿ ಸರ್ವಪೂರ್ವ ಪಕ್ಷಗಳೆದುರಿಟ್ಟು 
ಸಮರ್ಥ ಉತ್ತರ ಪಕ್ಷಗಳಿಗೆ ಬ೦ದು ಮುಟ್ಟುವುದು. ಅ, ಆ, ಇ, ಈ ಕಲಿಯುವುದು ಈ 
ಸಂದರ್ಭದಲ್ಲಿ ಮೂಲಶಿಕ್ಷಣವಲ್ಲ. 

ರಾಷ್ಟ್ರದ ವರ್ತಮಾನವು ಅದರ ಸಂಚಿತ-ಪ್ರಾರಬ್ಧಗಳ ಫಲ, ಭವಿಷ್ಯವು ಅದರ 
ವರ್ತಮಾನವು ಸ೦ಚಯಿಸುವ ಮತ್ತು ಪ್ರಾರಂಭಿಸುವ ಕರ್ಮಗಳ ಫಲ. ಕರೃಶಕ್ತಿಯು 
ಜಗದಾಧಾರ - ಆ ಜಗತ್ತು ಒಳ್ಳೆಯದಾಗುವುದು ಅಥವಾ ಕೆಟ್ಟದ್ದಾಗುವುದು ಅದರಿಂದಲೇ. 
ಪೂರ್ವ ಕರ್ಮ- ಅಪರಕರ್ಮಗಳ ಶಕ್ತಿಗಳು ಸಮವಿರುದ್ಧವಾದಾಗ ಯಾವ ಫಲವೂ 
ಉಂಟಾಗದು. ಶಕ್ತಿಸಾಮ್ಯ - ಶಕ್ತಿವೈಷಮ್ಯಗಳು ಕರ್ಮಯೋಗ್ಯತೆಗೆ ಒಳಪಟ್ಟಂಥವು. 
ವ್ಯಕ್ತಿಕರ್ಮದ ಲೆಕ್ಕಾಚಾರವು ಯಾವಾಗಲೂ ಸಮಾಜ ಕರ್ಮದ ಲೆಕ್ಕಾಚಾರಕ್ಕೆ ಆಧೀನ: 
ಜೀವಶಕ್ತಿಯು ಸರ್ವವ್ಯಕ್ತಿಗಳಿಗೆ ಸಾಧಾರಣವಾದ ಸಾಮಾಜಿಕ ಅತ್ಮಸ್ತರೂಪ ದಲ್ಲಿ 
ವಿಶ್ವವ್ಯಾಪಕವಾಗಿರುವುದರಿ೦ದ ರಾಷ್ಟ್ರವು ಪಾರ್ಥಿವಸಮಾಜದ ಒಂದು ಗಣ್ಯ ಘಟಕ. 
ನರ ಸಮಾಜವೀಗ ಐಕಾತ ಜ್ಞಾನದ ಜಾಗರದಲ್ಲಿಲ್ಲ; ಭಿನ್ನವಾದ ರಾಷ್ಟ್ರಾತ್ಮಜ್ಞಾನದ 
ಜಾಗರದಲ್ಲಿದೆ. ಈ ವಸ್ತುಸ್ಥಿತಿಯನ್ನು ಗಮನಿಸದೆ ಹೋದರೆ ೨ ನಿಶ್ಚಿತ. ರಾಷ್ಟದ 
ಐಕಾತ್ಮ್ಯ ಕೆ ಆರ್ಥಿಕ ವೈಷಮ್ಯ-ಸಾಂಸ್ಕೃ ತಿಕ ತಾರತಮ್ಯಗಳು ಮಹಾವಿಘ್ನಃ ಗಳು. ಸಂಸ್ಕ ಶಿಯು 
ಚ ಚ ವರ್ತನೆಗಳೆಲ್ಲವನ್ನೂ ಒಳಗೊಳ್ಳುತ್ತದೆ; ಮಾಮ ಾಏಗಳ 
ಅದಕ್ಕೆ ಹೊರತಾಗಿಲ್ಲ. ಆದುದರಿಂದಲೇ ಅಖಿಲಭಾರತೀಯತೆಯನ್ನು ಇನ್ನೂ 


* ೭೨೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ದೃಢಗೊಳಿಸಬೇಕಲ್ಲದೆ, 01115101 11 0010 ೦ 0110 17 6110510 ಐಕ್ಯಗತ ವೈವಿಧ್ಯ 
ಅಥವಾ ವೈವಿಧ್ಯಗತ ಐಕ್ಕ ಎ೦ಬ ಅತಿವ್ಯಾಪ್ತಿಯ ಸೂತ್ರದ ಹೆಸರಿನಲ್ಲಿ ಅನೈಕ್ಯಪೋಷಣೆಯನ್ನು 
ಮಾಡುವ ಮತ್ತು ಅಲ್ಪಸಂಖ್ಯಾತರ ಹಾಗೂ ಹಿಂದುಳಿದವರ ಹೆಸರಿನಲ್ಲಿ ಪ್ರತ್ಯೇಕತೆಯನ್ನು 
ಚಿರಸ್ಥಾಯಿಗೊಳಿಸುವ ಧೋರಣೆ ರಾಷ್ಟ್ರಘಾತುಕವಾದುದು. ಜೊತೆಗೆ, 7೩/7111 71811718 
ಕುಟುಂಬ ಯೋಜನೆಯ ಪ್ರಚಾರವನ್ನು ಮಕ್ಕಳು ಮರಿಗಳೆದುರು ಮಾಡುವ ಅಸಹ್ಯ 
ಕ್ರಮದಂ೦ಥ ಕ್ರಮಗಳಿಂದ ದೇಶೀಯ ಮರ್ಯಾದೆಯನ್ನೂ ಮಾನಸಿಕ ಆರೋಗ್ಯವನ್ನೂ 
ಮಕ್ಕಳಲ್ಲಿ ಹಾಗೂ ಯುವಕ-ಯುವತಿಯರಲ್ಲಿ ಉಳಿಯದಂತೆ ಮಾಡುವ ಪರಮ 
ಅಪಜ್ಞಾನ ಬೇರೆ. ದೇಶ-ಕಾಲ-ಸಂದರ್ಭಗಳ ಯೋಗ್ಯತೆಯನ್ನು ಗಣಿಸದ ಆಚಾರ- 
ವಿಚಾರಗಳ ಪ್ರಕಟನೆಯು ಸದುದ್ದೇಶ ಸಾಧಕವಾಗದು, ದುಷ್ಪರಿಣಾಮಕಾರಿಯಾಗಿಯೇ 
ತೀರುವುದು. ಸಾಮಾಜಿಕ ಹೊಣೆಗಾರಿಕೆಯೆಲ್ಲವನ್ನೂ ಸರಕಾರ ಹೊರುವುದೀಗ ಈ 
ದೇಶದಲ್ಲಿ ಅಸಾಧ್ಯ- ಅದು ಹೊರುತ್ತೇನೆ ಎನ್ನುತ್ತದೆಯಲ್ಲದೆ ಹೊತ್ತಿಲ್ಲ. ಈ ಆಡುವ 
ಮತ್ತು ಮಾಡುವ ಭೇದವು ಜನಮನದ ಆರೋಗ್ಯವನ್ನು ಯಥೇಷ್ಟ ಕೆಡಿಸಿಬಿಟ್ಟಿರುವಾಗ, 
ಭಾವೈಕ್ಯದ ತಿರುಬೊಜ್ಜೆ ಬೇರೆ! ಹುಚ್ಚರ ಕೈಗೆ ರಾಜ್ಯಾಧಿಕಾರ ಸಿಕ್ಕಿದ್ದಕ್ಕೂ ಈ ವಿಧದ 
ವಿಸಂಗತ ವ್ಯವಹಾರದ ಕರ್ತ್ಯತ್ವಕ್ಕೂ ವ್ಯತ್ಯಾಸ ಬಹಳ ಕಡಿಮೆ. ಪ್ರತಿದಿನವೂ ೧೯೭೧ರಲ್ಲಿ 
ಪತ್ರಿಕೆಗಳಲ್ಲಿ ರಾಜ್ಯಕರ್ತರ ಹೇಳಿಕೆಗಳು ಪ್ರಕಟವಾಗಿವೆ. ಅವುಗಳಲ್ಲಿಯ ಪರಸ್ಪರ ವಿಸ೦ಗತಿ 
ಮತ್ತು ಅವರಿವರ ವಸ್ತುಸ್ಥಿತಿಯ ವರ್ಣನೆಗಳಲ್ಲಿಯ ಹಾಗೂ ನಿಷ್ಠಲಾಶ್ವಾಸನಗಳ ಕಾರ್ಯಸ್ಥವಾದ 
ವಿಸಂಗತಿಗಳನ್ನು ಭಾರತವು ವೇದಕಾಲದಿಂದ ಈವರೆಗೆ ಒಮ್ಮೆಯೂ ಈ ಸಂಖ್ಯೆಯಲ್ಲಿ 
ಕ೦ಡಿಲ್ಲವೆಂಬುದು ಐತಿಹಾಸಿಕವಾದ ಅಪ್ರಿಯ ಸತ್ಯ. ಇಷ್ಟು ಕ್ಷುದ್ರರು ರಾಜಕಾರಣಿಗಳಾದದ್ದು 
ತಪ್ಪು ಅದನ್ನು ತಿದ್ದಲು ಯಾವ ಮದ್ದೂ ತ್ಯಾಜ್ಯವಲ್ಲ, ಉಳಿದೆಲ್ಲ ವಿಕಲ್ಪ್ಚಗಳೂ ಈ 
ಕ್ಷುದ್ರರಾಜ್ಯಭಾರಕ್ಕಿಂತ ಉತ್ತಮ. ಬ್ರಿಟಷ್‌ “ಬ್ರೆಯಿನ್‌ವಾಷ್‌” ಜೊತೆಗೆ ವ್ಯಕ್ತಿತ್ವದ ಕ್ಷುದ್ರತ್ವ- 
ಎಂಬೀ ಎರಡರಿಂದ ನಮ್ಮ ಸದ್ಯದ ನಾಯಕರಲ್ಲನೇಕರು ಅನಾಯಕರಾಗಿ ಹೋಗಿರುವುದು 
ಫಲದೃಷ್ಟ ದೀರ್ಫಕಾಲಿಕ ಕ್ರಮವಿಕಾಸದ ಮಹಾಯೋಜನೆಯನ್ನು ದೇಶೀಯ ಪದ್ಧತಿಯಂತೆ 
ತಯಾರಿಸುವುದೂ ಅದನ್ನು ನಿಷ್ಠೆಯಿಂದ ಪಾಲಿಸುತ್ತ ಹೋಗುವಂತೆ ಬಲವಾದ 
ರಾಜ್ಯಪ್ರಶಾಸನವನ್ನಿಡುವುದೂ ಮಾನವ ಜಾತಿಗೆ ಅಸಾಧ್ಯವಾದುದಲ್ಲ. ಸ್ವಾರ್ಥದ ಅಲ್ಪತೆ 
ತನಗೆ ಬೇಡವಾದುದನ್ನು ಅಸಾಧ್ಯವೆ೦ದೋ ಅಯೋಗ್ಯವೆಂದೋ ಅನಾಧುನಿಕವೆ೦ಂದೋ 
ಅವೈಜ್ಞಾನಿಕವೆಂದೋ ತಳ್ಳಿಹಾಕುವುದನ್ನು ಬಗ್ಗುಬಡಿಯಬೇಕು. ಈ ಪದಗಳೆಲ್ಲವನ್ನೂ 
ಜನವಂಚನೆಗೆ ಸಾಧನವನ್ನಾಗಿ ಬಳಸಿಕೊಳ್ಳಲಾಗಿದೆ. ದೇಶೀಯ ಪದ್ಧತಿಯ ಜ್ಞಾನವು 
ಮಹಾಭಾರತದ ಶಾಂತಿಪರ್ವದಲ್ಲಿ ಮನುಸ್ಮೃತಿಯ ೬-೭ನೆಯ ಅಧ್ಯಾಯಗಳಲ್ಲಿ, ಕೌಟಿಲ್ಯನ 
ಅರ್ಥಶಾಸ್ತ್ರದಲ್ಲಿ, ಚಾಲುಕ್ಕ ಸೋಮೇಶ್ವರನ ಮಾನಸೋಲ್ಲಾಸದಲ್ಲಿ, ಶುಕ್ರನೀತಿಸಾರದಲ್ಲಿ, 
ಕಾಮಂದಕೀಯ ನೀತಿಸಾರದಲ್ಲಿ, ಬೃಹಸ್ಪತಿ ನೀತಿಸಾರದಲ್ಲಿ ಮತ್ತು ಇತರ 
ಪುರಾಣೋಪಪುರಾಣಗಳ ರಾಜಧರ್ಮದ ಅಧಿಕರಣಗಳಲ್ಲಿ ಲಭ್ಯವಾಗುತ್ತದೆ. ಶಿಲಾ- 
ತಾಮ್ರಶಾಸನಗಳೂ ಅದರ ಆಕರಗಳು. ರಾಷ್ಟ್ರೀಯ ಆತ್ಮಜ್ಞಾನವು ಕೂಲಂಕಷವಾದ 
ಮತ್ತು ಆಮೂಲಾಗ್ರವಾದ ದೇಶೀ೦ಂಯ ಚರಿತ್ರೆಯ ರಾಜಾರ್ಥ ಧರ್ಮಗಳ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೨೯ * 


ಅಭ್ಯಾಸವೊ೦ದರಿಂದ ಮಾತ್ರ ಸಾಧ್ಯ. ಅದನ್ನೀಗ ಯಾರು ಯೋಚಿಸಿದ್ದಾರೆ? ಯಾರಿಗೆ? 
ಎಲ್ಲಿ? ಪ್ರಶಾಸಕತ್ವಕ್ಕಿದು ಏಕಮಾತ್ರನಿಕಷ; ಪ್ರತಿನಿಧಿತ್ವಕ್ಕಿದು ಮೂಲಾಧಾರ. ಚುನಾವಣೆಯ 
ತಿಕ್ಕೀಟನ್ನೀಗ ಯಾರಿಗೆ ಕೊಡಲಾಗುತ್ತಿದೆ ಎಂಬುದನ್ನು ಗಮನಿಸಿದರೆ. ಅವರು ಅವಲಂಬಿಸುವ 
ತಜ್ಞರ ಸ್ವರೂಪವನ್ನು ನೆನೆದುಕೊ೦ಡರೆ, ಬ೦ದ ಸ್ವರಾಜ್ಯ ಹೋಗಲು ಬಹಳ ಕಾಲ ಬೇಡ 
ಎ೦ಬುದು ಗೊತ್ತಾಗುತ್ತದೆ. 


ಡಿ 


* ೭೩೦ 


೩೦ 
ಪದ್ಧತಿಯ ಪ್ರಾಧಾನ್ಯ 


ಮಾನಸ ಶಾಸ್ತ್ರದ೦ತೆ 1187770 (17011300) 15 17380) 1117705 173070 1170011871 
1787 178101- ವಸ್ತುವಿಗಿ೦ತ ವಸ್ತುವಿನ ಎನ್ಯಾಸಕ್ಕೇ ಬಹಳ ಸಲ ಹೆಚ್ಚಿನ ಮಹತ್ವವಿರುತ್ತದೆ. 
ಎನ್ಯಾಸ, ಸ೦ವಿಧಾನ, ಯೋಜನೆ, ರಚನೆ, ಸ೦ಘಟನೆ, ಸಂಯೋಜನೆ, ಕ್ರಮ ಪದ್ಧತಿಗಳು 
ಹೆಚ್ಚು ಕಡಿಮೆ ಏಕಾರ್ಥಕಗಳು. ಅವು ದೇಶೀಯ ರೀತಿಗಳು. ದೇಶೀಯ ನೀತಿಗಳನ್ನು 
ವಿದೇಶೀಯ ರೀತಿಗಳ ಮೂಲಕ ಜಯಪ್ರದವಾಗಿ ಜಾರಿಗೆ ತರುವುದು ಅಸಾಧ್ಯವೆ೦ಬುದು 
ಶುದ್ಧ ವೈಜ್ಞಾನಿಕ ಸತ್ಯ. ಸ್ವರಾಜ್ಯಾಧಿಕಾರವನ್ನು ಪಡೆದ ಕೆಲ ಚುನಾಯಿತರ ಗತಿಯು- 

““ಮರ್ಕಟಸ್ಯ ಮಧುಪಾನಂ ಮಧ್ಯೇ ವೃಶ್ಚಿಕದಂಶನಂ 
ತನ್ಮಧ್ಯೇ ಭೂತಸಂಚಾರೋ ಯದ್ವಾತದ್ವಾ ಭವಿಷ್ಯತಿ” 

ಎಂಬಂತಾದುದು ದೇಶೀಯ ಪದ್ಧತಿಗಳ ಅಜ್ಜಾನದಿ೦ದಲೇ. ಸ್ವದೇಶಾಭಿಮಾನವನ್ನು 
ವಿದೇಶೀಯ ಪದ್ಧತಿಗಳು ಶೂನ್ಯಕ್ಕೆ ಇಳಿಸಿಯೇ ತೀರುತ್ತವೆ. ವಿದೇಶೀಯ ವೈಜ್ಞಾನಿಕ 
ಯಂತ್ರೋಪಕರಣಗಳ ಗ್ರಾಹ್ಯತೆ ಕೆಲವೆಡೆ ಇರಬಹುದಾದಷ್ಟರಿ೦ದ ಎಲ್ಲ ವಿದೇಶೀಯ 
ಆಚಾರ-ವ್ಯವಹಾರಗಳೂ ಗ್ರಾಹ್ಯವೆಂದು ತಿಳಿದು ದೇಶಕ್ಕೆ ಅಪಚಾರವನ್ನೆಸಗಲಾಗಿದೆ. ಇಂಥ 
ಮಹಾಪಚಾರವು ಇತಿಹಾಸದಲ್ಲಿ ಇಲ್ಲಿ ಇಷ್ಟು ವ್ಯಾಪಕವಾಗಿ ಎಂದೂ ಆಗಿದ್ದಿಲ್ಲ. 
5511118000 ರಕ್ತಗತವಾಗುವಿಕೆಗೆ ಮೊದಲು 01808000 ಜೀರ್ಣವಾಗುವುದು ಅಗತ್ಯ. 
ಜೀರ್ಣಿಸಿಕೊಳ್ಳಲಾಗದ ಕಲ್ಲುಗಳನ್ನು ನುಂಗಿ “ಪೂರ್ವಾಷಾಢ” ಹಿಡಿದ ರೋಗಿಯಾಗಿದೆ 
ಈಗ ರಾಜ್ಯಭಾರ. ಸ್ಪದೇಶೀಕರಣದ ರಹಸ್ಯವನ್ನರಿಯದುದಕ್ಕೆ ಕನ್ನಡ ಭಾಷೆಯ ಮೈಸೂರು 
ರೂಪಗಳಲ್ಲಿ ಅನೇಕ ಉದಾಹರಣೆಗಳು ದೊರಕುತ್ತವೆ. ಅಲ್ಪಜ್ಞತೆಯನ್ನು 
ಪ್ರಾಜ್ಯಕೆಯೆಂದುಕೊಳ್ಳುವ ಅಧಿಕಾರಸ್ಥಾನೀಯ ವಿದ್ವಾಂಸರೀಗ ಹುಟ್ಟಿದ್ದಾರೆ. ೧೯೪೭ರ 
ಅನಂತರದ ತಲೆಮಾರು ಈ ದುರವಸ್ಥೆಯನ್ನು ಬೆಳೆಯಿಸಿಕೊ೦ಂಡು ಬರಲು ಅದರ 
ಹಿ೦ದಿನ ತಲೆಮಾರಿನವರಲ್ಲಿಯ ಕೆಲಗಣ್ಯ ದುರವಸ್ಥಿತರು ಕಾರಣರೆ೦ಬುದನ್ನು ಕಂಡುಕೊಂಡು 
ಕಸ-ಮುಸುರೆಗಳನ್ನು ಗುಡಿಸಿ ತೊಳೆದು ಒಗೆಯುವಂತೆ ಜನತೆಯೀಗ ಶುದ್ಧೀಕರಣವನ್ನು 
ಹಿಡಿಯುವುದು ಅಗತ್ಯ. ದಿವಂಗತ ಪಂಡಿತ ಜವಾಹರಲಾಲರು ಸಾಂಸ್ಕೃತಿಕವಾಗಿ 
ಅಸ್ವದೇಶೀಯರಾಗಿದ್ದುದು ಇಂಥ ಪರಿಸ್ಥಿತಿಗೆ ಅತಿದೊಡ್ಡ ಕಾರಣ. ಯಥಾ ರಾಜಾ ತಥಾ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೬೩೧ * 


ಪ್ರಜಾ - ಎಂಬುದು ವ್ಯಾವಹಾರಿಕ ಮನಃ ಶಾಸ್ತ್ರ ಸೂತ್ರವಲ್ಲವೇ? ಅರವಿ೦ದ-ಸಾಯಿಬಾಬಾದಿ 
ಸ್ವಾಮಿಗಳ ಅಥವಾ ರು ಮೇಲಿನ “ಭಕ್ತಿಯೂ ಹ್ಯಾಟು-ಬೂಟು- ಕೋಟುಗಳೂ 
ಸಾಮಾನ್ಯವಾಗಿ ಹಂಡ-ಬ೦ಡ ಮನಸ್ಕರನ್ನು ಹಡಯಲಾರಂಭಿಿದ್ದಿಲ್ಲಿ ಸುಸ್ಪಷ್ಟ ಸಂಸ್ಕೃ ತಿಯ 
ಅಂತಃಪ್ರಕಾರ ಮತ್ತು ಅದನ್ನು ವ್ಯಕ್ತಪಡಿಸುವ ನಾಗರಿಕತೆಯ ಬಹಿ *ಪ್ರಕಾರೆಗಳು 
ಸುಸಂಬದ್ಧವೆಂದು ನಶೀಯವಾಗಿ ತೋರದಾಗ ಕಪಟಾಚಾರಗಳಿಗೆ ಮನುಷ್ಯರ ಮನಸ್ಸು 
ಬಹಳ ಸಲ ಇಳಿಯುತ್ತದೆ. ರಾವಣ ಸಂನ್ಯಾಸಿತ್ವವು ಮತಧರ್ಮದಲ್ಲಿ ಮಾತ್ರವಲ್ಲ. 
ಮಾನವನ ಚಟುವಟಿಕೆಗಳ ಎಲ್ಲ ಕ್ಷೇತ್ರಗಳಲ್ಲೂ ಅವತರಿಸುವುದು ಅನುಭವಸಿದ್ಧ. ಕಪಟವೆಂಬ 
ವಿಶೇಷಣವನ್ನು ಉಳ್ಳ ಯಾವ ರಾಷ್ಟ್ರೀಯತಾ ಪ್ರದರ್ಶನವೂ ರಾಷ್ಟೀಯತಾ ದರ್ಶನವೆನ್ನಿಸದು. 


ಸ್ವತಂತ್ರ ವಿಚಾರವು ಬಹಳ ಅಗ್ಗವಾದ ವಿಲಾಸವಾಗುವಂತೆ ಪ್ರಚಾರಮಾಡಿದ ನಮ್ಮ 
ರಾಜ್ಯಕರ್ತರ ಪರತಂತ್ರವಿಚಾರವು ಹೇಯ. ನಿಸರ್ಗತಃ ಮಾನವರ (1.0ಿ.) ಮೇಧಾಶಕ್ತಿಯು 
ವಿಷಮ; ಅದರ ಸರ್ವಸಮಾನತೆಯನ್ನು ಯಾವ ಎಜ್ಞಾನವೂ ಸಾಧಿಸಲಾರದು. ಆದುದರಿಂದ 
ಅಮೇಧಸರಲ್ಲಿ ತಪ್ಪುಕಲ್ಪನೆ ಉಂಟಾಗದಂತೆಯೇ ಜ್ಞಾನಪ್ರಸಾರ ಮಾಡುವುದು ಸುಮೇಧಸರ 
ಕರ್ತವ್ಯ; ಆಗದಿದ್ದರೆ ಸುಮ್ಮನಿರಬೇಕು. ಈ ರಾಷ್ಟಧರ್ಮಕ್ಕೀಗ ತಿಲಾ೦ಜಲಿಯನ್ನಿತ್ತು 
ಮರ 588 ಗಣ್ಯತೆ ಗರ್ಹಣೀಯ. ಹರಂ ಸರೇ ರಾಕ್ಷಸರು. ಅವಿತ 
ಸಂಹಾರವನ್ನೇ ಪುರಾಣಗಳು. ಹಾಡಿವೆ. ಯಾದವೀಯ ಕಲಹವು ಸರ್ವತ್ರ ನಿಂದ್ಯವಲ್ಲ. 
ಹಾಗೆ ನಿಂದ್ಯವೆಂದು ತಿಳಿದು ಸುಮ್ಮನಿದ್ದಿದ್ದರೆ ಕಂಸಸಂಹಾರವಾಗದೆ ಭಾರತವು 
ಅನಾಗರಿಕತೆಗಿಳಿದು ಹೋಗುತ್ತಿತ್ತು ಕಾರಣಾನ್ವೀಕ್ಷಣೆಯೇ ನ್ಯಾಯಶಾಸ್ತ್ರದ ಮೂಲ ಸೂತ್ರ. 
ಫಲದ ಯೋಗ್ಯತೆಯು ಕಾರಣ. (ಉದ್ದೇಶ ಕೂಡ)ದಿಂದ ನಿರ್ಣೆಯ. 'ಸಲಕ್ಕೂ ಕಾರಣಕ್ಕೂ 
ನಡುವಿನ ತವಾದ ಕಾರ್ಯ (ಕ್ರಿಯಾ) ಸಂತಾನವು. (11088) ಕಾರಣಾನುಸಾರವೂ 
ಫಲಾನುಗುಣವೂ ಆಗಿರಬೇಕು. ಈ ಸೂತ್ರದಲ್ಲಿ 011068 ೫೧0 1730805 ಸಿದ್ಧಿ-ಸಾಧನಗಳ 
ಶುದ್ಧಿತ್ತದ ಸಮಸ್ಯೆಗೆ ಸ್ಥಳವಿಲ್ಲ. ಶುದ್ಧತೆಯು ರಾಷ್ಟೀಯರ ಸುದೀರ್ಥಕಾಲಿಕ ಓತಸಾಧನೆಯ 
ಸಾಮರ್ಥ್ಯವಲ್ಲದೆ ಕ್ಷಣಿಕ ಲಾಭದಾಯಕತೆಯಲ್ಲ ದೈರ್ಫ್ಯವು ಶತಸಂ೦ವತ್ಸರ ಪರಿಮಾಣಕ್ಕೆ 
ಅಥವಾ "2೨೦ ವರ್ಷಗಳಿಗೆ ಪರಿಸೀಮಿತ. ಮಾನವನ ಪರಮಾವಧಿಕ ಆಯಾಯ 
ಸಾಮಾನ್ಯ ನಿಯಮದ ವಿಶೇಷೋದಾಹರಣೆಯದು. ೨೪ ತಾಸುಗಳ, ೩೦ ದಿನಗಳ, 
೧೨ ತಿಂಗಳುಗಳ, ೫ ಮುಂತಾದ ವರ್ಷಗಳ ಯೋಜನೆಗಳೆಲ್ಲವೂ ಜೀವನದ 
ಶತಸಾ೦ವತ್ನರಿಕ ಯೋಜನೆಯನ್ನು ಭಂಗಿಸುವ ಪರಿಮಾಣಕ್ಕೆ ಕಾರಣಗಳಾಗಿರಬಾರದು. 
ಹಾಗಾಗಿರುವುದೇ ಇಂದಿನ ಯೋಜನೆಗಳ ಹಾಗೂ ಅವುಗಳ ಅಸಂಬದ್ಧ ಕಾರ್ಯಗಳ 
ದುಂದಿಗೆ ಕಾರಣ. 


ಡಿ 


* ೭೩೨ 


೩೧ 


ಸಿದ್ಧಾಂತ-ವ್ಯವಹಾರಗಳ ವಿವೇಕ 


ಪ್ರಯೋಜನದ ವ್ಯಾಪಕಾದರ್ಶದ ಪ್ರಕಾರ ಒಂದು ಕ್ಷಣದ ಅವಿನಿಯೋಗವು 
ಅಪವಿನಿಯೋಗದಿಂದ ಬಹಳ ಭಿನ ಪರಿಣಾಮಕಾರಿಯಲ್ಲ. 17000, 008/00, 8೦೦6/7೦55, 
0110/ಸತ್ಯ, ಸೌಂದರ್ಯ, ಒಳಿತು, “ಪ್ರಯೋಜನ'ಗಳೂ ಧರ್ಮ, ಅರ್ಥ, ಕಾಮ, ಮೋಕ್ಟಗಳೂ 
ಉಕ್ತ ಮಹಾಪ್ರಯೋಜನದ ತೃಪ್ತಿಕಾರಕತೆಯಲ್ಲಿ ಅಡಕವಾಗುವುವು. ಸಚ್ಚಿದಾನಂದವೂ 
ಅನ೦ತಸತ್ಯಜ್ಞಾನವೂ ತದ್ಗತ. ತೃಪ್ತಿಗಳು ಸಂಸ್ಕೃತ ಮತ್ತು ಅಸಂಸ್ಕೃತ ಎಂದು ಎರಡು 
ವಿಧ. ನಾಗರಿಕ ಸಾಧನಗಳನ್ನು ಅಸಂಸ್ಕೃತ ತೃಪ್ತಿಗಳಿಗಾಗಿ ಬಳಸುವುದು ಮೋಸ, ದ್ರೋಹ. 
ಎಲ್ಲ ಪರದ್ರೋಹಗಳೂ ಅವಿಜ್ಞಾತ (ಪೆಚ್ಚನ್ನ) ಸ್ಟ ಸ್ನದ್ರೋಹದಿ೦ದಲೇ ಆರ೦ಭವಾಗುವುವು. 
ಈ ಮಾನಸ ಶಾಸ್ತ್ರೀಯ ಅಂಕವು 'ನೀತಿಶಾಸ ಸ್ಹದ ಅಡಿಗಲ್ಲು. ಪರೋಪಕಾರವು ಆತ್ಯಂತಿಕವಾಗಿ 
ಸ್ಟೋಪಕಾರ; ಔರನೇ ಸ್ವ ಎಂಬುದು ಶ್ರತೈವಾದುದರಿಂದ. ಆದುದರಿಂದ ವ್ಯಕ್ತಿವಾದದ 
(1 ಗೂ) ಬುಡ ಎಂದೂ ಭಡವಲ್ಲಃ ಅದಕ್ಕೆ ಆತ್ಯಂತಿಕತೆ ಇರುವುದು 
ಸಮಾಜವಾದದ ಏಕಾತ್ಮ ತತ್ವದಲ್ಲಿ. ತತ್ವಜ್ಞಾನದಲ್ಲಿ ಮಾಡಿಕೊಂಡ ಸ್ವವಂಚನೆಗಳ ದೆಸೆಯಿಂದ 
ಭಾರತಕ್ಕಾದಷ್ಟು ಹಾನಿ ಇತರ ಕ್ಷೇತ್ರಗಳಲ್ಲಿ ಮಾಡಿಕೊ೦ಡ ಸ್ವವ೦ಚನೆಗಳಿಂದಾಗಿಲ್ಲ. ತತ್ವವು 
ಆಲೋಚನೆ, ವಿಚಾರ; ವಿಚಾರವು ಆಚಾರಪ್ರೇರಕ; ಆಚಾರವು ತೃಪ್ತಿ-ಅತೃಪ್ತಿಗಳ ಸಾಧನ. 
ಬ್ರಹ್ಮಾರ್ಪಣವು ಸ್ವತರ್ಪಣವಾದಂತೆ ರಾಷ್ಟ್ರಾರ್ಪಣವೂ ಸ್ವತರ್ಪಣವೇ-. ಅದೇ ಫಲತಃ 
ಬ್ರಹ್ಮಾರ್ಪಣ ಚ್‌ ಪರಮಾವಧಿಕ ಆತ್ಮತರ್ಪಣವಾದೀತು. ರಾಷ್ಟ್ರವು ಪರಮಾರ್ಭತಃ 
ಸಹಜೀವಿಗಳ ಸಮೂಹ, ಮಣ್ಣಲ್ಲ, ಕಲ್ಲಲ್ಲ; ಸಹಜೀವಿಗಳ ಭ್ರಾತೃತ್ವವು ಬಿಸಿಲುಗುದುರೆಯಂತೆ 
ಕೇವಲ ಕಾಲ್ಪ್ಬನಿಕವಾಗದ ಹಾಗೆ. ಅದರ ಪ್ರಕಟನೆ ನಿತ್ಯವೂ 'ಚೌತಿಕವಾಗಿ ಜೀವ ಸಾಮ್ಯ 
ನ್ಯಾಯದಿಂದ ಎಲ್ಲರಿಗೂ ಅನುಭವಕ್ಕೆ ಬರುವಂತೆ ಮಾಡುವುದೇ “ಸೋಶಲಿಜಂ. 
ಸೆಕ್ಯೂಲರಿಜ೦ ಮತ್ತು ಡೆಮೊಕ್ರೆಸಿ”ಗಳ ಸಾರಾ೦ಶ. ಉಕ್ತ ಮೂರು ಪದಗಳಿಗೆ ಈ 
ಸಾರಾಂಶಕ್ಕೆ ವ್ಯತಿರಿಕ್ತವಾಗುವ ಅರ್ಥವಿಲ್ಲ; ಇದ್ದರೆ ಅವು ತ್ಯಾಜ್ಯ. 

ಜೀವಸಾಮ್ಯನ್ಯಾಯವು ದೇಹೇಂದ್ರಿಯಗಳ ಮತ್ತು ಅವುಗಳ ಯೋಗ್ಯತಾ 
ತಾರತಮ್ಯವನ್ನು ಗಣಿಸುತ್ತದೆ. ಈಗ (೧೯೭೧ರ ಫೆಬ್ರವರಿ) ನಡೆದಿರುವ “ಡೆಮೊಕ್ರಸಿ”ಯ 
ವಕೀಲಿಯಲ್ಲಿ ವಾಕ್‌ಸ್ವಾತಂತ್ರ್ಯ ಮತ್ತು ಸಂಘಟನ ಸ್ವಾತಂತ್ರ್ಯಗಳು ಕಮ್ಯೂನಿಜಮ್ಮಿನಲ್ಲಿಲ್ಲ 
ಎಂಬ ಒಂದು ವಾದವು ಅನೇಕರನ್ನು ಮೋಸಗೊಳಿಸಿದೆ. ಹಿ೦ದಿನ ಗುರುಕುಲಗಳಲ್ಲಿ 
ಕಾಳಿದಾಸ ಹೇಳಿರುವಂತೆ "ಆಜ್ಞಾ ಗುರೂಣಾಂ ಹ್ಯವಿಚಾರಣೀ ಯಾ” ಎಂಬ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೩೩ * 


ನಿಯಮವಿದ್ದುದು ಸುರಾಜ್ಯ ಸ ಸ್ಥಾಪನೆಗೆ ಕಾರಣವಾಯ್ತು: ಅಸಮರ್ಥ ಗುರುಗಳ ಆಜ್ಞಾಪಾಲನೆ 
ಮತ್ತು ಸಮರ್ಥ ಗುರುಗಳ "ಅಜ್ಜಿಯ ಅಪಾಲನೆಗಳು ನಾಗರಿಕತೆಯ ಅಧಃ ಪತನಕ್ಕಿಲ್ಲಿ 
ಕಾರಣವಾದವು. ಗುರುತ್ವವಿಲ್ಲದವರ ವಾದಕ್ಕೂ ಈ ದೇಶದಲ್ಲಿ ಗುರುತ್ವವಿಲ್ಲ. ಪ್ರಶಾಸನಿಕವಾಗಿ 
ಕಮ್ಯೂನಿಜಮ್ಮನ್ನು ಆಜಾರತಃ ಎಲ್ಲೆಲ್ಲಿ ಎಷ್ಟು ಅಸಹ್ಯವಾಗಿ ಆಚರಿಸುತ್ತಿದ್ದರೂ ಸೈದ್ಧಾಂತಿಕ 
ಚರ್ಚೆಯಲ್ಲಿ ಮಾನವೀಯತೆಯ (ದಯಾಧರ್ಮದ) ಕೊನೆಯಾದ ಸೋಶಲಿಜಂ 
ಅಥವಾ ಕಮ್ಯೂನಿಜಂ ಪ ಪಾಪಿಷ್ಠತಮವೆಂದು ತಿಳಿಯುವ ಭಾರತೀಯನು ಅರಾಷ್ಟ್ರೀಯ. 
ಅಂಧಂ ತಮಃ ಪ್ರವಿಶ೦ತಿಯೇಇ ವಿದ್ಯಾ ಮುಪಾಸ ತೇ, ಎ೦ದ ಖಷಿಯು ಕೇವಲ 
ವಿದ್ಯೆಯ (ಡೆಮಾಕ್ರಸಿಯ) ಉಪಾಸಕರು ಅದಕ್ಕಿಂತ ಹೆಚ್ಚಿನ ಅಂಧಕಾರ ಪ್ರಪ೦ಚದಲ್ಲಿ 
ಬೀಳುತ್ತಾರೆ ಎಂದಿರುವುದಿಲ್ಲಿ ಸ್ಮರಣೀಯ. “ಹಲ್ಲಿ ತಿಂದ ರೋಗ'ವನ್ನು ಜನರಲ್ಲಿ ಹಬ್ಬಿಸಿದೆ 
ಎ೦ದು ಗೊತ್ತಾದ ವಾಕ್‌ ಸ್ವಾತಂತ್ರ್ಯವು ಸಮಾಜಘಾತಕ; ಆದ್ದರಿ೦ದ ಅದನ್ನು ಸರಕಾರ 
ನಿಲ್ಲಿಸುವುದು ಧರ್ಮ ಎ೦ಬುದೊ೦ದು ನಿದರ್ಶನ. ಇಂಥ ೫:006117-00505 ಸಮಸ್ಯೆ 
ಇಲ್ಲದಲ್ಲಿ ಸಮಸ್ಯೆ ಹುಟ್ಟಸುವವರು ಅಮೇರಿಕದ ಸಂಯುಕ್ತ ಸಂಸ್ಥಾನದಲ್ಲಿ ಹೆಚ್ಚಾದದ್ದೊಮ್ಮೆ 
ವೃತ್ತ ಪತ್ರಿಕೆಯೊಂದರಲ್ಲಿ ಪ್ರಕಟವಾಗಿತ್ತು. ನರರೋಗಗ್ರಸ್ತರನ್ನು (7100700805) ತಯಾರು 
ಮಾಡುವ ವಿದ್ಯಾಲಯ- ಕಾರ್ಯಾಲಯಗಳ ಸ್ವಾತಂತ್ರ್ಯವನ್ನು "'ಪತ್ತಿಕ್ಯುವುದೂ ಅನಿವಾರ್ಯ. 
ಸ್ವಾತಂತ್ರ್ಯದ ದುರುಪಯೋಗ "ನಡೆದಾಗ ಮಾತ್ರ ಅದರ ಸಂಭನ ಅಗತ್ಯವನ್ನುವುದು 
ಅವಿಸ್ಮರಣೀಯ. ಮೂಲಭೂತ ಹಕ್ಕುಗಳಿಗೂ ಈ ಮಾತು ಅನ್ವಯಿಸುತ್ತದೆ. ಜನಪೂಜ್ಯರಾದ 
ವಿದ್ವಾಂಸರ ಅಭಿಪ್ರಾಯ ಮಾತ್ರ ಜನಾಭಿಪ್ರಾಯವೆಂಬುದನ್ನು ಕಲಿತ ಪ್ರಜಾಪ್ರಭುತ್ಚವೊ೦ದೇ 
ಪ್ರಬುದ್ಧ ಪ್ರಜಾಪ್ರಭುತ್ವ. ಹಾಗೆ ಕಲಿಯದಿರುವ ನಮ್ಮ ಪ್ರಜಾಪ್ರಭುತ್ವವಿಂದು ನಾನಾ 
ತರದ ಸಂಕಷ್ಟಗಳನ್ನು ದೀನ, ದಲಿತ, ಅನಾಥ, ಅವಿದ್ಯ, ಸುವಿದ್ಯರಿಗೆ ತಂದೊಡ್ಡಿದೆ. ಒಣ 
ಜನಪ್ರಿಯತೆಯನ್ನು ಆಧರಿಸಿದ ನಾಯಕರನ್ನು ಏಳಿಗೆ ಹೊ೦ದಗೊಡದಂತೆ ಜನರಲ್ಲಿಯ 
ಬುದ್ಧಿವಂತರು ತಡೆದಾಗ ಮಾತ್ರ ನೈತಿಕ ವೀರತನವುಳ್ಳವರೆದ್ದು ಪ್ರಬುದ್ಧ ಪ್ರಜಾಪ್ರಭುತ್ವದ 
ಮೂಲಕ ಸರ್ವೋದಯವನ್ನು ಸಾಧಿಸಿಯಾರು. ವಿಜ್ಞಾನವಿಂದು ನದಿಗಳ ಪ್ರವಾಹಗಳನ್ನು 
ಬದಲಿಸುತ್ತಿರುವಾಗ ಮಾನವಕೃತವಾದ ಯಾರ ಯಾವ ಹಕ್ಕು ಅಥವಾ ಸ್ವಾತಂತ್ರ್ಯವೂ 
ಬಹುಸಂಖ್ಯಾತ ಸಜ್ಜನರಿಗೆ ತೊಂದರೆಯನ್ನುಂಟು ಮಾಡಿದ ಆಪತ್ಕಾಲದಲ್ಲಿ 
ನಿಷಿದ್ಧವಾಗುವುದು. ಕಳ್ಳಪೇಟಗರ ಸ್ವಾತ೦ತ್ರ್ಯವನ್ನುಳಿಸುವ ಕಾಯದೆಯೂ ಅದರ 
ಆಚರಣೆಯೂ ಹೇಗೆ ನಿಂದ್ಯವೋ ಹಾಗೇ ಕಡುಲೋಭಿಗಳ ಅರ್ಥಸ್ವಾತಂತ್ರ್ಯವನ್ನು 
ಹಿಡಿತದಲ್ಲಿಡದ ರಾಷ್ಟ್ರವು ಅಸಂಸ್ಕ ತ. ಸೋಮಾರಿಗಳನ್ನೂ ದುಂದುಗಾರರನ್ನೂ 
ಮೋಸಗಾರರನ್ನೂ 'ಸಾಕುವ ಸರೆಕಾರವೂ ಬಹಿಷ್ಕಾರ್ಯ. ಮನಸ್ಸಿಗೆ ಬ೦ದಂತೆ 
ಸ್ವಾರ್ಥಲೋಲುಪನು “ಯಥಾಶಕ್ತಿ” ಕೊಡುಗೆಯನ್ನು ಅನನುಪಾತಿಕವನ್ನಾಗಿ ಮಾಡುತ್ತಿರುವ 
ನವಭಾರತದಲ್ಲಿ ನಿವ್ವಳನಫೆಯ ನಿಯಂತ್ರಣದ ಮಟ್ಟದ ಸೋಶಲಿಜಮ್ಮಾದರೂ ಕೂಡಲೇ 
ಜಾರಿಗೆ ಬಾರದಿದ್ದರೆ ರಾಷ್ಟ್ರೀಯತಾ ಪ್ರಚಾರದ ಆಂದೋಲನವು ಜನರನ್ನು 
ಮರುಳುಗೊಳಿಸುವ “ಎಂದು ರೌಜಕೀಯ ತಂತ್ರವೆನ್ನಿಸುತ್ತದೆ. 


ಸರ್ವವಿಧದ ರಾಜಕೀಯವೂ ಹಿ೦ಸಾ೦ತವಾದ ಸಂದರ್ಭವು ಜಗತ್ತಿನ ಇತಿಹಾಸದ 
ಹಲವಾರು ಅವಧಿಗಳಲ್ಲಿ ಕಂಡುಬಂದಿದೆ. ಹಿಂಸೆಯು ಆಪದ್ಧ್ಭರ್ಮ- ನಿತ್ಯ ಧರ್ಮವಲ್ಲ. 


* ೭೩೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅಷ್ಟೇ. ಜಗತ್ತಿನ ಯಾವ ನಿತ್ಯಧರ್ಮವೂ ಆಪದ್ಧ್ಭರ್ಮದ ಸಂದರ್ಭದಲ್ಲಿ ಅನಾಚರಣೀಯ. 
ಭಾರತದ ಒಟ್ಟು ಸಂಪತ್ತಿನ ಅರ್ಧದಷ್ಟು ಭಾಗವು ಕೇವಲ ೪೫-೫೦ ಖಾಸಗಿ ವ್ಯಕ್ತಿಗಳ 
ಅಥವಾ ಕುಟುಂಬಗಳ ವಶದಲ್ಲಿರುವುದು ಹೇಗೆ ಉಪೇಕ್ಷಣೀಯವಾದೀತು ರಾಷ್ಟ್ರವಾದಿಗೆ? 
ಆದುದರಿಂದ ರಾಷ್ಟತತ್ವವು 70117 (8011105 ೩೧6 "`008071105) ರಾಷ್ಟಾರ್ಥವನ್ನು 
ಅಥವಾ ಸರ್ವಪ್ರಜೋದಯವನ್ನು (ದುರ್ಜನರಿಗೆ ದೊರಕುವ ಶೀಕ್ಷೆಯೇ ಅವರ ಉದಯ) 
ಅವಲಂಬಿಸಿದ್ದು. ಸಜ್ಜನರ ಕರ್ಮಫಲ ಸಜ್ಜನರಿಗೆ, ದುರ್ಜನರದು (ಶೋಷಕರದು) 
ದುರ್ಜನರಿಗೆ ಸಲ್ಲುವಂತಹ ವ್ಯವಸ್ಥೆಯೇ ಸುರಾಷ್ಟ್ರವ್ಯವಸ್ಥೆ. ಶೋಷಣೆಯು ಹಿಂಸೆ, ಅಸತ್ಯ, 
ಸ್ನೇಯ, ಅಶೌಚ, ಅನಿಂದ್ರಿಯ ನಿಗ್ರಹಗಳ ಮೂಲಕ ಭೌತಿಕ ಮಾನಸಿಕ ದುಷ್ಪರಿಣಾಮಗಳನ್ನು 
ತೋಷಕನ ಸಹಜೀವಿಗಳಿಗೆ ಉ೦ಟುಮಾಡುತ್ತದೆ. ಶೋಷಿತ ಬಹುಸ ೦ಖ್ಯಾತರ ರಾಷ್ಟ 
ಲಜ್ಜಾಸ್ಪದವಾದ ರಾಷ್ಟ್ರ ಅದಕ್ಕೆ ಸ್ವಾತಂತ್ರ ತ್ರ್ಯವಿರುವುದು ಆಭಾಸಿಕ, ಆಭಾಸಿಕ ಸ್ವಾತಂತ್ರ್ಯಕ್ಕಾ 
(ಸ್ಥಾನಮಾನಾಪನ್ನರೋಭಿಗಳಷ್ಟೇ ಜನರ ಸ್ವಾರ್ಥವೃದ್ಧಿಗನುಕೂಲ .... 
ಹೋರಾಡುವುದು ಬುದ್ಧಿಗೇಡಿತನ. ಬಡತನ, 5 ರಾದೇಶಿಕತ, ಜಾತೀಯತೆ, ಬಾಂಧವ 
ವ್ಯಾಮೋಹ, ಭ್ರಷ್ಟಾ ಬಚಾರಗಳು ಉಳಿದಿರುವ ವರೆಗೆ ಭಾರತವು ಭಾರತವಲ್ಲ, ಕೂಳಿಗೆ 
ತ ಭೂಮಿಗೆ 'ಭಾರ ಎನ್ನಿಸಿದ ಮನುಷ್ಯರ ಪ್ರದರ್ಶನಾಲಯ। ರಾಮರಾಜ್ಯದಲ್ಲೂ 
ಹೀಗೇ ಇತ್ತು ಜಗತ್ತಿರುವುದೇ ಬೀಗ ಎಂಬ೦ತಹ ಸೊಕ್ಕಿನ ಮಾತುಗಳು ಅನೈತಿಹಾಸಿಕ. 
ವೇದೋಕ್ತ ದಾನ-ಧರ್ಮಪದ್ಧತಿಯ ಪುನರಾರಂಭವೀಗ ಜಯದ ಆಶೆಯನ್ನು 
ಕಳೆದುಕೊಂಡಿರುವುದು ೫೦ ಕೋಟಿಯ ಭಾರತದಲ್ಲೀಗ ವಸ್ತುಸತ್ಯ. ಆದುದರಿಂದ 
ಸಮಾಜವಾದೀಯ ಸಮಾಜರಚನೆಯು ಆರ್ಥಿಕವಾಗಿಯೂ ಸಾಂಸ್ಕೃತಿಕವಾಗಿಯೂ 
ಆಡಳಿತದ ಜಾಣತನದ ವಿವಿಧ ಯೋಜನೆಗಳಿಂದ ಶೀಘ್ರವಾಗಿ ಸಾಧಿಸುವ ರಾಷ್ಟೀಯ 
ಧೋರಣೆಯೊಂದೇ ಇಂದು ನಿಜವಾದ ರಾಷ್ಟ್ರೀಯ ಧ್ಯೇಯದ ಪ್ರಣಾಲಿ. ವಲ 
ಅರ್ಥಯೋಜನೆಯೊಂದೇ ರಾಷ್ಟ್ರೀಯತೆಯ ಸಮರ್ಪಕತೆಯನ್ನು ತಾರದು; ಕೇವಲ 
ಸಾಂಸ್ಕೃ ತಿಕ ಸಮೀಕರಣ ಯೋಜನೆಯೊಂದೇ ಅದನ್ನು ಸಾಧಿಸುವುದೂ ಸುಳ್ಳು. ಅರ್ಥ 
ವ್ಯವಹಾರದ ಭಾರತೀಯತೆಯು ಹಿಂದಿರುಗಲಾರದಷ್ಟು ಅಭಾರತೀಯವಾಗಿ 
ಹೋಗಿರುವುದರಿಂದ ಅದಕ್ಕೆ ಆಧುನಿಕ ಮದ್ದು (ಅಲ್ಪಸ್ವಲ್ಪ ವಿದೇಶೀಯವಾದರೂ) 
ಅಗತ್ಯ ಇನ್ನೂ ಹೆಚ್ಚು ಅದು ಪಾಶ್ಚಾತ್ಮೀಕೃ ತವಾಗದಂತೆ ತಡೆಯಬೇಕು. ಆದರೆ ಈಗಾದ 
ಅದರ ಪಾಶ್ಚಾಶ್ಮೀಕೃತ. ಸ್ವರೂಪಕ್ಕೆ ಧರ್ಮಶಾಸ್ತ್ರಗಳು ಮದ್ದನ್ನು ಹೇಳಲಾರವು. ಅದಕ್ಕೆ 
ಕರ್ಮಶಾಸ ಸ್ತದ ಪ್ರಯೋಗ ಅತ್ಯವಶ್ಯಕ, ಸರ್ವೋದಯವು” ವಿಶ್ವಸ್ತಿಕೆಯ ಟರ್ಥಾಣ 
ಯೋಜನೆಖಂದ ಇಂದಿಲ್ಲಿ ಸಿದ್ಧಿಸದು - ಬೊಂಬಾಯಿಯಲ್ಲಿ ಮನೆ ಪಡೆಯಲು 
ಪಗಡಿ ಕೊಡಬೇಕಾಗಿರುವಾಗ; ಮನೆಕಟ್ಟುವ ಜಾಗದ ೧ ಚದುರ ಅಡಿಗೆ ೧೫೦ 
ರೂಪಾಯಿಗಳ ವರೆಗೆ ದರವಿರುವಾಗ, ವ್ಯವಹಾರದಲ್ಲಿ ವಿಧಿನಿಯಂತ್ರಣವಿ೦ದು ಕಾಯದೆಯ 
ನಿಯಂತ್ರಣ, ಬ್ರಹ್ಮನ ನಿಯಂತ್ರಣವಲ್ಲ. ಬ್ರಹ್ಮನು ಮಾನವರಿಗೆ ಬುದ್ಧಿಯನ್ನು ಕೊಟ್ಟಿದ್ದಾನೆ, 
ಮಾನವ ವ್ಯವಹಾರದ ನ್ಯಾಯಸೂತ್ರವನ್ನು ನಿರ್ಧರಿಸಿ ಆಚರಿಸಲು ಸ್ವಾತಂತ್ರ್ಯವನ್ನು 
ಕೊಟ್ಟಿದ್ದಾನೆ- ಎ೦ಬುದನ್ನು ರಾಷ್ಟೀಯನು ಮರೆಯಲಾರನು. 


೭೩೫ * 


೩.೨ 


ಸಾಂಸ್ಕೃತಿಕ ಏಕೀಕರಣ 


“೮೩/1517800 700081107'' ಎ೦ದರೆ ಏನು? ಎಂಬುದನ್ನು ಭಾರತ, ಚೀನ 
ಮತ್ತು ರಶಿಯಗಳು ಅರ್ಥಮಾಡಿಕೊಳ್ಳದೆ ಹೋದರೆ, ಅವುಗಳ ರಾಜಕೀಯ ಕಸರತ್ತುಗಳು 
ಸೋಲದೆ ಉಳಿಯಲಾರವೆಂಬುದು ಐತಿಹಾಸಿಕ ಸತ್ಯ. ಅಂಥ ವ್ಯಕ್ತಿತ್ವವು ಪಂಡಿತ 
ಜವಾಹರರಿಗಿತ್ತು. ಸರದಾರ ಪಟೇಲರಿಗಿತ್ತು. ಸುಭಾಷಚ೦ದ್ರ ಭೋಸರಿಗಿತ್ತು; ಈಗ ಇಂದಿರಾ 
ಗಾಂಧಿಗಿದೆ ಎಂಬುದನ್ನು ಒಬ್ಬ ವಿದ್ವಾಂಸರು ಸೂಚಿಸಿದ್ದಾರೆ. ಭಾರತೀಯ ಮಾನ್ಯ 
ಸಾಮಾನ್ಯರ ಮೆಚ್ಚಿಗೆಗೆ ಅಂಥ ವ್ಯಕ್ತಿತ್ವವಲ್ಲದೆ ಇನ್ನಾವುದೂ ಪಾತ್ರವಾಗದೆಂಬುದೀಗ ೨೩ 
ವರ್ಷಗಳಲ್ಲಿ ಸಿದ್ಧವಾಗಿ ಹೋಗಿದೆ. ಈ ಪಾಠವನ್ನು ಅಲ್ಲಗಳೆದು ಕೇಂದ್ರಾಧಿಕಾರ ಪೀಠದ 
ಮೂಲಕ ರಾಜಕೀಯ, ಆರ್ಥಿಕ, ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗುವುದೆಲ್ಲ 
ಯಶಸ್ವಿಯಾಗದು. 

ಮನೆತನಸ್ಥಿಕೆಯ ಅಥವಾ ಪೂರ್ವಜರ ಪುಣ್ಯದ ಹಿನ್ನೆಲೆ ಇಲ್ಲದವರ ನಾಯಕ್‌ತ್ವಕ್ತಿಲ್ಲಿ 
ಗೆಲುವಿಲ್ಲ-ಯಾವ ಪಕ್ಷವಾದರೂ ಅಷ್ಟೆ, ಯಾವ ಜಾತಿಯಾದರೂ ಅಪ್ಪೆ, ಯಾವ 
ಮತಧರ್ಮವಾದರೂ ಅಷ್ಟೆ; ಅದರ ಶಕ್ತಿಯು ಮನೆತನಸ್ಥಿಕೆಯ ಮುಂದೆ ಚಿಕ್ಕದು. 
ಮನೆತನಸ್ಥಿಕೆಯು ಕೇವಲ ಶ್ರೀಮಂತಿಕೆಯನ್ನೂ ಅವಲಂಬಿಸಿಲ್ಲ, ಕೇವಲ 
ವಿದ್ಯಾವಂತಿಕೆಯನ್ನೂ ಅವಲಂಬಿಸಿಲ್ಲ, ಕೇವಲ ಆರ್ಷಸರಳತೆಯನ್ನೂ ಅವಲಂಬಿಸಿಲ್ಲ, 
ಶುದ್ಧ ಶೀಲವಂತಿಕೆಯನ್ನೂ ಅವಲಂಬಿಸಿಲ್ಲ; ಕೇವಲ ವೀರತ್ವವನ್ನೂ ಅವಲಂಬಿಸಿಲ್ಲ, ಈ 
ಎಲ್ಲವುಗಳ ಒ೦ದು ಹಿತಮಿತವಾದ ಸಮನ್ವಯವನ್ನು ಅದು ಅವಲಂಬಿಸಿದೆ. ಈ ಲೌಕಿಕ 
ಆದರ್ಶವು ಭಾರತೀಯರ ಅಥವಾ ಏಶಿಯನ್ನರ ಹೃದಯವನ್ನು ಸುಲಭವಾಗಿ 
ಸೆರಹಿಡಿಯಬಲ್ಲುದು ಮತ್ತು ಅವರು ಅಂಥವರ ವ್ಯಾವಹಾರಿಕ ನಾಯಕತ್ವವನ್ನು ಸುಲಭವಾಗಿ 
ಒಪ್ಪಿಕೊಳ್ಳುವರು. ಏಕೆ? ಎಂದು ಕೇಳುವುದಿಲ್ಲಿ ಅಪ್ರಸ್ತುತ. ಸಾಮಾಜಿಕ ಮನೋವಿಜ್ಞಾನದಲ್ಲಿ 
ಅದಕ್ಕೆ ಉತ್ತರ ಸಿಗುತ್ತದೆ-ಅದು ವಸ್ತುಸ್ವಭಾವವೆಂದು. 

ಪುಣ್ಯವೆಂಬುದು ಭಾರತೀಯ ಸಂಸ್ಕೃತಿಯ ಮೂಲಬೀಜ. ಅದರಲ್ಲಿ ದೈವಿಕ, 
ನೈತಿಕ, ತೈಜಸಿಕ ಕಾರಣಗಳ ಫಲಿತಾಂಶವಿದೆ. “ಸಮಥ್ಥೋ ಧರ್ಮಮಾಚರೇತ್‌” 
ಎಂಬುದು ಧರ್ಮಸಫಲತೆಯ ಸೂತ್ರ. ಸಾಮರ್ಥ್ಯವು “ಯದ್ಯದ್ಧಿಭೂತಿಮತ್‌ ಸರ್ವಂ 


* ೭೩೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಶ್ರೀಮದೂರ್ಜಿತಮೇವ ವಾ। ತತ್ತದೇವಾವ ಗಚ್ಛ ತ್ವಂ ಮಮ ತೇಜೋಂಶ ಸಂಭವಂ? 
ಎ೦ಬ ಗೀತೋಕ್ತಿಯಿಂದ ವ್ಯಾಖ್ಯಾತವಾಗಿದೆ. ಇಂಥ ಸಾಮರ್ಥ್ಯವಿಲ್ಲದವರನ್ನು 15018000 
ಪ್ರತ್ಯೇಕಿಸಿ ಅಲಕ್ಷಿಸಲಾಗುತ್ತದೆ. ಇದು ಅಪ್ರಿಯವಾದರೇನು ಮಾಡಬೇಕು? ಸತ್ಯವೆಂದು 
ಸ್ವೀಕರಿಸಿ ನಮ್ರರಾಗಿ ಇಂಥ ನಮ್ಮ ದೇಶೀಯ ಮನ್‌ಃಸ್ಥಿತಿಯೊಡನೆ ರಾಜಿಮಾಡಿಕೊಂಡು 
ಬದುಕಬೇಕು! ಅಘಟಿತವನ್ನು ಘಟಿಸಿಯೇನೆಂಬುದಿಲ್ಲಿ ಬುದ್ಧನಿಂದ ಹಡಿದು ಬಸವಣ್ಣನವರ 
ವರೆಗೂ ಸಾಧ್ಯವಾಗಲಿಲ್ಲ. ಗಾ೦ಧೀಜಿ, ವಿನೋಬಾ ಭಾವೇಜಿ, ತಿಲಕಜಿ, ರವೀಂದ್ರನಾಥ 
ಠಾಕೂರಜಿಗಳು ಆರ್ಷತೆಯ ಪ್ರಾಧಾನ್ಯದಿಂದ ಅಭಿಜಾತ ವ್ಯಕ್ತಿತ್ವಸಂಪನ್ನರ ರಾಜಗುರುಗಳಷ್ಟೇ 
ಆಗಬಲ್ಲರು; ನೇರ ಪ್ರಶಾಸಕ ನಾಯಕರಾಗಲಾರರು. ಮನೆತನಸ್ಥಿಕೆಯು ಪುಣ್ಯ, ಆಭಿಜಾತ್ಯ, 
ಕುಲವಂತಿಕೆ, ಆನುವಂಶಿಕ ಸಂಸ್ಕೃತಿ ಸಂಪನ್ಮತೆ. 


ಹಿ೦ದೆ ಖ್ಯಾತಮನೆತನದವರೆಂದುಕೊ೦ಡ ಎಲ್ಲ ವೀರರೂ ಇಲ್ಲಿ ಜನಬಲಪಡೆದು 
ರಾಜ್ಯಾಧಿಕಾರವನ್ನು ನಡೆಯಿಸಿದರೆಂಬುದು ೬೦೦೦ ವರ್ಷಗಳ ಸತ್ಯ. ಅಖ್ಯಾತ 
ಮನೆತನದವರಿಗೆ ಜನಬಲ ಸಿಕ್ಕಿದ್ದು ವಿರಳ. ಚಾರಿತ್ರ, ಬುದ್ಧಿಮತ್ತೆ, ಐಶ್ವರ್ಯ, ದಾನಧರ್ವ 
ಪರೋಪಕಾರ, ಸರಳತೆ, ಧೈರ್ಯ, ಸಾಹಸ, ದೀನೋದ್ಧಾರ ಬುದ್ಧಿಗಳನ್ನುಳ್ಳವರ ಪರಂಪರೆಗೆ 
ಮಾತ್ರ ಖ್ಯಾತ ಮನೆತನವೆಂಬುದಿಲ್ಲಿ ರೂಢಿ. ಖ್ಯಾತಿಲಾಭಕ್ಕೆ ಖ್ಯಾತಿಯ ಬಂಡವಾಳ 
ಅಗತ್ಯ. ಇದು ವ್ಯಾವಹಾರಿಕ “ಖ್ಯಾತಿ”ವಾದ. ಪುಣ್ಯವಿಲ್ಲದ ವೀರರು ಕೇವಲ ಅಮರರೋ 
ಹುತಾತ್ಮರೋ ಆದಾರಲ್ಲದೆ ಆಧಾರವಲ್ಲದೆ ತಮ್ಮ ಅಧಿಕಾರ, ಪ್ರಶಾಸನಗಳ ಪರಂಪರೆಯನ್ನು 
ಮುಂಬರಿಸಲಾರರು. ಇದು “ಫ್ಯೂಡಲಿಜಮ್ಮಿ?ನ ಸಮರ್ಥನೆಯಲ್ಲ; “ಫ್ಯೂಡಲ್‌ ಲಾರ್ಡರು” 
ಪುಣ್ಯವಂತ ವ್ಯಕ್ತಿತ್ವವುಳ್ಳವರಿ೦ದ ಬಹಳ ಭಿನ್ನರು; ಜಾತಿಯ ಮೇಲ್ತನಕೂಡ ಈ ಸುಲಕ್ಷಿತ 
ವ್ಯಕ್ತಿತ್ವದಿ೦ದ ಭಿನ್ನ. 

“(೩11105 08108001510 ನೇತೃಗುಣಗಳು” ಎಂಬ ಪಾಶ್ಚಾತ್ಯ ಪದ ಪುಂಜಕ್ಕಿಲ್ಲಿ 
ಪುಣ್ಯ ಗಾ೦ಭೀರ್ಯದ ಅರ್ಥವಿಲ್ಲ. “ಪುಣ್ಯವಂತಿಕೆ' ಎಂದರಿಲ್ಲಿ ಕೇವಲ ಅದೃಷ್ಟ ಶಾಲಿತ್ವದ 
ತಾತ್ಕಾಲಿಕ ಸಫಲತೆಯಲ್ಲ; ಏಕೆ೦ದರೆ ಅದು ಮನೆತನದ ಅನೇಕ ತಲೆಮಾರುಗಳ ಬಲದಿಂದ 
ಬಂದದ್ದು; ಒಂದೇ ತಲೆವಾಾರಿನ ಫಲವಲ್ಲ. ದ್ರವ್ಯದಾನವಷ್ಟೇ ದಾನವಲ್ಲ; 
ನೀಃಸ್ವಾರ್ಥವರ್ತನೆಯೇ ದಾನದ ಅಥವಾ ತ್ಕಾಗದ ಇಲ್ಲವೆ ಸ್ವಜನ ಪ್ರೀತಿಯ ನಿಜವಾದ 
ಗುರುತೆ೦ಂಬುದು ಭಾರತೀಯರ ತಿಳಿವಳಿಕೆ. 88119010006 5018587055 ಪ್ರಬುದ್ಧ 
ಸ್ವಾರ್ಥಪರತೆ' ಎಂಬಂಥ ಕಲ್ಪನೆಗಳಿಲ್ಲಿ ಚಿರವಿಶ್ವಾಸವನ್ನು ಜನರಲ್ಲಿ ಹುಟ್ಟಿಸಲಾರವು. 
ಪುಣ್ಯಾತ್ಮರಲ್ಲಿಡುವ ಭಕ್ತಿಯನ್ನು “ವೀರಪೂಜೆ 1100-910010'' ಎ೦ದು ಬಣ್ಣಿಸುವುದು 
ಅಪಾರ್ಥಕಾರಿ. ಏಕೆಂದರೆ, ನಮ್ಮ “ವೀರರು ಆತ್ಮವ೦ತರು. ಆತ್ಮದ 80500810 
(೬೦0೦1 ವ್ಯಕ್ತಿತ್ವಮಾನವು ರಾಜಸ ಪ್ರಪ೦ಚದಲ್ಲಿಯೂ ಪಾಶ್ಚಾತ್ಯ ಕಲ್ಪನೆಯಿ೦ದ ಭಿನ್ನ. 
ದಯೆ, ಧರ್ಮ (ನ್ಯಾಯ), ದಾನ, ಯದ್ಧಶಕ್ತಿಗಳೆಂಬ ಚತುರ್ಮುಖಗಳು ನಮ್ಮ 
ನಾಯಕರಿಗಿರಬೇಕಾದ ಪುಣ್ಯವಂತಿಕೆಯ ಗುಣ ಪರಂಪರೆ. ದಯೆ, ದಾನ ಧರ್ಮಗಳಷ್ಣೇ 
ಇರುವುದು ಆಧ್ಯಾತ್ಮಿಕ ವೀರರಿಗೆ; ಲೌಕಿಕರಾದ ವೀರನಾಯಕರಿಗೆ ಅವುಗಳಷ್ಟೇ ಇದ್ದರೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೩೭ * 


ಸಾಲದು. ವ್ಯಕ್ತಿತ್ವದ ಉಕ್ತ ಚತುರ್ಮುಖಗಳು ನಾಯಕ ಚಾರಿತ್ರದ ಆಕರ್ಷಕತೆಯ 
ಚಿರಸ್ಥಾಯಿತ್ವಕ್ಕೆ ಕಾರಣಗಳು. ಇ೦ಥ ಚತುರ್ಮುಖ ಬ್ರಹ್ಮತ್ತವು "ಕ್ಬಾತ್ರ”ವೆಂದು 
ಕರೆಯಲ್ಪಡುತ್ತದೆ. “ಕ್ಷತಾತ್‌ ಕಿಲ ತ್ರಾಯತೇ ಇತಿ ಕ್ಷತ್ರಶಬ್ಬೋ ಭುವನೇಷು ರೂಢಃ”. 
ರಕ್ಷಣಶಕ್ತಿಯುಳ್ಳವರು ನಾಯಕನು. ಅರಕ್ಷಕರನ್ನೆಂದೂ ನಾಯಕರೆಂದು ಬುದ್ಧಿ ಇದ್ದವರು 
ಒಪ್ಪಲಾರರು. ಉಕ್ತ ಚತುರ್ಮುಖ ವ್ಯಕ್ತಿತ್ವವು ರಕ್ಷಕತ್ವದ ಲಕ್ಷಣ. ಸ್ವದೇಶೀಯನಾಯಕರು 
ಹೊಣೆಗೇಡಿಗಳೂ ಸ್ವಾರ್ಥಿಗಳೂ ಆಗಿ ರಕ್ಷಕರಾಗದಿದ್ದರೆ ಹಿ೦ದುಸ್ತಾನದ ಜನರು ಕ್ಲೈವನಂಥ 
ಪಾಶ್ಚಾತ್ಯ ರಕ್ಷಕನನ್ನು ಸ್ವಾಗತಿಸಿದ್ದಕ್ಕೆ ಸರದಾರ ಪಣಿಕ್ಕರರು ಆಧಾರ ನೀಡಿದ್ದಾರೆ. ಇಲ್ಲಿ 
ಯಾರೂ ಪುಕ್ಕಟೆಯಾಗಿ ನಾಯಕತ್ವವನ್ನು ಗಳಿಸಿಕೊಳ್ಳಲು ದೇಶಪ್ರೇಮದ ಪ್ರಚಾರಮಾಡಿ 
ಗೆಲ್ಲಲಾರರು. ಇದು ಭಾರತದಲ್ಲಿ ತ್ರಿಕಾಲಾಬಾಧಿತ ಸತ್ಯ. 


ಐಶ್ವರ್ಯವು ಕೇವಲ ಧನವಂತಿಕೆಯಲ್ಲ, ಲಿಂ1701800178 7015008110 
ಆಜ್ಞಾವಿಧಾಯಕ ವ್ಯಕ್ತಿತ್ವ 1118101 6005 001 118100 & 108001; ೩ 108607 178105 
1150007-ಚರಿತ್ರೆ ಎಂಬ ಜಡಕಲ್ಪನೆಯು ಮುಖಂಡನನ್ನು ತಯಾರಿಸದು; ಮುಖಂಡನು 
ಒಂದು ದೇಶದ ಚರಿತ್ರೆಯನ್ನು ನಿರ್ಮಿಸಲು ಪ್ರಧಾನ ಕಾರಣನಾಗುತ್ತಾನೆ. ರಾಮ- 
ರಾವಣರು ಚಾರಿತ್ರಿಕ ಪುರುಷರು; ಅವರು ಇತಿಹಾಸವನ್ನು ರೂಪಿಸಿದರು. ಅವರ 
ಹಿ೦ದಿನ ಚರಿತ್ರೆಯು ಆವರಣವೆಂಬ ಹೆಸರಿನಿಂದ ಇದ್ದುವಾದರೆ ಆ ಆವರಣವು ಅವರ 
ಸಹೋದರರಿಂದ ಸಾಧಾರಣ; ಇತರ ಕೆಲ ಅರಸು ಮಕ್ಕಳಿಗೂ ಸಾಧಾರಣ. ಆದರೆ 
ಅವರೇ ನೇತೃಗಳಾಗಲು ಅವರ ಅಸಾಧಾರಣವಾದ ರಾಜಸ-ತಾಮಸಗುಣಗಳೇ ಕಾರಣ. 
ಅವರು ಈಶರು, ದಾಸರಲ್ಲ. ಅವರಲ್ಲಿಂತು ಪರಸ್ಪರ ವೈರದ ಕಾರಣದ 
ನ್ಯಾಯಾನ್ಯಾಯವಿವೇಚನೆ ಇಲ್ಲಿ ಅಪ್ರಸ್ತುತ. ಗೆಲುವು ಸೋಲುಗಳೂ ಅಪ್ರಾಕರಣಿಕ. 
ಅವರ ಸತ್ವಶಾಲಿತ್ವವು ಅವರನ್ನು ಎರಡು ಬಣಗಳ ಮುಖಂಡರನ್ನಾಗಿಮಾಡಿತು. 
ಗಣರಾಜ್ಯಗಳು ಭಾರತದಲ್ಲಿದ್ದರೂ ಬದುಕಲಿಲ್ಲ; “ಭೇದೇ ಗಣಾವಿನಶ್ಶೇಯುಃ” ಎಂಬುದು 
ಸಾರ್ದದೇಶಿಕ ಸತ್ಯ. ತಕ್ಕ ಭೇದೋಪಾಯಗಾರ ಅವತರಿಸಿದ ನಿಮಿಷದಲ್ಲಿ ಗಣರಾಜ್ಯವು 
ಹಾರಿಹೋಗುತ್ತದೆ. ಅಭಿನ್ನ ಪ್ರಜೆಗಳಿದ್ದಲ್ಲಿ, ಇರುವವರೆಗೆ ೦ಯಾವ ರಾಜನೂ 
ನಿರಂಕುಶನಾಗಲಾರನು. ರಾಜಕೀಯ ತತ್ವಗಳ ಸಾರವಿದು. ಗಾಂಧೀಜಿ ಹೇಳಿದ್ದಿದನ್ನೇ; 
ಅನ್ಯಾಯ ಪ್ರತಿಭಟನೆಗೆ ಶಕ್ತಿ ಇಲ್ಲದ ಪಜೆಗಳಿಗೆ ಸ್ವರಾಜ್ಯವಿಲ್ಲ- ಎ೦ದು. ಅದರಿ೦ದಲೇ 
ಪ್ರಜೆಗಳ ಸಾಂಸ್ಕೃತಿಕ ಏಕೀಕರಣವು ಐತಿಹಾಸಿಕವಾಗಿ ಅತ್ಯಂತ ಅನಿವಾರ್ಯವಾಗಿರುವುದು. 


ಡಿ 


* ೭೩೮ 


ಕಜ 
ಸಂಯುಕ್ತ ಕಾಂಗ್ರೆಸ್ಸಿನ ಹೊಣೆ 


ಭಾರತದ ಜನಶಕ್ತಿಯ ಸೂತ್ರಕ್ಕೂ ಪಾಕಿಸ್ತಾನದ (ಅದರಲ್ಲೂ ಪೂರ್ವ ಪಾಕಿಸ್ತಾನದ) 
ಜನಶಕ್ತಿಸೂತ್ರಕ್ಕೂ ಬಹಳ ವ್ಯತ್ಯಾಸವಿಲ್ಲ. ಶೋಷಕರನ್ನು ಸಹಿಸದ ಗುಣ ಉಭಯ 
ಸಾಧಾರಣ. ತಾಳ್ಮೆ ಮಾತ್ರ ಇತರ ಜನಾಂ೦ಂಗಗಳಿಗಿಂತ ಹೆಚ್ಚು ಕಾಲಾವಧಿಯದು. ಅದು 
ಒಮ್ಮೆ ಶಾಪವಾದರೆ, ಒಮ್ಮೆ ವರವಾಗುತ್ತದೆ. ಕಡಿಮೆ ತಾಳ್ಮೆಯುಳ್ಳ ಜನಾ೦ಗಗಳ ಕಡಿಮೆ 
ತಾಳ್ಮೆಯೂ ಇದೇ ಪ್ರಕಾರ ದ್ವಿಮುಖವುಳ್ಳದ್ದು. ನಾಯಕರಿದನ್ನು ಅರಿತು ನಡೆಯಬೇಕು. 
“ಒಲಿದರೆ ನಾರಿ, ಮುನಿದರೆ ಮಾರಿ” ಎ೦ಬುದು ಇಲ್ಲಿಯ ಜನ ಶಕ್ತಿಯ ಮಹಾಲಕ್ಷಣ. 
ನಮ್ಮದು ಈ ದೃಷ್ಟಿಯಿ೦ದ 110808 70108 ಕಲಸು ಮೇಲೋಗರದ ಸಂಸ್ಕೃತಿ ಎನ್ನಿಸಿಲ್ಲ. 
ನಂಬಿದರೆ ಪೂರ್ಣ ನಂಬಿಗೆ, ಇಲ್ಲವಾದರೆ ನಿತ್ಯಸ೦ಶಯ-ಬ್ರಹ್ಮಪ್ರಪ೦ಚಗಳ ಸ್ಥಿರತ್ವ, 
ಚಿರಸ್ಥಾಯಿತ್ವ ಅಥವಾ ಕ್ಷಣಭ೦ಗುರತ್ಹಗಳಿರುವ ಹಾಗೆ; ಪಾತಿವ್ರತ್ಯಕ್ಕಿಳಿದರೆ ಮಹಾಸತಿ, 
ದ್ರೋಹಕ್ಕಿಳಿದರೆ ಮಹಾಕ್ರೂರ ವೇಶ್ಯೆ. ಆದುದರಿ೦ದಲೇ ಒಬ್ಬ ವಿದ್ವಾಂಸನು ಹಿಂದು 
ಆದರ್ಶಗಳು ಸಾಮಾನ್ಕರಾದ ಇತರ ದೇಶೀಯರಿಗೆ ನಿಲುಕದಂಥವುಗಳು ಎಂದೊಮ್ಮೆ 
ಉದ್ಗರಿಸಿದ್ದುಂಟು. ನಮ್ಮ ಆದರ್ಶಗಳು ಇತರರಿಗೆ (ಯುಟೋಪಿಯ) ಅತ್ಯಾದರ್ಶಗಳಾಗಿ 
ತೋರುತ್ತವೆ. ಆದರೆ ನಮಗವುಗಳು ಕಷ್ಟಸಾಧ್ಯವಷ್ಟೇ ಎನ್ನಿಸುವುವಲ್ಲದೆ, ಅಸಾಧ್ಯವೆನ್ನಿಸುವುದಿಲ್ಲ. 
ಆದರ್ಶಾಚಾರಗಳು ಕೆಳಗಿಳಿದ ಕಾಲದಲ್ಲೂ ಆದರ್ಶವಾದವಿಲ್ಲಿ ಕೆಳಗಿಳಿಯದು; 
ಅಪವಾದಗಳು ನಿಯಮಗಳಾಗಲಾರವು. ತಾವು ಕಳ್ಳರಾಗಿದ್ದರೂ ಪರರನ್ನು ಕಳ್ಳರಾಗಗೊಡೆವು 
ಎ೦ಬುದು ಇಲ್ಲಿಯ ಮತದಾರರ ಮನೀಷೆ. ಇದು ನಾಯಕರು ಕಲಿಯಬೇಕಾದ ಪಾಠ. 
ಆಧುನಿಕ ಭಾರತದ ಪಾಶ್ಚಾತ್ಯ ಮುಖರಿಗೀಗುಟ್ಟು ಗೊತ್ತಿಲ್ಲ. ತಮ್ಮನ್ನು ಜನ ಹೇಗೆ 
ಅಳೆಯುತ್ತದೆ ಎಂಬುದನ್ನರಿಯದ ಇವರು ಜನಮಟ್ಟದ ಶೀಲ ತಮಗಿದ್ದರೆ ಸಾಕು, 
ಅದರಿಂದ ಜನತೃಪ್ತರಾಗಬೇಕು ಎ೦ದು ಬಯಸುತ್ತಾರೆ. ಈ ಅಭಿಪ್ರಾಯವು ವಸ್ತು ಸ್ಥಿತಿಗೆ 
ಎರುದ್ಧವಾಗಿದೆ. 

ಒ೦ದು ಮೂಲಭೂತ ವಸ್ತುಸ್ಥಿತಿಯನ್ನು ಅಸ್ವಾಭಾವಿಕ, ಅನಾಗರಿಕ, ಅನಾಧುನಿಕ, 
ಅವೈಜ್ಞಾನಿಕ ಎ೦ದು ಮುಂತಾಗಿ ಎಷ್ಟು ದಿನ ಬಯ್ದರೂ ಅದು ಬದಲಾಗದು. ಅವಾಸ್ತವವನ್ನು 
ವಾಸ್ತವವೆಂದು ಭಾವಿಸಿದ ನಾಯಕತ್ವದ ದೆಸೆಯಿಂದಲೇ ಪಂಚವಾರ್ಷಿಕ ಯೋಜನೆಗಳು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೩, * 


ಅಂತ್ಯದಲ್ಲಿ ಅತಿ ಅತೃಪ್ತಿಕರ ಪರಿಣಾಮಗಳನ್ನು ಹಡೆದವು. ಪ್ರಕೃತಿಯ ಉತ್ತಮಾಧಮ 
ಮಧ್ಯಮ ಪ್ರಕಾರಗಳನ್ನು ಆಯಾ ದೇಶೀಯ ಸಾಂಸ್ಕೃತಿಕ ಮಾನದ೦ಡಗಳಿಂದ 
ಅಳೆಯಬೇಕಲ್ಲದೆ, ಇತರ ಖಂಡಗಳ ಅಥವಾ ದೇಶಗಳ ಸಾಂಸ್ಕೃತಿಕ ಅಳತೆಗೋಲುಗಳಿ೦ದಲ್ಲ. 
೧೯೭೧ರ ಪಾರ್ಲಿಮೆಂಟ್‌ ಚುನಾವಣೆಯು ಉಕ್ತ ಅ೦ಶಗಳೆಲ್ಲವುಗಳಿಗೂ ಉದಾಹರಣೆ. 


ಪ್ರಾಮಾಣಿಕ ಸ್ವಾವಲಂಬಿತ್ವಕ್ಕೂ ನಿಜವಾದ ಸಭ್ಯತೆಗೂ ಭಾರತದಲ್ಲಿ ನಿಕಟ 
ಸಂಬಂಧವಿದೆ; ಪರಾವಲಂಬಿಗಳು ಪರದೇಶಿಗಳು. ರಾಜಕೀಯ ಗೆಲುವಿಗಾಗಿ ಪರ 
ದೇಶೀಯ ದಾನವನ್ನು ಸ್ವೀಕರಿಸುವುದು, ಬಲಾತ್ಕಾರದಿಂದ ನಿಧಿಸಂಗ್ರಹ ಮಾಡುವುದು, 
ಮತದಾರರಿಗೆ ಲಂಚ ಕೊಡುವುದು ಅಥವಾ ಬೆದರಿಕೆ ಹಾಕುವುದು, ಅನೃತ ಆಶ್ವಾಸನಗಳನ್ನು 
ನೀಡುವುದು ಮತ್ತು ಹುದ್ದೆದಾನದ ಅನಾಗತವಿಧಾನ ಮು೦ತಾದ ಜನಜುಗುಪ್ಸಾಕರ 
ವ್ಯವಹಾರಗಳನ್ನು ಸಂಯುಕ್ತ ಕಾಂಗ್ರೆಸ್ಸು ಬೆಳೆಯಗೊಟ್ಟದ್ದರಿ೦ದ ದೇಶವಿ೦ದು, ರಾಜಕೀಯ- 
ಆರ್ಥಿಕ-ಸಾಮಾಜಿಕ ರಂಗಗಳಲ್ಲಿ ಬಹಳ ನರಳುತ್ತಿದೆ; ಅಪ್ರಾಮಾಣಿಕ ಸ್ವಾವಲಂಬನದ 
ಮಾರ್ಗವನ್ನು ಅನುಕೂಲಸ್ಥ ಅಲ್ಪಸಂಖ್ಯಾತರಾದ ವೈಶ್ಯರೂ ಕ್ಷತ್ರಿಯರೂ ಬ್ರಾಹ್ಮಣರೂ 
ಶೂದ್ರರೂ ಇವೃತ್ತಿನಿಷ್ಠವಾಗಿ) ಹಿಡಿಯಲಾರಂಭಿಸಿದ್ದು ನಾಯಕರ ಅನಾಯಕತ್ವದ 
ವ್ಯವಹಾರಗಳ ದೆಸೆಯಿಂದಲೇ. ಅಪನಾಯಕರನ್ನು ಆಯ್ಕೆ ಮಾಡಬೇಕಾಗಿ ಬಂದ 
ಇಲ್ಲಿಯವರೆಗಿನ ಪರಿಸ್ಥಿತಿಯ ಒತ್ತಡಕ್ಕೆ ಉಕ್ತ ಪಕ್ಷವೇ ಪ್ರಧಾನ ಕಾರಣ. ಅದೀಗ ಇಲ್ಲವಾದುದು 
ಕೇವಲ ಸಹಜ. 


ಡಿ 





೧... 71೩60 ೦0171110100 ೩೧6 11160577 8೦00, 80110101805 07[0೮೦೯ 5077075 ೩೧0 


೦1017೩0005. 


* ೭೪೦ 


೩೪ 


ಜಾತೀಯತಾನಿರ್ಮೂಲನ ಮತ್ತು ಅಹಿಂಸೆ 


ಸ್ವಜಾತಿಯ ಅಥವಾ ಸ್ವಮತಧರ್ಮದ ಉತ್ತಮಾಂಶಗಳನ್ನು ಆಚಾರದಲ್ಲಿ ಪರರೆದುರು 
ಪ್ರಕಟಿಸುವುದೊಂದೇ ಈ ದೇಶದಲ್ಲಿ ಜಾತೀಯತೆ-ಮತೀಯತೆಗಳನ್ನು ಹೊಡೆದು 
ಹಾಕಬಲ್ಲುದು. ಚೀನದಲ್ಲಿ ಮಾಡಿದಂತೆ ನಮ್ಮವರೆಲ್ಲ 81೩8/೩೫! 101105 ಸುಗಂಧ 
ಕುಸುಮಗಳು ಮತ್ತು ಇತರರೆಲ್ಲರೂ 7018500005 ೫೦೦6 ವಿಷಮೂಲಿಕೆಗಳು ಎ೦ದು 
ಒಮ್ಮೆಲೇ ವಿಭಜಿಸಿ ಇಲ್ಲಿ ಯಾರೂ ಗೆಲ್ಲಲಾರರು. ಎಲ್ಲ ಜಾತಿ-ಮತಗಳವರೂ ಈ 
ಪರಾದರಣೀಯತೆಯ ತತ್ವವನ್ನಾಚರಿಸಿದೆ ಹೋದರೆ ದೇಶದಲ್ಲಿ ಅ೦ತರ್ಯುದ್ಧವಾಗಿ 
ಸಾಂಸ್ಕೃತಿಕ ಅರಸುತನ-ಆಳುತನಗಳು ನಿರ್ಣಯವಾಗಿ ಹೋಗುವುದು ಐತಿಹಾಸಿಕ ಭವಿಷ್ಯ. 
ಆಧುನಿಕ ಯುಗದಲ್ಲಿ ನಾಸ್ತಿಕ್ಯವನ್ನೂ ಮಾ೦ಸಭಕ್ಷಣವನ್ನೂ ಭಾರತದ ೫೫ ಕೋಟಿಗಳಿಗೆ 
ಕಲಿಸಲಾಗದುದರಿ೦ದ ಉಕ್ತ ವಿಕಲ್ಪಗಳೆರಡೇ ಉಳಿದಿವೆ. ನಿರ್ಣಾಯಕ ಮಾನದಂಡಗಳನ್ನು 
ಈ ವರೆಗೆ ಮುಂದೂಡುತ್ತ ಹೋಗಿರುವುದು ಸಾಂಸ್ಕೃತಿಕ ಅಪರಾಧ. ಏಕೆ೦ದರೆ ಸರ್ವಸಮಷ್ಟಿ 
ಕಾರ್ಯಗಳೆಲ್ಲೂ ಒಂದಲ್ಲ ಒಂದು ಕಡೆ ದ್ರೋಹಿಗಳು ಅಥವಾ ಪಂಚಮದಳದವರು 
ತಯಾರಾಗಿಬಿಡುತ್ತಾರೆ. "50001811973 80111118 7೦೩೦೦! 101070801005 00- 
61510100 111100 15 18118171001 10 0೩55170 ೦೦07170118115111. 1710818107, 
011 (70 ೦1701 118116, 6018165 15 $0170060/7-ಲೌಕಿಕ ಜಾತ್ಯತೀತತೆಯು ಅಸಂಬದ್ಧ 
ಮತಧಾರ್ಮಿಕ ಗುಂಪುಗಳ ಶಾಂತಿಯುತ ಸಹಜೀವನಕ್ಕೆ ಅನುಮತಿ ಕೊಡುತ್ತದೆ; 
ಅದು ವಾಸ್ತವಿಕವಾಗಿ ನಿಷ್ಕಿಯಾತ್ಮಕ ಜಾತೀಯತೆ (ಲೌಕಿಕತೆ). ಏಕೀಕರಣವು ತದ್ವಿರುದ್ಧವಾಗಿ 
ಉಕ್ತ ಸೂತ್ರವನ್ನು ಬಿಟ್ಟುಕೊಡಬೇಕೆನ್ನು: ತ್ತದೆ? ಎಂಬ ಎಂ.ಆರ್‌.ಎ. ಬೇಗರ ಮಾತು 
ತಥ್ವಪೂರ್ಣವಾದದ್ದು. ಮಂತ್ರಿಗಳು ಮಾಡಹೊರಟ ರಾಷ್ಟ್ರೀಯ ಭಾವೈಕ್ಯದ ಪ್ರಯತ್ನವು 
ನಿಷ್ಠಲವಾದುದರ ಅರ್ಥ ಇದರಿಂದ ಸ್ಪಷ್ಟವಾಗುತ್ತದೆ. 

ಮತಾಚಾರಗಳಲ್ಲಿ ಮಿತವ್ಯಯ, ಅಹಿಂಸೆ, ಶುಚಿತ್ವ, ಸತ್ಯವಂತಿಕೆಗಳಿಗೆ ಬಾಧೆ ಬರುವ 
ಅಂಶಗಳನ್ನು ಬಿಡಲು ಕಾಯದೆ ರಚಿತವಾಗುವುದು ಅಗತ್ಯ. ಹಿ೦ಸೆ, ಅಶುಚಿ, ಅಸತ್ಯಗಳನ್ನು 
ಯಾವ ಮತಜ್ಜನೂ ಎತ್ತಿ ಹಿಡಿಯನು. ಅಹ೦ಮನ್ಯರಾದ ಮತಜ್ಮರನ್ನು ಉಕ್ತ 
ಮಾನದಂಡಗಳಿಗೆ ಎರುದ್ಧವಾಗಿ ಪ್ರಚಾರಮಾಡಹೊರಟಾಗ ಜೈಲಿಗೆ ಕಳಿಸಬೇಕು; ಅಂಥ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೪೧ * 


ಆಚಾರ ಎಲ್ಲಿ ನಡೆದರೂ, ಉಗ್ರದ೦ಂಡನೆಯಾಗಬೇಕು. ಇಲ್ಲವಾದರೆ ನಮ್ಮ ರಾಜಕೀಯ 
ಐಕ್ಕಕ್ಕೆ ಯಾವ ಸಾಂಸ್ಕೃತಿಕ ಅರ್ಥವೂ ಉಂಟಾಗಲಾರದು. ಭಾರತದಲ್ಲಿ ಮತಾಚಾರ, 
ಸಾಮಾಜಿಕ ಸಂಬಂಧ, ತತ್ವಜ್ಞಾನ ಮತ್ತು ರಾಜಕೀಯ ಭಾವನೆಗಳು ಓತಪ್ರೋತವಾಗಿರುವುದೇ 
ಇಂಥ ಸಾಂಸ್ಕೃತಿಕ ಕಟ್ಟುಪಾಡಿನ ಅವಶ್ಯಕತೆ ಉಂಟಾಗಲು ಕಾರಣ. ಈ ಕಟ್ಟುಪಾಡನ್ನು 
ತರಲು ಯಾರೂ ಮುಂದಾಗದಿದ್ದರೆ ಜಾತೀಯತೆ, ಮತೀಯತೆ, ಅಲ್ಪಸಂಖ್ಯಾತತೆಗಳ 
ದೆಸೆಯಿಂದ ದೇಶದ ಐಕ್ಯವು ಎಂದೂ ಸ್ಥಾಯಿಯಾಗಲಾರದು; ಎಷ್ಟು ಹೊತ್ತಿಗೂ 
ಶತ್ರುಗಳ ಭೇದೋಪಾಯಕ್ಕೆ ಬಲಿಯಾಗಿ ದೇಶವು ಪರಾಧೀನವಾಗಬಹುದು. ಜಾತೀಯತೆಯ 
ನಿಜವಾದ ಅರ್ಥವು 70೫4810 ಸಂಕುಚಿತ ಕುಲದ೦ಂಭ; ಅದು ಮತವೂ ಅಲ್ಲ, 
ಧರ್ಮವೂ ಅಲ್ಲ. ಅದರ ದೆಸೆಯಿಂದಲೇ ವಿ.ಕೆ.ಸಿಂಹರು ಹೇಳಿರುವಂತೆ 10೪1 885 
01" ೩೦೩0೦111105 1 111618 10-68) - ಇಂದಿನ ಭಾರತದಲ್ಲಿ ವಿಶ್ವವಿದ್ಯಾಲಯಗಳು 
ಬಹಳ ಕೆಳಮಟ್ಟದಲ್ಲಿವೆ. ಅವುಗಳಿಂದ ಸಮಾಜದ ನಿಜವಾದ ನವೀಕರಣ ಮತ್ತು 
ಸಕ್ರಿಯೀಕರಣಗಳಾಗಿಲ್ಲ. 


ಗಾ೦ಧೀಜಿ ಮತ್ತು ಎ೦.ಎನ್‌.ರಾಯರು "5011110೩! 081180 ೩110 7708೩1 73085 
ಆತ್ಮಿಕ ಬದಲಾವಣೆಯನ್ನೂ ನೈತಿಕ ಸಾಧನಗಳನ್ನೂ” ಬೋಧಿಸಿದ್ದು ಬಹಳ ಜನರಿಗೆ 
ಅರ್ಥವಾಗಿಲ್ಲ. ಅಂತಃಕರಣದಲ್ಲಿ ಸಹಜೀವಿಗಳ ಬಗೆಗೆ ನಿಜವಾದ ಸೌಂದರ್ಯ ಸ್ಫುರಿಸುವುದು 
ಮತ್ತು ಅದಕ್ಕಾಗಿ ನೈತಿಕ ಸಾಧನಗಳನ್ನು ಬಳಸುವುದೂ ಪ್ರಾತ್ಯಕ್ಷಿಕೆಯ ರೂಪದಲ್ಲಿ 
ಜನರಿಗಷ್ಟೇ ಅಲ್ಲ- ನಾಯಕರಿಗೆ ಕೂಡ ಸಿಗಲಿಲ್ಲ. ಈಗ ನಿರ್ಲಕ್ಷತನದ ಅಸಹ್ಯಸ್ವಾರ್ಥವು 
ಎಲ್ಲೆಲ್ಲೂ ತಾಂಡವವಾಡುವಂಥ ಪರಿಸ್ಥಿತಿಯನ್ನು ನಮ್ಮ ಸರಕಾರಗಳು ನಿರ್ಮಿಸಿವೆ; 
ಅವುಗಳ ಸೃಷ್ಟಿಕರ್ತರಾದ ರಾಜ್ಯನಾಯಕರು ತ೦ದಿದ್ದಾರೆ. ಇದರ ಪರಿಹಾರಕ್ಕೆ 
ನಾಯಕಾಂತರರು ಬೇಕಾಗಿದ್ದಾರೆ. ಅಂಥವರನ್ನೀಗ ಪಡೆದಿದೆಯೇ ದೇಶ? ಕೆಲ ಮಟ್ಟಿಗೆ 
ಪಡೆದಿದೆ. ಬಹಳ ಮಟ್ಟಿಗೆ ಪಡೆಯಬೇಕಾಗಿದೆ. 


“ಪ್ರಾಜ್ಞ ಶೂರೋ ಧನಸ್ಫಶ್ಚ ಸ್ವಾಮೀ ಧಾರ್ಮಿಕ ಏವ ಚ 
ತಪಸ್ಸೀ ಸತ್ನವಾದೀ ಚ ಬುದಿಮಾಂಶ್ಸಾಪಿ ರಕ್ಷತಿ” 
ದ ್ರ ಬ ಡಿ ಲೈ 
(ಶಾಂತಿ-ರಾಜಧರ್ಮ ೧-೮೮-೩೧) 


ಎ೦ಬುದು ಹೊಸನಾಯಕರಿಗಿರಬೇಕಾದ ವಿಶೇಷಗಳನ್ನು ಹೇಳುತ್ತದೆ; ಸತ್ಯ, ಅರ್ಜವ, 
ಆಕ್ರೋಧ, ಅನೃಶಂಸತೆಗಳು ಧಾರ್ಮಿಕತೆ ಎನ್ನಿಸುತ್ತವೆ. ನಾಯಕರ ಈ ಏಳು ವಿಶೇಷಗಳಲ್ಲಿ 
ಒಂದು ಕೊರತೆಯಾದರೂ ಅವರ ಹೊಸತನ ಆಕರ್ಷಕವಾಗದು. 1051118 700128 
101006 0£ 016 01006 ಆಡಳಿತದಲ್ಲಿ ಹೊಸಬರು-ಹಳಬರು ಎ೦ಬುದು ಅರ್ಥಹೀನ 
ಸೂತ್ರವೆಂಬುದು ಉಕ್ತ ಭೀಷ್ಮೋಕ್ತಿಯಿಂದ ಗೊತ್ತಾಗುತ್ತದೆ. ವೇಶ್ಯೆ, ಪ್ರಾಪಣಿಕ, ನಟ, ವಿಟ 
ಮುಂತಾದವರಿಗೆ ಸ್ವಾತಂತ್ರ್ಯವನ್ನು ಇತರರಿಗೆ ಕೊಟ್ಟ ಪ್ರಮಾಣದಲ್ಲಿಯೇ ಕೊಡುವುದು 
ಅನಾಯಕತ್ವಕ್ಕೆ, ಅರಾಜಕತೆಗೆ ಪ್ರೇರಣೆ ಕೊಟ್ಟ ಹಾಗೇ ಸರಿ; ಏಕೆ೦ದರೆ ಸಮಾಜಘಾತಕ 
ವರ್ತನೆಯನ್ನು ಅಂಥವರು ಕಲೆ ಎಂದು ವಿಜ್ಞಾನವೆಂದು, ತತ್ವಜ್ಞಾನವೆಂದು ಸಮರ್ಥಿಸಿ, 


* ೭೪೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆಚರಿಸಿ ಸಂಸ್ಕ ತಿಘಾತಕರಾಗುತ್ತಾರೆ. ಸಂಸ್ಕೃತಿ ಇಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ 
ರಾಷ್ಟ್ರವಿಲ್ಲ ಡು ವ್ಯಾಸನು ಭೀಷ್ಮನ ಮ ಕೊಟ್ಟ ಎಚ್ಚರಿಕೆ (ಶಾ೦ತಿ-ರಾಜಧರ್ಮ 
೧-೮೮-೧೪, ೧೫). ಚ ಸಂಸ್ಕಾರವು ಭ್ರಷ್ಟಾಚಾರ ನಿರ್ಮೂಲನದ ಆದ್ಯ ಘಟ್ಟ. 
ಶಿಕ್ಷಣವು ಶೀಲವಿಮುಖವಾದಾಗ ಅದರಿಂದ ದುರ್ಬೀಜಗಳುದಯಿಸಿ ಸಮಾಜಹಿತವನ್ನು 
ಕಡೆಗಣಿಸಿ ಸರ್ವಭಕ್ಷಕ ರಾಜಕೀಯ-ಸರಕಾರಿ ಅಧಿಕಾರಿಗಳಾಗಿ ಅವು ಪರಿಣಮಿಸುವುದು 
ಸಹಜ. ಅರ್ಥಲೋಭ, ವ್ಯಸನ ಮಗ್ನತೆ, ವಿಷಮದರ್ಶಿತ್ವ ಶಾಸ್ತ್ರಜ್ಞಾನದ ಅಭಾವ ಅಥವಾ 
ಅಪೂರ್ಣತೆ ಇಂದು ಹಲವಾರು ಮಂತ್ರಿಗಳು ಕುತಂತ್ರಿಗಳಾಗಲು ಅಥವಾ 
ಅಪ್ರಯೋಜಕರಾಗಲು ಕಾರಣ, ಹಲವಾರು ತಜ್ಞರು ಹಾಗಾಗಲೂ ಕಾರಣ. 


ಅತಿಲುಬ್ಬತೆ-ಮಹಾಲುಬ್ಧತೆಗಳು ದೇಶದ್ರೋಹಿಗಳನ್ನು ನಿರ್ಮಾಣ ಮಾಡುವುದರಿಂದ 
ಅವುಗಳನ್ನು ತಡೆಗಟ್ಟಲು ಕಾಯದೆಗಳಿರುವುದು ಆಧುನಿಕ ಅಗತ್ಯ; ಕಾಯದೆಗಳಿದ್ದರೂ 
ಅವುಗಳನ್ನು ಸಮರ್ಪಕವಾಗಿ ಜಾರಿಗೆ ತರುವ ದಕ್ಷ ರಾಜಪುರುಷರಿರುವುದೂ ಅಷ್ಟೇ 
ಅಗತ್ಯ. ಅ೦ಥ ರಾಜಪುರುಷ ನಿರ್ಮಾಣವು ಶಿಕ್ಷಣದ ಮಾರ್ಪಾಡಿನಿಂದ ಮಾತ್ರ ಸಾಧ್ಯ. 
ಅಂಥದೇನನ್ನೂ ವರಾಡದಿರುವ ಸುಧಾರಣಾ ಪ್ರಚಾರವು ಜನವಂ೦ಚನೆ, 
ರೋಗನಿದಾನವನ್ನರಿಯದೆ ಔಷಧ ಕೊಡುವ ವೈದ್ಯರಿ೦ದ ಸರ್ವಹಾನಿಯು ಪ್ರಾಪ್ತವಾಗದೆ 
ಉಳಿದೀತೇ? 
ಯೇನೋಪ ದಿಶ್ಯತೇ ತೇನ ತನ್ನಾನುಷ್ಠಿಯತೇ ಯದಿ । 
ಪದೇಶೋಂ ಫಲಸ್ತಸ್ಯ ಸ ಸ ಯಾತಿ ಲಘುತಾಂ ಜನಃ ॥ 


ರಾಜಕೀಯಾದಿ ಸರ್ವ ಸಾರ್ವಜನಿಕ ಕಾರ್ಯಕರ್ತರಿಗೂ ಮೇಲಿನ ಮಾತು 
ಅನ್ವಯಿಸುತ್ತದೆ. ಇದನ್ನಿಂದು ಬಹಳ ಜನರು ಮರೆತುದೇ ಪ್ರಗತಿಭಂಗಕ್ಕೆ ಕಾರಣವಾಗಿದೆ. 
57000818108001 ಒಣ ಉಪದೇಶ ಮಾಡುತ್ತ ಅಥವಾ ಬರೆಯುತ್ತ ಕಾಲಕಳೆಯುವ 
ಮುಖಂಡತ್ವವು ಜನರಿಗೆ ಈಗ ಬೇಸರದ ಪರಮಾವಧಿಯನ್ನು ಅನುಭವಕ್ಕೆ ತಂದುಕೊಟ್ಟದೆ. 
ಆದುದರಿ೦ದ ಅವರೀಗ ಮಾಡಬೇಕಾದ್ದೇನನ್ನು? ಸುಸು ನಿಷ್ಕಿಯಾಪ್ರತೀಕಾರವನ್ನು: 
ಈ ಅಹಿ೦ಸಾಕ್ರಮದಿಂದ ಅಧಿಕಾರದಲ್ಲಿರುವ ಕಪಟಿಗಳಂದ ಲುಬ್ಬ ತೆ-ಸ್ವಾರ್ಥಗಳ ದೆಸೆಯಿಂದ 
ಮಾಡದೆ ಉಳಿದ ಕರ್ತವ್ಯಗಳನ್ನು ಮಾಡಿಸಿಕೊಳ್ಳಬೇಕು. ಷೇಕ್‌ ಬಜಿಕ ರಹ್ಮಾನ್‌ 
ಪೂರ್ವಪಾಕಿಸ್ತಾನದಲ್ಲಿ ಈ ಕ್ರಮದಿಂದಲೇ ಸರ್ವಾಧಿಕಾರಿಯನ್ನು ಬಗ್ಗಿಸಿದನು. ಬೇರೆ 

ಕ್ರಮವು ಇಂದು ಅಸಾಧು, ಅಶಕ್ಕ. 
ಇ 


೭೪೩ * 


೩೫ 
ರಾಷ್ಟೀಯ ಆಚಾರ್ಯರು 


“ಈಶ್ವರಶ್ಚ ಮಹಾದ೦ಡಃ” ಎಂಬ ಭೀಷ್ಮ ಸೂತ್ರದಲ್ಲಿ ಜನರಕ್ಷಕಶಕ್ತಿಸ೦ಪನ್ನನ ತೇಜಸ್ಸು. 
ಕರ್ಮ, ಪಾಂಡಿತ್ಯ, ವಾಕ್‌ಶಕ್ತಿ, ತತ್ವಬುದ್ಧಿಗಳು ನಾನಾರೂಪಗಳಲ್ಲಿ ಪ್ರಕಟವಾಗುತ್ತಿದ್ದರೇನೇ 
ಕಪಟಿಗಳ, ಅನ್ಫತವಾದಿಗಳ ಮತ್ತು ಪರಹಿ೦ಸಕರ ಪ್ರಾಬಲ್ಯ ಅಡಗುತ್ತದೆ ಎಂಬ ಅ೦ಶವು 
ಭಾರತೀಯ ಪ್ರಜಾಮನೋವಿಜ್ಞಾನದ ಸ್ವರೂಪದ ಮೇಲೆ ಬೆಳಕು ಬೀರುತ್ತದೆ. ದಂಡದ 


“ಶ್ರೀಗರ್ಭೋ ವಿಜಯಃ ಶಾಸ್ತಾ ವ್ಯವಹಾರಃ ಸನಾತನಃ । 
ಶಾಸ್ತ್ರಂ ಬ್ರಾಹ್ಮಣ ಮಂತ್ರಾಶ್ಜ ಶಾಸ್ತಾ ಪ್ರಾಗ್ಧದತಾಂ ವರಃ” ॥ 
(ರಾಜಧ. ೧, ಅಧ್ಯಾಯ ೧೨೧, ಶ್ಲೋ. ೨೦-೨೧) 


ಈ ಅಂಶಗಳೆಲ್ಲವೂ ವಿಪರ್ಯಸ್ತವಾಗಿ ಅರ್ಥಯಿಸುವುದರಿಂದ ವಿಪರ್ಯಾಸ 
ಹೊಂದುವುವು. ಶ್ರೀಯ, ವಿಜಯದ, ವ್ಯವಹಾರನ್ಯಾಯದ, ಶಾಸ್ತ್ರದ, ಬ್ರಾಹ್ಮಣ ಮಂತ್ರದ 
ಅರ್ಥಗಳು ಅನುಕೂಲಸಿಂಧು ನ್ಯಾಯದಿಂದ ಅಭಾರತೀಯ ದೃಷ್ಟಿಕೋನ ಉಳ್ಳವರು 
ಅಭಾರತೀಯವಾಗುವಂತೆ ಹೇಳಿ ಅರೆಬುದ್ಧಿವ೦ತರನೇಕರನ್ನು ಮರುಳ್ಗೊಳಿಸಿ ಅಪಾರ್ಥತಃ 
ಆಚರಣೆಗೆ ತರಬಹುದು ಅಥವಾ ತ್ಯಾಜ್ಯವೆಂದು ಬಿಡಬಹುದು. ಇದು ಇ೦ದು ಭಾರತೀಯ 
ಸಂಸ್ಕೃತಿಗಾಗುತ್ತಿರುವ ದುರಂತ. ಆಳುವಿಕೆಯ ಗಾಂಭೀರ್ಯದ ಪಂಚಮುಖಗಳನ್ನು 
ಸಾರತಃ ಅರಿಯದವರ ಅನನುಭವಿಕ ಆಡಳಿತವು ಪ್ರಜಾಕ್ರೋಶಕ್ಕೆ ಕಾರಣವಾಗಿ ಆಮೂಲಕ 
ಜುಗುಪ್ಲಿತವಾಗಿ ಅಧಃಪಾತ ಹೊಂದುವುದು. 111101, ೦೦೧7177876, 50750 ೦]05000, 
1110181) ೦17105 ೫೫ 170 0011100 0181130 11801010/81108000 ಎ೦ಬ ಪ೦ಂಚಮುಖಗಳು 
ಆಡಳಿತ ನಿಯಮದ ಆಚರಣೆಯ ರೀತಿಯಲ್ಲಿ ವ್ಯಕ್ತವಾಗಬೇಕು. “ಬ್ರಾಹ್ಮಣರು” 
ಸ್ವತ೦ತ್ರವೃತ್ತಿಯ ಸದಾಚಾರಸ ೦ಪನ್ನರಾದ ವಿದ್ವಾಂಸ ರು; `ಅವರು ಮಾತ್ರ ರಾಷ್ಟ್ರತ್ಷಕರು; 
ಜನ್ಮ ಬಾಹ್ಮಣ್ಯ ವೃತ್ತಿಬ್ರಾಹ್ಮಣ್ಯಗಳು ಗಾಃ ಶಾಸ್ತ್ರಳೆಲ್ಲವೂ ನೀತಿಶಾಸ್ತ್ರವನ್ನು ಆಧರಿಸಿರುವುದು 
ಸಾಮಾಜಕವದುದರಿಂದ. ೨೫ ಸ್ಥಾನ ಹಿರಿಯದು. ವ್ಯವಹಾರದೆ. ಬಾ ನ್ಯಾಯವು 
ಸಂಸ ಸ್ಮೃತಿಯ ಮಟ್ಟವನ್ನು ಅವಲಂಬಿಸಿದ್ದು. ನಿಯವರಾನ್ತ ಯದ ಯಶಸ್ವಿತೆ 
ವಜಯ ಹೋಜಕೆಯನು ಆಧರಿಸಿದ್ದು, ಶ್ರೀಮದ್ಗಾಂಭೀರ್ಯವು ನಿಯಮಾನ್ಹಯದ ಊೀತಿಯ 
ಫಲಪ್ರದತೆಗೆ ಅವಶ್ಯವಾದ ರೀತಿ. ದಂಡದ (ಆಡಳಿತದ) ಈ ಪಂಚಮುಖ ಅಥವಾ 


* ೭೪೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪಂಚಾಂಗಗಳು ನಿತ್ಯ ಮತ್ತು ಅವುಗಳಿಂದ ಕೂಡಿದ ಶಾಸನೋಕ್ತಿಯನ್ನಾಡುವವನು 
ವಾಗ್ಮಿಗಳಲ್ಲಿ ಅಗ್ರಗಣ್ಯನೂ ಸಮರ್ಥ ಆಡಳಿತಗಾರನೂ ಆಗುವನು. ಈಶ್ವರತ್ವವು ಒಡೆಯತನ, 
ಸಂಪತ್ತು. ಆಜ್ಞಾಪನ ಸಾಮರ್ಥ್ಯಎಲ್ಲದ ಅಥವಾ ಇದ್ದೂ ಅದನ್ನೂ ನ್ಯಾಯವಾಗಿ 
ಬಳಸದ ಮಂತ್ರಿ-ಮಹಾಧಿಕಾರಿಗಳ ದೆಸೆಯಿಂದ ಭಾರತೀಯ ಪ್ರಜಾಪ್ರಭುತ್ವವೀಗ 
ತತ್ತರಿಸಿಹೋಗಿದೆ. ಅದರ ಪುನಾರಚನೆಗೆ, ಪುನರುದ್ಧಾರಕ್ಕೆ, ಪುನಃ ಪ್ರತಿಷ್ಠಾಪನೆಗೆ 
ಆದ್ಯತೆಯನ್ನು ಕೊಡಲು ಎಲ್ಲ ಮತದಾರರು ಒತ್ತಾಯಿಸಬೇಕಾದ ಆಪತ್ಕಾಲವಿದು. 
ಅದರ ಹೆಸರಿನಲ್ಲಿ ಬೊಬ್ಬೆಹೊಡೆಯುವ ಮುಖಂಡರ ಮೋಸಗಾರಿಕೆ ಈಗ 
ಸರ್ವವಿದಿತವಾಗಿದೆ (೧೯೭೧ರ ಪಾರ್ಲಿಮೆಂಟಿನ ಚುನಾವಣೆಯಲ್ಲಿ ಸ್ಪಷ್ಟವಾಗಿದೆ). 
ಆದುದರಿಂದ ಮುಖಂಡರನ್ನು ತರಬೇತು ಮಾಡಲು ವಿಶಿಷ್ಟ ಶಾಲೆಗಳನ್ನು ತೆರೆಯುವುದೂ 
ರಾಷ್ಟೀಯ ಶಿಕ್ಷಕರನ್ನು ಆ ಬಗೆಗೆ ನಿಯಮಿಸುವುದೂ ಅನಿವಾರ್ಯ. ಆ ಸುದಿನ ಬಂದೀತೇ? 


ಡಿ 


೭೪೫ * 


೩೬ 
ಆತ್ಮ ಸಂಯಮ 


`ರಾಮರಾಜ್ಯದಲ್ಲಿಯೂ ಕಳ್ಳರಿದ್ದರು' ಆದುದರಿ೦ದ ಕಳ್ಳರಿಲ್ಲದಂತೆ ಮಾಡುವುದು 
ಯಾರಿಗೂ ಅಸಾಧ್ಯ, ಕಳ್ಳರು ಕೈಯಲ್ಲಾದಷ್ಟು ಕದ್ದು ಹೋಗಲಿ- ಇನ್ನೊಬ್ಬರ ಸ್ವತ್ತನ್ನು, 
ಎಂಬ೦ತಹ “ಆಧುನಿಕ ಭಾರತೀಯತೆ”ಯು ಕೆಲವರಿಗೆ ಹಿಡಿದ ಒಂದು ಹೃದ್ರೋಗ. 
“ಜಗತ್ತೆಲ್ಲಾ ಹೀಗೇ ಇತ್ತು. ಇದೆ. ಇರುವುದು' ಎನ್ನುತ್ತ ತಿರುಗುವ ಹರಿಕಥಾರಾಜಕಾರಣಿಗಳ 
ಬಾಯನ್ನು ಮುಚ್ಚಿಸದ ಅಧೀರ ಮೇಧಾವಿಗಳು ಹೆಚ್ಚಿದ ಐತಿಹಾಸಿಕ ಅವಧಿಯು ದೇಶವನ್ನು 
ನರಕವನ್ನಾಗಿ ಮಾರ್ಪಡಿಸುತ್ತದೆ. ದೀನಾನಾಥರ ಬಹುಸಂಖ್ಯೆಯನ್ನು ಕಡೆಗಣಿಸಿ 
ಸಾರ್ವಜನಿಕವಾದುದನ್ನು ಖಾಸಗಿಯ ಬಳಕೆಯ ವಸ್ತುವೆಂದು ಬಳಸಿಕೊಳ್ಳುವ ಅಧಿಕಾರಿ, 
ಪ್ರಾಧಿಕಾರಿ, ಮುಖಂಡರ ಪ್ರಭುತ್ಚವು ಇರುವ ವರೆಗೆ ನಾಗರಿಕತೆಯು ಅನಾಗರಿಕತೆಗೆ 
ಬಹಳ ಹತ್ತಿರಕ್ಕೆ ಹೋಗಿರುತ್ತದೆ. ಇಂಥ ಖಗ್ರಾಸ ಗ್ರಹಣಯುಗದಿ೦ದ ಬಹುಸಂಖ್ಯಾತ 
ಪ್ರಜೆಗಳು ಜೀವನ್ಮತರೂ ಮೃತರೂ ಆಗುತ್ತ ಹೋಗುವ ಪರಿಸ್ಥಿತಿಯು “ಸ್ವರಾಜ್ಯ'ದ 
ಶುಭಾರ್ಥವನ್ನು ಹೊಲೆಗೆಡಿಸುತ್ತದೆ. 

ಅಸತ್ಯ, ವಂಚನೆ, ಲೋಭ, ವಿಶ್ವಾಸದ್ರೋಹ, ಕೃತಘ್ನತೆಗಳಿಂದ ಕಲುಷಿತವಾದ 
ರಾಜಕೀಯ, ಸಾಮಾಜಿಕ, ಕೌಟುಂಬಿಕ, ಆರ್ಥಿಕ, ವಾಣಿಜ್ಯದ ವ್ಯವಹಾರಗಳು ಅರಾಜಕತೆಗೆ 
ದಾರಿಮಾಡಿಕೊಡುತ್ತವೆ. “ಹರಕೊಲ್ಲಲ್‌ ಪರಕಾಯ್ವನೇ?” “ಬೇಲಿಯೆದ್ದು ಹೊಲನೆಲ್ಲಂ 
ಮೇದೊಡೆ?” ಎಂಬ೦ತಹ ನಿರ್ವಿಣ್ಣತೆಯನ್ನು ಪ್ರಾಮಾಣಿಕ ಪ್ರಜೆಗಳಿಗುಂಟು ಮಾಡುವ 
ದೈತ್ಯರ ಸಂವರ್ಧನೆಯಂತೆಯೇ ವಿನಾಶವೂ ಈಶ್ವರನಿಂದಲೇ ಆಗುವುದು ಕೆಲವೊಮ್ಮೆ 
ಸ್ಪಷ್ಟವಾಗಿ ಕಾಣುತ್ತದೆ. ಆದುದರಿ೦ದ ಈಶ್ವರ ಭಕ್ತಿಯು ಪ್ರಬುದ್ಧರಲ್ಲಿ ಇರುವುದು ದೇಶಶಿತಕ್ಕೆ 
ಸಾಧಕ. ಅಪ್ರಬುದ್ಧ ಭಕ್ತಿಯು ಅಭಕ್ತಿಯಂತೆಯೇ ದುರಾಚಾರಪ್ರೇರಕ. 

““ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಕ್‌ ಪೃಥಕ್‌ 
ವಿವಿಧಾಶ್ಹ ಪೃಥಕ್‌ ಚೇಷ್ಟಾ ದೈವಂ ಚೈವಾತ್ರ ಪಂಚಮಂ? 

ಎ೦ಬುದನ್ನು ಆಳವಾಗಿ ಜೀರ್ಣಿಸಿಕೊ೦ಡ ಪ್ರಬುದ್ಧತೆಯೇ ನಿಜವಾದ ಪ್ರಬುದ್ಧತೆ. 
ಅದೀ ದೇಶದಲ್ಲಿಂದು ಶಿಕ್ಷಣ ಕ್ಷೇತ್ರದಲ್ಲಿಯೇ ಇಲ್ಲವಾಗಿರುವಾಗ ಉಳಿದ ಕ್ರೇತ್ರಗಳಲ್ಲಿ 
ಹುಡುಕಿದರೆ ಸಿಕ್ಕೀತೇ? ಅತಿ ದೈವವಾದ, ಅತಿಪೌರುಷವಾದಗಳೆರಡೂ ದೈವಪುರುಷರ 


* ೭೪೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆತ್ಯಂತಿಕ ಐಕಾತ್ಮ್ಯವನ್ನು ಮರೆತದ್ದರಿಂದ ಹುಟ್ಟಿವೆ. ಉಭಯ ಪ್ರಾಧಾನ್ಯವು ಮಾನವರಲ್ಲಿ 
ಅಧಿಕ. ಅದು ಮಾತ್ರ ಪುಬುದ್ಧತೆಗೆ ಆಧಾರ. ಪ್ರಬುದ್ಧರ ಶ್ರದ್ಧೆ ಮತ್ತು ತದನುಗುಣವಾದ 
ಆಚಾರಗಳು ಅಪ್ರಬುದ್ಧರಿಗೆ ಮಾರ್ಗದರ್ಶಕಗಳು. ಅಪ್ರಬುದ್ಧರಿಗೆ ತಾವು 
ಅಪ್ರಬುದ್ಧರೆಂಬುದನ್ನು ಸದ್ಗುರುಗಳು ಮಾತ್ರ ತೋರಿಸಿಕೊಡಬಲ್ಲರು. ಅವರಿಗೆ ಆ 
ಆತ್ಮಜ್ಞಾನವಾದ ಮೇಲೆ ಪ್ರಬುದ್ಧಾತ್ಮಜ್ಞಾನದ ಸಾಧನೆಗೆ ಅರ್ಹತೆ ಸಿಗುತ್ತದೆ. 
ಪ್ರಜಾಪ್ರಭುತ್ವವಾಗಲಿ, ಸಮಾಜವಾದೀಯ ಪ್ರಭುತ್ವವಾಗಲಿ- ಅರ್ಹತಾ ಸ೦ಪನ್ನರ ಆಧಿಪತ್ಯಕ್ಕೆ 
ಅವಕಾಶ ಕೊಟ್ಟ ಹೊರತು ಸತ್ವಲದಾಯಕವಾಗಲಾರವು. ಅರ್ಹತಾಭಿಜ್ಞಾನವನ್ನು 
ಸದ್ಗುರುಗಳು ಮಾತ್ರ ಜನರಲ್ಲಿ ಮೂಡಿಸಬಲ್ಜರು. ಸದ್ಗುರುಗಳನ್ನು ಗುರುತಿಸುವುದನ್ನೂ 
ಸದ್ಗುರುಗಳಿ೦ದಲೇ ಕಲಿಯಬೇಕಾದ ಸ೦ದರ್ಭದಲ್ಲಿ ಒಂದು "ದೇಶವು ಬಾವ ೈಯಲ್ಲಿರುತ್ತದೆ. 
ಸದ್ಗುರುಗಳು ನಿರಹಂಕಾರಿಗಳಾಗಿರುವುದರಿಂದ “ಶಿಷ್ಯಸ್ತೇ5 ಹಂ ಶಾಧಿ "ಮಾಂ ತ್ವಾಂ 
ಪ್ರಪನ್ನಂ” ಎಂದು ಅಂಥವರಲ್ಲಿ ಬೇಡಿಕೊಂಡ ಹೊರತು ಸದ್ಗುರುಗಳು ಯುಕ್ತಾಯುಕ್ತ 


ವಿವೇಕವನ್ನು ಹೇಳರು. 


““ಕರೆಯದಲೆ ಬರುವವನ 

ಬರೆಯದಲೆ ಓದುವನ 
ಬರಿಗಾಲಿನಿಂದ ನಡೆವವನ ಕರೆತಂದು 
ಕೆರದೆ ಹೊಡೆಯೆಂದ ಸರ್ವಜ್ಞ' 


ಎಂಬುದನ್ನು ಸದ್ಗುರುಗಳು ಬಲ್ಲರು. ಆದುದರಿಂದ ದೇವರೂ ಸದ್ಗುರುಗಳಂತೆಯೇ 
ಕರೆಯದೆ ಬಾರ. ಆ ಕರೆಯೇ ಭಕ್ತಿ. ದೇವರಿತ್ತ ಸರ್ವಸಾಧನಗಳನ್ನೂ ಯುಕ್ತಿಯುಕ್ತವಾಗಿ 
ಬಳಸಿಯೂ ದತ್ತ ಕಾರ್ಯವೊ೦ದು ಕೈಗೂಡದಿದ್ದಲ್ಲಿ ದೈವಧ್ಯಾನದಲ್ಲಿ ಲೀನರಾಗಿರುವುದು 
ಆರೋಗ್ಯಮನಸ್ಕರ ಲಕ್ಷಣ. ಇದಿಂದು ಶಿಕ್ಷಣದಲ್ಲಿ ಸಾರಭೂತ ಅಂ೦ಗವಾಗಿ ಉಳಿದಿಲ್ಲ. 
ಮನುಷ್ಯಪ್ರಯತ್ನ ಎಲ್ಲಿಗೆ ನಿಲ್ಲಬೇಕು ಮತ್ತು ದೈವಸಮರ್ಪಣದ ವ್ಯಕ್ತಿ ತಾಟಸ್ಥ್ಯ ಎಲ್ಲಿಂದ 
ಆರಂಭವಾಗಬೇಕು? - ಎ೦ಬುದು ವಿಜ್ವೇಯವಾಗದಾಗ ರಾಷ್ಟ್ರಪಾಲರು ರಾಷ್ಟ್ರಗುರುಗಳ 
ಸಲಹೆಯಂತೆ ವರ್ತಿಸುವುದು ಯುಕ್ತ. ಗುರು ತಪ್ಪಿದರೆ ಹರ “ಪ್ಪಿದಂತೆಯೇ' ಸರಿ. 


ಅಂಧ ಗುರುಭಕ್ತಿಗಿ೦ಂತಲೂ ಹೆಜ್ಜಾಗಿ ಕೆಲವೊಮ್ಮೆ ಗುರುಭಕ್ತಿಯ ಆಭಾಸ ಅಥವಾ 
ಅಭಾವವು ಮಾನವನನ್ನು ನರರೋಗಿಯನ್ನಾಗಿ ಕೊಳೆಯಿಸುತ್ತದೆ. ನರರೋಗಿಗಳು ಅವಶಿಗಳು, 
ಮನಸಾ ಅಸ್ಪತಂತ್ರರು. ಅವರು ಸ್ವ-ಪರಹಾನಿಗಳಿಗೆ ಸುಲಭವಾಗಿ ಕಾರಣರಾಗುತ್ತಾರೆ. 
ಶಾಸ್ತ್ರ ಜೃತ್ರೆ- ಶೀಲವಂತಿಕೆಗಳು ಗುರುವಿಗೂ ಶಿಷ್ಯನಿಗೂ ಮಾನಸಿಕ- ಶಾರೀರಿಕ 
ಆರೆಸೇಗೈಸಾಧನಗಳು. ದುರ್ಗುರು-ಸದ್ಗುರು ಭೇದವನ್ನು ತಮಗಿಂತ ಹೆಚ್ಚು ತಿಳಿದ 
ಆಪ್ತರಿಂದ ಅರಿತುಕೊಳ್ಳಬೇಕು. ದುರ್ಗುರುಬೋಧವೂ ಗ ಹೇತು. ನರರೋಗಿಗಳು 
ರಾಷ್ಟ್ರರಕ್ಷಣೆಗೆ ಅನರ್ಹರು. ನರವು ಮಿದುಳಿನ ಸಂದೇಶವಾಹಕ. ಮಿದುಳಿನ ದೌರ್ಬಲ್ಯವು 


ನರರೋಗಕ್ಕೆ ಕಾರಣ. ಶಾಸ್ತ್ರ-ಶೀಲಗಳೇ ಮಿದುಳಿಗೆ “ಟಾನಿಕ್‌”. ಸರ್ವಶಾಸ್ತ್ರಗಳೂ ತತ್ವ- 
ಶಾಸ್ತ್ರಾಧೀನ ಎನ್ನಿಸಿರುವೈದು ಆತ್ಯ೦ಂತಿಕವಾಗಿ. ಈ ಅಂಶವನ್ನು ನೆಚಿಸದವರು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೪೭ * 


ಜ್ಞಾನಲವದುರ್ವಿದಗ್ಗರಾಗಿ ಹೋಗುತ್ತಾರೆ. ತತ್ವಶಾಸ್ತ್ರವು ನಮ್ಮ ಜೀವನದ ಆದರ್ಶಗಳ 
ಯೋಜನಾಬದ್ಧವಾದ ಸಿದ್ಧಾಂತವನ್ನು ರೂಪಿಸಿಕೊಳ್ಳಲು ಸಹಾಯಕ. 

“1181 77100 15 11111787 113 1780 ೩76 11(11112101)7 6117110, 77೮ 108/1, 15 170 
1181108 ೫1111, ೦೯ ೫1111 10 1001810. 771115 15 ೦೦5೦6 10 1030 101707 ೫7111 ೦೯ 
[೩151170 ೩0/0೦1೦. 5180681068 08 010 018101 ೫7111 ೩೯೮ 60106 0 100 
111788111811011 ೫71101 5005 (110 11101105505 ೩070 8೫1೩108105 17 ೦೦೧77೮01೦1 ೫11 
10 7೦೪7೦8 ೪೫/೧100 0150171781085- ಮಾನವನಲ್ಲಿ ಮೊದಲು ಮಾನವೀಯವಾಗಿದ್ದು 
ಕೊನೆಗೆ ದಿವ್ಯವಾಗುವ ಇಚ್ಛಾಶಕ್ತಿ ಎಂದರೆ ದಮ. ಇದು ಕೆಳಮಟ್ಟದ ಇಚ್ಛಾ ಶಕ್ತಿಗೆ 
ವಿರುದ್ಧವಾದದ್ದು ಕೆಳಮಟ್ಟದ ಇಚ್ಛಾಬಲವೆಂದರೆ ವಿಸ್ತರಿಸುತ್ತ ಹೋಗುವ « ಆಸೆ- ಪಾಸೆಗಳು, 
ಭೋಗಲಾಲಸೆಗಳು, ಕಲ್ಪನಾಬಲದಿಂದ ಮೇಲ್ಮಟ್ಟದ ಇಚ್ಛಾಶಕ್ತಿಯ ಉತ್ತರೋತ್ತರ 
ಉನ್ನತಸ್ತರಗಳನ್ನು ಕಂಡುಕೊಳ್ಳಬಹುದು. ಮೇಲ್ಮಟ್ಟದ ಇಚ್ಛಾ: ಶಕ್ತಿಯೆಂದರೆ "ಹೋಶಿಸಿ 
ಆಯ್ದುಕೊಳ್ಳುವ “ವಿವೇಕ ಶಕ್ತಿ” -. ಸಗ ತ ಎಂದದ್ದು ಎಂಬ ಒಬ್ಬ ಮಹಾ 
ವಿಮರ್ಶಕ. 


“ದಮೋ ನಾನ್ಯಸ್ಪ ಹಾ ನಿತ್ಯಂ ಗಾಂಭೀರ್ಯಂ ಧೈರ್ಯ ಮೇವ ಚ 
ಅಭಯಂ ರೋಮ ಜ್ಞಾನೇನೈತದವಾಪ್ಯ ಪತೇ” 


-ಮ.ಭಾ.ಆಪ ಪದ್ಧರ್ಮಪ ಪರ್ವ ೧೬೨ನೇ ಅಧ್ಯಾಯ, ಶ್ಲೋಕ ೧೨ 


ದಮ ಅಥವಾ ದಾಂತತೆಯು ಸತ್ಯದ ಅಥವಾ ಧರ್ಮದ ೧೩ ಲಕ್ಷಣಗಳಲ್ಲಿ 
ಅಗ್ರಗಣ್ಯ. ದಾಂತಿ ಇಲ್ಲದಲ್ಲಿ ಶಾಂತಿ ಇಲ್ಲ. ದಮನವು 800/085100 ಅಲ್ಲ, 5001055100. 
ಎರಡನೆಯದು ಉದಾತ್ತೀಕರಣದ ಮೊದಲ ಹೆಜ್ಜೆ ಅವಿವೇಕಯುಕ್ತವಾದ ದಮನವು 
ಅನಾರೋಗ್ಯಕರವಾದರೆ, ವಿವೇಕ ಯುಕ್ತವಾದ ದಮನವು ಆರೋಗ್ಯಕರ, ಒಂದನ್ನು 
ಇನ್ನೊಂದನ್ನಾಗಿ ತಿಳಿದುಕೊಳ್ಳುವುದು ಅಜ್ಞಾನ. ಮೊದಲನೆಯದು ನಿರೋಧ, ಎರಡನೆಯದು 
ಬಲಾತ್ಕಾರ ಅಥವಾ ಹಠ. `ಸ್ಪೃಹೆ' 72(000181100 87017 ೦(3088- ಪರರು 
ನಡೆದುಕೊಳ್ಳಬೇಕಾದುದರ ನಿರೀಕ್ಷೆ. ಅದರ ತ್ಯಾಗವು ದಮದ ಪ್ರಥಮಾಧಾರ; 
ತ್ಯಾಗವಲ್ಲದಿದ್ದರೂ ತ್ಯಾಗೋನ್ಮುಖತೆಯಾದರೂ ಪೂರ್ವಭಾವಿಯಾಗಿ ಇದ್ದೇ ಇರಬೇಕು. 
ಅದೊಂದೇ ಯತಿಧರ್ಮದ, ಯೋಗಿಧರ್ಮದ ಅಥವಾ ಯೋಧ ಧರ್ಮದ ಮೂಲಾಧಾರ. 
ಭಾವೋದ್ರೇಕಗಳ ಅತಿಯನ್ನು ದಮಿಸಲಾರದವರು “ಅವಿವೇಕಃ ಪರಮಾಪದಾ೦ಂ ಪದಂ? 
ಎಂಬ ಪರಿಣಾಮವನ್ನು! ರಟಿಮಾಜುವ ಅಸಾಂಪ್ರತ ಸಹಸಾಕರ್ಮದ “ಸಾಹಸ''ಕ್ಕಿಳಿದು 
ಅಪಜಯ ಹೊಂದುತ್ತಾರೆ. ಸಹಸಾಕರ್ಮವು ದೇಶ-ಕಾಲ- -ವ್ಯಕ್ತಿ-ಪ್ರಯೋಜನಗಳಿಂದ 
ನಿರ್ದೇಶ್ಯ. “ಅಭೀತಸ್ಯ ಹಿಮೇ ಮೃತ್ಯುಂಃ ಪುತ್ರಜನ್ಮ ಸಮೋಭವೇಶತ್‌” ಎಂಬ ಧೈರ್ಯವು 
ದಾಂತನಿಗೆ ಸಹಜ. ಅಸಾಂದರ್ಭಿಕ ದಮವು ಇತರ ಗುಣಗಳಂತೆಂತೇ 
ಅಧರ್ಮಪ್ರೇರಕವಾಗುತ್ತದೆ. 


* ೭೪೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


““ಯಶ್ಚಾತ್ರ ಧರ್ಮೋ ನಿತ್ಯೋಕ್ರೋ ದಂಡನೀತಿವ್ಯಪಾಶ್ರಯಃ 
ತಮಶಂಕಃ ಕರಿಷ್ಯಾಮಿ ಸ್ವವಶೋ ನ ಕದಾಚನ” 
ರಾಜಧ. ಪರ್ವ ೧, ಅಧ್ಯಾಯ ೫೧, ಶ್ಲೋಕ ೧೦೭ 


ದಾಂತಿಯು ವಶಿತ್ವ ವಶಿತ್ವದಿ೦ದ ಮಾತ್ರ ಯುಕ್ತದಂಡ ವಿಧಾನವು ಸಾಧ್ಯ. ಸ್ವಕಾಮ 
ಕ್ರೋಧಾದಿಗಳಿಗೆ ವಶವಾಗುವುದು ಅವಶಿತ್ವ, ರಾಜಕೀಯ ಅಥವಾ ಸಾರ್ವಜನಿಕ 
ಕಾರ್ಯಕರ್ತರೆಲ್ಲರಿಗೂ ವಶಿತ್ವವು ಮೊದಲು ದಕ್ಕಬೇಕಾದ ಶಿಸ್ತು ಅದಿಲ್ಲದಲ್ಲಿ ವಿಚಾರ- 
ಏವೇಕಗಳ ಆಭಾಸಗಳಪ್ಪೇ ಉಳಿದಾವು. ಅಧಿಕಾರಲಾಲಸೆಯ ರಾಜಕಾರಣವಿ೦ದು ಈ 
ಆಭಾಸಗಳಿಗೆ ಸಾವಿರಾರು ಉದಾಹರಣೆಗಳನ್ನು ಒದಗಿಸಿದೆ. ಗೃಹಪ್ರಶಾಸನದಿಂದ 


ಗ 


ರಾಷ್ಟಪ್ರಶಾಸನದ ವರೆಗೂ ಈ ನೀತಿಯೂ ಮಾರ್ಗದರ್ಶಕವಾಗಿದೆ. 


ಟ್ರ 


ಡಿ 


೭೪೯ * 


೩೭ 


ಶೌಚಪಾಲನೆ 


“ಶೌಚೀನ ಧನಸಂಚಯಃ” ಎಂಬುದನ್ನು ಪ್ರಶಾಸಕ-ಪ್ರಶಾಸ್ಯರಿಬ್ಬರಲ್ಲೂ ಹಲವರು 


ಇಂದು ಪಾಲಿಸದಿರುವುದೇ ಭ್ರಷ್ಟಾಚಾರ ಪ್ರಸಾರವನ್ನು ಹೆಚ್ಚಿಸುತ್ತಿದೆ. ಶುಚಿತ್ವವಿಲ್ಲಿ ವಿಧಿಬದ್ಧ 
ರೀತಿನೀತಿಗಳ ಅನುಸರಣೆಯು ತೋರಬೇಕಾದ ಲೋಜಭತ್ಯಾಗದಲ್ಲಿದೆ. ಲೋಬಭವು 
ಬೇಜವಾಬುದಾರಿಯ ಮೂಲಪ್ರೇರಕ. ಅದನ್ನು ಹೋಗಲಾಡಿಸುವುದು ಕೇಂದ್ರ ಸರಕಾರದ 
ಆದ್ಯಕರ್ತವ್ಯ. 
“ಕ್ಬಾತ್ರೋ ಧರ್ಮೋ ಹ್ಯಾದಿದೇವಾತ್‌ ಪ್ರವೃತ್ತಃ 
ಪಶ್ಚಾದನ್ಯೇ ಶೇಷಭೂತಾಶ್ಚ ಧರ್ಮಾಃ” 
ರಾಜಧ. ೧, ಅಧ್ಯಾಯ ೬೪, ಶ್ಲೋಕ ೨೧ 


ಸರಕಾರದ ಧರ್ಮವು ಆದ್ಯ. ಅದು ಇಲ್ಲವಾದಾಗ ಯಾವ ಧರ್ಮವೂ 
ಸಮರ್ಪಕವಾಗಿ ಪ್ರಜೆಗಳಿ೦ದ ಪಾಲಿಸಲು ಸಾಧ್ಯವೆನ್ನಿಸದು. ಸರ್ವಸ೦ಘಟನೆಗಳ ತಾಯಿ 
ಸರಕಾರ. ಅದು ಅಶೌಚಕ್ಕಿಳಿದರೆ ಬೇಲಿ ಎದ್ದು ಹೊಲವನ್ನು ಮೇಯತೊಡಗುತ್ತದೆ. 
ಆದುದರಿಂದ ರಾಷ್ಟ್ರಸೂತ್ರದಲ್ಲಿ ಸರಕಾರಿ ಯಂತ್ರವೆಂಬುದರ ರಚನೆಯು ಅತ್ಯಂತ 
ಮಹತ್ವವುಳ್ಳದ್ದು. ಪ್ರಜಾಪ್ರಭುತ್ವದಲ್ಲಿ ಅಶುಚಿ ಪ್ರತಿನಿಧಿಗಳಿಂದ ಅಶುಚಿ ಸರಕಾರವೂ 
ಶುಚಿನಿಷ್ಠ ಪ್ರತಿನಿಧಿಗಳಿಂದ ಶುಚಿಯಾದ ಸರಕಾರವೂ ರಚಿತವಾಗಿ ಕಾರ್ಯನಿರ್ವಹಿಸುತ್ತದೆ. 
ನಿಷ್ಕಾರ್ಯ-ದುಷ್ಕಾರ್ಯಗಳು ಅಶೌಚಗಳು; ವಿಲಂಬ, ಲಂಚಾದಿಗಳು ದುಷ್ಕಾರ್ಯಗಳು. 
ಸರ್ವೋದಯ (ಸರ್ವನಿರಪರಾಧಿ ಪ್ರಾಮಾಣಿಕ ಕರ್ಮಶೀಲರ ಉದಯ) ಎಂಬುದು 
ನಿಷ್ಪಕ್ಷಪಾತವಾಗಿ ಜಾರಿಗೆ ಬರುವಂತೆ ಮಾಡುವುದು ಶೌಚ. ಪಕ್ಷಪಾತವು ಸಮಾನ 
ಗುಣಿಗಳಲ್ಲಿ ಮಾಡುವ ವೈಷಮ್ಯ. ಅದು ಅಲ್ಪಾತ್ಮರಿಂದಲೇ ಯಾವಾಗಲೂ ನಡೆಯುತ್ತದೆ. 


““ನಿರ್ಮರ್ಯಾದಾನ್‌ ನಿತ್ಯಮರ್ದೇ ನಿವಿಷ್ಣಾ 
ನಾಹುಸ್ತಾಂ ಸ್ತಾನ್ವೈ ಪಶುಭೂತಾನ್‌ ಮನುಷ್ಯಾನ್‌'' 
ಅದೇ - ಶ್ಲೋಕ 


* ೭೫೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅರ್ಥಾ೦ಧತೆ-ಕಾಮಾಂಧತೆಗಳು ಸ್ವಚ್ಛಂದಚಾರಿತ್ವಕ್ಕೆ ಚಾಲಕಗಳು. ಅಂಥ ಅಸಂಸ್ಕೃತರ 
ಪ್ರಶಾಸನವು ದುಃಶಾಸನ ಅದು ಸ್ವದೇಶೀಯರದ್ದಾದರೆ ಇನ್ನೂ ಹೆಚ್ಚು ಜಾಗರೂಕತೆಯಿಂದ 
ಅದನ್ನು ಕಿತ್ತೊಗೆಯಲು ಪ್ರಜೆಗಳು ಸಂಯುಕ್ತರಾಗಿ ಪೂರ್ವಬಂಗಾಳದವರಂತೆ 
ಹೋರಾಡಬೇಕು. ಆದುದರಿ೦ದ ಪ್ರಜಾಸ೦ಘಗಳು ತಮ್ಮ ರಾಜಕೀಯ ಶಕ್ತಿಯ ನಿಯಾಮಕ 
ಸ್ಥಾನವನ್ನು ಕಾಯ್ದುಕೊಳ್ಳುವುದು ಪ್ರಥಮ ಪ್ರಶಸ್ತವಲ್ಲವೇ? 
““ದೇಶಧರ್ಮಾಂತ್ಚ ಕೌಂತೇಯ ಕುಲಧರ್ಮಾಂಸ್ಟಥೈವ ಚ 
ಪಾಲಯನ್‌ ಪುರುಷವ್ಯಾಘ್ರ ರಾಜಾ ಸರ್ವಾಶ್ರಮೀಭವೇತ್‌' 
ಅದೇ ಅಧ್ಯಾಯ ೬೬, ಶ್ರೋಕ ೨ 


ಎಂಬುದರಲ್ಲಿ 5600181518 ಜಾತ್ಯತೀತ ಲೌಕಿಕತೆಯ ಸಾರವು ಸೂಚಿತವಾಗಿದೆ. 
ನಿರ್ಧಾರ್ಮಿಕತೆಯು ಜಾತ್ಯತೀತತೆಯಲ್ಲ, ಲೌಕಿಕತೆಯಲ್ಲಿ ಅದು ದುಃಸಂಸ್ಕೃತಿ. 


““ಪತೇದ್ಬಹುವಿಧಂ ಶಸ್ತ್ರ ಬಹುಧಾ ಧರ್ಮಚಾರಿಷು” 
ಅದೇ ಅಧ್ಯಾಯ ೬೮, ಶ್ರೋಕ ೧ 
ಅಂಥ ಸಂಸ್ಕೃತಿ ಸರಕಾರಕ್ಕಿಲ್ಲದಾಗ ಪ್ರಾಮಾಣಿಕರಿಗೆ ವಿವಿಧ ಹಿಂಸೆ- 
ಶೋಷಣೆಗಳುಂಟಾಗುತ್ತದೆ. ಪ್ರಾಮಾಣಿಕ ಕರ್ತವ್ಯಶೀಲರ ಹಿಂಸೆಯು ಅನಾಗರಿಕ. 
ಅನಾಗರಿಕತೆಯು ಅರಾಜಕತೆ- ಅರಾಷ್ಟ್ರಕತೆಗಳಿಗೆಡೆಗೊಡುತ್ತದೆ. 


“ಯಥಾ ಕಾಕಾಶ್ಚ ಗೃಧ್ರಾಶ ತಥೈವೋ ಪಧಿಜೀವಿನಃ 
ಊರ್ಧ್ವಂ ದೇಹವಿಮೋಕ್ಷಾ! ತೇ ಭವಂತ್ಯೇತಾಸು ಯೋನಿಷು”? 
ಅದೇ ಅಧ್ಯಾಯ ೧೦೯, ಶ್ಲೋಕ ೨೯ 


ಮೋಸಗಾರರು ರಾಜರಾಗಿರಲಿ, ರಂಕರಾಗಿರಲಿ- ಅವರು ಜೀವಿಸುವುದು ಕಾಗೆ- 
ಹದ್ದುಗಳಂತೆಯೇ. ಈ ಹದ್ದು- ಕಾಗೆಗಳನ್ನು ಮೋಸಮಾಡದಂತೆ ನಿಯಂತ್ರಿಸುವುದೇ 
ರಾಜ್ಯಶಕ್ತಿಯ ಸುಸ್ವರೂಪ. ಅಂಥ ಜನರಿಲ್ಲದಿದ್ದರೆ ಯಾವ ದೇಶಕ್ಕೂ ಸರಕಾರ ಬೇಕಾಗುತ್ತಿದ್ದಿಲ್ಲ. 


ಸ್ವತಃ ಮಂತ್ರಿಗಳು ಹದ್ದು- ಕಾಗೆಗಳಂತೆ ವರ್ತಿಸತೊಡಗಿದಾಗ ಅವರ ಅಂಕೆಗೊಳಪಟ್ಟ 
ಪ್ರಜಾಪ್ರಭುತ್ವವನ್ನು ಸಹಿಸುವುದು ಕಷ್ಟ ರಾಜಮಾತ್ರ ಹದ್ದು- ಕಾಗೆಗಳಂತೆ ಈ ದೇಶದಲ್ಲಿ 


ವರ್ತಿಸಿಲ್ಲ, ಪ್ರಜಾಪ್ರಭುತ್ವದ ಅನೇಕ ಮಂತ್ರಿಗಳೂ ಹಾಗೆ ವರ್ತಿಸಿದ್ದಾರೆ. ಆದುದರಿಂದ 
ಆಳುವವರ ಶೀಲ, ಶಿಕ್ಷಣ, ಬುದ್ಧಿ, ಹೃದಯಗಳು ಸಾರ್ವಜನಿಕವಾಗಿರುವಂತೆ ಅವರನ್ನು 
ಬಾಲ್ಯದಿಂದಲೂ ತರಬೇತು ಮಾಡಿಡಬೇಕಾದ ಕಾಲ ಈಗ ಬಂದಿದೆ; ಅಂಥ 
ಕ್ಹಾತ್ರವಿದ್ಯಾಲಯಗಳು ಪ್ರತ್ಯೇಕವಾಗಿ ವಿಚಕ್ಷಣರ ಆಡಳಿತದಲ್ಲಿ ನಡೆಯುವಂತೆ ವ್ಯವಸ್ಥೆ 
ಮಾಡಬೇಕಾದ ಅಗತ್ಯ ಈಗ ಉಂಟಾಗಿದೆ; ಅವರಪ್ಪೇ ಹುರಿಯಾಳುಗಳಾಗಬಲ್ಲರೆಂಬ 
ಹೊಸತಿದ್ದುಪಡಿಯನ್ನು ಸಂವಿಧಾನಕ್ಕೆ ಮಾಡಬೇಕಾಗಿದೆ. 


ದುರಾಜ್ಯವನ್ನು ಸಾಕುವ ದೇಶಪ್ರೇಮವು ಭಾರತ-ಪಾಕಿಸ್ತಾನಗಳ ಜನರಲ್ಲಿಲ್ಲ. ಇದು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೫೧ * 


ಐತಿಹಾಸಿಕವಾದ ಭಾರತೀಯ ಸಾಮಾಜಿಕ ಮನೋವಿಜ್ಞಾನದ ನಿಗಮನ. ಕೇವಲ 
ಪ್ರಜಾಪ್ರಭುತ್ವ, ಲೌಕಿಕತೆ, ಸಮಾಜವಾದ ಮುಂತಾದ ಹೆಸರುಗಳಿಂದ ನಮ್ಮ ಜನರನ್ನು 
ಬಹಳಕಾಲ ಮರುಳುಮಾಡಲು ಸಾಧ್ಯವಲ್ಲ; ಅವು ವಾಸ್ತವಿಕ ಸತ್ಯಗಳಾಗುವಂತೆ ಆಡಳಿತ 
ನಡೆದರೆ ಮಾತ್ರ ನಮ್ಮ ಜನ ಸುಮ್ಮನಿದ್ದೀತು- ಎಂಬುದಕ್ಕೆ ಪೂರ್ವ ಬಂಗಾಲದ 
ಬಂಡಾಯವು ನಿದರ್ಶನ. ಲೌಕಿಕ ಧರ್ಮ-ಕಾಮಗಳ ನ್ಯಾಯವು ಆರ್ಥಿಕ ಸಮತೆಯನ್ನು 
ಅವಲಂಬಿಸುವುದೆಂಬುದನ್ನು ಕೌಟಲ್ಯ ಅಂದೇ ಹೇಳಿದ್ದರೂ ಅರ್ಥ ಕಾರಣವನ್ನು ಅಲಕ್ಷಿಸುವ 
ರಾಜಕಾರಣವು ಈ ವರೆಗೆ ಆಗ-ಈಗ ತಾ೦ಡವವಾಡುತ್ತ ಬಂದುದು ಆಶ್ಚರ್ಯ. 
ಮುಖಂಡರ ಅಜ್ಞಾನಕ್ಕೆ ಕನ್ನಡಿಹಿಡಿಯಲು ಉಕ್ತ ಐತಿಹಾಸಿಕ ಅವಧಿಗಳು ಸಾಕು. 
ಸಾಮ್ರಾಜ್ಯಗಳು ಉರುಳಿದ್ದು ಹೆಚ್ಚಾಗಿ ಅಂಥ ಅವಧಿಗಳಲ್ಲೇ ಎಂಬುದು ಮನನೀಯ. 


ಎಲ್ಲರೂ ಎಲ್ಲ ಕೆಲಸಗಳನ್ನೂ ವಿಚಕ್ಷಣತೆಯಿ೦ದ ಮಾಡುವಂತಹ ತರಬೇತನ್ನು 
ಯಾವ ದೇಶವೂ ಕೊಡಲಾರದು. ಈ ತಪ್ಪುಕಲ್ಪನೆಯು ಪ್ರಜಾಪ್ರಭುತ್ಚವನ್ನು “ಜನರಲ್‌ 
ಎಜ್ಯುಕೇಶನ್ನಿನ” ಹೆಸರಿನಲ್ಲಿ ಹಾಳು ಮಾಡುತ್ತದೆ. 1101600107 ೩೧6 81111011700 
ಆನುವಂಶಿಕ ಮತ್ತು ಆವರಣಿಕ ಸಂಸ್ಕಾರಗಳೆರಡೂ ಸಮಪ್ರಧಾನ್ಯ ಉಳ್ಳವುಗಳೆಂಬ 
ಎಜ್ಞಾನವನ್ನು ಧಿಕ್ಕರಿಸುವುದು ನಾಗರಿಕತೆಗೆ ಮಾರಕ. 


ಡಿ 


* ೭೫೨ 


೩೮ 


ಅಯೋಗ್ಯ ವಿಧೇಯತೆ 


66 


ಅಸಭ್ಯಾಃ ಸಭ್ಯ ಸಂಕಾಶಾಃ ಸಭ್ಯಾಶ್ಚಾ ಸಭ್ಯದರ್ಶನಾಃ 

ದೃಶ್ಯಂತೇ ವಿವಿಧಾ ಭಾವಾಸ್ತೇಷು ಯುಕ್ತಂ ಪರೀಕ್ಷಣಂ' 

ಇಂಥ ಪರೀಕ್ಷೆಯೇ ಅನವಶ್ಯಕವಾಗುವಷ್ಟು ರಾಜಕಾರಣಿಗಳೂ ವೈಶ್ಯವೃ ತ್ತಿಯವರೂ 

ಸರಕಾರಿ ನೌಕರರೂ. ವಿದ್ವಾಂಸರೂ "ಹೆಚ್ಚಿದಾಗ ಆಧುನಿಕತೆ, ವೈಜ್ಞಾನಿಕತೆ, 'ರಾಷ್ಟ್ರೀಯತೆಗಳು 
ಅರ್ಥರಹಿತವಾಗುತ್ತವೆ ಪ್ರದರ್ಶನದ ನಾಗರಿಕತೆಯೊಂದು ಟೊಳ್ಳುಗಟ್ಟಿ. ಅದರಲ್ಲಿ ಕಾಳಿಗಿ೦ತ 
ಜೊಳ್ಳೇ ಹೆಚ್ಚು. ಅದರಲ್ಲಿ ಶಬ್ದಸೌಂದರ್ಯದ ಆಭಾಸವಪ್ಪೇ ಮೂಢರ ಮನವನು ಸೆ ಸೆಳೆಯುತ್ತದೆ. 
ಈ ಮಾಯಾಬಜಾರದಿಂದ ಮುಕ್ತವಾಗಲು ಜನತೆ ಶತವರಾನಗಟ್ಟಲೆ ತಪಸ್ಸು 
ಮಾಡಬೇಕಾಗುತ್ತದೆ. ಆ ತಪಸ್ಸು ಘೋರವಾದ ರಕ್ತಬಲಿಯ ರೂಪವನ್ನೂ ಕೆಲವೊಮ್ಮೆ 
ತಾಳಬೇಕಾಗುತ್ತದೆ. ಈ ಅ೦ಶವನ್ನು ಐತಿಹಾಸಿಕವಾಗಿ ಗಮನಿಸದ ಜನರು ಅಪ್ರಬುದ್ಧರು, 
ಬಾಲಿಶರು. ಅವರ ಮನೆ, ಮಠ, ಬೀದಿ, ಸೇತು, ವಿಮಾನ, ಬಾಂಬು, ಕಾರಖಾನೆಗಳು 
ಬುದ್ಧಿವ೦ತರನ್ನು ಮರುಳ್ಗೊಳಿಸಲಾರವು ೦೬೩॥0/ ಗುಣವಿಲ್ಲದ ಮನುಷ್ಯರ ಮಾಟವೆಲ್ಲ 
ಬಿಸಿಲುಗುದುರೆ. ಆಕಾಶವನ್ನು ನೆಲದ೦ತೆಯೂ ಮಿಣುಕುಹುಳವನ್ನು ಬೆಂಕಿಯಂತೆಯೂ 
ತೋರಿಸಲು ಹೊರಟ ನಾಗರಿಕತೆಯ ಧುರೀಣರು ರಾಕ್ಷಸರು. ಅವರನ್ನು ಗುರುತಿಸಲಾರದ 
ಮಂದಿಯೊಂದು ಮಂದೆ. ಅದರ ಇರವೂ ಒಂದೇ ಮರಣವೂ ಒಂದೇ! 

““ಅಮಿತ್ರೋ ಮಿತ್ರತಾಂ ಯಾತಿ ಮಿತ್ರಂಚಾಪಿ ಪ್ರದುಷ್ಯತಿ 

ಸಾಮರ್ಥ್ಯ ಯೋಗಾತ್ಮಾರ್ಯಾಣಾಮನಿತ್ಯಾ ವೈ ಸದಾಗತಿಃ” 

ಸ್ವಕಾರೈಕಪರಾಯಣರಿಂದ ತುಂಬಿದ ರಾಷ್ಟ್ರದಲ್ಲಿ ಪಕ್ಷಾಂತರದ ಪಿಡುಗೇಳುವುದು 

ನಿತ್ಯಧರ್ಮವಾಗಿಬಿಡುತ್ತದೆ. ಅತತ್ವನಿಷ್ಠರೇ ವ್ಯವಹಾರಕುಶಲರೆನ್ನಿಸಿಕೊಳ್ಳುತ್ತಾರೆ. ಅಂಥ 
ನಾಗರಿಕತೆಗೆ ಧಿಕ್ಕಾರ - ಎ೦ಬುದನ್ನು ಕಾರ್ಯಸಾಮರ್ಥ್ಯಯೋಗದ ಆಪದ್ಧರ್ಯವು ಸೂಚಿಸುತ್ತದೆ. 
ಕಾರ್ಯದ ನ್ಯಾಯ ನಿಷ್ಠುರತೆಯ ಯೋಗವು ನಿತ್ಯಧರ್ಮವಲ್ಲದೆ ಸ್ವಕಾರ್ಯ ಸಿದ್ದಿಗೆ ಯೇನಕೇನ 
ಪ್ರಕಾರೇನ ಪ್ರಯತ್ನಿಸುವುದಲ್ಲ. ನ್ಯಾಯವು ಜೀವಿಸಾಧಾರಣ, ಅನಿವಾರ್ಯತಾರ್ಥ ಪರಿಬದ್ಧ. 
ಸಪ್ರಮಾಣ, ಸಾನುಪಾತ, ಸಮತಾ೦ತರಾರ್ಥದಿ೦ಂದ ಆಧ್ಯೃತ, ಯಥಾ ಶಕ್ತಿನಿಯುಕ್ತ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೫೩ * 


ಆತ್ಮಜ್ಞಾನಪ್ರಮಾಣಿತ. ದೇಹಾತ್ಮಭಾವವಿಮುಖ. ಈ ದೃಷ್ಟಿಯಿಂದ ರಾಷ್ಟ್ರಸೂತ್ರದ 
ಅಂತಿಮಸ್ವರೂಪವು ನ್ಯಾಯಸೂತ್ರವೇ ಆಗುತ್ತದೆ; ಸತ್ಯ, ಯತ, ಅಹಿಂಸೆಗಳ ಸಮನ್ವಿತ 
ಸಾರಾಂಶವೇ ಆಗುತ್ತದೆ; ಸಂದರ್ಭಸಹಜವಾದ ಸಮಾಧಾಯಕ ವ್ಯವಸ್ಥೆ ಎನ್ನಿಸುತ್ತದೆ; 
ಅರ್ಥ-ಕಾಮವ್ಯಾಮೋಹ ವಿಮುಖರಿಗೆ ಮಾತ್ರ ಪೂರ್ಣವಾಗಿ ಅರ್ಥವಾಗುವ 
ಕ್ರಮವೆಂದಾಗುತ್ತದೆ. ಇದರ ಜಾಗತಿಕತೆಯ ಮುಂದೆ ಮಿಕ್ಕೆಲ್ಲ ಸೂತ್ರಗಳೂ 


ಗೌಣವಾಗಿಬಿಡುತ್ತದೆ. 


ಅನ್ಯಾಯವು ಅಯೋಗ್ಯವಿಧೇಯತೆಯ ಫಲ. ಅಯೋಗ್ಯವಾಗಿ ಮನುಷ್ಯರಿರಬಹುದು, 
ಅವರ ಉಪದೇಶಗಳಿರಬಹುದು ಅಥವಾ ಬರಹಗಳಿರುಬಹುದು. ಅವುಗಳ ಅನುಸರಣೆಯು 
ಅನ್ಯಾಯ ಅಥವಾ ಅಸಾಮಾಜಿಕವಾಗುತ್ತದೆ. ಏಕೈಕನೂ ಸರ್ವತಂತ್ರ ಸ್ವತಂತ್ರನೂ ಆದ 
ಒಬ್ಬನು ಈ ನ್ಯಾಯಾನ್ಯಾಯವಿವೇಕದಿ೦ದ ಹೊರಗೆ - ಅದರಲ್ಲೂ ಅವನ ಜ್ಞಾನವು 
ಸರ್ವಾತಿರಿಕ್ತವಾಗಿರುವಾಗ. 


ಡಿ 


* ೭೫೪ 


೩೯ 
ಸುಧಾರಕರು 


10 0 80011017-17700 15 511 580706, (100 170 08915 15 130 1008೮೦೯ 
01181005 00 500181, 1/81111078100 01500181 ೦70೮೧ 15 170 50710770 607 
081387 ೫70 0]7 5001೩1 ೦760 15 10 00 0000151006 70( (110 70770181101 01 
1511110 17008110105, 01855 6151111001005 ೩076 500181 [11111005 00 ೩ 
11811110111005 ೫70111119 ೦1800181 ೦೦170೦7೦015 17 ೫17101 ೦010೦55100 ೫೫೮ 
111]115100 7810 70 01800, 1801111105 107 ೩11-100116 60101001730 870 ೫1೩1೩010 
॥0 ೩11 17705000010 01 (701 58105, ೫7೦೩ ೫76 ೦೮೦೩೦7, ೩76 170 (೪೦ 
1110010 ೦8 118111000511055 15 1070 1010 01 1011017-1100. 500181 50177100, 
0೦8110001118111517 ೫76 170 1100181101 08 070 5001301800 8001005 101 
11181011೩1 ೩176 52111೩! 016880 01 ೩1111105 5017 0 1130 601105 01811101೩1 
1787 -ಎ೦ಬುದು ಪಾಶ್ಚಾತ್ಯ ಆಧ್ಯಾತ್ಮಿಕತೆ ಎಂದು ಎಚ್‌.ಡಿ.ಭಟ್ಟಾಚಾರರು ಹೇಳಿ ಅನ೦ತರ 
ಭಾರತದ ಬ್ರಾಹ್ಮಣ ಧರ್ಮವು ಅದನ್ನೇ "ಬ್ರಹ್ಮಾಹ೦ಕಾರವೆ೦ದರೂ ಒಂದೇ ಪರೋಪಕಾರಿ 
ಜೀವನವೆ೦ದರೂ ಒಂದೇ' ಎ೦ಬ ಮಾತಿನಲ್ಲಿ ಒಡನುಡಿದಿದೆ ಎಂದಿದ್ದಾರೆ. ಆದರೆ (೧) 
ಸಹಜೀವಿಗಳ ಬಗೆಗಿನ ಕರ್ತವ್ಯ, (೨) ಸಾಮಾಜಿಕ ಕ್ರಮದ ನಿರ್ವಾಹ, (೩) ವಿಷಮತಾ 
ನಿವಾರಣ. (೪) ವರ್ಗವಿವೇಕ ನಿರ್ಮೂಲನ, (೫) ವಿಶೇಷಾಧಿಕಾರಗಳ 
ವಿಶಿಷ್ಟವರ್ಗಗಳಿರುವುದನ್ನು ತೆಗೆದುಹಾಕುವುದು (೬) ಶೋಷಣೆ ಮತ್ತು ಅನ್ಯಾಯಗಳ 
ಅಭಾವವನ್ನು ಸ್ಥಾಪಿಸುವುದು, (೭) ಸರ್ವರಿಗೂ ಸರ್ವವಿಧದ ಸರ್ವಾಂಗೀಣ ಉನ್ನತಿಗೆ 
ಸೌಕರ್ಯಗಳನ್ನು ಒದಗಿಸುವುದು, (೮) ಸ್ಥಾನಮಾನ, ಐಶ್ವರ್ಯ ಮತ್ತು ವಿದ್ಯಾ ಮಟ್ಟಗಳು 
ಅಂಥ ಸೌಕರ್ಯಗಳ ಲಾಭಕ್ಕೆ ನಿಕಷಗಳಾಗದಂತೆ ಮಾಡುವುದು ಮತ್ತು (೯) ಭೌತಿಕ 
ಹಾಗೂ ಆಧ್ಯಾತ್ಮಿಕ ದಾಸ್ಯದಿಂದ ಹಿಂದುಳಿದವರನ್ನು ಉದ್ಧರಿಸುವುದು ನೈತಿಕ ಮನುಷ್ಯನ 
ಕರ್ತವ್ಯ- ಎ೦ದು ದೈವಶ್ರದ್ಧಾರಹಿತವಾಗಿರುವ ಪಾಶ್ಚಾತ್ಯ ಆಧುನಿಕತೆಯನ್ನು ಬಣ್ಣಿಸುವಾಗ 
ಭಟ್ಟಾಚಾರ್ಯರು ದೈವತ್ವ-ಆಧ್ಯಾತ್ಮಿಕತೆಗಳ ಮತ್ತು ಸಾಂಸ್ಕೃತಿಕ ತಾರತಮ್ಯಗಳ ಅರ್ಥವನ್ನು 
ಹಾಗೂ ಅಭಿಜ್ಞಾನಿಕ ಅಗತ್ಯವನ್ನೂ ಮರೆತಿದ್ದಾರೆ; ಜೊತೆಗೆ ನೈತಿಕ ಮನುಷ್ಯನಲ್ಲದವನಿಗೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೫೫ * 


ಉಕ್ತ ಯಾವ ಕರ್ತವ್ಯವೂ ಇಲ್ಲ ಎಂದು ಧ್ವನಿಸಿದ್ದಾರೆ. ಈ ದೋಷಗಳನ್ನು ಇಂದು ಎಲ್ಲ 
ಬರಹಗಾರರೂ ಪ್ರಚಾರಕರೂ ಒಂದಲ್ಲ ಒಂದೆಡೆ ಮಾಡುತ್ತ ಬಂದಿದ್ದಾರೆ. ವಾಸ್ತವಿಕ 
ಸ್ಥಿತಿಯೊಂದು ಒಬ್ಬನಿಗೆ ಅನ್ಯಾಯವಾಗಿದ್ದರೆ, ಸ್ವಾರ್ಥಹಠಸಂ೦ಪನ್ನನಿಗೆ ಅದು ನ್ಯಾಯವೆಂದು 
ತೋರುವುದರಿಂದ ದ್ವಂದ್ವಾತೀತರಲ್ಲದೆ ಇನ್ನಾರೂ ಸುಧಾರಕರ ಪಾತ್ರವನ್ನು ಸಮರ್ಪಕವಾಗಿ 
ನಿರ್ವಹಿಸಲಾರರು. 

ಡಿ 


* ೭೫೬ 


೪೦ 
ದ್ವಂದ್ವಾತೀತರು 


ದ್ವಂದ್ವಾತೀತರು ರಾಜ್ಯಗುರುಗಳು. ಅಂಥವರ ವರ್ಗವನ್ನು ನಾಗರಿಕತೆಯು 
ಚಿಕ್ಕಂದಿನಿ೦ದಲೂ ಸಾಕಿ ತರಬೇತುಗೊಳಿಸಿ ಇಟ್ಟುಕೊಳ್ಳದಿದ್ದರೆ ಅಂಥವರು ಸಿಕ್ಕಲಾರರು. 
ಅದಕ್ಕೆ ಬ್ರಾಹ್ಮವಿದ್ಯಾಲಯಗಳು ಅಗತ್ಯ. ಬ್ರಾಹ್ಮವರ್ಗ ಕ್ಲಾತ್ರವರ್ಗಗಳ ಅಧಿಕಾರಗಳು 
ಎಂದೂ ಒಂದೇ ಅಲ್ಲ. ಅಧಿಕಾರೈಕ್ಯವು ಸಾಂಸ್ಕೃತಿಕ ವರ್ಗಮಾರಕ; ಸಾಂಸ್ಕೃತಿಕ 
ವರ್ಗನಿರ್ಮೂಲನವು ಸರ್ವರನ್ನೂ ಅಜ್ಜತೆಗಿಳಿಸುವ ಸಾಧನ. ಸಂಸ್ಕೃತಿಯು ಆನುವಂಶಿಕ 
ಮತ್ತು ಸಾಂಸಾರಿಕ. ಆದುದರಿಂದ ಸಾಂಸ್ಕೃತಿಕ ಪ್ರಕಾರಗಳು ಸರ್ವಸಾಧಾರಣವಾಗಲಾರವು. 
ಆಗಕೂಡದು. ಸಂಸ್ಕೃತಿಂಯು ಮೂಲವಾದ ಪಂಚಮಹಾದಧ'ರ್ಮಗಳಷ್ಟೇ 
ಸರ್ವಸಾಧಾರಣಗಳಾಗಬಲ್ಲವು. ಭಿನ್ನ ಸಾಂಸ್ಕೃತಿಕ ಪ್ರಕಾರಗಳ ಸಹಕಾರವೊಂದೇ 
ರಾಷ್ಟ್ರಾಭಿವೃದ್ಧಿಯ ಸಾತತ್ಯವನ್ನು ಸಾಧಿಸಬಲ್ಲದು. ಪಂಚಮಹಾಧರ್ಮಗಳ ಶಾಖೆಗಳು 
ಅನೇಕ; ಅವು ಭಿನ್ನ, ಆದರವು ಧರ್ಮಶಾಖೆಗಳಾದುದರಿಂದ ಪರಸ್ಪರ ಘರ್ಷಣಕ್ಕಿಳಿಯವು. 
ಧರ್ಮವು. 00800108118 ೦0005110017 ಎರುದ್ಧಗಳ ಸಮನ್ವಯವಲ್ಲವೇ? 
ಸಮನ್ವಯರಹಿತವಾದ ವಿರೋಧವು ತ್ಯಾಜ್ಯ ಎಲ್ಲ ವಏರೋಧಗಳೂ ತ್ಯಾಜ್ಯವಲ್ಲ; ಸಮನ್ವಿತ 
ವಿರೋಧಗಳು ನಾಗರಿಕತೆಯ ಆಧಾರಸ್ತಂಭಗಳು. ಸಮನ್ವಯ ಸೂತ್ರವಿರುವುದು 
ಪಂಚಮಹಾಧರ್ಮಗಳ ಅನ್ವಯವೊಂ೦ದರಲ್ಲೇ. ಮಿಕ್ಕ ಧರ್ಮಾಚರಣೆಗಳೆಲ್ಲವೂ ಅವುಗಳಿಗೆ 
ಯಾವಾಗಲೂ ಅವಿರುದ್ಧವಾಗಿರಬೇಕು. ಈ ವಿವೇಕವೇ ನಿಜವಾದ ಜಾತ್ಯತೀತತೆ. 
ಸರ್ವಜಾತಿಗಳ ಸರ್ವಾಂಗಿಕ ಸಮಾನತೆಯು ಜಗತ್ತಿನಲ್ಲಿ ಇಲ್ಲ. ಇರುವುದಸಾಧ್ಯ, ಇದ್ದರೆ 
ಲೋಕ ಜೀವನವು ಸಾಂಸ್ಕೃತಿಕವಾಗಿ ಅಭಿವೃದ್ಧಿ ಹೊಂದದು. ಅರ್ಥವು ಲೋಕಜೀವನದ 
ಭೌತಿಕ ಮಹಾಸಾಧನವಾದುದರಿ೦ಂದ ಅದರ ವೈಷಮ್ಯದ ಅತಿರೇಕವು ಸರ್ವಥಾ ತ್ಯಾಜ್ಯ, 
ಸಾರ್ವ ನೈತಿಕ ಸಮಾನತೆಯು ಸರ್ವ ವ್ಯಕ್ತಿಗಳಲ್ಲಿ ಎಂದೂ ಇಲ್ಲ. ಹಾಗೆ ಇದ್ದಾಗ 
ಸರಕಾರಾದಿ ನಿಯಾಮಕ ಸಂಸ್ಥೆಗಳು ಅನಗತ್ಯವಾಗುವುವು. ಹಾಗಾದದ್ದು ಈವರೆಗೆ 
ಎಲ್ಲೂ ಇಲ್ಲ. ಜಾತಿನಿಂದೆಯೇ ಜಾತೀಯತೆ. ಸಾಂಸ್ಕೃತಿಕ ಜಾತಿವಂತಿಕೆಯ ಪ್ರಕಾರಗಳ 
ಸಮಾನತಾಭಿಜ್ಞಾನವು ಸರಕಾರಕ್ಕಿರಬೇಕು-ಅಪ್ಟೇ; ನ್ಯಾಯಾಲಯಕ್ಕದು ಇರಬೇಕೆಂದರೆ 
ನ್ಯಾಯವಾಗಲಾರದು. ಇದೇ ಧರ್ಮ ಸೂಕ್ಷ್ಮ ಇದನ್ನರಿಯದ ತತ್ವ ಚರ್ಜೆಯು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೫೭ * 


ಶಾಂತಿಭಂಗಕಾರಕ. ರಾಷ್ಟ್ರಾಭಿವೃದ್ಧಿಮಾರಕ. ಇಂದಿನ ಜನಜೀವನದ ಅತೃಪ್ತಿಗೆ ಅಂಥ 
ತತ್ವಚರ್ಜ್ಚೆಯ ಪ್ರಚಾರವು ಒಂದು ಗಣ್ಯಕಾರಣ. `ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ'- 
ಧರ್ಮರಹಸ್ಯವು ಬುದ್ಧಿವಂತರಿಗೆ ಮಾತ್ರ ಗಮ್ಯ ಬುದ್ಧಿವ೦ತರು ಅತ್ಯಲ್ಪಸಂಖ್ಯಾತರು. 
ನಿಸರ್ಗವು ಬುದ್ಧಿಮತ್ತೆಯನ್ನು ಜನರಲ್ಲಿ ಸಾಧಾರಣೀಕರಣ ಮಾಡಿಲ್ಲ. ಆದುದರಿಂದ 
ಬಹುಸಂಖ್ಯಾತರು ಅಹಂಕಾರ ವರ್ಜಿತರಾಗಿ ಬುದ್ಧಿವಂತರ ಶಿಷ್ಯರಾಗಿ 
ವಿಧೇಯತೆಯಿ೦ಂದಿರುವುದೊಂದೇ ಹಿತಕರ. ಬುದ್ಧಿವಂತಿಕೆ ಭಾರತದಲ್ಲಿ ಸಾತ್ವಿಕತೆಯನ್ನು 
ಬಿಟ್ಟ ಮಾನವಗುಣ ಅಲ್ಲವೇ ಅಲ್ಲ. ಸತ್ವಾತ್‌ ಸಂಜಾಯತೇ ಜ್ಞಾನಂ! 

ಇ 


* ೭೫೮ 


ಪರಿಶಿಷ್ಟ- ೧ 
ಭಾರತೀಯ ಆದರ್ಶಗಳ ಹದಿನೆಂಟು ಮೂರ್ತರೂಪಗಳು 


“ಅನ್ಯಾಯ” ಎಂದರೇನು?) ಎಂಬುದನ್ನು ತಿಳಿಯಲು “ನ್ಯಾಯ” ಅಥವಾ “ಧರ್ಮ” 
ಎಂದರೇನು? ಎಂಬ ತಿಳಿವಳಿಕೆ ಅಗತ್ಯ. ಆತ್ಮವು ಏಕಮೇವಾದ್ವಿತೀಯ ಬ್ರಹ್ಮ ವಿಶ್ವ 
ವಿಶಾಲಸತ್ಯ, ಮುಕ್ತಿಪದ, ಮಾನವ ಜೀವನದ ಚರಮಗುರಿ, ಪರಮ ಸಿದ್ಧಿ- ಎಂಬ 
ನೆಲಗಟ್ಟಿನ ಮೇಲೆ ನಿಂತು ವಿಚಾರ ಮಾಡಿದರೆ ಮಾತ್ರ ದೇಶಧರ್ಮ, ಕಾಲಧರ್ಮ, 
ವರ್ಣ (ವೃತ್ತಿಧರ್ಮ, ಆಶ್ರಮ (ಜೀವನಾವಸ್ಥಾ) ಧರ್ಮಗಳ ಆದುನಿಕ 
ಆಚರಣೀಯಾರ್ಥಗಳು ಸ್ಪಷ್ಟವಾಗುವುವು. ಆಗಲೇ ಅವುಗಳ ನಿತ್ಯಸ್ವರೂಪ- ಆಪತ್ಕಾಲಿಕ 
ಸ್ವರೂಪಗಳ ತಿಳಿವಳಿಕೆ ಚೆನ್ನಾಗಿ ಆಗುವುದು. ಭಾವನಾಮಗಳಿ೦ಂದ ತುಂಬಿದ ಸೈದ್ಧಾಂತಿಕ 
ಕಲ್ಪನೆಗಳ ಉಪಾಧಿ-ವಿಶೇಷಣಗಳ ಅನುರೋಧ-ವಿರೋಧಗಳ ತರ್ಕ ಸಮನ್ವಯಕ್ಕೆ 
ತಾತ್ಪರ್ಯ ಗ್ರಹಣಬುದ್ಧಿಯಿಂದ ಮಹಾಜನರ (೦೦೩! 1100) ಜೀವನ ವೃತ್ತಾಂತಗಳ 
ಧ್ರುವಾಸ್ಮತಿಯು ಜನಾ೦ಗಕ್ಕಿರುವುದು ಅಗತ್ಯ. ನಮಗೆ ಅಶೋಕ ಚಕ್ರಕ್ಕಿಂತ ಸುದರ್ಶನ 
ಚಕ್ರದ ನೆನಪು ಹೆಚ್ಚು: ನಾಮರಾಜ್ಯಕ್ಕಿಂತ ರಾಮರಾಜ್ಯದ ಕಲ್ಪನೆಯ ಮೇಲೆ ಪ್ರೀತಿ 
ಹೆಚ್ಚು; ರಾಮ-ಕೃಷ್ಣಾಚಾರವೇ ಭಾರತಾಚಾರ-ಎಂಬ ಹೃದಯಜ್ಞಾನದ ಬೆಲೆ ಹೆಜ್ಜು. 

ಯಗ್ವೇದ ಕಾಲದಿಂದ ಈವರೆಗೆ ಅನುಸ್ಮಶವಾಗಿ ಬಂದ ಸುವರ್ಣಯುಗಗಳ (೮೦1600 
೪06) ಸ೦ಖ್ಯೆ ಹದಿನೆಂಟೆ೦ಂಬುದು ಪರಂಪರಾಗತವಾದ ದೃಢ ನಂಬಿಗೆ. ಅವುಗಳನ್ನು 
೧೮ ಜನ ಸಾರ್ವಭೌಮರು ಪ್ರತಿನಿಧಿಸುತ್ತಾರೆ. ಅವರು ರಾಜಗುಣ ಸಂಪನ್ನ ಖಷಿಗಳು 
ಅಥವಾ ಯಷಿಗುಣ ಸಂಪನ್ನ ರಾಜರು. ಅವರ ರಾಜ್ಯಭಾರವು ರಾಮರಾಜ್ಯಭಾರ. 
ಯಾವ ನಮೂನೆಯ ಪ್ರಭುತ್ವವಾದರೂ ಅಂಥ ಜನಜೀವನ ಸಮೃದ್ಧಿ, ಶಾಂತಿ, ಪುಷ್ಟಿ. 
ತುಷ್ಟಿಗಳ ಸಾರ್ವಜನಿಕತೆಯನ್ನು ಸಾಧಿಸದೆ ಹೋದರೆ ಅದು ತ್ಯಾಜ್ಯ. ಅದರ 
ಅಸ್ಥಿಪ೦ಜರವಿಂತಿದೆ: 


ನು 


೧. ವಿಧವೆಯರು ಅಳಲಿಲ್ಲ; ಸರ್ಪಾದಿ ದುಷ್ಪಮೃಗಗಳ ಭೀತಿ ಇಲ್ಲ. 
1 ವ್ಯಾಧಿಭಯ ಉಳಿಯದಾಯ್ತು- ರಾಮನು ರಾಜ್ಯಭಾರ ಮಾಡುತ್ತಿದ್ದಾಗ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೫೯ * 


ಕಳ್ಳರಿಲ್ಲವಾದರು - ಯಾರಿಗೂ ಅನರ್ಥಗಳುಂಟಾಗಲಿಲ್ಲ. 

ಹಳೆಯವರು ಎಳೆಯರ ಉತ್ತರಕ್ರಿಯೆ ಮಾಡುವ ಸಂದರ್ಭ ಉಂಟಾಗಲಿಲ್ಲ. 
ಎಲ್ಲೆಲ್ಲೂ ಸಂತೋಷ ತುಂಬಿತು; ಎಲ್ಲರೂ ಧರ್ಮಕಾರ್ಯಪರರಾದರು. 
ರಾಮನ ನಡತೆಯನ್ನು ಪದೇಪದೇ ನೆನೆದು ಜನರು ಪರಸ್ಪರ 
ಹಂಸೆಗೈಯದಾದರು. 

ಮಕ್ಕಳು ಮರಿಗಳಿಂದೊಡಗೂಡಿ ಸುದೀರ್ಫಕಾಲ ಪ್ರಜೆಗಳು ಬದುಕಿದರು. 


೫. ._ .! 


(೨ 


೮. ರಾಮನು ರಾಜ್ಯವಾಳುತ್ತಿದ್ದಾಗ ಅವರ ಬದುಕಿನಲ್ಲಿ ರೋಗ- 


ಶೋಕಗಳೊದಗಲಿಲ್ಲ. 
೯. ಮರ-ಗಿಡ-ಬಳ್ಳಿಗಳು ನಿತ್ಯವೂ ಹೂ-ಹಣ್ಣುಗಳಿಂದ ತುಂಬಿದ್ದವು. 
ಕೊಂಬೆಗಳಿಂದ ಹಬ್ಬಿದ್ದವು. 


೧೦. ಕಾಲಕ್ಕೆ ಸರಿಯಾಗಿ ಮಳೆ ಬೀಳುತ್ತಿತ್ತು; ಗಾಳಿ ಸುಖಕರವಾಗಿ ಬೀಸುತ್ತಿತ್ತು. 
೧೧. ಬ್ರಾಹ್ಮಣರೂ ಕ್ಷತ್ರಿಯರೂ ವೈಶ್ಯರೂ ಶೂದರೂ ಲೋಭಮುಕ್ತರಾದರು. 


೧೨. ತಮ್ಮ ಪ್ರವೃತ್ತಿ ಯೋಗ್ಯವಾದ ಕರ್ಮಗಳನ್ನು ಧರ್ಮಾನುಸಾರಮಾಡಿ ಅವರು 
ತೃಪ್ತರಾದರು. 

೧೩. ರಾಮನು ರಾಜ್ಯಭಾರ ಮಾಡುತ್ತಿದ್ದಾಗ ಪ್ರಜೆಗಳು ಸ್ವ-ಸ್ವಧರ್ಮಗಳಲ್ಲಿ 
ನಿರತರಾದರು. 


೧೪. ಅವರೆಲ್ಲರೂ ಲಕ್ಷಣವ೦ತರೂ ಧರ್ಮಪರಾಯಣರೂ ಆಗಿದ್ದರು. 


ವಾಲ್ಮೀಕಿ ಕೊಟ್ಟ ಈ ೧೪ ರಾಮರಾಜ್ಯದ ಮಹಾಲಕ್ಷಣಗಳು. ಇವುಗಳಲ್ಲಿ ಯಾವುದು 
ಲುಪ್ತವಾದರೂ ಅಷ್ಟಷ್ಟು ಮಟ್ಟಿಗೆ ಆಯಾ ಪ್ರಭುತ್ವವು ಅಪೂರ್ಣ ಸಂಸ್ಕತ, ಅಲ್ಬರಾಮರಾಜ್ಯ. 
ಹೈಹಯರ ಕಾರ್ತವೀರ್ಯಾರ್ಜುನನ ಆಡಳಿತ ಮೊದಲು ಚೆನ್ನಾಗಿದ್ದರೂ ಕೊನೆಗೆ ಕೆಟ್ಟದ್ದರಿ೦ದ 
ಕಡಲತೀರದ ಕೊಡಲಿ ರಾಮನು ಅವನನ್ನು ಮರಣದಂಡನೆಗೆ ಗುರಿಪಡಿಸಿ ಅವನ 
ರಾಜ್ಯವನ್ನು ಯಪಿರಾಜರಿಗೆ ಹಂಚಿ ಸುವ್ಯವಸ್ಥೆ ಗೊಳಿಸಿದಿಲ್ಲಿ ಸ್ಮರಣೀಯ. 


ಥಿ ಜಸ್‌ 

ಕಾರ್ತವೀರ್ಯನ ರಾಜ್ಯಭಾರದಲ್ಲಿ ಭಾರತದ ನಾಗರಿಕತೆ ಸತ್ಚಾತ್ರರಿಗೇ ಮೀಸಲಾದ 
ಯಜ್ಞ ದಾನ, ತಪ, ಅತಿಥಿ ಸತ್ಕಾರ ಮತ್ತು ಆತ್ಮಸಂಯಮಗಳಿಗೆ ಹೆಸರು ಪಡೆದಿತ್ತು. ಶ್ರೀ 
ಸಾಯಣಾಚಾರ್ಯರು ಹೇಳಿರುವಂತೆ ಯಜ್ಞವು ""ಅಧ್ದರ,” ಅಹಿ೦ಸಾ ಪ್ರಧಾನವಾದ 
ದೇವತಾರ್ಚನೆ, ಸಚ್ಚಾರಿತ್ರ ಸಂಪನ್ನರಾದ ವಿದ್ಯಾಪ್ರಸಾರಕರಿಗೆ ನೆರವೀಯುವುದು ದಾನ. 
ರಾಷ್ಟ್ರಹಿತಚಿ೦ತನಕ್ಕಾಗಿ ಯೋಚಿಸುವ ಮತ್ತು ಯೋಜಿಸುವ ವಿಶ್ವಬಂಧುಗಳು ಮಾಡುವ 
ಶೋಧವು ತಪ. ಸತ್ಪಾತ್ರರಿಗೆ ತೋರುವ ಆದರ-ಗೌರವಗಳು ಅತಿಥಿ ಸತ್ಕಾರ. ಭೌತಿಕ 
ಭೋಗಸಾಮಗ್ರಿಗಳ ದಾಸ್ಕದಿ೦ದ ಮುಕ್ತವಾಗಿರುವ ಶೀಲವು ಆತ್ಮ ಸಂಯಮ. ರಾಜನ 


ಈ ಪಂಚಧರ್ಮಾಚಾರವು ಪ್ರಜೆಗಳಿಗೆ ಅನುಕರಣೀಯವಾಯಿತು. ಆದರೆ ಜಮದಗ್ನಿಗೆ 


* ೭೬೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅನ್ಯಾಯವನ್ನೆ] ಸಗಿದ ಕೂಡಲೇ ಪ್ರಜಾರಕ್ಷಕ ಪರಶುರಾಮ ಆ ದೊರೆಯನ್ನು ಕೊಂದೊಗೆದನು. 
ಸಕತರಾಮ ಸರತ ಪ್ರಚಾಧರ್ಮದ ಒಂದು ಪಧಾನಾಂಗ. ಅನ್ಯಾಯ ಪ್ರತಿಭಟನೆ 
ಇಲ್ಲದಲ್ಲಿ ಸ್ವರಾಜ್ಯವಿರದು. ಗಾಂಧಿಯವರು ಹೇಳಿದ್ದು ಇದನ್ನೇ. 


ಖಯಗ್ವೇದದ ಸೂಕ್ತವೊ೦ದರ ದ್ರಷ್ಟಾರನಾದ ಮಾಂಧಾತ್ಮವು ಇಕ್ಟಾ ಕುಲದ 
ಯೌವನಾಶ್ವನ ಮಗ. ಅವನು ಭಾರತದ ಆದರ್ಶನಾಯಕರಲ್ಲಿ ಆದ್ಯ. ಸೌಧ ಯಷಿ 
ಅವನ ಅಳಿಯ. ಆಯುಸ್ಸಿನ ಮಗ ನಹುಷ; ಪುರೂರವಸ್ಸು ಆಯುವಿನ ತಂದೆ. 
ನಹುಷನ ಮಗ ಯಂರಾತಿ. ವಿದ್ಯಾವಂತರನ್ನು (೦೦೩ 11011000815) 
ಅನಾದರಿಸಿದ್ದರಿಂದ ನಹುಷನ ಆದರ್ಶ ರಾಜ್ಯಭಾರಕ್ಕೆ ವಿಘ್ನ ಒದಗಿತು. ಅಗಸ್ತ್ಯನ 
ಅನುಗ್ರಹದಿ೦ದ ಕಾಲಾಂತರದಲ್ಲಿ ಶಾಪಲಬ್ಧ ಸರ್ಪಜೀವನ ಮುಗಿದು ಅವನು 
ಸ್ವರ್ಗಾರ್ಹನಾದನು. ಪಶ್ಚಾತ್ತಾಪ, ಪ್ರಾಂರುಶ್ಚಿತ್ತಗಳಿಂದ ಪರಿಹಾರವಾಗದ 
ಪಾಪವಿಲ್ಲವೆಂಬುದನ್ನು ನಹುಷನ ಚರಿತ್ರೆ ತೋರಿಸಿಕೊಡುತ್ತದೆ. ಹಾಗೇ ಅಧಿಕಾರದ 
ದರ್ಪಾಹಂಕಾರ ಲೋಭಗಳು ನಿಂದ್ಯ, ದಂಡ್ಕ ಎಂಬುದನ್ನೂ ನಿದರ್ಶಿಸುತ್ತದೆ. ವಿದ್ಯಾವಂತರ 
ಸಿಟ್ಟೇ ಶಾಪ. ಜನ ಅವರನ್ನು ರಾಜನಿಗಿ೦ತಲೂ ಹೆಚ್ಚಿನವರೆಂದು ತಿಳಿಯುತ್ತಿದ್ದ ಕಾರಣ 
ಅಂದು ಈ ದೇಶ ಮಹಾಭಾರತವೆನ್ನಿಸಿತು. ಸೌಭರಿಗೆ ಬಾಗಿದ ಮಾಂಧಾತೃ ಮತ್ತು 


ಅಗಸ್ತ್ಯನಿಗೆ ಶರಣಾಗತನಾದ ನಹುಷ ಮಹಾಕ್ಷತ್ರಿಯರೆನ್ನಿಸಿದರು. 


ಇಕ್ಟ್ಟಾಕುವಿನಿ೦ದ ೨೮ನೆಯವನು ಅಯೋಧ್ಯಾಧೀಶ ಅಂಬರೀಷ. ಇಂದನಿಗೆ 
ಹೊಟ್ಟೆಕಿಚ್ಚು ಉಂಟಾಗುವಷ್ಟು ಚೆನ್ನಾಗಿತ್ತು ಅವನ ರಾಜ್ಯಭಾರ. ಆದ್ದರಿ೦ದ ಅವನ 
ಯಜ್ಞಧನವನ್ನವನು ಅಪಹರಿಸಿದ. ಆಗ ಶುನಃ ಶೇಫಯಮಷಿಯು ಅವನಿಗೆ ಯಜ್ಞಧನನಾಗಿ 
ಬ೦ದು ಇಂದ್ರನಿಗೆ ಸಂತೋಷವನ್ನುಂಟು ಮಾಡಿ ಕಳಿಸಿದನು. ಖಚೀಕ, ಶುನಃ ಶೇಫ, 
ವಿಶ್ವಾಮಿತ್ರರೆಂಬ ವಿದ್ಯಾವಂತರು ದೇವಪ್ರಿಯರೆ೦ದು ಪ್ರಾಚೀನ ಭಾರತದ ಜನತೆ ನಂಬಿತ್ತು. 
ವಿಶ್ವಮಿತ್ರರ ಆಚಾರ- ಆದೇಶಗಳಂತೆ ಅಂದಿನ ಅರಸರು ಪ್ರಜಾಪಾಲನೆ ಮಾಡುತ್ತಿದ್ದುದು 
ಭಾರತವನ್ನು ಎಶ್ವರಾಷ್ಟ್ರತ್ತಕ್ಕೆ ಏರಿಸಿತು. ಶಾಶ್ವತ (ಸಾಮಾನ ) ಪಂಚಶೀಲ (ಧರ್ಮನಿಗಳ 
ಪಾಲಕರು 'ಓಿಶ್ವಮಿತ್ರರು. "ಿಶ್ವಬಂಧುಗಳು. ಅವುಗಳಿಗೆ 'ಜ್ಯುತಿಬಂದಾಗ ಧರ್ಮಗ್ದ್ಲಾನಿ 
ಎಂಬುದು ಬಾರತದ ವೈಜ್ಞಾನಿಕ ಅನುಭವ. 


ಸೂರ್ಯವಂಶದ ಬಾಹುವಿನ ಮಗ ಸಗರ. ಹೈಹಯರು ಬಾಹುವನ್ನು ರಾಜ್ಯ  ಭ್ರಷ್ಟನನ್ನಾಗಿ 
ಮಾಡಿದರು. ಹೆ೦ಡಿರೊಡನೆ ಬಾಹುವು ಕಾಡಿಗೆ ಹಡನ ಮತ್ತು ಅಲ್ಲೇ ತೀರಿಕೊಂಡನು. 
ಅವನ ಹೆಂಡತಿ ಸಗರನನ್ನು ಅಲ್ಲೇ ಹಡೆದಳು. ದೊಡ್ಡವನಾದ ಮೇಲೆ ಸಗರನು 
ಔರ್ವಮಹರ್ಷಿಯಿ೦ಂದ ಆಗ್ನೇಯಾಸ್ತವನ್ನು ಅರಿತುಕೊ೦ಂಡು ಆ ಮೂಲಕ ಹೈಹಯರ 
ಕುಲವನ್ನು ನಾಶಮಾಡಿ ತಂದೆಯ ಸಿಂಜಾಸ ಸನವನ್ನು ಮರಳಿ ಪಡೆದು ಶಕ, ವತ್ತ 
ಬೋಸ ಪಾರದ ಮತ್ತು ಪಲ್ಲವರನ್ನು ಸೋಲಿಸಿ "ಶ್ವ ಚಕ್ರವರ್ತಿಯಾದನು. ಅವನಿಗೆ 
೬೦,೦೦೦ ಮಕ್ಕಿದ್ದರಂತೆ! ಅವನ ಅಶ್ವಮೇಧಯಾಗದ ಕುದುರೆಯನ್ನು ಇಂದ್ರನು ಕದ್ದು 
ಪಾತಾಳದಲ್ಲಿದ್ದ ಕಪಿಲ ಮುನಿಯ ಸನಿಹದಲ್ಲಿಟ್ಟನು. ಅವನ ೬೦,೦೦೦ ಮಕ್ಕಳು ತಮ್ಮ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೬೧ * 


ಅಣ್ವ ಹುಡುಕ ಹೋಗಿ ತಿರುಗಿಬಾರದುದನ್ನು ಕ೦ಡು ಅಲ್ಲಿಗೆ ಹೋಗಿ ಕಪಿಲನೇ ಕಳ್ಳನೆಂದು 
ಅವನನ್ನು ಹೊಡೆಯ ಹೋಗಲು ಅವನು ಕಣ್ಣಿಟ್ಟು ಅವರನ್ನು ಸುಟ್ಟು ಭಸ್ಮಮಾಡಿದನು. 
ಆ ಹುಡುಕಾಟದಲ್ಲಿ ನೆಲ ಅಗೆದು ಆ ೬೦.೦೦೦ ಮಕ್ಕಳು ಸಾಗರವನ್ನು ನಿರ್ಮಿಸಿ 
ಬಿಟ್ಟಿದ್ದರು! ಅವನ ಮೊಮ್ಮಗನ ಮಗ ಭಗೀರಥನು ತಪಸ್ಸು ಮಾಡಿ ಆ ಬೂದಿಯ 
ಮೇಲೆ ಭಾಗೀರಥಿ ಹರಿಯುವಂತೆ ಮಾಡಿ ತನ್ನ ೬೦.೦೦೦ ಹಿರಿಯರು ಸ್ವರ್ಗವನ್ನು 
ಸೇರುವಂತೆ ಮಾಡಿದನು. 


ರಾಮರಾಜ್ಯ. ಧರ್ಮರಾಜ್ಯಗಳಂತೆಯೇ ಅವುಗಳಿಗೂ ಮೊದಲು ಹೆಸರುವಾಸಿಯಾದದ್ದು 
ಸಗರರಾಜ್ಯ, ಸಗರ ಚಕ್ರವರ್ತಿಯ ರಚನಾತ್ಮಕ ಸಾರ್ವಜನಿಕತೆಯ ದೆಸೆಯಿಂದ ಅವನ 
ಜನಪ್ರಿಯತೆ ಹೆಚ್ಚಿ, ಅವನ ಆಡಳಿತದಿ೦ದ ಭಾರತವು ಸಾಂಸ್ಕೃತಿಕ ಉನ್ನತಿಯನ್ನು 
ಪಡೆದದ್ದೇ ಅವನ ಹೆಸರನ್ನು ಅಜರಾಮರಗೊಳಿಸಲು ಕಾರಣವಾಯ್ತು. 

ಅದೇ ಪ್ರಕಾರ, ವೇನನ ಮಗ ಪೃಥುವು ಹೆಸರುವಾಸಿಯಾದವನು. ಕೃಷಿ ಸ೦ವರ್ಧನೆಗೆ 
ಮಹಾಯೋಜನೆಗಳನ್ನು ಮಾಡಿ ಅನ್ನೋತ್ಪಾದನೆ ಭಾರತದಲ್ಲಿ ಯಥೇಷ್ಟವಾಗಿ ಹೆಚ್ಚಿಸಿದ 
ಕೀರ್ತಿ ಪೃಥುವಿನದು. ಅವನ ತಂದೆಯ ದುಷ್ಕಾಲವನ್ನು ಮುಗಿಸಲು ಖುಷಿಗಳು 
ಮರಣದಂಡನೆ ವಿಧಿಸಿದರು. ಆ ಪ್ರಕಾರ ತ೦ದೆ ಸತ್ತಮೇಲೆ ಅರಾಜಕತೆ, ಲೂಟಿ, 
ದರೋಡೆಗಳು ಜನಜೀವನವನ್ನು ಅಲ್ಲೋಲಕಲ್ಲೋಲಗೊಳಿಸಿದವು. ಈ ಅಧರ್ಮವನ್ನು 
ಅವನು ಪೂರ್ಣವಾಗಿ ನಿಲ್ಲಿಸಿ ವಿಶ್ವದಲ್ಲಿ ಸತ್ಯ, ನ್ಯಾಯ, ಧರ್ಮಗಳನ್ನು ನೆಲೆಗೊಳಿಸಲು 
ಶಕ್ತನಾದದ್ದು ಅವನನ್ನು ಅದ್ವಿತೀಯ ಚಕ್ರವರ್ತಿಯೆಂದು ಭಾರತೀಯರು 
ನೆನಪಿಟ್ಟುಕೊಳ್ಳುವಂತೆ ಮಾಡಿತು. ಪೃಥುವಿನಿ೦ದ ಪೃಥ್ವಿಯೆಂಬ ಹೆಸರು ಭೂಮಿಗೆ 
ಬಂತು! ಧರ್ಮಸಂಸ್ಥಾಪನೆ (1151801/5111700/ 07 500181 1ಓೂಗಂ0) ಮಾಡಿದ 
ಮಹಾಪ್ರಶಾಸಕರಲ್ಲಿ ಪೃಥು ಅಗ್ರಪಂಕ್ತಿಗೆ ಸೇರಿದವನು. 

ಯದುವಿನ ಮೊಮ್ಮಗನ ಮಗ ಹೈಹಯ, ಕಾರ್ತವೀರ್ಯಾರ್ಜುನ ಅವನ ವಂಶದವನು. 
ಪರಾಕ್ರಮ ಔದಾರ್ಯಗಳಿ೦ಂದ, ರಾಜ್ಯಭಾರದ ಧಾರ್ಮಿಕತೆಯಿಂದ ಹೈಹಂರು 
ಹೆಸರುವಾಸಿಯಾದ. ಅವನ ಕುಲ ಅವನ ಹೆಸರಿ೦ದ ಪ್ರಸಿದ್ಧವಾಯ್ತು. 


ಧರ್ಮರಾಯ, ನಳ, ದಶರಥ, ರಾಮ, ಭಾರ್ಗವ (ಪರಶುರಾಮ), ಇಕ್ಸ್ಟ್ವಾಕು, 
ವಿಭೀಷಣ, ಭರತ, ಉತ್ಕ್ಥಾನಪಾದ, ಧ್ರುವರೂ ಹಾಗೇ ಸ್ಥಿರಸ್ಮರಣೀಯರಾದ ಭಾರತೀಯ 
ಮಹಾಚಕ್ರವರ್ತಿಗಳು ಮತ್ತು ಮಹಾಪ್ರಶಾಸಕರು. 


ಪಾಂಡವರ ಪ್ರಮುಖ ಧರ್ಮರಾಜ. ಅವನ ಧರ್ಮದರ್ಶನ ಮತ್ತು ಧರ್ಮ 
ರಾಜ್ಯಭಾರಗಳು ವ್ಯಾಸಪ್ರಣೀತವಾದ ಮಹಾಭಾರತದಲ್ಲಿ ಸವಿಸ್ತರವಾಗಿ ವರ್ಣಿತವಾಗಿವೆ. 
ಅವನದು ಕೃಷ್ಣಧರ್ಮ ಅಥವಾ ವ್ಯಾಸಧರ್ಮ. ಭಾರತದ ಆದರ್ಶ ಚಕ್ರವರ್ತಿಗಳ 
ರಾಜ್ಯಧರ್ಮಸೂತ್ರಗಳು ಒಂದೇ ತೆರನಾಗಿದ್ದದ್ದು ಸಾವಿರಾರು ವರ್ಷಗಳಿಂದ ಕಲಿಯುಗದ 
ಆರಂಭದವರೆಗೆ ಎಂಬುದು ಭಾರತೀಯರ ಧುವಾಸ್ಮೃತಿ. ಸತ್ಯಂ ಮಾತಾ ಪಿತಾ ಜ್ಞಾನಂ 
ಧರ್ಮೋ ಬ್ರಾತಾ ದಯಾ ಸಖಾಃ । ಶಾಂತಿಃ ಪತ್ನೀ ಕ್ಷಮಾ ಪುತ್ರಃ ಷಡೇತೇ ಮಮ 


* ೭೬೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬಾಂಧವಾಃ” ಎಂದ ಧರ್ಮಮೂರ್ತಿ ಧರ್ಮರಾಯ. ಅವನ ಪ್ರಶಾಸಕರಿಗೂ ಅವೇ 
ಬಂಧುಗಳಾದವು. ಆದ್ದರಿ೦ದ ಅವನೊಬ್ಬ ಶಕಪುರುಷನಾದನು! 


ನಳನು ರಾಮನ ಪೂರ್ವಜನು, ದಶರಥ ರಾಮನ ತಂದೆ. ನಳ, ದಶರಥ 
ರಾಮರ ರಾಜ್ಯಭಾರದ ಕೀರ್ತಿ ಹೆಚ್ಚುಕಡಿಮೆ ಒಂದೇ ಎನ್ನಬಹುದು. ದಶರಥರಾಜ್ಯ. 
ರಾಮರಾಜ್ಯಗಳ ವಿವರಗಳು ವಾಲ್ಮೀಕಿಯ ರಾಮಾಯಣದಲ್ಲಿ ಸುದೀರ್ಥವಾಗಿ 
ವರ್ಣಿಸಲ್ಪಟ್ಟಿವೆ. ಪ್ರಜೆಗಳೆಲ್ಲರ ಉದಯವೇ ತನ್ನ ಉದಯ ಎಂದು ತಿಳಿದು ಅದಕ್ಕಾಗಿ 
ಜೀವನವನ್ನೇ ಮುಡಿಪಿಟ್ಟ ಶ್ರೀರಾಮಚ೦ದ್ರ ಚಕ್ರವರ್ತಿಯ ಚರಿತ್ರೆ ಧರ್ಮರಾಜನ 
ಚರಿತ್ರೆಯಂತೆಯೇ ಲೋಕ ಪ್ರಸಿದ್ಧವಾಗಿದೆ. ಅದು ಭಾರತೀಯರಿಗೆ ಅತಿ ಪ್ರಿಯವೆಂದು 
ಕಾಣಲು ರಾಮನ ವ್ಯವಹಾರಗಳಲ್ಲಿ ಕಂಡುಬಂದ ಸರ್ವೋದಯ ಧರ್ಮನಿಷ್ಠೆ ಮತ್ತು 
ಸ್ವಾರ್ಥತ್ಕಾಗದ ಪರಾಕಾಷ್ಠೆ. ಅವನು ಅ೦ಥ ಪ್ರಶಾಸಕರ ಮೂಲಕವೇ ಆಡಳಿತ ನಡೆಸಿದನು, 
ಜನರ ಕಣ್ಗೊಂಬೆಯಾದನು! 


ಪರಶುರಾಮನ ಪರಾಕ್ರಮ-ಡಔಿದಾರ್ಯಗಳು ಅದ್ವಿತೀಯವೆನ್ನಿಸಲು ಅವನಾದರೂ 
81111050801-151185 ಯಷಿ-ಮುನಿಗಳ ಒಡೆತನದಲ್ಲಿ ರಾಜ್ಯಭಾರ ನಡೆಯುವಂತೆ ಮಾಡಿ 
ತಪಸ್ಸಿಗೆ ಹೋದ ಮಹಾಮುತ್ನದ್ದಿತನವೇ ಕಾರಣ. 

ವೈವಸತ್ವ ಮನುವಿನ ಮಗ ಇಕ್ಟ್ವಾಕು. ವೈವಸ್ವತನು ಸೂರ್ಯನ ಮಗ. ಸೂರ್ಯ 
ವಂಶದ ನಳ-ದಶರಥ-ರಾಮಾದಿಗಳನ್ನು ಇಕ್ಸ್ವಾಕುವಂಶದವರೆ೦ದೂ ಕರೆಯುವುದುಂಟು. 
ಇದಕ್ಕೆ ಇಕ್ಸ್ಟ್ವಾಕುವಿನ ಸುರಾಜ್ಯಭಾರದ ಕೀರ್ತಿಯೇ ಕಾರಣ. ಅವನಿದ್ದದ್ದು ತ್ರೇತಾಯುಗದ 
ಆದಿಯಲ್ಲಿ, ಅವನ ಹೆಸರು ಯಗ್ವೇದೋಕ್ತ. ಅವನಂತೆಯೇ ರಾಮಭಕ್ತ ವಿಭೀಷಣನ 
ಚಕ್ರಾಧಿಪತ್ಯವೂ ಸಾಮಾಜಿಕ ನ್ಯಾಯವನ್ನು ಅ೦ದಿನ ಸರ್ವ ಪ್ರಜೆಗಳೊಪ್ಪುವಂತೆ ಸಂಸ್ಥಾಪಿಸಿದ 
ಪ್ರಸಿದ್ಧಿಗೆ ಪಾತ್ರವಾಯ್ತು. ಭರತನ ಹೆಸರೂ ಅಂಥ ಧರ್ಮವಿಜಯಿ ಚಕ್ರವರ್ತಿಗಳ 
ಸಾಲಿಗೆ ಸೇರಿದೆ. ಭರತನು ಕೃತಯುಗದ ಆದಿ ಮನ್ವಂತರದ ಮಹಾಸಾರ್ವಭೌಮ. 
ಯಗ್ವೇದದಲ್ಲಿ ಭರತರ ಪರಾಕ್ರಮದ ಉಲ್ಲೇಖವಿದೆ. ದಶರಥ - ದುಷ್ಕ೦ಂತರ ಮಕ್ಕಳಾದ 
ಭರತರು ಅನ೦ತರದವರು. ದುಷ್ಕಂತ ಪುತ್ರನಾದ ಭರತನೂ ಸುರಾಜ್ಯ ಸ೦ಸ್ಥಾಪಕ 
ಚಕ್ರವರ್ರಿ ಎನ್ನಿಸಿದನು. ಉತ್ತಾನಪಾದನೂ ಅವನ ಮಗ ಧ್ರುವನೂ ಹಾಗೇ ಅವಿಸ್ಮರಣೀಯ 
ಜನನಾಯಕರಾಗಿದ್ದ ಸಾರ್ವಭೌಮರು. ಉತ್ತಾನಪಾದನು ಮನು-ಶತರೂಪೆಯರ ಮಗ. 
ಸುನೃತೆ (ಸುನೀತಿ) ಎ೦ಬ ಅವನ ಹೆಂಡತಿ ಧ್ರುವ, ಕೀರ್ತಿಮ೦ತ, ಆಯುಷ್ಕಂತ ಮತ್ತು 
ಭಷ ಎಂಬ ಮಕ್ಕಳನ್ನು ಹಡೆದಳು. ಧ್ರುವನು ಜಗತ್ಪ್ರಸಿದ್ಧ ಧ್ರುವತಾರಯಾದದ್ದು 
ಗಮದ ಖಾಸ ಂದ. ಭಕ್ತಿ, ಯೋಗ, ಮುಕ್ತಿ ಕೆರ್ಮ ಮುಂತಾದವುಗಳಿಗೆ 
ವಿವಿಧಾರ್ಥಗಳನ್ನು ಹೇಳುವಾಗ ವೈಯಕ್ತಿಕತೆ-ಸಾಮೂಪಿಕತೆಗಳನ್ನು ನೆನೆದು ವ್ಯಕ್ತಿಮುಕ್ತಿಗಿ೦ತ 
ಸಮೂಹ ಮುಕ್ತಿ ಹೆಚ್ಚಿನದೆ೦ದು ಕೆಲವರ ಮತ. ಭಾರತವು ಅಜರಾಮರಿಸಿದ ವ್ಯಕ್ತಿಗಳು 
ಯಾವ ಹೆಸರಿನ ಪಂಥದವರಾದರೂ ಶ್ರೀಕೃಷ್ಣನ೦ಂತೆ ಲೋಕೋಪಕಾರಿ ನೀಃಸ್ವಾರ್ಥಿಗಳಾದ 
ವಿಶ್ವಮಾನವತಾಸ೦ಪನ್ನರು ಎ೦ಬುದನ್ನು ಸಾಂಸ್ಕೃತಿಕ ಇತಿಹಾಸವನ್ನು ಬಲ್ಲ ಯಾವ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೬೩ * 


ವಿದ್ವಾಂಸನೂ ಮರೆಯಲಾರ. ಧ್ರುವನು ನಾರಾಯಣನನ್ನೊಲಿಸಿ ಧ್ರುವ ಪದವಿಯನ್ನು 
ಪಡೆದನೆಂಬ ಕಥೆಯು ನಿರ್ಗುಣಬ್ರಹ್ಮಲೀನನಾದ ಸಾಯುಜ್ಯ ಮುಕ್ತಿ ಸಂಪನ್ನನ ಅವಸ್ಥೆಗೆ 
ಸರಿಸಮ. ಅವನು ದ್ವಂದ್ವಾತೀತನಾದ, ಸರ್ವೋದಯಪರನಾದ, ವಿಶ್ವವ್ಯಾಪಕನಾದ, 
ದಿವ್ಯಪರಾಕ್ರಮಿಯಾದ ಪುರುಷೋತ್ತಮ. ಅವನ ಲೋಕಸಂಗ್ರಹ ಕಾರ್ಯವು ಗುಪ್ತ ಅಥವಾ 
ಪ್ರಕಟ ಪ್ರೇರಣೆಯಿ೦ದ ಯಾವಾಗಲೂ ನಡೆದೇ ಇರುತ್ತದೆ. ಶ್ರೀ ಅರವಿ೦ದರು ಸಾವಿತ್ರಿಯನ್ನು 
5076171116 ಅತಿಮಾನಸ (ಸುಪ್ರಮಾನಸ?) ಮಾತೃಶಕ್ತಿಯನ್ನಾಗಿ ಕೊನೆಯಲ್ಲಿ ಕಲ್ಪಿಸಿ 
ಅವಳು ಲೋಕೋದ್ಧಾರಕ ಅವತಾರಿಣಿ, ಸರ್ವರನ್ನೂ ದಿವ್ಯಜೀವನದತ್ತ ಒಯ್ಯುವ ಮಹಾಶಕ್ತಿ 
ಎ೦ದು ತಮ್ಮ ಹಾಗೂ ಶ್ರೀಮಾತೆಯವರ ಪ್ರತಿನಿಧಿಯನ್ನಾಗಿ ಮಾಡಿದ್ದು ಹೊಸತೆ೦ಂಬುದು 
ಪ್ರಚಾರ ಮಾತ್ರ. ಔಪನಿಷಧಿಕ ಆತ್ಮವು ಬ್ರಹ್ಮ ಬ್ರಹ್ಮವು ತುರೀಯ ಪ್ರಜ್ಞೆ ಜೀವನ್ಮುಕ್ತನು 
ದಿವ್ಯ ಮಾನವ, ಶ್ರೀ ಕೃಷ್ಣ ಬ್ರಹ್ಮೇಶ್ವರಾ೦ತರ್ಗತ, ಬ್ರಹ್ಮೇಚ್ಛಾಪ್ರವರ್ತಕ; ಅವನಿಗೆ ವ್ಯಕ್ತಿ 
ಸ್ವಾರ್ಥವಿಲ್ಲ. ಬ್ರಹ್ಮನು ದಯಾಳು, ಲೋಕಹಿತಕಾರಕ. ಅವನಲ್ಹೊಂದಾದ ವ್ಯಕ್ತಿಯು 
ವ್ಯಕ್ತಿಯಲ್ಲ, ದಿವ್ಯಶಕ್ತಿ. ಅವನ ವಿಶ್ವವ್ಯಾಪಕತೆ ಆ೦ತರಿಕ ಮತ್ತು ಬಾಹ್ಯ. ಆದುದರಿಂದ 
ಶಾಂಕರ ಮುಕ್ತಿಗಿ೦ತ ಅಗಲವಾದ ಮುಕ್ತಸ್ಥಿತಿಯು ಕಲ್ಪನಾತೀತ. ಅದೊಂದು 11016-೩11 
ಸರ್ವಗ್ರಾಹಿ. ಅದರಿ೦ದ ಭಿನ್ನವಾದ ಯಾವ ಮುಕ್ತಶಕ್ತಿಯ ಕಲ್ಪನೆಯೂ ಅದಕ್ಕಿಂತ 
ದೊಡ್ಡದಲ್ಲ. ಆದುದರಿಂದ ಶ್ರೀಕೃಷ್ಣ. ಬುದ್ಧ, ಶ೦ಕರ, ರಮಣ, ಅರವಿಂದರು 


ಸರ್ವಮುಕ್ತಿಪ್ರೇರಕರು; ಪಲಾಯನವಾದಿಗಳಲ್ಲ, ಸ್ಪಪರಭೇದ ಪ್ರಜ್ಞೆಯುಳ್ಳ ಆಧ್ಯಾತ್ಮಿಕರಲ್ಲ. 
ಅವರವರ ಉದ್ಯೋಗವನ್ನು ಜೀವನ್ಮುಕ್ತರು ನಿಷ್ಕಾಮ ಕರ್ಮಸಿದ್ಧಾಂತದಂತೆ ಅಥವಾ 
ನಿವೃತ್ತಿಧರ್ಮತತ್ವದಂತೆ ಸರ್ವೋದಯಕ್ಕಾಗಿ ಪರೋಕ್ಷಾಪರೋಕ್ಷವಾಗಿ ಮಾಡುತ್ತಲೇ 
ಇರುವುದು ವೇದಾಂತತಾತ್ಪರ್ಯ. ಅವರು ದಿವ್ಯ ಜೀವಿಗಳೆಂದು ಬಹುವಚನವನ್ನು ಅಮುಕ್ತ 
ಜೀವಿಗಳು ಬಳಸುವುದು ಸರಿ: ಮುಕ್ತರಲ್ಲ. 

ದಿವ್ಯ, ಅದಿವ್ಯ, ದಿವ್ಯಾದಿವ್ಯ ಎಂಬ ಮೂರುವರ್ಗಗಳಲ್ಲಿ ಧರ್ಮವೀರ, ದಯಾವೀರ, 
ದಾನವೀರ, ಯುದ್ಧವೀರರೆಂಬ ನಾಲ್ಕು ಬಗೆಯ ಜನನಾಯಕರೂ ಆದರ್ಶಮಟ್ಟದಲ್ಲಿ 
“ಪರೋಪಕಾರಾರ್ಥಮಿದ೦ ಶರೀರಂ" ಎ೦ಬ ಪರಮೋಚ್ಚ ತತ್ವದಂತೆ ಬದುಕಿದ್ದರಿ೦ದ 
ಮಾತ್ರ ಅವರೇ ದೇಶದಲ್ಲಿ ಅವಿಸ್ಮರಣೀಯರಾದರು. ಸಪ್ತರ್ಷಿಗಳು ಕೂಡ ಪೂರ್ವೋಕ್ತ 
೧೮ ಜನ ಸಾರ್ವಭೌಮತಪಸ್ಥಿಗಳಂತೆ ಸ್ಮರಣೀಯರೆನ್ನಿಸಿದರು. ಮಹರ್ಷಿಗಳೂ 
ಮಹಾವೀರರೂ ಮಹಾರಾಜರೂ ಮಹಾಸಾಧುಗಳೂ ಮಹಾತಪಸ್ತಿಗಳೂ ಮಹಾದಾನಿಗಳೂ 
ಮಹಾಪರುಷರು (ಅಥವಾ ಮಹಾಸತಿಯರು) ಇಲ್ಲವೇ ದಿವ್ಯಜೀವನ ನಡೆಸಿ 
ಲೋಕೋದ್ಧಾರವನ್ನು ಮಾಡಿದವರು. ಅವರಿ೦ದ ಮಾತ್ರ ನಮ್ಮ ದೇಶದ ಸಾಂಸ್ಕೃತಿಕ 
ಪರಮೋನ್ನತಿ ಸತ್ಯವಾಯಿತು. ಆ ಮಹಾಜನರ ಜೀವನವು ಸಂಸ್ಕೃತಿ ನಿರ್ಣಾಯಕವಲ್ಲದೆ 
ಕೇವಲ ಮಾತುಗಳಲ್ಲ. ಮಾತುಗಳ ಅರ್ಥದ ನಿರ್ಣಯ ಜೀವನದ ವರ್ತನೆ ಹಾಗೂ 
ಚರಿತ್ರೆಗಳಿಂದ. ತ್ರಿಕರಣಶುದ್ಧಿಯಿ೦ದ, ಜೀವದಯೆಯನ್ನು ಧರಿಸಿ-ನ್ಯಾಯಾನ್ಯಾಯ 
ವಿವೇಕವನ್ನು ಹಿಡಿದು, ಸತ್ವೋದ್ರೇಕದ ಫಲವಾಗಿ-ಜ್ಞಾನ, ಕರ್ಮ, ಭಕ್ತಿ. ವೈರಾಗ್ಯ. 


* ೭೬೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಯೋಗ, ಯುದ್ಧ, ವಾಣಿಜ್ಯ, ಸೇವೆ, ಪೂಜೆ, ಮೌನ, ಉಪದೇಶ, ಇಷ್ಟ, ಆಪೂರ್ತಗಳ 
ಮೂಲಕ ನೀಃಸ್ವಾರ್ಥವಾಗಿ ಜನಸೇವೆ ಮಾಡಿದ್ದನ್ನುಳಿದು, ಮಹಾಜನರ ಬರೆಹ ಮತ್ತು 
ಸೈದ್ಧಾಂತಿಕ ವಿಚಾರಗಳಷ್ಟನ್ನೇ ಗಹಿಸಿ ಅವರಲ್ಲಿ ತಾರತಮ್ಯವನ್ನು ನಿರ್ಣಯಿಸುವುದು 
ತೀರ ಅಪಕ್ಟಬುದ್ಧಿಯ ಲಕ್ಷಣ, ಭಾವೈಕ್ಯದರ್ಶನಾಪೇಕ್ಷೆಗೆ ಎರುದ್ಧ. 

ಜಗತ್ತೂ ಅದರ ಅ೦ಗಗಳೂ ಅಪೂರ್ಣ, ಆದುದರಿ೦ದ ಮಹಾಜನರ ಜೀವನವೂ 
“ಸರ್ವಗುಣಸ೦ಪನ್ನ, ಏಕಗುಣ ಹೀನ” ಎಂಬಂತೆ ಕೆಲವೆಡೆ ಕಂಡು ಬರಬಹುದು. 
ಆದರೆ ಅವರು ತಮ್ಮ ಪರಹಿತೈಕ ಪರಾಯಣತೆಯಿಂದ ಸ್ವಸತ್ವಾಭಿವೃದ್ದಿ ಮಾಡಿಕೊಂಡು 
ಕಾಳಿದಾಸ ವರ್ಣಿಸಿದ ೧ಿಲೀಪನಂತೆ ಮಾತ್ರ “ಯೋಗಭೋಗಸಮನ್ವಯವನ್ನೋ, 
ಭೋಗತಿರಸ್ಕಾರವನ್ನೋ, ಕೇವಲ ಯೋಗಪುರಸ್ಕಾರವನ್ನೋ ಹಿಡಿದು ನಡೆದು ಜಗತ್ತಿಗೆ 
ರಕ್‌ ಮಾಡಿರುವುದನ್ನು ಆಹು ತಡವಿಗ ರಾಷ್ಟ್ರ ಪುನಾರಚನೆಯ 
ಅ೦ತಃಸೂತ್ರರೂಪದ ಸಾಂಸ್ಕೃ ತಿಕ ಮನೋವಿಜ್ಞಾನದ ಗುಟ್ಟುಗೊತ್ತಾಗದು. ಕೇವಲ ವಾದ 
(ಇಜ೦)ಗಳನ್ನು ಹಿಡಿದು ತರ್ಕಿಸುವ ರಾಜ್ಯಸಿದ್ಧಾಂತ, ಅರ್ಥಸಿದ್ಧಾಂತ, ತತ್ವ ಸಿದ್ಧಾಂತ, 
ನೀತಿ (ಸಮಾಜ ಜೀವನ) ಸಿದ್ಧಾಂತಗಳಿಂದ ನಮ್ಮ ರಾಷ್ಟ್ರಜೀವನದ ಸಾಂಸ್ಕೃತಿಕ ಹೃದಯದ 
ಪರಿಚಯ ಚೆನ್ನಾಗಿ ಆಗದು. ಮುಕ್ತಿ. ಸತ್ಯ, ದಿವ್ಯತೆ, ಧರ್ಮ, ಆತ್ಮ ಬ್ರಹ್ಮ ಗುಣ, ಅರ್ಥ, 
ಕಾಮ, ರಸ್ತ ಜ್ಞಾನ, ಕರ್ಮ, ಭಕ್ತಿ ವೈರಾಗ್ಯ ಅವತಾರ ಮುಂತಾದ ನಿತ್ಯಪರಿಚಿತ 
ಪದಗಳ ಸಾಂದರ್ಭಿಕ ಅರ್ಥಭೇದಗಳನ್ನು "ಸೂಕ್ಷ ಪಾಗಿ ಗ್ರಹಿಸಲಾರದವರಿಂದ ರಾಷ್ಟ್ರೀಯ 
ಸಂಸ್ಕೃತಿ- -ನಾಗರಿಕತೆಗಳ ಮೌಲ್ಯ -ತಾತ್ತರಗಳ "ನಿರ್ಣಯವು ನ್ಯಾಯವಾದ ರೂಪದಲ್ಲಿ 
ದೊರಕಲಾರದು. “ರಾಷ್ಟ್ರಸೂತ್ರ'ದಲ್ಲಿ ೨೬ಕವಾಡ ತತ್ವ-ರೀತಿ- ನೀತಿಗಳ ಅರ್ಥವಿವರಣೆಗೆ 
“ಜ್ಞಾನಸೂತ್ರ”, “ಕಾವ್ಯಸೂತ್ರ” ಗಳು ಹಿನ್ನೆಲೆಯಾಗಿರುವುದನ್ನು ವಾಚಕಮಿತ್ರರು 
ಗಮನಿಸಬೇಕೆಂದು ಪಾರ್ಥಿಸುತ್ತೇನೆ. 


೭೬೫ * 


ಪರಿಶಿಷ್ಟ-೨ 
ಹಿನ್ನುಡಿ 


ಬ್ರಿಟಿಷ್‌ ಚಕ್ರಾಧಿಪತ್ಯದ ಪೋಷಕರ ಆಡಳಿತ ಸಿಬ್ಬಂದಿಯ ದಬ್ಬಾಳಿಕೆಗೂ ದೇಶಭಕ್ಷಕರ 
ಸಿಬ್ಬಂದಿಯ ದಬ್ದಾಳಿಕೆಗೂ ಅ೦ತರ ಕಡಿಮೆ. ಏಕೆಂದರೆ ದೇಶಭಕ್ತರಲ್ಲಿ ಅನೇಕರಿಂದು 
ದೇಶಭಕ್ಷಕರಾದುದನ್ನು ನಮ್ಮ ವಿಧಾನಸಭೆಗಳೂ ಸಂಸತ್ತೂ ಎತ್ತಿ ತೋರಿಸಿವೆ. 


ಅಹಿ೦ಸೆಯನ್ನು ಅಚಲಧ್ಯೇಯವೆಂದು ಕಾಂಗ್ರೆಸ್ಸು ಸತ್ಕಾಗ್ರಹದ ಕಾಲದಲ್ಲೇ ನಂಬಿದ್ದಿಲ್ಲ 
ಸಕ 08 1100 11೦೧/.0.84); ಅದರ ॥ ರಾಷ್ಟ್ರದೊಳಗಿನ ವ್ಯವಹಾರಕ್ಕೆ 
ಅದು ಉತ್ತಮ ಪರಿಣಾಮವನ್ನು ಉಂಟುಮಾಡಬಹುದು. ಅಹಿಂಸಾತೃಕ ಪ್ರತಿಭಟನೆಯಿಂದ 
ಇಂದು ಬಳಿತೂ ಆಗಿದೆ. ಕೇಡೂ ಆಗಿದೆ, ಅದು ಅತ್ಯಲ್ಪ ಅಓಿಂಸಾತ್ಮಕವಾದದ್ದೂ 
ಉಂಟು! ದುರ್ಧ್ಯೈೈಯಕ್ಕದು ಸಾಧನವಾದಾಗ ಮತ್ತು ಅದರ ರೂಪ ಸಮ್ಮಿಶ್ರವಾದಾಗ 
ಅಹಿಂಸೆಯ ಸಾರ್ವಜನಿಕ ಪ್ರಯೋಗವಿಲ್ಲಿ ಅನಿಷ್ಟಪರಿಣಾಮಗಳನ್ನು ತಂದದ್ದುಂಟು. 


ಸ್ವಾತಂತ್ರ, ಹೋರಾಟದ ಕಾಲದಲ್ಲಿ ಸ್ಪಷ್ಟವಾದ ಗೊತ್ತು ಗುರಿಗಳು (ಸ್ವಾತಂತ್ರ್ಯ 
ರೂಪದ ಸಾಧನಕ್ಕೆ) ಯಾವುವು? ಎಂಬುದರ ಅರಿವು ಬಹಳ ಜನರಿಗಿಲ್ಲದುದರಿಂದ 
ಭಾರತದಲ್ಲಿ ಜಾತಿಗಳ ವಿಶೇಷ ಹಕ್ಕುಗಳ ಚಾಪಲ್ಯ ಮರವಾಗಿ ಬೆಳೆಯಿತು (0100, ೫. 
137) ಅಂದಿನ ಸಾಮಾನ್ಯ ಜನರ ಬೇಡಿಕೆಗಳಲ್ಲಿ ನೌಕರಿಯು ಅಗ್ರಗಣ್ಯವಾಗಿತ್ತು ಜಾತೀಯ 
ಮುಖಂಡರಂದು ಮತಧಾರ್ಮಿಕ ಚೌಕಟ್ಟನಲ್ಲಿ ಕೇವಲ ಮೇಲು, ಮಧ್ಯಮ ವರ್ಗದವರಿಗೆ 
ಉಪಕಾರಿಯಾದ ಬೇಡಿಕೆಗಳನ್ನು ಸಾರ್ವಜನಿಕ ಬೇಡಿಕೆಗಳೆಂದು ಪ್ರಚುರಪಡಿಸಿ 
ಸ್ತೋಮಗಳನ್ನು (1188568) ವಂಚಿಸಿಗೆದ್ದರು. ಈಗಳೂ ಹಾಗೇ ಗೆಲ್ಲುತ್ತಬರಲಾಗಿದೆ. 
ಹಿ೦ದುಳಿದವರ ಜಾತಿಬ್ರಹ್ಮ ಅದಕ್ಕೆ ನಿದರ್ಶನ, ಮಸೀದೆಯ ಎದುರಿನ ರಾಜಮಾರ್ಗದಲ್ಲಿ 


ವಾದ್ಯಮಾಡದಿರಬೇಕೆ೦ಬ ನಿಯಮ ಅಷ್ಟೇ ಕ್ರೂರವಾದ ಇನ್ನೊಂದು ನಿದರ್ಶನ. 


ಒಳ್ಳೆಯ ಮಹೋದ್ದೇಶ ಸಾಧನೆಗಾಗಿ ಪ್ರಾಣಾರ್ಪಣ ಮಾಡುವಷ್ಟರ ಮಟ್ಟಿನ ಧೈರ್ಯ- 
ಸಾಹಸಗಳು, ಶ್ರದ್ಧಾನ೦ದ ಗಾಂಧಿ, ನೆಹರುಗಳಿಗೆ ಅತ್ಯ೦ತ ಪ್ರಿಯವಾಗಿದ್ದುದು 
ಜನಪ್ರಿಯತೆಗಳಿಸ ಬಯಸುವ ಇಂದಿನ ಮುಖಂಡರಿಗೆ ಅರ್ಥವಾದರೆ ಅವರ ಕಾರ್ಯಸಿದ್ಧಿ 
ಸುಲಭವಾಗದಿರದು. (0100, ॥. 160). ತನ್ನ ತಾನರಿತುಕೊಳ್ಳುವ ಪ್ರಯತ್ನ ಶೀಲತೆ 
ನೆಹರುಗಳಿಗಿದ್ದದ್ದೂ (0110, ॥. 204) ಲಕ್ಷ್ಯಕ್ಕೆ ತೆಗೆದುಕೊಳ್ಳಬೇಕಾದ ಸ೦ಗತಿ. ದೊಡ್ಡ 
ಶ್ರೀಮಂತರು ಮಹಾತ್ಕಾಗ ಮಾಡಿದರೆ ಅದನ್ನು ಮೆಚ್ಚುವವರು ಭಾರತದಲ್ಲಿ ಬಹಳ 


* ೭೬೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


(1100, 0.205) ಎಂಬುದೂ ಅತ್ಯಂತ ಗಮನಾರ್ಹ. ಲೋಕ ಜೀವನಕ್ಕೆ ಹೆದರಿ 
ಸಂನ್ಯಾಸಿಯಾಗುವುದು ಯಾವಾಗಲೂ ಯೋಗ್ಯವಲ್ಲ; ತನ್ನ ವ್ಯಕ್ತಿ ಸುಖಕ್ಕೆ ಅದರ 
ಭೌತಿಕ ಬೆಲೆ ಅಷ್ಟು ಹೆಚ್ಚಿನದಲ್ಲ ಎಂದು ತಿಳಿದು ತಪೋನಿಷ್ಟನಾಗುವುದು ನ್ಯಾಯ, 
ಪ್ರಶಂಸಾರ್ಹ. ಆದರೆ ಡಾ೦ಭಿಕತೆ ಎಂಬುದು ಹೊಟ್ಟೆಗೆ ಬೊಜ್ಜು ಬೆಳೆದಷ್ಟು ಬೇಗವಾಗಿಯೂ 
ಗೊತ್ತಾಗದಂತೆಯೂ ಬೆಳೆಯುತ್ತದೆ! ಅದರ ಬಗ್ಗೆ ಎಷ್ಟು ಎಚ್ಚರವಾಗಿದ್ದರೂ ಸಾಲದು! 

ನಮ್ಮ ರಾಷ್ಟೀಯ ಸ್ವಾತಂತ್ರ್ಯದ ಹೋರಾಟ ಶುರುವಾದದ್ದು ಉಪ್ಪಿನ ಸತ್ಯಾಗ್ರಹದಿಂದ. 
ಆ ಉಪ್ಪು ಯಾವುದು? ವಿಶ್ವಮಾನವ ನೀತಿಸೂತ್ರ! ಅದಿಲ್ಲದ ನಾಗರಿಕತೆ ಅಸಂಸ್ಕೃತ 
ಎಂಬುದು ಗಾಂಧಿ ದರ್ಶನ. ಬ್ರಿಟಿಷರು ತಮ್ಮ ಸಾರ್ವಭೌಮ ಸರ್ವಾಧಿಕಾರವನ್ನು 
ಬಳಸುತ್ತಿದ್ದಾಗಲೇ ಕಾಂಗ್ರೆಸ್‌ ಮುಖಂಡರು ಸರ್ವಾಧಿಕಾರಿಗಳೆಂದು ಬೆಚ್ಚಿ ಉದ್ಗಾರ 
ತೆಗೆದದ್ದು (0100, 8.211) ಗೋಮುಖವ್ಯಾಪ್ರತ್ವದ ಮಹೋದಾಹರಣೆ, ಅದಕ್ಕಿಂತ 
ನೈತಿಕ ದಿವಾಳಿತನ ಇನ್ನೊಂದಿಲ್ಲ. ಅದೇ ಈಗ ಪ್ರಚುರವಾಗಿದೆ! 

ಬ್ರಿಟಿಷ್‌ ಪಣ್ಯಗಳ ಬಹಿಷ್ಕಾರವು ಸ್ವಾತಂತ್ರ್ಯ ಸಮರದಲ್ಲಿ ನಡೆಯಿತು, ಆದರೀಗ 
ನಮ್ಮ ಪಣ್ಯ ಹೇಗಿದೆ? ಗುಣಮಟ್ಟ ಗಾತ್ರಗಳಲ್ಲಿ ನೆಲಸಮ! ಏಕೆ? ಹಣವೊಂ೦ಂದೇ ಗುಣವೆ೦ಂಬ 
ಹಣದಿನಿಗಳಿಗೆ ಅನುಕೂಲ ಸಿಕ್ಕಿದ್ದರಿಂದ. ಮದ್ಯದ ಅ೦ಗಡಿಗಳನ್ನು ಆಗ ಬಹಿಷ್ಕರಿಸಿದರೆ 
ಈಗ ಪುರಸ್ಕರಿಸಲಾಗಿದೆ. ಏಕೆ? ಅದೇ ಕಾರಣಕ್ಕಾಗಿ. ಲೋಭ ಮೂಲಾನಿ ಪಾಪಾನಿ. 
ಲೋಭಶ್ಚೇದ ಗುಣೇನ ಕಿ? ಲೋಭವರ್ಧಕ ಕಾಯಿದೆಗಳಿ೦ದು ಬಂದಿವೆ. ಅವು ಅಂಥ 
ವ್ಯವಹಾರವನ್ನು ತಂದಿವೆ! ಲೋಭ ವಿರೋಧಿಗಳು ನೈನಿತಾಲ್‌ ಜೈಲಿನಲ್ಲಿ ೨೩೦೦ರಷ್ಟಿದ್ದರಂತೆ. 
ಈಗ?) ಲಂಚಕೊಡಬಲ್ಲ ಲೋಭಿಗಳೇ ಗ೦ಭೀರಸ್ಥರು, ಗೌರವಸ್ಥರು! ತೆಗೆದುಕೊಂಬ 
ಲೋಭಿಗಳೂ ಕಡಿಮೆಯವರಲ್ಲ! 


ಜೀವಾವಧಿ ಶಿಕ್ಷೆ ಗಿಂತ ಮರಣದಂಡನೆ ಲೇಸೆಂದು ನೆಹರುಗಳಿಗೆನ್ನಿಸಲು 
ದೀರ್ಫಾವಧಿಯಕ್ಷಯಕ್ಕಿಂತ ಹೃದಯನಿಂತು ಒಮ್ಮೆಲೇ ಸಾಯುವುದು ಲೇಸು ಎಂಬ 
ತುಲನಾತ್ಮಕ ವಿಮರ್ಶೆಯೇ ಕಾರಣ. “ನಿಧಾನ ಸೌಧ”ಗಳೂ ನಿಧಾನ ನ್ಯಾಯಾಲಯಗಳೂ 
ಇಂದು ದೀರ್ಫ್ಥಕ್ಷಯದ ಸುಖವನ್ನು ಅನೇಕ ಪುಜೆಗಳಿಗೆ ವಿತರಣ ಮಾಡುತ್ತಿರುವುದು 
ಹಲವಾರು ಕಡೆ ಕಂಡು ಬಂದಿದೆ. ನಿಧಾನವು ನಿಧನಕ್ಕಿಂತ ಕನಿಷ್ಠವೆನ್ನಿಸಿದೆ! ಗಡಿಬಿಡಿ 
ಹೇಗೋ ಹಾಗೇ ನಿಧಾನವೂ ಹಿಂಸೆಯಲ್ಲಿ ಪರಿಣಮಿಸುತ್ತದೆ. ಗಡಿಬಿಡಿಗೂ ಗಡಿ ಇದೆ, 
ನಿಧಾನಕ್ಕೂ ಮಿತಿಯಿದೆ. ೧೯೩೩ರಲ್ಲಿ ಭಾರತದ ಕ್ರಿಮಿನಲ್ಲುಗಳ ಸಂಖ್ಯೆ ಹತ್ತು ಲಕ್ಷವಂತೆ. 
ಕಾಮ-ದಾರಿದ್ಯ-ಲೋಭಗಳು ಅಭಿಜ್ಞೇಯ ಅಪರಾಧಗಳ ಪ್ರೇರಕಗಳು. ಅವುಗಳನ್ನು 
ಸಂವರ್ಧಿಸುವ, ವಿದ್ಯೆ, ವ್ಯವಹಾರ, ಆಡಳಿತ, ಕಲಾ ಪ್ರದರ್ಶನಗಳೀಗ ಲಂಗು- 
ಲಗಾಮುಗಳಿಲ್ಲದೆ ನಡೆಯುತ್ತಿವೆ! ಚಿತ್ರಹಿ೦ಸೆಗೂ (ಅದಂಡ್ಯ ದ೦ಡನ ಪ್ರೀತಿಗೂ) ಅಹಿ೦ಂಸೆಗೂ 
(ದಂಡ್ಯರನ್ನು ದ೦ಡಿಸದಿರುವುದಕ್ಕೂ) ಭಾರತದ ಪೋಲೀಸು ಶಾಖೆಗಳನೇಕ ಇಂದಿಗೂ 
ಹೆಸರಾಗಿವೆ. ಸ್ವರಾಜ್ಯವು ಯಾರ “ಸ್ವ” ಎಂದೀಗ ಕೇಳಬೇಕಾಗಿ ಬ೦ದಿರುವುದು ಇದರಿ೦ದಲೇ। 

ಜೈಲಿನ ಕಷ್ಟವನ್ನು ಅನುಭವಿಸಿದ ಸ೦ಸ್ಕಾರವು ಸತ್ಕಾಗ್ರಹಿಗಳಲ್ಲಿ ಪಾತ್ರಾನು ಕಂಪ 
ಹೆಚ್ಚಿಸಿತು (010, 0. 223). ಆದರೆ ದರಿದ್ರದಲ್ಲಿ ಪರದರಿದ್ರರಿಗೆ ನೆರವಾಗುವ ಬುದ್ಧಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೬೭ * 


ಸಾಕಷ್ಟು ಬಾರದುದರಿ೦ಂದಲೇ ವಿಭಜಿಸಿ ಆಳುವ ರಾಜಕೀಯ ದಿನೇ ದಿನೇ, 
ಜಯಶಾಲಿಯಾಗುತ್ತಿದೆ. ಸದ್ಯೋಲಾಭದ ಚಾಪಲಕ್ಕೆ ಎಂದೋ ಏನೋ ಅಲ್ಪಸ್ವಲ್ಪ ಲಾಭ 
ಕೊಡಿಸುವ ಪಂಚವಾರ್ಷಿಕ ಯೋಜನೆಯ ಕೆಲ ಅಂಶಗಳು ಕಾರಣ. ಮಣ್ಣಿನ 
ಬೊಂಬೆಗಳನ್ನು ಮಹಾವೀರರನ್ನಾಗಿ ಮಾಡಿದ ಮಹಾತ್ಮಗಾಂಧಿಯವರ ವರ್ತನೆಯನ್ನು 
ಮುಖಂಡರನೇಕರು “ಎತ್ತರದಲ್ಲಿ ಎಟುಕದಾಗಿರುವ ದ್ದಾಕ್ಷೆ ಹುಳಿ” ಎ೦ದು ತಿಳಿದುಕೊಂಡು 
ನಾನಾವಿಧವಾಗಿ ಟೀಕಿಸುತ್ತ ಬಂದಿದ್ದಾರೆ. ಅವರ ಕಾಟದಿ೦ದ ಮುಕ್ತವಾಗಬೇಕಾಗಿದೆ 
ಭಾರತವಿಂದು. ಕೈದಿಗಳ ಸುಧಾರಣೆಯ ಬಗೆಗೆ ಅಂದಿನ ಜೈಲರರು ಲಕ್ಷ್ಯಹಾಕುತ್ತಿದ್ದಿಲ್ಲ; 
ಬಡವರ ಬಡತನ ನೀಗಿಸಲು ಸುಧಾರಣೆಯ ನಟನೆಯಷ್ಟೇ ನಡೆದಿದೆ ಈಗ. 
ಅಪ್ರಾಮಾಣಿಕರಿಗೆ ಬುದ್ಧಿ ಇದ್ದರೂ ಒಂದೇ, ಪ್ರಾಮಾಣಿಕರು ಬುದ್ಧಿ ಹೀನರಾದರೂ 
ಒಂದೇ-ಆಡಳಿಗಾರರಲ್ಲಿ. ಅಪ್ರಾಮಾಣಿಕತೆ-ಬುದ್ಧಿಹೀನತೆಗಳೆರಡೂ ಇದ್ದರೆ ಕೇಳುವುದೇ 
ಬೇಡ! ಒಂದು ಚಿಕ್ಕ ಗುಂಪು ಅಸಮಾಜವಾದೀಯವಾಗಿ ಬಲಾತ್ಕಾರ ಮಾಡಲು 
ರಾಜ್ಯಯಂತ್ರವೊಂ೦ದು ಸಾಧನ-ಅಂದು ಹೇಗೋ ಇಂದೂ ಹಾಗೇ! ಆಡಿನ ಹಾಲು, 
ಖರ್ಜೂರ, ಕಿತ್ತಲೆಹಣ್ಣು ಗಾ೦ಂಧಿಯವರ ಆಹಾರ; ನಮ್ಮ ಇಂದಿನ ಆ ಈ ಅತಿರಥ- 
ಮಹಾರಥಿಗಳದ್ದೋ? ಆಹಾರದಂತೆ ಆಚಾರ, ಆಡಳಿತ-ಅಲ್ಲವೇ? ವ್ಯಕ್ತಿತ್ವದ 
ಬಲವೊ೦ದರಿಂದಲೇ ಗಾ೦ಧಿಯವರು ಎದುರಾಳನ್ನು ಗೆಲ್ಲುತ್ತಿದ್ದರು-ಅವನನ್ನು ಬೆದರಿಸಿಯೋ 
ಲಂಚಕೊಟ್ಟೋ ಅಲ್ಲ! ಅದಿಲ್ಲದ ಸುಧಾರಕರಿ೦ಂದ ಈಗ ದೊರಕಿದ್ದೇನು? ಕಳ್ಳರಿಗೆ ಪ್ರೋತ್ಸಾಹ! 


ಸತ್ಕಾಗ್ರಹದಕಾಲದಲ್ಲಿ ಅನೇಕ ಬಂಡವಾಳಗಾರರು ನಡೆದುಕೊಂಡದ್ದು 
ಲಾ೦ಛನಾಸ್ಪದವಾಗಿತ್ತಂತೆ (110,0.367.). ಈಗ ಅವರೇನೂ ಬದಲಾದಂತೆ ಕಂಡು 
ಬಂದಿಲ್ಲ. ಲೋಭಲಾ೦ಛನರಿಗೆ ಯಾವುದು ಲಾಂಛನಾಸ್ಪದ) ಆಡಳಿತಗಾರರಲ್ಲಿಯೂ 
ಅಂಥವರು ಸೇರಿ “ಪರಸ್ಪರಂ ಭಾವಯಂತಃ ಶ್ರೇಯಃ ಪರಮವಾಪ್ಲ್ಯಥ” ಎಂಬುದನ್ನು 
ಅನುಸರಿಸುತ್ತಿದ್ದಾರೆ. ಗೀತೋಪದೇಶ ಪಾಲಿಸಿದರೆ ಅವರ ತಪ್ಪೇನು? 

ಸರ್ವೋದಯದ ಸಮಾಜವಾದದಲ್ಲಿ ತರ್ಕಾತೀತ ಅ೦ಶ ಅಡಗಿದೆ (210, 0.368). 
ಅನುವಂಶಿಕತೆ, ಆವರಣ ಸಂಸ್ಕಾರ, ಹಳಮೆಯ ಅಜ್ಞಾತ ಪ್ರಭಾವ ಮತ್ತು ಹೊಸಮೆಯ 
ಪ್ರಚ್ಛನ್ನ ಅಧ್ಯಾ ್ಯರೋಪಗಳನ್ನು ಆಧರಿಸಿದ ಜೀವನತತ್ವ ಪದ್ಧತಿಗಳಿಗೆ ಆ ಮರ್ಮಹೊಳೆಯದು. 
ಹೊಳೆಯದೆ ಹೋದದ್ದು ತಿಳಿಯುವುದು ಕಷ್ಟ ಜೀವನದ ಕಹಿ ಅನುಭವ ಮಾತ್ರ 
ತಿಳಿಸಿಕೊಟ್ಟೀತು-ಅದೂ 'ಕೆಲವರಿಗೆ ಖಾಯಂ ಈ 


ತ್ರಿಕರಣಶುದ್ಧವಾದ ತ್ಯಾಗ-ಪಾವಿತ್ರ ಕಗಳಿಲ್ಲದಲ್ಲಿ ಮತಧರ್ಮವಿಲ್ಲವೆಂದದ್ದು 
ಗಾಂಧಿಯವರು. ವಗದಂಂಕ ಅಂತರ್ವಾಣಿಸಿದ್ದಿಸಿತ್ತು. ತಪ್ಪು ಮಾಡದ ಶಕ್ತಿ 
ಅ೦ತರ್ವಾಣಿಯದು. ಅದು ಸುಸಂಸ್ಕೃತಿಯ ಚರಮಸೀಮೆ 'ಲೋಕವ್ಯವಹಾರಿಗಳಿಗೆ. ಆ 
ಶ್ರದ್ಧಾಮಾರ್ಗವು ರಾಷ್ಟ್ರವನ್ನು ಮುನ್ನಡೆಸಿಕೊ೦ಡು ಹೋಗಲು ಬಜಾರಿ ಶಕ್ತವಾದೀತೇ? 
ಎಂಬುದು ನೆಹರು ಶಂಕೆ 0540. 0.೨74. ಆ ಶ್ರದ್ಧೆಯನ್ನು ಬಿಟ್ಟುಕೊಟ್ಟಿದ್ದರಿಂದಲೇ 
ರಾಷ್ಟ್ರವೀಗ ಅನ್ಯಾಯ-ಅನೀತಿಗಳತ್ತ ಬೀಳುತ್ತಿರುವುದನ್ನು ನೋಡಲು ನೆಹರುಗಳೀಗ 
ಇಲ್ಲ ! ಸಂಘಟಿತ ಮತಧರ್ಮಗಳು ನಡೆಸಿದ ದಬ್ಬಾಳಿಕೆ ನಿಂದೃಷೆಂಬ ಅನುಭವ ನೆಹರುಗಳದು; 


* ೭೬೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಂಘಟಿತ ರಾಜಕಾರಣಿಗಳು ನಡೆಸುವ ದಬ್ಬಾಳಿಕೆ ವಂದ್ಯವೇ? ಯಾವ ಸದುದ್ದೇಶ 
ಘೋಷಣೆಯನ್ನೂ ಮೋಸಗಾರರು ದುರುಪಯೋಗ ಮಾಡಿಕೊಳ್ಳಬಲ್ಲರು-ಪ್ರಜಾಪ್ರಭುತ್ಪನ್ನು 
ಮತ್ತು ಸಮಾಜ ವಾದವನ್ನು ಕೂಡ! ಎಚ್ಚರಿಲ್ಲದ ಜನ ಎಲ್ಲಿದ್ದರೂ ಯಜ್ಞ ಪಶುಗಳೇ 
ಅಲ್ಲವೇ? ಪ್ರಾಶ್ನಿಕರೆಲ್ಲರೂ ಪ್ರಬುದ್ಧರಲ್ಲ. ಅಪ್ರಾಶ್ನಿಕರೆಲ್ಲರೂ ಪೆದ್ಧಂಭಟ್ಟರಲ್ಲ! 

ರವೀಂದ್ರನಾಥ ಠಾಕೂರರು “ವ್ಯಕ್ತಿತ್ವ? ಎಂಬ ತಮ್ಮ ಗಂಥದಲ್ಲಿ ಹೇಳಿದ ಮುಕ್ತಿ 
ವಿವೇಕವನ್ನು ಓದದ ನೆಹರುಗಳಿಗೆ ವೈಯಕ್ತಿಕ ಮುಕ್ತಿಯು ಅಸಾಮಾಜಿಕವೆನ್ನಿಸಿತು 
(710, 7. 377. ಜ್ಞಾನವೆಲ್ಲವೂ ಅರ್ಥಯಿಸುವವವರನ್ನೇ ಅವಲಂಬಿಸಿದೆ- ಎಂಬ 
ಮಾತು ಎಷ್ಟು ಸತ್ಯ! ಅದಕ್ಕೇ ಅವರೆಂದಿದ್ದಾರೆ “ಶಬ್ದಗಳು ಕೇವಲ ತಮ್ಮಷ್ಟಕ್ಕೇ ಇರುವಾಗ 
ಬಹಳ ಅಪೂರ್ಣವಾದ ಸಂಪರ್ಕ ಮಾಧ್ಯಮಗಳು” ಎಂದು (010. ). 378). 
ನಿರ್ಭಯವಾಗಿ ಸತ್ಯಶೋಧದಲ್ಲಿ ತೊಡಗಿಸುವ ಶಕ್ತಿಯು ಮತಧಾರ್ಮಿಕ ಎ೦ಬುದು 
ನಿಜಧರ್ಮದ ಲಕ್ಷಣ. ಸತ್ಯದ ಲಕ್ಷಣವು ಶೋಧಕರಿಗೆ ಮೊದಲು ಗೊತ್ತಿರಬೇಕು-ಅಷ್ಟೆ. 
ನಮಗೆ ಕೀಳೆಂದು ಗೊತ್ತಿರುವ ಕೆಲಸಕ್ಕೆ ನಮ್ಮನ್ನು ಇತರರು ಬಳಸಿಕೊಳ್ಳಲು ಸಮರ್ಥರಾದಾಗ 
ಅವರಡಿಯಲ್ಲಿ ಮಾಡುವ ಬಾಳುವೆಗಿಂತ ಹೆಚ್ಚಿನ ದುರಂತ ಇನ್ನೊಂದಿಲ್ಲ-ಎಂಬ 
ಬರ್ನಾರ್ಡ್‌ಷಹನ ತೀರ್ಪನ್ನು ನೆಹರುಗಳು ಒಪ್ಪಿದ್ದರು. ಆದ್ದರಿ೦ದ ಕೀಳ್ತನವೊ೦ದು 
ಸಾಪೇಕ್ಷಸತ್ಯ. ಅದು ಇಂಥ ಕೆಲಸ ಮಾಡುವುದರಲ್ಲಿದೆ ಎ೦ದು ಗೊತ್ತಾಗಲು ಅದರ 
ಲಕ್ಷಣಗಳನ್ನು ಶೋಧಕ ಅರಿತಿರಬೇಕು. 

“ನಮ್ಮ ಲಾಭಕ್ಕೆ ಅಡ್ಡಿ ಒಡ್ಡಿದಾಗ ಅದನ್ನೆದುರಿಸ ಹೊರಟ ನಾವು ಬಹಳ ಸಲ ನಮ್ಮ 
ಆಭಿಜಾತ್ಯ, ಸಾಮಾಜಿಕ ಸಭ್ಯತೆಗಳನ್ನು ಬಿಸಾಟು ಅಸತ್ಯಪ್ರಚಾರಕ್ಕಿಳಿವೆವು ಮತ್ತು 
ಪಾಶವವರ್ತನೆಗಿಳಿದು ಅದನ್ನು ವೈಜ್ಞಾನಿಕ ದಮನ, ಕಾಯಿದೆ-ಸುವ್ಯವಸ್ಥೆಗಳ ರಕ್ಷಣೆ 
ಎ೦ದು ಮುಂತಾಗಿ ಹೇಳುತ್ತೇವೆ (2100,0.400) ಎಂಬುದು ಬಲಿಷ್ಠರಿಗಿಲ್ಲಿ ಬಹಳ 
ಸಾರಿ ಕಂಡುಬಂದದ್ದುಂಟು. 


ಜಾತೀಯ ಲೆಕ್ಕಾಚಾರದಂತೆ ಸ್ಥಾನನಿನಿರ್ದೇಶಮಾಡಿದ ಮತ್ತು ಜಾತೀಯ ತತ್ವದಂತೆ 
ಪಕ್ಷರಚನೆ ಮಾಡಗೊಟ್ಟ ಅ೦ಶಗಳನ್ನು ಅನವಶ್ಯಕ ಪ್ರಾಧಾನ್ಯವಿತ್ತು ಟೀಕಿಸಿದ್ದು ಅಂದು 
(೧೯೩೬) ತಪ್ಪೆಂದರು ನೆಹರುಗಳು (010, 0. 409-10). ಆದರೀಗ ಜಾತಿಗಳ ಅಸ್ತಿತ್ರವಲ್ಲ- 
ಜಾತೀಯ ಲೆಕ್ಕಾಚಾರ ಆಡಳಿತಗಳ ಎಲ್ಲ ಕ್ಷೇತ್ರಗಳನ್ನೂ ಅದಕ್ಷತೆಗೀಡುಮಾಡಿದ್ದು ಮತ್ತು 
ಮುಜೀಬಿಸ್ತಾನ ರಚಿತವಾದದ್ದು ನೆಹರುಗಳಿಗೆ ಗಾಂಧಿಯವರ ದಾರ್ಶನಿಕ ಶಕ್ತಿ 
ಇರಲಿಲ್ಲವೆಂಬುದನ್ನು ಸ್ಪಷ್ಟಪಡಿಸುತ್ತದೆ. ಗಾ೦ಧಿಯವರಿಗೆ ಅದರಿ೦ದಲೇ ಅವರು ಮೊದಲು 
ಮಣಿದು ಅನುಯಾಯಿಗಳಾದದ್ದು! 


“ 1/00087105 08015107) ಚರಿತ್ರೆಯ ಯಂತ್ರಶಾಸ್ತ್ರವು ಪರಂಪರೆಗಳಿಗಿ೦ತ ಬಲಿಷ್ಠ” 
(12110, ಐ. 412) ಎ೦ದ ಆಧುನಿಕತಾವಾದವು ಇತಿಹಾಸವು ಪರಂಪರೆಯಿಂದ ಭಿನ್ನ 
ಎ೦ಬ ಅಸತ್ಯವನ್ನು ಆಧರಿಸಿದೆ. ಶಬ್ದ ಜಾಲವು ತಾರ್ಕಿಕರನ್ನೂ ಕೆಲವು ಸಲ 
ಮೋಸಗೊಳಿಸುವುದು ಹೀಗೆ. ಅತಿಸಂಕುಚಿತತೆಯಂತೆಯೇ ಅತಿ ಶಿಥಿಲತೆಯೂ ಮಾರಕ 
ಎಂಬುದನ್ನು ನೋಡಲು ಭಾರತದಲ್ಲಿ ನೆಹರುಗಳೀಗ ಇಲ್ಲ. ಸಮ ಕ್ರೌರ್ಯದ ದೆವ್ವಗಳಲ್ಲಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೬೮, * 


ಆಯ್ಕೆ ಮಾಡಹೋಗುವವರು ಬುದ್ಧಿಹೀನರು. ಸಾಪೇಕ್ಷ ಉತ್ಕ್ತಮಿಕೆಯನ್ನು ಅಲ್ಲಿ ಕಾಣುವುದು 
ಬಹಳ ಸಲ ಭ್ರಾಂತಿ. ಅದರಿ೦ದಲೇ ಅವರೆಂದರು, “ಇಂದ್ರಿಯನಿಗ್ರಹಕ್ಕಿಂತ ಕಠಿಣವಾದ 
ಕೆಲಸ ಜಗತ್ತಿನಲ್ಲಿ ಇನ್ನಾವುದೂ ಇಲ್ಲ” ಎಂದು (0.414). ಅನಿಗೃಹೀತ ಇಂದ್ರಿಯರು 
ಕಾಣುವ ಸತ್ಯ ಮತ್ತು ಮಾಡುವ ತರ್ಕಗಳು ಕೇವಲ ಪೂರ್ವಗ್ರಹ ದೂಷಿತವಾದಂಥವುಗಳು. 
ಹಾಗೇ ಅನುಕೂಲಸ್ಸ ಸ್ಥರ ತೀರ್ಮಾನಗಳೂ ಅನನುಕೂಲಸ್ಸ ಸ್ಮರ ತೀರ್ಮಾನಗಳೂ ಎಷ್ಟೋ 
ಸಲ ಪರಸ್ಪರ ಎರುದ್ಧವಾಗಿರುತ್ತವೆ. ಏಕೆಂದರೆ, ಅನುಕೂಲಸ್ಥರಲ್ಲಿ ಪರೇಂಗಿತಜ್ಞತೆ, ಪರಾನುಕಂಪ 
ಸಾಕಷ್ಟಿರುವುದಿಲ್ಲ- ಕೆಲವೊಮ್ಮೆ ಇಂಗ್ಲೆಂಡಿನ ಅಂದಿನ ಉದಾರವಾದ, ಶಾಂತಿವಾದ, 
ಸಮಾಜವಾದ ಮುಂತಾದವುಗಳೆಲ್ಲವೂ ಭಾರತದಲ್ಲಿ ಬ್ರಿಟಿಷ್‌ ಚಕ್ರಾಧಿಪತ್ಯ ಇರುವುದನ್ನು 
ಸಮರ್ಥಿಸುತ್ತ ಹೋದದ್ದು ಉದಾಹರಣೆ (010, 0. 420) ಈ ಮಾತಿಗೆ. 

“ಭಾರತ ಹಿ೦ದೆ ರಾಜಕೀಯ ಮತ್ತು ಸೈನಿಕ ಜಯವನ್ನು ಅತಿಶ್ರೇಷ್ಠವೆ೦ದು ಹೊಗಳಲಿಲ್ಲ; 
ದುಡ್ಡುಮಾಡುವುದು ಕೀಳೆಂದಿತು. ಧನಿಕತೆಯಷ್ಟರಿ೦ದ ಯಾರೂ ಕೀರ್ತಿವ೦ತರಾಗದಾದರು. 
ಸಮಾಜ ಸೇವಕರಿಗಷ್ಣೇ ಕೀರ್ತಿಮೀಸಲು. ಆದರೀಗ ಪಾಶ್ಚಾತ್ಯ ಬಂಡವಾಳಿಗರ ಬನಿಯ 
ನಾಗರಿಕತೆ ನಮ್ಮ ಹಿಂದಿನ ನಾಗರಿಕತೆಯನ್ನು ಉರುಳಿಸಿಬಿಟ್ಟಿದೆ. ಹೇಗೆ? ಅದು ತಂದ 
ಎಜ್ಞಾನ ಬಡವರಿಗೆ ಅನ್ನಹಾಕುತ್ತದೆ” (0100, 432). ಎಜ್ಞಾನಿಗಿ೦ದು ನಿರುದ್ಯೋಗ 
ಬರುವಂತಾದುದನ್ನು ಅಂದು ನೆಹರುಗಳು ಊಹಿಸಲಾರದಾದರು. ಹಾಗೇ ಸಮಾಜವಾದವು 
ಆ ಬನಿಯತನದ ದೋಷಗಳಿಗೆ ಮದ್ದೆರೆಯುವುದು ಎಂದುಕೊಂಡಿದ್ದ ಅವರಿಗೆ ಈಗ 
ಕಾಳಸಂತೆ ಬೆವರ ಕಪಾಳಮೋಕ್ಷ ಮಾಡಿರುವುದು ಮತ್ತು ಸರಕಾರಿ ಗುದಾಮುಗಳು 
ಹಲವೆಡೆ ಮಾಯಾ ಬಜಾರಗಳಾದುದು ಅಂದು ಅವರಿಗೆ ಹೊಳೆಯಲಿಲ್ಲ. 


ಧಾರ್ಮಿಕವಲ್ಲದ ಬ್ರಾಹ್ಮಣೀಕರಣವೆಂದರೆ ವರ್ಣರಹಿತ ಸಮಾಜರಚನೆ -ನೆಹರುಗಳ 
ಪ್ರಕಾರ (2100, 0. 432). ಇದು ಬೌದ್ಧರೂ ಜೈನರೂ ಮೂರ್ತಿಪೂಜೆ ಮಾಡಬಾರದೆಂದು 
ಹೊರಟಂತೆ ಮತ್ತು ಬಸವಣ್ಣನವರು ಜಾತಿ ನಿರ್ಮೂಲನಕ್ಕೆ ಹೊರಟಂತೆ- ಎಂಬುದನ್ನು 
ಜಗತ್ತಿನ ವಿವಿಧ ರಾಷ್ಟ್ರಗಳ ಸುದೀರ್ಫ ಇತಿಹಾಸಗಳು ಅ ಸ್ಪಷ್ಟವಾಗಿ ತೋರಿಸುತ್ತಿವೆ. 
ಧರ್ಮವಿಲ್ಲದ (ನೈತಿಕತೆ -ಆಧ್ಯಾತ್ಮಿಕತೆಗಳಿಲ್ಲದ) ಬ್ರಾಹ್ಮಣನನ್ನು ಬ್ರಾಹ್ಮಣನೆಂದು ಹೇಳುವವನು 
ಬ್ರಾಹ್ಮಣನಲ್ಲ. ಅಬ್ರಾಹ್ಮಣರ ಸಹಕಾರಿ ಸಂಘಗಳೀಗ ಏನಾಗಿವೆ ಎಂಬುದನ್ನು ಹೊಸದಾಗಿ 
ಹೇಳಬೇಕಾಗಿಲ್ಲ. 


ಬ್ರಿಟಿಷರು ಅ೦ದು ಒಡೆದಾಳಿದರು ಮತ್ತು ಅಲ್ಪಸಂಖ್ಯಾತರ ಸಮಸ್ಯೆಯನ್ನು ಹಡೆದು 
ಸಾಕಿದರು (0110, 0.437. ಕಾಂಗ್ರೆಸ್ಸು ಹಾಗೇ ಮಾಡುತ್ತ ಬಂದಿರುವುದನ್ನು ಈಗಲೂ 
ಚುನಾವಣೆಯಲ್ಲಿ ಹಲವೆಡೆ ಅನೇಕರು ಕ೦ಡರು, ಆಡಳಿತದಲ್ಲಿಯೂ ಅಂಥ 
ಉದಾಹರಣೆಗಳಿವೆ. ಮಸಿಹಿಡಿದ ಮಡಿಕೆಯು ಕಾಫಿ ಕಿಟ್ಟಲೆಯನ್ನು ಕಪ್ಪೆಂದು 
ಹೀಯಾಳಿಸಿತಂತೆ; ಕಾಗೆ ಕೋಗಿಲೆಯನ್ನು ಕರ್ರಗಿದೆಯೆಂದು ಗೇಲಿ ಮಾಡಿತಂತೆ. ಹಾಗೇ 
ಆಗಲಿಲ್ಲವೇ? ರಾಜಕೀಯ ವ್ಯವಸ್ಥಾಪನೆ ಮಾಡುವ ವಿಚಾರದಲ್ಲೇ ಹಿ೦ದುಳಿಯುವಿಕೆಯ 
ಭೂತ ಅಡಗಿದೆ! ಹಿಂದುಳಿದವರ ವಿಚಾರವು ದೇಶವನ್ನು ಹಿಂದುಳಿಸಿದ್ದಿಂದು ಹಲವೆಡೆ 
ಸ್ಪಷ್ಟವಾಗಿದೆ. ದೂರದರ್ಶಿತ್ವವಿಲ್ಲದ ವಿಚಾರವು ಹಿಂದುಳಿದುದರ ಲಕ್ಷಣ. 


* ೭೭೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬ್ರಿಟಿಷರ ಅಧಿಕಾರಶಾಹಿಯು ಗುಲಾಮ ಮನೋವೃತ್ತಿಯನ್ನು, ಉತ್ಸಾಹ ಭಂಗವನ್ನು. 
ಉನ್ನತಾದರ್ಶ ವಿಮುಖತೆಯನ್ನು, ಬಾಲಬಡಿಕ ವರ್ತನೆಯನ್ನು, ದರ್ಪವನ್ನು, 
ಅಂಧವಿಧೇಯತೆಯನ್ನು, ಗಿ೦ಜುವುದನ್ನು ಮತ್ತು ಮೇಲಧಿಕಾರಿಯನ್ನು (ಕೆಲವೊಮ್ಮೆ 
ಸುಳ್ಳೇ) ತೃಪ್ತಿಗೊಳಿಸುವುದಷ್ಟೇ ಸಾಕೆಂದಿರುವುದನ್ನು ಕಲಿಸಿದ್ದು (0100, 7.439) ನೆಹರು 
ನಿಂದಿತವಾಗಿದೆ. ಈ ಸದ್ಗುಣಗಳನ್ನೇ ಈವರೆಗೂ ಸರಕಾರಗಳು ತಮ್ಮ ವಿವಿಧ ನೌಕರರಲ್ಲಿ 
ಬೆಳೆಯಿಸಿಕೊಂಡು ಬಂದದ್ದು ಎದ್ದು ಕಾಣುತ್ತದೆ ಈಗ. ಏಕೆ? ಗಾ೦ಧಿತ್ವಕ್ಕೆ 
ತಿಲಾ೦ಜಲಿಯಿತ್ತುದರಿ೦ದ! ಸಚಿವಾಲಯಗಳಲ್ಲಿಂದು ಸರ್ವಾಧಿಕಾರವಿದೆ. ವಿಮರ್ಶ 
ವಏಮುಖತೆಯಿದೆ, ಅಸಹಿಷ್ಣುತೆಯಿದೆ, ಪರೋಪದೇಶ ಪಾಂಡಿತ್ಯ ಅಧಿಕವಾಗಿದೆ. 
ಹೊಣೆಗೇಡಿತನ ಹೆಚ್ಚಾಗುತ್ತಿದೆ, ಸ್ವಯಂತೃಪ್ತಿಯಿದೆ. ಸ್ವಯಂಪೂರ್ಣತೆಯ ಭಾವವಿದೆ. 
ಸಂಕುಚಿತತೆಯಿದೆ. ಹಠವಿದೆ, ಶಾಶ್ಯವಿದೆ, ಅತ್ಯಂತ ಹೆಚ್ಚಿನ ಅಪ್ರಗತಿಪರತೆಯಿದೆ (7100, 
1.442). ಇದು 1.ಛೆ.5.-1 500, 05! 


ಬ್ರಿಟಿಷರ ಆಳಿಕೆಯಲ್ಲಿ ಅವಕಾಶಾಭಾವದ ದೆಸೆಯಿ೦ದ ಭಾರತದಲ್ಲಿ ಒಳ್ಳಿದರು 
ವಿರಳರಾದರು (01010, ॥.445) ಎಂದ ನೆಹರುಗಳೀಗ ಇದ್ದರೆ ಹಾಗೆ 
ಹೇಳುತ್ತಿದ್ದರೆ?ಅಂದಿದ್ದಷ್ಟು ಸತ್ಯಾಗ್ರಹಿಗಳೂ ಇಂದಿಲ್ಲ. ಅಸತ್ಯಾಗಹಿಗಳ ತಾಂಡವ ಬುಡದಿಂದ 
ತುದಿಯವರೆಗೆ. ಕೇವಲ ಸಂ೦ಬಳಾರ್ಲಿಗಳಿರಬಾರದಂ೦ತೆ (710, 0.445); 
ಉನ್ನತಾಧಿಕಾರಿಗಳಲ್ಲೇ ಅಂಥವರೀಗ ಹೆಜ್ಜು. ಹಣ ಗುಣವಾಗಬಾರದಂತೆ; ಅದೇ ಆಗಿದೆ 
ಇಂದು! 11086070010 ಹಿರಣ್ಯಾಕ್ಷ ಸಂಸ್ಕೃತಿ ಹಬ್ಬುತ್ತಿದೆ. ಪ್ರಜಾಪಭುತ್ವೀನ ರಾಜಕಾರಣಿಗಳು 
ಸೂಕ್ಷ್ಮ ಹೃದಯಿಗಳೂ ಜನೋನ್ಮುಖರೂ ಆಗಿರಬೇಕಂತೆ. ಅವೆರಡು ಗುಣಗಳೇ ಇಂದು 


ಎಂ “೨ 


ತುಟ್ಟಿಯಾಗಿವೆ. ಭಾರತ ಶುದ್ಧವಾಗಲು ಅಗ್ನಿ ಬೇಕಂತೆ; ಅಂಥ ಅಗ್ನಿ ಇನ್ನೂ ಎದ್ದಿಲ್ಲ. 


ತಮ್ಮ ಜೇಬಿಗೆ ಕತ್ತರಿ ಬಂದೀತು ಅಥವಾ ತಮ್ಮ ಪ್ರೀತಿಯ ಪೂರ್ವಗ್ರಹಗಳಿಗೆ 
ಧಕ್ಕೆಯುಂಟಾದೀತು-ಎಂಬ ಭಯದಿಂದ ಸಾರ್ವಜನಿಕ ಏತಕ್ಕೆ ಸಂಬಂಧಿಸಿದ ಅತಿ 
ಮುಖ್ಯ ಸಮಸ್ಯೆಗಳನ್ನು ಮುಟ್ಟದೆ ಇರುವ ಮಡಿವಂತಿಕೆ (2100, 0.476) ತಮಗೆ 
ಸೇರದೆಂದರು ನೆಹರುಗಳು. ಆದರೆ ನಮಗೇಕೆ ಆ “ಬಾನಗಡಿ”? ಎಂದು ತಮ್ಮ ಲಾಭಕ್ಕಷ್ಟೇ 
ಅಂಟಿಕೊಳ್ಳುವ ಮಹತೋಭಾರಿಗಳೇ ಹೆಚ್ಚಾಗಿದ್ದಾರೆ. ಅವರಿಗೆ ಮಹೋದ್ದೇಶ ನಿಷ್ಠೆಯೂ 
ಇಲ್ಲ, ಅಂಥ ಉದ್ದೇಶಕ್ಕಾಗಿ ಕೂಡಿದ ಸಹೋದ್ಯೋಗಿಗಳಲ್ಲಿ ನಿಷ್ಠೆಯೂ ಇಲ್ಲ 

“ಸರಳತೆ, ಸಮತೆ, ಇಂದ್ರಿಯನಿಗ್ರಹ ಮುಂತಾದವು ಸದ್ಗುಣಗಳು; ದೇಹ ಶೋಷಣೆ 
ದುರ್ಗುಣ” (010, ॥. 510 ಎಂದರು ನೆಹರುಗಳು. ಆದ್ದರಿಂದ ಅದನ್ನು 
ಇಂದ್ರಿಯದಾಸರಿಂದು ಬೊಜ್ಜು ಬೆಳೆಸಬೇಕೆ೦ದು ಅರ್ಥ ಮಾಡಿಕೊ೦ಡರು. ಯಾವುದು 
ಶೋಷಣೆ, ಯಾವುದಲ್ಲ-ಎಂಬ ಗಡಿಗೆರೆಯನ್ನು ತನಗೆ ಬೇಕಾದ೦ಂತೆಯೇ ಪ್ರತಿಯೊಬ್ಬನೂ 
ಎಳೆದುಕೊಳ್ಳುತ್ತಾನೆ. ಯೆರವಾಡ ಜೈಲಿನಲ್ಲಿ ಗಾಂಧಿಯವರ ಆಹಾರದ ಅಗತ್ಯದೊಡನೆ 
ಮೋತೀಲಾಲ ನೆಹರುಗಳ ಆಹಾರದ ಅವಶ್ಯಕತೆಗಳನ್ನು (1100, 0. 230) ಹೋಲಿಸಿದರೆ 
ಈ ಮಾತಿನ ಅರ್ಥವಾಗುತ್ತದೆ. ಇಬ್ಬರದೂ ಅವರವರಿಗೆ ಕನಿಷ್ಠಾವಧಿಕ ಅವಶ್ಯಕತೆಗಳು. 
ಆದರೆ ಒಬ್ಬರದು ಮೂರಾದರೆ ಇನ್ನೊಬ್ಬರದು ಮೂವತ್ತು ಮೂರು! ಆಧುನಿಕ ನಾಗರಿಕತೆಗೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೭೧ * 


ತನ್ನ ದೋಷಗಳನ್ನು ಪರಿಹರಿಸಿಕೊಳ್ಳುವ ಶಕ್ತಿಯಿದೆಯಂತೆ (010, 8. 511); ಆದರದು 
ಭಾರತದಲ್ಲಿಲ್ಲ! 

ಮಕ್ಕಳಿಗಾಗಿ ಅಲ್ಲದೆ ಇತರ ಕಾರಣಕ್ಕಾಗಿ ಸಂಭೋಗ ಮಾಡಕೂಡದೆಂದೂ ಹಾಗೆ 
ಮಾಡಿದರೆ ಹೇಡಿತನ ಮತ್ತು ನರ ದೌರ್ಬಲ್ಯಗಳು ಉಂಟಾಗುತ್ತವೆ ಎಂದ ಗಾ೦ಂಧಿವಾಣಿ 
ತಮಗೆ ಸೇರದೆ೦ಂದರು ನೆಹರು (2100, 0. 512). ಅದರ ಫಲವಾಗಿ ಭಾರತೀಯ 
ವಿದ್ಯಾವ೦ತರಿಂದು ಹೇಡಿಗಳೂ ನರಸತ್ತವರೂ ಆಗಲಾರಂಭಿಸಿದ್ದಾರೆ ಎಂಬುದಕ್ಕೆ ಅನ್ಯಾಯ 
ಪ್ರತಿಭಟನೆಯ ಶೌರ್ಯ ಅವರಲ್ಲಿ ಉಡುಗಿ ಹೋಗುತ್ತಿರುವುದೇ ಸಾಕ್ಷಿ. ನ್ಯಾಯವನ್ನು 
ಪ್ರತಿಭಟಿಸುವ ವಿಕಾರಿಗಳ ಸಂಖ್ಯೆಯಷ್ಟೂ ಅವರ ಸ೦ಖ್ಯೆಯಿಲ್ಲಟ! ಇಂದ್ರಿಯ ನಿಗ್ರಹವನ್ನು 
ಸುಗುಣವೆ೦ದ ನೆಹರುಗಳು ಲೈಂಗಿಕ ಮನಸ್ಸಿತೆಯನ್ನು ಸ್ವಾಭಾವಿಕವಾದ ಗುಣವೆಂದು 
ಹೇಗೆ ಹೇಳಿದರೋ ಅವರಿಗೇ ಗೊತ್ತು. ಕಾಮಾಚಾರದ ವಾಮಾಚಾರವೀಗ ದೆಸೆದೆಸೆಗೆ 
ಹಬ್ಬಲು ಇಂಥ ಸಮರ್ಥನೆ ಕಾರಣವಾದರೆ ಆಶ್ಚರ್ಯವೇನು? ಫ್ರೂಡನು ವಿಕೃತಕಾಮಿ 
ಎಂದು ತಿಳಿದ ಮೇಲೂ ಅವನ ಕಾಮಸ್ವಾಚ್ಚಂದ್ಯವನ್ನು ಎತ್ತಿಹಿಡಿಯುವವರು ಭಾರತೀಯ 
ನಾಗರಿಕತೆಯನ್ನು ತಕ್ಕಂತೆ ರೂಪಿಸಲು ಸಮರ್ಥರಾದಾರೇ? 


“ಬಡವರ ಜೀವನಮಟ್ಟ ಏರಬಾರದು, ಏರಿದರೆ ಅವರು ಇಂದ್ರಿಯ ಲೋಲುಪರೂ 
ಪಾಪಿಗಳೂ ಆಗುವರು' ಎಂದು ಗಾಂಧಿಯವರು ಹೇಳಿದ್ದರಂತೆ. ಅದು ನೆಹರುಗಳಿಗೆ 
ಒಪ್ಪಿಗೆಯಾಗಲಿಲ್ಲವಂತೆ (0100, 0. 516). ಇಲ್ಲಿಯೂ ಹಾಗೇ ಗುರುವಿನ ತಾತ್ಪರ್ಯ 
ಶಿಷ್ಯನಿಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಸೌಕರ್ಯಗಳ ಅತಿ-ಮಿತಿಗಳ ಕಲ್ಪನೆಗಳು ಗುರು- 
ಶಿಷ್ಯರಿಗೆ ಬೇರೆಯಾಗಿದ್ದುದೇ ಕಾರಣ. ಈಗ ಟ್ರಾನಿಸ್ಟರ್‌ ಇಟ್ಟುಕೊ೦ಡು ತಿರುಗುವ 
ಬಡಯುವಕರು ಹುಟ್ಟಿದ್ದು ನೆಹರು ದೃಷ್ಟಿಯನ್ನಾಧರಿಸಿಯೇ! ಹೀಗೆ “ಕನ್ನಡ ಮಾತಿಗೆ 
ಹನ್ನೆರಡರ್ಥ' ಆದೀತೆಂದು ನೆಹರುಗಳಿಗೆ ಗೊತ್ತಿರಲಿಕ್ಕಿಲ್ಲ! ನೀತಿ ಮುಕ್ತವಾದ ಜೀವನಮಟ್ಟ 
ಸುಧಾರಣೆಯನ್ನು ಎತ್ತಿ ಹಿಡಿದದ್ದರಿಂದ ಕಾಯದೆ ಮುಕ್ತವಾದ ಲಾಭಬಡಿಕತನ, 
ಲಂಚಗುಳಿತನಗಳೀಗ ತಾ೦ಡವವಾಡಲಾರಂಭಿಸಿವೆ! ಆಧ್ಯಾತ್ಮಿಕ ಮೌಲ್ಯಗಳು ಅಸ್ಪಷ್ಟವಂತೆ, 
ಅಪ್ರಮೇಯವಂತೆ (0100, 0. 519). ಆದ್ದರಿ೦ದ “ಕೈಯಲ್ಲಿದ್ದ ಹಕ್ಕಿಗೆ ಕೈಗೆ ಸೇರದಿರುವ 
ಎರಡು ಹಕ್ಕಿಗಳಷ್ಟು ಬೆಲೆ” ಎಂದು ನೆಹರು ವಾದ. ಈ ವಾದದ ತರ್ಕವು ಅವರೇ 
ಒಪ್ಪಿಕೊಂಡ ತರ್ಕಾತೀತ ಅಂಶ ಉಳ್ಳ ಸಮಾಜವಾದಕ್ಕೆ ಎರುದ್ಧವಾಗಿದೆ. ತರ್ಕಾತೀತ 
ಅಂಶವೆಂದರೆ, ದಯೆ, ಮಾನವೀಯತೆ. ಆಧ್ಯಾತ್ಮಿಕತೆಯು ಮಾನವೀಯತೆಯ 
ಮೂಲಸೆಲೆಯನ್ನೇ ಆಧರಿಸಿದ್ದು. “ಅದು ಅವಿದಿತ ಸುಖದುಃಖವುಳ್ಳ ನಿರ್ಗುಣವಸ್ತು?”ವಲ್ಲ; 
ವಿಶ್ವಾತ್ಮಕತೆಗಿರುವ ಪ್ರಸನ್ನತೆ, ಆನ೦ದ, ನಿಷ್ಪಕ್ಷಪಾತತೆ, ಸರ್ವಭೂತಹಿತಕಾರಿತ್ವ. 

ಕಠಿನ ಬಡತನವು ನಿತ್ಯಸ್ಥಿತಿಯಲ್ಲ. ಅದಿರುವಾಗ ಮಿಕ್ಕಮೌಲ್ಯಗಳತ್ತ ಬಡವ ಲಕ್ಷ್ಯ 
ಹಾಕಲಾರ; ಆದರೆ ಸಾಂಸ್ಕೃತಿಕ ಮೌಲ್ಯಗಳು ನಿತ್ಯ “ಕ್ಲೀಣಾ ನರಾ ನಿಷ್ಕರುಣಾ ಭವಂತಿ, 
ಭವೇದ್ದಾ” ಎಂಬುದು ಅಪವಾದ- ಎಂಬುದನ್ನು ಗಾ೦ಧಿಯವರರಿತಿದ್ದಿಲ್ಲ ಎಂಬಂತೆ 
ವಾದಿಸಿರುವುದು (210, 0.520) ಅಪಶ್ರುತಿ. ಬಹಳಜನ ಶ್ರೀಮಂತರಾಗ 
ಪರಪುಷ್ಪರಾಗಿದ್ದರು; ಈಗ ಅನೇಕ ಹೊಸ ಪರಪುಷ್ಪರು ಹುಟ್ಟ ಬೆಳೆದು ನಿಂತಿದ್ದಾರೆ. 


* ೭೭೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನೆಹರುಗಳ ಸಮಾಜವಾದ ಅದನ್ನು ನಿಲ್ಲಿಸಲಿಲ್ಲ. ಅದರಿ೦ದಲೇ ಅವರು ಬಹುಶಃ ಮಿದುಳಿನ 
ರಕ್ತನಾಳ ಒಡೆದು ದಿವಂಗತರಾದರು! ಹಾಯ್‌ ಹಾಯ್‌! 


ಕಾಮ, ಧೂಮಪಾನಗಳನ್ನು ಕ್ಷಮ್ಯದೋಷಗಳೆಂದು ಹೇಳಿದ (0100, 7.521) 
ನೆಹರುಗಳಿಗೆ ಅವು ಅವರೇ ಬಯ್ಯುವ ಲೋಭ, ನೀಚಸ್ಪಾರ್ಥ, ಈರ್ಷ್ಯೆ, ವ್ಯಕ್ತಿ ಸ್ಪಾರ್ಥಕ್ಕಾಗಿ 
ಕ್ರೂರ ಕಲಹ ಮಾಡುವ ಪ್ರವೃತ್ತಿ ಮುಂತಾದ ದುರ್ಗುಣಗಳಿಗೆ ಜನಕಸ್ಥಾನದಲ್ಲಿವೆ 
ಎಂಬುದು ಗೊತ್ತಾಗದೆ ಹೋದುದು ಗೀತೆಯನ್ನೋದಿ (“ಧ್ಯಾಯತೋ ವಿಷಯಾನ್‌ 
ಪುಂಸಃ ಸಂಗಸ್ತೇಷೂಪಜಾಯತೇ..... ಬುದ್ದಿ ನಾಶಾತ್‌ ಪ್ರಣಶ್ಯತಿ”) ಅರಗಿಸಿಕೊಳ್ಳಲು 
ಪುರಸೊತ್ತಾಗದುದರಿ೦ಂದಲೋ ಏನೋ! ಸಾರ್ವನೀತಿಯಲ್ಲಿ ಭಾರತಕ್ಕೆ 00 08 680 
ಕಾಲಾತೀತ ಪದಸಂಹತಿಯೆಂದಿಲ್ಲ- ಎಂಬುದನ್ನವರು ಮರೆತರು. ಆದರೆ ಆಸ್ತಿಯ 
ವೈಯಕ್ತಿಕ ಒಡೆಯತನ ನೀತಿಮಾರಕವೆ೦ದರೂ ಅ೦ಥ ಸುಧಾರಣೆಗವರು ಮುಂದಾಗಲಿಲ್ಲ. 


ನೆಹರುಗಳು ಪುರಸ್ಕರಿಸದ (2110, ॥. 523) ಖಾದಿ ಗ್ರಾಮೋದ್ಯೋಗ, ಗ್ರಾಮ 
ಸ್ವಾವಲಂಬನ (ಸ್ವಯಂ ಪೂರ್ಣತೆ) ಮುಂತಾದವುಗಳೀಗ ನಿರುದ್ಯೋಗ ನಿವಾರಣೆ, 
ಅಧಿಕಾರದ ಮನಾಪೊಲಿಗಳನ್ನು (17000001) ಕಿತ್ತುಹಾಕಲು, ಮಧ್ಯಸ್ಥ ದಲಾಲರಿಂದ 
ಬಡವರನ್ನು ಮುಕ್ತಗೊಳಿಸಲು ಅತ್ಯಗತ್ಯವೆಂಬುದು ಸರಕಾರಿರಂಗ, ಸಾವಕಾರಿ ರಂಗಗಳ 
ಉತ್ಪಾದನೆ - ವಿತರಣ- ನಿಯೋಜನ "ವ್ಯವಸ್ಥೆ ಬಯ ಅಪರೂಪಗಳಿಂದ ಎಲ್ಲರಿಗೂ 
ಮನದಟ್ಟಾಗಿದೆ. ನೌಕರಶಾಹಿ- ಬಂಡವಾಳಶಾಹಿಗಳ ಸಹಕಾರವನ್ನು ನಿಲ್ಲಿಸಲು 
ನೆಹರುಗಳಿಗಾಗಲಿಲ್ಲ; ಅವರ ಮಗಳಿಗಾಗುವುದೋ ಹೇಗೆಂಬುದನ್ನಿಂದ ಕಾದು 
ನೋಡಬೇಕಾಗಿದೆ! ಸಾವಕಾರರು ಬಡವರುದ್ಧಾರ ಮಾಡರು (2110) ಎ೦ಬ ಅವರ 
ಭವಿಷ್ಯ ಬಹಳ ಮಟ್ಟಿಗೆ ಸತ್ಯವಾಗಿ ಪರಿಣಮಿಸಿದೆ. ಆಡಳಿತ ಯಂತ್ರವನ್ನು 
ಬದಲಾಯಿಸಲಾಗದುದರಿ೦ದ ಅದೂ ಅವರಿಗೆ ಅನುಕೂಲವಾಗಿಯೇ ವರ್ತಿಸುತ್ತ ಬಂತು. 
ಅನೇಕ ಮಂತ್ರಿಮ೦ಡಲಗಳೂ €0 810% 1760706 ನಿಧಾನ ತಂತ್ರವನ್ನು ಹಿಡಿದವು; 
1100 80001)/ ಸಮ್ಮಿಶ್ರ ಆರ್ಥಿಕ ವ್ಯವಸ್ಥೆ ಲಂಚ, ವ೦ಂಚನೆಗಳನ್ನು ಹೆಚ್ಚಿಸಿತು. ಇದು 
ವಏಿಚಾರದೋಷ; ಅಂಥ ವಿಚಾರ ಮಾಡಲು ದೈವಕಾರಣ! ಪಾನವಿಕಾರ, ಹಸಿವು. 
ನಿರುದ್ಯೋಗ, ಭ್ರಷ್ಟಾಚಾರ, ಲಾಟರಿ ಮನಸ್ಕತೆ, ರೇಸಿನ ಜಿದ್ದು. ಲೋಭ, ಪರಾನುಕಂಪಾಭಾವ, 
ವಿನಾಶಕ ಪ್ರವೃತ್ತಿಗಳು ಈಗ ನಾಗರಿಕತೆಯನ್ನು ಉದ್ವಸ್ತಗೊಳಿಸಿದ್ದು ಬಂಗಾಳದಿಂದ 
ಮೈಸೂರಿನವರೆಗೆ ನಿದರ್ಶಿಸಲ್ಪಟ್ಟದೆ. ಸಮತಾವಾದವು ನೆಲಸಮತೆಗಿಳಿಯಿತು! ವಿಚಾರದಂತೆ 
ಆಚಾರ ನಡೆಯದಾದದ್ದು ಇದಕ್ಕೆ ಕಾರಣ! ಸಾವಕಾರರು ನಂಬಲರ್ಹರಲ್ಲ (010, ॥. 
528) ವಾದಂತೆಯೇ ಸರಕಾರಗಳೂ ಆದಾವೆಂದು ನೆಹರುಗಳಿಗೆನ್ನಿಸಲಿಲ್ಲವೇನೋ!। 


ಪ್ರಜಾಪ್ರಭುತ್ವವೂ ಬಂ೦ಡವಾಳಶಾಹಿಯೂ ಪರಸ್ಪರ ಹೊಂದವು (2100, ॥. 529), 
ಹಾಗೇ ಸಮಾಜವಾದವೂ ಸದ್ಯದ, ಕೋರ್ಟು- ಕಚೇರಿ -ಸಚಿವಾಲಯ ನೀತಿಗಳೂ ಪರಸ್ಪರ 
ಹೊ೦ಂದವು. ಅಂಥ ಹೊಂದಿಕೆಯನ್ನು ತರಲಾಗದುದರಿ೦ಂದಲೇ ವರ್ಗಕಲಹವು 
ಅನಿವಾರ್ಯವಾಗಿ ಹೋಯ್ತು. ಅದರಿಂದ ದೇಶದ ಅಭಿವೃದ್ಧಿಕಾರ್ಯವು ವಿಕೃತವಾಯ್ರು: 
ಮುನ್ನಡೆಯು ಹಿನ್ನೆಡೆಯಾಗಿ ಪರಿಣಮಿಸಿತು. ಗಾಂಧಿಯವರು ಹೀಗಾಗಬಾರದೆಂದು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೭೩ * 


ಎಚ್ಚರಿಸಿದ್ದರು (010, ಐ. 535). ಅವರಿಗೆ ಸಾವಕಾರರಲ್ಲಿದ್ದ ನಂಬಿಗೆಯೇನೋ ಅಷ್ಟು 
ಸಮರ್ಥನೀಯವೆಂದು ಹೇಳುವಂತಿಲ್ಲ- ಎಂಬುದು ನಿಜ. 


ಹೃದಯ ಪರಿವರ್ತನವು ಒತ್ತಾಯದ ಅಂಶವನ್ನು ಉಳ್ಳದ್ದೆಂದು ನೆಹರುಗಳ ಅಭಿಮತ 
(1100, 0. 537 10 0. 552). ಆದರೆ “ಯಾವ ತರಹದ 780/06 ಬಲವೂ ಇಲ್ಲದೆ 
ಯಾವ ಕಡ್ಡಿಯನ್ನೂ ಅಲ್ಲಾಡಿಸಲಾಗದು” ಎ೦ಬ ವಿಶ್ವಸೂತ್ರವನ್ನು ಬಲ್ಲ ಗಾ೦ಂಧಿಯವರು 
ಸರ್ವಬಲ ಪ್ರಯೋಗವೂ `ಹಿಂಸೆ' ಎಂಬರ್ಥವನ್ನೂ ಎಲ್ಲಿಯೂ ಹೇಳಿಲ್ಲ. ಹಿ೦ಸಾಹಿ೦ಸೆಗಳ 
ಭೇದವು. 70/7056, 1180107 ಉದ್ದೇಶ ಮತ್ತು ಕ್ರಮ (ರೀತಿ)ಗಳನ್ನು ಆಧರಿಸಿದ್ದು 
ಎಂಬುದನ್ನು ಅರಿತುಕೊಳ್ಳುವುದಗತ್ಯ. ಶಾಶ್ವತ ಧರ್ಮಗಳ ಧರ್ಮಶಾಸ್ತಾನುಗುಣವಾದ 
ಹಿಂಸಾಕೃತ್ವ.. ಹಿಂಸಾಕೃತ್ಯವಲ್ಲ: ಕಾಮವರ್ತನೆ, ಕಾಮುಕತೆಯಲ್ಲ- ಎಂದೆ ಗೀತಾರ್ಥವು 
ಮಾತ್ರ ಹಾಗೆ ಪ್ರತ್ಯೇಕಿಸಲು 'ಓರೆಗಲ್ಲು ಎಂಬುದು ಗಾಂಧಿಯವರಿಗೆ ಗೊತ್ತಿತ್ತು. ಅಹಿಂಸೆ, 
ಸತ್ಯ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹಗಳು ಶಾಶ್ವತ (ಸಾಮಾನ್ಯ) ಧರ್ಮನೀತಿಗಳು. 
ಅಹಿ೦ಸೆಯು ಸತ್ಯವೆಂಬುದು ನೆಹರುಗಳಿಗೆ ಶಂಕಾಸ್ಪದವಾದದ್ದು ಬ್ರಹ್ಮದ ಸತ್ತಾತ್ಮಕತೆಯ 
ವ್ಯಾಪ್ತಿಯನ್ನು ಗಣಿಸದುದರಿಂದ, ವ್ಯಾಸ ಇದನ್ನು ಬಲ್ಲ, ಗಾಂಧಿಯವರು ಬಲ್ಲರು! 
ಜಡಹಿಂಸೆಗಿಂತ ನೈತಿಕ ಬಲಾತ್ಕಾರ ಹೆಚ್ಚು ಭಯಂಕರವೆ೦ದು ಮುಂತಾಗಿ ನೆಹರುಗಳು 
ಕಲ್ಪನಾ ವಿಲಾಸಕ್ಕಿಳಿದದ್ದು ಅಪ್ರಬೋಧದ ದೆಸೆಯಿ೦ದ (210, 0. 539); ಮಾತಾಡಿದರೆ 
ಉಸಿರಿ೦ದ ಗಾಳಿಯಲ್ಲಿರುವ ಜೀವಾಣುಗಳು ಸತ್ತಾವೆಂದು ಬಾಯಿಗೆ ಬಟ್ಟೆ ಕಟ್ಟಕೊ೦ಡು 
ಮಾತಾಡುವ ಜೈನಯತಿಗಳ ವಕೀಲಿಯನ್ನು ಅವರು ಹಿಡಿದದ್ದು ಆಶ್ಚರ್ಯಕರ. ಶಕ್ತಿರೂಪದ 


ಹಿಂಸೆ ಸರ್ವತ್ರನಿಂದ್ಯವೆಂದು ಯಾರೂ ಹೇಳಿಲ್ಲ. 


“ಹಿ೦ಸೆ-ಅಸತ್ಯಗಳು ರಾಷ್ಟ್ರಗಳಲ್ಲಿ ಆಕ್ರಮಣಶೀಲ ಎದ್ದಿರುವ ಇಂದಿನ ಕಾಲದಲ್ಲಿ 
ಅನಿವಾರ್ಕ” ಎಂದು. ನೆಹರು (೧1110, 0.541) ಅವರು ಹೇಳಿದ್ದು ವ್ಯಾಸ ಆಪದ್ಭರ್ಮ 
ಪರ್ವದಲ್ಲಿ ಹೇಳಿದ್ದನ್ನು ಗಾ೦ಧಿಯವರು ಒಪ್ಪಿದ್ದಿಲ್ಲ- ಎಂಬ ತಪ್ಪು ತಿಳಿವಳಿಕೆಯಿ೦ದ, 
ಹೃದಯ ಪರಿವರ್ತನವು ಸಾಮೋಪಾಯ. ಅದರಿ೦ದ ಜಯ ಸಿಗದಾಗ, ದಾನ, ಭೇದ, 
ದಂಡಗಳನ್ನು ಗಾ೦ಧಿಯವರಿಗಿ೦ತ ಕಡಿಮೆ ವ್ಯಕ್ತಿತ್ವವುಳ್ಳವರು ಕ್ರಮಶಃ ಬಳಸಿದರೆ ಅವರು 
ತಪ್ಪೆನ್ನುತ್ತಿದ್ದರೆ೦ದು ಊಹಿಸಲು ಆಧಾರವಿಲ್ಲ. ಸ್ವಮಾನ ರಕ್ಷಣೆಯಲ್ಲಿ ಅವರು ವಿವಿಧ 
ಕ್ರಮಗಳನ್ನು ಸ್ತ್ರೀಯರಿಗೆ ಉಪದೇಶಿಸಿದ್ದಿಲ್ಲಿ ಸ್ಮರಣೇಯ. ಅಹಿ೦ಸೆಯು ಹೇಡಿಗಳ 
ಮುಖವಾಡವಾದೀತು (1110, 9.546) ಎಂದದ್ದು ಅಹಿಂಸೆಗೆ ಮಾತ್ರವಲ್ಲ ಎಲ್ಲ 
ಸುಗುಣಗಳಿಗೂ ಅನ್ವಯಿಸುತ್ತದೆ ಎ೦ಬುದನ್ನು ಮತ- ಧರ್ಮವಂದರೆ (ಮಾತ್ರ) ಅಫೀಮು 
ಎ೦ದ ಮಾರ್ಕ್ಸನ ಮಾತನ್ನು ತಿದ್ದಿದಂತೆ ತಿದ್ದಜೇಕಾಗುತ್ತದೆ; ಯಾವುದನ್ನೂ ಅಫೀಮನ್ನಾಗಿ 
ಬಳಸಬಹುದು- ಚಾಣಕ್ಕನಂಥವನು! ಸಮಾಜವಾದವನ್ನೇ ಕೆಲ ರಾಜಕೀಯ ಉಪಪಕ್ಷಗಳೀಗ 
ಹಾಗೆ ಬಳಸುತ್ತ ಬ೦ದಿವೆ. ಅದೇ ಇ೦ದು 510880 80018119811 ಘೋಷಣ ಮಾತ್ರದ 
ಸಮಾಜವಾದವಾಗಿದೆ! 101115 ೩1೫78]5 ೦೩೫ 001೦ 501)80705 ೦೯ 50100005 10 
501176 0301೯ 801160 0765; ಧೂರ್ತರು ವೇದದ. ದೇವರ ಅಥವಾ ವಿಜ್ಞಾನದ ಆಣೆ 
ಮಾಡಿ ತಮಗೆ ಬೇಕಾದುದನ್ನು ಸಮರ್ಥಿಸಿಕೊಂಡಾರು- ಕೇವಲ ವೇದ-ದೇವರುಗಳನ್ನು 


* ೭೭೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮಾತ್ರವಲ್ಲ, ಎಜ್ಡಾನವನ್ನೂ ದುರುಪಯೋಗ ಮಾಡಿಕೊಳ್ಳಬಲ್ಲರು! ವಕೀಲರಿರುವವರೆಗೆ 
ಯಾವ ಕಾಯದೆ, ತತ್ವ, ಅಥವಾ ನಿಯಮ, ನಿರ್ದುಷ್ಟ ಎನ್ನಿಸೀತು?) 50% 8175 
ಸಾಮಾಜಿಕ ಅಪರಾಧಗಳಿಗಿ೦ತ 501[/088/6119 5116 ಅಹ೦ಕಾರದ ಅಪರಾಧ ಹೆಚ್ಚೆಂದು 
ಗಾಂಧಿಯವರು ಹೇಳಿದ್ದೂ ಹಾಗೇ ನೀತಿವಂತಿಕೆಯ ಮೂಲಭೂತ ಸಾಮಾಜಿಕತೆಯನ್ನು 
(1110, 0. 549) ಅರ್ಥ ಮಾಡಿಕೊಳ್ಳಲಾಗದವರಿಗೆ ಅಪಾರ್ಥಕರವಾಯ್ತು ಅಹಂಕಾರಿಯು 
ದುರಾಗಹಿ, ಪರಸ್ಥಾತಂತ್ರ್ಯಾಪಹಾರಕ; ಪರಸ್ವಾಪಹರಣವು ಸಾಮಾಜಿಕ ಅಪರಾಧ! 
ಶಾಶ್ವತಧರ್ಮ(ನೀತಿ)ಗಳು ಬದಲಾಗವು (2100, ). 550); ಅಶಾಶ್ವತ ನೀತಿಗಳು 
ಬದಲಾಗಬೇಕಾದಾಗ ಬದಲಾದಾವು- ಅಷ್ಟೇ. ಹಳೆನೀತಿ-ಹೊಸ ನೀತಿ ಎಂದು 
ಪಂಚಮಹಾಧರ್ಮಗಳನ್ನು ಪಾಲು ಮಾಡಲು ಸಾಧ್ಯವಿಲ್ಲ- ಎಂಬುದು ಪಾಶ್ಚಾತ್ಯ 
ನೀತಿಶಾಸ್ತ್ರ ಓದಿದವರಿಗೆ ತಿಳಿಯದು. “ನೀತಿ' ಎ೦ಬ ಕಲ್ಪನೆ ಇಡಿ ಬಿಳಿಯರಿಗೀಗ ಅಶಾಶ್ವತ. 
ಭಾರತದ" ಧರ್ಮಶಾಸ್ತ್ರ ಹಾಗೆ ಹೇಳಿಲ್ಲ. ಅದರ ಪ್ರಕಾರ. ಕಾಯದೆಗಳೂ ಶಾಶ್ವತ ನೀತಿಗಳ 
ಅ೦ಗ, ಅಧೀನ, ಅಸಿಗುಣ ಎನ್ನಿಸಿರಬೇಕು! 


ಪ್ರಜಾಪ್ರಭುತ್ತೀನ ಸಮಾಜವಾದದ ಸಾಮಾಜೀಕರಣ (ರಾಷ್ಟ್ರೀಕರಣ) ಜಯ ಪಡೆಯಲು 
ಅತ್ಯಂತ ಬಿಗಿಯಾದ ಆಡಳಿತ ಬೇಕು ಮತ್ತು ಅಂಥ ಆಡಳಿತ ನೂರಾರು ವರ್ಷಗಳವರೆಗೂ 
ಮುಂಡಾ ಹಾಗೇ ಸಾಗುತ್ತಿರಬೇಕು. ರಶಿಯದ ಉದಾಹರಣೆ ಕೆಲಮಟ್ಟಿಗೆ ಈ 
ಮಾತಿಗಿದೆ. ಆದರೆ ನೆಹರುಗಳು ಹಾಗೆ (010, 0. 607) ಹೇಳಿದ್ದಾರಲ್ಲದೆ ಮಾಡಲು 
ಸಮರ್ಥರಾಗಲಿಲ್ಲ! “ಯೋಜನಾ ಆಯೋಗದಲ್ಲಿ ವಿಕಟ ವಿಸ೦ಧಿ ಇರುವಂತೆ ಹೇಳಿದ್ದಕ್ಕೂ 
ಮಾಡಿದ್ದಕ್ಕೂ ಮನ್ವಂತರಾ೦ತರವು೦ಟಾಯ್ತು; 510880 50%81141%1 ಕೇವಲ ಘೋಷಣಾ 
ಸಾಮ್ಯವಾದ ಜಾರಿಗೆ ಬ೦ತು. ಅದು ಸರ್ವೋದಯಕರವಾಗಲು ಚಾರಿತ್ರಶುದ್ಧಿಯ 
ಅಡಿಗಲ್ಲು ನೇತೃಗಳಲ್ಲಿ ಮೊದಲು, ನೇಯರಲ್ಲಿ ಅನುಕ್ರಮವಾಗಿ ಪೂರ್ಣತೆಯತ್ತ ಸಾಗುತ್ತಲೇ 
ಇರಬೇಕು. ಅದಕ್ಕೆ ಅಗತ್ಯವಾದ ಶೈಕ್ಷಣಿಕ, ಸ ಸಾಮಾಜಿಕ, ವಾಣಿಜ್ಯಕ, ಪ್ರಶಾಸನಿಕ ವ್ಯವಹಾರಗಳು 
ನಿಯಮಬದ್ಧವಾಗಿ ನಡಯುವಡೆ ನೋಡಿಕೊಳ್ಳುವ ಸಾಮರ್ಶ್ಯವುಳ್ಳ ಸರಕಾರಗಳಿರುವುದು 
ಅತ್ಯನಿವಾರ್ಯ. (ಲಿ1೩೩೦[ 15 |)0800)/ ಚಾರಿತ್ರವು (ಅದರಲ್ಲೂ ರಾಷ್ಟದ ವಿವಿಧಕಾರ್ಯ 
ಕ್ಷೇತ್ರಗಳ ಮುಖಂಡರಲ್ಲಿ) ಮುಟ್ಟಲಿರುವ ಅದೃಷ್ಟ ಗುರಿಯ ಸಾಧನ- ಎ೦ಬ ಅಪ್ರತಿಹತ 
ಸಿದ್ಧಾಂತವನ್ನು ಆಚಾರದಲ್ಲಿ ಅಳವಡಿಸಿಕೊಳ್ಳಲು ಅನುಕೂಲ ಆವರಣವನ್ನು ನಿರ್ಮಿಸಲು 
ಅಹೋರಾತ್ರ ಶ್ರಮಿಸುವ ಪ್ರತಿಜ್ಞಾಬದ್ಧ ಮಹಾಜನರ ಅವಿರತ ಶ್ರಮವೊಂ೦ದು ಮುಕ್ತಿಗಾಗಿ 
ಮಾಡುವ ತಪೋಮಾರ್ಗ. ಗಾ೦ಧಿಯವರು ಅಂಥ ತಪಸ್ವಿಗಳು. ಯೋಗಿಗಳು, 
ನಾಗರಿಕತೆಯ ದಾರ್ಶನಿಕರು, ದ್ರಷ್ಟಾರರು ಎಂಬುದನ್ನೀಯುಗ ಕಂಡಿದೆ. ಅವರನ್ನು 
ಬರಿದೆ ಹೊಗಳಿ ದೂರವಿಡುವ ಅಥವಾ ಅವರನ್ನು ಅವೈಜ್ಞಾನಿಕವಾಗಿ ಟೀಕಿಸುವ 
ಬುದ್ಧಿವಂತರ ಸಂಖ್ಯೆ ಹೆಚ್ಚುತ್ತಿರುವುದನ್ನು ಕಂಡು ಮರುಕವುಂಟಾಗಿ ಪ್ರಸ್ತುತ 

“ರಾಷ್ಟ್ರಸೂತ್ರ”ವನ್ನು ಬರೆಯಲು ಕೈಹಾಕಿದೆ. 
ಇ 


೭೭೫ * 


ವಿಚಾರ ವಿಜಯ 


* ೭೭೬ 


೭೭೭ * 


ಮೊದಲ ಮಾತು 


ಕ್ರಿಪೂ. ೩ನೆಯ ಶತಮಾನದ ಭಾರತೀಯ ರಾಜ್ಯಶಾಸ್ತ್ರ ಗ್ರ ಗ್ರಂಥಗಳಲ್ಲಿ ಕೌಟಿಲ್ಯನ 
ಅರ್ಥಶಾಸ್ತ್ರ, ಮನುಸ ಶಿಗಳು ಗಣ್ಯ. ಅವುಗಳಿಗೂ ಹಿ೦ದಿನದು ಮಹಾಭಾರತ. ಪ್ರ 
ಗ್ರಂಥಗಳಲ್ಲಿ ಬಂದಿರುವ ರಾಜ್ಯಶಾಸ್ತ್ರ (ಪೊಲಿಟಿಕ್ಸ್‌)ವನ್ನು ಓದದವನು ಭಾರತದಲ್ಲಿ 
ರಾಜ್ಯಭಾರವನ್ನು ಸಮರ್ಪಕವಾಗಿ ನಡೆಸ ಲು ಅನರ್ಹ. ಕಾಮಂದಕೀಯ ನೀತಿಸಾರ, 
ಶುಕ್ರನೀತಿಸಾರ ಮತ್ತು ಬೃಹಸ್ಪತಿ ನೀತಿಸಾರಗಳಲ್ಲದೆ ಪುರಾಣಗಳಲ್ಲೂ ರಾಜನೀತಿಶಾಸ್ತ್ರದ* 
ಅಂಶಗಳು ಬಂದಿವೆ. ಭಾರತೀಯ ನಾಗರೀಕತೆಯೊಂದೇ ಜಗತ್ತಿನಲ್ಲಿ ಕ್ರಿಪೂ ಪೂ.೫೦೦೦ 
ವರ್ಷಗಳಿಗೂ ಹಿಂದಿನಿಂದ ಅನುಸ್ಯೂತವಾಗಿ ಬ೦ದಿರುವುದರಿ೦ದ, ಉಕ್ತಗ್ರಂಥಗಳನ್ನು 
ಮಾನಸಶಾಸ್ತ್ರೀಯ ವಿಮರ್ಶಕ ದೃಷ್ಟಿಯಿಂದ ಪರಿಶೀಲಿಸಿದರೆ ಮಾತ್ರ ನಮ್ಮ ಜನಾ 
ಜನಾರ್ದನನ ಈವರೆಗಿನ ವ್ಯಾವಹಾರಿಕ ಮನಃಪ್ರಣಾಲಿಯ ನಿತ್ಯನೂತನ ಸೂಕ್ಷಾ ೨ಶಗಳನ್ನು 
ಗುರುತಿಸಿ, ಅದಕ್ಕೆ ಸರಕು ಪ್ರಶಾಸನ ಪದ್ಧತಿಯನ್ನು ರಸ ಪರಿಸರಕ್ಕೆ ತಕ್ಕಂತೆ 
ಯಶಸ್ವಿಯಾಗಿ "ರೂಪಿಸಿಕೊಳ್ಳಲು ಚಿ೦ತಕರು ಸಮರ್ಥರಾಗುತ್ತಾರೆ. ಅಲ್ಲದಿದ್ದರೆ. 
ಆಡಳಿತಗಾರರೂ ರಾಜಕೀಯ ಮುಖಂಡರೂ ಹೆಚ್ಚಾಗಿ ಈಗಿರುವಂತೆ ಅನೇಕ ಸಾರ್ವಜನಿಕ 
ಕಾರ್ಯಯೋಜನೆಗಳ ಎಚಾರ ಆಚಾರಗಳಲ್ಲಿ ಹಂತಕರಾಗಿ ಪರಿಣಮಿಸುತ್ತಾರೆ. ಪ್ರಾಮಾಣಿಕ, 
ಅನಲಸ, ಬುದ್ಧಿವ೦ತ ಮತ್ತು ಪ್ರತ್ಯುತ್ತನ್ನಮತಿವಂತರಾದ ರಾಷ್ಟ್ರೀಯರು ಈ ಮಾತನ್ನು 
ಎಂದೂ ಕಡೆಗಣಿಸಲಾರರು. 


ಯೂರೋಪೀಯ ನಾಗರಿಕತೆಯ ಇತಿಹಾಸಕಾರರ (10110818:07089) ಊರ್ಧ್ವ 
ವಕಾಸಗತಿಯ ಸಿದ್ಧಾಂತದ ಅಳತೆಗೋಲಿನಿಂದ ಭಾರತೀಯ ರಾಜ್ಯಧರ್ಮದ ಸತ್ವ 
ಮತ್ತು ಸ್ಪರೂಪಗಳನ್ನು ಅಳೆಯಲು ಹಾಗೂ ತಿಳಿಯಲು ಹೊರಟದ್ದು ಕೇವಲ ಅವ್ಳೆ ಜ್ಞಾನಿ 
ಅದರಿಂದ ಸ್ವತಂತ್ರ ಭಾರತಕ್ಕಾದ ಹಾನಿ ಅಷ್ಟಿಷ್ಟಲ್ಲ. ಇಲ್ಲಿಯ ನಾಗರಿಕತೆಯ ಸೂತ್ರವು 
ಚಕ್ರನೇಮಿ ಕ್ರಮವುಳ್ಳದ್ದು. ನಮ್ಮ ಇತಿಹಾಸದ ಭೂತಕಾಲದ ನಾಗರಿಕತೆಗಳ ಯುಗ 
ಒಂದೇ ಒಂದಾಗಿಲ್ಲ. ಹಾಗೇ ರಾಜಕೀಯ ಪದ್ಧತಿಗಳೂ ಒಂದೇ ತೆರನಾಗಿ ನಡೆದು 
ಬಂದಿಲ್ಲ. ಅಲ್ಲದೆ, ಯೋರೋಪೀಯ ಸಮಾಜ ಮನಃ ಶಾಸ್ತ್ರದ ಸಂಶೋಧನೆಗಳ 
ಫಲಿತಾಂಶಗಳಿಗಿ೦ತ ಭಾರತೀಯ ಸಮಾಜ ಮನಃ ಶಾಸ್ತ್ರೀಯ ಅಂಶಗಳು ಮೂಲಭೂತವಾಗಿ 
ತತ್ವದೃಷ್ಟಿಯಿ೦ದ ತೀರ ಭಿನ್ನ. ಆದುದರಿಂದ ಅಲ್ಲಿಯ ಆಚಾರಸಂಹಿತೆಗಳೆಲ್ಲವೂ ಇಲ್ಲಿ 





೫ ಪ್ರಜಾನುರಂಜನೆಯಿ೦ದ ಬದ್ಧವಾದ ಆಡಳಿತದ ನ್ಯಾಯ ಸೂತ್ರಗಳ ಸಿದ್ಧಾಂತ ೧೦ನೆಯ 
ಶತಮಾನದಲಿದ್ದ ಚಾಲುಕ್ಕ ಸೋಮೇಶ್ವರನ “ಮಾನಸೋಲ್ಲಾಸ”ವೂ ಅಭ್ಯಾಸಾರ್ಹ. 


* ೭೭೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಲ್ಲಲಾರವು ಎ೦ಬುದನ್ನು ಸರಕಾರಗಳು ಇನ್ನು ಮೇಲಾದರೂ ಅರಿತುಕೊಳ್ಳಬೇಕು. 
ಅಶೋಕ, ಮಯೂರವರ್ಮ, ಹರ್ಷವರ್ಧನ, ಪಲಿಕೇಶಿ, ಕೃಷ್ಣದೇವರಾಯರೇ ಮೊದಲಾದ 
ಮಹಾನಾಯಕರ ರಾಜಧರ್ಮಗಳ ಸೂಕ್ಷ್ಮಗಳನ್ನು ಅರಿತು ಅರಗಿಸಿಕೊಳ್ಳುವುದೂ ಅತ್ಯಗತ್ಯ. 
ಅವರ “ಪ್ರಜಾಪ್ರಭುತ್ವ?ದಲ್ಲಿದ್ದ ಬತಾ ಕೊ ಕಾರ್ಯಯೋಜನೆ- ಕಾರ್ಯಾಚರಣೆಗಳ 
ಸೂತ್ರಗಳಲ್ಲಿ ನಿತ್ಯನೂತನವಾದವುಗಳನ್ನು ಸಹ ತಿರಸ್ಕರಿಸುವ ಮತ್ತು ಅಲಕ್ಷಿಸುವ 
ಮನಃಪ್ರವೃತ್ತಿಯು ಆಧುನಿಕವೂ ಅಲ್ಲ, ಭಾರತೀಯವೂ "ಲ್ಲ. 


ಸ್ವದೇಶೀಯ ಹಾಗೂ ವಿದೇಶೀಯ ರಾಜ್ಯಶಾಸ್ತ್ರೀಯ ವಾದಗಳನ್ನು (1800ಗ69) 
ತುಲನಾತ್ಮಕವಾಗಿ ವಿಮರ್ಶಿಸುವ ವಿವೇಕ ನಮ್ಮಲ್ಲಿನ್ನೂ ರೂಢಿಗೆ ಬಂದಿಲ್ಲ. ಬ್ರಿಟಿಷರ 
ರಾಜ್ಯವ್ಯವಹಾರ ನೀತಿಗಳ ಹೊರಮೈಯ ಸ್ವರೂಪವನ್ನು ಅ೦ಧಶ್ರದ್ಧೆಯಿಂದ ನಂಬಿ 
ಅನುಕರಿಸುತ್ತ ಬರುವುದನ್ನು ಮಹಾತ್ಮ ಗಾಂಧಿಯವರು ಎದುರಿಸಿ, ಭಾರತೀಯವಾದ 
ರಾಜನೀತಿ, ಅರ್ಥನೀತಿ, ಸಮಾಜನೀತಿ, ಶಿಕ್ಷಣನೀತಿಗಳನ್ನು ರೂಪಿಸಿಕೊಟ್ಟರು. ಆದರೆ 
ಅವುಗಳನ್ನು ದಿ. ಪಂಡಿತ ನೆಹರುಗಳಿ೦ದ ಆರಂಭಿಸಿ ಇ೦ದಿನ ಪ್ರಧಾನಿಗಳವರೆಗೆ ಯಾರೂ 
ಮೇಧಾಬಲದಿಂದ ಹೃದ್ಗತ ಮಾಡಿಕೊಳ್ಳುವುದರಲ್ಲಿ ಸಮರ್ಥರಾಗಲಿಲ್ಲ. ಆದುದರಿಂದಲೇ 
ಭ್ರಷ್ಟಾಚಾರವು ಶಿಷ್ಟಪ್ರಜೆಗಳನ್ನು ಹಿಂಸೆಗೆ ಗುರಿಮಾಡಿತು. “ರಾಜಾ ಕಾಲಸ್ಯ ಕಾರಣಂ; ನಾ 
ಎಷ್ಟು: ಪೃಥಿವೀ ಪತಿಃ; ರಾಜಾ ಪ್ರತ್ಯಕ್ಷ ದೇವತಾ” ಮತ್ತು “ವೀರಃ ಸರ್ವಂ ಪಾಲಯತಿ? 
ಎಂಬ ಮಾತುಗಳನ್ನು ಟೀಕಿಸಿದ ಭಾರತೀಯರಿಗೆ ಇಂದಿನ ಜನತೆಯ ವಾಸ್ತವಿಕ 
ದೃಷ್ಟಿಕೋನವನ್ನು ಚು *ಶಾಸ್ತರೀತ್ಕಾ ಅರಿತುಕೊಳ್ಳುವುದು ಅಸಾಧ್ಯವಾಯಿತು. ರಾಜನು 
ರಾಜ್ಯಶಕ್ತಿಯ ಸ ಸಂಕೇತ; ಅವನು ಶ್ರೇಷ್ಠತೆಯ ಗುರುತು; ಜನಸೆ ವಕತ್ತದ ಆದರ್ಶ; ಹಾಗೇ 
ಭಾರತದಲ್ಲಿಯ ಅದು ದಂಡ್ಕಾದಂಡ್ಯ ಆಚಾರಗಳ ವಿವೇಕದ ಆದರ್ಶ, ಪ್ರತೀಕ ಎಂಬ 
ಸತ್ಯವು ಅಪ್ರಿಯವಾಗಿರಲಿ, ಸುಪ್ರಿಯವಾಗಿರಲಿ- ಈ 33 ವರ್ಷಗಳಲ್ಲಿ ಅದನ್ನು ಜನಸ್ತೋಮದ 
ಹೃದಯದಿಂದ ಕಿತ್ತೊಗೆಯಲು ಸಾಧ್ಯವಾಗಲಿಲ್ಲ. ಈ ಮಾತಿಗೆ ಇಂದಿರಾ ಗಾಂಧಿಯ 
ಗೆಲುವು ಒಂದು ಪ್ರಾತ್ಯಕ್ಷಿಕೆ. 


ಪ್ರಜೋಪಕಾರಿಯಾದ ಪರಿಮಿತಾಧಿಕಾರದ ರಾಜಪ್ರಭುತ್ವದ ಅ೦ಶಗಳನ್ನು ಕಡೆಗಣಿಸಿದ 
ಅಹಂಕಾರವು ಮಂತ್ರಿಗಳಲ್ಲಿ ಉದಯವಾದುದರಿಂದಲೂ ಜನ ಅದನ್ನು 
ನಿರೀಕ್ಷಿಸಿದ್ದಿಲ್ಲವಾದುದರಿ೦ದಲೂ ನಮ್ಮ ಅನೇಕ ಮುಖಂಡರ ಪ್ರಜಾಪ್ರಭುತ್ವ, ಸಮಾಜವಾದ, 
ಆಡಳಿತಯಂತ್ರ ನಿರ್ಮಾಣ, ಪ್ರಶಾಸನ ಪದ್ಧತಿ, ಲೋಕೋಪಕಾರ. ಶಿಕ್ಷಣಪ್ರಚಾರ, 
ಉದ್ಯಮನೀತಿ, ಯೋಜನಪ್ರಕಾರ ಮುಂತಾದ" ಎಲ್ಲವೂ ದೇಶಕ್ಕೆ ಅಧೋಗತಿಯನ್ನೇ 
ಸಾಪೇಕ್ಷವಾಗಿ ಕ್ರಮಶಃ ತರುತ್ತ ಹೋದವು. ಇಂಗ್ಲೆಂಡಿನಲ್ಲಿರುವ 'ಎಿವಿಧ ನ್ಯಾಯದಾನ, 
ವೇತನ ವಿತರಣ, ಮತದಾನ, ಮುಖಂಡರ ಜವಾಬುದಾರಿ, ಜನಾಭಿಪ್ರಾಯ, ರಾಷ್ಟ್ರೈಕ್ಯಗಳು 
ಈಗ ಜಗತ್ತಿಗೇ ಸ್ತುತ್ಕವೆಂದೆನ್ನಿಸಲು ಇಂಗ್ಲೀಷರು ಸ್ವದೇಶೀಯ ರಾಜಧರ್ಮವನ್ನು 
ಮೂಲಭೂತ ಮಾನಸ ಶಾಸ್ತ್ರೀಯ ಹಿನ್ನೆಲೆಯನ್ನಾಗಿ ಇಟ್ಟುಕೊಂಡೇ ಮುಂಬರಿಯುತ್ತ 
ಬಂದಿರುವುದು ಕಾರಣ. ಅಶ್ರೆಯ ಶಿಕ್ಷಣದ ವೈವಿಧ್ಯ ಹಾಗೂ ಆಳ, ಅಗಲ ಮತ್ತು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೭೯ * 


ತುಲನಾತ್ಮಕ ವಿಮರ್ಶ ಪದ್ಧತಿಗಳಲ್ಲದೆ ವ್ಯಾವಹಾರಿಕತೆಗಳ ಆಂಗ್ಲೇಯತೆಯೂ ಆ ದೇಶವನ್ನು 
ಇಂದಿಗೂ ಕಾಯುತ್ತಿದೆ. 


ಈಗ ಭಾರತಕ್ಕಿರುವ ರಾಜಕೀಯ ಸ್ವದೇಶೀಯತೆಯು ಮಹಾತ್ಮ ಗಾಂಧಿಯವರು 
ತಮ್ಮ ಲೇಖನಗಳಲ್ಲಿ ವಿವರಿಸಿದ್ದೊಂದೇ ಒಂದು. ಅದನ್ನು ಅನಾದರಿಸುತ್ತ ಬ೦ದ ಅಥವಾ 
ಬಾಯುಪಚಾರಕ್ಕೆ ಮಾತ್ರ ಗುರಿಪಡಿಸುತ್ತ ಬಂದ ಕಪಟಾಚಾರವು ಶುದ್ಧವಾದ ಪ್ರಜಾವಂಚನೆ, 
ವಂಚಿತ ಪ್ರಜೆಗಳು ಭ್ರಾಂತರಾಗಿ ಹೋದುದರಿಂದ ಅವರಿಗೆ ಶ್ರದ್ಧೇಯರಾದ ಮುಖಂಡರೂ 
ಪ್ರಶಾಸನ ಪ್ರಕಾರಗಳೂ ಪ್ರಾಧಿಕಾರ ವಿಧೇಯತೆಯ ಔಚಿತ್ಯದ ಗತಿಮಿತಿಗಳೂ ಗೊತ್ತೇ 
ಆಗಲಿಲ್ಲ. ಅದರ ಪರಿಣಾಮವಾಗಿ ಅವರಲ್ಲಿ ವಿಮರ್ಶಶಕ್ತಿಯೇ ಕು೦ದಿಹೋಗಿ ಆಸುರೀ 
ಸಂಪತ್ತಿನ ಆರಾಧಕರನ್ನು ಆರಿಸಿ, ಅವರ ಆಳುಗಳಾಗಿ ನರಳುವ ಸಂದರ್ಭ ಉಂಟಾಯಿತು. 
ಇನ್ನು ಕುದುರೆಜೂಜು, ಲಾಟರಿ, ಕುಡಿಕತನ, ಗೋಹತ್ಯೆ. ಅಪೂಜ್ಯಪೂಜೆ, ಜಾತೀಯತೆ, 
ಪ್ರಾಂತಸ್ವಾರ್ಥಗಳ ಪೈಪೋಟಿ, ದುರ್ವ್ಯಕ್ತಿ ಪೂಜೆ, ಅಸಂಬದ್ಧವಾದ ಪ್ರಚಾರ-ಪ್ರಲಾಪಗಳು 
ದಂಡನೀಯರಾದ ಗುಂ೦ಡರ ಹಾಗೂ ಪುಂಡರ ಹಾವಳಿಯನ್ನು ದೇಶದಾದ್ಯಂತವಾಗಿ 
ಹಬ್ಬಲು ಬಿಟ್ಟಿರುವುದಿ೦ದು ಯಾವ ಬಗೆಯ ಗಾಂಧಿರಾಜನೀತಿ? ಗ್ರಾಮಸ್ಪಯಂಪೂರ್ಣತೆಯ 
ರಾಜ್ಯ ಪದ್ಧತಿಯನ್ನು ಹೊಗಳಿ ಹೊರಗಿಟ್ಟ (೮0011701101 870]008) ಸಮುದಾಯ 
ಯಾಜಿ ಮತ್ತು ಚ (0005101 ತ್ರ ರಾಷ್ಟೀಯ ವಿಸ್ತರಣಾ ಯೋಜನೆ 
ಮುಂತಾದವುಗಳು ಹೇಗೆ ಜನತೆಗೆ ಸಮಾಧಾನ, ಶಾಂತಿ, ಪುಷ್ಟಿಗಳನ್ನು ತಂದಾವು? 
ಅಜ್ಞಾನ, ರೋಗ, ದಾರಿದ್ರ (ಳಲ್ಲಿ ಅಗ್ರಜನೆಂದರೆ ಅಜ್ಞಾನ. ರಾಜ್ಯಶಾಸ್ತ್ರದ ಸ್ವದೇಶೀಯತೆಯ 
ಮಾನಸ ಶಾಸ್ತ್ರೀಯ ಭಾೂಲಾಂತಗಳ ಅಜ್ಞಾನ, ಇಲ್ಲಿ ಎಲ್ಲ ಗು * ಅಜ್ಞಾನಗಳಿಗೂ 
ಅರಸ; ಕಲಿತವರೂ ಕಲಿಯದವರೂ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ “ಅಜ್ಞಾನ ಮಹಾರಾಜಕೀ 
ಜೈ” ಎನ್ನುತ್ತಿರುವುದು ಲಜ್ಜಾಸ್ಟದ ಹಾಗೂ ಹಾಸ್ಯಾಸ್ಪದ. ನೇತೃಗಳ ಹೃದ್ಧತವಾದ ಈ 
ಸುಪ್ರ ಪ್ರಜ್ಞೆಯು ರಾಷ್ಟ್ರವಿನಾಶಕಾರಿ. 

ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಜಾತಿಗಳಲ್ಲ. ಜಾತಿಗಳ ಆನುವಂಶಿಕತೆ 
ಉಕ್ತವರ್ಗೀಕರಣಕ್ಕಿಲ್ಲ ಎಂಬ ವೈದಿಕತಾತ್ಪರ್ಯವನ್ನು ಡಾ| ಪಿ.ವಿ. ಕಾಣೆಯವರೂ, 
ಮಹಾತ್ಮ ಗಾಂಧಿಯವರೂ ಸ್ಪಷ್ಟಪಡಿಸಿದ್ದಾರೆ. ಜಾತಿಗಳು ವೃತ್ತಿ (ಉದ್ಯೋಗ) ಮೂಲ 
ಉಳ್ಳವುಗಳು. ಮನುಸ್ಮೃತಿಯ ಪ್ರಕಾರ ಅನುಪನೀತ ಬ್ರಾಹ್ಮಣ ಹುಡುಗನು ಬ್ರಾಹ್ಮಣನೂ 
ಅಲ್ಲ, ಶೂದ್ರನೂ ಅಲ್ಲ, ಕೇವಲ ಶೂದ್ರಸಮಾನ. ವೃತ್ಯುಪಾಹಿತ ಜನವರ್ಗಗಳು ಸರ್ವತ್ರ 
ಸರ್ವಕಾಲಗಳಲ್ಲೂ (7೩66 ೮1165) ವಾಣಿಜ್ಯ ಸಂಘಗಳೆಂದು ಪ್ರಸಿದ್ಧವಾಗಿವೆ. ಹುಟ್ಟು 
ಗುಣಗಳನ್ನೂ, ವೃತ್ತಿಗಳನ್ನೂ (1880700 ೩೧6 0080005) ಒಟ್ಟಿನಲ್ಲಿ ಸಹಕರಿಸಿ 
ಸಮನ್ವಿತಗೊಳಿಸುವ ಸ೦ಸ್ಕರಣತಂತ್ರವೇ ವಿದ್ಯೆ ಅದರಿ೦ದ ಮಾತ್ರ ಸಮಾನಗೌರವದ 
ಸಭ್ಯತೆ ಪ್ರಜೆಗಳಲ್ಲಿ ಬೆಳೆಯುತ್ತದೆ. (18011186006 0೬೦00) ಬುದ್ಧಿಮಾನ ಹೇಗೋ 
ಹಾಗೇ (೮1೫/೮ ೧೦0010 ಹೃದಯ ಸಂಸ್ಕಾರಮಾನವೂ ಮನುಷ್ಯನ ತ್ರಿಕರಣಗಳಿಗೆ 
ಪ್ರೇರಕಗಳಾಗಿವೆ. ಆದುದರಿ೦ದ ಭಿನ್ನರುಚಿತ್ವಕ್ಕೆ ಲೋಕವು ಹೆಸರಾಗಿದೆ. ಆಗ 


* ೭೮೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನೈತಿಕಬಲದಿ೦ದಲೇ ರುಚಿಭೇದ ಸಮನ್ವಯವನ್ನು ತರುವ (7010) ಧೋರಣೆಯು 
ಸಾಮರಸ್ಯಕ್ಕಾಗಿ ವ್ಯರ್ಥ ಪ್ರಯಾಸದಲ್ಲಿ ತೊಡಗಬೇಕಾಗಿಲ್ಲ. ಈಗ ಇಂದ್ರಿಯ ಮಾತ್ರ 
ಗ್ರಾಹ್ಕವಾದ ನ್ಯಾಯ (188000), ನ್ಯಾಯಾಭಾಸ ಅಥವಾ (1105000) ಅನ್ಯಾಯ 
ಎಂಬಂತಹ ರಾಜಕೀಯ ಮನಃಶಾಸ್ತ್ರವು ಎಲ್ಲ ಬಗೆಯ ಲೌಕಿಕ (ವಾದ, ಸಿದ್ಧಾಂತ, 
ಪ್ರಣಾಲಿಕೆ)ಗಳಿಗೂ ಆಧಾರವಾಗಿದೆ. ರಾಜನೀತಿಯು ಆಯಾ ಐತಿಹಾಸಿಕ ಅವಧಿಗಳಲ್ಲಿ 
ಯಶಸ್ವಿಯಾಗುವುದು ದೇಶಧರ್ಮದ ರಹಸ್ಯ ಜ್ನರ ಬಲದಿಂದ ಮಾತ್ರ. 
ಯಾಜ್ಞವಲ್ಕ್ಯ ಸ್ಮ ತಿ ಹೇಳಿದ ಮೌಲ್ಯರಾಜ ಎನ್ನಿಸಿದ ನ್ಯಾಯವು ೨೧ನೆಯ ಶತಮಾನದ 
ಜಗತ್ತು ಸಹ. ಆಸುರಸಬೇಕಾದ ರಾಜಕೀಯ ರ ಸಾಮಾಜಿಕ ನೀತಿ (500881 
70105): 
ವ್ಯವಹಾರಾನ್ನಪ: ಪಶ್ಯೇದ್ವಿದ್ದದ್ಧಿರ್ಬ್ರಾಹ್ಮಣೈ: ಸಹ 
ಧರ್ಮ ಶಾಸ್ತ್ರನಸಾರೇಣ ಕ್ರೋಧಲೋಭ ವಿವರ್ಜಿತಃ 
ಶ್ರುತಾಧ್ಯಯನಸಂಪನ್ನಾ ಧರ್ಮಜ್ಞಾ ಸತ್ಯವಾದಿನಃ 
ರಾಜ್ಞಾಸಭಾಸದಃ ಕಾರ್ಯಾ ರಿಪೌ ಮಿತ್ರೇ ಚಯೇ ಸಮಾ 
ಅಪಶ್ಯತಾ ಕಾರ್ಯವಶಾದ್‌ ವ್ಯವಹಾರಾನ್ನಹೇಣ ತು 
ಸಭ್ಯೈಃ ಸಹ ನಿಯೋಕ್ತವ್ಯೋ ಬ್ರಾಹ್ಮಣಃ ಸರ್ವಧರ್ಮವಿತ್‌ 
ರಾಗಾಲ್ಲೋಭಾದ್‌ ಭಯಾದ್ಧಾಪಿ ಸ್ಮತ್ಯಪೇತಾಧಿಕಾರಿಣಃ 
ಸಭ್ಯಾಃ ಪೃಥಕ್‌ ಪೃಥಕ್‌ ದಂಡ್ಯಾವಿವಾದಾದ್‌ ದ್ವಿಗುಣಂ ದಮಂ 
ತಪ್ಪಿಗೆ ತಕ್ಕ ಶಿಕ್ಷೆ ಇಲ್ಲದಾಗ ಅರಾಜಕತೆ ಅಥವಾ ರಾಕ್ಷಸ ವ್ಯವಹಾರವು ಸಾಂಕ್ರಾಮಿಕದಂತೆ 
ಹಬ್ಬಿ ರಾಷ್ಟ್ರದ ಸ್ಥಾತ೦ತ್ರ್ಯ-ಸಂಸ್ಕೃತಿಗಳನ್ನು ನಾಶ ಮಾಡುತ್ತದೆ. 
ಮೇಲೆ ಕಾಣಿಸಿದ ಭಾರತೀಯತೆಯ ದೃಷ್ಟಿಕೋನದಿ೦ದ ಪ್ರಸ್ತುತ ಪ್ರಬ೦ಧ ಗ್ರಂಥವನ್ನು 
ಅರ್ಥಮಾಡಿಕೊಳ್ಳುವುದು ಸೂಕ್ತ. “ದೃಷ್ಟಿಯಂತೆ ಸೃಷ್ಟಿ” ಎ೦ಬುದು ಎಲ್ಲ (11010861800) 
ಅರ್ಥ ವಿವರಣೆಗೂ ಆತ್ಮ (ಸಿ11 11701971000 15 73800 ೦೯138100 077 11110171018005) 
ಎಲ್ಲ ಜ್ಞಾನವೂ ವ್ಯಾಖ್ಯಾನಗಳಿಂದ ಸಮರ್ಥಿತ ಅಥವಾ ಅಪಾರ್ಥಿತ ಆಗುತ್ತದೆ ಎಂಬುದನ್ನು 
ಓದುಗ ತಿಳಿದಿರಬೇಕಾಗುತ್ತದೆ. 





ರಾಜನ ರಾಷ್ಟ್ರಪತಿ, ರಾಷ್ಸಾ ಷ್ಟಾಧ್ಯಕ್ಷ. ಬ್ರಾಹ್ಮಣರು-ವಿವಿಧ ತಾಂತ್ರಿಕ ಹಾಗೂ ಶಾಸ್ತ್ರೀಯ ತಜ್ಞರು. ಧರ್ಮಶಾಸ್ತ್ರ 
ಅತಿವಿರಳವಾಗಿ ಎಂದಾದರೊಮ್ಮೆ ಮಾತ್ರ ಬದಲಾಯಿಸಬಹುದಾದ ಸಂವಿಧಾನದ (8105 0೯೮೫೪6೧1 
511105) ಶಾಶ್ವತ ನೀತಿಸೂತ್ರಗಳ' ದೇಶೀಯ ಸ ಸಾಂಸ್ಕೃತಿಕ ಆಕರ. ಸಭ್ಯ, ಸಭಾಸದಪಾರ್ಲಿಮೆಂಟಿನ ಸದಸ್ಯರು 

ಶತ್ರು-ಮಿತ್ರಭೇದಗಳ ಪೂರ್ವಗ್ರಹದ ಸೋಂಕಿಲ್ಲದೆ ನ್ಯಾಯವಿತರಣ. ಮಾಡಬಲ್ಲ ಸಂಸ್ಕಾರ ಅವರಿಗೆ ನಿಕಷ. 
ಮಂತ್ರಿಸ್ಥಾನಾಪನ್ನರಾದ ಬ್ರಾಹ್ಮಣರು (ತಂತ್ರಜ್ಞರು) ತನಗೆ ಪುರುಸೊತ್ತಿಲ್ಲವಾದಾಗ ತನ್ನ ಕೆಲಸಕ್ಕೆ ಹೋಗಲು 
ತಕ್ಕವರೆಂದು ರಾಷ್ಟ್ರಪತಿ ಅಥವಾ ರಾಜ್ಯಪಾಲ ನಿಯೋಜಿಸಬೇಕು. ಭಾರತದ ಸಂವಿಧಾನದ ಪ್ರಕಾರ 
ಮಂತ್ರಿಮಂಡಲಗಳೆಲ್ಲವೂ ಆತ್ಯಂತಿಕವಾಗಿ ರಾಷ್ಟ್ರಪತಿಗೂ ರಾಜ್ಯಪಾಲರಿಗೂ ಅಧೀನ. ಲೋಕ_ರಾಜ್ಯಸಭಾಸದರೂ 


ಪ್ರಾಧಿಕಾರಿಗಳೂ ಸಭ್ಯಾಂತರ್ಗತರೆಂಬುದು ಇಲ್ಲಿ ಅಧ್ಯಾಹೃತ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೬೮೧ * 


ಶ್ರೀಮಾನ್‌ ದಂತಿಯವರು ಪ್ರಕಾಶಕಧರ್ಮವನ್ನು ಚೆನ್ನಾಗಿ ಅರಿತವರು ಮತ್ತು 
ನುರಿತವರು; ಕರ್ಮಗಳ ಕಾಯಿದೆಗಳನ್ನು ಬಲ್ಲವರು. ಅವರ ಸಮಾಜಶಿಕ್ಷಣ ಪ್ರಯತ್ನಕ್ಕೆ 
ಇದೊಂದು ನನ್ನ ಅಲ್ಪ ಕಾಣಿಕೆ. “ಪ್ರತಿಭೆಯು ಸಾರ್ವಕಾಲಿಕ ಸತ್ಯಗಳನ್ನೊಳಗೊಂಡ 
ಸಾಹಿತ್ಯವಿಮರ್ಶಗಂಥವಾದರೆ. ಪ್ರಸ್ತುತ “ವಿಚಾರ ವಿಜಯ''ವು ಅದೇ ರೀತಿಯ ರಾಜ್ಯಭಾರ 
ಸೂತ್ರಗಳ ಸ್ಥೂಲವೂ, ಮೂಲಭೂತವೂ ಆದ ವಿಚಾರಗಳನ್ನು ಸಾಂಸ್ಕೃತಿಕವಾಗಿ ವವೇಚಿಸಿದೆ. 
ಅಹಿಂಸೆ, ಸತ್ಯ, ಅಸ್ತೇಯ, ಶೌಚ, ಇಂದ್ರಿಯ ನಿಗ್ರಹಗಳನ್ನು ಸಾರ್ವಕಾಲಿಕ ಹಾಗೂ 
ಸಾರ್ವದೇಶಿಕ ನೀತಿಸೂತ್ರಗಳನ್ನಾಗಿ ಗಣಿಸಿರುವುದಲ್ಲದೆ, ಅವು ಸಕಲ ಶಾಸ್ತ ಸ್ವಗಳ ಅಭ್ಯಾಸಕ್ಕೂ 
ಆಚರಣೆಗೂ ಕಟ್ಟಳೆಗಳಾಗಿವೆ. ಈ ದೃಷ್ಟಿಯಿಂದಲೇ ಮಹಾತ್ಮಗಾಂಧಿಯನರು ರಾಜ್ಯಶಾಸ್ತ್ರ 
ಅರ್ಥಶಾಸ ಸ್ವಗಳು "ಸಹ ನೀತಿ (1408019) ತತ್ನಗಳಿಗೆ ಬದ್ಧವಾಗಿದ್ದರೆ ಮಾತ್ರ ಗ್ರಾಹ್ಯ ಡೆ 
ಅಭಿಪ್ರಾಯೆಪಟ್ಟಿದ್ದಾರೆ. ಯಾವ ಶಾಸ್ತ್ರವೂ ಲೋಕದಲ್ಲಿ "ಭಾರತೀಯ ದೃಷ್ಟಿಯಿಂದ ವ್ಯಷ್ಟಿ 
ಸಮಷ್ಟಿವ್ಯವಹಾರಗಳಲ್ಲವುಗಳಲ್ಲೂ ನೀತಿ ನಿರಪೇಕ್ಷವಲ್ಲ. ಆಧ್ಯಾತ್ಮಿಕ ಸಾಧಕ ಸಹ ಶಮದಮಾದಿ 
ನೀತಿಸ೦ಪನ್ನ ನಾಗಿರಬೇಕು ಎಂದು ಶ್ರೀ 2 ಜೂ “ಎಧಿಸಿದ್ದಾರೆ. ಇದು ಧರ್ಮ 
(ನೀತಿ) ಪ್ರಭಾನಭಾರತದ ನಿಲುವು. ಧರ್ಮವು ಅರ್ಥ-ಕಾಮಗಳಿಗೂ ಮುಕ್ತಿಗೂ 
ಸಾಧಾರಣವಾದ ಶಾಶ್ಚತವೂ ಶುದ್ಧವೂ ಆದ ನೀತಿಸಾಧನ (8601118700 ೩೧6 0೪1೦ 
170819). ಮನೋವಾಕ್‌ ಕಾಯ-ಕರ್ಮಗಳಿಂದ ಈ ಅಂಶವನ್ನು ಅನುಭವ-ಆಚರಣೆಗಳಲ್ಲಿ 
ತಂದುಕೊಳ್ಳದುದರಿಂದ ಭ್ರಷ್ಟಾಚಾರವು ಮಿತಿಮೀರಿ ಸ್ವದೇಶ, ಪರದೇಶಗಳಿಗೆ ಸದ್ಯ ಅಥವಾ 
ಕಾಲಾ೦ತರದಲ್ಲಿ ಹಾನಿಯುಂಟಾಗುವುದು ಸೂರ್ಯಪ್ರಕಾಶದಷ್ಟು ಸತ್ಯ ಆದುದರಿಂದ, 
ಅಂದರೆ, ರಾಜ್ಯಶಕ್ತಿಂುು ಮಿಕ್ಕ ಎಲ್ಲ ಶಕ್ತಿಗಳಿಗೂ ಲೌಕಿಕವಾಗಿ 
ಅಧಿಕವ್ಯಾಪ್ತಿಯುಳ್ಳದ್ದಾಗಿರುವುದರಿ೦ದ, ಅದರ ಭೌತ ಸ್ವರೂಪದ ಪ್ರಯೋಗವು “ಯೋ 
ದೇಶಕಾಲಕಾರ್ಯವ್ಯಪೇಕ್ಷಯಾ ಪಂಡಿತಃ ಸ ಪುಮಾನ್‌?” ಎ೦ಬ ಸಾಂದರ್ಭಿಕ ಔಚಿತ್ಯದ 
ನಿಯಮಕ್ಕೆ ಒಳಪಟ್ಟಿದೆ. ಇಂಥ ಔಚಿತ್ಯವನ್ನು ಧಿಕ್ಕರಿಸಿದ ರಾಜ್ಯಶಕ್ತಿ ಸ೦ಪನ್ನನನ್ನು 
ಪದಜ್ಯುತಗೊಳಿಸ ಬೇಕೆಂಬುದು ಮನೂಕ. ಪಾತ್ರರನ್ನು ಮುಖಂಡರನ್ನಾಗಿ ಪ್‌ 
ಸುಮ್ಮನಿರುವ ಅಥವಾ ಅಪಾತ್ರರನ್ನು ಮುಖಂಡರನ್ನಾಗಿ ಆಯುವ ಪ್ರತಿಯೊಂದು 
ಪ್ರಜಾರಾಜ್ಯ ಯೋಜನೆಯೂ ದುಷ್ಟ, ನಿಂದ್ಯ ತ್ಯಾಜ್ಯ ಎ೦ಬ ಅಮೂಲ್ಯ ಸತ್ಯವನ್ನು ಶ್ರೀ 
ದಂತಿ ಅವರು ಈ ಗ್ರಂಥದ ಮೂಲಕ ಪ್ರಚುರಪಡಿಸಿ ಕೃತಕೃತ್ಯರಾಗುವುದು ಖಾಡಿತ. ಈ 
ಮೊದಲ ಮಾತನ್ನು- 


ವೇದವ್ಯಾಸಂ ಗುರುಶ್ರೇಷ್ಠಂ ಸರ್ವಶಾಸ್ತ್ರ ವಿಶಾರದಂ 
ನತ್ವಾ ಭಕ್ತಾ ಕ ಪುರೋವಾಕ್ಯಾದ್‌ ವಿರಮಾಮಿ ಸುದರ್ಶನಂ 
ಎ೦ಬ ಗುರುವಂದನೆಯಿ೦ಂದ ಮುಗಿಸುತ್ತೇನೆ. ಓ೦ ಸರ್ವೋದಯಃ ಸ೦ಭವತು. 
-ಗ್ರಂಥಕರ್ತ 


* ೭೮೨ 


೧ 


ರಾಜಶಕ್ತಿಯ ಉದಯ 


ಇಂದಿನ ಶೋಧದ ಪ್ರಕಾರ ಈಜಿಪ್ಟಿನ ನಾಗರಿಕತೆ ಬಹಳ ಹಳೆಯದು. ನೆಲದಲ್ಲಿ 
ಉತ್ತು ಬಿತ್ತಿ ಬೆಳೆ ತೆಗೆಯುವುದು ಅಲ್ಲಿಯ ಜನರಿಗೆ ಕ್ರಿಪೂ.೫೦೦೦ ವರ್ಷಗಳ ಹಿಂದೆ 
ಗೊತ್ತಾಯಿತಂತೆ. ಮೊದಲನೆಯ ಹಂತದಲ್ಲಿ ಕೃಷಿಜ್ಞಾನ ಹರಡಿತು; ಆಮೇಲೆ ಅಲ್ಲಿಯ 
ಜನರು ಕಾಯದೆಬದ್ಧ ಜೀವನವನ್ನು ನಡೆಸಲು ಕಲಿತರು-ಎಂದು ತಿಳಿದುಬಂದಿದೆ. 
ಒಕ್ಕಲುತನದ ಉದ್ಯೋಗವು ಗ್ರಾಮಜೀವನವನ್ನು ಅನಿವಾರ್ಯವನ್ನಾಗಿ ಮಾಡಿತು. 
ಒಬ್ಬ ರೈತನು ಗಡಿಗು೦ಟ ಬೇಲಿ ಹಾಕಿಕೊಂಡು ತನ್ನ ಕ್ಷೇತ್ರವೆ೦ದು ಕಾಯ್ದುಕೊಳ್ಳುವ 
ಆಲೋಚನೆ ಮುಂದಿನದು. ಅದರಿ೦ದ ಕಾಯಿದೆ ಅವಶ್ಯಕವಾಯಿತು. ಕಾಯಿದೆಯನ್ನು 
ಜಾರಿಗೆ ತರುವ ನೇತೃತ್ವದ ಅಗತ್ಯ ಮುಂದಿನ ಹೆಜ್ಜೆ. ಈ ನೇತೃತ್ವವು ಸ್ವಾಮಿತ್ವ, ರಾಜತ್ವಗಳಾಗಿ 
ಕ್ರಮೇಣ ಪರಿಣಾಮ ಹೊಂದಿತು. 


ಪೂಜಾರಿ ಧರ್ಮಗುರು 


ರೈತರ ದಂಧೆಯು ಮತಧಾರ್ಮಿಕ ವಿಚಾರದ ಉದಯಕ್ಕೂ ಜೊತೆ ಜೊತೆಗೇ 
ಅವಕಾಶವನ್ನು ಕೊಟ್ಟಿತು. ತಾನು ಉತ್ತು ಬಿತ್ತಿದ ಮೇಲೆ ಸಸಿಗಳು ಬೆಳೆಯಲು ಮಳೆ 
ಬೇಕು, ತಕ್ಕ ಹವಾಮಾನ ಬೇಕು-ದೆವ್ವ ಭೂತಗಳು ಅವನ್ನು ಹಾಳುಮಾಡಬಾರದು- 
ಇವೆಲ್ಲಾ ಹೇಗೆ ಸಾಧ್ಯ? ಎಂಬ ಆಲೋಚನೆ ತಲೆಯಲ್ಲಿ ಎದ್ದಾಗ ಸೃಷ್ಟಿಯ ವಿವಿಧ 
ಕಾರ್ಯಗಳಿಗೆ ಒಡೆಯರಾದ ದೇವರುಗಳ ಕಲ್ಪನೆ ಮತ್ತು ಅವರನ್ನು ಒಲಿಸಿಕೊಳ್ಳುವ 
ಯೋಚನೆ ರೈತರ ತಲೆಯಲ್ಲಿ ಮೂಡಿದವು. ಅಂಥ ಒಲವನ್ನು ದೊರಕಿಸಿಕೊಡುವ 
ಉಪಾಯವನ್ನು ತೋರಿಸುವ ನೇತೃವಿನ ಅಗತ್ಯ ಆ ಮೇಲೆ ಉಂಟಾಯಿತು. ಅಂಥ 
ನೇತೃವೇ ಮುಂದೆ ಪೂಜಾರಿ, ಧರ್ಮಗುರು ಎನ್ನಿಸಿ ಸಮಾಜದಲ್ಲಿ ಪ್ರಭುತ್ಚವನ್ನು 
ಕ್ರಮೇಣ ಪಡೆದನು. 

ರಾಜನ ಸ್ಥಾನವನ್ನೂ ಧರ್ಮಗುರುವಿನ ಸ್ಥಾನವನ್ನೂ ಒಬ್ಬನೇ ಮೊದಲು 
ಪಡೆಯುವಂತಾದದ್ದು ಈಜಿಪ್ಟಿನ ವೈಶಿಷ್ಟ್ಯ. ನೈಲ್‌ ನದಿಯ ವರ್ತನೆಯನ್ನು ಮೊದಲೇ 
ಜನರಿಗೆ ತಿಳಿಸಿದ ಮತ್ತು ಇಡೀ ವರ್ಷದ ಹವಾಮಾನ ವ್ಯತ್ಯಾಸಗಳನ್ನು ಪೂರ್ವಭಾವಿಯಾಗಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೬೮೩ * 


ಅವರಿಗೆ ಹೇಳಿದ ಜೋಯಿಸಗಿರಿಯ ಬಲದಿಂದ ಒಬ್ಬನು ಸುಲಭವಾಗಿ ಈಜಿಪ್ಟಿನಲ್ಲಿ 
ದೇವತ್ವಕ್ಕೆ ಏರಿದನು. ನಿಸರ್ಗದ ಕಾರ್ಯಗಳೆಲ್ಲವುಗಳಿಗೂ ಅವನೇ ಚಾಲಕ ಎಂದು 
ಜನರು ಕ್ರಮೇಣ ಭಾವಿಸತೊಡಗಿದರು. ಆಗ ಅವನೆಂದ “ನಾನು ನೇರವಾಗಿ ನೇಸರಿಂದ 
ಹುಟ್ಟ ಭೂತಳಕ್ಕಿಳಿದವನ ವಂಶದವ” ಎಂದು. ಜನ ಅದನ್ನೊಪ್ಪಿ ರಾಜನೇ ನಾಗರಿಕತೆಯ 
ಅಡಿಗಲ್ಲು ಎ೦ದು ನಂಬಿ, ಅವನನ್ನು ಆರಾಧಿಸತೊಡಗಿತು. ಸೂರ್ಯ ಪೂಜಕನು 
ಸೂರ್ಯವಂಶದ ರಾಜನಾಗಿ ಆಳತೊಡಗಿದ, ಹೀಲಿಯೋ ಪೋಲಿಸ್ಸಿನಲ್ಲಿ ಸುಮಾರು 
ಕ್ರಿಪೂ. ೨೭೫೦ರ ಹೊತ್ತಿಗೆ ಐದನೆಯ ಮನೆತನಕ್ಕೆ ಸೇರಿದ್ದ ಯುಸರ್‌ ಕಫ್‌ ಎಂಬ 
ಅರ್ಚಕನು ರಾಜಪಟ್ಟಕ್ಕೆ ಏರಿದನು. 

ಯುಸರ್‌ ಕಫ್‌ ಎ೦ಬ ಪೂಜಾರಿಯೇ ಈಜಿಪ್ಟಿನಲ್ಲಿ ತಾನು ದೇವರ ವಂಶದವ 
ಎಂದ ಪ್ರಥಮ ಫರೆಯೋ (ರಾಜ) ಎಂದು ನಂಬಲಾಗಿದೆ. ಅವನ ಹಿ೦ದಿನ ಅರಸರನ್ನು 
ಜನರು ಅವರು ಸತ್ತ ಅನಂತರವೇ ದೇವರಾದರೆಂದು ನಂಬಿದರು. 


ಸುಮೇರಿಯದ ನಾಗರಿಕತೆಯ ಆರಂಭ ಸುಮಾರು ಕ್ರಿಪೂ. ೩೦೦೦ದಲ್ಲಿ (ಕೆಲವರ 
ಪ್ರಕಾರ ೪೦೦೦ ದಲ್ಲಿ) “ಪತೇಸಿ”ಯು ಸುಮೇರಿಯದ ನ್ಯಾಯಾಧಿಕಾರಿ ಮತ್ತು ಅರ್ಚಕ. 
ಅಲ್ಲಿಯ ಐದನೆಯ ರಾಜಮನೆತನವು ಪತೇಸಿಗಳದು. ಅವರು ರಾಜಾಧಿಕಾರವನ್ನು 
ಕಸಿದುಕೊಂಡರು. 


ಮನುವಿನ ಮೂಲ 


ಭಾರತದ ಸಿಂಧು ಕಣಿವೆಯ ನಾಗರಿಕತೆಯ ಆದಿ ೪೫೦೦ ಕ್ರಿ.ಪೂ. ಅದರೊಟ್ಟಿಗೇ 
ವೈದಿಕ ನಾಗರಿಕತೆಯ ಆರ೦ಭವೆ೦ಂಬುದು ಈಗ ಐತಿಹಾಸಿಕರ ನಿಶ್ಚಯ. ಅಂದಿನ 
ರಾಜ್ಯತ್ಹದ ಉತ್ಪತ್ತಿಯನ್ನು ”ಮಹಾಭಾರತ?ದಲ್ಲಿ ಹೇಳಿದೆ: ಮಾನವ ಧರ್ಮಶಾಸ್ತ್ರವೂ 
ಒಕ್ಕಣಿಸಿದೆ. ಅವುಗಳ ಪ್ರಕಾರ ಆದಿಯಲ್ಲಿ ಅರಾಜಕತೆ ಎಲ್ಲೆಲ್ಲೂ ಹಬ್ಬಿತ್ತು. ಆದರೆ ಕೆಲಕಾಲ 
ಕಳೆದ ಬಳಿಕ ಜನರಿಗೆ ರಾಜನ ಅವಶ್ಯಕತೆಯ ಅರಿವುಂಟಾಯಿತು; ಎಲ್ಲೆಡೆಗಳಲ್ಲೂ ಕಳ್ಳ- 
ಕಾಕರ ಹಾವಳಿಯಿ೦ದ ಭಯ ಹುಟ್ಟಿತು. ಅದರ ನಿವಾರಣೆಗಾಗಿ ಸಭೆ ಸೇರಿ ಬ್ರಹ್ಮನು 
ಮನುವನ್ನು ನಿರ್ಮಿಸಿದನು. ಮನುವು ಆದಿರಾಜನಾದ. 


ರಾಜೋತ್ಪತ್ತಿ ಹೇಗೆ 


ಐತರೇಯ ಬ್ರಾಹ್ಮಣದಲ್ಲಿ ದೇವತೆಗಳೂ ಅಸುರರೂ ದೊಡ್ಡಪ್ಪ ಚಿಕ್ಕಪ್ಪಂದಿರ ಮಕ್ಕಳೆಂದು 
ಹೇಳಲಾಗಿದೆ. ಅಸುರರು ದೇವತೆಗಳ “ಬ್ರಾತೃವ್ಯರು'. ಮೊದಲು ಜಗತ್ತೆಲ್ಲಾ ಅವರದಾಗಿತ್ತು. 
ಅದರ ಒಂದು ಭಾಗವನ್ನು ದಾಯಾದರಾದ ದೇವತೆಗಳಿಗೆ ಕೊಟ್ಟರು. ಆ ಮೇಲೆ 
ಕಾರಣಾ೦ತರದಿಂದ ದೇವತೆಗಳ ಮೇಲೆ ಮುನಿದು ಅಸುರರು ಅವರ ರಾಜ್ಯವನ್ನು 
ಕಸಿದುಕೊಂಡರು. ಅವರನ್ನು ಯುದ್ಧದಲ್ಲಿ ಸೋಲಿಸಿ ಕಳೆದುಕೊಂಡ ರಾಜ್ಯವನ್ನು 


ಪಡೆದುಕೊಳ್ಳಲು ದೇವತೆಗಳು ಯಜ್ಞ ಮಾಡಿ ಅಗತ್ಯವಾದ ದಿವ್ಯಶಕ್ತಿಯನ್ನು ಪಡೆದರು. 


* ೭೮೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆದರೂ ಅವರಿಗೆ ಪೂರ್ಣ ಜಯ ದೊರಕಲಿಲ್ಲ. ತಮಗೆ ನೇತೃವಿಲ್ಲದುದರಿ೦ಂದಲೇ 
ಅಪಜಯ ಸಂಭವಿಸಿತೆ೦ದು ಅರಿತ ಅವರು ತಮ್ಮಲ್ಲಿ ಎಲ್ಲರಿಗಿ೦ತ ಬಲಿಷ್ಠನಾಗಿದ್ದ 
ಇಂದ್ರನಿಗೆ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿದರು. ಮತ್ತು ಪ್ರತಿಯೊಬ್ಬ ದೇವತೆಯೂ 
ತನ್ನಲ್ಲಿದ್ದ ದಿವ್ಯಶಕ್ತಿಯ ಅಂಶವನ್ನು ಇಂ೦ದನಿಗೆ ಧಾರೆಯೆರೆದು ಕೊಟ್ಟನು. ಆಗ ಇ೦ದ್ರನು 
ಅಸುರರನ್ನು ಜಯಿಸಿ ದೇವತೆಗಳು ಕಳೆದುಕೊಂಡಿದ್ದ ದೇವಲೋಕವನ್ನು ಮರಳಿ ಪಡೆದನು. 
ಈ ವೈದಿಕ ಕತೆಯಿಂದ ರಾಜತನದ ಅಧಿಕಾರ ಅಥವಾ ರಾಜಶಕ್ತಿಯು ಪ್ರಬುದ್ಧವಾದ 


ಬುದ್ಧಿವಂತರು ಬಯಸಿ ಪಡೆದುದು- ಎಂಬುದು ಸ್ಪಷ್ಟವಾಗುತ್ತದೆ. 


ಕ್ರೈಸ್ತರ ಹಳೆಯ ಒಡಂಬಡಿಕೆಯು ಹೇಳಿದ ರಾಜೋತ್ಪತ್ತಿಯು “ಮಹಾಭಾರತ''ದ 
ಹೇಳಿಕೆಗೆ ಅತ್ಯಂತ ಸಮೀಪವಾಗಿದೆ. ಬ್ರಹ್ಮನು ಭಾರತದಲ್ಲಿ ಹೇಗೆ ಮುತ್ತಜ್ಜನೋ ಯೆಹೂದಿಗಳ 
ದೇವನೂ ಹಾಗೇ ಅವರ ದೇವತೆಗಳ ಮುತ್ತಜ್ಜ. ಅವನಲ್ಲಿ ಯೆಹೂದಿಗಳು, ಅರಾಜಕತೆಗೆ 
ಹೆದರಿ, ರಾಜನನ್ನು, ದಯಪಾಲಿಸೆ೦ಂದು ಬೇಡಿದರು. ಮುತ್ತಜ್ಜನ ಯಜಮಾನಿಕೆಯ 
ನೇತೃತ್ವವು ರಾಜನೆಂಬ ಸಮಾಜ ನಾಯಕನ ಕಲ್ಪನೆಗೆ ಕಾರಣವಾಯಿತೆ೦ಂದೂ ಇತರ 
ಜನಾಂಗಗಳು ರಾಜರನ್ನಿಟ್ಟುಕೊಂಡು ಬಲಿಷ್ಠರಾಗಿ ಬಾಳುತ್ತಿದ್ದುದನ್ನು ಕಂಡು 
ಯೆಹೂದಿಗಳಂಥ ಜನರೂ ರಾಜ್ಯಸ೦ಸ್ಥೆಯನ್ನು ರಾಜನ ನೇತೃತ್ವದಲ್ಲಿ ಕಟ್ಟಕೊ೦ಡರೆಂದೂ 
ಹೇಳಲಾಗಿದೆ. 


ಯಾರು ಹೆಚ್ಚು? 


ಶ್ರೀ ಪಿ. ಬಸುಗಳ ಪ್ರಕಾರ, “ಭಾರತದ ವೈದಿಕ ನಾಗರಿಕತೆಯಲ್ಲಿ ಮೂಲ 
ಜನನಾಯಕನೂ ಸೇನಾಪತಿಯೂ ಪುರೋಹಿತನೂ (ಅರ್ಚಕನೂ) ರಾಜನೇ ಆಗಿದ್ದನು; 
ಆದರೆ ಖಗ್ವೇದದಲ್ಲೇ ಪುರೋಹಿತ ಸಂಸ್ಥೆಯ ಪ್ರತ್ಯೇಕ ಬೆಳವಣಿಗೆ ಕ೦ಡುಬರುತ್ತದೆ; 
ರಾಜಶಕ್ತಿಯಿ೦ದ ಪುರೋಹಿಶಶಕ್ತಿಯು ಹೇಗೆ ಯಾವಾಗ ಬೇರ್ಪಟ್ಟಿತೆಂಬುದಕ್ಕೆ ಆಧಾರ 
ಸಿಕ್ಕುವುದಿಲ್ಲ. ಆದರೆ ಯುಗ್ಬೇದದ ಮೊದಲನೆಯ ಸೂಕ್ತದಲ್ಲಿ ಅಗ್ನಿಯನ್ನು ಪುರೋಹಿತ 
(ಪುರ:-ಮುಂದೆ, ಹಿತ-ಇಡಲ್ಪಟ್ಟವ) ಎ೦ದು ಹೇಳಿರುವುದರಿ೦ದ ಪುರೋಹಿತ ಸಂಸ್ಥೆಯೇ 
ಮೊದಲಿನದೆಂದೂ ಅದರಿ೦ದ ಆಮೇಲೆ ರಾಜಶಕ್ತಿಯು ಬೇರ್ಪಟ್ಟು ಪ್ರತ್ಯೇಕ ಸಂಸ್ಥೆಯಾಗಿ 
ಬೆಳೆಯಿತೆ೦ದೂ ಹೇಳುವುದೇ ಹೆಚ್ಚು ಉಚಿತವಾಗಿ ತೋರುತ್ತದೆ. ಏಕೆಂದರೆ ಬಸುಗಳಿಗೆ 
ತಿಳಿದಿರುವಂತೆ ಭಾರತದಲ್ಲಿ ರಾಜನು ಕ್ಷತ್ರಿಯ; ಅವನು ದೇವರಲ್ಲ, ಬ್ರಾಹ್ಮಣರು ಅವನಿಗೆ 
“ಪೂಜ್ಯರು”-ಬ್ರಾಹ್ಮಣರಿಗೆ ಅವನು “ಪೂಜ್ಯ”ನಲ್ಲ- ಅವರು ಅವನ ಪಾದವನ್ನು ಹಿಡಿಯರು; 
ಬ್ರಹ್ಮತೇಜಸ್ಸು ಕ್ಟಾತ್ರತೇಜಸ್ಸಿಗಿಂತ ಬಲವುಳ್ಳದ್ದೆಂಬ ವಿಶ್ವಾಮಿತ್ರನ ಮಾತು, “ಖಡ್ಗಕ್ಕಿಂತ 
ಲೇಖನಿಯೇ ಅಧಿಕ ಬಲವುಳ್ಳದ್ದು” ಎಂಬ ಗಾದೆಯನ್ನು ನೆನಪಿಗೆ ತಂದುಕೊಡುತ್ತದೆ. 
ಅಗ್ನಿಸೂಕ್ತವು ಅಗ್ನಿಯನ್ನು ತಂದೆಗೆ ಹೋಲಿಸಿರುವುದರಿ೦ದ ಮನೆಯಲ್ಲಿ ನಡೆಯುತ್ತಿದ್ದ 
ತಂದೆಯ ಯಜಮಾನಿಕೆಯು ರಾಜ್ಯದ ತಂದೆಯೆಂದು ತೋರಿರಬಹುದಾದ ರಾಜನ 
ಕಲ್ಪನೆಗೆ ಎಡೆಗೊಟ್ಟಿರುವ ಸ೦ಭವವೂ ಅದರಿಂದಲೇ ಸೂಚಿತವಾಗುತ್ತದೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೬೮೫ * 


ಪ್ರಾಚೀನ ಜನಾ೦ಗಗಳ ದೇವರುಗಳಿಗೆ ಮನುಷ್ಯ ಸಹಜವಾದ ಹಲವಾರು 
ದೌರ್ಬಲ್ಯಗಳಿರುತ್ತಿದ್ದವು. ಆದುದರಿಂದ ಅವುಗಳಲ್ಲಿ ಅನೇಕ ಜನಾ೦ಗಗಳು ರಾಜನನ್ನು 
ದೇವರೆಂದು ತಿಳಿದುಕೊಳ್ಳುವುದರಲ್ಲಿ ಬಹಳ ಕಷ್ಟಪಡಬೇಕಾಗಲಿಲ್ಲ. ಆದರೆ ಭಾರತದಲ್ಲಿ 
ಮಾತ್ರ ರಾಜನು ದೇವರಿಗಿ೦ತ ಕೆಳಗಿನವ. ಉಳಿದ ಪ್ರಾಚೀನ ಜನಾ೦ಗಗಳ ರಾಜರಂತೆ 
ಈತನು 1೫೫-6೭7೮: ಕಾಯದೆ ಪಾಸು ಮಾಡಬಲ್ಲವನಾಗಿರಲಿಲ್ಲ. ಕಾಯದೆಗಿಲ್ಲಿ ವೇದ- 
ಸ್ಮೃತಿಗಳು ಪ್ರಥಮಮೂಲ; ಅವು ಬ್ರಹ್ಮ ಶಕ್ತಿಯ ವಿವರಣೆಗೆ (10/001618000 08 
1111800) ಒಳಪಟ್ಟಿದ್ದವು. ರಾಜ ಶರೀರದಲ್ಲಿ “ಇಂದ್ರ, ಅನಿಲ, ಯಮ, ಸೂರ್ಯ, 
ಅಗ್ನಿ, ವರುಣ, ಚ೦ದ್ರ ಮತ್ತು ಕುಬೇರರ ಅಂಶಗಳಿವೆ” ಎಂದಿರುವುದೂ ಅವನು 
ನರರೂಪದ ವಿಷ್ಣುವೆ೦ಂದಿರುವುದೂ ಅವನ ಆಜ್ಞೆಯನ್ನು ಜನರು ಉಲ್ಲಂಘಫಿಸಬಾರದು- 
ಎಂಬಿಪ್ಲೇ ಉದ್ದೇಶದಿಂದ ಹೇಳಿದ್ದೆಂಬುದು ಮನುಸ್ಮತಿಯಿಂದ ಸ್ಪಷ್ಟವಾಗುತ್ತದೆ;- 


“50 111 17018 10 101118 1785 1055 11180 ೩ 8೦6 ೩೧61055, 111 50110 178)5, (180 
(70 818117110೯” ಎ೦ದು ಸಿ.ಎನ್‌. ಪಾರ್ಕಿನ್‌ಸನ್‌ ಹೇಳಿರುವುದು ಮೇಲಿನ ಸಿದ್ಧಾಂತವನ್ನು 
ಸಮರ್ಥಿಸುತ್ತದೆ. 

ರಾಜನನ್ನು ದೇವರೇ ಎಂದು ತಿಳಿದ ಈಜಿಪ್ಟಿನ ಪ್ರಾಚೀನ ಜನರಂಥವರು ಅವನು 
ಸತ್ತಾಗ ದೇವರು ಹೇಗೆ ಸಾಯುತ್ತಾನೆ? ಎಂಬ ಸಂಶಯವನ್ನು ತಾಳಲಿಲ್ಲವೆ? ತಾಳಿದ್ದರೆ 
ಅದರ ಪರಿಹಾರಕ್ಕೆ ಅವರು ಯಾವ ಗ್ರಾಹ್ಯವಾದ ವಿವರಣೆಯನ್ನು ಹುಡುಕಿಕೊ೦ಂಡರು- 
ಎಂಬುದಕ್ಕೆ ಐತಿಹಾಸಿಕ ಆಧಾರ ಸಿಕ್ಕುವುದಿಲ್ಲ. “ಕಡಲುಗಳ್ಳರು ಕೂಡ ನಾವಿಕರೊಡೆಯನನ್ನು 
ಆರಿಸಿಕೊಳ್ಳುತ್ತಾರೆ” ಎ೦ದು ಬರ್ನಾಡ್‌ ಷಾ ಹೇಳಿದ್ದನ್ನು ಖಂಡಿಸಲು ಪಾರ್ಕಿನ್‌ಸನ್ನನು- 
ಹಿ೦ದೆ ದಕ್ಷಿಣ ಸುಡಾನಿನ ನ್ಯೂರರು ರಾಜನಿಲ್ಲದೆ (ಆಡಳಿತಗಾರನಿಲ್ಲದೆ) ಬಹುಕಾಲ 
ಬದುಕಿದ್ದರು-ಎಂದಿರುವುದು ಸರಿಯಾದ ಉತ್ತರವಲ್ಲ. “1/191!15 181/-ಬಲವೇ ನ್ಯಾಯ? 
ಎಂಬ ಕಾಡಿನ ಕಾಯಿದೆ ಪ್ರಾಣಿಗಳಿಗೂ, ಮನುಷ್ಯರಿಗೂ ಸಮಾನವಾಗಿ ಇದ್ದುದರ 
ಸತ್ಯವನ್ನು ಅಲ್ಲಗಳೆಯಲಾಗದುದರಿ೦ದ, ಯಾವ ಮುಖಂಡನೂ ಇಲ್ಲದೆ ಒಂದು 
ಜನಸಮೂಹ ಬಹಳ ಕಾಲ ಪ್ರಾಥಮಿಕ ವ್ಯವಸ್ಥೆಯಿ೦ದಾದರೂ ಬದುಕಿ ಇತ್ತು ಎಂದು 
ಹೇಳುವುದು ಅತ್ಯಂತ ಅಸಂಭವ. ಮುಖಂಡತನವನ್ನು ಕೆಲವರು ಅಜ್ಜನಲ್ಲಿ. ಕೆಲವರು 
ಅಪ್ಪನಲ್ಲಿ, ಮತ್ತೆ ಕೆಲವರು ದೇವನಲ್ಲಿ (ಅವನ ಪ್ರತಿನಿಧಿಯಾದ ಪುರೋಹಿತನಲ್ಲಿ), 
ಇನ್ನೂ ಕೆಲವರು ಸೇನಾಪತಿಯಲ್ಲಿ ಗುರುತಿಸಿ, ಮನ್ನಿಸಿ, ಅವನ ಅಂಕೆಗೊಳಗಾಗಿ, ಅವನ 
ಸಂಘಟನ-ಮಾರ್ಗದರ್ಶನಗಳ ಮೂಲಕ ತಮ್ಮನ್ನೂ ತಮ್ಮ ಆಸ್ತಿಯನ್ನೂ ಕಾಯ್ದುಕೊಳ್ಳದೆ 
ಬಹಳಕಾಲ ಉಳಿಯಲು ಸುತ್ತಲಿನ ಬರ್ಬರ ಜೀವಜಾತದ ನೈಸರ್ಗಿಕ ದುಷ್ಟವೃತ್ತಿ 
ಎಂದೂ ಬಿಡಲಾರದು. ಅಂಥ ಮುಖಂಡನನ್ನು ಗೌಡನೆನ್ನಬಹುದು. ಕಪ್ತಾನನೆನ್ನಬಹುದು, 
ಗುರುವೆನ್ನಬಹುದು, ಹಿರಿಯಮಣಿ ಎನ್ನಬಹುದು, ರಾಜನೆನ್ನಬಹುದು, ಮುಖ್ಯಮಂತ್ರಿ 
ಎನ್ನಬಹುದು- ಈ ಎಲ್ಲ ಹುದ್ದೆಗಳಿಗೂ ನೇತೃತ್ವವು ಸಾಧಾರಣ; ಅಧಿಕಾರ, ರಕ್ಷಕತ್ವವು 
ಸಾಮಾನ್ಯಗುಣ; ಈ ಸಾಧಾರಣವಾದ ಅಧಿಕಾರದ ದೇಶವ್ಯಾಪ್ತಿ. ಪ್ರಕರಣವ್ಯಾಪ್ತಿಗಳಿಂದಲೂ 


* ೭೮೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಇದರ ಮೂಲ ಅಂಶಗಳ ಭೇದದಿ೦ದಲೂ ರಾಜಾದಿ ವಿವಿಧ ಪ್ರಭುತ್ವಗಳು ರೂಪಿತವಾಗಿವೆ- 
ಎಂಬುದನ್ನು ರಾಜ್ಯಶಾಸ್ತ್ರದ ಅಭ್ಯಾಸಿಗಳು ಎಲ್ಲೂ ಅಲ್ಲಗಳೆದಿಲ್ಲ. ಆದುದರಿ೦ದ ೦೫1೮1೬ 
೦೯ 57 ರಾಜಶಕ್ತಿಯ ಬ ಚತ ಬಗ್ಗೆ ಪ್ರಾಚೀನ ಜನಾಂಗದ ಮಾನವ ಶಾಸ್ತ್ರೀಯ 
ಮೂಲ ಪ್ರವ ತ್ತಿಗಳಿಗೂ ಇಂದಿನ ಜನರ ಮೂಲಪವ ೈತ್ರಿಗಳಿಗೂ ಜಾತಿಭೇದವಿಲ್ಲ. ಸನ್ಯಾ ಗಳ 
ಸಮುದಾಯದಲ್ಲಾದರೂ ಒಮ್ಮೆ ಮುಖಂಡನ ಅವಶ್ಯಕತೆ ಉದಯವಾಗದಿರದು. 780 
51810 ೪1111 ೫1707 ೩೫1೩) ರಾಜ್ಯವು (ಸರಕಾರವು) ಲಯ ಹೊಂದುವುದು ಎಂಬ 
“ಸೋಶಲಿಸಮ್ಮಿನ'” ಹಗಲುಗನಸಿಗೂ ಪ್ರಾಚೀನ ಜನಸಮುದಾಯದಲ್ಲಿ ಎಂದಾದರೂ 
ಒಮ್ಮೆ ಮುಖಂಡನಿದ್ದಿದ್ದಿಲ್ಲ ಎಂಬ ಊಹೆಗೂ ಬಹಳ ವ್ಯತ್ಯಾಸವಿಲ್ಲ. 

ಇ 


೭೮೭ * 


ಮ 


ರಾಜಶಕ್ತಿಯ ವಿಕಾಸ 


ಕೃಷಿಕ ನಾಗರಿಕತೆಗೆ ರಾಜನು ಅವಶ್ಯಕನಾದ ಹಾಗೇ ಪಶುಪಾಲಕ ನಾಗರಿಕತೆಗೂ 
ರಾಜನ ಆವಶ್ಯಕತೆಯುಂಟಾಯಿತು. ಒಕ್ಕಲಿಗೆ ಧಾನ್ಯವು ಧನವಾದರೆ, ಪಶುಪಾಲನಿಗೆ 
ಪಶುಗಳೇ ಆಸ್ತಿ. ಅವನಿಗೆ ಮನೆ-ಮಾರುಗಳ ಸ್ಥಾಯಿತ್ವವಿದ್ದರೆ, ಇವನಿಗೆ ಶಿಬಿರ ಜೀವನದ 
ಸಂಚಾರಿತ್ವವಿದೆ. ಮೇವಿದ್ದಲ್ಲಿಗೆ ದನ-ಕರು-ಕುರಿ-ಆಡುಗಳನ್ನು ಅಟ್ಟಕೊ೦ಡು ಹೋಗುವ 
ಸಮುದಾಯಕ್ಕೆ ಲಾಭನಷ್ಟಗಳು ಅಸ್ಕಿಮಿತ ಮತ್ತು ಹೆಚ್ಚು ಅನಿರೀಕ್ಷಿತ. ಕಾಲಕಾಲಕ್ಕೆ ಹೆಚ್ಚು 
ಮೇವಿರುವ ಹೊಸ ಹೊಸ ಸ್ಥಳಗಳನ್ನು ಅಂದಾಜು ಮಾಡಿ ಅಲ್ಲಿಗೆ ತನ್ನವರನ್ನು 
ಕರೆದೊಯ್ಯುವ ಮಾರ್ಗದರ್ಶಕ ಮುಖಂಡನೇ ಸಂಚಾರಿಗಳ ಅರಸ. ಕೃಸ್ತದೇವರಾಸ್ತ್ರದಲ್ಲಿ 
ಅವನೇ 1710 8006 58008010 ಅವಿಪಾಲ, ಕುರುಬ. ಈತನಿಗೆ ಅರಮನೆಯಿಲ್ಲ; ಪಶುಗಳ 
ದೊಡ್ಡ ಹಿ೦ಡಿನಿಂದ ಮಾತ್ರ ಇವನ ಅರಸುತನವನ್ನು ಗುರುತಿಸಬಹುದು. ಜ್ಞಾನ ವಿವೇಕಗಳೇ 
ಇವನ ಪರಾಕ್ರಮ. ದೊಡ್ಡ ಹಿಂಡಿನ ಒಡೆಯನು ಬೇಗನೆ ಶ್ರೀಮಂತನಾಗಬೇಕೆಂದು 
ವ್ಯಾಪಾರಕ್ಕಾರಂಭಿಸುವುದು ಸಹಜ; ಇಂ೦ಥವನನ್ನು ದೇವತಾಸ್ವರೂಪನೆಂದು ಇವನ 
ಅನುಯಾಯಿಗಳು ಭಾವಿಸಲಾರರು. ಮಧ್ಯ ಏಶಿಯದ ಅನೇಕ ಪ್ರಾಚೀನ ಸಮುದಾಯಗಳಲ್ಲಿ 
ಇಂಥ ರಾಜರು ಇರುತ್ತಿದ್ದರು. 


ಯುದದ ಹುಟ್ಟು 
ಲ ಲ 


ಸಂಚಾರಿಗಳು ಸ್ಥಾಯಿಗಳನ್ನು ಕೀಳ್ಗಳೆಯುತ್ತಾರೆ; ಮತ್ತು ಅವರ ಗುಂಪುಗಳಲ್ಲಿ 
ಸ್ಥಾನ ತಾರತಮ್ಯಗಳು ಅಧಿಕ; ಸಂಚಾರಿಗಳಲ್ಲಿ ಬಡತನ ಹೆಚ್ಚು; ವೇಗವಾಗಿ ತಿರುಗುವ 
ಒಂಟೆ ಕುದುರೆಗಳ ಸವಾರಿ ಸುಲಭ; ಸ್ಥಾಯಿಗಳಲ್ಲಿ ಶ್ರೀಮಂತಿಕೆ ಹೆಚ್ಚು. ಅವರ ಆಸ್ತಿ 
ಶಿಥಿಲರಕ್ಷಣೆಗೆ ಒಳಪಟ್ಟಿರುವುದು ಸಾಮಾನ್ಯ ಆದುದರಿಂದ ಈ ಎರಡು ವರ್ಗಗಳಲ್ಲಿ 
ಕಲಹ, ಕದನ ಉಂಟಾದದ್ದು ಹೆಚ್ಚು. ಅಂಥ ಕದನಗಳಲ್ಲಿ ಸಂಚಾರಿಗಳಿಗೆ ಗೆದ್ದರೆ ಅತಿ 
ಲಾಭ. ಸೋತು ಓಡಿಹೋದರೆ ಬಹಳ ನಷ್ಟವಾಗದು; ಸ್ಥಾಯಿಗಳಿಗೆ ಗೆದ್ದರೆ ಸ್ವಲ್ಪ ನಷ್ಟ, 
ಸೋತರೆ ಸರ್ವನಾಶ. ಆದುದರಿಂದ ಯುದ್ಧ ಹುಟ್ಟಿದ್ದು ಬಹುಶಃ ಸ೦ಚಾರಿ ಜನಾ೦ಗಗಳಲ್ಲೇ 
ಮೊದಲು ಎ೦ದು ಊಹಿಸಲಾಗಿದೆ. ಅರಿಸ್ತೋತಲನು (%&೫157071.॥) ಮೈದಾನದಿರುಕರು 


* ೭೮೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಾಮಾನ್ಯವಾಗಿ ಪರಾಕ್ರಮಿಗಳು ಎ೦ದು ಅಭಿಪ್ರಾಯಪಟ್ಟದ್ದು ಬಹುಶಃ ಈ ಅ೦ಶವನ್ನು 
ಗಮನಿಸಿಯೇ ಇರಬೇಕು. 


ಹಲವು ವೃತ್ತಿಗಳು 


ಯುದ್ಧದ ನೇತೃತ್ವವನ್ನು ರಾಜನೇ ವಹಿಸಿದಲ್ಲೆಲ್ಲಾ ರಾಜನು ಯುದ್ಧ ವೀರನೆನಿಸಿ 
ಜನಪ್ರಿಯತೆಯನ್ನೂ ಹೆಚ್ಚಿನ ಅಧಿಕಾರವನ್ನೂ (ಗೆದ್ದಾಗ) ಪಡೆಯುತ್ತಿದ್ದನು. ಅವನು 
ಅರಮನೆಯಲ್ಲೇ ಉಳಿದು ಸೇನಾಪತಿಯೊಬ್ಬನನ್ನು ಡೇವಿಡ್ದನ೦ತೆ ನಿಯಮಿಸಿ ಯುದ್ಧ 
ಮಾಡಿಸಿದಾಗ ಅವನಿಗೆ ಗೆಲವು ಅಷ್ಟು ಆಕರ್ಷಣೆಯನ್ನು ಕೊಡಿಸುತ್ತಿದ್ದಿಲ್ಲ. ಜನರ 
ಐಕ್ಕಕ್ಕೆ ರಾಜನು ಸ೦ಕೇತ ಎನಿಸಿದ್ದು ಯುದ್ಧಗಳು ನಡೆದಾಗ; ಸ೦ರಕ್ಷಣೆಗಾಗಿ ಕೋಟೆಗಳನ್ನು 
ಕಟ್ಟಿದಾಗ, ರಾಜನ ಪ್ರಭುತ್ವವು ಯಾವಾಗಲೂ ಆಸ್ಥಾನ ದೊರೆಗಳನ್ನು (1100169) 
ನಿರ್ಮಿಸಿಕೊಳ್ಳುತ್ತಿತ್ತು. ಯುದ್ಧಗಳು ಅಂಥ ದೊರೆಗಳ ಸಂಖ್ಯೆ, ಪ್ರತಿಷ್ಠೆ, ಪ್ರಭಾವಗಳನ್ನು 
ಹೆಚ್ಚಿಸುತ್ತಿದ್ದವು. ರಾಜಬಂಧುಗಳಲ್ಲದೆ ಇತರರೂ ಸೈನ್ಯದಲ್ಲಿ ಸರದಾರರ ಒಂದು ವರ್ಗವು 
ಸಾಮಾನ್ಕರಿ೦ದ ಭಿನ್ನವಾಗಿ ಬೆಳೆದು ನಿಲ್ಲುವಂತಾಯಿತು. ಯುದ್ಧವೀರರ ಚರಿತ್ರೆಯು 
ಮಹಾಕಾವ್ಯಗಳ (808105) ಉದಯಕ್ಕೂ ಕಾರಣವಾಯಿತು. ರಾಜನ ಜೊತೆಗೆ ವೀರ 
ಸರದಾರರೂ ಕೆಲಮಟ್ಟಿಗೆ (ಸಾಹಸ ಪ್ರದರ್ಶನದಿ೦ದ) ದೇವಾ೦ಶ ಸ೦ಭೂತರೆಂಬ ನಂಬಿಗೆ 
ಕ್ರಮೇಣ ಉದಯಿಸಿತು. ಅವರು ಸಾಮಾನ್ಯರಲ್ಲ ಮಾನ್ಯರು-ಎನ್ನಿಸಿದರು. ಯುದ್ಧವೀರರ 
ಪತ್ನಿಯರಿಗೆ ಪಾತಿವ್ರತ್ಯದ ಅಗತ್ಯವನ್ನು ತೊಡಿಸಲಾಯಿತು. ಸೆರೆಯಾಳುಗಳಿಂದ 
ಗುಲಾಮರನ್ನಿಟ್ಟುಕೊಳ್ಳುವುದು ರೂಢಿಯಾಯಿತು. ತೆರಕಾರತನವೂ ಯುದ್ಧದಿಂದ ಜನರ 
ಮೇಲೆ ಹೇರಲ್ಪಟ್ಟತು; ಕರವಸೂಲಿಗೆ ಲೆಕ್ಕಪತ್ರ, ಅ೦ದಾಜು, ಅಳತೆ, ಪುರಾವೆ, ದಾಖಲೆಗಳು 
ಬೇಕಾದವು. ಇದರಿಂದ ಲೆಕ್ಕಿಗರ (.%೦೦೦01೩7) ವರ್ಗ ಹುಟ್ಟಿತು. ಯುದ್ಧದ 
ಪೂರ್ವಯೋಜನೆಯಲ್ಲಿ ಬರುವ ಭೂಪಟಗಳ ಸಿದ್ಧತೆ, ಮಾರ್ಗಪ್ರತಿಬ೦ಧಗಳ ನಾಶಕ್ರಮ, 
ವಾಹನ ಸಜ್ಜೆ ಮುಂತಾದವುಗಳಿಗಾಗಿ ವಿಶೇಷಜ್ಜ್ಞರೂ ತಾಂತ್ರಿಕರೂ ಅಗತ್ಯವಾದರು. 
ಗಾಯಗೊಂಡ ಪ್ರಾಣಿಗಳಿಗೂ ಯೋಧರಿಗೂ ಚಿಕಿತ್ಸೆಯನ್ನು ಒದಗಿಸಲು ವೈದ್ಯರ ವರ್ಗ 
ರೂಪಿತವಾಯ್ತು. ಗೆದ್ದ ಜಾಗಗಳ ಆಡಳಿತಕ್ಕೆ ನುರಿತ ಆಡಳಿತಗಾರರು ಬೇಕಾದರು. ಇದೇ 
ಪ್ರಕಾರ ಇನ್ನೂ ಹಲವಾರು ಬಗೆಯ ಉದ್ಯಮಿಗಳ, ತಾಂತ್ರಿಕರ, ಕಲಾಕಾರರ ಉದಯಕ್ಕೆ 
ಯುದ್ಧವು ಹಿಂದೆ ಕಾರಣವಾಯಿತು. ಈ ವರ್ಗಗಳ ಬೆಳವಣಿಗೆಯು ರಾಜಶಕ್ತಿಯ 
ವಿಸ್ತಾರವನ್ನು ತ್ವರಿತಗೊಳಿಸಿದಂತೆ ರಾಜಶಾಸನವನ್ನೂ ಜಟಿಲಗೊಳಿಸುತ್ತಾ ಹೋಯ್ತು. 


ಚತುರಂಗಬಲದೊಡನೆ ರಾಜನು ಯುದ್ಧಕ್ಕೆ ಹೊರಟಾಗ ಅವನೊಡನೆ ಹೋಗುತ್ತಿದ್ದ 
ವಿವಿಧ ಉದ್ಯೋಗಿಗಳನ್ನು ಯಕ್ಷನಾಟಕಗಳಲ್ಲಿ ಸ್ಪಷ್ಟವಾಗಿ ಕೇಳಬಹುದು. ಮಾವುತ, 
ಮಲ್ಲ, ಬ೦ಡಿಯವ, ಅಭಿಚರ, ಜಾಂಫಿಕ, ಪುರೋಗ, ಮಂದರ, ಜಂಘಾಲ, ಜೈತ್ರ, 
ಅಭ್ಯಮಿತ್ರ, ಊರ್ಜಸ್ವ, ಅನುಕಾಮೀನ ಅತ್ಯಂತೀನ, ವೈದ್ಯ, ವಾದಕ, ವೈತಾಳಿಕ, ಮಾಗಧ, 
ಪಾಥಕ, ಗಣಕ, ಲೇಖಕ, ಮುಂತಾದವರು. ಶಸ್ತ್ರ ಕವಚ-ವಾಹನಗಳ ನಿರ್ಮಾಣಕ್ಕಾಗಿ 
ಎಜ್ಞಾನ-ಕಲೆ-ಹಿ೦ದಿಗಿಂತ ಹೆಚ್ಚು ಪ್ರಮಾಣಗಳು ದೊರಕುತ್ತವೆ. ರಾಜಪ್ರಭುತ್ವದಲ್ಲಿ ಯುದ್ಧವು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೬೮೯ * 


ಹಿಂದೆ ನಾಗರಿಕತೆಯ ಎಸ್ತರಣಕ್ಕೆ 
ಉಂಟು. 


ಮೊದಲ ಯುದ್ಧ 


ಕ್ರಿಪೂ. ೨೭೫೦ರಲ್ಲಿ ಅಗದೆಯ ಸರಗೋನನು ಸುಮೇರಿಯವನ್ನು ಗೆಲ್ಲಲು ಮಾಡಿದ 
ರಥ ಯುದ್ಧವು ಅಭಿಲಿಖಿತವಾದ ಮೊದಲನೆಯ ಜಗತ್‌ ಪ್ರಸಿದ್ಧ ಯುದ್ಧ. ಕ್ರಿಪೂ. ೩- 
೩೧/೨ ಸಾವಿರ ವರ್ಷಗಳ ಹಿಂದೆಯೇ ಸುಮೇರಿಯನ್ನರು (೮೫61013) ಕೋನಲಿಪಿಯ 
ಮೂಲಕ ಬರೆಯುವುದನ್ನು ಕಲಿತಿದ್ದರು. ಚೀನದ ಬರವಣಿಗೆಯ ಆರ೦ಭಕಾಲ ಸುಮಾರು 
ಕ್ರಿಪೂ. ೨೦೦೦; ಚೀನೀಯರದು ಚಿತ್ರಲಿಪಿ (8101081೩08)). ಆಗ ಸಿರಿಯದಲ್ಲಿ ೨೨ 
ವ್ಯಂಜನಗಳ ವರ್ಣಮಾಲೆ ರೂಪಿತವಾಯ್ತು: ಫಿನಿಷಿಯನ್‌, ಗ್ರೀಕ್‌ ಮತ್ತು ರೋಮನ್‌ 
ವರ್ಣಮಾಲೆಗಳು ಅದರ ಮುಂದಿನ ವಿಕಾಸ ರೂಪಗಳು. 


ಆಡಳಿತ, ಓದುಬರಹ ಮತ್ತು ಗುಮಾಸ್ತವರ್ಗಗಳು ಪರಸ್ಪರ ನಿಕಟವರ್ತಿಗಳಾಗಿ 
ರಾಜಪ್ರಭುತ್ವದಲ್ಲಿ ಹುಟ್ಟಿ ಬೆಳೆದಂಥವು. ಈ ಅ೦ಶವು ಕೃಷಿ ಮತ್ತು ದನಗಾಹಿ (ಕುರಿಗಾಹಿ) 
ನಾಗರಿಕತೆಗಳೆರಡಕ್ಕೂ ಸಾಧಾರಣ. ರಾಜನ ಆಸ್ಥಾನ ದೊರೆಗಳ ವರ್ಗದ ಜೊತೆಗೆ 
ಲೇಖನ ದೊರೆಗಳ (ನೌಕರರ, ಗುಮಾಸ್ತರ ಕಾರಕೂನರ, ಪ್ರಾಧಿಕಾರಿಗಳ ಪ್ರಶಾಸಕರ 
ವರ್ಗವೂ ಸಹಜವಾಗಿ ತಲೆಯೆತ್ತಿತು.) ರಾಜಪ್ರಭುತ್ವವು ಕ್ಷಯಹೊಂದಿ ವಎರಾಜಪ್ರಭುತ್ವ 
ಬ೦ದ ಈಗಲೂ ಲೇಖನ ದೊರೆತನವೊ೦ದು (5001701880 ಉಳಿದು ಬೆಳೆಯುತ್ತಿರುವುದು 
ಎಲ್ಲರಿಗೂ ಕಾಣಿಸುವ ಸ೦ಗತಿ. 


ಆರ್ಯ ಪೂರ್ವ ಕಾಲೀನ ಕಂದಮಿಳರಲ್ಲಿ “ಕೋ” ಎಂದರೆ “ದೇವ” ಮತ್ತು 
“ದೊರೆ” ಎಂಬ ಎರಡೂ ಅರ್ಥಗಳಾಗುತ್ತಿದ್ದವು. ಕೋಟೆ ಕಟ್ಟಿಕೊ೦ಡಿದ್ದವನು “ಕೋ”. 
ದೇವನಿಗೆ ಈ ಜಗತ್ತೇ ಕೋಟೆ. ದೇವಾಲಯ (ಕೋಯಿಲ್‌) ಅದರ ಪ್ರತೀಕ. ಹಾಗೆ 
ದೊರೆಯು ನಾಡಿಗರಿಗೆ ದೇವ, ಸ್ವಾಮಿ, ಒಡೆಯ; ಅವನ ಕೋಟೆ ದೇವಾಲಯವನ್ನು 
ಪ್ರತಿನಿಧಿಸುತ್ತದೆ. 

ಇಂದಿನ ಭಾರತ ಪ್ರದೇಶದೊಳಗೆ ಸ್ಪಷ್ಟವಾದ ಆರ್ಯಾಗಮನದ ಕಾಲವು ಸುಮಾರು 
ಕ್ರಿಪೂ. ೩೦೦೦. ಅದರ ಹಿ೦ದಿನದು ಸಿ೦ಧು ಕೊಳ್ಳದ ಸಂಮಿಶ್ರ ನಾಗರಿಕತೆಯ ಕಾಲ; 
ಕಟ್ಟಳೆಗಳು ಅಂದಿನ ಕಂದಮಿಳರ ಹಾಗೂ ಆರ್ಯರ ಸಂಮಿಶ್ರ ಸಮಾಜದ ಕಾಯಿದೆಗಳು. 


ಯಗ್ವೇದ ಕಾಲದ ವೈದಿಕ ಸಂಸ್ಕೃತಿಯಲ್ಲಿ “ರಾಜನ್‌” ಎಂದರೆ “ದೊರೆ”, 
“ಸಾರ್ವಭೌಮ”, ರಾಜಪುತ್ರ” ಅಥವಾ “ಪ್ರಮುಖ” ಎಂಬ ಅರ್ಥವಿತ್ತು. ಆಮೇಲೆ 
ಅದಕ್ಕೆ “ಸೈನಿಕ ಜಾತಿಯವ (ಕ್ಷತ್ರಿಯ) ಎಂಬ ಅರ್ಥವು ಆಶ್ವಲಾಯನ ಶ್ರೌತಸೂತ್ರದ 
ಕಾಲದಲ್ಲಿ ರೂಢವಾಯಿತು. ಮಹಾಭಾರತವು ಯುಧಿಷ್ಠಿರನನ್ನು “ರಾಜ''ನೆಂದಿತು. 
ರಾಜನೆಂದರೆ ಸರಕಾರ, “ಮಾರ್ಗದರ್ಶನ'' ಎ೦ಬ ಅರ್ಥಗಳೂ ಖಗ್ಯೇದದ ೧೦ನೆಯ 
ಮಂಡಲದ ಅವಧಿಯಲ್ಲಿ ರೂಢಿಯಲ್ಲಿದ್ದವು. “ಕ್ಷತ್ರ ಎಂದರೆ “ಪ್ರಭುತ್ವ”, “ಶಕ್ತಿ” 


ಕಾರಣವಾಯಿತು; ಹಾಗೂ ಎನಾಶಕ್ಕೆ ಕಾರಣವಾದದ್ದೂ 


* ೭೯೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


“ಶ್ರೇಷ್ಠತೆ ಎಂಬ ಅರ್ಥಗಳು ಖುಗ್ವೇದ ಕಾಲೀನ: “ನಾರ್ಡಿಕ-ಆರ್ಯನ್ನರು” ಸಂಚಾರಿ 
ಪಶುಪಾಲಕರಾಗಿದ್ದರೆ೦ಬುದು ಐತಿಹಾಸಿಕರ ಊಹೆಯಾಗಿರುವುದರಿಂದ ಅವರಿಗಿಂತ 
ಹಿಂದೆ ಭಾರತದಲ್ಲಿದ್ದ ಕೃಷಿಕ ನಾಗರಿಕತೆಯ ಜನರನ್ನು ಅವರು ಸುಲಭವಾಗಿ 
ಸೋಲಿಸಿರಬಹುದಾಗಿದೆ. ಅವರ ಇಂದ್ರನು “ದೇವ” ಮತ್ತು “ರಾಜ”; ಅದರಲ್ಲೂ ಸ್ವತಃ 
ಯುದ್ಧ ಮಾಡುವ ನೇತೃ. ಅಗ್ನಿಯು ಯಜ್ಞದೇವನಾದ ಪುರೋಹಿತ. ಅವನು ಮೊದಲು 
ರಾಜಾಧಿಕಾರವನ್ನು ಚಲಾಯಿಸಿರಬಹುದಾದರೂ ಅನ೦ತರ ಅವನು ಇ೦ದ್ರನ ಅನುಯಾಯಿ. 
ಇಂದ್ರನು “ಬ್ರಾಹ್ಮ” ವೃತ್ತಿಯಲ್ಲಿ ಮೊದಲು ಇದ್ದಿರಬಹುದಾದರೂ ಆಮೇಲೆ ಕ್ಷಾತ್ರ” 
(111118೧) ವೃತ್ತಿಗೇ ಅವನು ಹೆಸರಾದನು. ರಾಜತ್ವದ ಕಲ್ಪನೆಯ ೨ನೆಯ ಮಜಲಿನ 
ವಿಕಾಸದಲ್ಲಿ ರಾಜರು ತಮ್ಮ ಅಧಿಕಾರ ದೈವದತ್ತ (011176 8180! ೦ 1785010) 
ಎ೦ದು ಘೋಷಿಸಿದ್ದು ಯೂರೋಪಿನ ಅನೇಕ ದೇಶಗಳಲ್ಲಿ ಕಂಡುಬಂದಿದೆ. 

ಅ) ರಾಜಪ್ರಭುತ್ವವು ದೇವರ ಆಜ್ಞೆಯಿಂದ ರೂಢವಾದ ಸಂಸ್ಥೆ. 

ಬ) ಅರಸರ ಆನುವಂಶಿಕ ವಾರಸುದಾರಿಕೆಂಯು ೦ರರಾವ ಕಾಲಕ್ಕೂ 

ನಿರ್ನಾಮವಾಗತಕ್ಕದ್ದಲ್ಲ. 
ಕ) ರಾಜರು ದೇವರಿಗೆ ಮಾತ್ರ ಜವಾಬುದಾರರು. 


ಡ) ಪ್ರತಿಭಟಿಸದೆ ಯಾವಾಗಲೂ ರಾಜಾಜ್ಞೆಯಂತೆ ನಡೆದುಕೊ೦ಂಡಿರುವುದು ಪ್ರಜೆಗಳ 
ಧರ್ಮ-ವಎಂಬಿವು ದೈವಿಕ ರಾಜಾಧಿಕಾರದ ಚತುಃಸೂತ್ರಿ. 


ಇದು ಸ್ಪಷ್ಟವಾಗಿ ಮೊದಲು ಆವಿರ್ಭೂತವಾದದ್ದು ಬ್ರಿಟನ್ನಿನಲ್ಲಿ-ಕ್ರಿ.ಶ. ೧೦೮೦ 
ಮತ್ತು ೧೧೦೪ರ ನಡುವೆ. ಈ ತತ್ವದ ಪ್ರಚಾರಕನು ಯಾರ್ಕಿನ ಆರ್ಚ ಬಿಷಪ್ಪನ 
ಮನೆಯಲ್ಲಿ ಇರುತ್ತಿದ್ದನು. 


ನಿರಂಕುಶತ್ವ 


ಬುದ್ಧನ ಕಾಲದ ಅನಂತರ ಭಾರತದಲ್ಲಿ ರಾಜರ ದೈವಾಂಶ ಸಂಭವದ ಉಲ್ಲೇಖ 
ಬರುತ್ತದೆ-ಮಹಾಭಾರತ ಮತ್ತು ಮನುಸ್ಮೃಶಿಗಳಲ್ಲಿ. ಅದರ ಪ್ರಕಾರವು ಮೇಲಿನ ನಾಲ್ಕರಲ್ಲಿ 
ಮೊದಲನೆಯ ಸೂತ್ರವನ್ನು ಸಂಪೂರ್ಣವಾಗಿ ಆಧರಿಸಿದ್ದು; ಆದರೆ ಉಳಿದ ಮೂರು 
ಸೂತ್ರಗಳನ್ನು ನಿರಪವಾದವಾಗಿ ಒಪ್ಪಿಕೊಳ್ಳುವುದಿಲ್ಲ. ಪರಸ್ಪರ ಎರುದ್ಧವೆನ್ನಿಸಬಹುದಾದ 
“ಸಾಂಕುಶ ರಾಜಪ್ರಭುತ್ವವನ್ನಲ್ಲದೆ ನಿರಂಕುಶ ರಾಜಪ್ರಭುತ್ಚವನ್ನು ನಮ್ಮ ರಾಜಧರ್ಮಶಾಸ್ತ್ರಗಳು 
ಹೇಳಿಲ್ಲ. ಆನುವಂಶಿಕತೆಯ ಪ್ರಾರಂಭವು ಆಯ್ಕೆಯಿಂದ ಮತ್ತು ಆಯ್ಕೆಯು ಆಪದ್ಭರ್ಮ 
ಎಂಬುದು ಸಿದ್ಧಾಂತ. ಆದರೆ ವ್ಯಾವಹಾರಿಕವಾಗಿ ಕೆಲ ಉದ್ಭಟರಾಜರು ಸರ್ವಾಧಿಕಾರಿಗಳಂತೆ 
ವರ್ತಿಸಿದ್ದರೆ ಆಶ್ಚರ್ಯವಲ್ಲ. ಪ್ರಜಾಪ್ರಭುತ್ವದಲ್ಲಿಯೂ ಉದ್ಭಟ ಉಚ್ಛಾದಧಿಕಾರಿ ನಿರಂಕುಶ 
ಪ್ರಭುವಾದ ಉದಾಹರಣೆಗಳಿಲ್ಲವೆ? ಭಾರತದ ರಾಜರು ಧರ್ಮಶಾಸ್ತದಲ್ಲಿ ಹೇಳಿದ 
ಕಾಯಿದೆಗಳನ್ನು ಜಾರಿಮಾಡಬೇಕಾಗಿತ್ತಲ್ಲದೆ. ಸ್ಪತಃ ಕಾಯಿದೆ ಪಾಸುಮಾಡುವ ಹಕ್ಕು 
ಅವರಿಗೆ ಇರಲಿಲ್ಲ. ನಿರಂಕುಶನಾದ ರಾಜ ಕೂಡ ರಾಜಾಜ್ಞೆಯನ್ನಷ್ಟೇ ತನಗೆ ಬೇಕಾದಾಗ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೯೧ * 


ಹೊರಡಿಸಬಹುದಾಗಿತ್ತು. ರಾಜಾಜ್ಞೆಯು ಹೆಚ್ಚೆಂದರೆ ಒಬ್ಬ ರಾಜನ ಆಳ್ವಿಕೆಯ ಅವಧಿಗಷ್ಟೇ 
ಪರಿಸೀಮಿತವಾಗಿರುತ್ತಿತ್ತು. ಪ್ರಜೆಗಳ ಸ೦ರಕ್ಷಣೆಯ ಹೊಣೆಗೆ ಪ್ರತಿಯಾಗಿ ರಾಜರು ಕರ 
ಕಂದಾಯಗಳನ್ನು "ಹೇರಲು ಹಕ್ಕುಳ್ಳವರಾಗಿದ್ದರು ಎಂದು ಧರ್ಮಶಾಸಗಳಿಂದ 
ತಿಳಿದುಬರುತ್ತದೆ. ಪ್ರಜೆಗಳ ಆಜ್ಞಾಪಾಲನೆಯು ನಾಲ್ಕು ಸೂತ್ರಗಳನ್ನು ಅವಲಂಬಿಸಿತ್ತು: 
೧) ದೇವತೆಗಳ ಅಂಶವು ರಾಜರಲ್ಲಿ ಇದ್ದದ್ದು; ೨) "ಎತ. ಜೀವಿತ, ಸ್ವಾತಂತ್ರ್ಯಗಳನ್ನು 
ಸಂರಕ್ಷಿಸಿಕೊಡುವ ಪ್ರಯೋಜನ; ೩) ಅವನು ದಂಡಿಸಿಯಾನು ಎ೦ಬ ಭಯ; ೪) 
ಮತ್ತು ರಾಜನೂ ಪ್ರಜೆಗಳೂ ಅನಾದಿ ಕಾಲದಿಂದ ರಾಜ್ಯವೆಂಬ ಸಂಸ್ಥೆಯ ಅಂಗಗಳು 
ಎಂಬ ಪರಸ್ಪರ ಒಡ೦ಬಡಿಕೆ-ರಾಜ ಪ್ರಜೆಗಳ ಪರಸ್ಪರ ಅವಲಂಬನದಲ್ಲಿ ಶ್ರದ್ಧ ಇಬ್ಬಣಗಳಲ್ಲೂ 
ಇರುವುದು. "ರಾಜ್ಯವು ಸಪ್ತ ಅಂಗಗಳಿಂದ ರೂಪಿತವಾದದ್ದು: ೧) ರಾಜ್ಯ ೨) ಮುಖ್ಯ ಮಂತ್ರಿ, 
೩) ರಾಜನ ನಂಬಿಗಸ್ಥ ರಾದ ಇತರ ಮಿತ್ರರಾಜರ ಅನುಕೂಲ ಭೋ (೪) ಸಮೃ ದೃವಾದ 
ಕೋಶ (೫1/8/7018! ಇಸ), ೫) ಪ್ರಜೆಗಳ ಸಹಕಾರ. (೬) ಕೋಟೆಕೊತ್ತಲಗಳಿಂದ 
ಸುಭದ್ರವಾದ ರಾಜಧಾನಿ ಮತ್ತು (ಪ) ಬಲಿಷ್ಠವಾದ ಸೈನ್ಯ:- ಈ ಏಳು ಅಂಗಗಳಲ್ಲಿ 
ಎಲ್ಲವುಗಳಿಗೂ ಸಮಾನ ಪ್ರಾಧಾನ್ಯವಿದೆ; ಪ್ರತಿಯೊಂದು ಅಂಗವೂ ಇನ್ನೊಂದರಷ್ಟೇ 
ಅನಿವಾರ್ಯ, ಅಪರಿಹಾರ್ಯ; ಒಂದು ಅಂಗ ನ್ಯೂನವಾದರೂ ರಾಜ್ಯದ ರಾಜ್ಯತ್ವವು ಚ್ಯುತಿ 
ಹೊಂದುತ್ತದೆ. ಬಂಡು ಅಸ ಸಮರ್ಪಕವನ್ನಿಸಿದರೂ ರಾಜ್ಯರಥ ಕುಂಟುತ. ಸಾಗುವ 
ಸ್ಥಿತಿಯುಂಟಾಗುತ್ತದೆ ಎಂಬುದು ಮನು ಕೌಟಲ್ಯ ಬೆಂ ರಾಷ್ಯಶಾಸ್ತ್ರಜ್ಞರ 
ಸಿದ್ಧಾಂತಸಾರ; ಆದುದರಿ೦ದ ರಾಜಕೀಯ ಜೀವನದಲ್ಲಿ ರಾಜನ ಅಸ್ತಿತ್ವದ ಪ್ರಾಮುಖ್ಯವು 
೭ನೆಯ ಒಂದರಷ್ಟು 

“ಅತ್ಯಂತ ಕಡಿಮೆ ಕ್ಷೇತ್ರ ಪರಿಮಿತಿಯನ್ನು ತನ್ನ ಆಡಳಿತ ಕಕ್ಷೆಯಲ್ಲಿಟ್ಟುಕೊಳ್ಳುವ 
ಸರಕಾರವು ಅತ್ಯುತ್ತಮವಾಗಿ ರಾಜ್ಯಭಾರ ನಡೆಸುವ ಸರಕಾರ” ಎ೦ಬ೦ತಹ ನಂಬಿಗೆ 
ಭಾರತದ ರಾಜಪ್ರಭುತ್ವಕ್ಕಿತ್ತು ಎಂಬುದಕ್ಕೆ ಕ್ರಿಸ್ತಶಕದ ಆದಿಕಾಲದ ಅರಸೊತ್ತಿಗೆಯಲ್ಲಿ ಸಹ 
ಗ್ರಾಮ, ನಗರ, ಪಂಚಾಯತಗಳಿ೦ದ ವ್ಯಾಪಕವಾದ ಆಡಳಿತಾಧಿಕಾರವೇ ಸಾಕ್ಷಿ. ಆದರೆ 
ರಾಜನ ಮತ್ತು ಅವನ ಅಧಿಕಾರಿಗಳ ಹೊಣೆ ಏಳು ಅಂಗಗಳಲ್ಲಿ ಉಳಿದ ಎಲ್ಲವುಗಳಿಗಿ೦ತಲೂ 
ಅತ್ಯಧಿಕ ಎ೦ಬುದನ್ನು ಮನು, ವ್ಯಾಸರು ಒತ್ತಿ ಒತ್ತಿ ಹೇಳಿದ್ದಾರೆ. ಕದ್ದುಕೊಂಡು ಹೋದ 
ಮಾಲು ಪ್ರಜೆಗೆ ರಾಜಪುರುಷರ ಪ್ರಯತ್ನದಿಂದ ಸಿಕ್ಕದೆ ಹೋದರೆ ಆ ಕಳ್ಳತನದ 
ಶಾಪವು ರಾಜನಿಗೆ ತಟ್ಟುತ್ತದೆ; ರಾಜನು (ಸರಕಾರವು) ಕಳೆದುಕೊ೦ಡ ಪಜೆಗೆ ನಷ್ಟ 
ಭರ್ತಿಮಾಡಿಕೊಡಬೇಕು ಎ೦ಬುದು ಮನುಮತ; ರಾಜಧರ್ಮವು ಇತರ ಎಲ್ಲ ಧರ್ಮಗಳ 
ಆಚರಣೆ ಸರಿಯಾಗಿ ಸರ್ವತ್ರ ಸಾಗುವಂತೆ ನೋಡಿಕೊಳ್ಳುವುದರಲ್ಲೇ ಸಫಲತೆಯನ್ನು 
ಕಾಣಬಲ್ಲದು ಎ೦ಬುದು ವ್ಯಾಸ, ಕೌಟಿಲ್ಕರ ನಿರ್ಣಯಸಾರ. 

ಸಾಮಾನ್ಯವಾಗಿ ಕ್ರಿಶ. ೭ನೆಯ ಶತಮಾನದ ಅನ೦ತರ ಭಾರತದ ಇತಿಹಾಸದಲ್ಲಿ 


ಶಾಸ್ತ್ರೀಯ ರಾಜಪ್ರುತ್ತವು ಸರ್ವತ್ರ ಸರಿಯಾಗಿ ವ್ಯವಹಾರದಲ್ಲಿ ಇತ್ತು ಎಂದು ಹೇಳಲು 
ಸಾಧ್ಯವಿಲ್ಲ. ವಿಜಯನಗರದ ಕೃಷ್ಣದೇವರಾಯ, ಕಿ ಮತ್ತು ಅವರ ಹಿಂದೆ ದಕ್ಷಿಣ 


* ೭೯೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಭಾರತದಲ್ಲಿ ಜನಪ್ರಿಯರಾದ ಕೆಲ ಹಿರಿಯ ಮನೆತನಗಳ ದೊರೆಗಳು ಶಾಸ್ತ್ರೀಯ 
ಸಮರ್ಪಕತೆಯನ್ನು ಸಾಂದರ್ಭಿಕವಾಗಿ ಶಕ್ಕವಿದ್ದಷ್ಟು ಸಾಧಿಸಿದವರು ಎಂದು ಹೇಳಬಹುದು. 
ಬ್ರಿಟಿಷ್‌ ಯುಗದಲ್ಲಿ ಆರ್ಕೂರಕ್ಕೂ ಹೆಚ್ಚಾಗಿದ್ದ ಸ೦ಸ್ಥಾನಿಕರು ಸ್ವರೋಷ ಪರದೋಷಗಳ 
ದೆಸೆಯಿಂದ ರಾಜಪ್ರಭುತ್ವದ ಅತ್ಯಂತ ಕನಿಷ್ಠ ಉದಾಹರಣೆಗಳನ್ನಿತ್ತರು ಎಂಬದು 
ಲೋಶಪ್ರಸಿದ್ಧವಾಯಿತು. 

ಡಿ 


೭೯೩ * 


ಕ 


ಭಾರತದಲ್ಲಿ ರಾಜಶಕ್ತಿಯ ವಿಕಾಸದ ೨ನೆಯ ಹೆಜ್ಜೆ 


ಭಾರತದಲ್ಲಿ ಬ್ರಹ್ಮಧರ್ಮಾಧೀನವಾಗಿದ್ದ ರಾಜ್ಯಪ್ರಭುತ್ವವು ಮತಧರ್ಮಗಳ ಮೇಲೆ 
ಪ್ರಭುವಾಗಲಾರಂಭಿಸಿದ್ದು ಬೌದ್ಧ, ಜೈನ ಮತಗಳು ಉದಯಿಸಿದಾಗ; ರಾಜನು ತಾನೇ 
ಸರ್ಕಾರ ಎಂದು ಸ್ವಾಧಿಕಾರವನ್ನು ಚಲಾಯಿಸಲು ತೊಡಗಿದ್ದು ಕ್ರಿಪೂ. ೪೦೦ರಲ್ಲಿ 
ಎನ್ನಬಹುದು. ಕ್ರಿಪೂ.೪೦೦ರಿಂದ ಕ್ರಿ.ಶ.೪೦೦ರ ನಡುವಿನ ಅವಧಿಯು ಭಾರತದ 
ಯಾಜ ಹಿ.) ವೀರಯುಗ, ಸಾ ಸಾಂಸ್ಕೃತಿಕ ದೃಷ್ಟಿಯಿ೦ದ ಶೃಂಗಾರ ಸಾಹಸಯುಗ (8೦1೩700 
ಸಿ) ಮತ್ತು ಕಾವ್ಯದೃಷ್ಟಿಯಿ೦ದ ಅಭಿಜಾತಯುಗ ಜ್‌ ೪0). 


ಮೌರ್ಯ ಸಾಮ್ರಾಜ್ಯವು ಕ್ರಿಪೂ. ೪ನೆಯ ಶತಮಾನದಲ್ಲಿ ಸ್ಥಾಪಿತವಾಯಿತು. ಅದು 
ಭಾರತದ ಇತಿಹಾಸ ಕಾಲದ ಪ್ರಥಮ ಸಾಮ್ರಾಜ್ಯ. ಉತ್ತರ ಭಾರತದ ರಾಜ್ಯಗಳ ಒಳಜಗಳ 
ಆ ಸಾಮ್ರಾಜ್ಯದ ಉತ್ಪತ್ತಿಗೆ ಕಾರಣವಾಯಿತು. ಅದರ ಸ೦ಸ್ಥಾಪಕನಾದ ಚ೦ದ್ರಗುಪ್ತಮೌರ್ಯನು 
ಜೈನಾನುಯಾಯಿ; ಅದರ ಪ್ರಸಿದ್ಧ ಚಕ್ರವರ್ತಿಯಾದ ಅಶೋಕನು ಬೌದ್ಧಮತಾನುಯಾಯಿ. 
ಹಿ೦ದು, ಜೈನ, ಬೌದ್ಧ ಮತಗಳ ಅನುಯಾಯಿಗಳು ಪರಸ್ಪರ ಸಹಿಷ್ಣುಗಳಾಗಿ ಬಾಳುವುದು 
ಅವಶ್ಯಕವೆ೦ದು ತೋರಿದ್ದರಿಂದ ಅಶೋಕ ಚಕ್ರವರ್ತಿಯು ರಾಜಕೀಯ ಅಧಿಕಾರದ 
ಪರಮಾವಧಿಯನ್ನು ವಹಿಸಿಕೊಂಡನು. ಆದರೂ ಅವನ ಆಡಳಿತವನ್ನು ನಿರಂಕುಶ 
ಪ್ರಭುತ್ವವೆನ್ನಲು ಸಾಧ್ಯವಾಗದು. ಏಕೆಂದರೆ ಪರಮತ ದ್ವೇಷದ ಎರುದ್ಧವಾಗಿ ಅವನ 
ಆಜ್ಜೆಯತ್ತಲ್ಲದೆ. ಅವರವರ ಪಾರಂಪರಿಕ ಧರ್ಮಶಾಸ್ತ್ರಗಳ. ಎರುದ್ಧವಾಗಿ "ಲ್ಲ ಆಯಾ 
ಮತ ಜಾತಿಗಳ ಧರ್ಮಶಾಸ್ತ್ರಗಳ (1.8೫ 30013). ಎಧಿ- _ನಿಷೇಧ ನೀತಿಗಳಂತೆಯೇ 
ಅವುಗಳ ಅನುಯಾಯಿಗಳು ನೆಡದುಕೊಳ್ಳಬೇಕಾಗಿತ್ತು ಆದರೂ ಹಿಂದಿನ ಅರಸರಿಗಿಲ್ಲವಾಗಿದ್ದ 
ಮತಾತೀತ ಅಥವಾ ಮತೋತ್ತರ ಅಧಿಕಾರವು ಅವನಲ್ಲಿ ಇದ್ದುದರಿಂದ ಅವನದು 
ಅವರಿಗಿಂತ ಹೆಚ್ಚು ಅಧಿಕಾರವನ್ನುಳ್ಳ ಪ್ರಭುತ್ವವೆನ್ನಿಸಿತು. 

ಹಿಂದುಮತ ರಾಜಪ್ರಭುತ್ವದ ಈ ಅತಿಶಯವನ್ನು ಸ್ವೀಕರಿಸಿತು. ಕೌಟಲ್ಯನ ಅರ್ಥಶಾಸ್ತ್ರವು 
ಈ ಅಂಶವನ್ನು ಒಳಗೊಂಡಿದೆ. ಕಾಳಿದಾಸನು ತನ್ನ ರಘುವಂಶವೆಂಬ ಮಹಾಕಾವ್ಯದಲ್ಲಿ 
ಪ್ರಜೆಗಳನ್ನು ವಿನೀತರನ್ನಾಗಿ ಇಡುವ ಆಳಿಕೆ ದಿಲೀಪನದಾಗಿತ್ತು ಎಂದಿದ್ದಾನೆ. ಕೇವಲ 
ಆರ್ಥಿಕ ಸಾಮಾಜಿಕ ಸ೦ಂಬ೦ಧಗಳನ್ನೊಳಗೊ೦ಡ ಆಧುನಿಕ ಆಳಿಕೆ ಇದರಿಂದ ಪಾಠ 


* ೭೯೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕಲಿಯಬೇಕಾಗಿದೆ. ಅದರಲ್ಲೂ ಹರತಾಳ, ಮುಷ್ಕರ, ಪಕ್ಷಪಾತ ಧೋರಣೆಗಳು ಜಾತಿ- 
ಮತ ಕೇಂದ್ರೀಕೃತವಾದ ಪ್ರಚ್ಛನ್ನ ಉದ್ದೇಶಗಳಿಂದ ಏಳುತ್ತಿರುವ ಇಂದಿನ ಹಲಕೆಲ 
ಪ್ರಾಂತ ರಾಜ್ಯಗಳಲ್ಲಿ ಮಂತ್ರಿಗಳು ಬ ಶುದ್ಧವಾದ ಲೌಕಿಕ ದೃಷ್ಟಿಯುಳ್ಳವರಲ್ಲವೆನ್ನಿ] ಸಿರುವಾಗ, 
ಕೇಂದ್ರ ಚತದ ಸಾರ್ವನೀತಿಯ ನಿಯಮಗಳನ್ನು ಸರ್ವತ್ರ ಹೇರುವ ಕೆಲಸವನ್ನು 
ಕೈಗೆ ತೆಗೆದುಕೊಳ್ಳದಿರುವುದು ಭ್ರಷ್ಟಾಚಾರಕ್ಕೆ ಪುಷ್ಟಿ ಕೊಟ್ಟಂತಾಗದೆ? ಎಂಬುದು ಬ 
ಮಾಡತಕ್ಕ ವಿಷಯ. 


ಅರ್ಥಶಾಸ್ತ್ರದ ಪ್ರಕಾರ ಮತ, ವ್ಯವಹಾರ, ಮಹಾತ್ಮರ ಚಾರಿತ್ರ. ರಾಜಶಾಸನಗಳು 
ಕಾಯಿದೆಯ ಅಕರಗಳು; ಈ ಆಕರಗಳಲ್ಲಿ ಯಾವುದಾದರೊಂದು ವಿಷಯದ ಬಗ್ಗೆ 
ಭಿನ್ನಾಭಿಪ್ರಾಯ ಉಂಟಾದಾಗ ಮತದಂಡವೇ ಪರಮ ಮಾನದಂಡ. ಆದರೆ 
ಧರ್ಮಗಾಹ್ಯವನ್ನಿ ಸಿಕೊ೦ಡ ಒಂದು ಕಾರ್ಯವು ನ್ಯಾಯ ಎರುದ್ಧವೆನ್ನಿ ಸಿದರೆ ಆಗ ನ್ಯಾಯದ 
ತೀರ್ಮಾನಕ್ಕೆ ಧಾರ್ಮಿಕತರ್ಕವು ಒಳಪಡಬೇಕಾಗುತ್ತಿತ್ತು. ನ್ಯಾಯಾನ್ಯಾಯ ವಿವೇಕವು 
ಬಜ್‌ ರಾಜನು ಶಾಸ್ತ್ರಜ್ವನಾಗಿರಬೇಕಾಗಿತ್ತು. ತ್‌ ಲಾ ಜಟೆ ಹಿಂದು, 
ಬೌದ್ಧ ಧರ್ಮೀಯರಲ್ಲಿ ಸ್ಪರ್ಧೆಯುಂಟಾಯಿತು. ಆಳರಸರು ತಮತಮಗೆ ಬೇಕಾದ 
ಮತೀಯ ಮುಖಂಡರನ್ನು ಎತ್ತಿ ಹಿಡಿಯಲಾರಂಭಿಸಿದರು. ಆ ಮೂಲಕ ಅವರ 
ಅಧಿಕಾರ ಹೆಜ್ಜಾಯಿತು. ಅವರು ದೇವರು ಕಳಿಸಿದ ಧರ್ಮರಕ್ಷಕರೆಂದು ಆಯಾ ಮತದವರು 
ಅಲ್ಲಲ್ಲಿ ತಿಳಿದುಕೊಳ್ಳಲಾರ೦ಭಿಸಿದರು. ಈ ಪರಿಸ್ಥಿತಿಯಲ್ಲೂ ವಏಧರ್ಮೀಯರಿಗೆ 
ಅನ್ಯಾಯವಾಗದಿರಲು ಸ್ಥಳೀಯ ಸಂಪ್ರದಾಯಗಳನ್ನು ಎಲ್ಲ ರಾಜರೂ ಮನ್ನಿಸುವ 
ಪದ್ಧತಿಯನ್ನು ಇಟ್ಟುಕೊ೦ಡದ್ದೇ ಕಾರಣ. ಅದರ ಫಲವಾಗಿ ಕಾಯಿದೆಯು ರಾಜಕೀಯ, 
ಸಾಮಾಜಿಕ ಎ೦ಬ ಎರಡು ಮುಖಗಳಿ೦ಂದ ಹೆಚ್ಚು ಹೆಚ್ಚು ಲೌಕಿಕ ಸ್ವರೂಪವನ್ನು 
ತಾಳುತ್ತಾ ಹೋಯಿತು. ಜಮೀನುದಾರಿಕೆ ಅದರ ಆಧಾರವಾಯಿತು. ಆದರೆ ಇದನ್ನು 
(100081 80001811517) ಜಮೀನುದಾರ (ಸರ೦ಜಾಮಿ) ಸಂಯುಕ್ತ ರಾಜ್ಯ ಪದ್ಧತಿ 
ಎಂದು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಅಂದಿನ ಸಮಾಜವು ಜಾತಿನೀತಿಯನ್ನು 
ಆಧರಿಸಿದ್ದಾಗಿತ್ತು. ತ ರಾಜರಿಗೆ ಚಕ್ರವರ್ತಿಯು ಕಪ್ಪಕಾಣಿಕೆ ಕೊಡುವ ಕಾಕು 
ಮೇಲೆ ಪುನಃ `ಅವರವರ ರಾಜ್ಯಗಳನ್ನು ಬಿಟ್ಟುಕೊಡುವ ದಿಗ್ವಿಜಯ ಪದ್ಧತಿಯ ಫಲವಾಗಿ 
ಅ೦ದಿನ ರಾಜ್ಯ ್ಯ ಪದ್ಧತಿಯನ್ನು (೫೫) ಏಕಸೂತ್ರಬದ್ಧ ಬ ಹೇಳಲು ಸಾಧ್ಯವಾಗದು. 
ಒಂದು ಹೆಸರನ್ನು ಕೊಡಬಹುದಾದರೆ ಅದು (77004807 5151007) ಉಪರಾಜ್ಯ ಸಂಘ 
ಅಥವಾ ಮಂಡಲ (ಚಕ್ರ) ಪದ್ಧತಿ ಎಂಬುದು. 


ಭಾರತದಲ್ಲಿ ಕಾಲಕ್ರಮೇಣ ರಾಜ್ಯ ಸಪ್ತಾಂಗಗಳಲ್ಲಿ ಒಂದಾಗಿದ್ದ ರಾಜನ ಸ್ವಾಮಿತ್ವವು 
(50108018007 ಸಾರ್ವಭೌಮತ್ವವು) ರಾಜ್ಯದ ಸರ್ಕಾರದ ಪ್ರಥಮವೂ ಅತಿ ಮುಖ್ಯವೂ 

ಸಂಕೇತವಾಯಿತು; ಆದರೆ ಅವನ ಸಂಪೂರ್ಣ ಪ್ರಭುತ್ವವಿದ್ದುದು ಅವನ ರಾಜ್ಯದ 
ಮೇಲೆ ಮಾತ್ರ. ಮಾಂಡಲಿಕ (ಸಾಮಂತ) ರಾಜ್ಯಗಳ ಮೇಲೆ ಅವನ ನೇರವಾದ 
ಪ್ರಭುತ್ವವನ್ನು ಆಡಳಿತದಲ್ಲಿ ಎಲ್ಲೂ ಕಾಣಲು ಸಿಕ್ಕದಾಗಿತ್ತು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೭೯೫ * 


`ರಾಷ್ಟ”ದ ಕಲ್ಪನೆ ಹುಟ್ಟಿದ್ದು ಭಾರತಕ್ಕೆ ಹೊರಗಿನಿಂದ ಬಂದ ಮೂಲ ಆರ್ಯಕುಲದ 
ಪರಿವ್ರಾಜಕ ' ಜನಗಳಿಂದ ಎಂದು ಯಾ ಬಗಂ। ದಸ್ಯುದ್ವೇಷ, ಭೂಸ್ವಾಮ್ಯ ಮತ್ತು 
ವರ್ಣಗಳ ಸ ಸಂರಕ್ಷಣೇಚ್ಛೆ, ಸ್ವಜನ ಹಿತದ ಪರಿರಕ್ಷಣೆ ಹಾಗೂ ಇ ಜಮ ಆಕ್ರಮಣಗಳನ್ನು 
ಮಾಡುವ ಅವಶ್ಯಕತೆ ಮುಂತಾದವು ಅವರಲ್ಲಿ ತಾವು ಒಂದು ರಾಷ್ಟ್ರ ಎಂಬ ಭಾವವನ್ನು. 
ಹುಟ್ಟಿಸಿರಬಹುದು ಎಂಬುದು ಕೆಲವರ ಮತ. ಬಹುಶಃ ಇತರ ದೇಶಗಳ ಇತಿಹಾಸಗಳಲ್ಲಿ 
`ರಾಷ್ಟ”ಕ್ಕೆ ಇಂಥ ಮೂಲವಿರಬಹುದು. ಒಂದು ವಂಶದವರು ತಮ್ಮನ್ನು ರಾಷ್ಟ್ರವೆಂದು 
ಕರೆದುಕೊಂಡಿರಬಹುದು; ಅಂಥ ತ ಸಪ್ತಸಿ೦ಧು ಪ್ರದೇಶದಲ್ಲಿ ಬಹಳವಾಗಿರಬಹುದು. 
ಆದರೆ ಯಾವ ಭಾರತೀಯ ರಾಷ್ಟವೂ ಸಂಪೂರ್ಣ ಏಕವಂಶೀಯವಾಗಿರಲಿಲ್ಲ ಎಂದು 
ಸಿದ್ಧ ಮಾಡಲಾಗಿದೆ. 


“ಅಹಂ ರಾಷ್ಟಂ ಸಂಗಮನೀ ಜನಾನಾಂ” ಎ೦ಂಬ೦ತಹ ಮಾತುಗಳಿಂದ ರಾಷ್ಟ್ರವೆಂದರೆ 
ಜನರ ಐಕ್ಯಭಾವ (ಐಕ್ಯಕಲ್ಪನೆ) ಎಂದಾಗುತ್ತದೆ. ಅದೊ೦ದು ಸಮೂಹವಾಚಕ, ರಾಜಕೀಯ 
ಭೌಗೋಲಿಕ (ರಾಜ್ಯಕೀಯ) ಜನಮಂಡಲವೊಂದಕ್ಕೆ ರಾಷ್ಟ್ರವೆಂಬ ಪದವನ್ನು 
ಅನ್ವಯಿಸಲಾಗುತ್ತಿತ್ತೆಂಬುದನ್ನು ಹೇಳಬಹುದಾದರೂ (ಆರ್ಕರು ಹೂಗಳ 
ಬ೦ದವರೆಂಬುದಕ್ಕೆ ಡಾರ್ವಿನ್ನನ ವಿಕಾಸವಾದಕ್ಕಿರುವಷ್ಟೇ ತರ್ಕಶುದ್ಧತೆ ಇಂದಿಗೂ 
ಇರುವುದರಿಂದ) 4 ಹಿನ್ನೆಲೆ ರಾಷ್ಟ್ರಿತ್ತೆಂಬುದು ಕೇವಲ ಕಲ್ಪನೆ. ಭಾರತದಿಂದ 
ಜಗತ್ತಿನ ಇತರ ಕಡೆಗಳಿಗೆ ಆರ್ಕರು ಚೊ ನೆಲಸಿದರೆಂಬುದಕ್ಕೆ ಸಮಸಾಮರ್ಥ್ಯವಿರುವುದಲ್ಲದೆ 
ಒಂಡರಡು ಪ್ರಮಾಣಗಳು ಹೆಚ್ಚಾಗಿಯೂ ಸಿಗುತ್ತವೆ. “ದಸ್ಯು” ಮತ್ತು “ದಾಸ” ಎಂಬ 
ಪದಗಳ ಅರ್ಥವು ಅಸಂ೦ಸ್ತ ಸ್ಮತರೆಂದಾದೀತಲ್ಲದೆ “(ಅನಾರ್ಯರೆಂದಾಬೀತಲ್ಲದೆ) ಬಣ್ಣದ 
ಅಥವಾ ಕುಲದ ಭೇದವನ್ನು ಆ ಪದಗಳು ಸೂಚಿಸವು. ಆರ್ಯಪದಕ್ಕೆ (ಗಂಜಲ) 
ಗೌರವಾರ್ಹನೆಂಬುದೇ ಮುಖ್ಯಾರ್ಥ. “ಆರ್ಯವರ್ಣಗ,' “-ಆರ್ಯಕುಲ” ಎಂಬ 
ಪದಪ್ರಯೋಗಗಳು ವೈದಿಕ ವಾಜ್ಮಯದಲ್ಲಿ ದುರ್ಲಭ. ಸ್ಪಷ್ಟವಾದ ವೇದಾಧಾರವಿಲ್ಲದೆ 
ಮೊನಿಯರ್‌ ವಿಲ್ಯಮ್‌ಸರು ಆರ್ಯಪದವು ಕುಲವಾಚಕ ಎಂದದ್ದನ್ನು ಗಮನಿಸುವುದು 
ಅಗತ್ಯ. “ದಾಸವರ್ಣ” ಎಂದರೆ “ದಾಸವರ್ಗ''ವಾದೀತಲ್ಲದೆ, ಕಪ್ಪು ಅಥವಾ ತೌಡಿನ 
ಬಣ್ಣ ಎಂದಾಗದು. ಈ ಚರ್ಚೆಯನ್ನು ವಿಸ್ತರಿಸುವುದಿಲ್ಲಿ ಅಪ್ರಸ್ತುತ 

ಕೌಟಿಲ್ಯನ ಪ್ರಕಾರ ಆರ್ಯನೆಂದರೆ ಸ್ವತಂತ್ರ ಪ್ರಜೆ, ದಾಸನೆಂದರೆ ಗುಲಾಮ. ಈ 
ಅರ್ಥಗಳು "ಪಾಣಿನಿಸಂಮತಪಂದು ವಿದ್ವಾಂಸರ ಅಭಿಪ್ರಾಯ. ವಿ.ಎಸ್‌. ಅಗ್ರವಾಲರ 
“ಪಾಣಿನಿಗೆ ಗೊತ್ತಿದ್ದ ಭಾರತ” ಎಂಬ ಗಂಥವನ್ನು ನೋಡಿರಿ. 

ಯಗ್ಗೇದದಲ್ಲಿ ದಾಸ ಅ೦ದರೆ 581880, 88/0೩/1871, 1716601 51810. ದಸ್ಯು ಅ೦ದರೆ 
711003] ೦8100 8೦೮5, ಔ೩ಜ10೩1೩0, 11101005 11380, 17101101, 11101780, 11611-180006, 
೫0000£-ಎ೦ಬುದು ಮೊನಿಯರ್‌ ವಿಲಿಯಂಸರು ತಮ್ಮ ಕೋಶದಲ್ಲಿ ಕೊಟ್ಟ ಇತರ 
ಅರ್ಥಗಳು. 


* ೭೯೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


“ಅರಾಜಕ ರಾಷ್ಟ್ರವೆಂಬ ಇತಿಹಾಸ ಪುರಾಣಪ್ರಯೋಗಕ್ಕೆ 11181055 500100 
ರಾಜನಿಲ್ಲದ ಸಮಾಜ ಎಂದು ಅರ್ಥ. “ಜನಪದಗಕ್ಕಿದ್ದಷ್ಟು ರಾಜಕೀಯ ಬಣ್ಣ ಅಂದು 
ರಾಷ್ಟ್ರಕ್ಕಿದ್ದ೦ತಿಲ್ಲ. ಜನಪದವು ಸರ್ಕಾರವುಳ್ಳ ಒಂದು ರಾಜ್ಯವೆಂದೂ, ಒಂದು ಸಾಂಸ್ಕೃತಿಕ 
ಘಟಕವೆ೦ಂದೂ ಅಂದಿನ ಜನರ “ಅರ್ಥಪ್ರಣಾಳಿ”. ಅಲ್ಲೂ ಸಾಂಸ್ಕೃತಿಕ ಅರ್ಥಾಂಶಕ್ಕೆ 
ಹೆಚ್ಚು ಪ್ರಾಧಾನ್ಯ. ಅಂದಿನ ಜನಪದಗಳು ಹೆಚ್ಚಾಗಿ ಭಾಷಾವಾರು ದೇಶಗಳಾಗಿದ್ದುವು. 
“ರಾಷ್ಟ್ರಕ್ಕಿರುವ ಸಾಮಾಜಿಕ ಅರ್ಥವು ಪಧಾನ ಸಧರ್ಮಿಗಳ ಗುಂಪು, ಸಮಾಜ 
ಎರದು. 'ಮನುಸ್ಸ, ತಿಯ ಪ್ರಕಾರ ರಾಷ್ಟ್ರವು ರಾಜ್ಯದ ಐದು ದ್ರವ್ಯಪ್ರಕೃತಿ (ಅ೦ಗ)ಗಳಲ್ಲಿ 
ಒ೦ದು. “ರಾಜ್ಯದಲ್ಲಿ ರಾಜನ ಅರ್ಥವು ಪ್ರಧಾನವಾದರೆ ``ರಾಷ್ಟದಲ್ಲಿ ಪ್ರಜೆ” ಎಂಬ 
ಅರ್ಥವು ಪಧಾನ. ಎರಡಕ್ಕೂ (510) ರಾಜ್ಯಸಂಸ್ಥೆ, ರಾಜಕೀಯ ಅಧಿಕಾರದ ಮೂಲಕ 
ಆಡಳಿತ ನಡೆಸುವ ಸಂಸ್ಥೆ ಎಂಬುದು ತಾತ್ಪರ್ಯ ಜನಪದ?ದಲ್ಲಿರುವ ರಾಜ್ಯಾರ್ಥವು 
ಭೌಗೋಲಿಕ ಗಡಿಯ ಅರ್ಥವನ್ನು ಗಣ್ಯವಾಗಿ ಉಳ್ಳದ್ದು. ಅಂದಿದ್ದವುಗಳು (೧) ವೈದಿಕ 
ಸಮಾಜ, (೨) ಆರ್ಯರು, (೩) ರಾಷ್ಟ್ರೀಯರು ಮತ್ತು (೪) ಕುರು ಪಾಂಚಾಲ ಮುಂತಾದ 
ಜನಪದಗಳು (೮0011109). 


ಐತಿಹಾಸಿಕರ ಬಹುಮತದ ಪ್ರಕಾರ ಮೊದಲು ಅಭಾರತೀಯರಾಗಿದ್ದ ಆರ್ಕರು 
ತಮ್ಮಿಂದ ಭಿನ್ನರಾದ ಕುಲದವರ ಆಳಿಕೆಯಲ್ಲಿದ್ದ ಭೂಮಿಯನ್ನು ಬಲದಿಂದ ಪಡೆದುಕೊಂಡು 
ರಾಜ್ಯಗಳನ್ನು ಸ್ಥಾಪಿಸಿ ಆಳಲಾರಂಭಿಸಿದರು ಎಂಬುದನ್ನು ಗ್ರಹಿಸಿದರೆ, ಭಿನ್ನಕುಲ (೧) 
ಒಂದೋ ಅನೇಕವೋ? (೨) ಅವು ನಿರ್ದಿಷ್ಟವಾಗಿ ಯಾವುದು? (೩) ಎಲ್ಲೆಲ್ಲಿ ಯಾವ 
ಯಾವ ಬಗೆಯ ರಾಜ್ಯಗಳನ್ನು ಆ ಕುಲದವರು ಕಟ್ಟಕೊಂಡಿದ್ದರು? (೪) ಅವರಿಂದ 
ಯಾವ ಯಾವ ರಾಜಕೀಯ ಕಲ್ಪನೆಗಳನ್ನೂ, ಪದ್ಧತಿಗಳನ್ನೂ ಈ ಆಕ್ರಮಣಕಾರರು 
ಕಲಿತುಕೊಂಡರು? ಎಂಬ ನಾಲ್ಕು ಪ್ರಶ್ನ] ಗಳಿಗೆ ಉತ್ತರ ಈಗ ಸಿಗುವಂತಿಲ್ಲ. 


ಡಾ। ಎಚ್‌.ಎನ್‌. ಸಿ೦ಹರು ಆರ್ಯ ಭಾರತದಲ್ಲಿ ರಾಷ್ಟ್ರಗಳು ಬಹಳವಾಗಿದ್ದವು 
ಎಂದಿರುವುದರಿಂದ ವೇದಕಾಲೀನ ರಾಷ್ಟ್ರಗಳು ಕೇವಲ ರಾಜ್ಯಗಳು- ಬೇರೆ ಬೇರೆ ಅರಸರ 
ಆಳಿಕೆಗೆ ಒಳಪಟ್ಟದ್ದ ಮತ್ತು ವಿವಿಧ ಕುಲ(8೩00)ದವರನ್ನು ಒಳಗೊಂಡಿದ್ದ ಭೌಗೋಲಿಕ 
ಭಾಗಗಳು ಎಂದು '೪ಿಯಬಹುದಾಗಿದೆ. ಬ್ರಿಟಿಷರ ಆಳಿಕೆ "ಭಾರತದಲ್ಲಿ 
ಪ್ರಾರಂಭವಾಗುವುದಕ್ಕಿಂತ ಮೊದಲು ೬೦೦ ಚಿಲ್ಲರೆ ಸ್ವತಂತ್ರ ಅಥವಾ ಸಾಮಂತ 
ರಾಜ್ಯಗಳಿದ್ದುದು ವೇದಕಾಲೀನ ರಾಜ್ಯಗಳಿಗಿಂತ ಭಿನ್ನವಾದ ರಾಜ್ಯಗಳಿದ್ದ ರಾಜ್ಯಕಲ್ಪನೆಗೆ 
ಉದಾಹರಣೆಯಗಲಾರದು. ಅಂದಿನ ಕಾಲದಿಂದ ೧೯ನೆಯ ಶತಮಾನದವರೆಗೂ 
“ರಾಜ್ಯವು” (801101 011) ರಾಜ್ಯಕೀಯ ಘಟಕ ಎಂಬರ್ಥವನ್ನು ಉಳಿಸಿಕೊಂಡು 
ಬ೦ದದ್ದು ಸ್ಪಷ್ಟ ರಾಜತ್ವದ ಕಲ್ಪನೆ ಅಥವಾ ಅರ್ಥ ಮಾತ್ರ ವೈದಿಕೋತ್ತರದ್ದೆನ್ನಿಸುವ 
ಮೌರ್ಯ ಯುಗದಲ್ಲಿ ಹೆಚ್ಚು ವಿಸ್ತಾರವಾಯಿತು. 


ಡಿ 


೭೯೭ * 


೪ 
ರಾಜಪ್ರಭುತ್ಪದಲ್ಲಿ ಶಾಸನಾಧಿಕಾರ 


ವೇದಕಾಲದಲ್ಲಿ ರಾಜನನ್ನು ರಾಜಮನೆತನದವರಲ್ಲಿ ಆಯ್ದುಕೊಳ್ಳುವ ನಿತ್ಯಧರ್ಮ 
ಮತ್ತು ಆಯ್ದ ರಾಜನೊಬ್ಬ ದುರ್ವರ್ತನೆಯನ್ನು ಹಿಡಿದರೆ ಅವನನ್ನು ದೇಶದಿಂದ 
ಹೊರಗೆ ಹಾಕುವ ಆಪದ್ಧರ್ಮ ರೂಢಿಯಲ್ಲಿದ್ದವು. ಇದು ಪ್ರಬುದ್ಧ ರಾಜಪ್ರಭುತ್ವ. ನಮ್ಮ 
ಪ್ರಜಾಪ್ರಭುತ್ವವೀಗ 0110661780 ಪ್ರಶಾಸಕವಿಮರ್ಶಿಕೆಯನ್ನು ಸ್ಥಾಪಿಸಲು ಪ್ರಾರಂಭಿಸಿದರೆ 
ಅದು ಅಂಥ ಪ್ರಬುದ್ಧತೆ ಉದಯಿಸುವ ಪ್ರಥಮ ಚಿಹ್ನೆ. ಸಾರ್ವಜನಿಕ ಸೇವೆಯಲ್ಲಿ 
ಅನುಭವಿಕರೂ ಸುವಿದ್ಯರೂ ಆದವರನ್ನು ಮಾತ್ರ ಮಂತ್ರಿಮ೦ಡಳದಲ್ಲಿ ತೆಗೆದುಕೊಳ್ಳಬೇಕೆಂಬ 
ನಿಯಮ ಬಂದರೆ ಅದು ಅಂಥ ಮತ್ತೊಂದು ಚಿಹ್ನವಾದೀತು. ಪ್ರಜಾಪ್ರತಿನಿಧಿಗಳಾಗುವವರು 
ಚುನಾವಣೆಗೆ ಮೊದಲು ಸರ್ವಾಸ್ಕಿ ಘೋಷಣೆಯನ್ನು ಮಾಡಿಯೇ ನಿಲ್ಲಬೇಕೆಂದಾಗುವುದು 
ಪ್ರಬುದ್ಧತೆಯ ತೃತೀಯ ಚಿಹ್ನೆ. ರಾಜ್ಯವನ್ನು "`ದಶಪುರುಷ”ವೆಂದಿರುವ ಐತರೇಯ 
ಬ್ರಾಹ್ಮಣದ ಪ್ರಕಾರ ಯಾವ ರಾಜ್ಯದಲ್ಲೂ ೧೦ಕ್ಕಿಂತ ಹೆಚ್ಚು ಮಂತ್ರಿಗಳಿರಬಾರದು 
ಎಂಬುದು ಧ್ವನಿತವಾಗುತ್ತದೆ. ಹತ್ತು ತಲೆಮಾರುಗಳವರೆಗೆ ರಾಜ್ಯವಿರುತ್ತದೆ ಎಂದು 
ಆನುವಂಶಿಕತೆಯನ್ನು ಹತ್ತಕ್ಕೆ ಪರಿಶೀಲಿಸುವುದು ಅದರ ಅರ್ಥವಲ್ಲ. 80 6610 0, 
೫.432 ರಲ್ಲಿರುವಂತೆ ಇದು ಪ್ರಬುದ್ಧತೆಯ ಚತುರ್ಥ ಚಿಹ್ನೆ. ಪ್ರಾಚೀನ ರಾಜಪ್ರಭುತ್ನದಲ್ಲಿ 
ಇದ್ದ ಹಾಗೆ ಅಧಿಕಾರವನ್ನು ಚೆನ್ನಾಗಿ ವಕೇ೦ದ್ರೀಕರಿಸಿ ಮಹಾಧಿಕಾರ ಸಂಪನ್ನರ 
ವರ್ತನೆಯನ್ನು ಅವರಿಗೆ ತಿಳಿಯದಂತೆ ಸಿ.ಐ.ಡಿ.ಗಳ ಮೂಲಕ ಪರಿಶೀಲಿಸುತ್ತಿರುವ 
ಮಂತ್ರಿಕ್ತಮ ಪ೦ಚಮ ಜಿಹ್ಮೆ. 


ವೇದಯುಗಗಳಲ್ಲಿ ಸಭೆ ಸಮಿತಿಗಳು ರಾಜ್ಯದ ವ್ಯವಹಾರಗಳನ್ನು ನಿಯಂತಿಸುತ್ತಿದ್ದವು. 
ಇಂದಿನ ಲೋಕಸಭೆ ವಿಧಾನಸಭೆಗಳು ಕೇವಲ ಕಾಯಿದೆ ಪಾಸು ಮಾಡಿ ಕುಳಿತುಕೊಳ್ಳುತ್ತವೆ. 
ಅಂದಿನ “ಸಭೆ” ರಾಜಪುರುಷರ ಸಾರ್ವಜನಿಕ ಕಾರ್ಯನಿರ್ವಹಣದ ಪ್ರತ್ಯವೇಕ್ಷಣ ಮಾಡಿ 
ರಾಜನ ಮಂತ್ರಿಗಳ ಮೂಲಕ ತಪ್ಪುಗಳನ್ನು ತಿದ್ದಿಸಬಲ್ಲುದಾಗಿತ್ತು. ವೈಯಕ್ತಿಕವಾಗಿ ಸಭಾಸದರು 
ರಾಜ ಮತ್ತು ರಾಜಾಧಿಕಾರಿಗಳ ಮೇಲೆ ಪ್ರಭಾವ ಬೀರಲು ಹೋಗ್‌ುತ್ತಿದ್ದಿಲ್ಲ. ಮಂತ್ರಿಗಳ 
ಆ ಸಭೆ ಇಂದಿನ “ಡಿಪಾರ್ಟ್‌ಮೆ೦ಟಲ್‌” ಕಾರ್ಯದರ್ಶಿಗಳ ಮತ್ತು ನ್ಯಾಯಾಲಯಗಳ 
ಕೆಲಸವನ್ನು ಮಾಡುತ್ತಿತ್ತು ಎನ್ನಬಹುದು. 


* ೭೯೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಭ್ಯಯಜ್ಞ 

ಪ್ರಜಾಗಣ್ಯರ ಸಭೆ ಸೇರಿದಾಗ “ಸಭ್ಯ”ವೆ೦ಂಬ ಯಜ್ಞವನ್ನು ಮಾಡುತ್ತಿದ್ದ ಪ್ರಾಚೀನ 
ಭಾರತೀಯರ ವ್ಯಾವಹಾರಿಕತೆಯ ಮಾನಸ ಶಾಸ್ತ್ರಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು 
ಅಗತ್ಯ. ರಾಜ್ಯವೊ೦ದರ ಜನಜೀವನವನ್ನು ರೂಪಿಸಲು ಕುಳಿತುಕೊಳ್ಳುವ ರಾಜಾದಿ 
ಪ್ರಮುಖರ ಚಿತ್ತಶುದ್ಧಿಗೆ ಪರಿಣಾಮಕರವಾದ ೫ಃ೩। ಧಾರ್ಮಿಕ ಕರ್ಮ ಅದಾಗಿತ್ತು. 
ಸಮಷ್ಟಿಹಿತದ ಕಾರ್ಯದ ಹೊಣೆ ಹೊತ್ತ ಪ್ರತಿಯೊಬ್ಬ ವ್ಯಕ್ತಿ ಇಂದೂ ಅಂಥ 
ಯಾವುದಾದರೊಂದು ಮನಸ್ಸಿಗೊಪ್ಪುವ ಚಿತ್ತಶುದ್ಧೀಕರಣ ಸಾಧನವನ್ನು ಸಾಮೂಹಿಕ 
ಭಾಗಿತ್ವಕ್ಕೆ ತಕ್ಕ ಹಾಗೆ ರೂಪಿಸಿಕೊಳ್ಳುವುದು ಯೋಜನಾಪರ ರಾಜನೀತಿಜ್ಞರಿಗೆ 
ಅಸಮೃತವಾಗಲಾರದು. ಒಂದೊಂದು ಪರಿಸರಕ್ಕೆ ಯುಗಧರ್ಮಾನುಸಾರ ಒಂದೊಂದು 
ಸಾಧನ ಸಮರ್ಥವೆನ್ನಿಸೀತು. ಯಜ್ಞದ ಸ್ಥಾನದಲ್ಲಿ ಅಷ್ಟೇ ಮಾನಸಶಾಸ್ತ್ರೀಯ ಸಾಮರ್ಥ್ಯವುಳ್ಳ 
ಆಧುನಿಕ ಕರ್ಮವೊಂದನ್ನು ರೂಪಿಸಿಕೊ೦ಡರೆ “ಆಸೆ೦ಭಿ”ಗಳಲ್ಲಿ ಇಂದು ಅನೇಕ ಸಲ 
ಕಂಡುಬರುವ ಅಕ್ರಮವರ್ತನೆಯ ಕಾರಣಗಳು ಕಡಿಮೆಯಾದಾವು. 


ಅ೦ದು ರಾಜನು ಸಾಂಕೇತಿಕವಾಗಿ ರಾಜಕೀಯ ಶಾಸನಿಕ ಮತ್ತು ಪ್ರಶಾಸನಿಕ 
ಪರಮಾಧಿಕಾರಿಯಾದರೂ ಅವನು €ಿಂ0೪601100 ಸಮಯದ ಪ್ರಕಾರ ಇಂದಿನ ಅಧ್ಯಕ್ಷ 
ಸಾಮಾನ್ಯನಂತೆ ವರ್ತಿಸುವುದು ನಿರೀಕ್ಷಿತವಾಗಿತ್ತು. ಅ೦ದಿನ ಸಭೆಗಳು ಹೆಚ್ಚಾಗಿ 
ನ್ಯಾಯಾಧಿಕರಣದ ಕಾರ್ಯ ಗಳಿಗಾಗಿಯೇ ಹೆಚ್ಚು ಸಲ ಸೇರುತ್ತಿದ್ದವು ಎಂಬುದು ಗಮನಾರ್ಹ. 
ಆ ಚಾತಕ ನ್ಯಾಯಶಾಸ್ತ್ರಜ್ಞರಾಗಿರಬೇಕೆಂಬುದು ಅದರಿಂದ ಪರೀಕ್ಷಿತವಾಗುತ್ತದೆ. 
ಚಾಯ ಜಿ ಹೊಣೆಯನ್ನು ಮತ್ತು ದೇಶ-ಕಾಲ-ವರ್ಣ ಆಶ್ರಮ ಧರ್ಮಗಳ 
ಸಾಮಾನ್ನ ್ಯ ಜ್ಞಾನವನ್ನು ಅಗತ್ಯವಾದ ಮಟ್ಟಗೆ ಆವರು ಪಡೆದು ಸುವಿದ [ರಾಗಿರಬೇಕಾಗಿದ್ದುದು 
ಚುಸಾವಣೆದು. ಅಭ್ಯರ್ಥಿಗಳಿಗೆ ಇಂದು ಕಡ್ಡಾಯದ ಶರ್ತವಾದರೆ ನಮ್ಮ ಸಭೆಗಳೀಗ 
ಪ್ರಬುದ್ಧವೆನಿಸಬಹುದಾಗಿವೆ. 2068108 1181178 ತೀರ್ಮಾನವನ್ನು ತೆಗೆದುಕೊಳ್ಳುವ 
ಬಗೆಯು ಪಂಚಾಯತ ಸದಸ್ಯರ ತರಬೇತಿನ ಪಠ್ಯದಲ್ಲಿರುವುದು ಅದರ ಅಗತ್ಯವನ್ನು 
ಸೂಚಿಸುತ್ತದೆ. ಎಷ್ಟೋ “ಮೀಟಂಗು”ಗಳು ಬರಿಗುಲ್ಲು “ನಿದ್ದೆಗೇಡು” ಎಂಬ೦ತಾಗುವ 
ಸಂದರ್ಭಗಳಿಗೆ ಅದೊಂದೇ ಮದ್ದು. 


ರಾಜಪ್ರಭುತ್ಚ ಮತ್ತು ಪ್ರಜಾಪ್ರಭುತ್ಚ 


ಚುನಾಯಿತನಾದರೂ ನಮ್ಮ ದೇಶದ ರಾಷ್ಟ್ರಪತಿಯು ಇಂದು ಸಾಂಕೇತಿಕವಾಗಿ 
ಮೇಲೆ ಹೇಳಿದ ರಾಜನಿಗಿದ್ದಂಥ ಸ ಸರ್ವ ಕಾಯದೆಬದ್ಧ ಅಧಿಕಾರಗಳನ್ನೂ ಉಳ್ಳವನಾಗಿದ್ದಾನೆ. 
ಈತನು ಪಾರ್ಲಿಮೆ೦ಟಿನಿಂದ ಚುನಾಯಿತ, ಆತನು ವಂಶತಃ ಪ್ರಜಾಸಭೆಯಿಂದ 
ಚುನಾಯಿತ. ಇಂಗ್ಲೆಂಡಿನ ರಾಣಿಯೂ ಅಂಥ ಸರ್ವಾಧಿಕಾರದ ಸಂಕೇತ. ಅಲ್ಲಿಯ 
ಪಾರ್ಲಿಮೆಂಟು ಒಂದು ಸಮಯಸೃಷ್ಟ್ಣವಾದ ಸಭೆ. ಆನುವಂಶಿಕ ಅಧಿಕಾರದ “ಗ್ಯಾರಂಟಿ” 
ಇಲ್ಲದುದರ ಫಲವಾಗಿ ಮುಂದಿನ ಐದು ವರ್ಷಗಳಲ್ಲಿ ತಮ್ಮ ಆಳಿಕೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ರ್ಷೀ೯ * 


ಮುಂದುವರಿಯಬೇಕೆ೦ಂಬ ಒಂದೇ ಒಂದು ಮಹತ್ವಾಕಾಂಕ್ಷೆಯಿಂದ ಸಾರ್ವಜನಿಕ 
ವ್ಯವಹಾರದಲ್ಲಿ ಒಳಿತು-ಕೆಡಕುಗಳ ಭೇದವನ್ನು ಅಲಕ್ಷಿಸಿ ಅಪವರ್ತನೆಯ ಮೂಲಕ 
ಸ್ಥಾನಭದ್ರ ಮಾಡಿಕೊಳ್ಳಲು ಹೊರಡುವ ಹಲಕೆಲ ಮುಖಂಡರನ್ನು ಸಾಕುವ ಪ್ರಜಾಪ್ರಭುತ್ವವು 
ರಾಜಪ್ರಭುತ್ವದಲ್ಲಿದ್ದ ದೋಷಗಳನ್ನು ಪರಿಹರಿಸಹೋಗಿ ಅಷ್ಟೇ ಮಾರಕ ಪರಿಣಾಮಗಳನ್ನು 
ಉಂಟುಮಾಡುವ ಇತರ ದೋಷಗಳನ್ನು ಉಳಿಸಿಕೊಂಡಿರುವುದು ಸೂಕ್ಷಜ್ಞರಿಗೆ 
ಹೊಳೆಯದಿರದು. ರಾಜನಿಗೆ ಸೈನ್ಯಬಲವಿದ್ದಂತೆ ರಾಷ್ಟ್ರಪತಿಗೂ ರಾಷ್ಟ್ರದ ಮುಖ್ಯಮಂತ್ರಿಗೂ 
ಅಂದಿಗಿ೦ತ ಹೆಚ್ಚು ಸುಸಜ್ಜಿತವೂ ಅಪ್ರತಿಭಟನೀಯವೂ ಆದ ಸೈನ್ಯಬಲವಿದೆ. ಆ೦ತರಿಕ 
ಶೋಷಣೆಗೆ ಅದನ್ನು ಬಳಸದಿರುವುದು ಅವರ ಸದ್ದುದ್ಧಿಯನ್ನಷ್ಟೇ ಅವಲಂಬಿಸಿದೆ. 
ಆದುದರಿಂದ ರಾಜಪ್ರಭುತ್ವಕ್ಕಿಂತ ಪ್ರಜಾಪ್ರಭುತ್ವವು ಜನಹಿತವನ್ನು ನಿಷ್ಪಕ್ಷಪಾತವಾಗಿ 
ವಿಶ್ವಮಾನವ ನೀತಿತತ್ವಗಳ ಪ್ರಕಾರ ಸಾಧಿಸಬೇಕಾದರೆ ಅದಕ್ಕೆ 50081883 ಸಮಾಜ 
(ಸಾಮ್ಯ)ವಾದವನ್ನು ಜೋಡಿಸಬೇಕು ಎ೦ಬ ಆಲೋಚನೆ ದಿವಂಗತ ನೆಹರುಗಳಂಥ 
ತತ್ವಚಿ೦ತಕರಲ್ಲಿ ಮೂಡಿತು. ಭಾರತದ ಪ್ರಾಚೀನ ರಾಜನೀತಿಶಾಸ್ತ್ರಜ್ಕರು ಪ್ರಭುತ್ವದ 
ಬದಲಾವಣೆಯನ್ನು ಚರ್ಚಿಸದೆ ರಾಜಪ್ರಭುತ್ವದ ಸುಧಾರಣೆಗೇ ಹೆಚ್ಚು ಸತನ ಮಾಡಿದ್ದು 
ಕಂಡುಬರುತ್ತದೆ. 


“ಸಭಾಪಾಲ' ಯಾ ಸ್ಪೀಕರ್‌ 


ಇಂದಿನ ಅಸೆಂಬ್ಲಿಯಲ್ಲಿ “ಸ್ಪೀಕರ್‌” ಇರುವಂತೆ ಅಂದಿನ ಸಭೆಗಳಿಗೆ “ಸಭಾಪಾಲ” 
ಇರುತ್ತಿದ್ದನು. “ಸಭೆಸಮಿತಿಗಳ” ಕಾರ್ಯಗಳ ಭೇದ ಮಾತ್ರ ಸ್ಪಷ್ಟವಾಗಿ ಚ ಬರುವುದಿಲ್ಲ. 
ಧೋರಣ ರೂಪಣ ಮತ್ತು ಕಾಯದೆ ಪಾಸು ಮಾಡುವ ಕೆಲಸಗಳು “ಸಮಿತಿಗೆ? 
ಮೀಸಲು ಎಂದು ಅನುಮಾನಿಸಲು ಸಾಧ್ಯವಾಗುವುದರಿಂದ 8 ಸಭೆಗಿ೦ತ 
ಹೆಚ್ಚಾಗಿ ಇಂದಿನ ಪಾರ್ಲಿಮೆಂಟನ್ನೂ ವಿಧಾನಸಭೆಯನ್ನೂ ಹೋಲುತ್ತದೆ ಎನ್ನಬಹುದಾಗಿದೆ. 


ವೈದಿಕ ಯುಗದಲ್ಲಿ ಇಂಥ ಸಾರ್ವಜನಿಕ ಸಭೆಗಳಿದ್ದರೂ ರಾಜ್ಯದ ಅಧಿಕಾರದ 
ವ್ಯಾಪ್ತಿಯು ಹೆಚ್ಚುತ್ತ ಹೋಯಿತೆಂದು ಕಲೆ ಐತಿಹಾಸಿಕರ ಮತ. ಅದು ಇಂದಿನ ಕೆಲ 
ಪ್ರತಿನಿಧಿಗಳಲ್ಲಿ ಅಥವಾ ಮಂತ್ರಿಗಳಲ್ಲಿ ಮನಸ್ವಿ ಕಾರಭಾರ ನಡೆಸುವ ಶಕ್ತಿ ಅಧಿಕವಾದುದಕ್ಕೆ 
ಸರಿಸಮಾನ. ಏಕೆ೦ದರೆ, ಅಂದೂ ಅನೇಕ ವೇಳೆ ಹತ್ತು ಸಮಸ್ತರು ರಾಜಕೀಯ ಷಪುಜ್ಞೆಗೆ 
ಪ್ರಾಧಾನ್ಯ ಕೊಟ್ಟಿರಲಿಲ್ಲ. ಇಂದೂ ಅವರ ವಂಶದವರು ಕೊಡುತ್ತಿಲ್ಲ. 


15101181 1181181100 15 1110 77810077010 088006 ೩617171578(101 ಸುರಾ ಜ್ಯಭಾರ 
ನಡೆಯಲು ನಿತ್ಯವೂ ಎಚ್ಚರವಾಗಿರಬೇಕು ಎಂಬುದು ಎಲ್ಲ ಪ್ರಭುತ್ವರೂಪಗಳಿಗೂ 
ಅನಿವಾರ್ಯವಾದ ಪ್ರಜಾಧರ್ಮವಲ್ಲವೇ ಜೊತೆಗೆ ಒಂದು ರಾಜ್ಯದ ಅಗಲ ಹೆಚ್ಚಾಗುತ್ತ 
ಹೋದ ಹಾಗೆ ಅದರ ಆಡಳಿತದ ಶಿಸ್ತು ಸಡಿಲವಾಗುತ್ತ ಚಾಟು ಎಲ್ಲ ಪ್ರಭುತ್ವಗಳಿಗೂ 
ಸಮಾನ. ಅಧಿಕಾರ ವಿಕೇಂದ್ರೀಕರಣವೊಂದೇ ತಜ್ಞರಿಗೆ `ಈಗ ಗೊತ್ತಿರುವ ಪರಿಹಾರೋಪಾಯ. 
ಭಾರತದ ಇಂದಿನ ಪ್ರತಿಯೊಂದು ರಾಜ್ಯವೂ ಗ್ರೀಕ್‌ ಪ್ರಜಾಪ್ರಭುತ್ವದ ಕಲ್ಪನೆಯ ಪ್ರಕಾರ 


* ೮೦೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅಳೆದರೆ ಅಳತೆಗೆ ಮೀರಿದ ವಿಸ್ತಾರ ಮತ್ತು ಜನಸಂಖ್ಯೆಗಳನ್ನು ಉಳ್ಳದ್ದು. ಒಂದು 
ಪ್ರಕರಣದಲ್ಲಿ ಕೊನೆಯ ನಿರ್ಣಯವನ್ನು ತೆಗೆದುಕೊಳ್ಳುವ ಅಧಿಕಾರವೇ ನಿಜವಾದ 
ಅಧಿಕಾರ; ಇತರ ಅಧಿಕಾರಿ ಅಥವಾ ಸಂಸ್ಥೆಯೊಂದು ಅಂಥ ನಿರ್ಣಯವನ್ನು 
ಬದಲಿಸಬಹುದು ಎ೦ಬಂತಿದ್ದರೆ ಆ ನಿರ್ಣಯಕಾರನ ಅಧಿಕಾರವು ನಿಜವಾದ ಅಧಿಕಾರವಲ್ಲ; 
ಎರಡನೆಯ ನಿರ್ಣಯಕಾರನ ಅಧಿಕಾರವೇ ಆಗ ನಿಜವಾದ ಅಧಿಕಾರವೆನ್ನಿಸುತ್ತದೆ. 
86000160 ಕಾರ್ಯಪಾಲಕನಿಗೆ ನಿಯಮಗಳ ಪ್ರಕಾರ ಅಂಥ ಕೊನೆಯ ನಿರ್ಣಯವನ್ನು 
ಕೊಡಬಹುದಾದ ಪ್ರಕರಣಗಳನ್ನು ನಿರ್ದಿಷ್ಟ ಮಾಡಿಕೊಟ್ಟರಬೇಕಾಗುತ್ತದೆ. ಇಲ್ಲವಾದರೆ 
ನೌಕರರ ಸೋಪಾನ ಪಂಕ್ತಿಯು ಕೇವಲ ಟಪ್ಪಾಲುಕಟ್ಟೆಗಳ ಸಾಲಾಗಿ ಪರಿಣಮಿಸುತ್ತದೆ. 
ಈ ಅಂಶವನ್ನು ಆಧುನಿಕ ಭಾರತದ ಆಡಳಿತ ಧೋರಣವನ್ನು ರೂಪಿಸುವವರು 
ಅರಿತುಕೊಳ್ಳಬೇಕಾಗಿದೆ. 


ಮೂಲಭೂತವಾದ ವಿಶ್ವಮಾನವ ನೀತಿತತ್ವಗಳಿಗೆ ರಾಜನೂ ಸಾಮಾನ್ಯ 
ಪ್ರಜೆಯಂತೆಯೇ ಬದ್ಧನು ಎ೦ಬ ಅಂಶವನ್ನು ಹಿಂದು ರಾಜ್ಯಧರ್ಮಶಾಸ್ತ್ರಕಾರರು 
ಬ್ರಾಹ್ಮಣಗಳ ಕಾಲದಲ್ಲೇ ಘೋಷಿಸಿದ್ದು ಗಮನಾರ್ಹ. ಎಲ್ಲೋ ಒಂದೆಡೆ ಮಾತ್ರ ರಾಜಸೂಯ 
ಯಾಗ ಮಾಡಿದರೆ ರಾಜನ ದಂಡನೀಯತೆ ಪರಿಹಾರವಾಗುತ್ತದೆ ಎಂದು ಹೇಳಲಾಗಿದೆ. 
ಅ೦ದಿನ ರಾಜರು ಗಣ್ಯ ಬ್ರಾಹ್ಮಣರಂತೆಯೇ ಆ ಕಾಲದ ರಾಜಧರ್ಮ, ಅರ್ಥಧರ್ಮ. 
ಸಮಾಜಧರ್ಮ, ಪ್ರಶಾಸನಧರ್ಮ, ತತ್ವಜ್ಞಾನಗಳನ್ನು ಅಭ್ಯಸಿಸಿದವರಾಗಿರುತ್ತಿದ್ದರು. ಫ್ಲೇಟೋ 
ಹೇಳಿದ ೫1110500808 ಓ1/5 ರಾಜರ್ಷಿಗಳು ಅವರಲ್ಲಿ ದೊರಕುತ್ತಾರೆ. ಆದುದರಿಂದ 
ಅಂದಿನ 016608 ಗ ರಾಮರಾಜ್ಯವು ಕವಿಕಲ್ಪನೆ ಎನ್ನಲು ಸಾಧ್ಯವಿಲ್ಲ; ಮಾಂಧಾತ, 
ನಹುಷ, ಅ೦ಬರೀಷ, ಸಗರ, ಪೃಥು, ಹೇಹಯ, ಧರ್ಮರಾಜ, ನಳ, ದಶರಥ, ರಾಮ, 
ಪರಶುರಾಮ, ಇಕ್ಷ್ವಾಕು, ವಿಭೀಷಣ, ಭರತ, ಉತ್ತಾನಪಾದ, ಧ್ರುವ, ಜನಕ ಮುಂತಾದ 
ಅರಸರು ಭಾರತದ ಪರಂಪರೆಯಲ್ಲಿ ಪುಣ್ಯಶ್ತೋಕರೆನ್ನಿಸಿದುದು ಇಲ್ಲಿ ಸ್ಮರಣೀಯ. 
ಖಗ್ದೇದದ ಕಾಲ ಕಡಿಮೆಯೆಂದರೆ ಕ್ರಿಪೂ. ೩೦೦೦ ಅಂದರೆ ಇಂದಿಗೆ ೪೯೮೦ 
ವರ್ಷಗಳಾದವು! ಅ೦ದಿನಿ೦ದ ಮೊನ್ನೆ ಮೊನ್ನಿನವರೆಗೆ ನಮ್ಮಲ್ಲಿ ರಾಜಪ್ರಭುತ್ವವಿತ್ತು! 


ರಾಜಪ್ರಭುತ್ವದಲ್ಲಿ ರಾಷ್ಟೀಯತೆ ಇದ್ದದ್ದು ಮತ್ತು ಇಲ್ಲದ್ದು ಎಂಬ ಭೇದವನ್ನು 
ಯೂರೋಪಿನ 'ಇತಿಹಾಸದಕ್ತ ವಿಂಗಡಿಸಿದ್ದಾರೆ. ಫ್ರಾನ್ಸಿನ ೧೪ನೆಯ ಲೂಯಿಯನ್ನು. 
ರಾಷ್ಟ್ರೀಯ ರಾಜನೆಂದು ಉದಾಹರಿಸುತ್ತಾರೆ. ಆದರೆ ಭಾರತದಲ್ಲಿ ಪುಣ್ಯಕ್ಪೋಕರಾಗಿರುವ 
ಎಲ್ಲ ಜೂ ಉಕ್ತ ಅರ್ಥದಲ್ಲಿ ರಾಷ್ಟ್ರೀಯರೇ. “ಅಹಂ ರಾಷ್ಟ್ರಂಸ೦ಗಮನೀ ಜನಾನಾಂ” 
ಎಂಬುದು ವೇದೋಕ್ತಿ “ಜನನೀ ಜನ್ಮಭೂಮಿಶ್ಚ ಸ್ಪರ್ಗಾದಖಿ' ಗರಿಯಸೀ”' ಎ೦ಬುದೂ 
ಹಾಗೇ ಪ್ರಾಚೀನ ಕಾಲದಲ್ಲಿ ಎದ್ದ ಉದ್ಗಾರ. ಇಡು ಯಾವ ಶತಮಾನ, ಅದು ಯಾವ 
ಶತಮಾನ? ರಾಜಕೀಯ ರಾಷ್ಟ್ರೀಯತೆ "'ಮೂರೋಪಿನಲ್ಲಿ ರಾಜಪ್ರಭುತ್ವದ ಕಾಲದಲ್ಲಿ 
ಇದ್ದುದಕ್ಕಿಂತ ಇಲ್ಲೇ ಹೆಚ್ಚಾಗಿತ್ತು. ರಾಜನನ್ನು ಜನನಾಯಕನೆಂದು ತಿಳಿಯುವ ರೂಢಿ 
ಇಲ್ಲಿ ಅನಾದಿಕಾಲದ್ವು ಭರತನ ನಾಟ್ಯಶಾಸ್ತ್ರದ ಮೂಲವು ಸುಮಾರು ಕ್ರಿಪೂ. ೩- 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೦೧ * 


೪ನೆಯ ಶತಮಾನದವರೆಗೂ ಹೋಗುತ್ತದೆ. ಸಂಸ್ಕ ಶೆ ನಾಟಕ ಪರಂಪರೆಯಲ್ಲಿ “ರಾಜಾ”, 
“ವೀರ” ಮತ್ತು “ನೇತಾ” ಎ೦ಬ ಮೂರೂ ತಳಾ ಯನ ಪಾತ್ರದಲ್ಲಿ ಸಮ್ಮಿಳಿತವಾಗಿವೆ. 
“ಪ್ರಜಾನುರಂಜನಾದ್‌ ರಾಜಾ” ಎಂಬುದು ಅಪ್ರತಿಹತ ರಾಜಲಕ್ಷಣ. ಪಜೆಗಳೇ ರಾಷ್ಟ್ರ 
ಪ್ರಜೆಗಳ ಐಕ್ಕದ ಗುರುತೆ೦ದರೆ ರಾಜನೇ ಆಗಿದ್ದ. ಯೂರೋಪಿನಲ್ಲಿ "ನೇಕ ರಾಷ್ಟ್ರಗಳಿದ್ದಂತೆ 
ಭಾರತದಲ್ಲೂ ಇದ್ದವು. ಅಲ್ಲಿಯ ಯೂರೋಪೀಯ ಐಕ್ಯಭಾವನೆಯಂತೆಯೇ ಇಲ್ಲಿಯೂ 
ಭಾರತೀಯತೆಯ ಐಕ್ಯಭಾವವಿತ್ತು. ಯೂರೋಪಿನಲ್ಲಿ ಸಾಂಸ್ಕೃ ತಿಕ ರಾಷ್ಟ್ರಭಾಷೆ ಇದ್ದಿಲ್ಲ; 
ಭಾರತಕ್ಕೆ ಇತ್ತು- ಎ ಸಂಸ್ಕೃತ ಚೀನದ ಚಕ್ರವರ್ಶಿಗಳೂ. ತಮ್ಮ ಚಕ್ರಾಧಿಪತ್ಯವನ್ನು 
ರಾಷ್ಟ್ರೀಯ ಭಾವನೆಯ ಚ ನಿಲ್ಲಿಸಿದ್ದರು ಎಂದು ಹೇಳಲಾಗುತ್ತಿದೆ. ಜಾಸು 
ರಾಷ್ಟ್ರೀಯತೆಯ ಅತಿ ದೊಡ್ಡ ಪ್ರೇರಕ. ಹಿಂದಿಯ ಅಂತಃ ಪ್ರಾಂತೀಯತೆ ಅದರಿಂದಲೇ 

ಸಾಧು. 
ನಿರಂಕುಶನಾದ ರಾಜನೂ ಸರ್ವಾಧಿಕಾರಿಯೂ ಸ್ವಯಂಪ್ರಭುವೂ ರಾಜಕೀಯವಾಗಿ 
ಬಹಳ ಹತ್ತಿರದ ಸಂಬಂಧಿಕರು. ರಾಜಕೀಯ ಪ್ರಜ್ಞೆ ಚೆನ್ನಾಗಿ ಜಾಗ್ರತವಾಗದಿರುವ 
ಪ್ರಜಾಸ್ತೋಮವನ್ನು ಆಳುವ ಪ್ರತಿನಿಧಿಗಳು ಸ್ವಯಂಪ್ರಭುಗಳಿಗೆ ಹಾಗೇ ಸಮೀಪದ ಬಂಧುಗಳು. 
ನೈತಿಕ ಮಹಾಮೌಲ್ಯಗಳನ್ನು ಆಧರಿಸದ ರಾಜ್ಯಶಾಸ್ತ್ರವು ಶಾಸ್ತ್ರವೇ ಅಲ್ಲ. ನೀತಿಯು 
ಸಲಹೆಗಾರನ ಸ್ಥಾನದಲ್ಲಿರುವುದು ರಾಜಪಭುತ್ವದಲ್ಲಿ ಹೆಚ್ಚು ಪ್ರಜಾಪ್ರಭುತ್ತದ ಸಮಾಜವಾದದಲ್ಲಿ 
ಮಾನವೀಯ ಶಾಶ್ವತ ನೀತಿಗಳು ಕ್ರಮೇಣ ಕಾಯದೆಗಳಾಗುತ್ತ ಹೋಗುವುದು ವಿಶೇಷ. 
ಇ 


* ೮೦೨ 


೫ 
ಪಾಳೆಯಗಾರಿಕೆ ಮತ್ತು ದೈವಪ್ರಭುತ್ವ 


ಆಸ್ಥಾನ ದೊರೆಗಳಿಲ್ಲದ ರಾಜ್ಯ ಎಲ್ಲೂ ಇದ್ದಿಲ್ಲ. ರಾಜಸ್ಥಾನದ ವೈಭವ, ದರ್ಬಾರು 
ಹೆಸರಾದದ್ದು. ರಾಜನ ಅಣ್ಣ-ತಮ್ಮಂದಿರು, ಮಕ್ಕಳು, ಮೊಮ್ಮಕ್ಕಳು, ಮಂತ್ರಿಗಳು, 
ಸೇನಾಪತಿಗಳು, ಭಾವನೆ೦ಟರು,. ಸೋದರ ಮಾವಂದಿರು ಮುಂತಾದವರು 
ಆಸ್ಥಾನಾಲ೦ಕಾರರಾಗಿರುತ್ತಿದ್ದರು. ರಾಜ್ಯದಲ್ಲಿ ಅವರನ್ನು ದೂರ ಇಟ್ಟಾಗ ಅವರು ಇದ್ದಲ್ಲೇ 
ಬೇರುಬಿಟ್ಟು ಸ್ವತಂತ್ರ ಪಾಳೆಯಗಾರರಾಗಿ ಬಿಡುತ್ತಿದ್ದರು. ಮನೆಯಲ್ಲೇ ಇಟ್ಟುಕೊಂಡರೆ 
ವಾರಸುದಾರಿಕೆಯ ಒಳಸ೦ಚುಗಳನ್ನು ಮಾಡಿ ಗದ್ದಲ ಎಜ್ಬಿಸಿ, ಕೊಲೆ, ಯುದ್ಧ 
ಬಲಾತ್ಕಾರಗಳಿಗೆ ಕಾರಣರಾಗುತ್ತಿದ್ದರು. ಆಸ್ಥಾನವು ಮೊದಲು ರಾಜನಿರ್ಮಿತ; ಆಮೇಲೆ 
ಆಸ್ಥಾನವೇ ರಾಜನಿರ್ಮಾಪಕವಾಗುತ್ತದೆ ಎಂಬುದು ಮಧ್ಯಯುಗದ ಅನುಭವ. 


ಆಸ್ಥಾನದ ದೊರೆಗಳು ಸ್ವತಂತ್ರರಾದಾಗ ಅವರು ಸಂಸ್ಥಾನಿಕರು ಅಥವಾ 
ಪಾಳೆಂಯಗಾರರೆನ್ನಿಸುತ್ತಿದ್ದರು. ರಾಜನಿಗಿರುವ ಎಲ್ಲ ಉಪಾಧಿಗಳೂ ಈ 
ಮರಿರಾಜರಿಗಿರುತ್ತಿದ್ದವು. ಈ ಜಮೀನುದಾರರು ಯೂರೋಪಿನಲ್ಲಿ ವೈಶಿಷ್ಟ್ಯವನ್ನು ತಳೆದಷ್ಟು 
ಇನ್ನೆಲ್ಲೂ ತಳೆಯಲಿಲ್ಲ. ಒಬ್ಬೊಬ್ಬನಿಗೆ ಒಂದೊ೦ದು ಕೋಟೆ ಒಂದಿಷ್ಟು ಜನ ಸರದಾರರು; 
ಒ೦ದು ಸೈನ್ಯ; ಕೋಟೆಯೊಳಗೆ ಮರಿಯರಮನೆ; ಎಲ್ಲಾದರೂ ರಾಜನ ಬಲ ಹೆಚ್ಚಾದಾಗ 
ಅವನಿಗೀ ದೊರೆಗಳು ಸಾಮಂತರು; ಅವನು ಚಕ್ರವರ್ತಿ; ಇವರು ಉಪರಾಜರಾಗಿ 
ತರುವುದು ಕಪ್ಪಕಾಣಿಕೆಗಳನ್ನು; ರಾಜ ದುರ್ಬಲನಾದ ಮರುದಿನ ಇವರು “ರೋಂಡಾ 
ಉಂಚಾ ರಹೇ ಹಮಾರಾ? ಎನ್ನುತ್ತಿದ್ದರು. ಮೊದಲಿಂದ ರಾಜವಂಶೀಯರಾಗಿ ಪಿತ್ರಾರ್ಜಿತ 
ಅರಸೊತ್ತಿಗೆಯನ್ನು ನಡೆಸುತ್ತ ನಡುವೆ ಯಾವನಾದರೂ ಬಲಿಷ್ಠನಾಗಿ ತನ್ನ ಚಕ್ರವರ್ತಿತ್ವವನ್ನು 
ಹೇರಿ ಅವರನ್ನು ಸಾಮಂತಿಕೆಗೆ ಇಳಿಸುವುದು ಬೇರೆ. ಭಾರತವು ಈ ಬಗೆಯ ಸಾಮಂತಿಕೆಗೇ 
ಪ್ರಸಿದ್ಧ. ಈ ಸಾಮಂತರಲ್ಲಿ ಯಾರು ಯಾರು ಯಾವಾಗ ಬಲಿಷ್ಠರಾದರೂ ಅವರು 
ಸಾರ್ವಭೌಮರು; ಮಿಕ್ಕವರು ಸಾಮಂತರು; ರಾಜವಂಶಗಳಿಗೆ ಹೆಸರಾದ ಭರತಖಂಡದ 
ದೇಶಗಳು; ಅ೦ಗ, ವ೦ಗ, ಕಳಿ೦ಗ, ಕಾ೦ಭೋಜ, ತೆಲು೦ಗ, ಕೊ೦ಗ, ಬಾಹ್ಲೀಕ, ಬರ್ಬರ, 
ಬ್ರಹ್ಮ ಭೋಜ, ಕಾಶ್ಮೀರ, ಕೇರಳ, ಕರ್ಣಾಟ, ಕರಹಾಟ, ಚೌಟ, ಪಾ೦ಡ್ಯ, ಜೋಳ, ಓಡ್ರ, 
ಮತ್ತ್ಯ, ಗೌಳ, ವಿದರ್ಭ, ಕುಂತಲ, ಕೊಂಕಣ, ಕುರು, ಮಗಧ, ಸೌರಾಷ್ಟ್ರ ಗುರ್ಜರ, 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೦೩ * 


ಸೌವೀರ, ಮಹಾರಾಷ್ಟ್ರ ಸಿಂಧು, ಸುಹ್ಮ ತ್ರಿಗರ್ತ, ಕೋಸಲ, ಹೈಹಯ, ನೇಪಾಳ, 
ಲಾಂಗಲ, ಮಾಲವ, 'ಮಲೆಯಾಳ, ವರಲ, ಶೂರಸೇನ, ಮದ್ರ, ಬಳಗ ಯವನ, 
ತುರುಷ್ಠ, ತ್ರೈಕೂಟ, ಪುನ್ನಾಟ, ಅಮರಕ, ಚೇದಿ, ನಿಷಧ, ತೌಳವ, ಸಿ೦ಹಳ, ವರಹಾಟ, 
ಕೇಕಯ, ಪ್ರಾಗ್ವೋತಿಷ, ಗಾ೦ಧಾರ. ಪಾಳೆಯಗಾರ, ಮ೦ಡಲೇಶ್ವರ, ಮಹಾಮಂ೦ಡಲೇಶ್ವರ, 
ಸಾಮಂತ, ಮಹಾ ಸಾಮಂತ, ಮಹಾ ಸಾಮಂತಾಧಿಪತಿ, ರಾಜ, ಮಹಾರಾಜ, 
ರಾಜಾಧಿರಾಜ, ರಾಜಪರಮೇಶ್ವ್ಚರ ಅಥವಾ ಚಕ್ರವರ್ತಿ (ಸಾರ್ವಭೌಮ, ಸಮ್ರಾಟ್‌) 
ಎ೦ಬಿವು ಉತ್ತಮೋತ್ತರ ಪದವೀ ವಾಚಕಗಳು. 


ಮಧ್ಯಯುಗೀನ ಯೂರೋಪಿಯನ್‌ ಪಾಳೆಯಗಾರರು ಬ್ರಿಟಿಷ್‌ ಯುಗದ ಭಾರತೀಯ 
ಸಂಸ್ಥಾನಿಕರಿಗೆ ಸಮಸಂಖ್ಯರಾಗಿದ್ದರು. ಅವರ ಕೋಟೆ, ಕೊತ್ತಲ, ಸರದಾರ, ಸವಾರ, 
ಮುಂತಾದ ಪರಿವಾರದಲ್ಲಿ ಸರದಾರರ (81810) ವರ್ಗ ವಿಶಿಷ್ಟವಾಗಿತ್ತು. 50110, 
7೦, (110017, ೩1700101, 5810 101505 ೩೧6 0೩೦೬ 101505 ಎ೦ಬಿವು ಸರದಾರನೊಬ್ಬನ 
ಷಡ೦ಗಗಳು. ಸರದಾರರು ಅಶ್ವಾರೋಹಿಗಳು, ಖಡ್ಗಧಾರಿಗಳು, ಭರ್ಜಿಧರರು, ಶಿರಸ್ತ್ರಾಣ, 
ಉರಸ್ತಾಣ, ಗಲತ್ರಾಣ, ಪಾದತ್ತಾಣ, ಭುಜತ್ರಾಣ, ಕಟಿತ್ರಾಣಗಳನ್ನು ಧರಿಸಿದವರು ಮೆತ್ತು 
ವಿಶೇಷತಃ ಸ್ತೀದಾಕ್ಷಿಣ್ಯ ಸಂಪನ್ನರು. (500170) ಭಾವಿ ಸರದಾರ, ಅಂಗವ, 780 
ಕುಮಾರಸೇವಕ, ೮೦೦೫ ಕಾಸ್ತಾರ (ಕುದುರೆ ಚಾಕರ), 50೩/6 710೫0 ರಕ್ಟಾಕವಚ 
ಮುಂತಾದುವುಗಳನ್ನು ಹೊತ್ತು ಬೆನ್ನಿಗೆ ತಿರುಗುವವ, 7೩೦& 10865 ಬದಲಿ ಕುದುರೆಗಳು 
ಮತ್ತು ಹೇರು ಕುದುರೆಗಳು ಸಾಮಾನು ಹೊರುವ ಕುದುರೆಗಳು) ಯಾವಾಗಲೂ 
ಸರದಾರನನ್ನು ಅನುಸರಿಸಿ ಹೋಗಬೇಕಾಗಿತ್ತು. ಅವನು ಸಾಹಸಕೃತ್ಯದ ಅವಕಾಶವನ್ನು 
ಹುಡುಕಿಕೊಂಡು ಹೋಗುವ ಅಭ್ಯಾಸವುಳ್ಳವನಾಗಿದ್ದನು. '"`1086 0 (10 018170 00501/0 
116 ೫1 ವೀರನಿಗೆ ಮಾತ್ರ ಸು೦ದರಿಯನ್ನು ಕೈಹಿಡಿವ ಅರ್ಹತೆ” ಎಂಬುದು ಅವನಿಂದ 
ಹುಟ್ಟದ ಗಾದೆ. ಆರ್ತತ್ರಾಣ ಪರಾಯಣತೆ ಅವನ ಹೆಮ್ಮೆಗೆ ಕಾರಣ. ಅವನು ಸ್ವಯಂವರಕ್ಕೆ 
ಹೋಗುವ ರಾಜಪುತ್ರನ ಠೀವಿಯಲ್ಲಿ ಇರುತ್ತಿದ್ದನು. ಅವನು ಮೂರ್ತಿಮ೦ತ (8೦018000 
50110 ಶೃಂಗಾರ ಸಾಹಸಿಕನಾಗಿರುತ್ತಿದ್ದನು. “ ಹೀರೋ" ಎಂದರೆ ಅವನೇ. “ಅಡಿಯ 
ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ” ಎ೦ಬುದು ಅವನ ಜೀವನಸೂತ್ರ. 


ಸರದಾರ ವರ್ಗದ ಜೊತೆಗೆ ಮಠಾಧಿಪತಿ ವರ್ಗ, ನಗರ ನೇತೃವರ್ಗ, 
ವಿಶ್ವವಿದ್ಯಾನಿಲಯದ ಪಂಡಿತ ವರ್ಗಗಳೂ ಮರಿರಾಜರ ಕಾಲದ ಆವರಣವನ್ನು 
ನಿರ್ಮಿಸುವುದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದವು. ಕವಿ, ಗಮಕಿ, ವಾದಿ, ವಾಗ್ಠಿಪ್ರವರರು 
ಮತ್ತು ಪಂಡಿತರು ನಮ್ಮ ಆಸ್ಥಾನಗಳಲ್ಲಿ ರಾರಾಜಿಸಿದಂತೆಯೇ ಯೂರೋಪಿನ 
ಪಾಳೆಯಗಾರರ ಆಸ್ಥಾನಗಳಲ್ಲೂ ರಾರಾಜಿಸಿದರು. ಅವುಗಳ 6018851081 818600೯ 
ಶ್ರೀಮದ್ಲಂಭೀರವಾದ ವೈಭವವು ಶೃ೦ಗಾರಕಾವ್ಯ, ವೀರಕಾವ್ಯಗಳ ನಿರ್ಮಾಣಕ್ಕೆ ಅವಕಾಶವನ್ನು 
ಒದಗಿಸಿದವು. ಇಡೀ ದೇಶವೊ೦ದರ ಭದ್ರತೆಯ ದೃಷ್ಟಿಯಿಂದ ಸ್ವತಂತ್ರ ಪಾಳೆಯಪಟ್ಟುಗಳ 
ಅಸ್ತಿತ್ವವು ಯಾವಾಗಲೂ ಸುರಕ್ಷಿತವಲ್ಲ. ವಿದೇಶೀಯ ದಾಳಿಗಾರರಿಗೆ ಅದು ಯಾವಾಗಲೂ 


* ೮೦೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸ್ವಾಗತ ನೀಡುವ ಸನ್ನಿವೇಶ. ಆದರೆ ಶಾಂತಿಕಾಲದಲ್ಲಿ ಸಾಂಸ್ಕೃತಿಕ ಬೆಳವಣಿಗೆಗೆ ವಿಸ್ತಾರವಾದ 
ಅವಕಾಶ ಅವುಗಳಿಂದ ದೊರಕುತ್ತಿತ್ತು ಶಾಂತಿ ಮಾತ್ರ ಬಹಳ ನಶ್ವರ. ಪ್ರತಿಷ್ಠಿತ ವರ್ಗಗಳ 
ನಿರ್ಮಾಣವು ಪ್ರಜೆಗಳಲ್ಲಿ ಉದಯವಾದದ್ದು ಪಾಳೆಯಪಟ್ಟುಗಳಲ್ಲೇ ಹೆಜ್ಜು. 


ರಾಜಪ್ರಭುತ್ವದ ಜೊತೆಗೇ ಬೆಳೆದು ಬ೦ದ ಇನ್ನೊಂದು ಪ್ರಭುತ್ವವೆ೦ದರೆ ದೈವಪ್ರಭುತ್ವ. 
ಬ್ರಿಟಿಷರ ಕಾಲದಲ್ಲಿ ತಿರುವಾ೦ಕೂರಿನ ಅರಸರ ಸ್ಥಾನ, ದೇವರ ಸೇವಕರದ್ದಾಗಿತ್ತು. 
ರಾಜ್ಯವೆಲ್ಲಾ ಅನಂತಪದ್ಮನಾಭ ದೇವರದ್ದು; ರಾಜನು ಅವರ ಸೇವಕ. ತಿಬೇಟಿನಲ್ಲಿ 
ಹಿ೦ದೆ ದೈವಪ್ರಭುತ್ವವು ಸ್ಥಾಪಿಸಲ್ಪಟ್ಟಿತ್ತು. ಲಾಮನು ಬುದ್ಧದೇವರ ಸೇವಕನೆಂದು ರಾಜ್ಯವನ್ನು 
ಆಳುವವನು, ಇವನ ಬಲವೆಂದರೆ ೫೦೦೦ ಮಠಗಳಲ್ಲಿ ವಾಸಿಸುತ್ತಿದ್ದ ೪ ಲಕ್ಷ ಭಿಕ್ಷುಗಳು. 
ಪೋಪರ ಪದ್ಧತಿಯಂತೆ ಈ ಬೌದ್ಧಪದ್ಧತಿ ಬಹುಕಾಲ ಬಾಳಿತು. 

ಬೈಜಾ೦ಂಟಿಯಂ ಪ್ರದೇಶದಲ್ಲಿ ಹೀಗೇ ದೈವವಾದಿ ಪ್ರಭುತ್ಚವು ರೂಢವಾಗಿತ್ತು: 
ರೋಮ್‌ ಕೂಡಾ ಮೊದಲು ಈ ಪ್ರಭುತ್ವದಲ್ಲಿ ಇತ್ತು. ರೋಮಿನ ಚಕ್ರವರ್ತಿಗಳು 
ದೇವರಂತೆ ಗೌರವದಿ೦ದ ಪೂಜಿಸಲ್ಪಡುತ್ತಿದ್ದರು. ಕ್ರೈಸ್ತಗುರುಗಳ ಬಲದಿ೦ದ ಅವರು 
ರಾಜ್ಯಗಳನ್ನೂ, ಸಾಮ್ರಾಜ್ಯಗಳನ್ನೂ ವೈಭವದಿ೦ದ ಆಳಿದರು. ಜನರ ನೀತಿ, ನಡತೆ, 
ಶಿಕ್ಷಣ ಮತ್ತು ನಂಬಿಕೆಗಳು ಸರಕಾರದಿಂದ ರೂಪಿಸಲ್ಪಡುತ್ತಿದ್ದವು. ದಿಲೀಪ ಮಹಾರಾಜನು 
ಹೀಗೇ ಮಾಡುತ್ತಿದ್ದನೆ೦ಂದು ಕಾಳಿದಾಸನು ವರ್ಣಿಸಿದ್ದಾನೆ. ಇಂದಿನ ಎಷ್ಟೋ 
ಪ್ರಜಾಪ್ರಭುತ್ಪಗಳೂ ನಾನಾ ವಿಧಾನಗಳಿ೦ದ ತಮ್ಮ ರಾಜಕೀಯ ಹಾಗೂ ಆಡಳಿತ 
ನೇತೃಗಳಿಗೆ ಪ್ರಿಯವಾದ “ಇಜ೦'””ಗಳನ್ನು ಜನರಲ್ಲಿ ಪ್ರಚುರಪಡಿಸುತ್ತಿವೆ. 

ದೈವಪ್ರಭುತ್ವದಲ್ಲಿ ಮತಧಾರ್ಮಿಕ ಹಿಂಸೆ ಇತ್ತು; ವಿಮತೀಯರಿಗಲ್ಲಿ ಗೌಣಸ್ಥಾನ. 
ಮತಧರ್ಮದ ಅನುಯಾಯಿಗಳಂತೆಯೇ ಶುದ್ಧ ರಾಜಕೀಯವೆಂದು ಹೇಳಿಕೊಳ್ಳುವ 
ತತ್ವದ ಹಾಗೂ ಸಂಪ್ರದಾಯದ ಅನುಯಾಯಿಗಳ ರಾಜ್ಯಭಾರದಲ್ಲೂ ಈಗ ಅನೇಕ 
ಕಡೆಗಳಲ್ಲಿ ಭಿನ್ನತತ್ವಾರಾಧಕರಿಗೆ ಅಲ್ಪಸ್ಥಾನವನ್ನೇ ಕೊಡಲು ಅಹೋರಾತ್ರ ಶ್ರಮಿಸಲಾಗುತ್ತಿದೆ. 
ಕಾಯಿದೆಯಿ೦ದ ಇದೇ ಎಂದು ಹೇಳಲಾದ ಎಷ್ಟೋ ಸಮಾನತೆಗಳನ್ನು ವ್ಯಾವಹಾರಿಕವಾಗಿ 
ಇಲ್ಲ ಎನ್ನಲಾಗುತ್ತಿದೆ. ಪ್ರಾಚೀನ ಭಾರತದಲ್ಲಿ ಇಂಥ ಧರ್ಮದ ಆಗ್ರಹ ಇದ್ದಿಲ್ಲ. ವಿನ್ಸೆಂಟ್‌ 
ಎ. ಸ್ಮಿತ್ತರ ಪ್ರಕಾರ ಅಶೋಕನ ಬೌದ್ಧ ಸಾಮ್ರಾಜ್ಯದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ಆಕ್ರಮಿಸುವ 
ಧಾರ್ಮಿಕ ಆಜ್ಞೆಗಳನ್ನು ಜನರ ಮೇಲೆ ಹೇರಲಾಗಿತ್ತು. ಈ ಮಾತಿನ ಸತ್ಯಾಸತ್ಯ ಅಂಶಗಳನ್ನು 
ಅಶೋಕನ ಸಾಕ್ಷಾತ್‌ ಆಡಳಿತದ ದಾಖಲೆಗಳಿದ್ದರೆ ಅವೇ ನಿರ್ಣಯಿಸಬೇಕು. ಇಸ್ಲಾಮಿನ 
ಖಲೀಪ ರಾಜ್ಯಭಾರವು ರೋಮಿನವರಂತೆಯೇ ದೈವವಾದದಿಂದ ಬದ್ಧವಾಗಿತ್ತು. ಮೊಗಲರ 
ಕೊನೆಯ ಕಾಲದಲ್ಲಿ ಇಸ್ತಾಂರಾಜ್ಯ ಪದ್ಧತಿಯನ್ನು ಹಿ೦ದುಗಳ ಮೇಲೆ ಹೇರಲಾಯ್ತು. 
ಅದರ ಪ್ರಕಾರ ಹಿಂದುಗಳಿಗೆ ಮುಸಲ್ಮಾನರಿಗಿದ್ದ ಮಾನ ಸನ್ಮಾನಗಳು ಇಲ್ಲ; ಕೆಲ 
ಹಕ್ಕುಗಳೂ ಇಲ್ಲವಾದವು. 


ಆದರೆ ಈ ಸಂದರ್ಭದಲ್ಲಿ ಒಂದು ಅಂಶವನ್ನು ಯಾರೂ ಮರೆಯಬಾರದು. 
1.8೫1 ೩06 ೦೮೦ ಶಾಸನ ವಿಧೇಯತೆಯನ್ನು ಸಮರ್ಥಿಸುವ ಯಾವನೂ ಹಿಂದು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೦೫ * 


ಅಥವಾ ಮುಸಲ್ಮಾನ (ಇಲ್ಲವೇ ಬೌದ್ಧ) ಚಕ್ರವರ್ತಿಗಳು-೧. ಅಹಿಂಸೆ, ೨. ಸತ್ಯ, ೩. 
ಅಸ್ತೇಯ, ೪. ಶೌಚ, ೫. ಇಂದ್ರಿಯ ನಿಗ್ರಹಗಳೆಂಬ ವಿಶ್ವಮಾನವೀಯ ನೀತಿಗಳನ್ನು 
ಜನರು ಪಾಲಿಸುವಂತೆ ಬಿಗಿಕಟ್ಟು ಮಾಡಿದ್ದನ್ನು ಮಾತ್ರ ವ್ಯಕ್ತಿಸ್ವಾತಂತ್ರ್ಯದ ಆಕ್ರಮಣ, 
ಅಪಹರಣ ಎಂದು ಹೇಳಲು ಅಧಿಕಾರವುಳ್ಳವನಲ್ಲ. ಆಧುನಿಕ ಭಾರತದ ಪಾನಪ್ರತಿಬ೦ಧ, 
ವೇಶ್ಯಾವೃತ್ತಿ ನಿರ್ಬಂಧ, ಅಶ್ಲೀಲ ಚಲನಚಿತ್ರ ಬಹಿಷ್ಕಾರ, ಬಹುಪತ್ನೀವಿವಾಹ ನಿರೋಧ. 
ಜಮೀನುದಾರಿ ನಿರ್ಮೂಲನ ಮುಂತಾದ ಎಷ್ಟೋ ಸುಧಾರಣೆಗಳನ್ನು ವ್ಯಕ್ತಿ ಸ್ವಾತಂತ್ರ್ಯದ 
ಅಪಹಾರ ಎ೦ದು ಕಾಯಿದೆಬದ್ಧವಾಗಿ ಸಿದ್ಧಮಾಡಬಹುದು. ಕಾಯಿದೆಯ ಸ್ವಾತಂತ್ರವನ್ನು 
(ನೀತಿ ನಿರಪೇಕ್ಷತೆಯನ್ನುು ಮೂಲಾಧಾರವನ್ನಾಗಿ ಇಟ್ಟುಕೊ೦ಡ ಕಾಯದೆ ಪಂಡಿತರಲ್ಲಿ 
ಇಂಥ ವಾದಿಗಳು ಇದ್ದಾರೆ. ವಿಶ್ವಮಾನವೀಯವಾದ ಮೂಲಧರ್ಮಗಳ (ನೀತಿತತ್ಟಗಳ) 
ಪಾಲನೆಯ ಬಗ್ಗೆ ಎಷ್ಟೋ ಪ್ರಜಾಪ್ರಭುತ್ವಗಳಿ೦ದು ಬಿಗಿಕಟ್ಟನ್ನು ಇಡದುದರಿ೦ದ ಅವುಗಳ 
ಆಡಳಿತ ಜನರಲ್ಲಿ ಆಕ್ರೋಶವನ್ನೆಬ್ಬಿಸಿದೆ. 

ದೈವಪ್ರಭುತ್ವದ ಪರಮೋದಾಹರಣೆಯಾದ “ಕಾಲ್ವಿನಿಜಂ” ಪ್ರಕಾರ ನಾಟಕಗೃಹಗಳು 
ಬಹಿಷ್ಕಾರ್ಯವಾಗಿದ್ದವು. ಏಕೆಂದರೆ, ಅವುಗಳಲ್ಲಿ ರಂಗು, ರೂಪ, ಗಾಯನ, ವಾದನ, 
ಹಾಡುಗಾರಿಕೆ, ಭೋಗಲಂಪಟತೆ, ಕಾಮವಿಕಾರ, ಪಾಪಚಿ೦ತನ, ವ್ಯರ್ಥ ದ್ರವ್ಯವ್ಯಯ, 
ಕಾಲವ್ಯಯ ಉಂಟಾಗುತ್ತವೆ. ಔರಂಗಜೇಬನು ಸಂಗೀತವನ್ನು ಬಹಿಷ್ಕರಿಸಿದ್ದ. ಇಂಥ 
ಪ್ರಭುತ್ವಗಳು ಸಾಮಾನ್ಯವಾಗಿ ಅನಪಾಯಕಾರಿಗಳೆನ್ನಿಸುವ ಭೋಗಗಳನ್ನು ತ್ಯಾಗಮಾಡಿ. 
ಅವುಗಳಿಗೆ ಬದಲಾಗಿ ತಮ್ಮ ಶಕ್ತಿವಂತಿಕೆಯಲ್ಲೂ ಕ್ರೂರವಾಗಿ ಶಕ್ತಿಪ್ರಯೋಗ 
ಮಾಡುವುದರಲ್ಲೂ ತೃಪ್ತಿಹೊ೦ದುವಂಥ ಆಡಳಿತಗಾರರನ್ನು ನಿರ್ಮಿಸಿದವು ಎಂದು 
ಕೆಲವರ ವಿಮರ್ಶೆ. ದೇವರ ಹೆಸರಿನಲ್ಲಿ ಅಧಿಕಾರವಂತ ಶಾಸಕನು ಮತಧರ್ಮದ 
ನಿತ್ಯಾಚಾರಗಳನ್ನು ಉಗ್ರವಾಗಿ ಎಲ್ಲ ಪ್ರಜೆಗಳ ಮೇಲೂ ಹೇರುವ ಜುಗುಪ್ಲಾಕರ ಸನ್ನಿವೇಶವನ್ನು 
ಇಂದು ಯಾರೂ ಸ್ವಾಗತಿಸರು. ಆದರೆ ಬ್ರಹ್ಮ ದೇಶದ ಸರಕಾರಿ ಮತಧರ್ಮ ಈಗ 
ಬೌದ್ಧ; ಸಿ೦ಹಳದ್ದು ಅದೇ ಧರ್ಮ, ಪಾಕಿಸ್ತಾನದ್ದು ಇಸ್ಲಾಂ; ರಶಿಯದ “ಕಮ್ಯೂನಿಜಂ” 
ಮತಧರ್ಮದ ಸಾಲಿಗೇ ಸೇರುತ್ತದೆ ಎಂದು ಕೆಲವರ ಮತ. ವಿಮತೀಯರ ಮೇಲೆ 
ಸ್ವಮತಾಗ್ರಹ ಎಷ್ಟರಮಟ್ಟಗೆ ಎಲ್ಲೆಲ್ಲಿ ಬಿದ್ದಿವೆ? ಎಂಬುದು ಪರಿಶೀಲನೀಯ. 


ಮತಧರ್ಮದಂತೆಯೇ ವರ್ಣಧರ್ಮವನ್ನು ಬಲಾತ್ಕಾರವಾಗಿ ವಏವರ್ಣೀಯರ 
ಮೇಲೆ ಅಧಿಕೃತವಾಗಿ ಹೇರಿದ ಉದಾಹರಣೆಯು ದಕ್ಷಿಣ ಆಫ್ರಿಕದಲ್ಲಿ ದೊರಕುತ್ತದೆ. 
೨೦ನೆಯ ಶತಮಾನದಲ್ಲಿ ವರ್ಣಪ್ರಭುತ್ವವು ಅತ್ಯಂತ ಹೇಯವೆಂದು ಗಣಿಸಲ್ಪಟ್ಟಿದೆ. 
ಅದನ್ನು ನಿಲ್ಲಿಸಲು ದಂಡವೊ೦ದೇ ಉಪಾಯವೆನ್ನಿಸಿರುವುದು ಈಗ ಜಗತ್ತಿಗೆ ಗೊತ್ತಾಗಿದೆ. 
ವರ್ಣದ್ವೇಷದ ಮತ್ತು ಜಾತಿದ್ವೇಷದ ಹೊಗೆ ಏಳುವುದು ರಾಜಪ್ರಭುತ್ವದಲ್ಲಿ ಮಾತ್ರ 
ಎ೦ದು ಹೇಳಲು ಈಗ ಯಾರಿಗೂ ಬಾಯಿ ಇಲ್ಲ. 

“ಕಮ್ಯೂನಿಜಮ್ಮನ್ನು'' ದೈವವಾದಿ ಎಂಬವರ ತರ್ಕ ಹೀಗಿದೆ: ಲೆನಿನ್‌ 
ಮಹಾಶಯನನ್ನು ದೇವತ್ವಕ್ಕೆ ಏರಿಸಿ ಪ್ರಚಾರ ಮಾಡಲಾಗುತ್ತಿದೆ. ಕ್ರೆಮ್ಲಿನ್‌ ಈಗ ಕಾಶಿ 


* ೮೦೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅಥವಾ ಮೆಕ್ಕ ಎಂದು ವರ್ಣಿಸಲಾಗುತ್ತಿದೆ; ಇದು 11/5108 ಹುಚ್ಚು. ತ೦ದೆ, ಸೂರ್ಯ, 
ಚೈತನ್ಯದಾಯಕ ಶಕ್ತಿ, ವಸ೦ತಯತು ಮುಂತಾದ ಪದಗಳಿಂದ "ಈಜಿಪ್ಟಿನ ಪ್ರಾಚೀನ 
ಚಕವರ್ತಿಗಳನ್ನು ಸ್ತುತಿಸಿದಂತೆ ಮನುಷ್ಯ ಮಾತ್ರರಾದ ಮುಖಂಡರನ್ನು ಸ್ತುತಿಸತೊಡಗುವ 
ಪ್ರಭುತ್ವವು ದೈವವಾದಿಯಲ್ಲದೆ ಇನ್ನೇನಾದೀತು? ಇಂಥ ತಾರ್ಕಿಕರು 11070 ೪1೦೫810 
ವೀರಪೂಜೆಯನ್ನೂ ಪಾತಿವ್ರತ್ಯವನ್ನೂ ಹುಚ್ಚು ಎಂದೇ ಕರೆಯುತ್ತಾರೆ. ಭಕ್ತಿಯು ಇವರಿಗೆ 
ರಸವಲ್ಲ; ಸುಂದರವಾದ ಭಾವ ಕೂಡ ಅಲ್ಲ. ಆದುದರಿಂದ ಅಭಿರುಚಿಯನ್ನು ಆಧರಿಸಿ 
ಆಡುವ ಮಾತನ್ನು ತರ್ಕವೆಂದು ತಿಳಿದು ತರ್ಕದಿಂದ ಖಂಡಿಸಹೋಗುತ್ತಾರೆ. ಯಾರ 
ಜಾಗರಿತ ಅವಸ್ಥೆಯ ಮನಸ್ಸಿನಲ್ಲಿ ಯಾವ ಕಲ್ಪನೆ ಕೇಂದ್ರಬಿ೦ದುವನ್ನು ಆಕ್ರಮಿಸಿ, ಅತಿ 
ಹೆಚ್ಚುಕಾಲ ಉಳಿದಿರುವುದೋ ಅದೇ ಅವರ ದೇವರು; ಧನಜಪ ಹಿಡಿದವರಿಗೆ ಧನವೇ 
ದೇವರು; “ವಿಜ್ಞಾನದ” ಜಪವನ್ನು ಹಿಡಿದವರಿಗೆ ವಿಜ್ಞಾನವೇ ದೇವರು; “ಪುರಾಣ” 
ಜಪಮಗ್ನರಿಗೆ ಪುರಾಣವೇ ಜೀವು. ರಾಷ್ಟ್ರಜಪ ಸರ್ವೋತ್ತಮವೆಂದು ಹಿಡಿದವರಿಗೆ 
ರಾಷ್ಟ್ರವೇ. ದೇವರು; ವೇಶ್ಯಾಜಪ ಮಾಡುವವರಿಗೆ ವೇಶ್ಯೆಯೇ ದೇವರು. ಅ೦ತರಂಗದ 
ಸತ್ಯ ಜೇ ವಸ್ತುಸತ್ಯ, ಬಹಿರಂಗದ ವ್ಯವಹಾರವು ಕಂಡವರ ಕಲ್ಪನಾನುಸಾರವಾದ ಅರ್ಥವನ್ನು 
ಸುಚಸವುದು. ಮತಧರ್ಮವನ್ನು ಅಫೀಮು ಎಂದದ್ದು ಮಾರ್ಕ್ಸ್‌ ಮಹಾಶಯ; 
ಅಫೀಮಿನ ಪರಿಣಾಮವನ್ನು ಉಂಟುಮಾಡದ “ಇಜ೦”' ಯಾವುದಿದೆ? ಹಾಗೇ ಯತಿಗೆ 
ಭೂಪತಿಯು ಹುಚ್ಚನಾಗಿ ತೋರುವನು. ಭೂಪತಿಗೆ ಯತಿಯು ಹುಚ್ಚನಾಗಿ ತೋರಬಹುದು. 
ಆವೇಶ, ಅಭಿಮಾನ, ನಿಷ್ಠೆಗಳಿಲ್ಲದೆ ಯಾವ ಆದರ್ಶವನ್ನೂ ಮನುಷ್ಯನು ಸಾಧಿಸಲು 
ಕಲಿಯಲಾರ. ಭಾವನಾವಿಮುಖವಾದ ಬುದ್ಧಿಯು ಜೀವನದಲ್ಲಿ ಅರ್ಥಹೀನ. 1000510 
0೯ 7೫17301008 ಭಾವನೆಯ ಸಾಂದ್ರತೆಯ ಶಕ್ತಿಯು ಆಧುನಿಕ ಜೀವಶಾಸ್ತ್ರೀಯ 
ನೀತಿಮೌಲ್ಯ ಗಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡಾಗ 81011811511 ಭೌತವಾದದ 
ಆಸಿ ಬಜಕಯ ವಿಚಾರಗಳೇ ದೇವರೆನಿಸ ಸಿ, ಸಮಾಜವಾದೀಯ ಮತ್ತು 
ರಾಜಪ್ರಭುತ್ತೀನ ಆಚಾರ, ವಿಚಾರ, ಉಚ್ಚಾರಗಳು ಹುಚ್ಚಾಗಿ ತೋರುತ್ತವೆ. ಪೂರ್ವಗ್ರಹ 
ನಿಷ್ಠವಲ್ಲದ ಜೀವನ ಸಿದ್ಧಾಂತವಿಲ್ಲ. ಪೂರ್ವಗ್ರಹಗಳು ಸಾಮಾಜಿಕ ಸಂಸ್ಕಾರಜನ್ಯ. 
ಆದುದರಿಂದ ಕಮ್ಯೂನಿಸ್ಟ್‌ ಸಂಸ್ಕಾರಸ೦ಪನ್ನ ರಿಗೆ “ಬೂರ್ಜ್ವಾಜಿ” ಹೆಚ್ಚಾಗಿ ತೋರುವುದು 
ಆಶ್ಚರ್ಯವಲ್ಲ. ಮತಧರ್ಮಗಳ ಬಗ್ಗೆ ಗೌರಪವಿರುವವರಿಗೆ ಜೀವಶಾಸ್ತ್ರೀಯ ಭೌತವಾದ 
ಬ ಪ್ರಾಕೃತ ನೀತಿ ನಿಯಮಗಳಿಂದ ಬದ್ಧವಾದ ಅಭಿರುಚಿ- ಅಭಿಪ್ರಾಯಗಳು ಹುಚ್ಚಾಗಿ 
ತೋರಿದರೆ ಅಸ್ವಾಭಾವಿಕವೆನ್ನಲು ಬರದು. ಪ್ರಾಪಂಚಿಕರ ಬುದ್ಧಿಗೆ ಒಪ್ಪಿಗೆಯಾಗುವ 
ಯಾವ ಮೌಲ್ಯವೂ ಸಗಟು ರಸನಿಷ್ಠ ವಿಚಾರದ ಮಹಾವೃತ್ತದ ಹೊರಗೆ ಕಾಲಿಡಲಾರದು 
ಎಂಬುದು ನಿಷ್ಠುರವಾದ ಮಾನಸ ಶಾಸ್ತ್ರೀಯ ಸತ್ಯ ಬಡಸದ ಪ್ರಯೋಜನವಿಮುಖವಾದ 
ಪಚ ತರ್ಕವೇ ಅಲ್ಲ. “ಕಮ್ಯೂನಿಜಂ” ಯಾ ಅಲ್ಲ, ದೈವವಾದಿಯೂ ಅಲ್ಲ- 

ಜಿ 


೮೦೩ * 


ಹ 
ಇಂತಾಣ್‌ 
ಪ್ರಜಾಪ್ರಭುತ್ವ 


ಪ್ರಜಾಪ್ರಭುತ್ವದದ ಸ್ಥೂಲ ಲಕ್ಷಣಗಳನ್ನುಳ್ಳ ರಾಜಕೀಯ ವ್ಯವಸ್ಥೆಯ ಅತಿ ಪ್ರಾಚೀನ 
ನಿದರ್ಶನ ಸಿಗುವುದು ಭಾರತದಲ್ಲಿ. ಎಡತಿ ಅಂದಿನ ಆ ಗಣರಾಜ್ಯಗಳ ಚೌಕಟ್ಟಿನ 
ಸ್ಪಷ್ಟವಾದ ವಿವರಗಳು ದೊರಕುವುದಿಲ್ಲ ಎ೦ಬುದು ಪಾರ್ಕಿನ್‌ ಸನ್‌ "ಮುಂತಾದವರ 
ಮತ. ಖಗ್ವೇದದಲ್ಲಿ (ಕ್ರಿ.ಪೂ.೩೦೦೦) ಗಣಗಳ ಉಲ್ಲೇಖವಿದೆ. ಗಣದ ಪತಿ 'ಗಣಪತಿ' 
ಅಥವಾ ರಾಷ್ಟ್ರಪತಿ. ಅವನು ಗಣಶ್ರೇಷ್ಠ, ಇದಕ್ಕಿಂದ ಹೆಚ್ಚು ಅದರಲ್ಲಿ ಇಲ್ಲ. ಆದರೆ 
ಮಹಾಭಾರತದ ಶಾಂತಿಪರ್ವದ ರಾಜದಿಯಾ ಮಕಾಸಾತೇಯ 'ಉಪಪರ್ವದಲ್ಲಿ 
೧೦೭ನೆಯ ಅಧ್ಯಾಯವು ಗಣವೃತ್ತವನ್ನು ಹೆಚ್ಚು ವಿವರಪೂರ್ವಕವಾಗಿ ಕೊಟ್ಟದೆ. ಈ 
ಗ್ರಂಥದ ಆದಿಯು ಕ್ರಿಪೂ.೪ನೆಯ ಶತಮಾನ. 
ಗಣವೃತ್ತ 

ಗಣಗಳ ಮತ್ತು ಕುಲಗಳ ಯಜಮಾನನು ಗಣರಾಜ ಎನ್ನಿಸುತ್ತಾನೆ. ಲೋಭಕ್ರೋಧಗಳು 
ಗಣದಲ್ಲಿ ಪರಸ್ಪರ ವೈರವನ್ನು ಹುಟ್ಟಸುತ್ತವೆ. ಶತ್ರುಗಳ ಭೇದೋಪಾಯಕ್ಕೆ ಬಲಿಯಾದಾಗ 
ಗಣಗಳು ನಾಶಹೊಂದುತ್ತವೆ. ಗಣಗಳಲ್ಲಿ ಒಡಕುಹುಟ್ಟಿದಾಗ ಅವನ್ನು ಗೆಲ್ಲುವುದು ಬಹು 
ಸುಲಭ. ಆದುದರಿ೦ದ ಗಣಗಳು ಯಾವಾಗಲೂ ಸಾಂಘಿಕ ಶಕ್ತಿಯನ್ನು ಬೆಳೆಯಿಸಿಕೊಳ್ಳಲು 
ಪ್ರಯತ್ನಿಸುತ್ತಲೇ ಇರಬೇಕು. ಪರಸ್ಪರರ ಅಭಿಪ್ರಾಯಗಳನ್ನು ಕೇಳುವ ತಾಳ್ಮೆಯನ್ನು 
ಬೆಳೆಸಿಕೊಂಡು ಪರಸ್ಪರ ಮೋಸ ಮಾಡುವುದನ್ನು ಬಿಟ್ಟರೆ, ಯಾವಾಗಲೂ ಗಣರಾಜ್ಯದ 
ಪ್ರಜೆಗಳು ಸುಖಿಗಳಾಗುತ್ತಾರೆ ಎಂಬುದು ಜ್ಞಾನವೃದ್ಧರ ಮತ. ಇದ್ದದ್ದನ್ನು ಇದ್ದಂತೆಯೇ 
ನೋಡುವ ಬುದ್ದಿಯನ್ನು ತಳೆದು, ತಮ್ಮಂತೆಯೇ ಪರರು ಎಂದು ತಿಳಿದು, ನಿಜವಾದ 
ನೀತಿವ೦ತರನ್ನು "ಗುರುತಿಸಿ ಮನ್ನಿಸಿ, ಶಾಸ್ತ್ರೀಯವಾಗಿ ವ್ಯವಹಾರಗಳು ನಡೆಯುವಂತೆ 
ವ್ಯವಸ್ಥೆ ಮಾಡಿಕೊರಿಡರ ಅವರು ಅಭಿವೃ ದ್ವಿಮೆನ್ನು ಹೊಂದುತ್ತಾರೆ. ಅಣ್ಣ-ತಮ್ಮಂದಿರನ್ನೂ, 
ಮಕ್ಕಳು- -ಮರಿಗಳನ್ನೂ ಸರಿಯಾದ ನಿಗ್ಗಹದಲ್ಲಿ "ಟ್ಟುಕೊಂಡು ಅವರಿಗೆ ವಿದ್ಯ ಬುದ್ಧಿ 
ವಿನಯಗಳನ್ನು ಬೆಳೆಯಿಸಿಕೊಳ್ಳುವ ಅನುಕೂಲ ಮಾಡಿಕೊಟ್ಟು ವಿನೀತರನ್ನಾಗಿ. ಮಾಡ, 
ಅವರನ್ನು ಅನಂತರ ಆದರಿಸುವ ಗಣಪುಜೆಗಳು ಏಳಿಗೆ ಹೊಂದುತ್ತಾರೆ. ಅವರು ಪ್ರಾಜ್ಯರನ್ನೂ, 
ಶೂರರನ್ನೂ, ಮಹೋತ್ಸಾಹವಂತರನ್ನೂ ವಿವಿಧ ಲೋಕೋಪಕಾರಿ ಕರ್ಮಗಳಲ್ಲಿ ಸ್ಥಿರವಾದ 
ಪೌರುಷವುಳ್ಳವರನ್ನೂ ಸನ್ಮಾನಿಸುವ ರೂಢಿಯನ್ನು ಇಟ್ಟುಕೊಂಡು ಯಾವಾಗಲೂ 


* ೮೦೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಯಕ್ತರಾಗಿದ್ದರೆ (ಸಂಯುಕ್ತರೂ ಔಚಿತ್ಯಜ್ಞರೂ ಆಗಿದ್ದರೆ) ಉತ್ತಮ ಗತಿಯನ್ನು ಪಡೆಯುತ್ತಾರೆ. 
ಕ್ರೋಧ, ಭೇದ, ಭಯ, ದಂಡ, ಕರ್ಷಣ (801೩/11೧8 2000), ನಿಗ್ರಹ, ವಧೆಗಳನ್ನು 
ಪರಸ್ಪರರತ್ತ ಮಾಡುತ್ತ ಹೋದರೆ ಗಣಗಳು ಹಗೆಗಳ ವಶವಾಗುವುದು ಐದು ನಿಮಿಷ 
ಒಡಕಿಗೆ ತುತ್ತಾದ ಗಣನಾಗರಿಕರು ಅರ್ಥವನ್ನು ಕಳೆದುಕೊ೦ಡು ಅನರ್ಥವನ್ನು ಎದುರಿಸಲು 
ಕೇವಲ ವೈಯಕ್ತಿಕವಾದ ತಮ್ಮ ಶಕ್ತಿಯನ್ನು ಪ್ರಯೋಗಿಸಬೇಕಾಗುತ್ತದೆ. ಅಂಥವರು 
ಪರಸ್ಪರ ವ೦ಂಚನೆಗಿಳಿದು ತಮ್ಮ ಕುಲವನ್ನೇ ನಾಶಮಾಡಿಕೊಳ್ಳುತ್ತಾರೆ. ಗಣರಾಜ್ಯಕ್ಕೆ 
ಬಾಹ್ಯಶತ್ರುಗಳ ಭಯವು ಅಷ್ಟೇನೂ ಅಪರಿಹಾರ್ಯವಾಗದು; ಅ೦ತಃಶತ್ರುಗಳಿ೦ಂದ ಉಂಟಾಗುವ 
ಭಯವು ದುರ್ನಿವಾರ್ಯ ಅದರಿಂದ ರಾಜ್ಯವನ್ನು ರಾಷ್ಟ್ರದ್ರೋಹಿಗಳಿಂದ ಸ೦ರಕ್ಷಿಸಿಕೊಳ್ಳುವುದೇ 
ಅತ್ಯಂತ ಮಹತ್ವವುಳ್ಳದ್ದು. ಅ೦ತಃಶತ್ರುಗಳು ನಿಮಿಷಾರ್ಧದಲ್ಲಿ ರಾಜ್ಯದ ಬೇರನ್ನೇ 
ಕಡಿದುಹಾಕುತ್ತಾರೆ. ಕ್ರೋಧ, ಲೋಭ ಮೋಹಗಳಿಂದ ಪರಸ್ಪರ ಮಾತಾಡುವುದನ್ನೇ 
ಬಿಡುವಷ್ಟರವರೆಗೆ ಕೆಲವರು ಹೋಗುತ್ತಾರೆ. ಅದು ಗಣರಾಜ್ಯವು ಸೋಲಿನತ್ತ ಒಲೆದಿದೆ 
ಎ೦ಬುದರ ಸೂಚಕ. 


ಗಣರಾಜ್ಯದ ಪ್ರಜೆಗಳು ಜಾತಿಯಲ್ಲೂ ಕುಲದಲ್ಲೂ ಸಮಾನರು; ಆದರೆ ಉದ್ಯೋಗ, 
ಬುದ್ಧಿ, ರೂಪ, ದ್ರವ್ಯಗಳಲ್ಲಿ ಭಿನ್ನರು. ಇಂಥವರು ಭೇದ ಪ್ರಯೋಗದಿ೦ದಲೂ ಲಂಚ 
ಕೊಡುವುದರಿ೦ಂದಲೂ ಐಕ್ಯವನ್ನು ಬಿಟ್ಟು ಅನೈಕ್ಯವನ್ನು ಹಿಡಿಯುವಂತೆ ಹಗೆಗಳು 
ಯೋಜಿಸಬಹುದು. ಆದುದರಿಂದ “ಏನೇ ಬರಲಿ ಒಗ್ಗಟ್ಟಿರಲಿ” ಎಂಬುದು ಅವರ 
ಗಾಯತ್ರಿಯಾಗಬೇಕು. 


ಇದು ಮಹಾಭಾರತ ಹೇಳಿದ ಗಣಧರ್ಮ. ಇದರಿಂದ ಗಣರಾಜ್ಯದ ಅಸ್ತಿತ್ವ ಮತ್ತು 
ಅದರ ಅಸ್ತಿವಾರಗಳ ಪರಿಚಯ ಚೆನ್ನಾಗಿ ಆಗುತ್ತದೆ. ಗಣರಾಜ್ಯದ ಆಡಳಿತ ವಿವರಗಳೂ 
ಸಂಘ-ಸಂಸ್ಥೆಗಳೂ ಇಲ್ಲಿ ಬಂದಿಲ್ಲ. ತಾತ್ವಿಕ ದೃಷ್ಟಿಯಿಂದ ಅವುಗಳಿಗೆ ಬಹಳ ಮಹತ್ವವಿಲ್ಲ. 
ಆಡಳಿತದ ಸಿಬ್ಬಂದಿಗಳನ್ನು ಯಾವ ಪ್ರಭುತ್ವ ಇಟ್ಟುಕೊಳ್ಳುವುದಿಲ್ಲ? ಪ್ರತಿಯೊಂದು 
ವಿಷಯವನ್ನೂ ಗಣಶ್ರೇಷ್ಠನ ಅಧ್ಯಕ್ಷತೆಯಲ್ಲಿ ಚೆನ್ನಾಗಿ ವಿವೇಚಿಸಿ ಕಾರ್ಯಾರಂಭ ಮಾಡುವ 
ಜನರು ಆಯ್ದ ಮಂತ್ರಿಮಂಡಲವು ಸರ್ವಾನುಮತದ ನಿಯಮವನ್ನು ತಪ್ಪದೆ ಪಾಲಿಸುವುದು 
ಅತ್ಯಂತ ಅನಿವಾರ್ಯ ಎಂಬುದು ಸ್ಪಷ್ಟವಾಗುತ್ತದೆ. ವ್ಯಾವಹಾರಿಕವಾಗಿ ಬಂದ ಬಹುಮತವೂ 
ಸರ್ವಮತವಾಗಿ ಮಾರ್ಪಡುವಂತೆ ನೋಡಿಕೊಳ್ಳಬೇಕು; ಅನಂತರವೇ ಕಾರ್ಯವನ್ನು 
ಆರಂಭಿಸಬೇಕು ಎ೦ಬುದು ಗಣರಾಜ್ಯದ ಅಧಿಕಾರ ಸೂತ್ರ. 


“ಗಣ” ಎಂದರೆ ಕುಲ (77100); ವರ್ಗ (೮1೩59) ದಳ (4 50781 000) 08 
10009) “ಗಣಕರ್ಮ” ವೆಂದರೆ ಸಾರ್ವಜನಿಕ ಕೆಲಸ. ಗಣಪ ಅಥವಾ ಗಣನಾಯಕನು 
ಸಭಾಧ್ಯಕ್ಷ ಅಥವಾ ನಿಗಮಾಧ್ಯಕ್ಷ. “ಗಣಪತಿಗೂ ಅದೇ ಅರ್ಥ. “ಗಣಪು೦ಗವ” 
ಎಂದರೂ ಗಣಪತಿಯೇ;. “ಗಣಪೂಜ್ಯ” ಗಣಪೂರ್ವ”, “ಗಣಪ್ರಮುಖ'' ಎಂದರೂ 
(%/455 1.08600) ಜನತಾ ಮುಖಂಡ ಎಂದೇ ಆಗುತ್ತದೆ. “ಗಣಾಧಿಶ, ಗಣೇಶ್ವರ, 
ಗಣಾಧ್ಯಕ್ಷ” ಎಂಬ ಪದಗಳಿಗೆ “ಸೇನಾಪತಿ” ಎ೦ಬ ಅರ್ಥವಿದೆ. ಗಣಾಚಾರ್ಯನು ಜನತಾಶಿಕ್ಷಕ. 
“ಗಣಭೋಜನ” ಎಂದರೆ ಎಲ್ಲರೊಡನೆ ಕುಳಿತು ಉಣ್ಣುವುದು. “ಗಣಾನ್ನವು'” ಸರ್ವರಿಗಾಗಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೦೯ * 


ಮಾಡಿದ ಆಹಾರ. “ಗಣ್ಯ'”ನು ಸಮಷ್ಟಿಗೆ, ವರ್ಗಕ್ಕೆ ಅಥವಾ ಸೈನ್ಯಕ್ಕೆ ಸೇರಿದವನು. ದಕ್ಷಿಣ 
ಭಾರತದ ಒಂದು ಸಾಮ್ರಾಜ್ಯಕ್ಕೆ ಗಣರಾಜ್ಯವೆ೦ಬ ಹೆಸರಿತ್ತಂತೆ. ಇದು ಪ್ರಾಚೀನ 
ಗಣಾರ್ಥಪರಂ೦ಪರೆ. 


ನಗರ-ರಾಜ್ಯ 


ಇನ್ನು ಮುಂದೆ ಅಥೆನ್ಲಿನ ಪ್ರಾಚೀನ ಚರಿತ್ರೆಯನ್ನು ನೋಡೋಣ. ಅಲ್ಲಿ (010 
58005) ನಗರ ರಾಜ್ಯಗಳು ಇದ್ದವಂತೆ. ಅಲ್ಲಿಯ ಸಮಾಜದ ವಿಶಿಷ್ಟ ಅಂಶವೆಂದರೆ ವ್ಯಕ್ತಿ 
ಕೇಂದ್ರೀಕೃತ ವ್ಯವಹಾರ. ಭಾರತ-ಚೀನಗಳ ಸಮಾಜಧರ್ಮಗಳು ಸಮಾಜಕೇಂದ್ರೀಕೃತ. 
ರಾಧಾಕಮಲ ಮುಖರ್ಜಿ ಹೇಳುವಂತೆ ಪಶ್ಚಿಮದ ಎಲ್ಲ ಪ್ರಭುತ್ವಗಳೂ ಹಿಂದೆ ಹೆಚ್ಚಾಗಿ 
ಪರಮಸರ್ವಾಧಿಕಾರಗಳನ್ನು ಗಳಿಸಿಕೊಂಡು ಜೀವನದ ಸರ್ವ ಕಾರ್ಯಕ್ಷೇತ್ರಗಳ್ನಲೂ ಕೈ 
ಹಾಕಿದುದರಿಂದ ನಾಗರಿಕತೆಯನ್ನು ತಪ್ಪುದಾರಿಗೆ ಎಳೆದವು. ಭಾರತ-ಚೀನಗಳಲ್ಲಿ ಸಮಾಜದ 
ಗಣಗಳು ತಮ್ಮ ತಮ್ಮ ಪ್ರತ್ಯೇಕ ನೀತಿ ನಿಯಮಗಳನ್ನು ರಚಿಸಿಕೊ೦ಡು ಸಾಮುದಾಯಿಕ 
ವೈವಿಧ್ಯದ ಫಲವಾಗಿ ಹೆಚ್ಚು ಸ್ವತಂತ್ರ ಗಣಜೀವನ ನಡೆಸುವ ಅನುಕೂಲ ಒದಗಿತು. 
ಗಣಧರ್ಮಗಳ ಸಂಕುಚಿತತೆಯನ್ನು ಮೀರಿದ ಸಾರ್ವಧರ್ಮ ನಿಯಮಗಳು ಗಣಗಳಲ್ಲಿ 
ಸಹಕಾರ, ಪ್ರೀತಿಗಳು ಬೆಳೆಯುವಂತೆ ಮಾಡಿದವು. 


ಪ್ರಭುತ್ವಪದ್ಧತಿ 


ಅಥೆನ್ಸಿನಲ್ಲಿ ಮೊದಲು ದೇವತಾತ್ಮನಾದ ಅರಸ ಆಳುತ್ತಿದ್ದ. ಆಮೇಲಿನ ಹಂತದಲ್ಲಿ 
ರಾಜಕುಟುಂಬದ ಸದಸ್ಯನನ್ನು ಆಯ್ಕೆ ಮಾಡುವುದು ಆರಂಭವಾಯ್ತು ಅನಂತರ 
ರಾಜನಿಗೆ ಸಹಾಯ ಮಾಡಲೆಂದು ಸೇನಾಪತಿಯನ್ನೂ ನ್ಯಾಯಾಧೀಶನನ್ನೂ ಆಯ್ದು 
ಕೊಟ್ಟತು. ಕ್ರಿಪೂ. ೭೨೫ರ ಹೊತ್ತಿಗೆ ಸರದಾರರ ಕುಟುಂಬದಿ೦ದ ನ್ಯಾಯಾಧೀಶನನ್ನು 
ಆಯುವ ರೂಡಿ ಬೆಳೆಯಿತು. ಅಧಿಕಾರಾವಧಿಯನ್ನು ೧೦ರಿಂದ ೧ ವರ್ಷಕ್ಕೆ ಇಳಿಸಲಾಯ್ತು. 
ಅನ೦ತರ ಕುಬೇರ ವಿದ್ವತ್ತಭೆಯ ನಿಯಂತ್ರಣ ಶುರುವಾಯ್ತು. ಕ್ರಿ.ಪೂ. ೬೮೩ರ ಹೊತ್ತಿಗೆ 
ಅಥೆನ್ಸಿನಲ್ಲಿ ರಾಜಪ್ರಭುತ್ವ ಹೋಗಿ ಕುಬೇರ ಪ್ರಭುತ್ವ (%15೭00780)) ಬ೦ತು. ಪೂರ್ವದೇಶದ 
ಅಳೆಗೋಲನ್ನು ಹಿಡಿದು ನೋಡಿದರೆ, ಗ್ರೀಕರು ಅಂಥ ಧಾರ್ಮಿಕರೆನ್ನಿಸಿದ್ದಿಲ್ಲ. ಆದುದರಿಂದ 
ಕುಬೇರಪ್ರಭುತ್ವಕ್ಕೆ (5೩701100) ಪವಿತ್ರಾಧಿಕಾರಿಕ ಮನ್ನಣೆ ಇಲ್ಲವಾಗಿ ಅದು ಸಡಿಲವಾಗುತ್ತ 
ಹೋಯಿತು. ಅದು ಕೊನೆಗೊಂಡದ್ದು ಕ್ರಿ.ಪೂ.೬೦೦ರಲ್ಲಿ. ಆಗ ರಾಜಪ್ರಭುತ್ವದ ಚೌಕಟ್ಟನ್ನು 
ಸೋಲೋನ್‌ ತಯಾರಿಸಿದ. ಕ್ಲಿಸ್ತನೀಸ್‌ ಅದನ್ನು ಪೂರ್ಣ ರೂಪಕ್ಕೆ ಮುಟ್ಟಿಸಿದ. ಅಥೆನ್ಸಿನ 
ಪ್ರಜಾಪ್ರಭುತ್ವವು ಕ್ರಿಪೂ. ೩೮೩ರ ವರೆಗೆ ಬಾಳಿತು. 


ಜಾಪ್ರಭುತ್ವದುದಯ 
ಪ್ರಜಾಪ್ರಭುತ್ವದ ಪ್ರವೇಶನಕ್ಕಾಗಿ ಸೊಲೋನನೂ ಕ್ಲಿಸ್ಪನೀಸನೂ ಮಾಡಿದ ಮೊದಲನೆಯ 


ಎಾ್‌ 


ರ್ಯವೆ೦ದರೆ ಉಪಕುಲ (ಲ1೬09)ಗಳನ್ನು ಅಮುಖ್ಯಗೊಳಿಸಿದ್ದು. ಉಪಕುಲಗಳಂಥ 


( 


ಳ್ಪ 


* ೮೧೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಂಘಟಿತ ಸಮುದಾಯಗಳೂ ವಿದ್ವತ್ಷಭೆಯೂ (ಏರೋಪೇಗಸ್‌ ಎಂಬ ೯ ಸದಸ್ಯರ 
ಮಂಡಲ) ಅವನ ಪ್ರಕಾರ ಅಡ್ಡಿ ಆತಂಕಗಳು. ಆದುದರಿಂದ ಅವುಗಳನ್ನು ಕಿತ್ತು ಹಾಕಿ 
ಜನರನ್ನು ೧೦ (001306) ಪುರಗಣಗಳನ್ನಾಗಿ ಎಂಗಡಿಸಲಾಯಿತು. ಆ ಪುರಗಣಗಳು 
ಉಪಕುಲ ಸ೦ಂಬ೦ಧಗಳಿ೦ದ ಮುಕ್ತವಾಗಿದ್ದವು. ಅಂಥ ಪ್ರಜಾಪ್ರಭುತ್ಚವು (11೦೦0 
ನೇರವೂ, (೦07೦5008010) ಪ್ರಾತಿನಿಧಿಕವೂ ಆದ ಪ್ರಜಾಪ್ರಭುತ್ವದ ವರ್ಗಕ್ಕೆ ಸೇರುತ್ತದೆ. 
ಪೆರಿಕ್ಷೀಸನ ಕಾಲದಲ್ಲಿ (80016818) ಎ೦ಬ ಗಣಸಭೆಯಲ್ಲಿ ೨೦.೦೦೦ ಸದಸ್ಯರಿದ್ದರು. 
ವರ್ಷದಲ್ಲಿ ೪೦ ಸಲ ಸಭೆ ಸೇರಿದ್ದಕ್ಕಾಗಿ ಅವರಿಗೆ ಪ್ರತಿಸಲವೂ ಗೌರವಧನವನ್ನು 
ಕೊಡಲಾಯಿತು. ಗಣಸಭೆ ಆಯ್ದ ೫೦೦ ಸದಸ್ಯರ ಮಂಡಲವು (ಕಾರ್ಯನಿರ್ವಾಹಕ 
ಸಮಿತಿ ಅಥವಾ ಸರಕಾರವು) ಐದು ದಿನಗಳಿಗೊಮ್ಮೆ ೫೦ರ ಐದು ಗುಂಪಾಗಿ ಒಡೆದು 
ಸಭೆ ಸೇರುತ್ತಿತ್ತು. ನ್ಯಾಯ, ಯುದ್ಧ. ದ್ರವ್ಯ, ವಿದ್ಯೆ, ಮತಧರ್ಮ, ನೌಕಾಠಾಣ್ಯ, ಲೆಕ್ಕಪತ್ರಗಳ 
ವಿಲೇವಾರಿಗಳನ್ನು ಉಪಸಮಿತಿಗಳು ನೋಡಿಕೊಳ್ಳುತ್ತಿದ್ದವು. ಇವುಗಳಿಗಿಂತ ಕೆಳದರ್ಜೆಯ 
ವಿಷಯಗಳ ವ್ಯವಹರಣೆಗೆ ಅಗತ್ಯವಾದ ಅಧಿಕಾರಿಗಳನ್ನು ಲಾಟರಿಕ್ರಮದಿ೦ಂದ ಆಯ್ಕೆ 
ಮಾಡಲಾಗುತ್ತಿತ್ತು ಎಲ್ಲ ಸಮಿತಿಗಳ ಒಟ್ಟು ಸದಸ್ಯ ಸಂಖ್ಯೆ ಸುಮಾರು ೧.೨೦೦ರಿಂದ 
೧.೪೦೦ರವರೆಗೆ ಆಗುತ್ತಿತ್ತು. “ಜೂರಿ”ಗಳಂತೆ ಗಣಸ ಭೆಯ ೫೦೦ ಸದಸ್ಯರು ಬೇರೆ 
ಬೇರೆ ಗುಂಪುಗಳಾಗಿ ಕಳಿತು ನ್ಯಾಯಪ್ರಕರಣಗಳನ್ನು ಪರಿಶೀಲಿಸಿ ತೀರ್ಮಾನಗಳನ್ನು 
ಕೊಡುತ್ತಿದ್ದರು. 


ಅಥೆನ್ಸಿನಲ್ಲಿ 


ಅಂದು ಅಥೆನ್ಸ್‌ ರಾಜ್ಯದ ಒಟ್ಟು ಜನಸಂಖ್ಯೆ ೩ ಲಕ್ಷ, ೨೦ ಸಾವಿರ. ಅದರಲ್ಲಿ 
೨೦,೦೦೦ ಜನರಿಗೆ ಸಂಪೂರ್ಣವಾದ ರಾಜಕೀಯ ಹಕ್ಕುಗಳಿದ್ದವು. ಗುಲಾಮರಿಗೆ, 
ವಿದೇಶೀಯರಿಗೆ, ಅಪ್ರಾಪ್ತ ವಯಸ್ಕರಿಗೆ ಮತ್ತು ಸ್ತ್ರೀಯರಿಗೆ 'ಮತಾಧಿಕಾರವಿದ್ದಿಲ್ಲ ಕೆಲ 
ರಾಜನೀತಿ ವಿಮರ್ಶಕರ `ಮತಾನುಸಾರ ಗುಣದೋಷಗಳ ಲೆಕ್ಕದಂತೆ ಅಥೆನ್ಸಿನ ಅಂದಿನ 
ಐತಿಹಾಸಿಕ ಸ೦ದರ್ಭದಲ್ಲಿ ಪ್ರಜಾಪ್ರಭುತ್ವವು ಪರಮಾವಧಿ ಜಯಶಾಲಿಯಾಗಿ. ನಡೆಯಿತು. 
ಈ ಮತದ ಪ್ರಕಾರ ಪ್ರಜಾಪ್ರಭುತ್ವದ ಇಂದಿನ ಇತರ ಚೌಕಟ್ಟುಗಳು ಅಷ್ಟು 
ಯಶಸ್ವಿಗಳಾಗಲಾರವು ಎ೦ಬುದು ಅನಿವಾರ್ಯವಾದ ತೀರ್ಮಾನ; ಅದರ ಪ್ರಜಾಪ್ರಭುತ್ತೀನ 
ನ್ಯೂನತೆಗಳು ಇಂತಿವೆ: (೧) ಬಡವ-ಶ್ರೀಮ೦ತರಿಬ್ಬರಿಗೂ ಮತಾಧಿಕಾರ ದೊರಕಿದ್ದು: 
ಅದರ ಫಲವಾಗಿ ಬಡವರು ಶ್ರೀಮಂತರಿಗೆ ಹೆಚ್ಚು ತೆರಿಗೆಯನ್ನು ವಿಧಿಸಿ ಅವರನ್ನು 
ಅಸಂತೋಷಗೊಳಿಸಿದರು; ಅದರಿಂದ ಶ್ರೀಮಂತರು ಪ್ರತ್ಯೇಕ ಸಂಘವನ್ನು ಕಟ್ಟಿಕೊಂಡರು 
ಮತ್ತು ಆ ಮೂಲಕ ರಾಜಕೀಯ ಸುಧಾರಣೆಗಳನ್ನು ಮಾಡಲು ಯತ್ನಿಸಿದರು. ಇದನ್ನು 
ರಾಜದ್ರೋಹ (ಪ್ರಜಾದ್ರೋಹ) ಎಂದು ಗಣಿಸಿ ಅನೇಕ ಶ್ರೀಮಂತರನ್ನು ಕ್ರಿ.ಪೂ. ೪೧೦- 
೪೦೫ರ ನಡುವೆ ಶಿಕ್ಷೆಗೆ ಗುರಿಪಡಿಸಲಾಯ್ತು. ಯುರಿಪಿಡಿಸ್‌ ಅಗಥಾನ್‌ ಮುಂತಾದವರು 
ಮೆಸಿಡೋನಿಯಕ್ಕೆ ಓಡಿಹೋದರು. ಹೀಗೆ ಶ್ರೀಮ೦ತರ ಅಥವಾ ಕುಬೇರರ ವಿದ್ರೋಹಿ 
ಚಟುವಟಕೆಗಳ ಫಲವಾಗಿ ಅಥೆನ್ಸಿನ ಪ್ರಜಾಪ್ರಭುತ್ವವು ಸೋತಿತು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೧೧ * 


ಭಾರತದಲ್ಲಿ 


ಇಂದು ಭಾರತದಲ್ಲಿ ಶ್ರೀಮ೦ತ ಬಡವರಿಬ್ಬರೂ ಸಮಾನ ಮತದಾರರಾಗಿ ಹಲವಾರು 
ರಾಜಕೀಯ ಪಕ್ಷಗಳಲ್ಲಿ ಸದಸ್ಯರಾಗಿದ್ದಾರೆ. ಪ್ರಜಾಪ್ರಭುತ್ವೀನ ಸಮಾಜವಾದವು ಆಳುವ 
ಪಕ್ಷದ ಧೋರಣೆಯಾಗಿದೆ. ಯಾವ ಪಕ್ಷದಲ್ಲಿ ಹೀಗೆ ಧನಿಕ-ದರಿದ್ರರಿಬ್ಬರ ಪ್ರತಿನಿಧಿಗಳು 
ಇದ್ದಾರೋ ಆ ಪಕ್ಷವು ಧನಿಕರಿಗೆ ಅಪ್ರಿಯವಾದ ಸಮಾಜವಾದೀಯ ಆರ್ಥಿಕ 
ಸುಧಾರಣೆಗಳನ್ನು ತರಲು ಅತ್ಯಂತ ಕಷ್ಟಪಡಬೇಕಾದೀತು ಇಲ್ಲವೆ ಒಡೆದು ಸೋತು 
ಹೋಗಬೇಕಾದೀತು ಎಂಬುದು ಅನಿವಾರ್ಯವಾಗುವುದು ಸಹಜವಲ್ಲವೆ? 


ಅಥೆನ್ಸಿನ ಪ್ರಜಾಪ್ರಭುತ್ವದ ೨ನೆಯ ದೋಷವೆನ್ನಿಸುವ 7001108171 ೮1111508000 
“ಸಿಎಲ್‌ ಸರ್ವೆಂಟ್ಸ್‌” ಸಂಖ್ಯೆ ಅತಿಯಾದ ವೆಚ್ಚಕ್ಕೆ ಕಾರಣವಾದದ್ದು. ಉತ್ಪಾದಕ ನೌಕರರ 
ಹಾಗೂ ಪ್ರಜೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದಂತಾಗಿ ಸರಕಾರದ "ನೋಶ ಬರಿದಾಯಿತು. 
ಇಂದು ಭಾರತದಲ್ಲಿ ಈ ಜೋ ಕಂಡುಬಂದಿದೆ. ಇದರ ಪರಾಮರ್ಶೆಯಾಗಬೇಕಾಗಿದೆ. 
ಆಮೇಲೆ, ವಿದೇಶಧೋರಣೆ ವಿದೇಶವ್ಯವಹಾರಗಳಲ್ಲೂ ಅಥೆನ್ಸ್‌ ಸರಿಯಾದ ನೀತಿಯನ್ನು 
ಅನುಸರಿಸಲಿಲ್ಲ. ಈ ಅಂಶವನ್ನೂ ಭಾರತೀಯ ವಿದೇಶ ನೀತಿ ವಿಶಾರದರು 
ಪರಾಮರ್ಶಿಸುವುದು ಅತ್ಯಗತ್ಯವೆಂಬ ಪರಿಸ್ಥಿತಿ ಈಗ ಉಂಟಾಗಿದೆ. 

ಪೆರಿಕ್ಷೀಸನೊಬ್ಬ ಚಾರಿತ್ರಸ೦ಪನ್ನನೂ, ತೇಜಸ್ವಿಯೂ, ವಿವೇಕಿಯೂ, ನಿರ್ವ೦ಂಚಕನೂ 
ಆದ ಸರಕಾರನೇತೃವಾಗಿದ್ದ. ಆದುದರಿಂದ ಕ್ರಿಪೂ. ೪೬೬-೪೨೮ರ ನಡುಗಾಲವನ್ನು 
ಅಥೆನ್ಸಿನ ಪ್ರಜಾಪ್ರಭುತ್ವದ ಉಚ್ಛ್ರಾ! ಯ ಕಾಲ ಎನ್ನಲಾಯಿತು. ಆಮೇಲೆ ಬಂದ ಜಃ 
ಮೇಲಿನ ನಾಲ್ಕು ಗುಣಗಳಲ್ಲಿ ಬಹಳ ಹಂದುಳಿದವರಾಗಿದ್ದುದು ಅಲ್ಲಿಯ ಪ್ರಜಾಪ್ರಭುತ್ವವು 
ನಿರ್ನಾಮ ಹೊಡಳ ಕಾರಣವಾಯ್ತು. ಭಾರತದ ಸರಕಾರೀಯ ಧುರೀಣರ ಗುಣಗಳೀಗ 
ವ್ಯಾವಹಾರಿಕ ಒರೆಗಲ್ಲಿಗೆ ಗುರಿಯಾಗಿವೆ. ಗುಣಪೂಜೆ ಅಳಿದು ಹಣಪೂಜೆ ಹೆಚ್ಚಿದರೆ 
ಪ್ರಜಾಪ್ರಭುತ್ವಕ್ಕೆ ಯಾವ ದೇಶದಲ್ಲೂ ಜಯ ಲಭಿಸದು. ಗ್ರೀಸಿನ ಪೌರ ಗಣರಾಜ್ಯಗಳು 
ಒಂದೊಂದಾಗಿ, ಕಾಲ ಕಳೆದ ಹಾಗೆ ಹತ್ತಿರದ ರಾಜಪ್ರಭುತ್ವಗಳ ದಾಳಿಗಳಿಗೆ ತುತ್ತಾಗಿ 
ನಾಮಶೇಷವಾದದ್ದು ಒ೦ದು ಉದಾಹರಣೆ. ಆದುದರಿ೦ದ ನಮ್ಮ ಕೇ೦ದ್ರ ಸರಕಾರವು 
ತನ್ನ ಮೂಲಭೂತ ಅಧಿಕಾರ ತಾರತಮ್ಯವನ್ನು ಉಳಿಸಿಕೊಂಡಿದೆ; ಕೆಲವೊಮ್ಮೆ ಹೆಚ್ಚಿಸಿಕೊಳ್ಳಲು 
ಕೂಡ ಪ್ರಯತ್ನಿಸುತ್ತ ಬಂದಿದೆ. ಆದರೆ ವಿದೇಶ ಧೋರಣದಲ್ಲಿ ಇರುವಷ್ಟು ಅಧಿಕಾರ 
ಅದಕ್ಕೆ ಅಂತಃ ಪ್ರಾಂತೀಯ ವಿಷಯಗಳಲ್ಲಿ ಇಲ್ಲ. ಈ ದೋಷದ ಫಲವಾಗಿಯೇ ವಿದ್ಯೆ 
ವೇತನಗಳ ಕ್ಷೇತ್ರಗಳಲ್ಲಿರುವ ವೈಷಮ್ಯವು ಪ್ರಾಂತ ಪ್ರಾಂತಗಳಲ್ಲಿ ಕಂಡುಬ೦ದು ಅಸ೦ತೋಷಕ್ಕೆ 
ಎಡೆಗೊಟ್ಟದೆ. ಈ ಸಮಸ್ಯೆ ಯು ಪರಿಹಾರದ ದಾರಿ ಕಾಯುತ್ತ ಕುಳಿತು ೩೩ ವರ್ಷಗಳಾಗುತ್ತ 
ಬಂದಿದೆ. “ಎಿದೇಶ ವ್ಯವಹಾರದ ಅನೀತಿವಂತಿಕೆಯೊಡನೆ, ಯುದ್ಧಗಳನ್ನು ನಡೆಸುವುದರಲ್ಲೂ 
ಕ್ಷೀಯಾನನಂಥ ರಾಜಕೀಯ ಮುಖಂಡರು ತಾವೇ ಯುದ್ಧಶಜ್ಯರೆಂದು ಭಾವಿಸಿ 
ನಡೆದುಕೊ೦ಡದ್ದು ಅಥೆನ್ಸಿನ ಪ್ರಜಾಪ್ರಭುತ್ವಕ್ಕೆ ಗೋರಿಯನ್ನು ಕಟ್ಟಿತು. ಈ ಕ್ಷೇತ್ರದಲ್ಲೂ 
ಭಾರತವು ಗಂಭೀರವಾಗಿ ಪರ್ಕಾಲೋಚಿಸ ಸಾ ಕಾಲವು ಸನ್ನಿ! `ತವಾಗಿದೆ. 


* ೮೧೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅಥೆನ್ಸಿನ ಪ್ರಜಾಪ್ರಭುತ್ವಕ್ಕೆ ಸಾಮ್ರಾಜ್ಯವಿತ್ತು. ಇಂದಿನ ವಿದೇಶೀಯ ಪ್ರಜಾಪು್ರಭುತ್ನಗಳಿಗೆ 
ಉಪನಿವೇಶನಗಳಿಲ್ಲವೇ? ಅನಾಕ್ರಮಣಕ್ಕೆ ಪ್ರಜಾಪ್ರಭುತ್ವ ಬದ್ಧವಾದಂತಿಲ್ಲ. ಪ್ಲೇಟೋ 
ಪ್ರಜಾಪ್ರಭುತ್ವದ ಬಗ್ಗೆ ಆಗಲೇ ಊಹಿಸಿದ ಸ್ಥಿತಿ ಈಗಲೂ ಕೆಲವೆಡೆ ಸತ್ಯವಾಗಿ ಪರಿಣಮಿಸಿದೆ; 
ಕ್ರಮೇಣ ಪ್ರಜಾಪ್ರಭುತ್ವವು ಅರಾಜಕತೆಯಾಗಿ ಹೋದೀತು ಎಂದು ಅವನು ಹೇಳಿದ. 
ಯಜಮಾನರು ಹೇಳಿದ ಮಾತನ್ನು ಆಳು ಕೇಳಲಿಕ್ಕಿಲ್ಲ. ಹೆಂಡಂದಿರು ಗಂಡ೦ದಿರ 
ಮಾತು ಕೇಳಲಿಕ್ಕಿಲ್ಲ. ಸಾಕಿದ ಪ್ರಾಣಿಗಳು ಕೂಡ ಸ್ವಾತಂತ್ರ್ಯವನ್ನು ಸಾರಿಯಾವು ಎ೦ದು. 


ಗುಲಾಮರನ್ನಿಟ್ಟುಕೊಂಡಿದ್ದ ಅಥೆನ್ಸ್‌ ಪ್ರಜಾಪ್ರಭುತ್ವದ ಹಣೆಯ ಬರೆಹವೂ ಹಾಗೇ ಆಯಿತು. 

ಪ್ರಭು-ಪ್ರಜೆ 
ಪ್ರಭು ಚೆನ್ನಾಗಿದ್ದರೆ, ಒಳ್ಳೆಯ ಆಡಳಿತದ ವ್ಯವಸ್ಥೆಯನ್ನು ಮಾಡಿದರೆ, ಪ್ರಜೆಗಳು 
ಚೆನ್ನಾಗಿರುತ್ತಾರೆ. ಪ್ರಭು ಕೆಟ್ಟರೆ ಪ್ರಜೆ ಕೆಟ್ಟ. ಪ್ರಭು ಕೆಡದ೦ತೆ ನೋಡಿಕೊಳ್ಳುವ ಅಂಕುಶವು 
ಪ್ರಜಾಪ್ರಭುತ್ವದಲ್ಲಿ ಪ್ರಜಾಧೀನವಾಗಿರುತ್ತದೆ. ಪ್ರಭುವಿಗೆ ಸ್ವನಿಯಂತ್ರಣ, ಪರನಿಯಂತ್ರಣ 
ಎಂಬ ಎರಡು ಸಮಪ್ರಧಾನವಾದ ಕರ್ತವ್ಯಗಳಿರುತ್ತವೆ. ಪ್ರಜಾಪ್ರಭುತ್ವದಲ್ಲಿ ಅವನ 
ಮೊದಲನೆಯ ಕರ್ತವ್ಯವನ್ನು ಪ್ರಜೆ ಹೊರುತ್ತಾನೆ. ಆದುದರಿ೦ದ ಅವನು “ಪ್ರಭುವಿನ 
ಪ್ರಭು''ವಾಗುವುದು ತಾತ್ರಿಕ ಸ್ಥಿತಿ. ಆದರೆ ಒಬ್ಬನು ಹಲವರನ್ನು ನಿಯಂತ್ರಿಸುವುದಕ್ಕಿಂತ 
ಒಬ್ಬನನ್ನು (ಒ೦ದು ಚಿಕ್ಕ ಗು೦ಪನ್ನು) ಹಲವರು (ದೊಡ್ಡ ಗುಂಪು) ನಿಯಂತ್ರಿಸುವುದು 
ಒಮ್ಮೆ ಮಾತ್ರ ಸುಲಭವಾದೀತಲ್ಲದೆ ಪದೇ ಪದೇ ಸುಲಭವಾಗದು. ಆದುದರಿಂದ 
ಎರಡೂ ಕರ್ತವ್ಯಗಳನ್ನು ನಿರ್ವಹಿಸುವುದರಲ್ಲಿ ಮತದಾರರಾದ ಎಲ್ಲ ಪ್ರಜೆಗಳೂ 
ಸಮರ್ಥರಾದಾಗ ಮಾತ್ರ ಪ್ರಜಾಪ್ರಭುತ್ಪವು ಯಶಸ್ವಿಯಾಗುತ್ತದೆ. ಬಹುಸಂಖ್ಯ ಪ್ರಜೆಗಳಲ್ಲಿ 
ಸ್ವನಿಯಂತ್ರಣದ ಶಕ್ತಿಯು ಬೆಳೆಯದೆ ಇರುವಾಗ ಅಥವಾ ಬೆಳೆದದ್ದು ಅಳಿದಾಗ ಅವರು 
ತಮ್ಮ ಅಲ್ಪಸಂಖ್ಯ ಪ್ರತಿನಿಧಿಗಳನ್ನು (ಅವರು ಕೆಟ್ಟಾಗ) ದುರಸ್ತು ಮಾಡಲಾರರು. ನೇರವಾದ 
(17000 ಪ್ರಜಾಪ್ರಭುತ್ವವಿರಲಿ, (17617000 ಪರ್ಯಾಯ ಪ್ರಜಾಪ್ರಭುತ್ವವಿರಲಿ ಪ್ರತಿಯೊಬ್ಬ 
ಮತದಾರನೂ ಪ್ರತಿದಿನದ ಪ್ರತಿಯೊಂದು ಸರಕಾರೀ ವ್ಯವಹಾರವನ್ನೂ ಪ್ರತ್ಯಕ್ಷವಾಗಿ, 
ಮೇಲೆ ನಿಂತು, ಮಾರ್ಗದರ್ಶಕತ್ವ ವಹಿಸಿ, ನಡೆಸುವುದು ಅವ್ಯವಹಾರ್ಯ. ಜೊತೆಗೆ 
ಪ್ರಯೋಗ ಮಾಡಲು ಅಧಿಕಾರವೊಂದು ಕೇಂದ್ರೀಕೃತವಾದಾಗ ಸಮರ್ಥವಾದಷ್ಟು 
ವಿಕೇಂದ್ರೀಕೃತವಾದಾಗ ಸಮರ್ಥವಾಗದು ಎಂಬುದು ರಾಜ್ಯ(ರಾಷ್ಟ್ರ ವ್ಯಾಪಕವಾದ 
ವ್ಯವಹಾರಗಳಲ್ಲಿ ನಿತ್ಯಸತ್ಯ. ಅಲ್ಪಸಂಖ್ಯರಿಗೆ ಸ್ಟನಿಯಂತ್ರಣವು ಸ್ವಾಭಾವಿಕವಾಗುವಂತೆ 
ಶಿಕ್ಷಣವನ್ನು ಕೊಡಲು ವ್ಯವಸ್ಥೆಯನ್ನು ಮಾಡುವುದು ಸುಲಭ. ಬಹುಸಂಖ್ಯರಿಗೆ ಅಂಥ 
ವ್ಯವಸ್ಥೆಯನ್ನಿಡುವುದು ಕಷ್ಟ ಸ್ವನಿಯಂತ್ರಣವನ್ನು ಚೆನ್ನಾಗಿ ಮಾಡಿಕೊಳ್ಳಲಾರದವರು 
ಪರನಿಯಂತ್ರಣವನ್ನು ಪರಹಿತಕರವಾಗಿ ಮಾಡಲು ಎಂದೂ ಸಮರ್ಥರಾಗಲಾರರು. 
ಪರಹಿತ(ಪ್ರಜಾಹಿತ)ಕರವಾಗದ ಪ್ರಭುತ್ವವು ದುಷ್ಪಪ್ರಭುತ್ವ ಒ೦ದು ಅಧಿಕಾರದಲ್ಲಿ ಅನೇಕರು 
ಸಮಪಾಲುಗಾರರಾದಾಗ ಆ ಅಧಿಕಾರದ ಚಲಾವಣೆಯು ಅಯಶಸ್ವಿಯಾಗುವ ಸಂಭವ 
ಹೆಚ್ಚು. ಅಧಿಕಾರದ ದ್ರೌಪದೀತ್ವವು ಪ್ರತಿನಿಧಿಗಳಲ್ಲಿ ಹೊಣೆಗೇಡಿತನವನ್ನು ಬೆಳೆಯಿಸುತ್ತದೆ. 
ಡಿ 


೮೧೩ * 


೭ 


ಟಿ 


ಮು 6 


ಜಾಪ್ರಭುತ್ಟ ಮತ್ತು ಸರ್ವಾಧಿಕಾರ ಬುದ್ಧಿ 


ಸರ್ವಾಧಿಕಾರ 


“ಕಾಲಕಾಲಕ್ಕೆ ಧೀರೋದಾತ್ತರು ಹುಟ್ಟುತ್ತಾರೆ; ಅವರನ್ನೇ ಎಲ್ಲವೂ ಅವಲಂಬಿಸುತ್ತದೆ” 
ಎ೦ದು ಕಾರ್ಫೈಲ್‌ ಮಹಾಶಯ (ಸಾರರೂಪದಲ್ಲಿ) ಹೇಳಿದ್ದಕ್ಕೂ “ಯದಾ ಯದಾ ಹಿ 
ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ; ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ? 
ಎಂದು ಕೃಷ್ಣ ಹೇಳಿದ್ದಕ್ಕೂ ಬಹಳ ಅಂತರವಿಲ್ಲ. (1010-1085010) ವೀರಪೂಜೆ 
ಮಾನವಕೋಟಿಗೆ ಸಹಜವಾದ ಪ್ರವೃತ್ತಿ. ಸರ್ವಾಧಿಕಾರಿ ಅದರಿ೦ದ ಹುಟ್ಟುತ್ತಾನೆ, 
ಬೆಳೆಯುತ್ತಾನೆ; ಸರ್ವ ಅಧಿಕಾರಗಳನ್ನೂ ತನ್ನಲ್ಲಿ ಆಹ್ಹಾನಿಸಿಕೊ೦ಡು ಚಲಾಯಿಸುತ್ತಾನೆ. 
ಹಾಗಾದರೆ ವೀರರನ್ನು ಗೌರವಿಸದೆ ಇರಬೇಕೇ? ಎಂದು ಪ್ರಶ್ನಿಸಿದರೆ, “ಗೌರವಿಸಬೇಕು, 
ಆದರೆ ಪೂಜಿಸಬಾರದು” ಎ೦ದು ಉತ್ತರ ಕೊಡುವುದು ಇಂದು ಕೆಲವರ ರೂಢಿ. 


“ಪೂಜೆ-ಗೌರವಗಳ” ಜಾತಿಯೊಂದೇ, ಪ್ರಮಾಣ ಬೇರೆ. ದೇವರು ಪೂಜ್ಯ, ಮನುಷ್ಯರು 
ಗೌರವಾರ್ಹರು ಎಂಬುದೊಂದು ಮತ. *"ಗುರುರ್ಬ್ರಹ್ಮಾ ಗುರುರ್ವಿಷ್ಟುಃ, 
ಗುರುಃಸಾಕ್ಷಾನಹೇಶ್ವರಃ” ಎ೦ಬವರು ಗುರುತ್ವ ನರರಲ್ಲಿ ಇದ್ದರೆ ಅದು ದೇವತ್ವಕ್ಕೆ ಕಡಿಮೆಯಲ್ಲ 
ಎನ್ನುತ್ತಾರೆ. ಪೂಜೆಯಲ್ಲಿ 8101700/ ೦8 501/-601100008 ಆತ್ಮಾರ್ಪ ಣ ಬುದ್ಧಿ ಇದೆ. 
ಗೌರವದಲ್ಲಿ ಅರ್ಧ ಆತ್ಮಾರ್ಪ ಣೆ ಮಾತ್ರ ಇದೆ. ೫6801101, ೮೦18160000, 7೩1! ದೃಢ 
ತೀರ್ಮಾನ, ದೃಢವಿಶ್ವಾಸ, ದೃಢಶ್ರದ್ಧೆಗಳ ಮಾನಸಿಕ ಹಿನ್ನೆಲೆಗಳು ಬೇರೆಯಾಗಿರಬಹುದು; 
ಆದರೆ ಅವುಗಳ ಕಾರ್ಯಕಾರಿತ್ವದ ಸಾಮರ್ಥ್ಯ ಒ೦ದೇ. ಪೂಜ್ಯತೆ ಗೌರವಾರ್ಹತೆಗಳಿಗೆ 
ಮೇಲಿನ ಮನಸ್ಥಿತಿಗಳು ಆಧಾರ. ಆದುದರಿಂದ ಅವು ವ್ಯಕ್ತಿಯೊಬ್ಬನಲ್ಲಿಯ ಅವಿಶ್ವಾಸ. 
ಅರೆವಿಶ್ವಾಸ, ಪೂರ್ಣವಿಶ್ಚಾಸಗಳಲ್ಲಿ ಅಡಗಿವೆ. 

ಉತ್ಕಟವಾದ ಅತ್ಯಯ ಪ್ರಸಂಗದಲ್ಲಿ ಪೂರ್ಣಶ್ರದ್ಧೆಯನ್ನು ಹುಲ್ಲುಕಡ್ಡಿಯ ಮೇಲೆ 
ಅಥವಾ ದೆವ್ಹದ ಮೇಲೆ ಕೂಡಾ ಇಡಬೇಕಾಗಿ ಬರಬಹುದು. ಜೀವನದಲ್ಲಾಗಲಿ, ರಾಜಕೀಯ 
ವ್ಯವಹಾರದಲ್ಲಾಗಲಿ ಶ್ರದ್ಧೆಯು ಶಾಂತಿಗೆ ಅನಿವಾರ್ಯವಾದುದರಿ೦ದ. ಆದರೆ ಸಾಮಾನ್ಯ 
ಪ್ರಸಂಗಗಳಲ್ಲಿ “ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡಬೇಕು” ಎಂಬುದೇ ವಿವೇಕ. 


* ೮೧೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅನ೦ತರ, ಎಷ್ಟು ನೋಡಿದರೂ ಒಬ್ಬನಲ್ಲಿ ದೇವತ್ವವನ್ನು ನೋಡುವುದು ಬುದ್ಧಿ ಇದ್ದವರಿಗೆ 
ಕಷ್ಟ. 81018600) ಆಪತ್ತು ದೇಶವೊ೦ದಕ್ಕೆ ಒದಗಿದಾಗ ತಾತ್ಕಾಲಿಕ ಸರ್ವಾಧಿಕಾರಿಯನ್ನು 
ಎಲ್ಲ ದೇಶಗಳೂ ನಿಯಮಿಸಿಕೊಳ್ಳುತ್ತವೆ. ಅದನ್ನೇ ಸರ್ವಕಾಲಕ್ಕೆ ಅನ್ಹಯಿಸಿದರೆ ಸರ್ವಾಧಿಕಾರಿ 
ಪ್ರಭುತ್ವವಾಗುತ್ತದೆ. 

ಹಿಂದಿನ ನಿರಂಕುಶ ಚಕ್ರವರ್ತಿಯಂತೆ ಆಳುವವನು ಇಂದಿನ ಸರ್ವಾಧಿಕಾರಿ. 
ಹಿಟ್ಟರ್‌, ಮುಸ್ಲೋಲಿನಿ, ಸ್ಟಾಲಿನ್ನರನ್ನು ಸರ್ವಾಧಿಕಾರಿಗಳೆನ್ನುತ್ತಾರೆ. ತನ್ನ ಇಚ್ಛೆಯನ್ನು 
ಜನರ ಇಚ್ಛೆಯೆಂದು ತನ್ನ ಅನುಯಾಯಿಗಳಲ್ಲಿ ಪ್ರಚಾರ ಮಾಡಿಸುತ್ತಾನೆ ಸರ್ವಾಧಿಕಾರಿ. 
ರಾಜಕೀಯ ಅಜ್ಜಾನಿಗಳ ಪ್ರತಿನಿಧಿಗಳು ಪ್ರಜಾಪ್ರಭುತ್ವದಲ್ಲಿ ಹಾಗೇ ಮಾಡುತ್ತಾರೆ. ಆದರೆ 
ಅವರು ಒಬ್ಬರಲ್ಲ ಕೆಲವರು ಅಷ್ಟೆ 


ಜರ್ಮನಿಯ ತತ್ವಜ್ಞಾನಿ ಫ್ರೆಡರಿಕ್‌ ನೀಟ್ಟೆಯು (೧೮೪೪-೧೯೦೦) ಹೇಳಿದ 
(5200180) ಅತಿಮಾನವ ಸಿದ್ಧಾಂತವು ಸರ್ವಾಧಿಕಾರದ ಪ್ರತಿಪಾದನೆ ಎ೦ದು ಅನೇಕರ 
ತಿಳಿವಳಿಕೆ. ಅದರ ಪ್ರಕಾರ ಉಚ್ಚರ ನೀತಿಗಳು ಮತ್ತು ನೀಚರ ನೀತಿಗಳು ಎಂದು 
ಮಾನವ ನೀತಿಗಳಲ್ಲಿ ಎರಡು ವಿಭಾಗಗಳಿರುವುದು ನಿತ್ಯ ಅವರ ವಿಧಿ ನಿಷೇಧಗಳೇ 
ಬೇರೆ, ಇವರ ವಿಧಿ ನಿಷೇಧಗಳೇ ಬೇರೆ. ಆಳಲು ತಕ್ಕವರಾಗುವವರ ವರ್ತನಾ ವಿವೇಕವು 
ಆಳಿಸಿಕೊಳ್ಳಲು ಸಿದ್ಧರಾಗುವವರ ವರ್ತನಾ ವವೇಕಕ್ಕಿಂತ ಭಿನ್ನ. ವೈಯಕ್ತಿಕವಾಗಿ ಅವರಿಗಿರುವ 
ವರ್ತನಾ ಸ್ವಾತಂತ್ರ್ಯದ ಪ್ರಮಾಣ ಇವರಿಗಿಲ್ಲ. ಈ ತತ್ವಜ್ಞಾನವು ಬಹಳ ಜನರಿಗೆ 
ಪ್ರಿಯವಾಗಲಿಲ್ಲ. ಜಾರ್ಜ್‌ ಬರ್ನಾಡ್‌ ಶಹ ಮೆಚ್ಚಿದ. ಅವನಂತೆಯೇ ಆಡಳಿತದ 
ಅವ್ಯವಸ್ಥೆಯನ್ನು ಕಂಡು ಅಸಹ್ಯಪಟ್ಟುಕೊ೦ಡ ಪ್ರಜಾಪ್ರಭುತ್ವೀನರನೇಕರು 00010100 
71018008010 ಬಹುಜನ ಹಿತಕರವಾದ ಸರ್ವಾಧಿಕಾರಿ ಸರಕಾರ ಬೇಕೆಂದು 
ಪರೋಕ್ಷವಾಗಿಯೂ ಪ್ರತ್ಯಕ್ಷವಾಗಿಯೂ ಹರಸುತ್ತಿರುವುದೀಗ ಸ್ಪಷ್ಟ ಸರ್ವಾಧಿಕಾರಿ ಪ್ರಭುತ್ವವು 
ಒಮ್ಮೆ ಸೈನಿಕವಾದರೂ ಆದೀತು. ಇನ್ನೊಮ್ಮೆ ಅಸೈನಿಕವಾದರೂ ಆದೀತು. ಅತಿಯಾದ 
ಭ್ರಷ್ಟಾಚಾರದ ಪರಿಹಾರ ಮತ್ತು ಸಮರ್ಥ ಪ್ರತಿಬ೦ಂಧಕೋಪಾಯಗಳ ಪೂರ್ವಭಾವಿ 
ಯೋಜನೆಗಳು ಸಮರ್ಥ ಸಜ್ಜನನ ಸರ್ವಾಧಿಕಾರದಲ್ಲಿ ಸಾಧ್ಯ ಎಂದು ಸಿದ್ಧಾಂತಿಸಬೇಕು. 
ಮೊದಲೊಬ್ಬ ಸಜ್ಜನನಾಗಿದ್ದು ಅದಿಕಾರ ಪಟ್ಟವನ್ನು ಏರಿದ ಮೇಲೆ ದುರ್ಜನನಾದರೆ? 
ಅಥವಾ ಒಬ್ಬ ಸಜ್ಜನನಾಗಿಯೇ ಕಡೆಯ ತನಕ ಆಳಿದರೂ ಅವನ ಬಳಿಕ ಅಂಥ 
ಸಜ್ಜನನನ್ನು ಹೇಗೆ ಯಾರು ಹುಡುಕಿ ತರಬಲ್ಲರು? ಎ೦ಬೀ ಸ೦ಶಯಗಳು ಸರ್ವಾಧಿಕಾರಿ 
ಪ್ರಭುತ್ವದ ವಿರುದ್ಧವಾಗಿ ನಿಲ್ಲುತ್ತವೆ. ಹೇಗೆ ಒ೦ದು ಸಂಸ್ಥೆ (1೫೩॥0೦೫) ಹತ್ತುಕಾಲ 
(ಸುಮಾರು ೨೦೦-೩೦೦ ವರ್ಷಗಳವರೆಗಾದರೂ) ಸಮರ್ಪಕವಾಗಿ ನಡೆಯಬೇಕು 
ಎಂದು ಆಲೋಚಿಸ ಹೊರಟರೆ, ಸಂಪೂರ್ಣ ನಿರಪಾಯಸ್ಥಿತಿಯನ್ನು ಯಾರೂ 
ಪೂರ್ವಭಾವಿಯಾಗಿ ಯೋಜಿಸಿ ಗೆದ್ದುದು ಕ೦ಡು ಬಂದಿಲ್ಲ. ಸರ್ವೋಚ್ಚ ಸ್ಥಾನದಲ್ಲಿ 
ಇಡಲ್ಬಡುವ ವ್ಯಕ್ತಿ ಅಥವಾ ಗುಂಪು ಸರ್ವೋಚ್ಚ ಅಧಿಕಾರವನ್ನು ಹೊಂದಿರುವುದು 
ದಕ್ಷತೆಯ ದೃಷ್ಟಿಯಿಂದ ಅನಿವಾರ್ಯ, ಅಂಥ ಅಧಿಕಾರದ ದುರುಪಯೋಗ ನಡೆದೀತು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೧೫ * 


ಎ೦ಬ ದೃಷ್ಟಿಯಿಂದ ಅದಕ್ಕೆ ಸಮರ್ಥ ಪ್ರತಿಬಂ೦ಧವನ್ನು (ಬೇಕಾದಾಗ ಜಾರಿಗೆ ತರುವಂತೆ) 
ವ್ಯವಸ್ಥೆ ಮಾಡುವುದು ಅಗತ್ಯ. ರಾಜ್ಯಶಾಸ್ತ್ರದಲ್ಲಿ ಈ ಅನಿವಾರ್ಯ ಅಗತ್ಯಗಳನ್ನು ಹೊಂ೦ದಿಸುವುದೇ 
ಅತಿ ದೊಡ್ಡ ಸಮಸ್ಯೆ, ಯಾವ ಹೊಂ೦ಂದಿಕೆಯೂ ಯಾವಾಗಲೂ ಸಮರ್ಪಕವಾಗಿ 
ಉಳಿಯಲಾರದು. ಜೆ ಐತಿಹಾಸಿಕ ಸಂದರ್ಭಕ್ಕೆ ಆಯಾ ತರದ ಹೊಂದಿಕೆ: ಇಷ್ಟೇ. 


ಮನಃಶಾಸ್ತ್ರಕಾರರು ಮನುಷ್ಯನ ಚಾರಿತ್ರವನ್ನೂ (೮೩/೩೦1೦॥), ಬುದ್ದಿಮತ್ತೆಯನ್ನೂ 
(1116111860700) ಅಳೆಯಬಹುದೆನ್ನುತ್ತಾರೆ. ರಾಜಕೀಯ ಹಾಗೂ ಆಡಳಿತ ವ್ಯವಹಾರಗಳಲ್ಲಿ 
ನಿಯುಕ್ತರಾಗುವವರನ್ನು ಅತ್ಯುತ್ತಮವಾದ ಮಾನಸಶಾಸ್ತ್ರೀಯ ಪ್ರಯೋಗಶಾಲೆಯಲ್ಲಿ 
ಪರೀಕ್ಷಿಸಿದ ಅನಂತನ ನಿಯೋಜಿಸುವ ಪದ್ದತಿಯನ್ನು ಬಳಕೆಗೆ ತರುವುದು ಒಂದು 
ವ್ಯವಹಾರ್ಯವಾದ ಉಪಾಯ. ಎರಡನೆಯ ಮಹಾಯುದ್ಧದ ಕಾಲದಲ್ಲಿ ಅಮೇರಿಕದ 
ಸಂಯುಕ್ತ "ಸಂಸ್ಥಾನವು ಈ ಪದ್ಧತಿಯನ್ನು ಮಿಲಿಟರಿ ಆಫೀಸರರನ್ನು” ನಿಯಮಿಸಿಕೊಳ್ಳುವಾಗ 
ಬಳಸಿ ಯಶಸ್ವಿಯಾಯಿತು. ಸುಪರಿಷ್ಠತವಾದ (&01060 050 ಪ್ರವೃತ್ತಿ ಪರೀಕ್ಷೆಗೆ 
ಉದ್ಯೋಗಿಗಳಾಗ ಬಯಸುವವರನ್ನು ಗುರಿಪಡಿಸುವುದು ದೇಶದಾದ್ಯಂತವಾಗಿ ರೂಢಿಗೆ 
ಬಂದರೆ ಸಾರ್ವಜನಿಕ ವ್ಯವಹಾರಗಳು ಹೆಚ್ಚು ಸಮರ್ಪಕವಾಗಿ ನಡೆಯುವಂತಾಗಬಹುದು. 
ಹಾಗೇ ಚುನಾವಣೆಗೆ ನಿಲ್ಲುವವರನ್ನೂ ಮಾನಸಶಾಸ್ತ್ರೀಯ ಪರೀಕ್ಷೆಗೆ ಒಳಪಡಿಸಿದರೆ 
ಒಳ್ಳೆಯದಾದೀತು. 


ಅಧ್ಯಕ್ಷನ ಸ್ಥಾನ 

ಅಮೇರಿಕದ ಪ್ರಜಾಪ್ರಭುತ್ವದಲ್ಲಿ ಅಧ್ಯಕ್ಷನ ಸ್ಥಾನವು ವಿಶಿಷ್ಟವಾದದ್ದು. ಆತನು 
ಪಕ್ಷಾತೀತನಾಗಿ ಆಯ್ಕೆ ಹೊಂದಬೇಕೆಂದು ಮೊದಲು ನಿರೀಕ್ಷಿಸಲಾಗಿತ್ತು. ಆದರೆ ಅದು 
ಕ್ರಮೇಣ ಇತರ ಆಂಗ್ಲಭಾಷಿಕ ದೇಶಗಳಂತೆ ದ್ವಿಪಕ್ಷೀಯ ಪ್ರಜಾಸ ಸತ್ತೆಯಾಗಿ ಪರಿಣಮಿಸಿತು. 


ಅಲ್ಲಿಯ ಅಧ್ಯಕ್ಷನು ಒಂದು ಪಕ್ಷದ ನಾಯಕನಾದರೂ ಇತರ ದೇಶಗಳ ಪ್ರಜಾಪ್ರಭುತ್ವಗಳ 
ಮುಖ್ಯಮಂತಿಗಳಿಗಿಂತ ಹೆಚ್ಚಿನ ಸ್ಥಾನವನ್ನು ಉಳ್ಳ ಅಧಿಪತಿ. 


ಕಾಂಗ್ರೆಸ್ಸಿನಲ್ಲಿ ಅಧ್ಯಕ್ಷನಿಗೆ ಹೆಚ್ಚಿನ ಪಕ್ಷೀಯ ಬೆಂಬಲವಿರುತ್ತದೆ. ಆದರೂ ಆತನು 
ಇಡೀ ರಾಷ್ಟ್ರದ ಮಟ ಐಕ್ಕದ ಸಂಕೇತ. ರಾಷ್ಟ್ರಹಿತಕ್ಕೂ 'ಪಕ್ಷಹಿತಕ್ಕೂ ವಿರೋಧ 
ಉಂಟಾದಾಗ ಅಧ್ಯಕ್ಷನು ರಾಷ್ಟ್ರಹತವನ್ನೇ ಎತ್ತಿ ಹಿಡಿಯಬೇಕು. ಮಂತ್ರಿಸಂಪುಟವು 
ಆಂಡ್ರೋ ಜಾನ್ಷನ್ಮನ ಕಾಲದಲ್ಲಿ ತೂಕ! ಅಧ್ಯಕ್ಷಾಧೀನವಾಯಿತು. 
ಶಾಸನಸಭೆಯಲ್ಲಿ ಪಾಸಾದ ಮಸೂದೆಯನ್ನು ಪ್ರತಿಷೇಧಿಸುವ ಅಧಿಕಾರವನ್ನೂ ಅವನು 
ವಹಿಸಿದನು. ಅದು ಬೇಕಾದರೆ ಆಮೇಲೆ ಮೂರನೆಯ ಎರಡ೦ಶ ಬಹುಮತದಿಂದ 
ಮತ್ತೊಮ್ಮೆ ಈ ಮಸೂದೆಯನ್ನು ಪಾಸು ಮಾಡಿಕೊಳ್ಳಬೇಕಾಗಿ ಬಂದಿತು. ರಾಜ್ಯಸ೦ಸ್ಥಾನಗಳು 
ರಾಷ್ಟ್ರೀಯ ಕಾಯಿದೆಗಳನ್ನು ಪತಿಭಟಸ ದಂತೆ ನೋಡಿಕೊಳ್ಳುವ ಅಧಿಕಾರವನ್ನು 'ಅವನು 
ಚಲಾಯಿಸಿದನು. 


* ೮೧೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕಾರ್ಯವ್ಯಾ ಪ್ತಿ 


ಸುಪ್ರೀ೦ ಕೋರ್ಟಿನ ಆದೇಶವನ್ನು ಅಥವಾ ರಾಷ್ಟೀಯ ಕಾಯಿದೆಯನ್ನು ಪಾಲಿಸುತ್ತಿದ್ದ 
ಸಂಸ್ಥೆಗಳ ಅಧಿಕಾರಿಗಳನ್ನು ಸೈನಿಕಕ್ರಮದಿಂದ ಹಣಿದು ಹದಕ್ಕೆ ತರುವ ಅಧಿಕಾರವನ್ನೂ 
ಅನೇತರ ಬ೦ದ ಅಧ್ಯಕ್ಷರು ಬಳಸಿದರು. ಸಿನೇಟಿನ ಮೂರನೆಯ ತ ಜಜವಸಕ2 
ಅಧ್ಯಕ್ಷನು ರಾಷ್ಟದ ವಿದೇಶ ಧೋರಣವನ್ನು ರೂಪಿಸಿಕೊಳ್ಳಬೇಕು. ವಿದೇಶಗಳ ಎರುದ್ಧವಾಗಿ 
ಯುದ್ಧವನ್ನು ಸಾರುವ ಅಧಿಕಾರವು ಕಾಂಗ್ರೆಸ್ಸಿಗೆ ಮಾತ್ರ ಇದೆ. ಮೇಲೆ ಸಂಯುಕ್ತ ರಾಷ್ಟ್ರ 
ಸಂಘದ ವ್ಯವಹಾರಗಳಲ್ಲಿ ಭಾಗಿಯಾದಾಗ ಅಮೇರಿಕದ ಸೈನ್ಯಬಲವನ್ನು ಅಧ್ಯಕ್ಷನ 
ಮತದ ಪ್ರಕಾರ ಬಳಸುವ ರೂಢಿ ಉಂಟಾಯಿತು. ೧೯೫೦ರ ಕೊರಿಯ ಯುದ್ಧದ 
ಸಂದರ್ಭವು ಇದಕ್ಕೆ ಉದಾಹರಣೆ. ಟ್ರೂಮನ್‌, ಐಸೆನ್‌ ಹಾವರ್‌ ಮತ್ತು ಕೆನೆಡಿಗಳ 
ಅಧ್ಯಕ್ಷಾಧಿಕಾರದ ವ್ಯಾಪ್ತಿ ಅತ ಧಿಕವೆನ್ನಿಸಿದವು. ಕಾಂಗ್ರೆಸ್ಸಿನ ಒಪ್ಪಿಗೆಯು ಕೇವಲ 
ಔಪಕಾರಿಕವಾಯುತು; ಅಧ್ಯಕ್ಷರು ಅಂತಾರಾಷ್ಟ್ರೀಯ ಯುದ್ಧಗಳನ್ನು ಸಾರ್ವಜನಿಕ 
ಅಭಿಪ್ರಾಯಕ್ಕೆ ಅನುಗುಣವಾಗಿ ನಡೆಸಲು ಆರಂಭಿಸಿದರು. ಆದರೆ ಶಾಂತಿಕಾಲದಲ್ಲಿ 
ಕಾಂಗ್ರೆಸ್ಸು ತನ್ನ ಅಧಿಕಾರವನ್ನು ಬಳಸಿ ಅಧ್ಯಕ್ಷನ ಅಧಿಕಾರವ್ಯಾಪ್ತಿಯನ್ನು ಕಡಿಮೆಗೊಳಿಸುತ್ತದೆ. 


ವ್ಯಾವಹಾರಿಕ ದಕ್ಷತೆಯ ದೃಷ್ಟಿಯಿ೦ದ ಇಂಗ್ಲೆಂಡಿನ ಪಾರ್ಲಿಮೆಂಟರಿ ಪ್ರಜಾಪ್ರಭುತ್ವಕ್ಕಿಂತ 
ಅಮೇರಿಕದ ಅಧ್ಯಕ್ಷೀಯ ಪ್ರಜಾಪ್ರಭುತ್ವವು ಹೆಚ್ಚು ಪುರಸ್ಕಾರ್ಯ ಎ೦ದು ಕೆಲವರ ಮತ. 
ಏಕೆಂದರೆ ಅಮೇರಿಕದ ಅಧ್ಯಕ್ಷನ ಸ್ವಾತಂತ್ರ್ಯವು ಇಂಗ್ಲೆಂಡಿನ ಮುಖ್ಯಮಂತ್ರಿಗಿ೦ತ ಹೆಚ್ಚು. 
ಅವನು “ಅರ್ಧ ಸರ್ವಾಧಿಕಾರಿ” ಎ೦ದರೂ ಸಲ್ಲುತ್ತದೆ. 

ಯಾವ ಪ್ರಭುತ್ವದಲ್ಲೇ ಆಗಲಿ, ಪ್ರಜೆಗಳು ಒಕ್ಕಟ್ಟಾಗಿ ಬದುಕುವುದು ಮತ್ತು ಒಮ್ಮತದಿಂದ 
ಎತ್ತಿಹಿಡಿಯಲಾದ ಕಾಯಿದೆಗಳನ್ನು ಉಲ್ಲಂಘಿಸದೆ ನಡೆದುಕೊಳ್ಳುವುದು 
ಸರ್ವೋದಯಕಾರಕವಾದುದು. ಇಂಥ ಸುಸ್ಥಿತೆಗೆ ಪ್ರಜೆಗಳು ಸಂಸ್ಕ (ತರಾಗಿರುವುದು 
ಮೂಲಭೂತವಾದದ್ದು. ಸಂಸ್ಕೃತಿಯ ಆತ್ಮವಿರುವುದು ಪರಹಿತೈಕ" ಪರಾಯಣ ತೆ 
ಯೊಂದರಲ್ಲಿಯೇ ಎಂಬುದು ವಿಚಾರವನ್ನು ಸಾರ್‌ ಮಾಡುವವರಿಗೆ 
ಗೊತ್ತಾಗದಿರದು. ಪರಹಿತದ ಸಿದ್ಧಾಂತವು ಶುದ್ಧವಾಗಿ ನೈತಿಕ. ನೀತಿನಿರ್ಣಯಕ್ಕೆ ಮನಃಶಾಸ್ತ್ರ, 
ತತ್ವಶಾಸ್ತ್ರ ಇತಿಹಾಸ, ಭೂಗೋಳಶಾಸ್ತ್ರ ವಿಜ್ಞಾನ, ರಸ ಶಾಸ್ತ್ರಗಳ ಕೂಲರಿಕಷವಾದ ಅಭ್ಯಾಸವು 
ಪ್ರಜೆಗಳಿಗೆ ಅತ್ಯವಶ್ಯಕ. ಈ ಷಟಶಾಸ್ತ್ರಗಳನ್ನ! ರಿತ ಪ್ರಜಾಪ್ರಮಖರ ಅನುಭವ ಸಮನ್ವಯದಿಂದ 
ಆಯಾ ಚತ ಲ ನಿರರ್ಗಗಳ ತಕ್ಕ ಆಳಿಕೆಯನ್ನು ರೂಪಿಸಲಾದೀತು. ಈ "ಸುಸಜ್ಜತತೆ 
ಇಲ್ಲದೆ ಯಾರು ಯಾರ ಪ್ರಭುತ್ವವನ್ನು' ಎತ್ತಿಹಿಡಿದರೂ ಫಲಕಾರಿಯಾಗದು. 


ರಾಜಕೀಯ ಚಿಂತನೆಯ ಸ್ಪರೂಪ 


ನಮ್ಮ ದೇಶದ ಚಿ೦ತಕರೀಗ ಆವರಣಾಭ್ಯಾಸವನ್ನು ವೈಜ್ಞಾನಿಕವಾಗಿ ಮಾಡಿದಂತೆ 
ತೋರುವುದಿಲ್ಲ. ಮೇಲ್ಮಟ್ಟದ ಆರ್ಥಿಕ ಸ್ಥಿತಿಯ ಅನುಕೂಲಗಳಿಗೆ ವಶರಾದ ಯಾರೂ 
ವೈಜ್ಞಾನಿಕವಾಗಿ ಸರ್ವೋದಯಕರವಾದ ಆಳಿಕೆಯ ರೂಪವನ್ನು ಕಲ್ಪಿಸಲಾರರು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೧೭ * 


“ಸಹಜೀವಿಗಿಲ್ಲದ ಐಹಿಕ ಸುಖಸಾಧನ ನನಗೆ ಬೇಡ” ಎಂದು ವ್ರತನಿಷ್ಠನಾಗಿ ಬಾಳುವ 
ಚಿ೦ತಕನ ಚಿ೦ತನವೊ೦ದೇ ಅವಲಂಬನೀಯವಾದ ರಾಜಕೀಯ-ಆರ್ಥಿಕ ಶಾಸನತತ್ವವನ್ನೂ, 
ಆಚಾರನಿಯಮಗಳನ್ನೂ ರೂಪಿಸಿಕೊಡಬಲ್ಲುದು. ಅಂಥ ವ್ರತಸ್ಥರಾಗಿದ್ದ ಮಹಾತ್ಮರು 
ನಮ್ಮಲ್ಲಿ ಆಗಿಹೋದರು. ಅವರ ಉಪದೇಶದ ಸಾರಭೂತ ಅಂಶವನ್ನು ಸಮನ್ವಿತವಾಗಿ 
ಕಾಣಲಾರದ ರಾಜಕೀಯ ಚಿಂತಕರು ಶಬ್ಧಚ್ಛಲ ಹಿಡಿದು ಅಪಾರ್ಥಮಾಡಿಕೊ೦ಡು 
ಅದರಿಂದ ದೂರಸರಿದದ್ದು ಕಂಡುಬಂದಿದೆ. 


ಕ್ರಿಯಾಪ್ರೇರಕವಾದ ಎಲ್ಲವೂ ಶಕ್ತ, ಪ್ರೇರಣೆಯೇ ಶಕ್ತಿ ಅಥವಾ ಬಲ. ಸರ್ವರ 
ಸಮಹಿತಕ್ಕಾಗಿ ಬಳಸುವ ನೈತಿಕ, ವೈಧಿಕ (1088) ಮತ್ತು ದೈಹಿಕ ಶಕ್ತಿಯು ಸರ್ವತ್ರ 
ಸಾತ್ವಿಕ. ನಿಷ್ಕಿಯ ವಿಚಾರದಿಂದ ಬಾಳು ನಿಷ್ಠಲವಾಗುತ್ತದೆ. ಸ್ವಾರ್ಥದ ಅರಾಷ್ಟ್ರ ವ್ಯಾಪಕವಾದ 
ಸಿದ್ಧಿಗಳಿಗಾಗಿ, ರಾಷ್ಟಹಾನಿಕರವಾಗಿ, ಯಾವ ಬಗೆಯ ಬಲವನ್ನು ಪ್ರಜೋಗಿಸಿದರೂ 
ಅದಿಂದು ತಾಮಸ; ಇಂದಿನ ಭಾರತವು “ಒಂದು ಉಪರಾಷ್ಟ್ರಸಂಘ” ಎಂಬ ಅಭೇದ್ಯ 
ಸತ್ಯವನ್ನೂ ಉಪಮತ (ಧರ್ಮ) ಸಮ್ಮೇಳನ ಎಂಬ ಅನಿವಾರ್ಯ ಸತ್ಯವನ್ನೂ ಆಧರಿಸದೆ 
ಜು ಚೌಕಟ್ಟನ್ನು ರಾಷ್ಟಕ್ಕೆ ತೊಡಿಸಹೋದುದರಿಂದಲೇ "ಗಡಿ ಆ ಮುಂತಾದ 
ಅಪಥ್ಯಕರವಾದ ಬ ಪ್ರಕರಣಗಳೂ, ವಾದವಿವಾದಗಳೂ, ವಿರಸ ವಿಪರೀತ 
ಸಸಗಳೂ ಈರ್ಷ್ಯಾಸೂಯಾಯುಕ್ತವಾದ ವರ್ತನೆಗಳೂ ಉರಿದೇಳುತ್ತಲಿವೆ. ಮತ- 
ಪ್ರಾಂತಗಳು ಐತಿಹಾಸಿಕ ಅವಶೇಷಗಳು. ಅವುಗಳನ್ನು ಮೀರಿ ನಿಲ್ಲುವ ಸಂಸ್ಕಾರವು 
ಜನರಲ್ಲಿ ಇಲ್ಲ. ಅಂಥ ಸಂಸ್ಕಾರವನ್ನು ಕೊಡುವ ಯೋಜನೆಯನ್ನು ಯಾರೂ ಮಾಡಿಲ್ಲ. 
ಆಚಾರವಿಲ್ಲದ ಪ್ರಚಾರವನ್ನಷ್ಟೇ ಮಾಡಲಾಗುತ್ತಿದೆ. ಇದು ದುರ್ದೈವ; ರಾಜಕೀಯ 
ಎಏಧಿವಾದ (೯೩೬/1190) ಅಥವಾ ಯದ್‌ ಭವಿಷ್ಯವಾದ (1111/100೩10611055, 
11008011055, 11101/0/0000). 

ಹಿಲೇರ್‌ ಬೆಲ್ಲಕ್‌ ಮತ್ತು ಎಚ್‌.ಜಿ. ವೆಲ್ಸ್‌ ಕೂಡ ಸರ್ವಾಧಿಕಾರಿ ಪ್ರಭುತ್ವವನ್ನು 
ಎತ್ತಿಹಿಡಿದು. (01001851801 ೩76 ಲಿಂಗ1000) ವಿಲಂಬ ಮತ್ತು ಭ್ರಷ್ಟಾಚಾರಗಳ 
ಪರಿಹಾರ ಆ ಪ್ರಭುತ್ವವೊ೦ದರಿ೦ದಲೇ ಸಾಧ್ಯ ಎಂದು ಕಂಡುಬಂದುದೇ ಸರ್ವಾಧಿಕಾರಿ 
ಪ್ರಭುತ್ಚವು ಚಿ೦ತಕರನ್ನು ಆಕರ್ಷಿಸಲು ಕಾರಣ. ಚೇಂಬರ್‌ ಲೇನ್‌ ಹೇಳಿದ: “ಸತ್ಯವಾಗಿ 
ನೋಡಿದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳೂ ಪಾರ್ಲಿಮೆಂಟುಗಳ ವ್ಯವಹಾರವನ್ನು ಡು 
ಅತ್ಯಂತ ಬೇಸತ್ತು ಹೋಗಿವೆ, ಸುಸ್ತಾಗಿವೆ. ಪವಿತ್ರವಾದ ಸರ್ವರ ಸಕಾರದ ಕ. ದಣಿದು 
ಹೋಗಿವೆ; “ಅಸೆಂಭಿ”ಗಳಲ್ಲಿ ಪ್ರತಿನಿಧಿಗಳು ಪ್ರದರ್ಶಿಸುವ ವಾಕ್‌ಪೌರುಷವು ಹೊಸ 
ಜಲಪ್ರಳಯದ ಹಾಗೆ ಜಗತ್ತನ್ನೇ ಮುಳುಗಿಸುವುದೇನೋ ಎ೦ಬ ಭಯವನ್ನು ಹುಟ್ಟಿಸುವ 
ಪರಿಸ್ಥಿತಿ ಅಸಹ್ಯವಾಗಿದೆ.” ಎಷ್ಟೋ ವೇಳೆ ಲೋಕಸಭೆ, ವಿಧಾನಸಭೆಗಳಲ್ಲಿ “ಅರ್ಥವಿಲ್ಲ, 
ಸ್ವಾರ್ಥವಿಲ್ಲ ಬರಿಯ ಭಾವಗೀತ” ಎ೦ಂಬಂ೦ತಾದ ಪಕ್ಷ. ಉಪಪಕ್ಷ, ಪ್ರತಿಪಕ್ಷ, ಅಧಿಪಕ್ಷಗಳ 
ವಾಕ್‌ಸಂಗ್ರಾಮದ ಅನುಭವ ಭಾರತೀಯನಿಗೆ ಇದೆ: ರಾಷ್ಟದ ಅಮೂಲ್ಯವಾದ ವೇಳೆಯನ್ನು 
ಅನಾವಶ್ಯಕವಾಗಿ ಹಾಳುಮಾಡಿದ ಮತ್ತು ದುರ್ನಿರ್ಣಯಗಳನ್ನು ತೆಗೆದುಕೊಂಡು 


* ೮೧೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಜನಜೀವನಕ್ಕೆ ಅಪಾರ ಹಾನಿಯನ್ನು ಉಂಟುವಾಾಡಿದ ಹೃದಯವಿದ್ರಾವಕ 
ಸಂವೇದನೆಯುಂಟಾದ ನೆನಪಿದೆ. ಅವಿವೇಕಿಗಳ ಬಹುಮತದ ನಿರ್ಣಯವು ಲಾಟರಿ 
ನಿರ್ಣಯಕ್ಕಿಂತಲೂ ಕೆಲವೊಮ್ಮೆ ಹೆಚ್ಚು ಹಾನಿಕರ; ಯಾರಿಗೆ? ಅವರಿಗೂ: ಯೌವನ, 
ಧನ, ಅಧಿಕಾರಗಳು ಅಶಿಷ್ಟರಿಗಿದ್ದಾಗ; ಇರುವಂತಹ ಅಥವಾ ಬರುವ೦ತಹ ಅನುಕೂಲವನ್ನು 
ಸಾಮಾಜಿಕರಾದ ಮತದಾರರು ಕಲ್ಪಿಸಿಕೊಟ್ಟಾಗ; ಅವರ ನಿರ್ವೀರ್ಯ ನಿಲುಮೆಯನ್ನು, 
ಅಪಲಾಪವನ್ನು, ಅಸದಾಗ್ರಹವನ್ಮು, ಅಹ೦ಮದ ಪ್ರದರ್ಶನವನ್ನು, ಅರಾಷ್ಟ್ರೀಯ 
ವರ್ತನೆಯನ್ನು ಸಹಿಸುವುದು ಮತದಾರರಲ್ಲಿಯ ಅಲ್ಬಸಂಖ್ಯ ವಏವೇಕಿಗಳಿಗೆ ಅತ್ಯಂತ 
ಕಷ್ಟಕರ. ಅವುಗಳ ಪರಿಣಾಮವನ್ನು ಅನುಭವಿಸುವುದು ಬಹುಸ೦ಖ್ಯ ಅವಿವೇಕಿಗಳಿಗೂ 
ಅತಿ ಕಷ್ಟಕರ ಎನ್ನಿಸುತ್ತದೆ. ಆಗ ಎಲ್ಲರೂ ಸ್ಪಷ್ಟವಾಗಿಯೋ, ಅಸ್ಪಷ್ಟವಾಗಿಯೋ ಸರ್ವಾಧಿಕಾರದ 
ಸಾಂಕುಶ ಅಥವಾ ನಿರಂಕುಶ ರೂಪವನ್ನು ಬಯಸುವರು. ಬಾ೦ಂಡಲೆಯ ಮೇಲೆ 
ಕುಳಿತು ಬಹಳ ಕಾಲ ಚಿತ್ರಹಿಂಸೆಯನ್ನು ಅನುಭವಿಸುವುದಕ್ಕಿಂತ ಒಲೆಯಲ್ಲಿ ಬಿದ್ದು 
ಸಾಯವುದೇ ಲೇಸು ಎ೦ಂಬಂತಾದಾಗ ಯಾವ ಪ್ರಭುತ್ವದ ಮೇಲೆಯೂ ಯಾರಿಗೂ 
ಅಭಿಮಾನ ಉಳಿಯದು. ಪ್ರಭುತ್ವವೊ೦ದರ ಗುಣದೋಷಗಳ ಪರಸ್ಪರ ಪ್ರಮಾಣವು 
ಆಯಾ ಜನಾ೦ಗಗಳ ಮನುಷ್ಯರ ಮನಸ್ಸಿನ ಮೇಲೆ ಈವರೆಗೆ ಆಗಿರುವ ಸಂಸ್ಕಾರದ 
ಮಟ್ಟವನ್ನು ಹೊಂದಿಸಿಕೊಂಡು ಸರಾಸರಿ ಯಶಸ್ಸನ್ನು ಪಡೆಯಲು ಸಮರ್ಥವಾದರೆ 
ಸಾಕು ಎಂಬುದು ವ್ಯಾವಹಾರಿಕ ಏಚಾರ. (1180081 7410010108) ರಾಷ್ಟ್ರೀಯ 
ಮನೋಧರ್ಮದ ಲಕ್ಷಣಗಳನ್ನು ಗುರುತಿಸಿ, ಅದರ ರಾಜ್ಯಸಿದ್ಧಿಯ ಸ್ವರೂಪಕ್ಕೆ ನೇರವಾಗಿ 
ಸಂಬಂಧಿಸಿದ ಸದಾಚಾರ ಸದ್ವಿಚಾರಗಳನ್ನು ವ್ಯಾವಹಾರಿಕವಾಗಿ ಗೌರವಿಸುವ ಬುದ್ಧಿಯನ್ನು 
ಬೆಳೆಯಿಸಿಕೊಳ್ಳದ ಚಿ೦ತಕನ ರಾಜ್ಯರೂಪದ ಚಿ೦ತನವು ಹಡೆವ ಎಲ್ಲ ಸಿದ್ಧಾಂತಗಳೂ 
ಅವನ ದೇಶದ ಹಿತಕ್ಕೆ ಘಾತಕವಾಗುವುದು. ಸರ್ವಶಕ್ತನಾದ ಏಕ ನಾಯಕನ ಆಳಿಕೆಯನ್ನು 
ಜಾರ್ಜಿಸ್‌ ಸೊರೆಲ್‌ (೧೮೪೭-೧೯೨೨) ಮೇರಿನೆಟ್ಟಿ, ಪಾಮಿರಿ ಮುಂತಾದ ಚಿ೦ತಕರು 
ಸಮರ್ಥಿಸಿದ್ದರು. ಪಾರ್ಲಿಮೆಂಟರಿ ಡೆಮೊಕ್ರೆಸಿಯ ದೆಸೆಯಿ೦ದ ಅತ್ಯಂತ ಅಸಮರ್ಪಕ 
ಆಡಳಿತ ನಡೆದುದನ್ನು ಕಂಡು ಅವರು ಬೇಸತ್ತು ಅದರ ಬಗ್ಗೆ ಸಂಪೂರ್ಣವಾಗಿ 
ಆಶಾರಹಿತರಾದರು. ಅವರ ಕಲ್ಪನೆಯ ಪ್ರಕಾರ ಸರ್ವಾಧಿಕಾರವು ರಾಷ್ಟ್ರಜೀವನದ ಸುಖ- 
ಸಂತೋಷಗಳನ್ನು ಕೊಡಲು ಆದರ್ಶ ಧೀರೋದಾತ್ರ ಸರ್ವಾಧಿಕಾರಿಯನ್ನು 
ಅಧಿಕಾರಪಟ್ಟದಲ್ಲಿ ತಂದು ನಿಲ್ಲಿಸಬೇಕು. ವ್ಯಕ್ತಿ ಪ್ರಾಧಾನ್ಯದ ನಾಗರಿಕತೆಯು ಬಹಳ 
ನಶ್ಚರ. ಸಂಸ್ಥಾಪ್ರಧಾನ ನಾಗರಿಕತೆಯು ಚಿರಕಾಲ ಬಾಳೀತು ಎಂಬುದನ್ನು ಯಾರೂ 
ಅಲ್ಲಗಳೆಯಲಾರರು; ಆದರೆ ಅಸಮರ್ಥರಿಂದ ಸಂಸ್ಥೆಯೊಂದು ತುಂಬಿಹೋದಾಗ, 
ಅದರ ನರಕಪ್ರಶಾಸನವನ್ನು ದೀರ್ಫಕಾಲ ತಾಳಿಕೊಂಡು ಇರುವುದು ಅಸಾಧ್ಯವಾಗುವುದು. 
ಆಗ ಸಮರ್ಥ ವ್ಯಕ್ತಿಯನ್ನು ಅದರ ನಿರ್ಮೂಲನಕ್ಕಾಗಿ ಜನರು ಬೆಂಬಲಿಸಿ 
ನಿಲ್ಲಬೇಕಾಗುವುದು. ದೇಶ, ಕಾಲ, ಸಂದರ್ಭಗಳಲ್ಲವೇ ಈ ಪ್ರಪ೦ಚ ಜೀವನದ ನ್ಯಾಯವನ್ನೂ 
ಶುಚಿತ್ವವನ್ನೂ ನಿರ್ಣಯಿಸಲು ಆಧಾರಗಳು? ಬ್ರಹ್ಮದೇಶದಲ್ಲಿ ಸೈನ್ಯಾಧಿಕಾರ ಬಂದದ್ದನ್ನು 
ಅಲ್ಲಿಯ ಮುತ್ನದ್ದಿಗಳು ಅದು ಪ್ರಜಾಪ್ರಭುತ್ವದ ವಿಕಾಸ ಮಾರ್ಗದಲ್ಲಿಯ ಒಂದು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೧೯ * 


ಅನಿವಾರ್ಯವಾದ ಮೆಟ್ಟಲು ಎಂದು ಭಾವಿಸಿದರು. ಈಜಿಪ್ಟಿನಲ್ಲಿ ಆದದ್ದೂ ಹಾಗೇ. 


ಪೂರ್ವದೇಶಗಳಲ್ಲಿ ಹೊಸದಾಗಿ ಸ್ವಾತಂತ್ರ್ಯ ಪಡೆದ ಹಲವಾರು ರಾಷ್ಟಗಳಲ್ಲಿ ಅಂಥ 
ಕ್ರಾಂತಿಗಳು ಸಂಭವಿಸಿವೆ. 


ರಾಷ್ಟ್ರವೊಂದರ ಮುಖ್ಯವಾದ ರಾಜಕೀಯ ಸೂತ್ರಧಾರನು ರಾಜನಾಗಿರಲಿ, 
ಪ್ರಜಾಸತ್ತಾತ್ಮಕ ಮುಖ್ಯಮಂತ್ರಿಯಾಗಿರಲಿ, ಅಧ್ಯಕ್ಷನಾಗಿರಲಿ, ಚಕ್ರವರ್ತಿಯಾಗಿರಲಿ ಅಥವಾ 
ಸರ್ವಾಧಿಕಾರಿಯಾಗಿರಲಿ; ಅವಿದ್ವಾಂಸನೂ ಅಪ್ರಾಮಾಣಿಕನೂ ಆದಾಗ ಅವನ ಅತ್ಯುಗ್ರ 
ಅಥವಾ ಅತಿ ಶಿಥಿಲ ಆಡಳಿತದಿಂದ ರಾಷ್ಟದ ಪ್ರಜೆಗಳು ದುಃಖಿಗಳಾಗುತ್ತಾರೆ. ಅವರು 
ಅವನನ್ನು ಮನೆಗೆ ಕಳಿಸಲೇಬೇಕಾಗುತ್ತದೆ. ಎ ಐವರಲ್ಲಿ ಯಾರನ್ನು ಮನೆಗೆ "ಕಳಿಸುವುದು 
ಸುಲಭ?" ಎಂಬ ಪ್ರಶ್ನೆಯು ಹೊಣೆಗಾರ ಪ್ರಜೆಗಳಿರುವ ರಾಜ್ಯ(ರಾಷ್ಟ್ರದಲ್ಲಿ ಮಾತ್ರ 
ಕೆಲಸಕ್ತೆ  ಬರುವಂಥಾದ್ವು. ಬೇಜವಾಬ್ದಾರಿಯ ಮಹಾಭಾಗರು (ಬಹುಸಂಖ್ಯ ರು) ತುಂಬಿರುವ 
ರಾಷ್ಟ್ರದಲ್ಲಿ ಯಾವ ಯಾವ ಬಗೆಯ ಪರಮಾಧಿಕಾರ ಪದ್ಧತಿ ಜಾರಿಯಲ್ಲಿದ್ದರೂ ಅಂಥ 
ಪ್ರಶ್ನೆಯು ಉದ್ಭವಿಸದು. ಅಲ್ಲಿ ಯಾವಾಗಲೂ ಇಲಿ ಹುಲಿಯಾಗಿಯೇ ತೀರುತ್ತದೆ. 


ಸರೂ ಜವಾಬ್ದಾರಿಯನ್ನು ಚೆನ್ನಾಗಿ ತಿಳಿದಿರುವ ಮಹಾಭಾಗರಿರುವ ರಾಷ್ಟ್ರದಲ್ಲಿ 
ಪ್ರಜಾಪ್ರಭುತ್ವವು ಖಂಡಿತವಾಗಿಯೂ ಶ್ರೇಷ್ಠ ಎರದು ಹೇಳಬಹುದು. ಇತರ ಪ್ರಭುತ್ವಗಳಿದ್ದಲ್ಲಿ 
ಸಹ ಜವಾಬ್ದಾರಿಯುಳ್ಳ ಪ್ರಜೆಗಳು ಬಹಳ ಹಾನಿಗೀಡಾಗರು. ಅವರು ಯೋಗ್ಯರನ್ನೇ 
ಆಯ್ದು ಪರಮಾಧಿಕಾರದ ಕೇಂದ್ರದಲ್ಲಿ ಸ್ಥಾಪಿ ಸಬಲ್ಲರು ಮತ್ತು ಅಯೋಗ್ಯ ಎ 
ತೋರಿದ ಉಚ್ಚಾಧಿಕಾರಿಯನ್ನು ಒಕ್ಕಟ್ಟಿನಿ೦ದಲೇ, ಎಷ್ಟೇ ಕಷ್ಟವಾಗಲೆ, ಮನೆಗೆ ಕಳಿಸಬಲ್ಲರು. 
ಅಂಥವರಿಗೆ ಪ್ರಜಾಪ್ರಭುತ್ನದಲ್ಲಿ ಯೋಗ್ಯರ ಆಯ್ಕೆ ಮತ್ತು ಅಯೋಗ್ಯರ ಸ್ಥಾನಚ್ಯುತಿಗಳನ್ನು 
ನೆರವೇರಿಸುವುದು ಸುಲಭವಾಗುವಂಥ ಯೋಜನೆಯನ್ನು ಅಥವಾ ಪದ್ಧತಿಯನ್ನು 
ಸುಲಭವಾಗಿ ರೂಪಿಸಿಕೊಳ್ಳಲೂ ಅನುಕೂಲ ಹೆಚ್ಚುತ್ತದೆ. ಪ್ರಜಾಸತ್ತೆಗಳಲ್ಲಿ ಹಲವಾರು 
ಬಗೆಗಳಿವೆ; ಇನ್ನೂ ಹತ್ತು ಹೊಸಬಗೆಗಳನ್ನು ರೂಪಿಸಬಹುದು. ಸ್ವಾನುಭವವಿಲ್ಲದ, ಇದ್ದರೂ 
ಅದನ್ನು ಅರ್ಥಮಾಡಿಕೊಳ್ಳದ ಅಥವಾ ಅದರಿ೦ದ ಪಾಠ ಕಲಿಯಲಾರದ ಪ್ರಜಾಪ್ರಮುಖರು 
ಯಾವ ಯೋಗ್ಯ ತೀರ್ಮಾನವನ್ನೂ ತೆಗೆದುಕೊಳ್ಳಲಾರರು. ಅಂಥವರು “ದೇವರೇ ಗತಿ 
ಆಂಡ್‌ ಕಂಪೆನಿ”ಯ ಸದಸ್ಯರು. ಗುಂಡರೇ ಅಂಥವರ ಸರ್ವಾಧಿಕಾರಿಗಳಾಗಿ ನಿಲ್ಲುವರು! 


ಡಿ 


* ೮೨೦ 


೮ 
ನಮ್ಮ ಪ್ರಜಾಪ್ರಭುತ್ವದ ವರ್ತಮಾನ ಪರಿಸ್ಥಿತಿ 


ಕ್ರಿಶ ೧೬೮೮ರಲ್ಲಿ ಇಂಗ್ಲೆಂಡಿನ ದೈವಿಕ ರಾಜತ್ವವು ಕೊನೆಗೊಂಡಿತು. ೩ನೆಯ 
ಜಾರ್ಜ್‌ ದೊರೆಯ ಆಳಿಕೆಯಲ್ಲಿ ಪಾರ್ಲಿಮೆ೦ಟನ ಅಧಿಕಾರ ಪ್ರತಿಷ್ಠೆಗಳು ಮತ್ತು 
ರಾಜತ್ವದ ಔಪಚಾರಿಕ ರೂಪವು ಭದ್ರವಾಗಿ ನೆಲೆಗೊ೦ಡವು. “ಟೋರಿ?” ಮತ್ತು “ವಿಗ್‌” 
ಎಂಬ ಎರಡು ರಾಜಕೀಯ ಪಕ್ಷಗಳು ಏಳಿಗೆ ಹೊ೦ದಲಾರಂಭಿಸಿದವು. ೧೯೧೪ರ 
ವರೆಗೆ “ವಿಗ್‌ ಪಕ್ಷವು “ಲಿಬರಲ್‌” ಎ೦ಬ ಹೆಸರಿನಿಂದ ಇಂಗ್ಲೆಂಡಿನ ರಾಜಕೀಯ 
ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿತು. ಆದರೆ ೧೯ನೆಯ ಶತಮಾನದ ಆದಿಯಲ್ಲಿ 
ಜನಿಸಿದ “ಲೇಬರ್‌” ಪಕ್ಷವು '0ಬರಲ್‌” ಪಕ್ಷಕ್ಕೆ ಪ್ರತ್ಯಾದೇಶವಾಗಿ ಪರಿಣಮಿಸಿತು. 
“ಟೋರಿ”'ಯು “ಕನ್‌ಸರ್‌ವೇಟಿವ್‌? ಎನ್ನಿ, ಸಿತು. 

ಇಂಗ್ಲೆಂಡಿನಲ್ಲಿ ರಾಜನಿದ್ದಾನೆ; ಆದರೆ ಅದು ರಾಜಪ್ರಭುತ್ವವಲ್ಲ. ಅಲ್ಲಿರುವುದು 
ಪಕ್ಷವಾದದ ಪ್ರಜಾಪ್ರಭುತ್ವ ಎಂದು ಬಹಳ ಜನರು ನಂಬುತ್ತಾರೆ. ಭಾರತದಲ್ಲಿ 
ರಾಷ್ಟ್ರಾಧಕ್ಷರದ್ದಾರೆ; ಆದರಿದನ್ನು ಅಮೇರಿಕದ ಮಾದರಿಯ ಪ್ರಜಾಪ್ರಭುತ್ವ ಎಂದು 
ಯಾರೂ `ಗಣಿಸುವುದಿಲ್ಲ. ಏಕೆಂದರೆ ಇಲ್ಲಿಯ ರಾಷ್ಟ ಷ್ಟಪತಿಯು ಇಂಗ್ಲೆಂಡಿನ ರಾಜನಿಗೆ 
ಸಮಾನ ಎಂದು ಹೇಳಲಾಗಿದೆ. ಆದರೆ ಸಂವಿಧಾನದಲ್ಲಿ 'ರಾಷ್ಟ್ರತತಿಯ ಅಥವಾ ರಾಷ್ಟ್ರಾಧ್ಯಕ್ಷನ 
ಕಾಯಿದೆಬದ್ಧ ಅಧಿಕಾರ ಬಹಳ ವ್ಯಾಪಕವಾದದ್ದಾಗಿದೆ. ಅಂದರೆ ಇಂಗ್ಲೆಂಡಿನ ರಾಜನಿಗೆ 
ಹಿಂದೆ ಇದ್ದಷ್ಟೇ ಅಧಿಕಾರ ಇದೆ. ಅಮೇಶಕದ "ಸಂಯುಕ್ತ ಸಂಸ್ಥಾನದ ಅಧ್ಯಕ್ಷನಿಗಿ೦ತ 
ಅಧಿಕಾರ ಹೆಚ್ಚಾಗಿದೆ. ವಿಚಾರ-ಆಚಾರಗಳ (00/7 ೫೫6 1೩೦0೦೦) ಈ ವೃತ್ಯಾಸದಿಂದ 
ಇಂಗ್ಲೆಂಡಿನ ರಾಜಕೀಯ ಆರೋಗ್ಯವು ಕೆಟ್ಟಿಲ್ಲ ಇಂಡಿಯದ ಆರೋಗ್ಯ ತೃಷ್ತಕರವಾಗಿದೆ 
ಎಂದು ಹೇಳುವುದು ಸುಲಭವಲ್ಲ. 


ಇಂಗ್ಲೆಂಡಿನ ಮಾದರಿಯನ್ನು ನೋಡಿಯೇ ಅನೇಕರಿಂದು ದ್ವಿಪಕ್ಷದ ಪ್ರಜಾಪ್ರಭುತ್ವ 
ಬಹಳ ಯೋಗ್ಯ ಎಂದು ನಂಬುತ್ತಾರೆ. ಈ ನಂಬಿಕೆ ನಿರಾಧಾರವಾದುದು ಎನ್ನಲು 
ದ್ವಿಪಕ್ಷ ಪದ್ಧತಿ ಕುವ ಇತರ ರಾಷ್ಟ್ರಗಳ ಪರಿಸ್ಥಿತಿಯನ್ನು ಪರಿಶೀಲಿಸಿದರೆ ಇಂತ ದ 
ಅಂಶವೇ "ಧಾರ. ಅಮೇರಿಕದಲ್ಲಿ “ಡೆಮೊಕಟಿಕ್‌” 'ಮತ್ತು “ರಿಪಬ್ಲಿಕನ್‌ ಪಕ್ಷಗಳು 
ಮುಖ್ಯ ಆದರೆ ಪ್ರಜಾಪ್ರಭುತ್ವದ ನೈತಿಕ ಗುರಿಯಾದ ಆರ್ಥಿಕ ಸಮತಾಸಾಧನೆಗೆ ಯಾರ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೨೧ * 


ಬೆಂಬಲವೂ ಇಲ್ಲ. ಭಾರತದಲ್ಲಿ “ಕಾಂಗೆಸ್‌” ಮತ್ತು “ಕಮ್ಮೂ ನಿಸ್ಟ್‌? ಪಕ್ಷಗಳು ಗಣ್ಯವೆನ್ನಿಸಿದವು. 
ಆದರೆ ೨ನೆಯದು ೧ನೆಯದರ ಸಮಬಲವಾಗಿ ನಿಲ್ಲಲಿ, ಆರ್ಥಿಕ ಸಮತೆಯು 
ಕೇವಲ ವಾದವಾಗಿಯೇ ಉಳಿದಿವೆ. ಏಕೆಂದರೆ ಹೆಗ್ಗಣಗಳನ್ನು ಒಳಗಿಟ್ಟು ನಮ್ಮ ಪ್ರಭುತ್ವವು 
ಚೀಲಗಳನ್ನು ಹೊಲಿಯುತ್ತ ಹೋಗಿದೆ. ಇಂಗ್ಲೆಂಡು ಅಮೇರಿಕಗಳು ತಮ್ಮ ಧೋರಣೆಗಳು 
ಸೋಲದಂತೆ ಸಾಗಿಸಿಕೊಂಡು ಹೋಗಲು ಸಾಮಾನ್ಯವಾಗಿ ಶಕ್ತವಾಗಲು ಅವು ಹೆಗ್ಗಣಗಳನ್ನು 
ಇಲ್ಲಿಯಷ್ಟು ಬೆಳೆಯಗೊಡದಿರುವುದೇ ಕಾರಣ. ಇದರಿ೦ದ ಪ್ರಭುತ್ವಜಾತಿಗಳಿ೦ದ ಹೇಗೋ 
ಹಾಗೇ ಪಕ ಸಂಖ್ಯೆಯಿಂದ ರಾಷ್ಟ್ರವೊ೦ದರ ಬಾಳಿನ ತ ಗೆಲುವುಗಳು 
ನಿರ್ಧರಿಸಲ್ಪಡುವುದಿಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಹೆಗ್ಗಣವೊಂದು ಅರಾಷ್ಟೀಯತೆಯ 
ಸಂಕೇತ. ಅದರಲ್ಲಿ ಅನೇಕ ಉಪಚಾತಿಗಳಿವೆ. ಆಡಳಿತದ ಧೋರಣೆ, ಕಾಯಿದೆ ಮತ್ತು 
ರೀತಿನೀತಿಗಳ ಯೋಗ್ಯತೆಯೊಂದೇ ಅವುಗಳ ವಂಚನಾಶಕ್ತಿಯನ್ನು ಅದುಮಿ 
ಹಡಿಯಬಲ್ಲುದು. ಆದರೆ ಆಡಳಿತ ವೃತ್ತದಲ್ಲಿರುವ ಬಹುಸಂಖ್ಯ ಮನುಷ್ಯರಿಗೆ ಆಳುವ 
ಪಕ್ಷದ ರಾಜಕೀಯ, ಆರ್ಥಿಕ, ಸಾಮಾಜಿಕ ಧೋರಣೆ, ಕಾರ್ಯಕ್ರಮಗಳಲ್ಲಿ ಶ್ರದ್ಧೆ 
ಸಾಕಷ್ಟಿಲ್ಲವಾದರೆ? ಅಥವಾ ಅವರು ಸ್ವಭಾವತಃ ಮಹಾಮೂಷಕ ಪ್ರವೃತ್ತಿಯವರಾದರೆ? 
ಅಧಿಕಾರಕ್ಕೆ ಬ೦ದ ಪಕ್ಷವೊ೦ದು ತನ್ನ ಘೋಷಣ ಪತ್ರದಲ್ಲಿ ಕಾಣಿಸಿದ ಕಾರ್ಯಕ್ರಮಗಳ 
ಬಗ್ಗೆ ಶ್ರದ್ಧೆಯುಳ್ಳವರನ್ನೇ ೧-೨ನೆಯ ವರ್ಗಗಳ ನೌಕರಿಗಳಿಗೆ ಸೇರಿಸಿಕೊಳ್ಳುವುದನ್ನೂ 
ಶ್ರದ್ಧಾಹೀನರನ್ನ್ನು ಆ ವರ್ಗಗಳ ಸ್ಥಾನದಿಂದ ಚ್ಯುತಗೊಳಿಸುವುದನ್ನೂ 
ಕಾಯಿದೆಬದ್ಧಗೊಳಿಸುವುದು ಆಡಳಿತ ಸುಧಾರಣೆಯ ಒ೦ದು ಕ್ರಮ. ಎರಡನೆಯದಾಗಿ, 
ಸಾರ್ವಜನಿಕ ಹಿತದ ಕಾರ್ಯಗಳನ್ನು ಮಾಡಿದವರಿಗೇ ಪಕ್ಷದೆ ತಿಕೀಟನ್ನು ಕೊಡುವ 
ಚುನಾವಣಾ ಪದ್ಧತಿಯನ್ನು ಬಹಳ ಬಿಗಿಯಾಗಿ ಜಾರಿಗೆ ತರಬಹುದು. ೩ನೆಯದಾಗಿ, 
ಬಲವಾದ ನಿಷ್ಠಾವಂತ ಗುಪ್ತಚಾರ ಸೈನ್ಯವನ್ನು ಸಂಘಟಿಸಿಕೊ೦ಡು ಚುನಾವಣೆಯ 
ಶುದ್ಧೀಕರಣಕ್ಕೆ ಕೈಹಾಕಬಹುದು. ಚುನಾವಣೆಯಲ್ಲಿ ನಡೆಯುವ ಗುಪ್ತ ಅಕ್ರಮಗಳ ಹೊರೆಯೇ 
ಇಂದು ಭ್ರಷ್ಟಾಚಾರದ ಮಾನಸಗಂಗೋತ್ರಿಯಾಗಿದೆ. ಗೌರವ ಸೇವೆಯ ಸ್ಥಾನಗಳನ್ನು 
ರಾಜಕೀಯದಲ್ಲಿ ಕಡಿಮೆ ಮಾಡುವುದು ಇನ್ನೊಂದು ಸುಧಾರಣೆ. ಪಾಸಾಗಲಿರುವ 
ಪ್ರತಿಯೊಂದು ಕಾಯಿದೆಯನ್ನೂ ಹೈಕೋರ್ಟು ಮುಟ್ಟದ ಸುಸಂಸ್ಕ್ತ ಸ್ಶತ ನ್ಯಾಯಾಧೀಶರ 
ಪರಾಮರ್ಶೆಗೊಳಪಡಿಸಿಯೇ ಪಾಸು ಾಡುವಹು ಮತ್ತೊಂದು ಅತ್ಯಗತ್ಯವಾದ ಸುಧಾರಣೆ. 
ಪ್ರಾಮಾಣಿಕ ಹಾಗೂ ದಕ್ಷ ಅಧಿಕಾರಿಗಳಿಗೆ ಅವರ ಸೇವಾಂತೃದಲ್ಲಿ ಸರಕಾರಿ 
ಸತ್ಕಾರವನ್ನೇರ್ಪಡಿಸುವುದು ಇನ್ನೂ ಒ೦ದು ಒಳ್ಳೆಯ ಕ್ರಮ. 

ಅಧಿಕಾರಿಗಳ ಸಂಖ್ಯೆಯನ್ನು ಮಿತಗೊಳಿಸುವುದೂ, ಶಾಖೆಗಳನ್ನು (೮೦೦[6180) 
ಸಮವಾಯಗೊಳಿಸುವುದೂ ಅಧಿಕಾರವನ್ನು ಉಪಪ್ರಾದೇಶಿಕವಾಗಿ ವಿಕೇ೦ದ್ರಿಕರಿಸುವುದೂ, 
ಏಕಮಾನ ಶಿಕ್ಷಣಪದ್ಭತಿಯನ್ನು ನೈತಿಕ ಪ್ರಾಧಾನ್ಯದೊಡನೆ ದೇಶದಾದ್ಯಂತ ದೇಶೀಯ 
ಭಾಷೆಗಳ ಮೂಲಕ ಎಲ್ಲರೂ ಪಡೆಯುವಂತೆ ಮಾಡುವುದೂ ಕೋರ್ಟು ಕಚೇರಿಗಳು 
ಎಲ್ಲೆಡೆಗಳಲ್ಲೂ ದೇಶೀಯ ಭಾಷಾ ಮಾಧ್ಯಮವನ್ನು ಬಳಸುವಂತೆ ಮಾಡುವುದೂ 


* ೮೨೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಎಂದೋ ಆಗಬೇಕಾಗಿದ್ದ ಸುಧಾರಣೆಗಳು. ಯಾವ ಪಕ್ಷದ ಚುನಾವಣಾ ಘೋಷಣೆಯೂ 
ಈ ಸುಧಾರಣೆಗಳನ್ನು ಒಳಗೊಳ್ಳುತ್ತಿಲ್ಲ. ಇದನ್ನು ಕಂಡಾಗ ಪ್ರಾವರಾಣಿಕ 
ಪ್ರಜಾಪ್ರಭುತ್ವವಾದಿಗಳಿಗೆ ಸ್ವಲ್ಪ ನಿರಾಶೆಯು೦ಟಾಗದಿರದು. ಬಳಕೆಗಾರರ ಅರಕ್ಷಿತತೆ ದಿನೇ 
ದಿನೇ ವೃದ್ಧಿ ಹೊಂದುತ್ತಿರುವುದನ್ನು ತಡೆಗಟ್ಟದೆ ಹೋದರೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಸೋಲು 
ಕಟ್ಟಿಟ್ಟದ್ದು. ಅವರು ಶ್ರೀ ಮೊರಾರ್ಚಿ ಆಯೋಗದ ಪ್ರಕಟನೆಯನ್ನೂ ಅದು ಜಾರಿಗೆ 
ಬರುವುದನ್ನೂ ಚಾತಕಪಕ್ಷಿಯಂತೆ ನಿರೀಕ್ಷಿಸುತ್ತಿದ್ದ ಕಾಲ ಮುಗಿಯಿತು ಎನ್ನಬಹುದು. 
ಆದರೆ ಅವೆರಡೂ ಈಗ ಮೊರಾರ್ದಿಗೇ ಎಸ್ಮಶವಾಗಿ ಹೋದಂತೆ ತೋರುತ್ತದೆ. 


ಸ್ತೇನಬುದ್ಧಿಯು (೮೦೯) 1710008110) ಭಾರತದಲ್ಲಿ ಅನಾದಿಕಾಲದಿಂದ ಇದ್ದ 
ಅರಾಷ್ಟೀಯ ಆಥವಾ ಅಸಾಮಾಜಿಕ ಪ್ರವೃತ್ತಿ ಅದು ರಾಷ್ಟ್ರೀಯತೆಯ ಪರಮಶತ್ರು. 
ಇತಿಹಾಸದ ವಿವಿಧ ಅವಧಿಗಳಲ್ಲಿ ಅದು ಚ್‌ ಅವತಾರಗಳನ್ನು ತಾಳಿ ದಾಳಿಮಾಡಿದೆ. 
ಆಧುನಿಕ ಭಾರತವು ಅದನ್ನು ಅಡಗಿಸುವ ಶೈಕ್ಷಣಿಕ ಮತ್ತು ಪ್ರಶಾಸನಿಕ ಕ್ರಮಗಳನ್ನು 
ಕಂಡುಹಿಡಿದು ಉಗ್ರವಾಗಿ ಜಾರಿಗೆ ತರದಿದ್ದರೆ. ಹಿಂದಿನಂತೆಯೇ ಇಂದೂ ತೂತುಕರಟದಿಂದ 
ನೀರು ಹೊಯ್ದಂತಾಗದಿರದು; ವಿಪತ್ತುಗಳು ಅನಿರೀಕ್ಷಿತವಾಗಿ ಧುತ್ತೆಂದು ಎದುರು 
ನಿಲ್ಲಬಹುದು. ಸಮರ್ಥ ಸಂಸ್ಥಾರಚನೆಯ ಕೌಶಲವನ್ನು "ರಾಷ್ಟ್ರೀಯತೆಗೆ ಅನುಗುಣವಾಗಿ 
ಬೆಳೆಯಿಸಿಕೊಳ್ಳದಿದ್ದರೆ. ನವಭಾರತವು ದುಃ ಖಪರಂಪರೆಗೆ. ಗುರಿಯಾಗಬೇಕಾದೀತು. ಕೇವಲ 
ಜಾಚನರಕಿಂದ ಏನೂ ಆಗಲಾರದು. ಹರಟುವ ಬಾಯಿಯನ್ನು ಬಂದು ಮಾಡಿ 
ಕಾರ್ಯಕ್ಕಿಳಿಯುವ ಸದಾಚಾರವನ್ನು ರೂಢಿಸಿಕೊಳ್ಳಬೇಕು. ಆತ್ಮಸ್ತುತಿಯನ್ನು ತ್ಯಜಿಸುವ 
ಪಕ್ಷಪ್ರಚಾರದ ಕ್ರಮವನ್ನು ಪ್ರತಿಯೊಂದು ಪಕ್ಷವೂ ಅನುಸರಿಸಲು ತೊಡಗಬೇಕು. ಸತ್ಯಮೇವ 
ಪುರಸ್ಕಾಂರ್ಕುಂ ಕದಾಚಿದಪಿ ನಾನೃ್ಫತ೦ಂ'' ಎಂಬುದು ನಮ್ಮ ರಾಷ್ಟ್ರದ 

ಪ್ರತಿಜ್ಞಾಬದ್ಧಧ್ಯೇಯವಾಗಬೇಕು. 
ಇ 


೮೨೩ * 


೯ 


ಪ್ರಜಾಪ್ರಭುತ್ವದ ಯಶಕ್ಕೆ ದಾರಿ 

ಭಾರತದಲ್ಲಿ ರಾಜಪ್ರಭುತ್ವವಿತ್ತು. ಗಣರಾಜ್ಯವಿತ್ತು; ನಿರಂಕುಶರೆನ್ನಬಹುದಾದ 
ಸಾರ್ವಭೌಮರೂ ಪ್ರಜಾಪ್ರಭುತ್ವ ನಾಯಕರೂ ಆಗಿಹೋದರು. ಒಳಿತು-ಕೆಡಕುಗಳ 
ಅತಿಶಯಗಳನ್ನು ಈ ದೇಶ ಅನುಭವಿಸಿತು. ಆದರೆ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸ್ಕೇನ 
ಪ್ರವೃತ್ತಿಯನ್ನು ನಿರ್ಮೂಲ ಮಾಡುವ ಉಪಾಯವನ್ನು ಅದು ಕಂಡುಕೊಳ್ಳಲಾರದಾಯಿತು. 
“ಸ್ತೇನಾನಾ೦ಿ ಪತಯೇ ನಮಃ” ಎ೦ದು ನಮಸ್ಕಾರ ಹಾಕಿದರೂ ಸ್ಕೈನ್ಯವು ಹಿಂದಕ್ಕೆ 
ಹೆಜ್ಜೆ ಇಡಲಿಲ್ಲ. ಕೌಟಲ್ಯನ ಅರ್ಥಶಾಸ್ತ್ರದಲ್ಲಿ ಅತ್ಯಾಧುನಿಕವೆನ್ನಬಹುದಾದ ಸ್ಕೈನ್ಯ ಪ್ರತಿಬ೦ಧಕ 
ಉಪಾಯಗಳನ್ನು ಹೇಳಿದೆ. ರಷ್ಯಾ, ಅಮೇರಿಕ, ಇಂಗ್ಲೆಂಡುಗಳಲ್ಲಿ ಅಂಥ ಎಷ್ಟೋ 
ಉಪಾಯಗಳು ಜಾರಿಯಲ್ಲಿವೆ. ನಮ್ಮ ರಾಜಕೀಯ ನಾಯಕರು ಅತ್ತ ಕಣ್ಣು ಹಾಯಿಸಲಿಲ್ಲ. 
ರಾಜ್ಯಶಾಸ್ತ್ರದ ಅಭ್ಯಾಸದಿ೦ದ ಕಂಡುಬರುವ ಮುಖ್ಯವಾದ ಅಂಶವೇನೆಂದರೆ (110/80 
11೩೬01೩1) ಮಾನವದ್ರವ್ಯವನ್ನು ಪಳಗಿಸುವ ಕಲೆ ನಿಷ್ಠಾವಂತ ನಾಯಕರಿಗೆ ಚೆನ್ನಾಗಿ 
ಗೊತ್ತಿದ್ದರೆ ಯಾವ ನಾಗರಿಕ ಪ್ರಭುತ್ವದಿ೦ದಾದರೂ ಲೋಕಕ್ಷೇಮವನ್ನು ಸಾಧಿಸಬಹುದು 
ಎಂಬುದೇ. 


ಪ್ರಜಾಪ್ರಭುತ್ವದಲ್ಲಿ ಶಿಕ್ಷಣಕ್ಕಿರುವ ಮಹತ್ವ ಇನ್ನೊಂದಕ್ಕಿಲ್ಲ. ಅದರ ಸೋಲು-ಗೆಲುವುಗಳು 


ನೀತಿವಂತಿಕೆಯ ಮಟ್ಟವನ್ನೇ ಅವಲಂಬಿಸಿವೆ. ಸ್ವಾತಂತ್ರ್ಯದ ಮಟ್ಟಿನಲ್ಲಿ ನೀತಿಯನ್ನು 
ಕಡೆಗಣಿಸಿದ್ದೇ ಭಾರತದ ಇಂದಿನ ರಾಜಕೀಯ, ಆರ್ಥಿಕ, ಸಾಮಾಜಿಕ ಅವ್ಯವಸ್ಥೆಗಳಿಗೆ 
ಕಾರಣ. ಕೇವಲ ವೇದಿಕೆಯ ಮೇಲೆ ಓಷ್ಠಾಧರ ವ್ಯಾಯಾಮವನ್ನು ನಡೆಸಿ ಯಾವ 
ಪ್ರಭುತ್ವವೂ ತನ್ನ ಬುನಾದಿಯನ್ನು ಭದ್ರಗೊಳಿಸಿಕೊಳ್ಳಲಾರದು. ನೀತಿವಿಮುಖ 
ಅರ್ಥಶಾಸ್ತ್ರವನ್ನು ಮಹಾತ್ಮಾ ಗಾಂಧಿಯವರು ಉಗ್ರವಾಗಿ ಖಂಡಿಸಿದ್ದಾರೆ. 
ಗಾ೦ಂಧಿಜಯಂತಿಯನ್ನಾಚರಿಸುವ ನಾಯಕರೆಲ್ಲರಿಗೂ ಇದು ಗೊತ್ತಿದೆಯೇ? 

ಮದ್ಯ, ಮಾಂಸ, ದ್ಯೂತಗಳ ಆರಾಧನೆ ಮತ್ತು ಅಕ್ರಮವರ್ತನೆಗಳಿಗೆ ಅವಕಾಶ 
ಸುಲಭವಾಗಿ ಸಿಗುವವರೆಗೆ ನಮ್ಮ ದೇಶ ಯಾವ ಆರೋಗ್ಯಕರವಾದ ಸಂಸ್ಥೆಯನ್ನೂ 
ಶಾಶ್ವತವಾಗಿ ನಡೆಸಿಕೊಂಡು ಹೋಗಲಾರದು. ಲಾಭಬಡಿಕತನವನ್ನು ಬಗ್ಗುಬಡಿಯದೆ 
ನಮಗೆಂದೂ ಮಂಗಲವು ಲಭಿಸಲಾರದು. 


* ೮೨೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಭೋಗಲಂಪಟತೆಯನ್ನು ಲೌಕಿಕ ಆದರ್ಶವೆಂದು ಪ್ರಚಾರಕ್ಕೆ ಹೊರಟು, ಲಂಚ, 
ಕಳ್ಳಪೇಟೆಗಳನ್ನು ಹೆಚ್ಚಿಸಿಕೊಂಡ ಆಧುನಿಕತೆಯು ಭಾರತದ ರಾಷ್ಟ್ರೀಯತೆಯ ಬೇರನ್ನು 
ಕತ್ತರಿಸುತ್ತಿದೆ. ಪರಹಿತೈಕಪರಾಯಣತೆಯು ನಮ್ಮ ಸಂಸ್ಕೃತಿಯ ಅನಾದಿಕಾಲದ ಹೆಮ್ಮೆ 
ಅದೀಗ ಮಣ್ಣುಮುಕ್ಕಿ ಹೋಗುತ್ತಿದೆ. ಅನೇಕ ಬಾರಿ ರಾಜಕೀಯವೊ೦ದು ಜೂಜಾಟ 
ಮತ್ತು ಹರಾಜು ಎನ್ನಿಸಿದೆ. ಅಪ್ರಿಯಸತ್ಯವನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಹಲವು ಜನ 
ಮುಖಂಡರಲ್ಲಿ ಬತ್ತಿ ಹೋಗುತ್ತಿದೆ. ಅಸತ್ಯವಾದವನ್ನು ಸತ್ಯವಾದವೆಂದು ಹಿಡಿದು 
ಅಪ್ರಿಂಯುವಾದುದೆಲ್ಲವೂ ಅಸತ್ಯವೆಂದು ಆಗ್ರಹಿಸುವ ಅಸಾವರಾಜಿಕ ಬುದ್ಧಿ 
ತಾಂಡವವಾಡುತ್ತಿದೆ. ಭಾವಿಪೀಳಿಗೆ ಮುಗ್ಧತೆಯಿಂದ ವೈಯಕ್ತಿಕ ಸ್ವಾರ್ಥ ಸುಖದ ಕನಸಿನಲ್ಲಿ 
ಮೈಮರೆತು ಅರಾಜಕ ಪ್ರವೃತಿಯನ್ನು ಹಿಡಿದಿದೆ. ಭಾರತಕ್ಕೆ ರಾಜಕೀಯ ಆರೋಗ್ಯವೆಂಬುದರ 
ಕಲ್ಪನೆ ಇನ್ನೂ ಚೆನ್ನಾಗಿ ಆಗಿಲ್ಲ. ಅದಕ್ಕಾಗಿ ಅದು ಇನ್ನೂ ಅನೇಕ ವರ್ಷಗಳವರೆಗೆ 
ತಪಸ್ಸು ಮಾಡಬೇಕಾಗಿದೆ. “ಉತ್ತಿಷ್ಠತ, ಜಾಗ್ರತ, ಪ್ರಾಪ್ಮವರಾನ್ನಿಬೋಧತ” ಎ೦ಬ ಮಹಾವಾಣಿ 
ನಮ್ಮನ್ನು ಎಚ್ಚರಿಸಲಿ, ನಮಗೆ ನಮ್ಮ ಸಾಂಸ್ಕೃತಿಕ ಆತ್ಮದ ಜ್ಞಾನವನ್ನು ಮಾಡಿಕೊಡಲಿ 
ಎ೦ದು ಪ್ರತಿಯೊಬ್ಬ ಪ್ರಜೆಯೂ ಇಂದು ನಿತ್ಯಪ್ರಾರ್ಥನೆ ಕೈಕೊಳ್ಳಬೇಕು. ಅಪ್ರಾರ್ಥಿತವಾಗಿ 
ಆತ್ಮಜ್ಞಾನವೆಂದಾದರೂ ಲಭ್ಯವೇ? 

ನಮ್ಮ ಪ್ರಜಾಪ್ರಭುತ್ವದ ಚೌಕಟ್ಟು ಸಂಪೂರ್ಣವಾಗಿ (86601೩1) ಸ೦ಯುಕ್ತ 
ಪದ್ಧತಿಯದೂ ಅಲ್ಲ. ಇದು ಸಂಪೂರ್ಣ (01೫೧) ಏಕಾತಪತ್ರ ಪ್ರಭುತ್ವವೂ ಅಲ್ಲ. 
ಪ್ರಾಂತೀಯ ಸ್ವಾಯತ್ತತೆ ಒ೦ದು ವಿಧದ ತ್ರಿಶ೦ಕು ಪದವಿಯದಾಗಿದೆ. ಇದರ ಪರಿಣಾಮವಾಗಿ 
ಪ್ರಾಂತೀಯ ರಾಜ್ಯಗಳ ಅ೦ತಃಕಲಹಗಳು ಹೆಚ್ಚಾಗುತ್ತ ಹೋಗಿವೆ. ಇಲ್ಲಿ ಕೇಂದ್ರಾಧಿಕಾರಕ್ಕೆ 
ಸೇರಿದ ವಿಷಯಗಳ ಸಂಖ್ಯೆ ಅಸಮರ್ಪಕವಾಯಿತೆಂದು ತೋರುತ್ತದೆ. 


ನಮ್ಮಲ್ಲಿ ಜನತೆ-ಸರಕಾರಗಳ, ಸರಕಾರ-ಪಕ್ಷಗಳ, ಪಕ್ಷ-ಜನತೆಗಳ ನಡುವಣ ಸಂಬಂಧವು 
ಸಾಕಷ್ಟು ಆರೋಗ್ಯಕರವಾಗಿಲ್ಲ. ಇದಕ್ಕೆ ಪ್ರಜಾಪ್ರಭುತ್ವ ನಮಗೆ ಹೊಸದಾದುದೇ ಕಾರಣ 
ಎಂದು ಕೆಲವರೆನ್ನುತ್ತಾರೆ. ಇದೊಂದು ಪಾಕ್ಷಿಕ ಸತ್ಯ. ಇನ್ನೊಂದು ಪಕ್ಷದ ಮಾತೆಂದರೆ 
ಬ್ರಿಟಿಷ್‌ ಆಳ್ವಿಕೆಯಲ್ಲಿ. ಜನರಿಗಾದ ಪರಂಪರಾವಿಜ್ಛೆ! ೇೀದ. ನಮ್ಮ ಮುಖಂಡತ್ವದ ಸಾಂಪ್ರದಾಯಿಕ 
ಉತ್ಪತ್ತಿಯ ಎಕಾ ಹೋಗಿದೆ. ಹೊಸ ಆವರಣವನ್ನು ನಿರ್ಮಸಿಕೊಳ್ಳಲು ತಕ್ಕ ಪ್ರಯತ್ನವನ್ನು 
ಚೆನ್ನಾಗಿ ಮಾಡಲಿಲ್ಲ. ಅದರಿಂದ ತಿಕೀಟಿಗಾಗಿ ಜೋತಾಡುವ ಬಾರಿಗ? 
ಆತ್ಮವಿಶ್ವಾಸರಹಿತತೆ ಚುನಾವಣೆಯ ಅನೇಕ ಕ್ಷೇತ್ರಗಳಲ್ಲಿ ಕಂಡುಬಂದಿದೆ. ರಾಷ್ಟ್ರೀಯ 
ಸಮಾಜನಿರ್ಮಾಣದ ಬಾಯಿಮಾತು ಕಾರ್ಯತಃ ಹೆಚ್ಚು ಹೆಚ್ಚು ವಿರೋಧವನ್ನು 
ಕಾಣಲಾರಂಭಿಸಿದೆ. ಯಾವ ಪಕ್ಷವು ಚೆನ್ನಾಗಿ ಸಂಘಟಿತವಾಗಿದೆ ಎಂಬುದು ಕಾರ್ಯತಃ 
ಕಂಡುಬಾರದಂತಾಗಿದೆ. ಅ೦ತಃಪಕ್ಷೀಯ ಆಗೂ ಪಕ್ಪಾಂತರಿಕ ಕಲಹಗಳು ಆಗ 
ಹುಡುಗಾಟದ ಮಟ್ಟದಲ್ಲಿ ನಡೆದದ್ದು ಉಂಟು. ನಮ್ಮ ದೇಶವು ವಾರ್ಷಿಕ ಆಯಾತಕ್ಕಾಗಿ 
ತೆರುವ ಹಣದ ಮೊತ್ತವು ನಿರ್ಯಾತದ ಗಳಿಸಿದ ಹಣದ ಮೊತ್ತಕ್ಕಿಂತ ಯಾವಾಗಲೂ 
ಬಹಳ ಕಡಿಮೆಯಾಗಿರುವುದು ನಮ್ಮ ವಿವಿಧ ವಿಷಮ ಪರಿಸ್ಥಿತಿಗಳಿಗೆ ಪರಮ ಪ್ರಮಾಣ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೨೫ * 


ಕಾಶ್ಮೀರ ನಾಗಪ್ರದೇಶಗಳ ರಾಜಕೀಯ ಅದೃಡ ಸ್ಥಿತಿಯೂ ಅದೇ ಪ್ರಕಾರ ನಮ್ಮ ರಾಜ್ಯಭಾರ 
ನಿರ್ವಾಹದ ದೊಡ್ಡ ಕಲಂಕವಾಗಿ ನಿಂತಿತ್ತು; ಕಾಶ್ಮೀರ ಈಗಲೂ “ಷೇಕ್‌” ಆಗಿದೆ. 


ಉಪವಾಸ, ಸತ್ಯಾಗ್ರಹ, ಪ್ರಾಯೋಪವೇಶ, ಮುಷ್ಕರಗಳ ದುರುಪಯೋಗಕ್ಕೆ ಜನತೆ 
ಸರಕಾರಗಳೆರಡೂ ಎಷ್ಟೋ ಕಡೆ ಕಾರಣಗಳಾದದ್ದುಂಟು. ಪರಸ್ಪರ ದೂರುವುದೊಂದನ್ನು 
ಬಿಟ್ಟರೆ ಸ್ವದೋಷವನ್ನು ತಿಳಿದುಕೊಂಡು ತಿದ್ದಿಕೊಳ್ಳುವ ಬುದ್ಧಿಯು ಹುಟ್ಟದಂಥ ಆವರಣವನ್ನು 
ನಮ್ಮ ಪ್ರಭುತ್ವವು ನಿರ್ಮಿಸಿಕೊಟ್ಟಿದೆ. ಬ್ರಿಟಿಷ್‌ ಕಾಲದ ಆಡಳಿತವನ್ನು ಪೂರ್ತಿ ಬಿಡಲಿಲ್ಲ. 
ಗಾ೦ಧಿ ಮಾರ್ಗವನ್ನು ಪೂರ್ತಿ ಹಿಡಿಯಲಿಲ್ಲ, ನೆಹರುಗಳು ತಮ್ಮ ಉಪದೇಶದಂತೆ 
ನಡೆಯಲು ಯತ್ನವನ್ನೇ ಮಾಡಲಿಲ್ಲ; ಕಾಮರಾಜರ ಸಲಹೆಗಳೆಲ್ಲವನ್ನೂ ಪಾಲಿಸಿ 
ನೋಡಲೂ ಇಲ್ಲ. ಸರಕಾರಿ ಅಧಿಕಾರದ ವಿಕೇ೦ದ್ರೀಕರಣವಾಗುವುದರ ಬದಲು ರಾಜಕೀಯ 
ಶಕ್ತಿಯ ವಿಕೇಂದ್ರೀಕರಣವಾಗಲು ಅವಕಾಶ ಕೊಟ್ಟದ್ದೇ ಈ (80೩101 081/10 27000೩1 
181016) ಹಿಟ್ಟು-ಬೂದಿಗಳ ಒಟ್ಟಿನ ಅಳತೆಗೆ ಕಾರಣವಾಗಿದೆ. ನಮ್ಮ ಪ್ರಜಾಸತ್ತೆಯ ಈ 
(1181! ೩೧6 1೩1೯ 8018) ಅರ್ಧಾರ್ಧ ಗೀತವು ಪೂರ್ಣತೆಯನ್ನು ಮುಟ್ಟಲು ಇಡೀ 
ದೇಶದಲ್ಲಿ ಏಕಕಾಲದಲ್ಲಿ ಸುಧಾರಣೆಗಳನ್ನು ತರಬೇಕಲ್ಲದೆ, (?1000-17108 ಪಾಕ್ಚಿಕವಾಗಿ 
ತರುವುದು ಫಲಕಾರಿಯಾಗದು ಎಂಬುದಕ್ಕೆ ಪಾನಪ್ರತಿಬ೦ಧ ಪ್ರಯತ್ನವೊ೦ದು ಮಹಾ 
ಪ್ರಮಾಣವೆನ್ನಬಹುದು. 


ಅನೇಕ ಸ೦ದರ್ಭಗಳಲ್ಲಿ ಸಮಿತಿ, ವರದಿ, ಹೇಳಿಕೆಗಳ ಮೇಲೆಯೇ ಸುಧಾರಣೆಯ 
ಸತ್ಯತೆ ನಿಲ್ಲುವಂತಾದದ್ದು ಯಾವ ಪ್ರಭುತ್ವಕ್ಕೂ ಶೋಭಿಸುವಂಥಾದ್ದಲ್ಲ. ಧ್ಯೇಯದ 
ಕಾರ್ಯಾಂಗವಿವರಗಳ ಪೂರ್ಣಕಲ್ಪನೆಯಿಲ್ಲದೆ ತಂದ ಸುಧಾರಣೆಯು ಎರುದ್ಧ 
ಪರಿಣಾಮಗಳನ್ನು ಉ೦ಟುಮಾಡಿದ್ದಕ್ಕೆ “ಟೆನೆನ್ಸಿಗಿಯೊಂದು ಉದಾಹರಣೆ; ಭೂಸುಧಾರಣೆ 
ಎರಡನೆಯ ಉದಾಹರಣೆ. ಆಹಾರಾಭಾವ, ಅತಿದರಗಳು ಬೆಳೆಯುತ್ತಿರುವುದು ಪ್ರಜಾಪ್ರಭುತ್ವಕ್ಕೆ 
ಸಹಜವೆಂದು ನಿತ್ಯವೂ ಘೋಷಿಸುತ್ತ ಹೋಗುವುದು ಜನವಂಚನೆ ಎಂಬುದನ್ನು ನಮ್ಮ 
ಹೊಣೆಗಾರ ನಾಯಕರು ಬಲ್ಲರು; ಆದರೂ ಅವರಲ್ಲಿ ಹಲವರು ಅದನ್ನೇ ಪದೇ ಪದೇ 
ಹೇಳುತ್ತಿದ್ದಾರೆ. 

ಇಂತಹ ಅವ್ಯವಸ್ಥೆಗಳು ಪ್ರಜಾಪ್ರಭುತ್ವದ ಯೋಗ್ಯತೆ, ಅಯೋಗ್ಯತೆಗಳನ್ನು 
ನಿರ್ಣಯಿಸಲಾರವು. ಅವು ನಿರ್ಣಯಿಸುವುದು ಮುಖಂಡರ ಯೋಗ್ಯತೆ, ಅಯೋಗ್ಯತೆಗಳನ್ನು 
ಮಾತ್ರ. ಮುಖಂಡರನ್ನು ಆಯುವ ಜನಯೋಗ್ಯತೆಯನ್ನು ಅವು ನಿಷ್ಠ್ಕರಿಸಿ ಹೇಳಲಾರವು. 
ಪ್ರಜಾಪ್ರಭುತ್ವವನ್ನು ಮೊಟ್ಟಮೊದಲು ಜಾರಿಗೆ ತಂದ ದೇಶೀಯ ಮುಖಂಡರ ಮುಖಂಡತ್ವವು 
ಜನತೆಯ ರಾಜಕೀಯ ಮತಾಧಿಕಾರದ ಪ್ರಬುದ್ಧ ಪ್ರಯೋಗವನ್ನು ಅವಲಂಬಿಸಿದ್ದಿಲ್ಲ 
ಎ೦ಬುದು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಸ೦ಗತಿ. ಆ ಮುಖಂಡರು ಸತ್ಯಾಗಹಿಗಳಾಗಿ 
ದುಡಿದಿದ್ದರಲ್ಲದೆ, ರಾಜಕೀಯ ಪ್ರಶಾಸನದ ಧುರೀಣರಾಗಿದ್ದಿಲ್ಲ. ಅಂಥವರು ಪ್ರಶಾಸನ 
ಶಾಸ್ತ್ರವನ್ನರಿಯದೆ ಆಡಳಿತವನ್ನು ನಡೆಸುತ್ತ ಬಂದುದರಿಂದ ಉಂಟಾದ ಮುಖಂಡತ್ವದ 
ನಿರ್ಮಾಪನ, ನೌಕರರ ನಿಯಮನ ಮತ್ತು ಮಾರ್ಗದರ್ಶನ ಹಾಗೂ ಇವುಗಳ 


* ೮೨೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ದೆಸೆಯಿಂದಾದ ವಿಪರಿಣಾಮಗಳು ಕೇವಲ ಐತಿಹಾಸಿಕ ದುದೆ 


ರವ ಪರಂಪರೆಯಷ್ಣೇ 
ಆಗಿವೆ. 


(೬ 


ಜಾಪ್ರಭುತ್ವದ ಕಲ್ಪನೆ ನಮ್ಮ ಮುಖಂಡರಲ್ಲಿ ಗಣ್ಯರಾದವರಿಗೆ ಚೆನ್ನಾಗಿ ಇದೆ. 
ಆದರೆ ಅದರ ಕಾರ್ಯಕ್ಷೇತ್ರದ ಏರುತಗ್ಗುಗಳ ಅರಿವು ಅವರಲ್ಲಿ ಬಹಳ ಜನರಿಗಿಲ್ಲ. 
ಅಗಣ್ಯರನ್ನು ಹೆಸರಿಸುವುದು ಅನಗತ್ಯ, ಅವರು ಯೇನಕೇನ ಪ್ರಕಾರೇಣ ಗಣ್ಯತೆಯನ್ನು 
ಕಸಿದುಕೊಂಡು, “ಬೆಂದ ಮನೆಗೆ ಹಿರಿದದ್ದೇ ಲಾಭ” ಎಂಬ ತತ್ವವನ್ನು ನಂಬಿದವರು. 
ಪ್ರಜಾಸತ್ತೆಯಲ್ಲಿ ಶ್ರದ್ಧೆಯುಳ್ಳ ರಾಜಕೀಯ ಪಕ್ಷವು ಪಕ್ಷಶುದ್ಧೀಕರಣವನ್ನು ಮೊದಲು 
ಕೈಕೊಳ್ಳಬೇಕು. ಹಿರಿಯ ಸಾಹಿತಿಗಳಾದ ಶ್ರೀಮಾನ್‌ ತಾತಾಚಾರ್ಯ ಶರ್ಮರ ತತ್ವನಿಷ್ಠ. 
ನ್ಯಾಯನಿಷ್ಠುರತೆಗಳು ನಮ್ಮ ರಾಜಕೀಯ ಮುಖಂಡರಲ್ಲಿ ಬೆಳೆಯಬೇಕು. ಹಾಗೆ ಬೆಳೆಯಲು 


ಈ ತಲೆಮಾರು ಸಾಲದೆಂದು ತೋರುತ್ತದೆ 


ಆಚಾರಶುದ್ಧಿಯಿಲ್ಲದ ಯಾರೂ ಈ ದೇಶದಲ್ಲಿ ಸುಧಾರಣೆಯನ್ನು ಬೋಧಿಸಿ 

ಜಾರಿಗೆ ತರಲಾರರು. ಗಾ೦ಂಧಿಯವರಲ್ಲಿ ಇದ್ದ ತತ್ವನಿಷ್ಠೆ ಅಸಾಧ್ಯವೆನ್ನಿಸಿದರೆ, ಸಫಲ 
ಮುಖಂಡತ್ವವಿಲ್ಲಿ ಎ೦ದೂ ಬೆಳೆದು ನಿಲ್ಲದು. ತಿಲಕ, ಗಾ೦ಧಿ, ಗೋಖಲೆ, ಸುಭಾಸರ 
ನಾಮಸಂಕೀರ್ತನವೊಂದೇ ಮೇಲಿಂದ ಮೇಲೆ ನಡೆದರೆ ಯಾವ ಫಲವೂ ಸಿಗದು. 
ಜಯಂತಿ, ಪುಣ್ಯತಿಥಿಗಳನ್ನು ಆಗ ಈಗ ಸಂಘಟಿತವಾಗಿ ಆಚರಿಸಿಬಿಟ್ಟರೆ ಏನೂ ಲಭಿಸದು. 
ಬಾಲಕರಿಗೆ ನಿತ್ಯವೂ ನೈತಿಕ ವರ್ತನೆಯನ್ನು ಕಲಿಸಬೇಕು. ಅನೈತಿಕ ಪ್ರವೃತ್ತಿಗೆ ಪ್ರೇರಕಗಳಾದ 
ಶ್ರವಣದರ್ಶನ-ಪ್ರದರ್ಶನಗಳನ್ನು ಕೂಡಲೇ ನಿಲ್ಲಿಸಬೇಕು. ಪಾರನೈತಿಕತೆಯ ಅಸಾ೦ದರ್ಭಿಕ 
ಸಮರ್ಥನೆಯು ನ್ಯಾಯಬಾಹಿರವಾಗಬೇಕು. ಆಗ ಮುಂದಿನ ತಲೆಮಾರಾದರೂ ಸಮರ್ಥ 
ಧುರೀಣರನ್ನು ಪಡೆದು ನಮ್ಮ ಪ್ರಜಾಪ್ರಭುತ್ವವನ್ನು ಯಶಸ್ಸಿಗೊಳಿಸೀತು. 

“ಕಾಲೋ ವಾ ಕಾರಣಂ ರಾಜ್ಞೋ 

ರಾಜಾ ವಾ ಕಾಲ ಕಾರಣಂ 

ರಾಜಾ ಕಾಲಸ್ಯ ಕಾರಣಂ” 

-ಮ.ಭ. 


೮೨೭ * 


ಸಂಸ್ಕೃತ-ಕನ್ನಡಗಳ ಬಾಂಧವ್ಯ 


* ೮೨೮ 


೮೨೯ * 


ಹರಕೆ 


ಶಿರಸಿಯ ಶ್ರೀ ಬಿ.ಎಚ್‌. ಶ್ರೀಧರ. ಎ೦.ಎ. ಇವರು ಪ್ರೌಢ ಪಂಡಿತರು. ಸಂಸ್ಕೃತಕ್ಕೂ- 
ಕನ್ನಡಕ್ಕೂ ಬಾಂಧವ್ಯ ಇದೆ. ದಾಯಾದಿತನ ಇಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ಈ 
ಪ್ರಬಂಧದಲ್ಲಿ, ಸಾಧಾರವಾಗಿ, ತಕ್ಕಮಟ್ಟನ ಸಾಕಲ್ಯದಿ೦ದ. ಸಾಕಲ್ಯವು ಶಕಲ- 
ಸಕಲವಾಗುವುದಿಲ್ಲ. ಅದು ಎಕ್ಕ-ಸಕ್ಕ ಅಲ್ಲ. ಅಸ್ತವ್ಯಸ್ತವಾಗದು. “ಹರಿ-ಹರ' ಏನೇ 
ಅಂ೦ದಿರಲಿ, ವ್ಯಾಸರಿಗೆ ಹರಿ-ಹರ ಸಾಮರಸ್ಯ ಕಂಡಿದೆ. ಅದು ಭಾಗವತ ಭಕ್ತಿಯೋಗ. 
“ವಸಿಷ್ಠ-ಪರಾಶರ-ಶಕ್ತಿ-ವ್ಯಾಸ-ಶುಕ' ಈ ಪ೦ಚಕದ ಮೂಲಕ್ಕೆ 'ನಾರಾಯಣ ವಿಧಿ- 
(ಬ್ರಹ್ಮೃ)' ಇದ್ದಾರೆ. ಇದು ಶ್ರೀರಾಮ ಬ್ರಹ್ಮಚೈತನ್ಯ' ದೃಷ್ಟಿ "ನಾಕು ತ೦ತಿ'ಯ ಕವನಗಳಲ್ಲಿ 
ಈ ತುರೀಯಾತೀತ ದರ್ಶನ ಇದೆ. “ದೇವಾಸುರರ ದಾಯಾದಿತನ ಬೇರೆ. ತಂದೆ- 
ತಾಯಿಯರ ಕಂದನ- ಆನ೦ದ ಗಂಥಿಯ' ಮರ್ಮ ಬೇರೆ. ಮೂರನ್ನು ಒಂದಾಗಿ 
ಕಾಣುವದು "ಸ೦ಯಮ'. ಇದು ತುರೀಯಾತೀತದ `ಅ೦ಗುಷ್ಠ' ಮಾತ್ರವಾಗಿದೆ. 


ಸಂಸ್ಕೃತದಲ್ಲಿ ಆಗಮ ಮಾರ್ಗವಿದೆ. ಶೈವಾಗಮಗಳು ಸಂಸ್ಕೃತದಲ್ಲಿವೆ; ದ್ರಾವಿಡದಲ್ಲಿಲ್ಲ. 
ದ್ರಾವಿಡವೂ ದೇಶ್ಯವಿರಲಿಲ್ಲ. ಹೊರಗಿನಿಂದ ಬ೦ದದ್ದೇ. ಜೋಳ-ಚೇರ-ಪಾಂಡ್ಯ ತ್ರಿಕೂಟವು- 
ವರಾಹ ಧ್ವಜದ ಪ್ರತಿಪಕ್ಷಿ ಎನಿಸಿ ಮತ್ತೆ ಮತ್ತೆ ಸೋತಿದೆ. ನೈಗಮಿಕವು ಆಗಮಿಕದಿ೦ದ 
ಗಸ್ತವಾಗುತ್ತದೆ-ಅಸ್ತವಾಗುವುದಿಲ್ಲ. ಇದು ಅತ್ರಿಯ ತುರೀಯ ದರ್ಶನ. ಇದರಿಂದಾಗಿ 
ಯಭು ದೇವತೆಗಳು ದೇವಪಂಕ್ತಿಗೆ ಸೇರುತ್ತಾರೆ. ವಿಶ್ವಕರ್ಮ-ತ್ತಿಶಿರ-ಕುರುಕ್ಷೇತ್ರವಾಗುತ್ತಾನೆ. 


ವಿಶ್ವರೂಪನು-೧೯' ಮುಖದವನು. ಸೃಷ್ಟಿ-ಸೃಷ್ಟಾರರ ಏಕಕೂಟ ಇಲ್ಲಿದೆ. `ಈಶಾವ್ಯಾಸಂ 
ಇದಂ ಸರ್ವಂ' “ವಾಸುದೇವಃ ಸರ್ವಂ' ಧರಣಿಯು ದೇವಕಿ ವಸುದೇವರನ್ನು 
ಗರ್ಭಿಕರಿಸಿದ್ದಾಳೆ. “ಧಾರಣೆಯಿಂದ ಧರ್ಮ. 

ಸಂಸ್ಕೃತ-ಪ್ರಾಕೃತ-ಅಪಭ್ರಂಶ-ಪೈಶಾಚಿ ಈ ನಾಲ್ಕರಿ೦ದ ಛಪ್ಪನ್ನ ದೇಶಭಾಷೆಗಳಾಗಿವೆ. 
ಪಾಶ್ಚಿಮಾತ್ಕರಿ೦ದ ಹೇರಲ್ಪಡುತ್ತಿರುವ “೮೬10೩! (1000108) ಒ೦ದು ವಿವಾದ್ಯಮಾನ 
ಕ್ರೀಡಾ ಸಂಭ್ರಮ. ಇದು ದಾಯಾದಿತನ. ಬಾಂಧವ್ಯಕ್ಕೆ ಗಂಡಾ೦ತರ ಇಲ್ಲಿದೆ. “710080 
0730 [1111100 51105 085 5001! 01111015 ೦8011೩15 013 10101971 ೩16 01081೩1175, 1! 125 
0೩[10106 1101/1107 (110 ೩080000 7017 1110 ೦500017 ೦8 170 1705 0110 170110. 11100 
08 030 10101811015 ೩111705107 1185 0೦೦0 8೮17೮7೩0೦೮ 0] 130 1೫/೩) ಡ1110110815 
0088%0'' ಎ೦ದಿದ್ದಾನೆ-ಎಡ್ವರ್ಡ. ಟಿ.ಹಾಲ್‌., 


* ೮೩೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


`ಸಂಸ್ಕೃತಿ' ಶಬ್ದವು ಕೋಶಕ್ಕೆ ಹೊರತಾದದ್ದು. ಇದು 'ಅಸಂಭವ': `ಸಂಭೂತ್ಯಾ 
ಅಮೃತಮ್‌ ಅಶ್ನುತೇ' ಈ ಸಂಭೂತಿಗೆ. ಪ್ರತ್ಯಭಿಜ್ಞಾನದ ನೆಲೆ ಅದು. ಅದು ೨೬ 
ಉತ್ಕೃತಿಯ ಗೋಪುರ-ಶಿಖರ. 
ಆಗಮಿಕ ನೈಗಮಿಕ ನೆಲೆಯನ್ನು ಪಾಶ್ಚಿಮಾತ್ಕರು, ಮುಖ್ಯವಾಗಿ ಆಂಗ್ಲಭಾಷಾ 
ಪಂಚಾಯತನ ವಾದಿಗಳು ತಿಳಿದುಕೊಳ್ಳಬೇಕು. ಪಂಚಾಗ್ನಿ ಪ್ರತಿಷ್ಠೆಯ ಪರಮಾರ್ಥವೇ 
ಭಕ್ತಿ ಪ್ರಪಂಚ. ಹದಿನೆಂಟರ ಪಂಚಾಯತಿಯು ಸ್ವಾರ್ಥಿಗಳ ಕೋಲಾಹಲ; ಮೂರುದಿನದ 
ಜಾತ್ರೆ ಮಾತ್ರ. ಜೀವನ ಸಾರ್ಥಕ್ಕದ ಯಾತ್ರೆಗೆ ಭಗವ೦ತನೇ ತಳಹದಿ. ಅವನೇ ಗೋಪುರ, 
ಕನ್ನಡ ನಾಡಿನ ಆಚಾರ್ಯ ಪುರುಷರು ಈ ಸಂಸ್ಕೃತಿಗೆ “ಮೂಲಸ್ತಂಭ'ವಾಗಿದ್ದಾರೆ. 
“ವರಾಹ'ದ ಮೂಲಾನ್ವೇಷಣೆಯಂತೆ, “ಹ೦ಸ'ದ ಊರ್ಧ್ವಾನ್ವೇಷಣೆ. ಮೂಲಸ್ತಂಭದ 
ಆಚೆ-ಈಚೆ ಮಾತ್ರ. ಸಮೀಚೀನತ್ವದ ಹಿಮಾಲಯವು ಸೀಮಾರೇಖೆ: ಅದು ಭದ್ರ: 
ಸುಭದ್ರ `ಸಂಸ್ಕೃತ-ಕರ್ಣಾಟ'ಗಳ ಹೃದಯ ಸಂಭವವು ಸ೦ಜ್ಞಾನಸಿದ್ಧ. ಸಿದ್ಧವು ಅನಾದಿ 
ಅನಂತ. ಅದನ್ನು ದೇವಾಸುರಕ್ಕೆ ಎಳೆದರೆ, ಮಾನವನು ವಿತಂಡವಾದಕ್ಕೆ ಈಡಾಗುತ್ತಾನೆ. 
ಇತ್ತಂಡ ಕ್ಷೇಮವಲ್ಲ. ಮುಕ್ಕೋಟಿ ಯೋಗಸಿದ್ಧ. ಕನ್ನಡದ ಮೂಲಕ್ಕಿರುವ ಸಂಸ್ಕೃತದ 
ಭದ್ರತೆ ಇಲ್ಲಿದೆ. ಇಂಗ್ಲೀಷ ಭಾಷೆ ಅವಿವೇಕಕ್ಕೆ ಎಳೆದು ವಿಚಾರ ವಿಕೃತಿಗಳಿಗೆ ಮಹತ್ತ್ವ 
ಕೊಟ್ಟಾಗ, ಆಗಮನಿಗಮೈಕ್ಯದ ನಿವಿತ್ತು ಧೀರರ ನಿಲುವಾಗುತ್ತದೆ. ವೀರರ 
ಬೊಬ್ಬಾಟವಾಗುವುದಿಲ್ಲ. ಭಕ್ತಿ ಪ್ರೀತಿ ಇದ್ದಲ್ಲಿ ಇದೆ-ಶಾ೦ತಿ. ಅದು ಪ್ರಕಾಶವಿದೆ. ಅದು 
ಪ್ರಾಣಭೂತ ಕನ್ನಡ! 
“ಅತ್ತಿಗೆ ಹೇಳಿಸಂಗೀತಂ ತಂಗೀತಂ ಮನಸಾಹಸಂ 
ಭಾವಕೇಳೀ ಮನೋಲ್ಹಾಸಂ ನಾದಿನೀ ಬಿಸಿನೀರತಾ” 


ಇದು ಕನ್ನಡ-ಸ೦ಸ್ಕತ ಹೃದಯ. ಇಲ್ಲಿ ಪದವಿವೇಕ ಬೇಕು. ಹೊಟ್ಟೆಯುರಿ ಹೊತ್ತಿಸಿದರೆ 
ಯಾವ ಲಾಭ? 


ಭದ್ರಂ-ತುಭಂ-ಮಂಗಲಂ 
“ಶ್ರೀಮಾತಾ ಸಾಧನಕೇರಿ 
ಧಾರವಾಡ-೫೮೦೦೦೮ 
೧೧.೧.೧೯೮೧ ದ.ರಾ.ಬೇಂದ್ರೆ 





ಆಧಾರ: ಕರ್ಣಾಟಕ ಕವಿಚರಿತೆ ೩ ಕನ್ನಡ ಸಾಹಿತ್ಯ ಪರಿಷತ್ತು. ಬೆ೦ಗಳೂರು, ಪುಟ ೧೬೬-೧೬೭, 
ಮುಮ್ಮಡಿ ಕೃಷ್ಣರಾಜಸ್ತುತಿಯಲ್ಲಿ ಸಂಸ್ಕೃತ-ಕನ್ನಡ ಶೋಭೆ ಇದೆ. 


೮೩೧ * 


ನೀನಿಲ್ಲದೆಲ್ಲಿಯದು ಬದುಕು? 


ಪೃಥಿವಿಯಾ ಪ್ರಥಮಪ್ರಭಾತದಲಿ 

ಇತಿಹಾಸ ದೃಷ್ಟಿಗಸ್ಪಷ್ಟ ಅಜ್ಞಾತ ಪ್ರಾಚೀನದಲಿ 
ಚಿರಧವಲ ಹಿಮಶೈಲ ಪೃಥುಲೋರುಪ್ರೇಂಖದಲಿ 
ನವಜಾತ ಶಿಶುವಾಗಿ ನಲಿದ ಮ೦ಗಲಮಯೀ 
ಆರ್ಯಮಾತೆಯ ಮೊದಲ ತೊದಲ ನಾಗರಿಕತೆಯ 
ಸಾಮಗಾನದ ವಾಣಿಯಿ೦ದ ಮಾಡಿದ ಮೂರ್ತಿ 
ನೀನೆಲೌ ಸಂಸ್ಕೃತದ ವಾಗ್ದೇವಿ। 

ಆರ್ಯರಾಗಿಹ ನಾವು ನಿನ್ನ 

ಮೊಲೆವಾಲ ಸವಿಯಿಲ್ಲದೆಯೆ ಬದುಕುವೆವೆ? 
ನೀನಿಲ್ಲದೆಲ್ಲಿಯದು ಭರತಖಂಡದ ಬದುಕು 
ಸಂಪತು ಸಂಸ್ಕೃತಿ? 


ಂ 


-ಕುವೆ೦ಂಪು 

ಭಾರತವು ಸಂಸ್ಕೃತದಂಥ ಅದ್ಭುತ ಭಾಷೆಯನ್ನು ಜಗತ್ತಿಗೆ ನೀಡಿದ ಮಹಾನ್‌ 
ದೇಶ. ಆದರೆ ಈ ದೇಶದ ನೆಲೆದಲ್ಲೇ ಆ ಭಾಷೆಗೆ ಆಗುತ್ತಿರುವ ಅನ್ಯಾಯವನ್ನು ನಾವು 
ಅಮೇರಿಕನ್ನರು ಗಮನಿಸುತ್ತಿದ್ದೇವೆ. ಮು೦ದೊ೦ದು ದಿನ ಯಾರಾದರೂ ಈ ದೇಶದಲ್ಲಿ 
ಸಂಸ್ಕೃತ ಕಲಿಯಬೇಕೆಂದು ಬಯಸಿದರೂ, ಕಲಿಯಲು ಅವಕಾಶವಿಲ್ಲದಂಥ ವಾತಾವರಣ 
ಇಲ್ಲಿ ನಿರ್ಮಾಣವಾಗಬಹುದು. ಆದರೆ ಹಾಗಾದರೆ ಅದಕ್ಕಾಗಿ ನೀವು ನಿರಾಶರಾಗಬೇಕಾಗಿಲ್ಲ. 
ನಿಮಗೆ ಸಂಸ್ಕೃತ ಕಲಿಯಬೇಕೆಂದು ಆಸೆಯಿದ್ದರೆ ಆಗ ನಮ್ಮ ದೇಶಕ್ಕೆ ಬನ್ನಿ. ನಾವು 
ನಿಮಗೆ ಕಲಿಸಿ ಕೊಡುತ್ತೇವೆ. ಅಷ್ಟು ಕಾಲ ನಾವು ಸಂಸ್ಕೃತವನ್ನು ಜೋಪಾನವಾಗಿ 


ಸ೦ರಕ್ಷಿಸಿ ಬೆಳೆಸುತ್ತಿರುತ್ತೇವೆ. -ಪ್ರೊ. ಎಡ್ವಿನ್‌ ಜೆರೊ, ಚಿಕಾಗೊ 
ಸಂಸ್ಕೃತವು ನಮ್ಮ ರಕ್ತದಲ್ಲಿ ಪ್ರವಹಿಸುತ್ತದೆ. ಸಂಸ್ಕೃತ ಭಾಷೆ ಮಾತ್ರವೇ ದೇಶದ 
ಏಕತೆಯನ್ನು ಸ್ಥಾಪಿಸಲು ಸಾಧ್ಯ - ಸಿ.ವಿ.ರಾಮನ್‌ 


ನಾನು ಸಂಸ್ಕೃತವನ್ನು ಓದಿದ್ದರಿಂದ ನನ್ನ ಕನ್ನಡ ಹೆಚ್ಚು ಸರಳವಾಗಿದೆ; ಸು೦ದರವಾಗಿದೆ; 
ಸಮೃದ್ಧವಾಗಿದೆ. -ಖಾದ್ರಿ ಶಾಮಣ್ಣ 


* ೮೩೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 
ಸಂಸ್ಕೃತಭಾಷೆಯ ಜ್ಞಾನವಿಲ್ಲದೇ ಕನ್ನಡದಲ್ಲಿ ಅಗತ್ಯವಾಗಿರುವ ವೈಜ್ಞಾನಿಕ ಸಾಹಿತ್ಯಸೃಷ್ಟಿ 
ಹೇಗೆ ಸಾಧ್ಯ? -ಎಚ್‌. ವಿ. ಶ್ರೀರಂಗರಾಜು. 


ಭಾರತವರ್ಷದ ಸಂಸ್ಕೃತಿಗೆ ಸಂಸ್ಕೃತವು ತಾಯಿಬೇರು. ಇತರ ಭಾಷೆಗಳಿಗೆ ಹೇಗೋ 
ಹಾಗೆಯೇ ಕನ್ನಡದ ಬೆಳವಣಿಗೆಗೆ ಸಂಸ್ಕೃತವು ಕೇವಲ ಅವಶ್ಯಕ. 


-ಮಾಸ್ತಿ ವೆಂಕಟೇಶ ಅಯ್ಯಂಗಾರ 


ಕನ್ನಡಿಗರಿಗೆ ಸಂಸ್ಕೃತವು ಅತಿಕಷ್ಟವಲ್ಲ. ಸಂಸ್ಕೃತವನ್ನು ಪಾಠಶಾಲೆಗಳ 
ಮೊದಮೊದಲನೆಯ ತರಗತಿಗಳಲ್ಲಿ ಅದೊಂದು ಪ್ರತ್ಯೇಕ ವಿಷಯವೆಂದು ಇಟ್ಟುಕೊಳ್ಳದೆ 


ಅದನ್ನು ಕನ್ನಡಪಾಠದ ಒಂದು ಅಂತರ್ಭಾಗವೆಂದೇ ಎಣಿಸಬೇಕು. ಇಡಿ.ಎಿ.ಜಿ 
ಸಂಸ್ಕೃತ ವ್ಯಾಸ೦ಗವು ಕಡಿಮೆಯಾಗುವುದು ಎಳೆಯ ಮಗುವಿಗೆ ತಾಯಿಯ 
ಹಾಲು ಕಡಿಮೆಯಾದ ಹಾಗೆ. -ಎ.ಆರ್‌.ಕೃಷ್ಣಶಾಸ್ತಿ 
ಸಂಸ್ಕೃತ ಮೃತಭಾಷೆಯಲ್ಲ, ಅದು ಅಮರ -ಕುವೆಂಪು 


ಮುಂದಿನ ಪೀಳಿಗೆಯಲ್ಲಿ ಸಂಸ್ಕೃತ ಎಲ್ಲರಿಗೂ ಬೇಕು. ಎಲ್ಲರೂ ಓದಬೇಕು. 
-ದೇವುಡು 


ತಪಸ್ವಿನಿಯಾದ ಭಾರತಮಾತೆಯ ಪ್ರಭಾವಲಯದಂತಿದ್ದು ಕನ್ನಡ ಸಾಹಿತ್ಯಕ್ಕೂ 
ಕಾಂತಿಯನ್ನು ತುಂಬಿರುವ ಸಂಸ್ಕೃತಸಾಹಿತ್ಯವು ನಮ್ಮದೂ ಹೌದೆಂದು ಸೌಜನ್ಯ ತೋರೋಣ. 


-ಸಿ.ಕೆ.ವೆಂಕಟರಾಮಯ್ಯ 
ಸಂಸ್ಕೃತದಿಂದ ಕನ್ನಡದ ಬೆಳವಣಿಗೆಯು ಕುಂಠಿತವಾಗಿಲ್ಲ. ಸಂಸ್ಕೃತದ ಸಹಕಾರವಿಲ್ಲದೆ 


ಕನ್ನಡದಲ್ಲಿ ಪ್ರಾವೀಣ್ಯವನ್ನು ಪಡೆಯುವುದು ಸುಲಭವಲ್ಲ. -ಎಂ.ವಿ. ಸೀತಾರಾಮಯ್ಯ 


ಸಂಸ್ಕೃತವು ಭಾರತವನ್ನೇ ಒಂದಾಗಿ ಬೆಸೆದಿರುವ ಭಾಷೆ: ಭಾರತೀಯ ಸಂಸ್ಕೃತಿಯ 
ಸಂವಾಹಕ; ಭಾರತೀಯ ಜ್ಞಾನ-ವಿಜ್ಞಾನಗಳ ಗಣಿ: ಭಾರತೀಯ ಭಾಷೆಗಳಿಗೆ ಅಕ್ಷಯಪಾತ್ರೆ. 


-ಸಿದ್ದಯ್ಯ ಪುರಾಣಿಕ 
ಮಾತೃಭಾಷೆಯ ಜೊತೆಯಲ್ಲಿಯೇ ಸಂಸ್ಕೃತ ಭಾಷಾ ಶಿಕ್ಷಣವು ಶಿಕ್ಷಣದ ಅವಿಭಾಜ್ಯ 
ಅಂಗವಾಗಬೇಕು -ಎಂ.ಸಿ.ಛಗಲಾ 


ಸಂಸ್ಕೃತವು ಪ್ರತಿಯೊಬ್ಬ ಭಾರತೀಯನ ಜೀವನದ ಅಂಗವೆನಿಸಬೇಕು 
-ಕೆ.ಎಂ.ಪಣಿಕ್ಕರ 


೮೩೩ * 


ಅರಿಕೆ 


ಪ್ರಸ್ತುತ ಗ್ರಂಥವು ಒ೦ದು ಚಿಕ್ಕದಾದ ಪ್ರಕರಣ ಗ೦ಥ: ಸ೦ದರ್ಭಕ್ಕಾಗಿ ಸಂಕ್ಷಿಪ್ತವಾಗಿ 
ಬರೆದದ್ದು, ಈ ಗ್ರಂಥಕರ್ತನ “ಜ್ಞಾನಸೂತ್ರ”, “ಕಾವ್ಯಸೂತ್ರ'' ಮತ್ತು ರಾಷ್ಟ್ರಸೂತ್ರ”ಗಳೂ 
ಇಂಥವೇ* ಆಗಿವೆ. ಅಂದರೆ ಈಗ ಇರುವ ಪುಟ ಸಂಖ್ಯೆಯನ್ನು ೧೦ ರಿಂದಲೋ ೧೫ 
ರಿ೦ಂದಲೋ ಗುಣಿಸಿದರೆ ಗಂಥವು ಪ್ರತಿಪಾದಿಸುವ ವಸ್ತುವಿಗೆ ಸರಿಯಾದ ನ್ಯಾಯವನ್ನು 
ದೊರಕಿಸಿ ಕೊಟ್ಟಂತಾದೀತು. ಇದೊಂದು ಸಿಂಧುವನ್ನು ಬಿ೦ದುವಿನ ರೂಪದಲ್ಲಿ ಪ್ರಕಟಿಸಿದ 
ಹಾಗೆ-ಎಂಬುದು ತಾತ್ಪರ್ಯ. 

ಕನ್ನಡವು ನನ್ನ ತಾಯ್ನುಡಿ. ಸಂಸ್ಕೃತವು ನನ್ನ ತಂದೆನುಡಿ. “ವಾಗರ್ಥಾವಿವಸಂಪೃಕ್ತೌ” 
ಆಗಿರುವುದು ಇಂದಿನ ಕನ್ನಡ: ಕನ್ನಡ ಸಾಹಿತ್ಯ ಪರಿಷತ್ತಿನ “ಕೌಸ್ತುಭ'' ಹೀಗೇ ಇದೆ. 
ಬಾನುಲಿ, ಬೆಳ್ಳಿಹಬ್ಬಗಳೂ ಸರಿ: ಆಕಾಶವಾಣಿ, ರಜತಮಹೋತ್ಸವಗಳೂ ಸರಿ. ಏಕೆಂದರೆ, 
“ಹರ್‌ ಬ೦ಡರ್‌ ಗೀತ”ದಲ್ಲಿ ಡಾ. ದ.ರಾ.ಬೇಂದ್ರೆಯವರು- 


“ಕನ್ನಡವೂ ಭಾರತವೂ ಜಗವೆಲ್ಲವು ಒಂದೇ 
ಒಂದೇ ಒಂದೇ ಒಂದು ಕರ್ಣಾಟಕ ಒಂದೇ” 


ಎಂದದ್ದು ಚಿರಸ್ಮರಣೀಯ. ಕರ್ಣಾಟಕವನ್ನು ಕರ್ನಾಟಕವೆಂದು ಬರೆಯುವುದು 
ಪಾಣಿನಿ ಹೇಳಿದ ವಿಶ್ವಸಾಮಾನ್ಯವಾದ ಸ್ಥಾನಪ್ರಯತ್ನ ವಿವೇಕವನ್ನು ಆಧರಿಸಿದ 
ಸ್ಥಾನಿವದಾದೇಶೋನಲ್ದಿಧೌ” (೧-೧-೫): “ಸ್ಥಾನೇಂತರತಮಃ' (೧-೧-೫೦) ಮತ್ತು 
“ಅಚಃ ಪರಸ್ಮಿನ್‌ ಪೂರ್ವ ವಿಧೌ” (೧-೧-೫೭) ಮುಂತಾದ ಸೂತ್ರಗಳ ಅ೦ತಃಸಾರಕ್ಕೆ 
ಎರುದ್ಧ. ಕರ್ಣನನ್ನು ಕರ್ನನೆ೦ದೂ ಸ್ಪರ್ಣವಲ್ಲಿಯನ್ನು ಸ್ವರ್ನವಲ್ಲಿ ಎಂದೂ ಬರೆಯುವುದು 

ಪ್ರಾಕೃತವೂ ಅಲ್ಲ. ತದ್ಭವವೂ ಅಲ್ಲ. ಅದು ಅಸ ಸಹಜವಾದುದರಿಂದ ಅಶಾಸ್ತ್ರೀಯ. 
ಇಸಾಧ್ಯಾಂತ ಸಮಾನ ಪದೇ” (೮-೪-೧) ಎಂಬ ಉತ್ಪರ್ಗವು ಭಾಷಾಶಾಸ್ತ್ರ 
ಸಹಜ. ಆದುದರಿಂದಲೇ “ಪ್ರಬುದ್ಧ ಕರ್ಣಾಟಕ”ವಿನ್ನೂ “ಪ್ರಬುದ್ಧ ಕರ್ನಾಟಕ”ವಾಗಿಲ್ಲೆ' 





ತ್ಯೇ ಜ್ಞಾನಸೂತ್ರವು ಶಿರಸಿಯ ವಿದ್ಯಾರಣ್ಯ ಪ್ರಕಾಶನದ ಪಾಶ್ಚಾತ್ಯ-ಪೌರಸ್ವ್ಯ ತತ್ವಶಾಸ್ತ್ರಗಳ ತುಲನಾತ್ಮಕ 
ಗ್ರಂಥ. ಕಾವ್ಯಸೂತ್ರವೂ ಅದೇ 'ಪ್ರಕಾಶನದ್ದು: ಅದು ಪ ಪಾಶ್ಚಾತ್ಯ ಪೌರಸ್ತ್ಯ "ಸಾದಿತ್ಯ ಸಿದ್ಧಾಂತಗಳ 
ತುಲನಾತ್ಮಕ ವಿಮರ್ಶಗ್ರಂಥ. ರಾಷ್ಟ್ರಸೂತ್ರವು' ಹುಬ್ಬಳ್ಳಿಯ ದಾಜೀಬಾನ ಪೇಟೆಯಲ್ಲಿರುವ" ಧ್ಯಾನೇ 
(ಜ್ಞಾನೇ)ತ್ವರ ಮುದ್ರಣಾಲಯದ $8 ಪ್ರಕಾಶನ; ಅದರಿಲ್ಲಿ ಭಾರತೀಯ ಸಂಸ್ಕೃತಿಯ "ಬೇರುಗಳನ್ನು 


ರಾಜ್ಯಶಾಸ್ತ್ರದ ಅಂಗವಾಗಿ ವಿವರಿಸಲಾಗಿದೆ. 720)೧0೪೫೫॥ ಬಹುಶಃ ಜ್ಞಾನೇಶ್ವರನೇ ಆಗಿರಬೇಕು. 


* ೮೩೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕನ್ನಡದ “ಜಾಯಮಾನ” ಎಂದು ಹಠ ಹಿಡಿಯುವವರು ಸ್ಥಾನ ಪ್ರಯತ್ನ ವಿವೇಕದ 
ಸ್ಥಾನಿವದಾದೇಶದ ವಿಶ್ವಸಾಧಾರಣತೆಯನ್ನು ಮನವರಿಕೆ ಮಾಡಿಕೊಂಡರೆ, ಕನ್ನಡ 
ಭಾಷಾಭಿವೃದ್ಧಿಯನ್ನು ಸಹಜತೆಗೆ ಎರವಾಗದಂತೆ ಸಾಧಿಸಬಹುದು. ಸಂಸ್ಕೃತದ ಜ್ಞಾನ 
ಇಲ್ಲದವರಿಗೆ ಕನ್ನಡದ ನ್ಯಾಯ್ಯ ಬೆಳವಣಿಗೆಯು ಹೇಗಾಗಬೇಕೆಂಬುದು ಗೊತ್ತೇ ಆಗದು. 
ಕನ್ನಡದ ಬಹುಸ ಖ್ಯಾತ ಸ್ತ್ರೀ ಪ್ರತ್ಯಯಗಳೆಲ್ಲವೂ ಸಂಸ್ಕ ಸ್ಶತ ಜನ್ಯ ಎಂಬುದನ್ನ ರಯದವರೇ 
ಲತಾಳು, ಸೀತಾಳು, ಅಕ್ಕರ, ಅಮ್ಮಳು ಎಂದೂ ಕುಸುಮಾ "ಕಟ್ಟ ರಮಾಭಟ್ಟ ರಾಧಾ 
ಹೆಗ್ಗಡೆ, ನಲಿನೀ ಶಾಸ್ತ್ರಿ ಸ ಅಸಹಜ ಪ್ರಯೋಗಗಳನ್ನು ರ ಸಜ ತ 
ಕುವೆಂಪುರವರುಗಳು ಹುಟ್ಟಿದ್ದೂ ಇಂಥ “ಸೃಜನ” ಶೀಲ ಕಾಡ ಹೀಗೆ ಕನ್ನಡಿತಿಯ 
ಮೈ ಮೇಲೆ ಕೈಹಾಕುವ ಜಾರಜಾತಕದವರನು  ತಿದ್ದಲೆಂದೇ ಪಸ್ತುತ ಪುಸ್ತಕವನ್ನು ರಚಿಸಲಾಗಿದೆ. 
ಸಂಸ್ಕೃತ ಎಜೇಜಿ ಸಂಸ್ಕಾರವನ್ನು ದ್ವೇಷಿಸುವವರು *“ಪುಲಿಗೆರೆಯ ಸಾಜಮಾದ 
ತಿರುಳ್ಳನ್ನಃ ಡ”ದಲ್ಲಿ ಬರೆದ “ವಿಕ್ರಮಾರ್ಜುನವಿಜಯ” ವನ್ನು ಅಭ್ಯಾಸಮಾಡಬೇಕು. ಆದರದು 
ಆದ್ಯ೦ತವಾಗಿ ತಿರುಳ್ಗನ್ನಡ; ತತ್ಸಮ-ತದ್ಭವಗಳನ್ನು ಹೆಕ್ಕಿ ಬಿಸುಟು ಮಿಕ್ಕದ್ದು ಮಾತ್ರ 
ತಿರುಳ್ಗನ್ನಡ ಎ೦ಬುದು ಆದಿಕವಿ ಪ೦ಪನ ಅಭಿಪ್ರಾಯವಲ್ಲ; ಅಹುದೆಂದು ಸಾಧಿಸುವುದು 
ಹಠ. ಏಕೆ೦ದರೆ ಮನುಷ್ಯನಿಗೆ “ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ.?' 
ಆದುದರಿಂದ ಆದಿಪಂಪನು ತನ್ನ ವರ್ಣನೆಯನ್ನು 


“ಕದಳೀಗರ್ಭಶ್ಯಾಮಂ 
ಮೃದುಕುಟಿಲಶಿರೋರುಹಂ ಸರೋರುಹವದನಂ 
ಮೃದುಮಧ್ಯಮತನು ಹಿತಮಿತ 

ಮೃದುವಚನ ಲಲಿತಮಧುರಸುಂದರವೇಷಂ? 


ಎ೦ಬ ಇಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿಯಿ೦ದಲೇ ಮಾಡಿಕೊಂಡಿದ್ದಾನೆ. ತತ್ಸಮ 
ತದ್ಭವ ರಹಿತವಾದ ಕನ್ನಡವು "ವನಿಗೆ ಬರುತ್ತಿರಲಿಲ್ಲವೇ? ಅವನಿಗೆ ಲಲಿತ, ಸುಲಭ, 
ಸರಳ ಎಂಬೆಲ್ಲವೂ ಸಂಸ್ಕೃತ ಪದಗಳೆಂಬುದು ಗೊತ್ತು. ಆದರೆ ಅವನು “ಲಭೇತ 
ಸಿಕತಾಸು ತೈಲಮಪಿ ಯತ್ನತಃ ಪೀಡಯನ್‌'' ಎಂಬ ಮೂರ್ಪಪ್ರಯತ್ನಶೀಲನಾಗಿ 
ಕಲ್ಲಲ್ಲಿ ನಾರೆತ್ತುವಂಥ ಅತ್ಯಾಂಡಯ್ಯ ಮಾರ್ಗವನ್ನು ಹಿಡಿದು ಕನ್ನಡ ಡಿಂಡಿಮ” 
ವನ್ನು ಬಾರಿಸಲಿಲ್ಲ. ಇಡಿಯ ಕೃತಿಯೊಂದರಲ್ಲಿ ಈಗಲೂ ಅಂಥ ಪ್ರಯತ್ನ ಮಾಡಿ 
ಯಾರೂ ಕನ್ನಡಿಗರ ಹೊಗಳಿಕೆಗೆ ಪಾತ್ರರಾಗಲಾರರು. ಆದುದರಿ೦ದ ವಸ್ತು ಸತ್ಯವೆನಿಸಿರುವ 
ಸುದ್ದಕನ್ನಡ--ಸಕ್ಕದಗಳ ಅವಿನಾಭಾವವನ್ನು ಸಾರಿ ಹೇಳಿ ಸಂಸ್ಕೃತದ ಸ್ಥೂಲಾಭ್ಯಾಸವಾದರೂ 
ಸುದ್ಧ ಕನ್ನಡ ಲೇಖಕನಿಗೆ ಬೇಕೇ ಬೇಕು ಎ೦ಬುದನ್ನು ಪ್ರಸ್ತುತ ಗಂಥವು ಪ್ರತಿಪಾದಿಸಲು 
ಎತ್ತಿಕೊ೦ಡಿದೆ. ಅದರ “ಯಶಾಪಯಶ” ಕೂಡ “ಪೌರ್ವಾತ್ಯ-ಪಾಶ್ಚಿಮಾತ್ಕ' ಎಂಬ 
ಪದಗಳಂತೆಯೇ ಸಂಸ್ಕೃತಕ್ಕೆ ಯಣಿ. 


“ಕುಲ್ಕತೇ ಸಮೀಪಂ ನೀಯತೇ ಅನೇನ ಇತಿ ಕೋಲು: ಎಂಬ ಅತಿವಾದಕ್ಕಿಲ್ಲಿ 
ಎಡೆಗೊಟ್ಟಿಲ್ಲ. ಆದರೆ ಪ್ರಕ್ಷಾಳನ ಸ್ಥಳವು ಬಚ್ಚಲಾದುದನ್ನು ಮರೆತಿಲ್ಲ. ಶೆ೦ದಮಿಳ್‌ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೩೫ * 


ಚಳವಳದಂತೆ ಐಕಿಲ್‌ ವೆಟ್ಟನ್ನು ಬಳಸಬೇಕೆಂಬ ಆಗ್ರಹ ಇಲ್ಲಿಲ್ಲ. ಆಂಗ್ಲಭಾಷೆಯು ತನ್ನ 
ಬೆಳವಣಿಗೆಗೆ ಅಗತ್ಯವಾದ ಪರಭಾಷಾ ಪದಗಳನ್ನೂ ಪರವ್ಯಾಕರಣ ನಿಯಮಗಳನ್ನೂ 
ಲ್ಯಾಟಿನ್‌-ಗ್ರೀಕ್‌ ಗ೦ಥಗಳಿಗೆ ಪ್ರಾಧಾನ್ಯವನ್ನಿತ್ತು ನ್ಯಾಯವಾಗಿ ತೆಗೆದುಕೊ೦ಡು ಬರುತ್ತಿರುವಂತೆ 
ನಮ್ಮ ಭಾರತೀಯ ಭಾಷೆಗಳು ನಡೆದುಬ೦ದ ಅದೇ ತರಹದ ಸ್ವಾಭಾವಿಕ ಮಾರ್ಗವನ್ನು 
ಅನುಸರಿಸಲು ನಿಜವಾದ ಕನ್ನಡಿಗನು ಅಡ್ಡಿಯನ್ನುಂಟುಮಾಡಲಾರ; “ಹಾವನೂರಿ?ಸಿ 
ರಾಷ್ಟ್ರೀಯ-ಪ್ರಾಂತೀಯ ಸಾಂಸ್ಕೃತಿಕ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲು ಉದ್ದೇಶಿಸಲಾರ. 
“ಸಂಸ್ಕೃತಭಾಷೆ” ಎಂಬ ಪದವನ್ನು “ಅನ್ಯಭಾಷೆ”ಯಂತೆ ತತ್‌ಪುರುಷ ಸಮಾಸವೆಂದು 
ತಿಳಿದುಕೊಳ್ಳುವ ಹಠಹಿಡಿಯಲಾರ; ಕನ್ನಡದ ಡಿ೦ಡಿಮವನ್ನು ಕನ್ನಡದ ಗಂಟೆ" ಎನ್ನುವ 
ಅಕಾವ್ಯಮಯತೆಗೆ ಇಳಿಸಲಾರ. ತನಗೆ ಬಾರದ ಭಾಷೆಗಳೆಲ್ಲವೂ ತನ್ನ ಪಾಲಿಗೆ ಮೃತ 
ಎಂಬುದನ್ನರಿಯದೆ, ಸಂಸ್ಕೃತವೊ೦ದೇ “ಮೃತ” ಎಂದು ಬೊಜ್ಜೆಹೊಡೆದು ಅರಸಿಕತೆಯನ್ನು 
ಹೊರಗೆಡಹನು, ಅಜ್ಞಾನವನ್ನು ಪ್ರದರ್ಶಿಸನು. ಆದುದರಿಂದ ಅ೦ಥ ಪ್ರವೃತ್ತಿಯೆಲ್ಲಾದರೂ 
ಹೊರಬಿದ್ದರೆ, ಅದನ್ನು ತಡೆಯಲು ಈ ಗ್ರಂಥವು “ಅಳಿಲು ಭಕ್ತಿ ಮಳಲು ಸೇವೆ? 
ಮಾಡಲು ಹೊರಟಿದೆ. ಈ ಅರಿಕೆಗೆ ಪೋಷಕವಾಗಿ- 


“ಆತರ ತಾಪಶತಾನಿ ಯಥೇಚ್ಛಯಾ 

ವಿತರ ತಾನಿ ಸಹೇ ಚತುರಾನನ। 

ಅರಸಿಕೇಷು ಕವಿತ್ವನಿವೇದನಂ 

ಶಿರಸಿಮಾ ಲಿಖಮಾ ಲಿಖಮಾ ಲಿಖಟಿ ಎಂದು 
ವಾಗೀಶನನ್ನು ಪ್ರಾರ್ಥಿಸಿ- 

ಕತ್ತುರಿಯಲ್ರೇ ಕನ್ನಡ 

ಮಸ್ತಮಿಸಿದ ಸೂರ್ಯನಲ್ಲವಯ್ಯಾ ಜಗದೊಳ್‌। 

ಮಸ್ತಕದಲಿ ತುರಿಯುರಿಗಳ 

ನಸ್ತಿತ್ಛಕ್ಕೆ ತಾರದೆಂದು ಮೆ೦ದನುಗೆಯ್ದೆಂ॥ 


ಇದರ 


ಶಿರಸಿ, ಉ.ಕ.- ಬಿ.ಎಚ್‌.ಶ್ರೀಧರ 
೧-೧-೧೯೮೧ 





3. ತಂಬಟೆ (11101೩1) 


* ೮೩೬ 


ಸಂಸ್ಕೃತ- ಕನ್ನಡ ಭಾಷೆಗಳ ಬಾಂಧವ್ಯ 


ಉಪಕ್ರಮ 


ಪರರಾಷ್ಟ್ರಗಳಲ್ಲಿ ಭಾರತಕ್ಕೆ ಮೊದಲು ಗೌರವವನ್ನು ತಂದುಕೊಟ್ಟದ್ದು ನಮ್ಮ ನಾಡಿನಲ್ಲಿ 
ಸಾವಿರಾರು ವರ್ಷಗಳ ಹಿಂದೆ ಸಂಸ್ಕೃತದಲ್ಲಿ ಬರೆಯಲ್ಪಟ್ಟಿದ್ದ ವೇದ, ಉಪನಿಷತ್ತು ಮತ್ತು 
ಇತಿಹಾಸ, ಪುರಾಣ ಹಾಗೂ ಮಹಾಕಾವ್ಯಗಳೆಂಬುದು ಜಗತ್ತಿಗೆ ತಿಳಿದ ವಿಷಯ. ಮಾನವರ 
ಕೊಡು-ಕೊಳ್ಳುವ ವ್ಯವಹಾರಗಳು ಎಂದಿನಿಂದಲೂ ಪ್ರಸಿದ್ಧ. ಭಾಷೆಯು ಇದಕ್ಕೆ 
ಅಪವಾದವಾಗಿಲ್ಲ. ೨೦ ನೆಯ ಶತಮಾನದಲ್ಲಂತೂ ಅಂಥ ಕೊಡುಕೊಳ್ಳುವ ವ್ಯವಹಾರಗಳು 
ಬಹಳ ವಿಸ್ತಾರವಾಗುತ್ತ ಹೋಗಿವೆ. ಅದರಿಂದಲೇ ದಿವಂಗತ ಜವಾಹರಲಾಲ ನೆಹರು 
ಅವರು ಚ 11110160/0110000 ಅಂತಾರಾಷ್ಟೀಯ ಪರಸ್ಪರಾಬಲಂಬನ ಎಂಬ 
ತತ್ವವನ್ನು ಘಂಟಾಘೋಷವಾಗಿ ಸಾರಿದರು. ಯಾವ ದೇಶವೂ ಸರ್ವತಂತ್ರ ಸ್ವತ೦ತ್ರವಲ್ಲ 
ಎಂಬುದಕ್ಕೆ ಇಂದಿನ ಪೆಟ್ರೋಲ್‌ ಬೇಡಿಕೆಯೊ೦ದು ಉದಾಹರಣೆ. 


ಭಾರತವು ಕ್ರಿಸ್ತ ಪೂರ್ವಕಾಲದಿ೦ದಲೂ ಅನಾಕ್ರಾಮಕ ದೇಶವೆಂದು ಇತಿಹಾಸ 
ಹೇಳುತ್ತದೆ. ಇಲ್ಲಿದ್ದಷ್ಟು ವಿಶ್ವಜನೀನ ವೃತ್ತಿ ಪ್ರವೃತ್ತಿಗಳು ಇನ್ನೆಲ್ಲೂ ಇರಲಿಲ್ಲವೆಂದು ಹೇಳಿದರೆ 
ಅತಿಶಯೋಕ್ತಿಯಾಗಲಾರದು. ತತ್ವಜ್ಞಾನ, ನಾಟಕಾದಿ ಕಲೆ. ಮುಂತಾದವುಗಳಲ್ಲಿ ಪ್ರಾಚೀನ 
ಗ್ರೀಸ್‌ ದೇಶಕ್ಕೂ ಭಾರತಕ್ಕೂ ನಡುವೆ ಅನೇಕ ಕೊಡುವ ಹಾಗೂ ಕೊಳುವ ವ್ಯವಹಾರಗಳು 
ನಡೆದಿದ್ದವು ಡು ಇತಿಹಾಸಜ್ಜರು ಹೇಳಿದ್ದಾರೆ. ಜ್ಯೋತಿಃಶಾಸ್ತ ಸ್ವದ ಟಿ ಮೇಲೆ 
ಸಂಶೋಧನೆ ನಡೆಸಿದ ದಿವಂಗತ “ಬಾಲಗಂಗಾಧರ ತಿಲಕವ ್ರ ಜರ್ಮನ್‌ ವಿದ್ವಾಂಸ 
ಯಾಕೊಬಿ ಅವರ ಅಭಿಪ್ರಾಯಗಳು ವೇದವಾಜ್ಮಯದ ಪ್ರಾಚೀನತೆಯ ಕಾಲನಿರ್ಣಯದಲ್ಲಿ 
ಕ್ರಿಪೂ. ೪೫೦೦ ವರ್ಷಗಳು ಎಂಬಲ್ಲಿ ಕೂಡುತ್ತವೆ. ನಮ್ಮ ರಾಷ್ಟ್ರದ ಪ್ರ ಪ್ರಸಿದ್ಧ ವಿದ್ವಾಂಸರಾದ 
ದಿವಂಗತ ಡಾಕ್ಟರ್‌ ಶ್ರೀಕ೦ಠಶಾಸ್ತ್ರಿಗಳ ಹಾಘೂ ಅವರ ತಿಷ್ಯೋತ್ತಮರಾದ ಪ್ರೊ. 
ಎಸ್‌.ಆರ್‌. ರಾವ್‌. ಅವರ ಸಂಶೋಧನೆಯ ಪ್ರಕಾರ ದ್ರಾವಿಡವೆಂದು ಕರೆಯುತ್ತ ಬರಲಾಗಿದ್ದ 
ಮೊಹೆ೦ಜೊದಾರೋ ಮತ್ತು ಹರಪ್ಪ ಪ್ರದೇಶಗಳ ಸಂಸ್ಕೃತಿ ಮೊದಲಿಂದಲೂ 
ಸಂಮಿಶ್ರವಾಗಿತ್ತಲ್ಲದೆ ಕೇವಲ ಆರ್ಯ ಅಥವಾ ಕೇವಲ ದ್ರಾವಿಡ ಆಗಿತ್ತು ಎನ್ನಲು 
ಬರುವುದಿಲ್ಲವೆ೦ದು ತಿಳಿದು ಬಂದಿದೆ. ಸ ಭಾಷಿಕರಾದ ಭಾರತೀಯ ಆರ್ಯರೂ 
ಸಂಸ್ಕ ಸ್ರೇತರ ಭಾಷೆಗಳನ್ನಾ ಡುವ ಇತರರೂ ಅಂದೇ ಸರ್ವಾಂಶಗಳಲ್ಲೂ 
ಸಂಮಿಶ್ರರಾಗಿದ್ದರೆಂಬುದು ಮಥಿತಾರ್ಥ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೩೭ * 


ಇಂದು ಭಾರತದಲ್ಲಿ ಪ್ರ ಪ್ರಸಿದ್ಧವಾಗಿ ಆಡುತ್ತಿರುವ ಯಾವ ಭಾಷೆಯ ಇತಿಹಾಸವೂ 
ಸಂಸ್ಕೃತದ ಪೂರ್ವಜ ಎಂಬುದಕ್ಕೆ ಆಧಾರಗಳು ದೊರಕಿಲ್ಲ. ಸಂಸ್ಕೃತಕ್ಕೆ ಸಮಕಾಲೀನ 
ಅಥವಾ ಉತ್ತರಕಾಲೀನ ಎಂದೇ ವಿದ್ವಾಂಸರು ಹೇಳುತ್ತ ಬಂದಿದ್ದಾರೆ. ಕ್ರಿಸ್ತಪೂರ್ವ 
ಕಾಲದಲ್ಲಿ ಭಾರತದಲ್ಲಾದಷ್ಟು ದೊಡ್ಡಪ್ರಮಾಣದ ಮಾನವ ಕುಲಸಮನ್ವಯ ಮತ್ತೆಲ್ಲಿಯೂ 
ಆದಂತೆ ತೋರುವುದಿಲ್ಲ. "ಇಂದಿನ. ರಾಷ್ಟ್ರಮಾನ್ಯ ಭಾಷೆಗಳಲ್ಲಿ ಸಂಸ್ಕ ತವನ್ನು ಬಿಟ್ಟರೆ 
ತಮಿಳು, ಬ೦ಗಾಳಿ, ಹಾಗೂ ಕನ್ನಡ ಭಾಷಿಗಳಲ್ಲಿ ಉಪಲಬ್ಧವಾಗಿರುವ ವಾಜ್ಯಯಗಳೇ 
ಬಹಳ ಸಾಬಾ ಪ್ರಸಿದ್ಧಿಯಿದೆ. ಅವುಗಳು" ಸಂಸ್ಕ ಪೆಡಿಂದ ಎನನ್ನೂ 
ತೆಗೆದುಕೊಳ್ಳದೆ ಅಥವಾ ಸಂ೦ಸ್ತ ತಕ್ಕೆ ಏನನ್ನೂ ಕೊಡದೆ ಸುಮಾರು ಕ ಎರಡು ಸಾವ 
ವರ್ಷಗಳವರೆಗೆ ಬೆಳೆದು ಯ ಭ್ರ ಜು ಯಾವ ಇತಿಹಾಸಕಾರನೂ ಹೇಳಲಾರನು. 
ಶ್ರೀ ಆರ್‌.ಆರ್‌. ದಿವಾಕರರ ಪ್ರಕಾರ ಮಾನವನ ಸಮಸ್ತ ಚಟುವಟಕೆಗಳಿಗೂ “ಸಂಸ್ಕೃತಿ” 
ಎಂಬುದೊಂದೇ ಸರಿಯಾದ ಹೆಸರು. ಭಾಷೆಯು ಸಂಸ್ಕೃತಿಯ ಒ೦ದು ಪ್ರಧಾನವಾದ 
ಅ೦ಗ. ಭಾರತದ ಗಡಿ ಇಂದಿಗಿ೦ತ ಎರಡು ಪಟ್ಟು ಹಿಂದೆ ವಿಸ್ತಾರವಾಗಿತ್ತೆಂದು ಕೊಡಗಿನ 
ಮುತ್ತಣ್ಣನವರು ತಮ್ಮ ಗ್ರಂಥದಲ್ಲಿ* ಹೇಳಿದ್ದಾರೆ. ಇಂದಿನ ಪಾಕಿಸ್ತಾನ, ಇರಾನ, ಇರಾಕ್‌ 
ಮುಂತಾದ ಪ್ರದೇಶಗಳೆಲ್ಲವನ್ನೂ ಎತಿಯೋಪಿಯನ್‌ ವ್ಯಾಪಾರಿಗಳು ಭಾರತವೆಂದೇ 
ಗಣಿಸುತ್ತಿದ್ದರ೦ಂತೆ. ಅದು ಇಸ್ಲಾಂ ಮತ ಹುಟ್ಟುವುದಕ್ಕೂ ಪೂರ್ವದ ಕಾಲ. ಅದರಿಂದಲೋ 
ಏನೋ ಯೂರೋಪು-ಅಮೇರಿಕಗಳ ಕೆಲ ವಿಶ್ವವಿದ್ಯಾನಿಲಯಗಳಲ್ಲಿ ಹೇಗೋ ಹಾಗೇ 
ಇಂದಿನ ಅಫಗಾನಿಸ್ತಾನದಲ್ಲೂ ಸಂಸ್ಕೃತವನ್ನು ಕಲಿಸುವ ವಿಶ್ವವಿದ್ಯಾನಿಲಯವಿದೆ. 


ಉಪನ್ಯಾಸ 


ಸಂಸ್ಕ ತಭಾಷೆಗೂ ಇ೦ಂಡೋ ಯುರೋಪಿಯನ್‌ ಜಾಷೆಗಳೂ ನಿಕಟ 
ಸಂಬಂಧವಿರುವುದನ್ನು ಭಾಷಾ ಶಾಸ್ತ್ರವು ಮೊದಲು ಹೊರಗೆಳೆಯಿತು. ಅನ೦ತರ ತುಲನಾತ್ಮಕ 
ಸಂಶೋಧನೆಗಳಿಂದ ಭಾರತೀಯ ಭಾಷೆಗಳೆಲ್ಲವುಗಳಲ್ಲೂ ಅತ್ಯಂತ ನಿಕಟವಾದ 
ಸಂಬಂಧವಿರುವ ಸ್ವಾಭಾವಿಕತೆಯನ್ನು ಎತ್ತಿ ಹೇಳಲಾಯಿತು. ಉತ್ತರ. ಭಾರತದ ಪ್ರಸಿದ್ಧ 
ಭಾಷೆಗಳೆಲವೂ ದಕ್ಷಿಣ ಭಾರತದ ಮಂಯತಶೀ ಸಂಸ್ಕ ತವಂಶೀಯ ಎಂಬುದಿಂದು 
ಸರ್ವಸಂಮತ. ಉಳಿದ ಪ ಪ್ರಸಿದ್ಧ ಭಾಷೆಗಳಾದ ತಮಿಳು, | ಕನ್ನಡ, ಕೊಂಕಣಿ, 
ಮಲೆಯಾಳಿ ಭಾಷೆಗಳ ಪ್ರಾಚೀನ ಅರ್ವಾಚೀನ ಗ್ರಂಥಗಳನ್ನು ಅವಶೋಕಿಸಿದರೆ ಸಂಸ್ಕೃತದ 
ಮೂಲಕ ತಿಳಿದು ಬಂದಿರುವ ಅನೇಕ ಸಾಂಸ್ಕೃತಿಕ ಅಂಶಗಳನ್ನು ನಾವಿಂದು ಗುರುತಿಸಿದ್ದೇವೆ. 
ಸಂಸ್ಕೃತ ಹಾಗೂ ಗ್ರೀಕ್‌ ಬಾಷೆಗಳಲ್ಲಿಂತು ನಾಟಕಗಳ ಅಂಗಗಳಲ್ಲಿ 
ಸಾಮ್ಯಾಂಶಗಳಿರುವುದಕ್ಕಿಂತಲೂ ಹೆಚ್ಚು ಪ್ರಮಾಣದ ಸಾಮ್ಯಾಂಶಗಳು ನಮ್ಮ 
ಭಾಷೆಗಳಲ್ಲಿರುವುದನ್ನು ನಾವು ಜೀವನದಲ್ಲಿ ಇಂದಿಗೂ ಕಾಣುತ್ತಿದ್ದೇವೆ. “ಗಚ್ಛತ್ವಾರ್ಯ: 
ಪುನರ್ದರ್ಶನಾಯ” ಎಂಬ ಸಂಸ್ಕೃತದ ಬಳಕೆಗೆ “ನಾವು ಹೋಗಿ ಬರುತ್ತೇವೆ” ಎಂಬ 





೫. 11100-810100187 8018010105 807 ೦೦೧/105 


* ೮೩೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕನ್ನಡ ಸತ್‌ ಸಂಪ್ರದಾಯವು ಸಮಾನವಾದದ್ದು. ಇದೇ ಪ್ರಕಾರ ಪದ, ಅರ್ಥ, ವಿಚಾರ, 

ಶಾಸ್ತ್ರ ಕಾವ್ಯ, ಕಲೆ, ಮತಧರ್ಮ, ರೀತಿ, ನೀತಿ, ವೃತ್ತಿ, ಪ್ರವೃತ್ತಿಗಳೆಲ್ಲವುಗಳಲ್ಲೂ 

ಭಾರತೀಯರಾಗಿರುವ ಹಿ೦ದು, ಮುಸಲ್ಮಾನ, ಕ್ರೈಸ್ತ, ಪ ಪಾರಸಿಕ, ಜೈನ, ಬೌದ್ಧ, ಮುಂತಾದ 

ಭಿನ್ನಜನಾ೦ಗಗಳೆಲ್ಲವುಗಳ ಸಂಸ್ಕೃತಿಯಲ್ಲೂ ಏವಿಧ ಪ್ರಮಾಣಗಳಲ್ಲಿ" ಬೇಕಾದಷ್ಟು 

ಸಾಮ್ಯಾಂಶಗಳನ್ನು ನಾವು ಕಾಣುತ್ತೇವೆ. ನಮ್ಮ ನಮ್ಮ ವೈಯಕ್ತಿಕ ಹೆಸರುಗಳಲ್ಲೇ ನೂರಕ್ಕೆ 

೮೦-೯೦ರಷ್ಟು ಸಾಧಾರಣಾ೦ಶಗಳನ್ನು ನಾವು ಕಾಣಬಹುದು. ಉಪನಾಮಧೇಯಗಳಲ್ಲಿದು 
ಷ್ಟು ಸ್ಪಷ್ಟ ಉದಾಹರಣೆ ಚೌಧರಿ ಮುಂತಾದವುಗಳು. 


ಒ೦ದು ಮಾತನ್ನು ಈ ನಡುವೆ ಸ್ಪಷ್ಟಪಡಿಸಬೇಕಾಗಿದೆ. ಅದೇನೆಂದರೆ ಇಂಗ್ಲೀಷಿನಂತೆಯೇ 
ಸಂಸ್ಕೃತವೂ ಒಂದು ಭಾಷೆ. ಇಂಗ್ಲೀಷ್‌ ಶಬ್ದಕೋಶದಲ್ಲಿ ಆಂಗ್ಲೇತರ ಪದಗಳನ್ನು ಹೇಗೆ 
ಸೇರಿಸಿಕೊಂಡು ಬರಲಾಗುತ್ತದೆಯೋ ಹಾಗೇ ಸಂಸ್ಕೃತವೂ ತನ್ನ ಬೆಳವಣಿಗೆಯಲ್ಲಿ ಸಂಸ್ಥೃತೇತರ 
ಭಾಷೆಗಳಲ್ಲಿ ಪ್ರಮುಖವಾದವುಗಳಿಂದ ಎಷ್ಟೋ ಪದಗಳನ್ನು ತೆಗೆದುಕೊ೦ಡಿರಲೇಜೇಕು 
ಎಂಬುದನ್ನು ಗೃಹೀತವೆಂದು ತಿಳಿದುಕೊಳ್ಳಲಾಗಿದೆ. ಚ! ಹೋರಾ” ಮುಂತಾದ 
ಕೆಲವು ಪದಗಳು ಉದಾಹರಣೆಗೆ ಸಿಕ್ಕುತ್ತವೆ. ಆದುದರಿ೦ದ ಭಾರತೀಯವಾದ ಸಮಕಾಲೀನ 
ಪ್ರಮುಖ ಭಾಷೆಗಳಿಂದ ಸಂಸ್ಕೃತವು ಎಷ್ಟು ಪದಗಳನ್ನು ತೆಗೆದುಕೊಂಡಿತ್ತೆಂಬುದು ಸ್ಪಷ್ಟವಿಲ್ಲ. 
ಆದರದು ತೆಗೆದುಕೊಂಡೇ 'ರಬೇಕು. ಕಾಲ್ಡ್‌ವೆಲ್‌ ಮಹಾಶಯನು ಅಕ್ಷರ ಸಂಖ್ಯೆ 
ಕಡಿಮೆ ಇರುವ ತಮಿಳು ಭಾಷೆಯು ಪರಭಾಷೆಗಳಿ೦ಂದ ತೆಗೆದುಕೊಂಡ ಪದಗಳನ್ನು 
ಗುರುತಿಸುವುದು ಅಸಾಧ್ಯವಾಗಿದೆ ಎಂದು ಹೇಳಿರುವುದಿಲ್ಲಿ ಸ್ಮರಣೀಯ. ಭಾಷಾಶಾಸ್ತ್ರ 
ಕೈಮೀರಿದ ಪ್ರಕರಣಗಳೆಷ್ಟೋ ಇವೆ. ಸಂಸ್ಕೃತಕ್ಕೆ ಇತರ ಭಾರತೀಯ ಭಾಷೆಗಳ ವಾಜ್ಯಯಗೆಳು 
ವಷ್ಟು ಯಣಿಗಳಾಗಿವೆಯೋ ಅಪ್ಪೇ ಸಂಸ್ಕೃತವು ಅವುಗಳಿಗೆ ಖಣಿಯಾಗಿವೆ "ಎನ್ನಲು 
ಸ್ಪಷ್ಟವಾದ ಆಧಾರಗಳ ಸಂಖ್ಯೆ ಅಧಿಕವಾಗಿರದಿದ್ದರೂ ಸಂಸ್ಕೃತ ಲೇಖಕರೆಲ್ಲರೂ ಖಃ 
ಆಗಿರುವುದರಿಂದ ಅವರು ತಮ್ಮ ಹಾಗೂ ತಮ್ಮ ಸುತ್ತುಮುತ್ತಲಿನ ಇತರ ಭಾಷಿಕರಿಂದ 
ತಮ್ಮ ಸಂಸ್ಕೃತ ಲೇಖನಗಳಿಗೆ ಬೇಕಾದ ಹ ಪದ, ಪದಸಂಹತಿ ಮುಂತಾದವುಗಳನ್ನು 
ಪಡೆದಿರಲೇಬೇಕು ಎಂಬುದು ಸ್ವತಃ ಸಿ ಸಿದ್ಧ ಪ್ರೊ. ಪಾಂಡುರಂಗಿಯವರೂ ಪ್ರೊ. ಗುರುಪಾದ 
ಹೆಗಡೆ ಅವರೂ ತಮ್ಮ ಲೇಖನಗಳಲ್ಲಿ ಕನ್ನಡಿಗರು ಬರೆದ ಸಂಸ್ಕೃತ ಗ್ರಂಥಗಳನ್ನು 
ಉದಾಹರಿಸಿದ್ದಾರೆ. ಇನ್ನು, ಒ೦ದು ಜು ಇನ್ನೊಂದರಿಂದ ಪದಗಳನ್ನು 
ತೆಗೆದುಕೊಳ್ಳುವಾಗ ಉಚ್ಚಾರಗಳ ಬದಲಾವಣೆಗಳಾಗುವುದು ಅನಿವಾರ್ಯ. ಆಂಗ್ಲರ 
ಬಾಯಲ್ಲಿ ಚಿತ್ರ ದುರ್ಗವು “ಚಿಟ್ಟಲ್‌ಡ್ರಗ್‌” ಎಂಬುದಾಗಿಯೂ ಶ್ರೀ ರಂಗಪಟ್ಟಣವು 
“ಸೆರಿಂಗ ಪೆಟಾಮ್‌” ಎಂಬುದಾಗಿಯೂ ವಿಶಾಖ ಪಟ್ಟಣವು “ವಿಜಾಗಪೆಟಾಮ್‌” 
ಎಂಬುದಾಗಿ೦ತಊೂ ದಾರವಾಡಮು *“ದಾರವಾರ್‌'' ಎ೦ಬುದಾಗಿ೦ತರೂ 
ಪರಿವರ್ತನಹೊಂದಿದ್ದು ಸುವಿದಿತ. ಇಂಥ ಸಾಧ್ಯತೆಯನ್ನು ಅಲ್ಲಗಳೆಯಲು 
ಸಾಧ್ಯವಾಗದುದರಿ೦ದಲೇ “ಬ್ರಹ್ಮ” ಎಂಬ ಪದದಿಂದ “ಏಬ್ರಹಾಮ್‌” ಮತ್ತು “ಇಬ್ರಾಹೀಮ್‌” 
ಎಂಬ ಪದಗಳು ಹುಟ್ಟದವೆಂದು ಹೇಳಿದ್ದುಂಟು. ಇಂಥ ಕೆಲ ಉದಾಹರಣೆಗಳು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ರ೩೯ * 


ವಿವಾದಾಸ್ಪದವಾಗಿಯೇ ಉಳಿಯುವವು ಎನ್ನಿಸಿದರೂ ಅವಿವಾದಾಸ್ಪದವಾದ ತದ್ಭವಗಳೆಷ್ಟೋ 
ದೊರಕುವುದೂ ಅಷ್ಟೇ ಸತ್ಯವಾಗಿದೆ. ತಮಿಳಿನ “ಪಂದಲ್‌” ಕನ್ನಡದಲ್ಲಿ “ಹಂದರ” 
ಇಂಗ್ರೀಷಿನಲ್ಲಿ “ಪೆಂಡಾಲ್‌” ಎಂದು ಬಳಸಲ್ಪಟ್ಟಿದೆ. ಸಂಸ್ಕೃತದಲ್ಲಿ ನೀರಿಗೆ ೩೦ಕ್ಕೂ 
ಹೆಚ್ಚಿನ ಪದಗಳಿದ್ದರೂ ಕನ್ನಡದ “ನೀರ್‌” ಎಂಬ ಪದವನ್ನದು ತೆಗೆದುಕೊಂಡಿದೆ ಎ೦ಬುದು 
ಅನೇಕ ವಿದ್ವಾಂಸರ ಅಭಿಪ್ರಾಯ. ಕನ್ನಡದಲ್ಲಿ ನೀರಿಗೆ “ನೀರೆ”೦ಬುದೊಂದೇ ಶಬ್ದವಿದೆ. 
ಆದರೆ ಗ್ರೀಕ್‌ ಸಮುದ್ರ ದೇವತೆಯನ್ನು “ನೇರಿಯಸ್‌” ಎಂದು ಕರೆದಿರುವುದು ಪುನಃ 
ಸಂದೇಹಕ್ಕೆ ಎಡೆಗೂಟ್ಟಿದೆ. ಹೀಗೆ ತಳಕು ಹಾಕಿಕೊಂಡ ಭಾಷಾ ಸಮಸ್ಯೆಗಳು ಭಿನ್ನ 
ಭಾಷಿಕರ ನಿಕಟ ಸಂಪರ್ಕವನ್ನು ಎತ್ತಿ ತೋರಿಸುತ್ತದೆ. ಕನ್ನಡದ ಒಬ್ಬ ದೊಡ್ಡ ಕವಿಯಾದ 
ರಾಘವಾಂಕನು ತನ್ನನ್ನು “ಉಭಯಕವಿ ಕಮಲ ರವಿ” ಎ೦ದು ಬಣ್ಣಿಸಿಕೊ೦ಡಿರುವುದು 
ಅ೦ದಿನ ಕನ್ನಡಿಗರಲ್ಲನೇಕರ ಸವ್ಯಸಾಚಿತ್ವಕ್ಕೆ ಉದಾಹರಣೆಯನ್ನು ನೀಡುತ್ತದೆ. ಈಗಲೂ 
ನಮ್ಮಲ್ಲಿ ಬಹುಭಾಷಾವಿದ್ವಾಂಸರೂ ಬಹುಭಾಷಾತಜ್ಞರಾದ ಕವಿಗಳೂ ಇದ್ದಾರೆ. ಅದರಲ್ಲೂ 
ಕನ್ನಡ ಸಂಸ್ಕೃತಗಳ ಸಂಬಂಧವು ಕನ್ನಡ ಮತ್ತು ಇತರ ಭಾಷೆಗಳೊಳಗೆ ಇರುವ 
ಸಂಬಂಧಕ್ಕಿಂತ ಹೆಚ್ಚು ನಿಕಟವಾದುದೆ೦ಂಬುದನ್ನು ಈವರೆಗಿನ ಕನ್ನಡ ಗ್ರಂಥಗಳು 
ಉದಾಹರಿಸುತ್ತವೆ. ಕಾಕುತ್‌ಸ್ಥವರ್ಮನು ಬರೆಯಿಸಿದ ಹಲ್ಮಿಡಿಯ ಶಾಸನವು ಕ್ರಿ.ಶ 
೪೫೦ರದ್ದು. ಅದರಲ್ಲೇ ಕನ್ನಡ ಸಂಸ್ಕೃತ ಪದಗಳ ಸಂಮಿಶ್ರಣವನ್ನು ಕಾಣಬಹುದು. 
ಅದಕ್ಕೂ ಹಿ೦ದಿನ ವಿವಾದಾಸ್ಪದವಾದ ಉದಾಹರಣೆ ಎಂದರೆ ದಿ.ಗೋವಿ೦ದ ಪೈಗಳು 
ದೊರಕಿತೆಂದು ಹೇಳಿದ ಗ್ರೀಕರ ಕನ್ನಡ ಪ್ರಹಸನವೊ೦ದು. ಅದರಲ್ಲೂ ಸಂಸ್ಕೃತಜನ್ಯವಾದ 
ಪದವೊ೦ದೂ ಇಲ್ಲವೆನ್ನಲು ಸಾಧ್ಯವಿಲ್ಲ. ಈ ಅಂಶಗಳನ್ನು ಅವಲೋಕಿಸಿದರೆ ಪದ 
ಭಂಡಾರವು ಅಂದಿನಿಂದಲೇ ಕನ್ನಡ-ಸ೦ಂಸ್ಕೃತಗಳಿಗೆ ಸಾಧಾರಣವಾದ ಅನೇಕಾನೇಕ 
ಪದಗಳಿಂದ ತುಂಬಿತ್ತೆಂದು ದೃಢವಾಗಿ ಅಭಿಪ್ರಾಯಪಡಬಹುದು. “ಗಲ್ಲ” ಎಂಬ ಪದವು 
ಸಂಸ್ಕೃತ-ಕನ್ನಡಗಳೆರಡಕ್ಕೂ ಸಾಧಾರಣ; ಅದರ ಅರ್ಥ ಎರಡು ಭಾಷೆಗಳಲ್ಲೂ “ಕೆನ್ನೆ” 
ಎಂದೇ ಆಗಿದೆ. ಅದೇ ಪ್ರಕಾರ- 


ಸಂಸ್ಕೃತ ಕನ್ನಡ ಸಂಸ್ಕತ ಕನ್ನಡ 
ಗುಂಜಾ ಗುಂಜೆ ರಾಗ ರಾಗ 
ಗೀತಾ ಗೀತೆ ಧಾಟೀ ಧಾಟಿ 
ಗುಣ ಗುಣ ತಾಲ ತಾಳ 
ಮಣಿ ಮಣಿ ಧಾತು ಧಾತು 
ಮಂಚ ಮಂಚ ದೂರ ದೂರ 
ಪಟ್ಟ ಪಟ್ಟ ದಿಕ್‌ ದಿಕ್ಕು 


ಮೇಲ ಮೇಳ ಜನ ಜನ 


* ೮೪೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಲಕ್ಷ ಲಕ್ಷ ಜಾತಿ ಜಾತಿ 
ಕೋಟಿ ಕೋಟಿ ತಪಸ್‌ ತಪಸ್ಸು 
ದೇವ ದೇವ ಜಪ ಜಪ 
ಧರ್ಮ ಧರ್ಮ ಪೂಜಾ ಪೂಜೆ 
ಆತ್ಮ ಆತ್ಮ ಹೋಲೀ ಹೋಳಿ 
ಜೀವ ಜೀವ ಹಠ ಹಟ 
ಪರಮಾತ್ಮ ಪರಮಾತ್ಮ ಕಥೆ ಕತೆ 
ರೂಪ ರೂಪ ಭಂಡ ಭಂಡ 
ರುಂಡ ರುಂಡ 

ಲಕ್ಷಣ ಲಕ್ಷಣ ನೀತಿ ನೀತಿ 


ಎಂಬ೦ತಹ ತತ್ಸಮ ಅಥವಾ ಸಮ ಸಂಸ್ಕೃತಪದಗಳನ್ನು ಪರಿಶೀಲಿಸಿದರೆ ಕನ್ನಡದ 
ಹುಟ್ಟು (ಭೂಲೋಕದಲ್ಲಿ ಮೊದಲಾಯಿತೋ ಸಂಸ್ಕೃತ ಹುಟ್ಟಿದ ಮೇಲಾಯಿತೋ 
ಎ೦ಬ ನಿತ್ಯಸಂದಿಗ್ಗವಾದ ಐತಿಹಾಸಿಕ ಪ್ರಶ್ನೆ ಏಳುತ್ತದೆ. ಸದ್ಯ ದ್ರಾವಿಡರನ್ನು ಮೆಡಿಟರೇನಿಯನ್‌ 
ಜನಾ೦ಗ ಎ೦ದು ಹೇಳುತ್ತಿರುವುದರಿ೦ದ “ಪೆಂಡಿಟರೇನಿಯನ್‌” ಅಥವಾ ಭೂಮದ್ಯ 
ಸಮುದ್ರದ ದ್ರಾವಿಡ ನಾಮಧೇಯ ಯಾವುದಾಗಿತ್ತು? ಎಂದು ಕೇಳಬೇಕಾಗುತ್ತದೆ. 
ಅದಕ್ಕೀಗ ಉತ್ತರ ಸಿಕ್ಕದು. ಸ್ಪತಃ “ದ್ರಾವಿಡ” ಎಂಬ ಪದಕ್ಕೆ “ತಮಿಳ” ಎಂಬ ಅರ್ಥ 
ಮಾತ್ರ ಕನ್ನಡ ನಿಘ೦ಟನಲ್ಲಿದೆ; ''ದ್ರಾವಿಡ”ವನ್ನೂ ಸಂಸ್ಕೃತ ಪದವೆಂದು ತೋರಿಸಲಾಗಿದೆ 
(ಕನ್ನಡ ನಿಘಂಟು-ಮಂಗಳೂರಿನ ಶಾರದಾ ಪ್ರ್ಪಸ್ಲಿನಲ್ಲಿ ೧೯೫೧ರಲ್ಲಿ ಅಚ್ಚಾದದ್ದು ಈ 
ಮಾತಿಗೆ ಆಧಾರ). ಎಲ್ಲರಿಗೂ ಗೊತ್ತಿರುವಂತೆ ಗ್ರಂಥಸ್ಥವಾಜ್ಮಯಗಳಲ್ಲಿ ಯಗ್ವೇದವು ಅತಿ 
ಪ್ರಾಚೀನವಾದದ್ದು-ನಮ್ಮ ದೇಶದಲ್ಲಲ್ಲ-ಇಡಿ ಜಗತ್ತಿನಲ್ಲಿಯೇ. ಹೀಗಿರುವುದರಿ೦ದ ಮತ್ತು 
ನಮ್ಮ ದೇಶದಲ್ಲಿ ಶುದ್ಧ ಆರ್ಯರಾಗಲಿ, ಶುದ್ಧ ದ್ರಾವಿಡರಾಗಲಿ, ಕಾಯೇನ ವಾಚಾ ಮನಸಾ 
ಇಲ್ಲದಿರುವುದರಿಂದ ಸಂಸ್ಕೃತ ಕನ್ನಡಗಳ ಪ್ರತ್ಯೇಕೀಕರಣಕ್ಕೆ ಪ್ರಯತ್ನಿಸುವುದರಿ೦ದ ಕನ್ನಡದ 
ವರ್ತಮಾನ ಸಂಸ್ಕೃತಿಗೆ ಉಂಟಾಗುವ ಹಾನಿ ಅಪಾರ. ಅಲ್ಲದೆ ಅಂಥ ಪ್ರಯತ್ನವು 
ಅಶಕ್ಯವೂ ಹೌದು, ಅನೈಸರ್ಗಿಕವೂ ಹೌದು. ಅಂಡಯ್ಯ ಕೂಡ ತದ್ಭವ (ಪ್ರಾಕೃತ) 
ಪದಗಳನ್ನು ಹೊರಗಿಟ್ಟು ಕನ್ನಡದಲ್ಲಿ ಬರೆಯಲಾರದಾದದ್ದು ಸ್ಪಷ್ಟ ತದ್ಭವಗಳ ಸಂಖ್ಯೆ 
ಕನ್ನಡದಲ್ಲಿ ಅಸಂಖ್ಯಾತವೆಂಬಷ್ಟಿದೆ. ಈ ಬಳಕೆಯನ್ನು ಆಧರಿಸಿದರೆ, ಸಂಸ್ಕೃತದ ಮೂಲ 
ಜ್ಞಾನವಿಲ್ಲದವನು ಕನ್ನಡದಲ್ಲಿ ಎಂದೂ ಪರಿಪೂರ್ಣ ವಿದ್ವಾಂಸ, ಪಂಡಿತ ಎನ್ನಿಸಿಕೊಳ್ಳಲಾರ 
ಎ೦ಬುದು ಖಚಿತವಾಗುತ್ತದೆ. “ಆರತಿ' ಎಂಬ ಪದದ ಮೂಲ "“ಆರಾತ್ರಿಕ” ಎಂಬ 
ಸಂಸ್ಕೃತ ಪದ ಎಂಬುದನ್ನು ಎಷ್ಟು ಜನರು ಬಲ್ಲರು? ಲಂಡ ಎಂಬುದಕ್ಕೆ ಲಡ್ಡೆ 
ಎಂಬುದು ಮೂಲ. “ಹಾಲುಹೈನ” ಎಂಬಲ್ಲಿಯ ಹೈನದ ಮೂಲರೂಪ ಹೈಯಂಗವೀನ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : 


ತದವ ಸಂಸ್ತತ 
ಬ ಕ್ರ 
ಹರೆಯ ಪ್ರಾಯ 
ಬಡ್ಡಿ ವೃದ್ಧಿ 
ಹಚ್ಚಡ ಪ್ರಚ್ಚದ 
ಸೊನ್ನೆ ಶೂನ್ಯ 
ಸೆಜೆ ಶಯ್ತಾ 
ಜ ಜಿ 
ಸಲಾಕೆ ಶಲಾಕಾ 
ಸನ್ನೆ ಸಂಜ್ಞಾ 
ಸಂಚಕಾರ ಸತ್ಯಂಕಾರ 
ಸಿಕ್ಕ ಶಿಕ್ಯ 
ರನ್ನ ರತ್ನ 
ಜೋಗಿ ಯೋಗಿ 
ಸಂಜೆ ಸಂಧ್ಯಾ 
ಮುತ್ತು ಮುಕ್ತಾ 
ಮಸಿ ಮಷೀ 
ಮಲ್ಲಿಗೆ ಮಲ್ಲಿಕಾ 
ಮನ್ನಣೆ ಮಾನನ 


ಸಂಪುಟ - ೩ : ವಿಚಾರ 


ಚಕ್ಕುಲಿ 
ಸಕ್ಕರೆ 
ಬೆತ್ತ 
ಬಸವ 
ಬೇತಾಳ 
ವೇಳೆ 
ಬೀದಿ 
ಬಾಲ 
ತ್ತಿ 
ಬುತ್ತಿ 
ಭಿಡೆ 
ಕ್ಕೆ 
ಭತ್ತ 
ಪಯಣ 


ಆಣ 
ಹಣತೆ 


೮೪೧ * 


ಸಂಸ್ಕೃತ 
ಶಷ್ಕುಲೀ 
ಶರ್ಕರಾ 
ವೇತ್ರ 
ವೃಷಭ 
ವೇತಾಲ 
ವೇಲಾ 
ವೀಥೀ 
ವಾಲ 
ವರ್ತಿ 
ಭುಕ್ತಿ 
ವ್ರೀಡಾ 
ಭಿಕ್ಷಾ 
ಭೃತ್ಯಾ 
ಪ್ರಯಾಣ 
ಆಜ್ತಾ 


ಇ 
ಪ್ರಣೀತಾ 


ಎಂಬಂತಹ ತದ್ಭವಗಳು ಅನೇಕಾನೇಕ. ಹಾಗೆಯೇ ಇಂಗ್ಲೀಷಿನಿ೦ದ 1೫001013 


ಸಂಸ್ಕೃತ 
ಮೂಷಕವಾಹನ 
ಕ್ಲಿರೋದತನಯಾ 
ಫಾಲಾಕ 

ಉೈ 
ಗೋಪಾಲ 
ಶಕ್ರಚಾಪ 
ಪಂಕಜ 
ಗಂಧವಹ 


ಕನ್ನಡ 
ಪೂಗೋಲ 
ಇಲಿದೇರ 
ಇಂಗಡಲಣುಗಿ 
ಪಣೆಗಣ್ಣ 
ತುರುವಳ 
ಇಂದಿರವಿಲ್‌ 
ಕೆಸರ್ಮಲ್ಲಿಗೆ 
ಕಂಪುವಳ 


ಎಂಬುದನ್ನು ಮಾಧ್ಯಮ ಎಂದು ಪರಿವರ್ತಿಸಿಕೊಂಡ ಬಗೆಯೂ ಕನ್ನಡದಲ್ಲಿ ಹೇರಳವಾಗಿದೆ. 


ಅರ್ಥ 
ಮನ್ಮಥ 
ಗಣಪತಿ 
ಲಕಿ 

೮ 
ಶಿವ 
ದನಗಾಹಿ 
ಕಾಮನಬಿಲ್ಲು 
ತಾವರೆ 


ಗಾಳಿ 


* ೮೪೨ 


ತಾರಾಪಥ 
ಚತುರ್ಮುಖ 
ಷಣ್ಮುಖ 
ಕಮಲಾಕ 

ಉೈ 
ಪಕಿರಾಜ 

ಉೃ 

ತಾರಾನಾಥ 
ಕಮಲಮಿತ್ರ 
ಹೈಮವತೀ 
ಘನೋಪಲ 


ಫಲಿತರಸಾಲ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾ 


ಮೀಂಬಟ್ಟೆ 
ನಾಲ್ಕೊಗ 
ಆರುಮೊಗ 
ತಾವರೆಗಣ್ಣ 

ಣಿ 
ಪಕ್ಕಿಗಳಾಣ್ಯ 

[2 
ಮೀಂಗಳೆರೆಯ 
ತಾವರೆಗೆಳೆಯ 
ಐಕಿಲ್ವೆಟ್ಟಣುಗಿ 
ಮುಗಿಲಲ್ಲು 

(ಯೃ ೧೧ 

ಬಂದಮಾವು 


ಸಂಪುಟ - ೩ : ವಿಚಾರ 


ಆಕಾಶ 


ತ್ರೆ ಕ್ರ (ಲಿ 
22.8೩ 


ಹಾ 
ಜಿ 


ರು 
೦ 


ಇ. 
(೭ 


ಸೂರ್ಯ 

ಪಾರ್ವತಿ 

ಆಲಿಗಲ್ಲು 

ಹಣ್ಣಾದ ಮಾವಿನಮರ 


೮೪೩ * 


೧ 


ಸಂಸ್ಕತ-ಕನ್ನಡಗಳ ಕಾವ್ಯಸಂಬಂಧ 


ಸಂಸ್ಕೃತದಲ್ಲಿರುವ ಕಾವ್ಯಗಳಿಂದ ಕಥಾವಸ್ತುಗಳನ್ನು ಆಯ್ದುಕೊಂಡು ಸ್ವಪ್ರತಿಭೆಯಿಂದ 
ತಕ್ಕ ಬದಲಾವಣೆಗಳನ್ನು ಮಾಡಿಕೊಂಡು, ನವ್ಯತೆಯನ್ನು ಮೆರೆದ ಕನ್ನಡ ಕವಿಗಳು 
ಸ್ತುತ್ಕರು. ಅಂಥ ಕವಿಗಳ ಕಾವ್ಯಗಳ ಪಟ್ಟಿ ದೊಡ್ಡದು. ಅಚ್ಚ ಗನ್ನಡ ಕವಿಗಳೆಂದು 
ಹೇಳಲ್ಪಟ್ಟಿರುವ ಹರಿಹರ-ರಾಘವಾ೦ಕರು ಸಹ ಈ ಬಗೆಯಿಂದಲೇ ಪ್ರಸಿದ್ಧರಾಗಿದ್ದಾರೆ. 
ಹರಿಹರನು “ಗಿರಿಜಾ ಕಲ್ಯಾಣ”ದ ಕಥೆಗೆ ಕಾಳಿದಾಸನ “ಕುಮಾರ ಸಂಭವ''ವನ್ನು 
ಆಶ್ರಯಿಸಿದನೆ೦ದಮೇಲೆ ಹೆಚ್ಚಿಗೆ ಹೇಳಬೇಕಾದುದೇನಿದೆ? ಆದರೂ ಪ್ರಸ್ತುತ ಪ್ರಸಂಗದಲ್ಲಿ 
ಒ೦ದು ಚಿಕ್ಕ ಐತಿಹಾಸಿಕ ವಿವರಣೆಯನ್ನು ಕೊಡಬೇಕಾಗಿದೆ. 


ಉಪಲಬ್ಧ ಕನ್ನಡ ಮಹಾಕಾವ್ಯಗಳಲ್ಲಿ ಆದಿಪಂಪನ "'ವಿಕ್ರಮಾರ್ಜುನ ವಿಜಯವು” 
ಗಣ್ಯವಾದದ್ದು. ಇದರಲ್ಲಿ ಕವಿಯು ಪಾ೦ಡವರ ಜನನದಿಂದ ಕೌರವರ ವಧೆಯವರೆಗೆ 
ಸಂಸ್ಕೃತದಲ್ಲಿರುವ ವೇದವ್ಯಾಸ ಕೃತವಾದ ಮಹಾಭಾರತದ ಕಥೆಯನ್ನು ಸಂಕ್ಷೇಪವಾಗಿ 
ಹೇಳಿ ಕೊನೆಯಲ್ಲಿ ಅರ್ಜುನನಿಗೆ ಪಟ್ಟಾಭಿಷೇಕವಾದಂತೆ ವರ್ಣಿಸಿದ್ದಾನೆ. ಮಹಾಭಾರತದಲ್ಲಿ 
ಕೌರವರ ವಧೆಯ ಅನಂತರ ಪಟ್ಟಾಭಿಷೇಕವಾದದ್ದು ಧರ್ಮರಾಯನಿಗೆ, ಅದರ 
ಅಷ್ಟಾದಶಪರ್ವಗಳ ಪ್ರಧಾನ ರಸವು ಶಾಂತ. ಇದರ ೧೪ ಆಶ್ವಾಸಗಳ ಮುಖ್ಯ ರಸವು 
ವೀರ. ಇದರಲ್ಲಿ ಕೃಷ್ಣನಿಗಿಂತ ಅರ್ಜುನ ಮುಖ್ಯ; ಅವನೇ ಕಥಾ ನಾಯಕ. ಎಲ್ಲ 
ಕವಿಗಳೂ ಇಂಥ ಬದಲಾವಣೆಯನ್ನು ಮಾಡಿಲ್ಲ. ರಾಘವಾಂಕನ ಶಿವಭಕ್ತಿಯು 
ಹರಿಶ್ಚಂದ್ರೋಪಾಖ್ಯಾನವನ್ನಾಧರಿಸಿ ಬರೆದ “ಹರಿಶ್ಚಂದ್ರಕಾವ್ಯ''ದಲ್ಲಿ ಹರಿಶ್ಚಂದ್ರನನ್ನೇ ಕಥಾ 
ನಾಯಕನನ್ನಾಗಿ ಉಳಿಸಿಕೊಳ್ಳಲು ವಿಘ್ನವಾಗಲಿಲ್ಲ. ಪಂಪನೊಡೆಯ ಅರಿಕೇಸರಿಯನ್ನು 
ಅರ್ಜುನನಲ್ಲಿ ಏಕೀಕರಿಸಿದ್ದರಿಂದ ಪಂಪ ಭಾರತಕ್ಕೆ ಅರ್ಜುನನೇ ಕಥಾನಾಯಕನಾಗ- 
ಬೇಕಾಯ್ತು ಈತನ ಕಾಲ ಸುಮಾರು ಕ್ರಿಶ ೯೪೧. 


ಸುಮಾರು ಕ್ರಿ.ಶ ೯೯೦ ರಲ್ಲಿದ್ದ ೧ನೆಯ ನಾಗವರ್ಮನು “ಕರ್ಣಾಟಕ 
ಕಾದಂಬರಿಯನ್ನು ಬಾಣಭಟ್ಟನ ಸಂಸ್ಕತ “ಕಾದಂಬರಿ”ಯನ್ನು ಆಧರಿಸಿ ಬರೆದನು. 
ವರ್ಣನ ವಿಸ್ತಾರದಲ್ಲಿ ಪಂಪನಂತೆಯೇ ಇವನು ಮೂಲಕ್ಕಿಂತ ಕಡಿಮೆಯನ್ನೇ 
ಮಾಡಿದನೆನ್ನಬಹುದು. ಅವನ ಸ್ಪತಂತ್ರ ಶೈಲಿ ಗಾ೦ಭೀರ್ಯ ಇವನಿಗಿಲ್ಲ; “ವಿಕ್ರಮಾರ್ಜುನ 


* ೮೪೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವಿಜಯ”ದಂತೆಯೇ ಇದೂ ಚಂಪೂ ಕಾವ್ಯ. ಇವನಿಗಿಂತ ಹಿ೦ದಿದ್ದ ಮಹಾಕವಿ ದಂಡಿಯು 
ಚಂಪೂಲಕ್ಷಣವನ್ನೇನೋ ಹೇಳಿದ್ದನು. ಆದರೆ ಕಾಲಕ್ರಮದಲ್ಲಿ ಉತ್ತಮ ಚಂಪೂ ಕಾವ್ಯ 
ಸಿಗುವುದು ಕನ್ನಡದಲ್ಲೇ. ಕಥಾವಸ್ತು ಮೂಲ ಕಾದಂಬರಿಯದು. ವರ್ಣನಾದಿ ಉಳಿದ 
ಅಂಗಗಳು ನಾಗವರ್ಮನವು ಎನ್ನಬಹುದು. 


ಕನ್ನಡ ಮಹಾಕವಿ ರನ್ನನ ಕಾಲ ಕ್ರಿಶ ೯೯೩. ಈತನ ಪ್ರಸಿದ್ಧಿಗೆ ಇವನು ಬರೆದ 
“ಸಾಹಸಭೀಮವಿಜಯ” ಅಥವಾ “ಗದಾಯುದ್ಧ”ವೆಂಬ ಗದ್ಯ ಪದ್ಯಮಯ ಚ೦ಪೂಕಾವ್ಯವೇ 
ಕಾರಣ. ಇದರ ವಸ್ತುವನ್ನು ವೇದವ್ಯಾಸನ ಮಹಾಭಾರತದಿಂದ ತೆಗೆದುಕೊಳ್ಳಲಾಗಿದೆ. 
ಈತನೂ ಪಂಪನಂತೆಂತೇ ರಸೋಚಿತವಾದ ಬದಲಾವಣೆಗಳನ್ನು ಅಲ್ಲಲ್ಲಿ 
ಮಾಡಿಕೊಂಡಿದ್ದಾನೆ. ಇದರಲ್ಲಿ ಭೀಮಸೇನನೇ ಕಥಾನಾಯಕ. ಇದರ ಪ್ರಧಾನ ರಸವೂ 
ವೀರವೇ. ಭೀಮನಿಗೆ ಯುದ್ಧ ಮಾಡಲಿರುವ ಧರ್ಮ ಬಲವು ಕೌರವನಿಗಿಲ್ಲ. ಆದರೂ 
ಈ ಕವಿಯು ಕೌರನ ಕೆಲ ಸದ್ಗುಣಗಳನ್ನೂ ಭೀಮನ ರೌದ್ರವನ್ನೂ ಎತ್ತಿ ಒತ್ತಿ ಹೇಳಿದ್ದಾನೆ. 
ಈ ಕವಿಯು ಕನ್ನಡ ಕಾವ್ಯದ ವಾಕ್‌ ಪ್ರೌಢಿಯನ್ನೂ ಗೌರೀ ಶಂಕರ ಶಿಖರಕ್ಕೇರಿಸಿದ್ದಾನೆ. 
ನಿಷ್ಪತ್ತಪಾತ ವಿಮರ್ಶಕರಾರೂ ಇದನ್ನು ಅನುಮೋದಿಸದಿರರು. ರನ್ನಗನ್ನಡವೆಂದರೆ ರನ್ನಗನ್ನಡ. 
ಕುಮಾರ ವ್ಯಾಸನ ಕನ್ನಡ ಎಷ್ಟೇ ಓಜೋಗುಣಯುಕ್ತವಾಗಿದ್ದರೂ ಈತನ ಕನ್ನಡದ 
ಓಜಸ್ಸಿನ ಅಚ್ಚುಕಟ್ಟುತನಕ್ಕೆ ಸರಿದೊರೆಯಾಗಲಾರದು. ರಾಘವಾಂಕನ ಭಾಷಾ ಶುದ್ಧಿ 
ಭಾಷಾ ಪರಿಪಕ್ಕತೆಗಳಿಗೆ ಇವನೇ ಮೇಲ್ಪಂಕ್ತಿ ಹಾಕಿಕೊಟ್ಟನೆನ್ನಬಹುದಾಗಿದೆ. ರನ್ನನ ಶೀವಿಯೇ 
ಠೀವಿ; ಅವನ ರೀತಿಯೇ ರೀತಿ. ಈತನ ಕನ್ನಡ ಕನ್ನಡಸರಸ್ವತಿಯ ಮೂಗುತಿಯೆನ್ನಬಹುದು. 
ಮುದ್ದಣ ಆಮೇಲೆ ಹೇಳಿದ ಕರ್ಮಣಿ ಸರದೊಳ್‌ ಚೆ೦ಂಬವಳಮಂ ಕೋದಂತೆ ತತ್ತಮಗಳನ್ನು 
ತದ್ಭವ ದೇಶ್ಯಗಳೊಡನೆ ಇವನು ಬೆಸೆದಿದ್ದಾನೆ. 


ಆಮೇಲೆ ಸುಮಾರು ಕ್ರಿಶ ೧೧೦೦ರಲ್ಲಿದ್ದ ನಾಗಚ೦ದ್ರನು ಬರೆದ “ರಾಮಚಂದ್ರ 

ಚರಿತ ಪುರಾಣ” ಎ೦ಬ ಚಂಪೂ ಮಹಾಕಾವ್ಯವು ಪ್ರಸಿದ್ಧ. ಇದರ ವಸ್ತು ವಾಲ್ಮೀಕಿಯು 
ಸಂಸ್ಕೃತದಲ್ಲಿ ಬರೆದ ಶ್ರೀಮದ್ರಾಮಾಯಣ ಮಹಾಕಾವ್ಯದಿ೦ದ ಆಯ್ದುಕೊಂಡದ್ದು. ಇಲ್ಲಿಯೂ 
ಕವಿಯು ಸ್ವಪ್ರಿಯ ಸಂದರ್ಭಗಳಿಗೆ ಉಚಿತವಾದ ವಸ್ತು, ಪಾತ್ರ, ಸನ್ನಿವೇಶಗಳ 
ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾನೆ. ಶ್ರೀ ರಾಮಚಂದ್ರನಿಲ್ಲಿ ಕಥಾನಾಯಕ ಮತ್ತು 
ರಾವಣನು ಪ್ರತಿನಾಯಕ. ರನ್ನನ ಕೌರವನಂತೆ ಅಭಿನವ ಪಂಪನೆಂದು ಬಿರುದು ಪಡೆದ 
ಈ ಕವಿಯ ರಾವಣನು ತನ್ನ ಸ್ವಭಾವದಲ್ಲಿ ಆದಿಯಿಂದ ಅಂತ್ಯದವರೆಗೂ ಜನ್ಮತಃ ದುಷ್ಟ 
ಎನ್ನಿಸುವುದಿಲ್ಲ. ಇದು ಈ ಕವಿ ತೋರಿಸಿದ ದೊಡ್ಡ ವೈಶಿಷ್ಟ್ಯ ಈ ಚಂಪುವಿನ ೧೬ 
ಆಶ್ವಾಸಗಳೂ ಹಿಂದೆ ಹೇಳಿದ ಮಹಾಕಾವ್ಯಗಳಂತೆಯೇ. 

ಪರಮಬ್ರಹ್ಮಶರೀರ ಪುಷ್ಟಿ ಜನತಾಂತರ್ದೃಷ್ಟಿ ಕೈವಲ್ಯಭೋ 

ಧರಮಾ ಮೌಕ್ತಿಕ ಹಾರಯಷ್ಪಿ ಕವಿತಾವಲ್ಲೀ ಸುಧಾವೃಷ್ಟಿ ಸ। 

ರ್ವರಸೋತ್ಪಾದ ನವೀನ ಸೃಷ್ಟಿ ಬುಧಹರ್ಷಾಕೃಷ್ಟಿ ಸರ್ವಾಂಗ ಸುಂ 

ದರಿ ವಿದ್ಯಾನಟಿ ನಾಟ್ಯಮಂ ನಲಿಗೆ ಮತ್ಯಾವ್ಯಸ್ಥಲೀ ರಂಗದೊಳ್‌॥ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೪೫ * 


ಎಂಬುದು ಕನ್ನಡದ ಪ ಪ್ರಸಿದ್ಧ ಕವಿಗಳೆಲ್ಲರ ಆದರ್ಶ ಎಂದರೆ ತಪ್ಪಾಗದು. ಈ 
ಆದರ್ಶವನ್ನು ಮೊದಲ ಬಾರಿಗೆ "ಇಗ್ಗಡಿಸಿದ ಶ್ರೇಯಸ್ಸು ನಾಗಚ೦ದಿಗೆ. ಸಲ್ಲುತ್ತದೆ. 
ಕುಮಾರವ್ಯಾಸನು “ತಿಣುಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲಿ” 
ಎಂದು ದ ಮೇಲೂ ರಾಮಾಯಣವನಾ ಧರಿಸಿದ ಕನ್ನಡ ಕಾವ್ಯ ಗಳು ಹೊರಬಿದ್ದದ್ದು 
ರಾಮಾಯಣವನ್ನು ಹೊಸ ಹೊಸದಾಗಿ ಆಕರ್ಷಕತೆಯಿಂದ ಹೇಳುವ ಕನ್ನಡ ಪತಿಭೆಗೆ 
ನಿದರ್ಶನ. ಆದುದರಿಂದ ಸಂಸ್ಕೃತಕವಿ ವಾಲ್ಮಿಕಿ ಕನ್ನಡಿಗನೇ ಆಗಿದ್ದಿರಬಹುದೋ ಏನೋ 
ಎ೦ದು ಯಾರಾದರೂ ಇನ್ನು ಮುಂದೆ ಸ೦ಶೋಧಿಸಿ ಹೇಳಿದರೆ ಆಶ್ಚರ್ಯವಾಗದು. 


ಸುಮಾರು ಕ್ರಿಶ ೧೧೪೦ ರಲ್ಲಿದ್ದಿರಬಹುದಾದ ಕನ್ನಡಕವಿ ಕರ್ಣಪಾರ್ಯನು ಬರೆದ 
“ನೇಮಿನಾಥ ಪುರಾಣ''ದಲ್ಲಿ ಕೃಷ್ಣಾವತಾರದ ಕಥೆಯೂ ಪಾಂಡವರ ಕಥೆಯೂ ಭಾರತ 
ಯುದ್ಧದ ಕಥೆಯೂ ಬಂದಿವೆ. ಈ ಕಥೆಗಳ ಮೂಲ ಆಕರಗಳು ಸಂಸ್ಕೃತದಲ್ಲಿದ್ದದ್ದು 
ಸುಪ್ರಸಿದ್ಧ, ಕ್ರಿ.ಶ ೧೧೪೫ರಲ್ಲಿದ್ದಿರಬಹುದಾದ ದುರ್ಗಸಿ೦ಂಹನೆಂಬ ಕನ್ನಡ ಕವಿಯು 
ಸಂಸ್ಕೃತ ಪಂಚತಂತ್ರವನ್ನಾಧರಿಸಿ ಪದ್ಮಕಾವ್ಯವನ್ನು ಬರೆದನು. ಇದರ ರೂಪವೂ ಚಂಪುವೇ. 
ಈತನಾದರೂ ವಸುಭಾಗ ಭಟ್ಟನ ಮೂಲ ಕೃತಿಯನ್ನು ಸಂಸ್ಕೃತದಿಂದ ತೆಗೆದುಕೊಂಡು 
ಕನ್ನಡದಲ್ಲಿ ಹೊಸತಾಗಿ ತೋರುವಂತೆ ರಚಿಸಿದನು. ಕ್ರಿ.ಶ ೧೧೬೦ರಲ್ಲಿದ್ದ ಚೆನ್ನಬಸವಕವಿ 
ಬರೆದ ರುದ್ರಭಾರತದಲ್ಲಿ ನಡುನಡುವೆ ಸಂಸ್ಕೃತದಿಂದ ತೆಗೆದುಕೊಂಡು ಕನ್ನಡದಲ್ಲಿ 
ಹೊಸತಾಗಿ ತೋರುವಂತೆ ರಚಿಸಿದನು. ಕ್ರಿಶ ೧೧೬೦ರಲ್ಲಿದ್ದ ಚೆನ್ನಬಸವಕವಿ ಬರೆದ 
ರುದ್ರಭಾರತದಲ್ಲಿ ನಡುನಡುವೆ ಸಂಸ್ಕೃತ ಶ್ಲೋಕಗಳು ಉದಾಹೃತವಾಗಿರುವುದು 
ರಾಘವಾಂಕನು ತಾನು “ಉಭಯ ಕವಿ ಕಮಲ ರವಿ” ಎಂದು ಕೊಂಡದ್ದನ್ನು ನೆನಪಿಗೆ 
ತರುತ್ತದೆ. ನಮ್ಮ ಕನ್ನಡ ಕವಿಗಳನೇಕರು ಈವರೆಗೂ ಸಂಸ್ಕೃತ ಕನ್ನಡಗಳೆರಡನ್ನೂ 
ಬಲ್ಲವರಾಗಿದ್ದಾರೆ ಎಂಬುದು ಅವರ ಕನ್ನಡ ಶೈಲಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. 
ಡಾ.ಕೆ.ವಿ.ಪುಟ್ಟಪ್ಪನವರ ಹಾಗೂ ಕವಿ ಪು.ತಿ.ನರಸಿ೦ಹಾಚಾರ್ಕರ ಕೃತಿಗಳನ್ನು ಓದಿ ಈ 
ಮಾತಿಗೆ ನಿದರ್ಶನಗಳನ್ನು ಕಂಡುಕೊಳ್ಳಬಹುದು. ೧೧೭೦ರಲ್ಲಿದ್ದ ನೇಮಿಚ೦ದ್ರನು ಬರೆದ 
“ಲೀಲಾವತಿ” ಎಂಬ ಕಾವ್ಯವು ಕಥಾನಿರೂಪಣೆಯಲ್ಲಿ ಸುಬಂಧು ಸಂಸ್ಕೃತದಲ್ಲಿ ಬರೆದ 
“ವಾಸವದತ್ತೆಗ'ಯ ಕಥೆಯನ್ನು ಹೋಲುತ್ತದೆ. 

ಕ್ರಿಶ ೧೧೬೫ರಲ್ಲಿದ್ದ ರಾಘವಾ೦ಕನೆಂಬ ಪ್ರಸಿದ್ಧ ಕವಿಯು ಬರೆದ ವಾರ್ಧಕ 
ಷಟ್‌ಪದಿಯ "ಹರಿಶ್ಚಂದ್ರ ಕಾವ್ಯ” ಎಂಬ ಮಹಾಕೃತಿಗೆ ಸಂಸ್ಕೃತದ ಹರಿಶ್ಚಂದ್ರೋ 
ಪಾಖ್ಯಾನ”ವು ಆಧಾರ. ಅವನ ಕನ್ನಡ ಬಹಳ 16100800 ಚ  ಮೇಳನುಡಿಗಳಿಂದ 
ಕೂಡಿದ್ದು ಎಂದು ಹೆಸರಾಗಿದೆ. ಆದರೂ ಅವನ ಕಾವ್ಯದ ಮೊದಲನೆಯ ಪದವು 
“ಶ್ರೀಪತಿಗೆ” ಎ೦ಬುದಾಗಿದೆ. “ಶ್ರೀಪತಿಗೆ ಸೊಬಗನ್‌” ಎ೦ದು ಅವನು ಆರಂಭಿಸಿದಂತೆಯೇ 
ಆ ಪದ್ಯದಲ್ಲಿ (ಇಡಿ ಕಾವ್ಯದಲ್ಲಿರುವಂತೆ) ೧೦೦ಕ್ಕೆ ೫೦ರಷ್ಟು ತತ್ಸಮ ಅಥವಾ ಸಂಸ್ಕ ತ 
ಪದಗಳನ್ನು ಬಳಸಿದ್ದಾನೆಂದು ಧಾರಾಳವಾಗಿ ಹದು, ಅವನು ತನ್ನನ್ನು ಬಟ 
ಕವಿ ಕಮಲ ರವಿ” ಎಂದು ಹೇಳಿಕೊಂಡಿರುವುದನ್ನು ಪರಾಮರ್ಶಿಸಿದರೆ ಸಂಸ್ಕೃತದಲ್ಲಿಯೂ 


* ೮೪೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅವನು ಕಾವ್ಯವನ್ನು ರಚಿಸಿರಬಹುದೆ೦ದು ಭಾಸವಾಗುತ್ತದೆ. ಹರಿಶ್ಚಂದ್ರ ಕಾವ್ಯದ ಒಂದು 
ಪ್ರತಿಯ ಆದಿಭಾಗದಲ್ಲಿರುವ ಗದ್ಯವು ಇಂತಿದೆ. 


“ಇದು ಸಮಸ್ತಕಳಾಧರ ಕ್ರಮನಿಷ್ಠ ಸಂಕ್ರ೦ದನಾದಿ ಸುರನಿಕರ ಮಣಿಮಕುಟ 
ಮಯೂಖ ಮಾಲಾಪುಂಜ ರಂಜಿತ ಚರಣ ಕಿ೦ಜಲ್ಕ ಮಂಜರೀ ಪಿ೦ಜರಿತ ದಿಶಾವಲಯಂ 
ಸಕಲದೈವ ದೀಕ್ಷಾಕರ್ತೃ ನಿಖಿಲದೈವ ರಕ್ಷಾದಕ್ಷ ದೈನ್ಯದೈವ ಶರಣಾಗತ ವಜ್ರಪ೦ಜರ 
ದರ್ಷಿಷ್ಠ ದೈವಸರ್ಪ ಮಯೂರ ಗರ್ವಿತಗರ್ವಶಾಪಹರಣ ಸಮಸ್ತ ದೈವ 
ಸಾರ್ವಭೌಮನೆನಿಪ ಪ೦ಂಪಾಧೀಶ್ವರ ವಿರೂಪಾಕ್ಷ ವರ್ಣನಮಾಗೆ ಸರಸಕವಿ ಸಾರ್ವಭೌಮ೦ 
ಚತುರ ಕವಿ ಚತುರ್‌ ಮುಖಂ ಭಾವಕವಿ ಭಾಳಲೋಚನಂ ವರ್ಣಕ ಕವಿ ವರ್ಣಾವತಂಸ೦ 
ವಸ್ತುಕ ಕವಿ ಮಸ್ತಕ ನ್ಯಸ್ತಹಸ್ತ೦ ಅದಟಕವಿ ಮಾನಮರ್ದನಂ೦ ಗರ್ವಿತಕವಿ ಗಿರಿವಜ್ರದಂಡ೦ 
ಉಭಯಕವಿ ಶರಭ ಭೇರುಂಡ೦ ವರ್ತಮಾನಕವಿ ವೇಶ್ಯಾಭುಜಂಗ೦ ಕರ್ಣಾಟಕಾವ್ಯ 
ಲಕ್ಷಣದೀಕ್ಷಾಚಾರ್ಯಂ ಶಿವಯೋಗ ಚಕ್ರೇಶ್ವರ ಲೋಕಾರಾಧ್ಯ ಸಾಕಾರ ಸುಧರ್ಮ 
ಮರ್ತ್ಯಲೋಕದ ಮಹಾದೇವನೆನಿಪ ಹಂಪೆಯ ಹರಿಹರ ದೇವರ ಕುಮಾರನೆನಿಪ 
ಉಭಯಕವಿ ಕಮಲಾದಿತ್ಯ ಹ೦ಪೆಯ ರಾಘವಾಂಕ ವರ್ಣನವಪ್ಪ ಹರಿಶ್ಚಂದ್ರ ಪ್ರಬ೦ಧಂ” 

ಮತ್ತೊಂದು ಪ್ರತಿಯ ಗ್ರಂಥಾಂತ್ಕದಲ್ಲಿ ಈ ಗದ್ಯವಿದೆ. 

“ಇಂತೀ ಪಂಪಾಪುರದ ವಿರೂಪಾಕ್ಷಲಿಂಗದಾ ಚರಣ ನೀರಜ ಗಂಧಸಿಂದೂರ 


ಪಾವನ ಭ್ರಮರನೆನಿಪ ಅದಟಕವಿ ಚೌದಂತ ಹಂಪೆಯ ರಾಘವಾಂಕ ವಿರಚಿತಮಪ್ಪ 
ಹರಿಶ್ಚಂದ್ರ ಚಾರಿತ್ರದೊಳ್‌”' 


“ಇವನ ಪ್ರಬ೦ಧವು ಪ್ರೌಢವಾಗಿಯೂ ಅರ್ಥಗಾಂಭೀರ್ಯವುಳ್ಳದಾಗಿಯೂ ದೇಶ್ಯ 
ಪದ ಭೂಯಿಷ್ಯವಾಗಿಯೂ ಇದೆ. ಷಟ್ಪದಿ ಗ್ರಂಥಗಳನ್ನು ಬರೆವುದಕ್ಕೆ ಈತನೇ 
ಆದಿಕವಿಯೆಂದು ವೀರಶೈವರ ಗ್ರಂಥಗಳಲ್ಲಿ ಹೇಳಿದೆ” ಎಂದವರು ಪ್ರಾಕ್ತನ ವಿಮರ್ಶ 
ವಿಚಕ್ಷಣ ರಾವ್‌ ಬಹಾದೂರ್‌ ಆರ್‌ ನರಸಿಂಹಾಚಾರ್ಯರು. 


ಕ್ರಿಶ ೧೨೦೯ರಲ್ಲಿದ್ದನೆನ್ನಲಾಗಿರುವ ಪ್ರಸಿದ್ಧ ಕನ್ನಡ ಕವಿ ಜನ್ನನು ಬರೆದ “ಯಶೋಧರ 
ಚರಿತೆಳಗೆ ಸಂಸ್ಕೃತದಲ್ಲಿರುವ ವಾದಿರಾಜನ ಯಶೋದಧರಚರಿತೆಯು ಆಧಾರ ಎಂದು 
ಪ್ರೊ ವಿ. ಸೀತಾರಾಮಯ್ಯನವರು ಹೇಳಿದ್ದಾರೆ. ೧೨೫೪ರಲ್ಲಿದ್ದ ಮಹಾಬಲ ಕವಿ ಬರೆದ 
“ನೇಮಿನಾಥ ಪುರಾಣ? ದಲ್ಲಿ ಸಂಸ್ಕೃತ ಮೂಲದ ಹರಿವಂಶ ಕುರುವ೦ಶಗಳ ಕಥೆಗಳನ್ನು 
ಹೇಳಲಾಗಿದೆ. ೧೨೭೫ರಲ್ಲಿದ್ದ ಕನ್ನಡ ಕವಿ ಕುಮುದೇಂದುವು “ಕುಮುದೇಂದು 
ರಾವರಾಂತುಂಣ''ವನ್ನೂ ೧೩೦೦ರಲ್ಲಿದ್ದ ಚೌಂಡರಸನು *ಅಬಿನವ 
ದಶಕುಮಾರಚರಿತೆ”ಯನ್ನೂ ಬರೆದರು. ಈ ಎರಡರಲ್ಲೂ ಮೂಲ ಸಂಸ್ಕೃತ ಗ್ರಂಥಗಳಲ್ಲಿಲ್ಲದ 
ಕನ್ನಡ ನವ್ಯತೆ ಇರುವುದು ಸಹಜವಾಯಿತು. ೧೪೧೦ರಲ್ಲಿದ್ದ ದೇವ ರಾಜನೆಂಬ ಕನ್ನಡ 
ಕವಿಯು ಸಂಸ್ಕೃತದ ಅಮರುಕ ಶತಕದ ಭಾಷಾ೦ತರವನ್ನು ಪರಿವರ್ಧಿನೀ ಷಟ್ಪದಿಯಲ್ಲಿ 
ಮಾಡಿದನು. ೧೪೨೪ರ ಕಾಲದ ಭಾಸ್ಕರ ಕವಿಯು ೧೦೦೦ ಭಾಮಿನೀಷಟ್ಟದಿಗಳುಳ್ಳ 
೧೮ ಸಂಧಿಗಳಲ್ಲಿ ವಾದೀಭಸಿ೦ಹಸೂರಿ ಸಂಸ್ಕೃತದಲ್ಲಿ ರಚಿಸಿದ್ದ “ಜೀವಂಧರ ಚರಿತೆಯನ್ನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೪೭ * 


ಚೆನ್ನಾಗಿ ಕನ್ನಡಿಸಿದನು. ೧೩ನೆಯ ಶತಮಾನಕ್ಕೆ ಸ್ವಲ್ಪ ಹಿ೦ದೆ ಅಥವಾ ಮುಂದೆ ಇದ್ದನೆನ್ನಲಾದ 
ಕುಮಾರವ್ಯಾಸನು ಸಂಸ್ಕೃತಭಾರತದ ಮೊದಲ ೧೦ ಪರ್ವಗಳನ್ನು ಯಥೋಚಿತ 
ಬದಲಾವಣೆಗಳೊಡನೆ, ಕೃಷ್ಣನ ಪಾತ್ರಕ್ಕೆ ಅತಿಪ್ರಾಧಾನ್ಯವನ್ನು ಕೊಟ್ಟು ಭಾಮಿನೀ ಷಟ್ಪದಿಯಲ್ಲಿ 
ಬರೆದದ್ದು ಸುಪ್ರಸಿದ್ಧ. ಅವನಿಗೆ ಸಮಕಾಲೀನ ಎನ್ನಬಹುದಾದ ಬತ್ತಲೇಶ್ವರ ಕವಿಯು 
ಭಾಮಿನೀಷಟ್ಟದಿಯಲ್ಲಿ “ಕೌಶಿಕ ರಾಮಾಯಣಳ?ವೆಂಬ ರಾಮಾಯಣವನ್ನು ಬರೆದು 
ಪ್ರಸಿದ್ಧನಾದನು. ಈ ಇಬ್ಬರ ಕನ್ನಡ ಶೈಲಿಗಳೂ ನಡುಗನ್ನಡದ ಮೂಲಕ ಹಳಗನ್ನಡದ 
ಮೇರು ಕೃತಿಗಳ ಪ್ರಭಾವವನ್ನು ಬೀರುತ್ತವೆ. ವಾಲ್ಮೀಕಿ ರಾಮಾಯಣದ ಕಥೆಯೇ ಬತ್ತಲೇಶ್ವರ 
ರಾಮಾಯಣಕ್ಕೂ ಆಧಾರ. ಈತನೂ ಕುಮಾರ ವ್ಯಾಸನಂತೆಯೇ ಸಂಸ್ಕೃತದಲ್ಲಿರುವ 
ಮೂಲ ಗ್ರಂಥವನ್ನು ಭಾಷಾ೦ತರ ಮಾಡಲು ಹೋಗದೆ ತನ್ನದೇ ಆದ ವಾಕ್‌ಪ್ರೌಢಿಯಿಂದ 
ಕಾವ್ಯರಚನೆ ಮಾಡಿದನು. ೧೫ನೆಯ ಶತಮಾನದಲ್ಲಿ ನಾರಾಯಣ ಎಂಬ ಕನ್ನಡ 
ಕವಿಯು ಸಂಸ್ಕೃತ ಭಾಗವತ ಮಹಾಪುರಾಣದ ತಾತ್ಪರ್ಯವನ್ನು ನಿರೂಪಿಸುವ “ಭಾಗವತ 
ಸಂಹಿತಾರ್ಥ” ಎಂಬ ಗದ್ಯಕಾವ್ಯವನ್ನು ಬರೆದನು. ಅದೇ ಶತಮಾನದಲ್ಲಿ ನರಹರಿ 
ಎಂಬ ಕನ್ನಡ ಕವಿಯು ತೊರವೆ ರಾಮಾಯಣವನ್ನು ಬರೆದು `ಕುಮಾರವಾಲ್ಮೀಕಿ' 
ಎಂದು ಪ್ರಸಿದ್ಧನಾದನು. ಕ್ರಿಶ ೧೫೧೦ರಲ್ಲಿದ್ದ ತಿಮ್ಮಣ್ಣ ಕವಿಯು ಸಂಸ್ಕೃತ ಭಾರತದ 
ಉತ್ತರ ಭಾಗವನ್ನು ಎಂದರೆ ಶಾಂತಿ ಪರ್ವವನ್ನು ಮೊದಲಗೊಂ೦ಂಡು ೭ ಪರ್ವಗಳ 
ಕಥೆಯನ್ನು ಭಾಮಿನಿಯಲ್ಲಿ ಬರೆದು ಕೀರ್ತಿಶೇಷನಾದ. ಇದೂ ಮೂಲದ ಅಕ್ಷರಾರ್ಥದ 
ಭಾಷಾ೦ತರವಲ್ಲ. ೧೫೩೦ರಲ್ಲಿದ್ದ ಚೌಟುವಿಠಲನಾಥನು ಸಂಸ್ಕೃತದಲ್ಲಿರುವ ಭಾಗವತ- 
ಭಾರತಗಳ ಸ್ವಲ್ಪ ಭಾಗಗಳನ್ನು ತನ್ನದೇ ಆದ ರೀತಿಯಿಂದ ಕನ್ನಡದಲ್ಲಿ ಬರೆದನು. 
“ನಿತ್ಯಾತ್ಮ ಶುಕಯೋಗಿ'' ಎಂಬುದು ಇವನ ಬಿರುದು. ಇವನ ಎರಡು ಕಾವ್ಯಗಳೂ 
ಭಾಮಿನೀ ಷಟ್‌ಪದಿಯಲ್ಲಿವೆ. ೧೫೫೦ರಲ್ಲಿದ್ದನೆನ್ನಲಾದ ಸಾಳ್ವ ಕವಿಯು ಮಹಾಭಾರತದ 
೧೬ ಪರ್ವಗಳನ್ನು ಕನ್ನಡದ ಭಾಮಿನೀ ಷಟ್‌ಪದಿಯಲ್ಲಿ ಬರೆದು ಪ್ರಸಿದ್ಧನಾದನು. 
ಈತನೂ ಕನ್ನಡ ಪರಂಪರೆಯಂತೆ ಸ್ಪತಂತ್ರ ಪ್ರತಿಭೆಯನ್ನೇ ಅದರಲ್ಲಿ ಮೂಡಿಸಿದನು. 
ಇದರಿಂದ ಕಂಡು ಬರುವುದೇನೆಂದರೆ “ತಿಣುಕಿದನು ಫಣಿರಾಯ ಭಾರತ ಕಥೆಯ 
ಭಾರದೊಳಂದು” ಎ೦ದು ಅಣಕವಾಡಬಹುದಾಗಿದೆ. ಆದರೆ ಅಂಥ ಅಣಕ ನಿಜವಾಗಿ 
ಒಪ್ಪದು. ಏಕೆ೦ದರೆ ಕನ್ನಡದ ರಾಮಾಯಣದ ಕವಿಗಳಂತೆಯೇ ಭಾರತದ ಕವಿಗಳಾದರೂ 
ತಮ್ಮ ವಿಶಿಷ್ಟ ವರ್ಣನಾ ವೈಖರಿಗಳಿ೦ದ ರಸಿಕರನ್ನು ಮೆಚ್ಚಿಸಿದ್ದಾರೆ. 

ಮುಂದೆ ಕಾಣುವುದು ಚಾಯಣಭಾರತ. ಇದೊಂದು ಅಸಮಗ್ರಪ್ರತಿ. ವಾರ್ಧಕದಲ್ಲಿ 
ಚಾಯಣನು ಸುಮಾರು ೧೫೫೦ರಲ್ಲಿ ಬರೆದಿರಬಹುದಾಗಿದೆ. ಇದು ಸಾಕಷ್ಟು ಪ್ರಸಿದ್ಧವಲ್ಲ. 
ಇವನಿಗೇನೋ “ಸುಕುಮಾರ ಭಾರತಿ” ಎ೦ಬ ಬಿರುದು ಅ೦ದು ದೊರಕಿತ್ತಂತೆ. ಅದೇ 
ಪ್ರಕಾರ ಮಹಾಭಾರತದ ಶಾಂತಿಪರ್ವದ ಆದಿಭಾಗದಲ್ಲಿ ಹೇಳಿರುವ ಕರ್ಣ ವೃತ್ತಾಂತವನ್ನು 
೧೬೦೦ರಲ್ಲಿದ್ದ ಪ್ರಧಾನಿ ತಿರುಮಲಾರ್ಯನು ಸಾ೦ಗತ್ಯದ ೪ ಸಂಧಿಗಳಲ್ಲಿ ಬರೆದಿದ್ದಾನೆ. 
ಸಂಸ್ಕತ ಮಹಾಭಾರತದ ಶಾಂತಿಪರ್ವದ ಆದಿಭಾಗವು ಇದಕ್ಕೆ ಆಕರ. ೧೬೨೦ರ 


ಸ 1 
ಜಕ್ಕಭೂಪಾಲನೂ ಭಾರತ ಕಥಾ ಸಂಗ್ರಹವನ್ನು ಬರೆದಿದ್ದಾನೆ. ೧೬೫೦ರಲ್ಲಿ ತಿರುಮಲೆ 


* ೮೪೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವೈದ್ಯನು ಉತ್ತರ ರಾಮಾಯಣವನ್ನು ರಚಿಸಿದ್ದಾನೆ. ಅದರಲ್ಲಿ ಭಾಮಿನೀ ಷಟ್ಪದಿಯಲ್ಲಿ 
ಬರೆದ ೧೦ ಸಂಧಿಗಳಿವೆ. 


ಮಹಾಭಾರತಾಂತರ್ಗತವಾದ ಭಗವದ್ಗೀತೆಯನ್ನೇ ಪ್ರತ್ಯೇಕವಾಗಿ ತೆಗೆದುಕೊಂಡು 
೧೯ ಅಧ್ಯಾಯಗಳಲ್ಲಿ ೭೩೭ ಭಾಮಿನೀ ಷಟ್ಪದಿಗಳಲ್ಲಿ ಬರೆದ ವಿಶೇಷವು ೧೬೫೦ರಲ್ಲಿದ್ದ 
ನಾಗರಸನ ಕಾವ್ಯದಲ್ಲಿದೆ. ಅನಂತರ ಅವನ ಸಮಕಾಲೀನನಾಗಿರಬಹುದಾದ ತಿಮ್ಮರಸನು 
ಮಾರ್ಕಂಡೇಯ ರಾಮಾಯಣವನ್ನು ಬರೆದಿದ್ದಾನೆ. ಅದಿರುವುದು ೩೦ ಸಂಧಿಗಳ 
೧೫೦೦ ವಾರ್ಧಕ ಷಟ್‌ಪದಿಗಳಲ್ಲಿ. ಹಾಗೇ ಕನ್ನಡಕವಿಯೋಗೀ೦ದ್ರನೆಂಬಾತನು ೧೬೫೦ರಲ್ಲಿ 
ಉತ್ತರರಾಮಾಯಣವನ್ನು ಕುಸುಮಷಟ್ಟದಿಯಲ್ಲಿ ಬರೆದನು. ಅದಕ್ಕೆ ೪೮ ಸಂಧಿಗಳಿವೆ. 
೧೬೫೫ರಲ್ಲಿದ್ದ ಮಹಾಕವಿ ಷಡಕ್ಷರದೇವನು ಕನ್ನಡ ಮಹಾಕಾವ್ಯಗಳ ಜೊತೆಗೆ 
“ಕವಿಕರ್ಣರಸಾಯನ'ವೆಂಬ ಸಂಸ್ಕೃತಗ್ರಂಥವನ್ನು ಬರೆದುದಾಗಿ ಹೇಳಿಕೊಂಡಿದ್ದಾನೆ. 
ಈ ಕವಿಯು “ಉಭಯಕವಿ ಕಮಲರವಿ.” ತತ್ಸಮ ಬಾಹುಲ್ಯದ ದೆಸೆಯಿಂದ ಸಂಸ್ಕೃತದ 
ಸರಿಯಾದ ಜ್ಞಾನವಿಲ್ಲದವರು ಇವನು ಕನ್ನಡದಲ್ಲಿ ಬರೆದ” ರಾಜಶೇಖರವಿಲಾಸ” “ಬಸವರಾಜ 
ವಿಜಯ” ಮತ್ತು “ಶಬರಶ೦ಕರ ವಿಲಾಸ”ಗಳನ್ನು ಮಾತನಾಡಿಸಲಾರರೆಂಬುದು ಅಪ್ರತಿಹತ 
ಸತ್ಯ. 

ಕ್ರಿಶ ೧೬೭೨ರಲ್ಲಿದ್ದ ಚಿಕ್ಕುಪಾಧ್ಯಾಯನ ೨೮ ಕನ್ನಡ ಕೃತಿಗಳಲ್ಲಿ ಸಂಸ್ಕೃತ ಮೂಲದ 
“ಅಮರುಕ ಶತಕ” ಸಾಂಗತ್ಯದಲ್ಲಿ ಬರೆದ ಶೃಂಗಾರ ಶತಕ ಮತ್ತು ವಿಷ್ಣುಪುರಾಣಗಳು 
ಗಣ್ಯ. ಜೊತೆಗೆ ಸಂಸ್ಕೃತದಲ್ಲಿರುವ ಬ್ರಹ್ಮಾಂಡ ಪುರಾಣದ ಪುಣ್ಯ ಕ್ಷೇತ್ರಮಾಹಾತ್ಮ್ಯವನ್ನೂ 
ಇವನು ಕನ್ನಡಿಸಿದ್ದಾನೆ. ಹಾಗೇ ಆ ಪುರಾಣದ “ಶ್ರೀರಂಗ ಮಹಾತ್ಮೆ”ವನ್ನು ಕನ್ನಡಗದ್ಯದಲ್ಲೀತ 
ಬರೆದನು. ಸಂಸ್ಕೃತ ಹರಿವಂಶವನ್ನಾಧರಿಸಿ ಅಶ್ವಮೇಧಿಕ ಪರ್ವದಲ್ಲಿ ಹೇಳಿದ 
ಶೇಷಧರ್ಮವನ್ನೂ ಈ ಕವಿಯು ಚಿಕ್ಕದೇವರಾಜನ ಸಂತೋಷಾರ್ಥವಾಗಿ ಕನ್ನಡಿಸಿದನು. 
೭೦೦೦ ಶ್ಲೋಕಗಳಿಂದ ಕೂಡಿದ ಜನಪ್ರಿಯ “ಶುಕಸಪ್ತತಿ” ಗ್ರಂಥವನ್ನು ಇವನು 
ಕನ್ನಡಕ್ಕಿಳಿಸಿದ್ದು ವಿಶೇಷವಾಗಿ ಉಲ್ಲೇಖನೀಯ. ಇವನ “ಪಶ್ಚಿಮ ರಂಗ ಮಹಾತ್ಮ್ಯ”ವೂ 
ಬ್ರಹ್ಮಾಂಡ ಪುರಾಣವನ್ನು ಆಕರವಾಗಿ ಉಳ್ಳದ್ದು. “ಕಮಲಾಚಲ ಮಹಾತ್ಮ್ಯಕ್ಕೆ ಭವಿಷ್ಯೋತ್ತರ 
ಪುರಾಣವೂ?” ಹಸ್ಕಿಗಿರಿ ಮಹಾತ್ಮಗಕ್ಕೆ ಬ್ರಹ್ಮಾಂಡ ಪುರಾಣವೂ “ರುಕ್ಮಾಂಗದ ಚರಿತೆಳಗೆ 
ನಾರದೀಯ ಪುರಾಣವೂ ಆಕರಗಳು. ಯಾದವಗಿರಿ ಮಹಾತ್ಮ್ಯದ ಸಾಂಗತ್ಯಕ್ಕೆ ನಾರದೀಯ 
ಪುರಾಣವೂ ಅದೇ ಪ್ರಕಾರ ಸಂಸ್ಕೃತದಲ್ಲಿರುವ ಆಕರ. ೧೬೭೭ರ ತಿಮ್ಮ ಕವಿಯೂ 
ಇದೇ ಮಾರ್ಗವನ್ನು ಅನುಸರಿಸಿದನು; ಹಾಗೇ ಮಲ್ಲಿಕಾರ್ಜುನ ಕವಿಯೂ ಸಂಸ್ಕೃತ 
ಪುರಾಣಗಳಿ೦ದ ಆಯ್ದು “ಶ್ರೀ ರಂಗ ಮಹಾತ್ಮ್ಯ?ವನ್ನು ಕನ್ನಡದಲ್ಲಿ ಬರೆದನು. 

ಕ್ರಿಶ ೧೬೮೦ರಲ್ಲಿದ್ದ ಸಿ೦ಂಗರಾರ್ಯನೆಂಬ ಕನ್ನಡ ಕವಿ “ಮಿತ್ರಾವಿಂದಾ ಗೋವಿಂದ' 
ಎ೦ಬ ಹೆಸರಿನಲ್ಲಿ ಸಂಸ್ಕೃತದ “ರತ್ನಾವಲೀ'” ನಾಟಕವನ್ನು ಅನುಸರಿಸಿ ಬರೆದದ್ದು ಐತಿಹಾಸಿಕ 
ಪ್ರಾಮುಖ್ಯವನ್ನು ಪಡೆಯಿತು. ಇದನ್ನು ಕನ್ನಡದ ಮೊದಲ ನಾಟಕ ಎಂದರು 
ನರಸಿಂಹಾಚಾರ್ಯರು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೪೯ * 


ಕನ್ನಡದ ಅತ್ಯಂತ ಜನಪ್ರಿಯ ಕವಿಗಳಲ್ಲಿ ಒಬ್ಬನಾದ ಲಕ್ಷ್ಮೀಶನು ಕ್ರಿ.ಶ ೧೭೦೦ರಲ್ಲಿ 
“ಜೈಮಿನಿ ಭಾರತ”ವನ್ನು ಘನ ಗಂಭೀರವಾದ ವಾರ್ಧಕ ಷಟ್‌ಪದಿಯಲ್ಲಿ ಬರೆದನು. 
ಇದಕ್ಕೆ ಸಂಸ್ಕೃತದ ಜೈಮಿನಿ ಭಾರತದ ಅಶ್ವಮೇಧಿಕ ಪರ್ವವು ಆಧಾರ. “ಪ್ರಾಯಿಕವಾಗಿ 
ಇದನ್ನು ಓದದ ಕನ್ನಡಿಗರೇ ಇಲ್ಲ” ಎಂದು ಕ್ರಿಶ ೧೯೧೯ರಲ್ಲಿ ದಿ.ಆರ್‌. ನರಸಿ೦ಹಾಚಾರ್ಯರು 
ತಮ್ಮ “ಕನ್ನಡ ಕವಿ ಚರಿತೆ'ಯ ಎರಡನೆಯ ಸಂಪುಟದ ಪೀಠಿಕೆಯಲ್ಲಿ ಹೇಳಿದ್ದು 
ಅ೦ದಿನ ಐತಿಹಾಸಿಕ ಸತ್ಯ ಇಂದದು ಸುಳ್ಳಾಗದು. 


ಆಮೇಲೆ ೧೭೦೦ರಲ್ಲಿದ್ದ ಬಸವ ರಾಜೇ೦ದ್ರ ಎಂಬ ಕನ್ನಡ ಕವಿಯ ೨೨ ಅಧ್ಯಾಯಗಳ 
“ಮಹಾ ವಿಭೂತಿ ಮಹಿಮೆಳಗೆ ಸಂಸ್ಕೃತದ ಸ್ಕಾಂದ ಪುರಾಣದ ಶಂಕರ ಸಂಹಿತೆಯ 
ಶಿವ ರಹಸ್ಯ ಕಾಂಡಾ೦ತರ್ಗತವಾದ ಉಪದೇಶಕಾಂಡವು ಆಕರ. ಅದೇ ಕಾಲದಲಿದ್ದ 
ಕನ್ನಡ ಕವಿ ಕೃಷ್ಣನು ಸಂಸ್ಕೃತ ಭಾಗವತದ ದಶಮಸ್ಕಂಧದ ಕಥೆಯನ್ನು ಸುಂದರವಾದ 
ಕನ್ನಡ ಭಾಮಿನಿಯಲ್ಲಿ ಸ್ವತಂತ್ರವಾಗಿ ಬರೆದನು. ಹಾಗೇ ವೆಂಕಟಾಚಾರ್ಯ ಶಿಷ್ಯನೆಂಬ 
ಕವಿಯು ಸಂಸ್ಕೃತ ಮೂಲವುಳ್ಳ “ಯಾದವಗಿರಿ ಮಾಹಾತ್ಮ್ಯ” ವೆಂಬ ಕಾವ್ಯವನ್ನು 
ಬರೆದನು. ಅದೇ ಕಾಲದ ಅದ್ವೈತಾನಂದ ಕವಿಯ "'ಭಗವಚ್ಚರಿತ್ರೆ”ಗೆ ಸಂಸ್ಕೃತದ 
ಭಾಗವತಪುರಾಣವು ಆಧಾರವೆನ್ನಬಹುದು. 


ಕ್ರಿಶ. ೧೮೨೩ರಲ್ಲಿದ್ದ ಲಕ್ಷ್ಮಕವಿಯು ವಾರ್ಧಕ ಷಟ್ಟದಿಯಲ್ಲಿ ಸಂಸ್ಕೃತ ಭಾರತದ 
ಕನ್ನಡಾವತಾರವನ್ನು ಬರೆದನು. ಇವನ “ರುಕ್ಮಾಂಗದ ಚರಿತೆ”ಗೆ ನಾರದೀಯ ಪುರಾಣವು 
ಆಕರ. ಇದರ ೯೫೩ ವಾರ್ಧಕಗಳನ್ನು ೧೭ ಸಂಧಿಗಳಿಂದ ವರ್ಗಿಕರಿಸಲಾಗಿದೆ. ಕನ್ನಡದ 
ದೇವ ಕವಿಯು ೧೭೨೫ರಲ್ಲಿ ಸಂಸ್ಕೃತದ ಕ್ಷೇಮೇ೦ದ್ರ ಕವಿಯ ಬೃಹತ್ಯಥಾಮ೦ಜರಿಯ 
೧೮ನೆಯ ಲಂಬಕದ ಬತ್ತೀಸ ಪುತ್ತಳೀ ಕಥಾ ಪ್ರಬಂಧವನ್ನು ಕನ್ನಡಿಸಿದನು. ಇದೊಂದು 
ಸವಿಗನ್ನಡ ಗದ್ಯ ೧೭೨೫ರ ಸುಮಾರಿನಲ್ಲಿದ್ದ ವೀರಶೈವ ಮಹಾದೇವ ಕವಿಯು ಬ್ರಹ್ಮೋತ್ತರ 
ಖಂಡವನ್ನು ಕನ್ನಡ ಭಾಮಿನಿಯಲ್ಲಿ ಬರೆದನು. ೧೭೪೦ರಲ್ಲಿ ಕಳಲೆ ನಂಜರಾಜ ಕವಿಯು 
ಭವಿಷ್ಯೋತ್ತರ ಪುರಾಣೋಕ್ತವಾದ ಹರದತ್ತಾಚಾರ್ಯ ಮಹಾತ್ಮ್ಯವನ್ನು ಕನ್ನಡಿಸಿದನು; 
ಸ್ಕಾಂದ ಪುರಾಣದಲ್ಲಿಯ ೯೦ನೆಯ ಅಧ್ಯಾಯದ ಭಾಷಾಂತರವನ್ನು ೫೨ ಅಧ್ಯಾಯಗಳಲ್ಲಿ 
ಮಾಡಿ ಅದಕ್ಕೆ “ಭಕೃವಿಲಾಸ ದರ್ಪಣ'ವೆಂದು ಕರೆದದ್ದೂ ಅಲ್ಲದೆ, ಪದ್ಮ 
ಪುರಾಣಾಂತರ್ಗತವಾದ ಶಿವಗೀತೆಯನ್ನು ೧೨ ಅಧ್ಯಾಯಗಳಲ್ಲಿ ಭಾಷಾಂತರಿಸಿದನು. 


ಸಂಸ್ಕೃತದ ರಾಮಾಯಣ ಮಹಾಭಾರತಗಳನ್ನು ಬಿಟ್ಟರೆ ಅದರಲ್ಲಿ ಪ್ರಸಿದ್ಧವಾಗಿದ್ದ 
ಅಷ್ಟಾದಶ ಪುರಾಣಗಳಲ್ಲಿ ಬಂದ ಹಲವಾರು ಕಥೆಗಳನ್ನು ಭಾವಾ೦ಂತರವಾಗಿಯೋ 
ಭಾಷಾ೦ಂತರವಾಗಿಯೋ ಕನ್ನಡಿಸಿದ ಕರ್ಣಾಟಕಸ್ಥ ಕವಿಗಳ ಈವರೆಗಿನ ಪಂಕ್ತಿಗೆ “ಇಮಲಾಚಲ 
ಮಾಹಾತ್ಮ್ಯ”ವನ್ನು ಭವಿಷ್ಯೋತ್ತರ ಪುರಾಣದಿ೦ದ ಆಯ್ದು ಕನ್ನಡಿಸಿದ ಶ್ರೇಯಸ್ಸು ೧೭೪೦ರ 
ಸುಮಾರಿನಲ್ಲಿದ್ದ ಮೈಸೂರರಸರ ಬಳಗದ ಗೋಪಾಲರಾಜ ಕವಿಗೆ ಸಲ್ಲುತ್ತದೆ. ೧೭೫೦ರಲ್ಲಿ 
ಚ೦ದ್ರಶೇಖರ ಮತ್ತು ಪದ್ಮನಾಭ ಎಂಬಿಬ್ಬರು ಕಬ್ಬಿಗರು ಸೇರಿ ೩೭ ಸಂಧಿಗಳಿಂದ ಒಟ್ಟು 
೫೨೬೮ ಪದ್ಯಗಳನ್ನುಳ್ಳ ಜೈನ ಸಾ೦ಪ್ರದಾಯಿಕ ಸಾಂಗತ್ಯದಲ್ಲಿ “ರಾಮಚಂದ್ರ ಚರಿತ್ರ”ಎಂಬ 


* ೮೫೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ರಾಮಾಯಣವನ್ನು ರಚಿಸಿದರು. ಆದುದರಿ೦ದ ರಾಮಾಯಣದ ಆಕರ್ಷಕತೆ ಕರ್ಣಾಟಕದಲ್ಲಿ 
ಅತಿಹೆಚ್ಚು ಎಂದರೆ ತಪ್ಪಾಗದು. ಅದೇ ಸುಮಾರಿಗೆ, ಬಬ್ಬೂರು ರಂಗಕವಿಯು ಹಿಂದೆ 
ಹೇಳಿದ ವಾಲ್ಮೀಕಿ ರಾಮಾಯಣ, ಕೌಶಿಕ ರಾಮಾಯಣ ಎಂಬವುಗಳಿ೦ದ ಭಿನ್ನವಾದ 
“ಪರಶುರಾಮ 'ರಾಮಾಯಣ”ವನ್ನು ೪೩ ಸಂಧಿಗಳಲ್ಲಿ ೧೫೪೩ ಪದ್ಯಗಳುಳ್ಳ ವಾರ್ಥಕದಲ್ಲಿ 
ಬರೆದನು. ಆದರಿದು ಹಹ ಹೇಳಿದ ಅಥವಾ ಹೇಳಿಸಿದ. ರಾಮಾಯಣವಲ್ಲ 
ಇದಕ್ಕೆ “ಪರಶು ರಾಮಾಯಣ?” ಎ೦ದು ಕರೆಯುವುದು ಉತ್ತಮ. ಇದಾದರೂ ಸಂಸ್ಕೃತ 
ಪುರಾಣವನ್ನೇ ವಸ್ತುವಿಗೆ ಆಕರವನ್ನಾಗಿ ತೆಗೆದುಕೊಂಡಿದೆ. ಹಾಗೇ ಭಾರತಕ್ಕೆ 
ವಸ್ತುಯಣಿಯಾಗಿ ಕೋನಯ್ಯ ಕವಿಯು “ಕೃಷ್ಣಾರ್ಜುನ ಸಂಗರ” ಎ೦ಬ ಭಾಮಿನೀ 
ಕಾವ್ಯವನ್ನು, ೧೭೨೧ ಪದ್ಯಗಳನ್ನುಳ್ಳ ೨೭ ಸಂಧಿಗಳಲ್ಲಿ ರಚಿಸಿದನು. ಕವಯಿತ್ರಿ ಹೆಳವನ 
ಕಟ್ಟೆ ಗಿರಿಯಮ್ಮನು ಸಂಸ್ಕ ತದಲ್ಲಿದ್ದ ವಸ್ತುಪಾತ್ರಗಳನ್ನಾಧರಿಸಿ “ಚ೦ದ್ರಹಾಸನ ಕಥೆ” 
“ಸೀತಾ ಕಲ್ಯಾಣ” “ಉದ್ದಾಲಕನ 'ಕಥೆ”ಗಳಂಬ ಹಾಡುಗಬ್ಬಗಳನ್ನು ಬರೆದಳು. ಇದೇ 
ಪ್ರಕಾರ ಸ ಸಂಸ್ಕೃತ ರಾಮಾಯಣ ಗ೦ಗೆಯು ತಿಮ್ಮಾಮಾತ್ಯನ “ರಾಮಾಭ್ಯುದಯ ಕಥಾಕುಸುಮ 
ಮಂಜರಿ” ಎಂಬ ಕನ್ನಡ ರಾಮಾಯಣವನ್ನು ಕವಲು ನದಿಯನ್ನಾಗಿ ಹರಿಯಿಸಿತು. 
ಇದರ ಛಂದಸ್ಸು ಭಾಮಿನಿ. 

೧೯ನೆಯ ಶತಮಾನದ ಪ್ರಸಿದ್ಧ ಕವಿ ಮುದ್ದಣನು ರಚಿಸಿದ್ದು “ಶ್ರೀರಾಮ ಪಟ್ಟಾಭಿಷೇಕ” 
ಹಾಗೂ “ರಾಮಾಶ್ಚಮೇಧ?'”. ಇವುಗಳ ಆಕರವು ಪುನಃ ಸಂಸ್ಕೃತದಲ್ಲಿರುವ ವಾಲ್ಮೀಕಿ 
ರಾಮಾಯಣವು. “ರಾಮಾಶ್ಚಮೇಧ'ಕ್ಕೆ “ಶೇಷರಾಮಾಯಣ?” ಎ೦ಬ ಹೆಸರೂ ಉ೦ಟಂತೆ. 
ಮೊದಲನೆಯದು ವಾರ್ಧಕ ಕಾವ್ಯ, ಎರಡನೆಯದು ಮಹಾಗದ್ಯಕಾವ್ಯ ಸಂಸ್ಕ ದಲ್ಲಿ 
ಸುಪ್ರಸಿದ್ಧನಾಗಿದ್ದ ಜಯದೇವ ಕವಿಯ ಪಾಂಚಾಲೀ ಶೈಲಿಯ "ಗೀತ ಗೋವಿಂದ” 
ಕಾವ್ಯವನ್ನು ವೆ೦ಕಟ ಕವಿಯು ಕನ್ನಡಕ್ಕೆ ಭಾಷಾಂತರಿಸಿ “ಕರ್ಣಾಟಕಾಷ್ಟಪದಿ” ಎಂಬ 
ಹೆಸರಿನಿಂದ ಪ್ರಕಟಿಸಿದನು. ವೃತ್ತಗಳನ್ನು ಷಟ್‌ಪದಿಗಳಿಗೂ ಗೀತಗಳನ್ನು ಹಾಡುಗಳಿಗೂ 
ಇಳಿಸಿದ್ದು ಈ ಗ್ರ೦ಂಥಕರ್ತನ ಚಾತುರ್ಯ. ರಾಮಸೂರಿಯೆಂಬ ಕನ್ನಡ ಕವಿ ಅದೇ ಯುಗದಲ್ಲಿ 
(೧೭೫೦) ಭಾರತವನ್ನಾಧರಿಸಿ “ಇಂದ್ರಕೀಲ ಚೌಪದ'' ಎಂಬ ಚಿಕ್ಕ ಕಾವ್ಯವನ್ನು 
ಚೊಕ್ಕಟವಾಗಿ ರಚಿಸಿದನು. ಚೌಪದವೆ೦ಬ ಚತುಷ್ಟಾದ ಛ೦ದಸ್ಸು ಇಂದು ಚಟುಕುಗಳಿಗೆ 
ಜನಪ್ರಿಯ ಕವಚವಾಗಿದೆ. ಉದಾ: ದಿನಕರ ಚಟುಕುಗಳು. 


೧೦೮೧ ಸೊಲ್ಲುಗಳಿರುವ ಕನ್ನಡ "ಮಾರ್‌ಕಂಡೇಯ ಪುರಾಣ''ವು 
ಛಂದೋಬದ್ಧವಾದ (ಅರ್ಥಾತ್‌ ಚರಿ ಷಟ್‌ಪದಿಯಲ್ಲಿರುವ) ಜೋತಿಃ ಶಾಸ್ತ್ರ ಶಾಸ್ತ್ರ 
ಪ್ರಕರಣದಲ್ಲಿ “ಮುಂದೆ ಇದರ ಉಲ್ಲೇಖ ಬರುತ್ತದೆ. ಪುರಾಣಗಳೆಲ್ಲ ಕಾವ್ಯಗಳೇನೋ 
ಹೌದು, ಆದರೆ ಅವುಗಳ ಉದರೋದಧಿಯಲ್ಲಿ. ಶಾಸ್ತ್ರಗಳೂ ಅಡಕವಾಗಿರುವುದನ್ನು 
ಮರೆಯುವಂತಿಲ್ಲ. ಹರಿದಾಸ ಕವಿಯು ಭಾಮಿನೀ ಷಟ್ಟನಯಲ್ಲಿ ಬರೆದ “ಮೂಲ ಬಲ 
ರಾಮಾಯಣ?” ಎಂಬ ಕಾವ್ಯದಲ್ಲಿ ಶ್ರೀ ರಾಮನು ರಾವಣ: ಕುಂಭಕರ್ಣರ ಮೂಲಬಲವನ್ನು 
ಸಂಹರಿಸಿದ ಕಥೆ ಬಂದಿದೆ. ಅವನ “ಸಂಕ್ಷೇಪ ಭಾಗವತ”ದಲ್ಲಿಯ ೫೩ ಜೂ 
ಷಟ್‌ಪದಿಯಲ್ಲಿ ಆತ್ಮಾರಾಮ ಭಾಗವತದ ಸಂಕ್ಷಿಪ್ತ ರೂಪವಿದೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೫೧ * 


ಸಂಸ್ಕೃತ ಭಗವದ್ಗೀತೆಯನ್ನೇ ಆರಿಸಿಕೊ೦ಡು ಅದರ ಭಾವಾನುವಾದ ಮಾಡಿದ 
ಎರಡನೆಯ ಕವಿ ನೈರಕ್ಷರಕುಕ್ಷಿ. ಅವನ ಕಾವ್ಯನಾಮದ ನಿರಹಂ೦ಕಾರಸೂಚಕತೆಯು 
ಇಂದಿನ (೨೫೦ ವರ್ಷಗಳ ಮೇಲಿನ) ದುರಹಂಕಾರ ಪ್ರದರ್ಶನಕ್ಕೆ ಸವಾಲಾಗಿದೆ. ಅದು 
ಭಾಮಿನೀ ಷಟ್‌ಪದಿಯ ೬೨೯ ನುಡಿಗಳಿಂದ ಅರ್ಥಾತ್‌ ೩೭೭೪ ಸಾಲುಗಳಿಂದ 


ಕೂಡಿದೆ. 


ಮತ್ತೆ ಕನ್ನಡ ರಾಮಾಯಣ. ೧೭೫೧ರಲ್ಲಿದ್ದ ಎಟ್ಕಲ ಕವಿ ಕನ್ನಡದಲ್ಲಿ ರಾಮಾಯಣ 
ಬರೆದ ಸಂಗತಿ ೧೯೨೯ರದ್ದು. ಈಗ ಅದು ಯಾಣದ ಬತ್ತಲೇಶ್ವರ ಕವಿ ಬರೆದ “ಕೌಶಿಕ 
ರಾಮಾಯಣ” ಎಂದು ಡಾ. ಶಿವರಾಮ ಕಾರಂತರಿಂದ ಸಿದ್ಧಮಾಡಲ್ಪಟ್ಟದೆ. ೧೭೭೦ರಲ್ಲಿ 
ವೆ೦ಕಾಮಾತ್ಯನೆಂಬ ಕವಿಯು ೯೮೬೫ ವಾರ್ಧಕಗಳಲ್ಲಿ ರಾಮಾಯಣವನ್ನೂ 
ಹನೂಮದ್ವಿಲಾಸವನ್ನೂ ಬರೆದನು. ಇವು ಸಂಸ್ಕೃತ ಮೂಲದಿಂದ ಬರೆದ ವಾರ್ಧಕ 
ಭಾಮಿನೀ ಷಟ್‌ಪದಿಕಾವ್ಯಗಳು. 


೧೭೭೭ರ ಪರಮದೇವನು ವಾರ್ಧಕ ಷಟ್‌ಪದಿಯಲ್ಲಿ “ತುರಂಗ ಭಾರತ'” ವೆಂಬ 
ಕನ್ನಡ ಕಾವ್ಯವನ್ನು ಬರೆದನು. ಅದರಲ್ಲಿ ೯೬ ಸಂಧಿಗಳೂ ೪೭೨೦ ವಾರ್ಧಕ ಪದ್ಯಗಳೂ 
ಇವೆ. ಮಹಾಭಾರತವೇ ಇದಕ್ಕೂ ಕಥಾಕರ; ಯಥಾಪೂರ್ವ ಕನ್ನಡ ಸ್ವಂತಿಕೆಯಿಂದ 
ಕೂಡಿದೆ. ಆಮೇಲೆ, ದೇವಚಂದ್ರ ಜೈನನು “ರಾಮಕಥಾವತಾರ'ವನ್ನು ೧೬ ಆಶ್ವಾಸಗಳಲ್ಲಿ 
ಬರೆದುದು ಪಂಪರಾಮಾಯಣದ ಅನುಕರಣ ಎಂದು ಗೊತ್ತಾಗಿದೆ. ೧೮೦೦ಕ್ಕೆ ಬಂದರೆ, 
ಬ್ರಹ್ಮಣಾ೦ಕನೆಂಬ ಕನ್ನಡ ಕವಿಯು “ಜಿನಭಾರತ'' ಬರೆದನು. ಇದರ ಭಾಮಿನಿಯ 
ಸಂಖ್ಯೆ ೪೬೨೮. 


೧೮೧೦ರಲ್ಲಿ ಚಂದ್ರ ಸಾಗರವರ್ಣಿಯು “ಪರಶುರಾಮ ಭಾರತ'ವನ್ನೂ “ಜಿನ 
ರಾಮಾಯಣ'ವನ್ನೂ ಬರೆದನು. ಇವು ಜೈನಪರ೦ಪರಾನುಸಾರವಾಗಿರುವುದು ಸ್ಪಷ್ಟ 
ಪರಶುರಾಮ ಭಾರತಕ್ಕೆ ಪರಶುರಾಮನ ಕಥೆಯೇ ಆಧಾರ. ಇವು ಸಾಮಾನ್ಯ ಕಾವ್ಯಗಳು. 
ಸಂಸ್ಕೃತ ಮೂಲಗಳಲ್ಲಿರುವ ಗ್ರಂಥಗಳಲ್ಲಿ ಬರುವ ವಸ್ತುಪಾತ್ರ ಸನ್ನಿವೇಶಗಳನ್ನು ಜೈನರು 
ಬಹಳವಾಗಿ ಬದಲಾಯಿಸಿಕೊಂಡಿರುತ್ತಾರೆ. ೧೭೯೪-೧೮೬೮ರ ನಡುವೆ ಇದ್ದ ಮುಮ್ಮಡಿ 
ಕೃಷ್ಣರಾಜನು ಆಧ್ಯಾತ್ಮ ರಾಮಾಯಣ, ಉತ್ತರರಾಮ ಚರಿತೆ, ಕಾದಂಬರಿ, ಕಾಶೀಖಂಡ, 
ಕೃಷ್ಣ ಕಥಾ ರತ್ನಾಕರ, ಕೃಷ್ಣಕಥಾ ಸಾರಸಂಗ್ರಹ ದಶಕುಮಾರಕಥಾಕಲಾನಿಧಿ. ನಳೋಪಾಖ್ಯಾನ. 
ಪಂಚತಂತ್ರ, ಭಗವದ್ಗೀತೆ, ಭಾಗವತ, ಭಾರತ, ಮಾಳವಕಾಗ್ನಿಮಿತ್ರೀಯ, ರತ್ನಾವಳಿ 
ಅಥವಾ ವತ್ಸರಾಜನ ಕಥೆ ರಾಮಕಥಾ ಕಲ್ಪವೃಕ್ಷ, ವಿಕೌವಮೋರ್ವಶೀಯ, ಶಂಕರ ಸಂಹಿತೆ, 
ಶಕು೦ತಲೋಪಾಖ್ಯಾನ, ಹರಿವಂಶ, ಹರಿಶ್ಚಂದ್ರೋಪಾಖ್ಯಾನ ಮುಂತಾದ ೪೯ ಕನ್ನಡ 
ಕೃತಿಗಳನ್ನು ಸಂಸ್ಕೃತ ಪರಂಪರೆಗೆ ಅನುಗುಣವಾಗಿ ಬರೆದಿದ್ದಾನೆ. ಈತನ “ಭಾರತದ 
ಆರಂಭದ ಗದ್ಯದ ಮಾದರಿ ಹೀಗಿದೆ: 


“ಶ್ರೀಮತ್‌ ಸಮಸ್ತ ಭೂಮಂಡಲ ಮಂಡನಾಯಮಾನ ನಿಖಿಲ ದೇಶಾವತಂಸ 
ಕರ್ಣಾಟಕ ಜನಪದಾಧಿಷ್ಠಾನ ಭೂತ ಶ್ರೀ ಮನ್ಮಹೀಶೂರ ಮಹಾಸಂಸ್ಥಾನ ಮಧ್ಯ 


* ೮೫೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ದೇದೀಪ್ಯಮಾನ ಅವಿಕಲ ಕಲಾನಿಧಿ ಕುಲಕ್ರಮಾಗತ ರಾಜಕ್ಷಿತಿಪಾಲ ಪ್ರಮುಖ ನಿಖಿಲ 
ರಾಜಾಧಿರಾಜ ಮಹಾರಾಜ ಚಕ್ರವರ್ತಿ ಮಂ೦ಂಡಲಾನುಭೂತ ದಿವ್ಯ ರತ್ನಸಿ೦ಹಾಸನಾರೂಢ 
ಶ್ರೀಮದ್ರಾಜಾಧಿರಾಜ ರಾಜಪರಮೇಶ್ವರ ಪ್ರೌಢ ಪ್ರತಾಪ ಅಪ್ರತಿಮ ವೀರನರಪತಿ 
ಬಿರುದೆಂತೆಂಬರಗಂಡ ಲೋಕೈಕವೀರ ಯದುಕುಲ ಪಯಃಪಾರಾವಾರ ಕಳಾನಿಧಿ 
ಶ೦ಖಚಕ್ರಾಂಕುಶ ಕುಠಾರ ಮಕರ ಮತ್ಸ್ಯ ಶರಭ ಸಾಳ್ವ ಗಂಡಬೇರುಂಡ ಧರಣೀೇವರಾಹ 
ಹನುಮದ್‌ ಗರುಡ ಕಂಠೀರವಾದ್ಯನೇಕ ಬಿರುದಾಂಕಿತ ಶ್ರೀ ಚಾಮರಾಜ ಮಹೀಪಾಲ 
ಧರ್ಮಪತ್ನೀ ಕೆಂಪನಂಜಾ೦ಂಬಾ ಗರ್ಭ ಸುಧಾ೦ಂಬುಧಿ ರಾಕಾ ಸುಧಾಕರಾಯಮಾಣ 
ಶ್ರೀ ಚಾಮುಂಡಿಕಾಂಬಾ ವರಪ್ರಸಾದೋದ್ಭವರಾದ ಆತ್ರೇಯಸಗೋತ್ರ ಅಶ್ವಲಾಯನ 
ಸೂತ್ರ ಖುಕ್‌ ಶಾಖಾನು ವರ್ತಿಗಳಾದ ಶ್ರೀ ಮನ್ಮಹೀಶೂರ ಪುರವರಾಧೀಶ್ವರ ಶ್ರೀ 
ಕೃಷ್ಣರಾಜ ಒಡೆಯರವರು ಲೋಕಪ್ರಸಿದ್ಧವಾದ ಶ್ರೀ ಮನ್ನಹಾಭಾರತವನ್ನು ಬುಧಜನ 
ಸಂಮತಿಯಿಂದ ಕರ್ಣಾಟಕಭಾಷಾವಚನ ರಚನೆಯುಳ್ಳ “ಶ್ರೀಮತ್‌ ಕೃಷ್ಣರಾಜ 
ವಾಣೀವಿಲಾಸ''ವೆ೦ಬ ಅಂಕಿತದಿಂದ ವಿಸ್ತರಿಸುವುದರಲ್ಲಿ ಆದಿಪರ್ವತವನ್ನ 
ಏವರಿಸುವರದೆಂತೆನೆ” 

೧೮೨೩ರಲ್ಲಿ ಕೆಂಪುನಾರಾಯಣನೆ೦ಂಬ ಕನ್ನಡ ಕವಿಯು “ಮುದ್ರಾರಾಕ್ಷಸ'”ವೆಂಬ 
ಸಂಸ್ಕೃತನಾಟಕದ ಕನ್ನಡ ಭಾಷಾ೦ತರವನ್ನು ಮಾಡಿದನು. ಇದು ಒಳ್ಳೆಯ ಕನ್ನಡ 
ಗದ್ಯವೆ೦ದು ಹೇಳಲ್ಪಡುತ್ತದೆ. ೧೮೩೦ರಲ್ಲಿದ್ದ ಗುರುಕೃಷ್ಣ ಕವಿಯ “ಕೃಷ್ಣ ಬಾಲಲೀಲೆ” 
ಎಂಬ ಕನ್ನಡ ಚೌಪದಿ ಕಾವ್ಯಕ್ಕೆ ಸಂಸ್ಕೃತ ಭಾಗವತ ಪುರಾಣವು ಆಧಾರ. ಮೈಸೂರಿನ 
“ಅಳಿಯ ಲಿಂಗರಾಜ”ಎಂಬ ಕವಿಯ (೧೮೨೩-೧೮೭೪) ೪೭ ಕನ್ನಡ ಕೃತಿಗಳೆಲ್ಲವುಗಳೂ 
ಸಂಸ್ಕೃತ ಮೂಲವನ್ನುಳ್ಳವುಗಳು. 

೧೮೫೭ರಲ್ಲಿದ್ದ ವೆ೦ಂಕಟರಮಣಯ್ಯನೆಂಬ ಕನ್ನಡ ಕವಿಯು ಸಂಸ್ಕೃತ-ಕನ್ನಡಗಳಲ್ಲದೆ” 
ಸಂಸ್ಕೃತಾಂಧ್ರಕರ್ಣಾಟಕ'” ಭಾಷೆಗಳಲ್ಲಿ ಸರಳ ಕವಿಸಾರ್ವಭೌಮವೆನ್ನಿಸಿದ್ದು ಸ್ಮರಣೀಯ. 
೧೮೫೭ರಲ್ಲಿ ಅವನು ೧೧೪೧ ಪದ್ಯಗಳ “ಗಯೋಪಾಖ್ಯಾನ” ಎಂಬ ಚ೦ಪೂಮಹಾಕಾವ್ಯವನ್ನು 
ರಚಿಸಿದ್ದು ಉಲ್ಲೇಖನೀಯ. ೧೮೬೦ರಲ್ಲಿ ನ್ಯಾಪತಿ ಲಕ್ಷ್ಮೀ ನರಸಿ೦ಹನು ರಾಮ 
“ಕಥಾರಂಜನ'ವನ್ನು ಕನ್ನಡದಲ್ಲಿ ಬರೆದನು. ೧೮೬೭ರಲ್ಲಿ ಈ ಗ್ರಂಥದ ಸುಂದರಕಾ೦ಡವು 
ಅಚ್ಚಾಗಿದೆ. 


ಕ್ರಿಶ ೧೮೭೦ರಲ್ಲಿ ಗಂಗಾಧರ ಮಡಿವಾಳೇಶ್ವರನು ಕಾದ೦ಬರೀ ಕಥೆಯನ್ನು ಬರೆದನು. 
ಸಂಸ್ಕೃತದ ಬಾಣಭಟ್ಟನ ಮಹಾಕಾವ್ಯವಾದ ಕಾದಂಬರಿ ಇದಕ್ಕೆ ಮೂಲ. ಈ ಕವಿ 
ಹೇಳಿದ ಒ೦ದು ಮಾತು ನಿತ್ಯ ಮನನೀಯ: 


ಲಕ್ಷಣದಿ ಪದವನುಸಿರ್ದೊಡೆ 

ರಕ್ಷಿ: ಪುದಾಕೃತಿಯು ಪೇಳ್ದ ಕವಿಯಂ ಸತತಂ। 
ಲಕ್ಷಣದಪ್ಪಿದೊಡಾಕೃತಿ 

ಭಿಕ್ಷವ ಬೇಡಿಪುದು ಜಗದೊಳಿದು ಸಿದ್ಧಾಂತಂ॥ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೫೩ * 


ಚಿರಸ್ಥಾ ಯಿಯಾಗದ ಬರೆಹಗಳ ಕರ್ತಾರರ ಗತಿಗಿದು ಒಂದೇ ತಲೆಮಾರಿನಲ್ಲಲ್ಲದಿದ್ದರೂ 
ಮುಂದೆ ಅಥವಾ ಪುನರ್ಜನ್ಮದಲ್ಲಿ ಒದಗತಕ್ಕದ್ದು ನಾಗರಿಕತೆಯಲ್ಲಿ ಸಿದ್ಧ. 


ವೆಂಕಟವರದಾಚಾರ್ಯನು ಮಹಾಭಾರತದ ಆದಿಪರ್ವದ ಆಧಾರದಿಂದ 
“ತಪತೀಪರಿಣಯ'” ಎಂಬ ನಾಟಕವನ್ನು ೧೮೭೫ರಲ್ಲಿ ಬರೆದನು. ಹತ್ತೊಂಬತ್ತನೆಯ 
ಶತಮಾನದ ಉತ್ತರಾರ್ಧದಲ್ಲಿದ್ದ ಬಸವಪ್ಪರಾಸ್ತ್ರಿಯು ಸಂಸ್ಕೃತ ಮೂಲಗಳಿಂದ ಸಾವಿತ್ರೀ 
ಚರಿತ್ರೆ, ಭರ್ತೃಹರಿ ಸುಭಾಷಿತ, ನೀತಿಸಾರ ಸಂಗ್ರಹ. ದಮಯಂತೀ ಸ್ವಯಂವರ, ಶಾಕು೦ತಲ, 
ಚುಚಕೌಶಿತ ಉತ್ತರರಾಮಚರಿತ ಮುಂತಾದ ಕನ್ನಡ ಕೃತಿಗಳನ್ನು “ರಚಿಸಿ ಪ್ರಸಿದ್ಧನಾದನು. 
ಎಸ್‌.ಜಿ. ನರಸಿ೦ಹಾಚಾರ್ಯನು “ಅಜನ್ಯಪಚರಿತೆ” ಮತ್ತು “'ದಲೀಪಚರಿತೆ”ಗಳನ್ನು “ರಘುವಂಶ” 
ಮಹಾಕಾವ್ಯದಿಂ೦ದ ಕನ್ನಡಕ್ಕೆ ಪರಿವರ್ತಿಸಿದನು. ಇವು ಷಟ್ಪದಿಗಳಲ್ಲಿವೆ. ನಂಜನಗೂಡಿನ 
ನಹಾಟೂ ಶಾಸ್ತ್ರಿಯು ಸಂಸ್ಕೃತ ಮೂಲದಿಂದ ನಾಗಾನಂದ ನಾಟಕವನ್ನೂ 
ಕರ್ಪೂರ ಮಂ೦ಜರೀ ಪಠಿಣಯ ನಾಟಕವನ್ನೂ ಸತ್ಯವತೀ ಚರಿತೆಯನ್ನೂ ಕನ್ನಡದಲ್ಲಿ 
ಬರೆದನು. ಹಾಗೇ ಅಂಬಳೆ ಲಕ್ಷ್ಮೀ ಕ ಶಾಸ್ತ್ರೀಯು “ಏಿದುರನೀತಿ”ಯನ್ನು 
ರಚಿಸಿದನು. ಸಿ.ಆರ್‌. ಚೆಲ್ಲಮ್ಮನು "'ರುಕ್ಕಿಣೀ ಪರಿಣಯ. . ಪಾರಿಜಾತಾಪಹರಣ, ದ್ವಾದಶ 
ಮಂಜರೀ ಸ್ತೋತ್ರ ಮುಂತಾದ ಕನ್ನಡ ಕೃತಿಗಳನ್ನು ಸಂಸ್ಕೃತ ಪರ೦ಪರೆಯನ್ಮಾ ಧರಿಸಿ 
ಬರೆದಳು. ಗೊರೂರು ನರಸಿಂಹಾಚಾರ್ಯನು "ಕನ್ನಡ ವಿಶ್ರಗುಣಾದರ್ಶ, ಕನ್ನಡ ಭರ್ತೃಹರಿ 
ಶತಕ, ಕನ್ನಡ ಕೃಷ್ಣ ಚರಿತಾಮೃತ ಮುಂತಾದ ಕಾವ್ಯಗಳನ್ನು ಅದೇ ಪ್ರಕಾರ ರಚಿಸಿದನು. 
ನಂಜನಗೂಡು 'ಸುಬ್ದಾಶಾಸ್ತ್ರಿಯೂ ಹಾಗೇ ಸೀತಾಚರಿತ್ರೆ. ಉತ್ತರ ಸೀತಾ ಚರಿತ್ರೆ ಎಂಬ 
ಕಾವ್ಯಗಳನ್ನು ಷಟ್ಪದಿಯಲ್ಲಿ” ಬರೆದನು. 


ಮುಳಬಾಗಿಲಿನ ಧೋಂಡೋ ನರಸಿಂಹನು ಸಂಸ ತ ಮೂಲಗಳಿಂದ 
ಕಥಾವಸ್ತುವನ್ನಾಯ್ದುಕೊಂಡು ಹಿತೋಪದೇಶ, ಉತ್ತರ ಚಕ ನಾಟಕ, 
ಮಾಳವಿಕಾಗ್ನಿಮಿತ್ರ ಮೃಚ್ಛಕಟಕೆ, ವೇಣೀಸಂಹಾರಗಳನ್ನು ಕನ್ನಡಿಸಿದನು. ಗರಣಿ ಕೃಷ್ಣಾಚಾರ್ಯನು 
ಮೃಚ್ಛಕಟಿಕೆ, ದ ನಾಟಕ ಕಥೆ, ನೀತಿಶತಕಗಳನ್ನು ಕನ್ನಡದಲ್ಲಿ ಸವತೆ. 
ಜಯರಾಮಾಚಾರ್ಯನು ಚಂಡಕೌಶಿಕ ನಾಟಕ, ಸ ತ ವೇಣೀಸಂಹಾರ 
ನಾಟಕಗಳನ್ನು ಕನ್ನಡಿಸಿದನು. 


ಈ ಮಹಾಶಯರಲ್ಲದೆ ಇತರ ನೂರಾರು ಕವಿಗಳು ಸಂಸ್ಕೃತ ಮೂಲಗಳನ್ನಾದಧರಿಸಿ 
ಕಥೆ, ಹಾಡು, ಕೀರ್ತನ, ಯಕ್ಷಗಾನ ಪ್ರಸ೦ಗ ಮುಂತಾದವುಗಳನ್ನು ಇಂದಿನವರೆಗೂ 
ಕನ್ನಡದಲ್ಲಿ ಬರೆಯುತ್ತ ಬಂದಿದ್ದಾರೆ. ಇದರಿ೦ದ ಗೊತ್ತಾಗುವದಿಷ್ಟು: 


೧. ಸಂಸ್ಕೃತವು ಭಾರತೀಯೇತರರ ಅಥವಾ ಕನ್ನಡೇತರರ ಭಾಷೆಯಲ್ಲ. 

ಜು ಸಂಸ್ಕೃತ ಕವಿಗಳಲ್ಲನೇಕರ ಮಾತೃ ಭಾಷೆಯು ಸಂಸ್ಕೃತ ಭಾಷೆಯಾಗಿರಲಿಲ್ಲ. 
೩... ಕನ್ನಡಿಗರು ಸಂಸ್ಕೃತ-ಕನ್ನಡಗಳೆರಡರಲ್ಲೂ ಉತ್ತಮ ಕೃತಿಗಳನ್ನು ರಚಿಸಿದ್ದುಂಟು. 
೪ 


ಸಂಸ್ಕೃತ-ಕನ್ನಡ ಕಾವ್ಕರಚನಾ ಪರಂಪರೆಗಳಲ್ಲಿ ಸಾಧಾರಣಾ೦ಶಗಳು ನೂರಕ್ಕೆ 
ತೊಂಬತ್ತರಷ್ಟು. 


* ೮೫೪ 


೧೦. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


“ಇದು ಕನ್ನಡಕ್ಕೆ ಸಂಸ್ಕೃತದ ಕೊಡುಗೆ” ಎ೦ದು ಹೇಳುವಾಗ ಯಾರೂ 
ಸಂಸ್ಕೃತ ಕೃತಿಕಾರರೆಲ್ಲರೂ ಕನ್ನಡೇತರರು ಅಥವಾ ಭಾರತೀಯೇತರರು 
ಎಂದು ತಿಳಿದುಕೊಳ್ಳಲು ಆಧಾರವಿಲ್ಲ. 


ಇಂಗ್ಲೀಷ್‌ ಕಾವ್ಯದ ಪರಂಪರೆಗೂ ಭಾರತೀಯ ಕಾವ್ಯ ಪರಂಪರೆಗೂ 
ಇರುವಷ್ಟು ವ್ಯತ್ಯಾಸವು ಸಂಸ್ಕೃತ ಕಾವ್ಯ ಪರಂಪರೆಗೂ ಕನ್ನಡ ಕಾವ್ಕ ಪರಂಪರೆಗೂ 
ನಡುವೆ ಇರುವುದಿಲ್ಲ. 
ಕನ್ನಡ-ಸ೦ಸ್ಕೃತ ಸಂಸ್ಕೃತಿಗಳು ಎರಡಾಗಿ ನಡೆದು ಬಂದಿಲ್ಲ; ಒಂದಾಗಿಯೇ 
ನಡೆದು ಬಂದಿವೆ. 
ವ್ಯಕ್ತಿ ಪ್ರತಿಭಾ ವೈಶಿಷ್ಟ್ಯವು ಸಂಸ್ಕೃತದಲ್ಲಿರುವಂತೆಯೇ ಕನ್ನಡ ಸಾಹಿತ್ಯದಲ್ಲಿಯೂ 
ಉದಾಹೃತವಾಗಿದೆ. 
ಸಂಸ್ಕೃತ-ಕನ್ನಡ ಭಾಷೆಗಳ ಮತ್ತು ಆ ಭಾಷೆಗಳಲ್ಲಿ ಬರೆದ ಸಾಹಿತ್ಯ ಕೃತಿಗಳ 
ಸಂಬಂಧವು ಆಂಗ್ಲ ಪ್ರಭಾವವು ಅನೈಸರ್ಗಿಕವಾಗಿ ಬೀಸುವ ಇತ್ತೀಚಿನ 
ಕಾಲದವರೆಗೆ ಸೌದರ್ಯದ ಸೌಂದರ್ಯದಿಂದ ಕೂಡಿತ್ತು. 
ಈ ಮಾತಿಗೆ ಪದ, ವಾಕ್ಯ. ಪ್ರಮಾಣ, ಲಕ್ಷಣ, ಛ೦ಂದೋವ್ಯಾಕರಣಾದಿ 
ಶಾಸ್ತ್ರಗಳ ಭಾವಾಂತರ-ಭಾಷಾ೦ಂತರಗಳ ನಿದರ್ಶನಗಳನ್ನು ಮುಂದೆ 
ನೋಡಬಹುದು. ಮುದ್ದಣನ ಮಾತಿನಲ್ಲಿ ಹೇಳುವುದಾದರೆ, ಕರ್ಮಣಿ 
ಸರದೊಳ್‌ ಚೆಂಬವಳಮ೦ ಕೋದಂತೆ ಇರುವುದು ಕನ್ನಡ ಶೈಲಿಯಲ್ಲಿ 
ಮೊದಲಿನಿಂದ ಈವರೆಗೆ ನಡೆದು ಬ೦ದ ಹಾದಿ. ಕಾವ್ಯವೊಂದು 
ಕಲೆಯಾದುದರಿಂದ ಭಾಷಾಗತವಾದ ಪದವರಣ-ಪದಮಿಶ್ರಣಗಳು 
ದಂಡಿಹೇಳಿದಂತೆ, ವಿದ್ವದುದ್ದೇಗಕರವಾಗದಿದ್ದರೆ ಸರಿ. ಅದರ ಔಚಿತ್ಯಕ್ಕೆ ಮತ್ತಾವ 
ಒರೆಗಲ್ಲೂ ಬೇಕಾಗಿಲ್ಲ. ಕಲಾಮೌಲ್ಯಗಳ ನಿಕಷಗಳು ಭಾರತಸಾಧಾರಣ; ಅದು 
ವಿಶ್ವಸಾಧಾರಣವಾದರೂ ಆಶ್ಚರ್ಯಪಡಬೇಕಾಗಿಲ್ಲ-ವಿಶ್ಚಮಾನ್ಯ ಕೃತಿಗಳಲ್ಲಿಯ 
ಹಲವು ಅಂಶಗಳಲ್ಲಿ ಇದು ಸತ್ಯ. 

ಇ 


೮೫೫ * 


೨ 


ಸಂಸ್ಕೃತ- -ಕನ್ನ ಡಗಳಲ್ಲಿ ರಚಿತವಾದ ಶಾಸ್ತಗಂಥಗಳ 
ಐತಿ ಸ ಮತ್ತು ಸಾಂಸ್ಕೃತಿಕ ಸ ಸಂಬಂಧ 


ಕಾವ್ಯಕಲೆಗೆ ಅತಿನಿಕಟವರ್ತಿಯಾದದ್ದು ಎಮರ್ಶಶಾಸ್ತ್ರ ಅದನ್ನು ನಮ್ಮ ದೇಶವು 
ಚ ಶಾಸ್ತ್ರ” ಎಂದು ಕರೆಯುತ್ತ ಬಂದಿದೆ. ವಾಜ್ಯಹುದಲ್ಲಿ ಕಾವ್ಯ ಮತ್ತು ಶಾಸ್ತ್ರ 
ಎಂದು ನಮ್ಮ ದೇಶದವರು ಸಾವಿರಾರು ವರ್ಷಗಳಿಂದ ಪರಿಚ್ಚೆ ದಿಸಿ ಹೇಳಿದ್ದು ಅಪಹತವಾದ' 
ವ್ಯವಹಾರ ಸತ್ಯ ಅದು ತರ್ಕ ಶುದ್ಧ. ವಿಮರ್ಶೆಯು ಶಾಸ್ತ್ರವಲ್ಲವೆಂಬವರೇಕೆ ಇಂದು 
ಸೌಂದರ [ವನ್ನು "ಸೌಂದರ್ಯ ಶಾಸ್ತ್ರ ೫) ಎಂದು ನಾಚ್‌ ಇಲ್ಲದೆ ಒಪ್ಪಿಕೊಳ್ಳುತ್ತಾರೆ? 
ಆಂಗ್ಲರೂಢಿಗಳಲ್ಲವೂ ಬರೇ ರೂಢಿಗಳಷ್ಟು ಈ ಕ್ಷೇತ್ರದಲ್ಲಿ ತರ್ಕಶುದ್ಧವಾಗಿಲ್ಲ 
ಎಂಬುದನ್ನು ಕನ್ನಡ “ಕಾವ್ಯಸೂತ್ರ” ಓದಿ ಕಂಡುಕೊಳ್ಳಬಹುದು. 


ಅಲಂಕಾರಶಾಸ್ತ್ರವು ಸಾಧಾರಣ ಲಕ್ಷಣಗಳನ್ನೂ ನಿಯಮಗಳನ್ನೂ ಆಯಾ ದೇಶದ 
ಸಾಂಸ್ಕೃತಿಕ ಪರಂಪರೆಗನುಗುಣವಾಗಿ ಹೇಳಬಹುದು; ಅಥವಾ ವೈಯಕ್ತಿಕ ಕೃತಿಗಳ 
ವಿಮರ್ಶೆಯನ್ನೂ ಅವುಗಳನ್ನು ಅನ್ವಯಿಸಿ ಮಾಡಬಹುದು. ಈ ಉಭಯ ಮುಖತ್ವವು 
ಅಲಂಕಾರ ಆಸ್‌ ವಿಮರ್ಶೆಯ 1 ಲಕ್ಷಣ. ಸಂಸ್ತ ತ ಕಾವ್ಯಗಳ ವ್ಯಾಖ್ಯಾನಗಳು 
ವೈಯಕ್ತಿಕ ಗ್ರಂಥಗಳ ವಿಮರ್ಶೆಗಳಾದರೆ, ಸಂಸ್ಕೃತ ಅಲಂಕಾರ `ಸ ಸ್ವಗಂಥಗಳು ಕಾವ್ಯಶಾಸ್ತ್ರಗಳು. 
ಕಾವ್ಯಕಲಾ ತಂತ್ರ ವಿವರಣೆಗಳು. ವ್ಯವಹಾರ ಮೊದಲು, ಕಲೆ ಆಮೇಲೆ, ಶಾಸ್ತ್ರ ಅನಂತರ 
ಎಂಬುದು ಲೋಕದ ಎಲ್ಲ ಭಾಷೆಗಳ ಸಾಮಾನ್ಯ ಕಾಲಾನುಕ್ರಮ. ವ್ಯಾವಹಾರಿಕ 
ಭಾಷೆಯೊಂದು ಕಾವ್ಯಭಾಷೆಗೂ ಜನಕ, ಶಾಸ್ತ್ರ ಭಾಷೆಗೂ ಜನಕ, ಸ ಸಂಸ್ಕೃತ- -ಕನ್ನಡ ಭಾಷೆಗಳಲ್ಲಿ 
ಶಬ್ದ್ಬಾಕ್ಟರಶಃ ಯಮಳತ್ತವಿರುವುದನು. ``'ಮಹಾಕವಿ ಪಂಪನೂ ಸತು ಜು ಳೂ 
ನಿದರ್ಶಿಸಿರುವುದರಿ೦ದ ಅದು ವಾದಗಸ್ತ ವಿಷಯವಾಗಿ ಉಳಿದಿಲ್ಲ. 


ಕ್ರಿಶ ೮೧೪-೮೭೭ರ ನಡುವೆ ಇದ್ದ ನೃಪತುಂಗನು “ಕವಿರಾಜಮಾರ್ಗ'' ಎಂಬ 
ಅಲಂಕಾರ ಗ್ರಂಥವನ್ನು ಮೊದಲು ಕನ್ನಡದಲ್ಲಿ ಬರೆದನು. ಇವನು ಸಂಸ್ಕೃತದಲ್ಲಿಯೂ 
ವಿದ್ವಾಂಸನಾಗಿದ್ದನು. ಇವನ ಹಿ೦ದಿನ ಸಂಸ್ಕೃತ ಅಲಂಕಾರಿಕರು ದಂಡಿ ಮತ್ತು ಭಾಮಹ. 
ಆದುದರಿಂದ ಇವನ ಗ್ರಂಥದ ಮೂರು ಪರಿಚ್ಛೇದಗಳಾದ (೧) ದೋಷಾನುವರ್ಣನ 


* ೮೫೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನಿರ್ಣಯ, (೨) ಶಬ್ಬಾಲಂಕಾರ, ಮತ್ತು «ಓ) ಅರ್ಥಾಲಂಕಾರಗಳಲ್ಲಿ ದಂಡಿಯ 
ಅಭಿಪ್ರಾಯಗಳ ಪ್ರಭಾವವಬಿದ್ದಿದೆ. ದಂಡಿಯು ಬರೆದದ್ದು (ಸಂಸ್ಕೃತ) “ಕಾವ್ಯಾದರ್ಶ” 
ಎಂಬ ಅಲಂಕಾರ ಗ್ರಂಥ. ಈತನ ದಶಕುಮಾರಚರಿತೆಯನ್ನೋದಿದವರಿಗೆ (ಗ೦ಜಿ 
ಊಟ, ಕೋಳಿ ಅಂಕ ಅಥವಾ ಕೋಳಿ ಪಡೆಗಳನ್ನು ಉಲ್ಲೇಖಿಸಿರುವುದರಿ೦ದ) ಇವನು 
ಕಡಲುಗನ್ನಡ ಸೀಮೆಯವನೆಂದು ಅಥವಾ ದಾಕ್ಷಿಣಾತ್ಯನೆಂದು ಊಹಿಸಲು ಸಾಧ್ಯವಿದೆ. 
ಕಾವ್ಯಾದರ್ಶವೊ೦ದು ಪ್ರಸಿದ್ಧ ಅಲಂಕಾರ ಲಕ್ಷಣ ಗ್ರಂಥವಾಗಿರುವುದನ್ನು ಒಪ್ಪಲು 
“ರಸಗಂಗಾಧರ”ವನ್ನು ಓದಿದರೆ ಕಾರಣಗಳು ಸಿಕ್ಕುವುವು. ಇಷ್ಟು ಘನ ವಿದ್ವಾಂಸನಾದ 
ದಂಡಿಯ ವಿಮರ್ಶದೃಷ್ಟಿಕೋನವನ್ನು “ಕವಿರಾಜಮಾರ್ಗ''ದಲ್ಲಿ ನಾವು ಕಂಡರೆ 
ಆಶ್ಚರ್ಯವಾಗದು. ಸ೦ಸ್ಕೃತದ ಅಲಂಕಾರ ಪ್ರಸ್ಥಾನಕ್ಕೂ ಕನ್ನಡ ಅಲಂಕಾರ ಪ್ರಸ್ಥಾನಕ್ಕೂ 
ನಿಕಟ ಸಂಬಂಧವಿರುವುದು ಇದರಿಂದ ಸಹಜ. “ಇಷ್ಟಾರ್ಥವ್ಯವಚ್ಛಿನ್ನ ಪದಾವಲಿಯು 
ಕಾವ್ಯ” ಎಂಬ ದಂಡಿಯ ಮತವು ನೃಪತುಂಗಗ್ರಾಹ್ಯ. ಡಾ. ರೆನೆವೆಲೆಕ್‌ ಮತ್ತು ಆಸ್ಟಿನ್‌ 
ವಾರೆನ್ನರು ಬರೆದ “780007 08 1110/80೬0 ಸಾಹಿತ್ಯ ಸಿದ್ಧಾಂತ” ಎಂಬ ಆಧುನಿಕ 
ಗ್ರಂಥವಾದರೂ “ಕಾವ್ಯವು ವಿಶಿಷ್ಟ ಶೈಲಿಯಲ್ಲಿ ಬರೆದ ವಾಕ್ಯ ಸಮೂಹ'' ಎಂಬ 
ಅಭಿಪ್ರಾಯವನ್ನು ಪ್ರತಿಪಾದಿಸುತ್ತದೆ. ಗದ್ಯದ ಅಥವಾ ಪದ್ಯದ ಇಲ್ಲವೆ ಅವೆರಡರ 
ಮಿಶ್ರಣದ ವಾಕ್ಯಗಳಲ್ಲದೆ ಶಾಸ್ತ್ರೇತರವಾದ (ವ್ಯವಹಾರೇತರವಾದ) ಸಾಹಿತ್ಯದಲ್ಲಿ 
(ಕಾವ್ಯಕಲೆಯಲ್ಲಿ) ಈಗಲಾದರೂ ಇನ್ನೇನಿದೆ? ಅಂಥ ವಾಕ್ಯಗಳು ಸೌಂದರ್ಯ ಅಥವಾ 
ರಸ (ಈ ವಿಶಾಲಾರ್ಥಕ್ಕೆ ಪ್ರೊ. ಹಿರಿಯಣ್ಣನವರ "4 0:00110000'' ಎ೦ಬ ಗ್ರಂಥವನ್ನು 
ಓದಿರಿ)ವನ್ನು ದ್ಯೋತಿಸುತ್ತಿದ್ದರೆ ಸರಿ-ಅಪ್ಟೆ ಈ ಸಾರ್ವಕಾಲಿಕ ತತ್ವವು ಸಾರ್ವದೇಶಿಕವಾಗಲು 
ಯಾವ ಅಡ್ಡಿಯಿದೆ? ಟೀ.ಎಸ್‌. ಎಲಿಯಟ್ಟನ ಭಾಷೆಯಲ್ಲಿ ಈ ರಸ ಇ -8170000 
ಕಲಾಭಾವನೆ; ಇದು ೫೭18-7110100 ಜೀವನದ ವ್ಯಾವಹಾರಿಕ ಸತ್ಯಪ್ರಜ್ಞೆಯ ಭಾವನೆಯಿಂದ 
ಭಿನ್ನ. ಆದುದರಿಂದ ವ್ಯವಹಾರಶಾಸ್ತ್ರಗಳ ಭಾಷಾಶೈ ಕೆಗಳಡ “ಕಾವ್ಯ (ಸಾಹಿತ ಲ) 
ಭಾಷಾಶೈ ಲಿಯು ಭಿನ್ನ ಎಂಬುದನ್ನು, ``'ಯಾರೂ ಗರ ಖಂಡಿಸಲಾರರು. 
ಇಂಥ ಪ ಸಂಸ್ಕೃತ- -ಕನ್ನಡಗಳಿಗೆ ಸಾಧಾರಣ. “ಕವಿರಾಜಮಾರ್ಗ''ವನ್ನು 
ನೃಪತು೦ಗನೇ ಸ್ವತಃ ಬರೆದಿರಲಿ ಆಹ ಶ್ರೀವಿಜಯನೇ ಬರೆದಿರಲಿ-ಅದರ. 
ವಚಾರಸರಣಿಗಳು ಸಂಸ್ಕ ದ ಆಲಂಕಾರಿಕ ವಿಚಾರಸರಣಿಗಳ ಮುಖ್ಯಾಂಶಗಳಿಂದ 
ಭಿನ್ನವಾಗಿಲ್ಲ-ಎಂಬುದು ತ ಉಭಯ ಸರಸ್ವತಿಗಳ ಸಾಮ್ಯಕ್ಕೆ ಪ್ರಮಾಣ. 


ಕ್ರಿ.ಶ. ೧೧೫೦ರಲ್ಲಿದ್ದ ಉದಂಯಾದಿತ್ಯನೆಂಬ ಕನ್ನಡ ವಿಮರ್ಶಶಾಸ್ತ್ರಜ್ನನು 
“ಉದಯಾದಿತ್ಕಾಲಂಕಾರ” ಎ೦ಬ ಕನ್ನಡ ಅಲಂಕಾರ ಗ್ರಂಥವನ್ನು ಬರೆದನು. ಇದರಲ್ಲಿ 
(೧) ಕಾವ್ಯಭೇದ. (೨) ರೀತಿ, (೩) ರಸ, (೪) ಕಾವ್ಯಗುಣಗಳು ಮತ್ತು (೫) ಅಲಂಕಾರಗಳ 
ಬಗೆಗೆ ವಿವರಣೆ-ಉದಾಹರಣೆಗಳನ್ನು ಕೊಡಲಾಗಿದೆ. ಈ ಗ್ರಂಥಕ್ಕೆ ಸಂಸ್ಕ ದ 
“ಚ೦ದ್ರಾಲೋಕ” ಮತ್ತು “ಕಾವ್ಯಾದರ್ಶ”ಗಳು ಆಕರಗಳು. “ಸಂಸ್ಕ ತದಲ್ಲಿ ಸಲ್ಲುವುದು 
ಕನ್ನಡದಲ್ಲಿಯೂ ಸಲ್ಲುವುದು?” ಎ೦ಬ ಮಾತಿಗಿದು ನಿದರ್ಶನ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೫೭ * 


ಕ್ರಿಶ ೧೧೪೫ರಲ್ಲೇ ೨ನೆಯ ನಾಗವರ್ಮನು “ಕಾವ್ಯಾವಲೋಕನ” ಎಂಬ ಕನ್ನಡ 
ಅಲಂಕಾರ ಗ್ರಂಥವನ್ನು ಬರೆದಿದ್ದನು. ಅವನಿಗೂ ಪೂರ್ವದ ಸಂಸ್ಕೃತ ಸೂರಿಗಳೇ 
ಗುರುಗಳು. 


ಉದಯಾದಿತ್ಯ 


ಉದೆಗನೊಳಾಂಪರಾರ್‌ ಮುಳಿದೊಡಂತಕನಾಂತೊಡೆ ಕಂಡದಿಂಡೆಯಂ 
ಕೆದರುವನೊಡ್ಡಿದಾನೆಗಳ ನಿರ್ಕಡಿ ಮಾಡುವನಾತನೊಳ್ಳಸಂ। 

ಬೆದರಿಸದಾರ ನೋಡಿಸದದಾರನದಾರನುದಾತ್ತ ದೈನ್ಯ ದೊಳ್‌ 
ಪುದಿಯಿಸದಾರ ನಾಗಿಸದು ತಾಪಸವೃತ್ತಿಯನಬ್ಬಲೋಚನೇ॥ 


ಇದು ವೀರರಸಕ್ಕೆ ಉದಾಹರಣೆ. 
ನಾಗವರ್ಮ 


ಇದು ಸೌಂದರ್ಯಗುಣ ಪ್ರಕಾಶಮಿದು ತಾನಗ್ರಾಮ್ಯತಾಧಾನಮಿಂ 

ತಿದು ಭಾಸ್ವತ್‌ ಪರಭಾಗರಮ್ಯಮಿದು “ಬಂಧಾಶೇಷವಿಚ್ಛಿತ್ತಿಗಾ। 
ಸ್ಪದಮೆಂತಿಂದು ಚಿತಪ್ರಯೋಗಮಿಥಿಯಿಂ ಸಯ್ತಿರ್ಪಿನಂ ತಿರ್ದಿಷೇ 
ಳ್ಹುದು ಪೂಮಾಲೆಯನಿಂಬಿನಿಂ ಸಮೆವವೋಲ್‌ ಸತ್ಕಾವ್ಯಮಂ ಕಬ್ಬಿಗಂ। 


ಇದು ಕಾವ್ಯಕ್ಕಿರಬೇಕಾದ ಅಂಗಗಳನ್ನು ಎತ್ತಿ ಹೇಳುತ್ತದೆ. ಈ ಎಲ್ಲ ಅ೦ಗಗಳನ್ನೂ 
ಸಂಸ್ಕ ಶ್ರದ ಅಲಂಕಾರಪ್ರಸ್ಥಾನ, ರೀತಿ ಪ್ರಸ್ಥಾನ, ರಸ (ದಧ ನಿ ಪ್ರಸ್ಥಾನಗಳು ಆಗಲೇ ಪ್ರಸಿದ್ಧ 
ಮಾಡಿವೆ. ಅಣ್ಣನ ಸುಭಾಷಿತವನ್ನು ತಮ್ಮನು “೨ನುಸ ರಿಸಿದರೆ ಹೇಗೆ ದು ದಾಸ್ಯವೆನ್ನಿ] ಸದೋ 
ಹಾಗೇ ಸಂಸ್ಕೃತ ವಿಮರ್ಶೆಯ ತತ್ವಗಳನ್ನು ಕನ್ನಡವು ಪ್ರತಿಪಾದಿಸಿದರೆ. ಅದು 
ಎರವಲೆಂದಾಗದು. ಸಂಸ್ಕೃತ ಭಾಷಿಕರೂ ಕನ್ನಡ ಭಾಷಿಕರೂ ಭಿನ್ನಜನಾ೦ಗದವರಲ್ಲ, 
ಭಿನ್ನಕುಲದವರಲ್ಲ, ಭಿನ್ನನಾಗರಿಕತೆ-ಸಂಸ್ಕೃತಿಗಳಿಗೆ ಸೇರಿದವರಲ್ಲ ಎ೦ಬುದೇ ಉಕ್ತ 
ಅಭಿಪ್ರಾಯಕ್ಕೆ ಆಧಾರ. ನಾಗವರ್ಮನೂ ದಂಡಿಯ ಅನುಯಾಯಿ. 


ಈ ನಡುವೆ ೧೨೦೦ರಲ್ಲಿ ಕವಿಕಾಮನು ಬರೆದ `ಶೃಂಗಾರರತ್ನಾಕರ' ಅಥವಾ 
ರಸವಿವೇಕ' ಎ೦ಬ ಅಲಂಕಾರ ಗ್ರಂಥವೂ ಉಲ್ಲೇಖನೀಯ. 


ಸುಮಾರು ಕ್ರಿ.ಶ ೧೫೦೦ರಲ್ಲಿ ಮಾಧವನೆಂಬ ಕನ್ನಡ ಕಾವ್ಯಶಾಸ್ತ್ರಕಾರನು 
-ಮಾಧವಾಲಂಕಾರ” ಎಂಬ ವಿಮರ್ಶಶಾಸ ಗ್ರಂಥವನ್ನು ಕಚಡ ಬ ಮಹಾಕವಿ 
ದಂಡಿಯ ಸ ಸಂಸ್ಕೃತ ` `ಕಾವ್ಕಾದರ್ಶ”ದ ಕನ ಡಧಾಷಾಂತರ: ಇ ಆಶ್ವಾಸಗಳಾಗಿ ವಿಭಾಗಿಸಲ್ಪಟ್ಟಿದೆ. 
ಉದಾಹರಣೆ: 


ಮೂಲ 


ಆದಿರಾಜಯಶೋಬಿಂಬಮಾದರ್ಶಂ ಪ್ರಾಪ್ಯ ವಾಜ್ಮಯಂ। 
ತೇಷಾಮಸನ್ನಿಧಾನೇಇಪಿನ ಸ್ಹಯಂ ಪತ್ಯನತಶ್ಯತಿ। 


* ೮೫೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಷಾಂತರ 
ನುತಪೂರ್ವ ರಾಜಕೀರ್ತಿ। ಪ್ರತಿಬಿ೦ಬ ಶಬ್ದಮುಕುರದೊಳ್‌ ನೆಲೆಗೊಂಡಾ। 
ಕ್ಲಿತಿಪಾಲರಳಿದೊಡೇಂ ಕೇ। ಡತಿಶಯದಿಂ ಕೀರ್ತಿಬಿ೦ಂಬಮಾಕಲ್ಪಾಂತಂ। 


ಇದಕ್ಕೂ ಮೊದಲು ೧೨೦೦ರಲ್ಲಿ ಕವಿಕಾಮನು “ರಸವಿವೇಕ” ಎಂಬ ವಸ್ತುವನ್ನು 
“ಶ್ಯ೦ಗಾರ ರತ್ನಾಕರ” ಎ೦ಬ ಕನ್ನಡ ಅಲಂಕಾರ ಶಾಸ್ತ್ರಗಂಥದಲ್ಲಿ ವಿವರಿಸಿದ್ದನು. ಇದರ 
ಪರಿಚ್ಛೇದಗಳು ನಾಲ್ಕು: (೧) ನವರಸವ್ಯಾವರ್ಣನ, (೨) ಭಾವಭೇದ ನಿರ್ಣಯ, (೩) 
ನಾಯಕ ನಾಯಿಕಾ ವಿಕಲ್ಪವಿಸ್ತರ ಮತ್ತು (೪) ಸಖ ಸಖೀ ಸಂಭೋಗ ವಿಪ್ರಲಂಭ 
ಪ್ರೇಮಾವಸ್ಥಾದಿವಿಸ್ತರ. ಕನ್ನಡದಲ್ಲಿ ರಸಪ್ರಕರಣವನ್ನು ವಿಸ್ತಾರವಾಗಿ ಪ್ರತಿಪಾದಿಸುವ ಗಂಥಗಳಲ್ಲಿ 
ಇದೇ ಮೊದಲನೆಯದು. ಸ ಸಂಸ್ಕೃತದಲ್ಲಿ ರಸದ್ವನಿಯನ್ನು ಎತ್ತಿ ಹೇಳಿದ ಕಾವ್ಯಶಾಸ್ತ್ರಕಾರನೆಂದರೆ 
೯ನೆಯ ಶತಮಾನದಲ್ಲಿದ್ದ ಧ್ವನಿಕಾರ ಅಡವ ಜಿ ನಾಟ್ಯಾಚಾರ್ಯನಾದ ಭರತನು 
ರಸದ ಬಗ್ಗೆ ಸಂಸ್ಕೃತದಲ್ಲಿ. ಕ್ರಿಪೂ. ೨ನೆಯ ಶತಮಾನದಲ್ಲಿ ಭಾಜಕ (ರೂಪಕ) ಗಳಿಗೆ 
ಪರಿಸೀಮಿತವಾಗಿ ಹೇಳಿದ್ದನು. ಅವನು ಹೇಳಿದ ರಸಗಳ ಪಟ್ಟಿಯಲ್ಲಿ ಶಾಂತೇತರವಾದ 
೮ ರಸಗಳಿವೆ. ಆಲಂಕಾರಿಕ ಆನಂದವರ್ಧನನ ಕಾವ್ಯ ರಸಗಳ ಸಂಖ್ಯೆ ಶಾಂತವನ್ನು 
ಸೇರಿಸಿಕೊ೦ಡು ೯. 


ಕನ್ನಡ ಕವಿ ಸಾಳ್ವನು ೧೫೫೦ ರಲ್ಲಿ “ರಸರತ್ನಾಕರ” ಎಂಬ ಅಲಂಕಾರ ಅಥವಾ 
ವಿಮರ್ಶಗಂಥವನ್ನು ಬರೆದನು. ರಸಪ್ರಕ್ರಿಯೆಯು ಇದರ ಪ್ರತಿಪಾದ್ಯ ವಸ್ತು. ಶೃಂಗಾರ 
ಪ್ರಪಂಚ, ರಸವಿವರಣ, ನಾಯಕ ನಾಯಿಕಾ ವಿವರಣ ಮತ್ತು ಭವಾಧಿಕರಣ ಎಂಬ ೪ 
ಆಶ್ವಾಸಗಳಿದರಲ್ಲಿವೆ. ೧೦ನೆಯ ಶತಮಾನದಲ್ಲಿ ಅಭಿನವ ಗುಪ್ತನೆಂಬ ಸಂಸ್ಕೃತ ವಿದ್ವಾಂಸನು 
ರಸವಸ್ತುವನ್ನು ವಿಸ್ತಾರವಾಗಿ ವ್ಯಾಖ್ಯಾನಿಸಿದ್ದನು. ಅನಂತರ ಸಂಸ್ಕೃತದಲ್ಲಿ ರಾಜಶೇಖರನ 
ಕಾವ್ಯಮೀಮಾಂಸೆ, ಧನಂಜಯ ಮತ್ತು ಧನಿಕರ “ದಶರೂಪಕ,” ಕು೦ತಕನ “ವಕ್ರೋಕ್ತಿಜೀವಿತ,” 
ಕ್ಷೇಮೇಂದ್ರನ “ಔಚಿತ್ಯವಿಚಾರ ಚರ್ಚೆ'', ಭೋಜನ “ಸರಸ್ವತೀಕ೦ಂಠಾಭರಣ,” ಮತ್ತು 
“ಶೃಂಗಾರ ಪ್ರಕಾಶ,” ಮಹಿಮಭಟ್ಟನ “ವ್ಯಕ್ತಿವಿವೇಕ.” ಮಮ್ಮಟನ ''ಕಾವೃಪ್ರಕಾಶ" ವಿರುಯ್ಯಕನ 
“`ಆಲಂಕಾರಸರ್ವಸ್ವ” ಹೇಮಚಂದ್ರನ “ಕಾವ್ಯಾನುಶಾಸನ,” ಒಂದನೆಯ. ಮತ್ತು ಎರಡನೆಯ 
ವಾಗ್‌ಭಟರ “ವಾಗ್‌ಭಟಾಲಂಕಾರ” ಹಾಗೂ “ಕಾವ್ಯಾನುಶಾಸನ””, ಜಾಯೇಂದ್ರನ 
“ಚ೦ದ್ರಾಲೋಕ,” ವಿದ್ಯಾನಾಥನ “ಪ್ರತಾಪರುದ್ರೀಯ,” ವಿದ್ಯಾಧರನ “ಏಕಾವಲಿ,” 
ವಿಶ್ವನಾಥನ “ಸಾಹಿತ್ಯ ದರ್ಪಣ,” ಶಾರದಾತನಯನ “ಭಾವಪ್ರಕಾಶ” ಸಿಂಗಭೂಪಾಲನ” 
ರಸಾರ್ಣವಸುಧಾಕರ” ಮತ್ತು ಭಾನುದತ್ತನ “ರಸಮಂಜರಿ” ಮತ್ತು “ರಸತರಂಗಿಣಿ” 
(೧೪ನೆಯ ಶತಮಾನ) ಮತ್ತು ಕೇಶವಮಿಶ್ರನ “ಅಲಂಕಾರಶೇಖರ” ಎಂಬ ಗ್ರಂಥಗಳು 
ಪ್ರಕಟವಾಗಿದ್ದವು. ಸಂಸ್ಕೃತದ ಅಖಿಲಭಾರತತೆಯ ದೆಸೆಯಿ೦ದ ಈ ಗ್ರಂಥಗಳಲ್ಲಿ ಕೆಲವಾದರೂ 
ಸಾಳ್ವನ ಅಭಿಪ್ರಾಯವನ್ನು ರೂಪಿಸಲು ಪ್ರೇರಿಸಿರಲೇ ಬೇಕು. ಆದರೆ ಅದು ಎಷ್ಟರಮಟ್ಟಿಗೆ 
ಎಂಬುದು ಸಂಶೋಧನೀಯ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೫೯ * 


“ಶಾರದಾವಿಲಾಸ” ಎ೦ಬುದು ಕನ್ನಡದ ಮೊದಲನೆಯ ಧ್ವನಿವಿಷಯಕವಾದ ಗ್ರಂಥ. 
ಇದರ ಪ್ರಥಮಾಶ್ಚಾಸ ದೊರೆತಿಲ್ಲ. ಇದರ ಕರ್ತನೂ ಸಾಳ್ವನೇ. ಉಪಲಬ್ಧವಾಗಿರುವುದು 
“ಧ್ವನಿವ್ಯಂಗ್ಯವಿವರಣ” ಎ೦ಬ (ಇದರ)೨ನೆಯ ಆಶ್ವಾಸ ಮಾತ್ರ ಈ ಗಂಥದಲ್ಲಿ ಕಾವ್ಯಪಕಕಾಶಿಕೆ, 
ಸಾಹಿತ್ಯಸುಧಾರ್ಣವ ಎ೦ಬ ಪ್ರಾಚೀನಗ್ರಂಥಗಳನ್ನು ಉಲ್ಲೇಖಿಸಲಾಗಿದೆ. ಭಾರತದ ಆಧುನಿಕ 
ಭಾಷೆಗಳಲ್ಲಿರುವ ದೇಶೀಯ ಮೂಲದ ಶಾಸ್ತ್ರ ವಾಜ್ಮಯದ ಐತಿಹಾಸಿಕ ಆಕರಗಳು 
ಪ್ರತ್ಯಕ್ಷಾಪ್ರತ್ಯಕ್ಷವಾದ ಸಂಸ್ಕ ಪದವೇ ಆಗಿರುವುದರಿಂದ, ಸ ಸಂಸ್ಕೃತದಲ್ಲಿ “ಧ್ವನ್ಯಾಲೋಕ''ವನ್ನು 
ಬರೆದವನು ಆನಂದವರ್ಥನನೇ ಆಗಿರುವುದರಿಂದ ಆ ಗ್ರಂಥದ ಧ್ವನಿಪ್ರತಿಪಾದನೆಯ 
ತರ್ಕವಿತರ್ಕಗಳಿಂದ ಸಾಳ್ವನಿಲ್ಲಿ ಸ್ಫೂರ್ತಿಯನ್ನು ಪಡೆದಿರಲೇ ಬೇಕು-ಎಂಬುದರಲ್ಲಿ 
ಸಂದೇಹವಿಲ್ಲ. ೨೦ನೆಯದಕ್ಕಿಂತ ಹಿ೦ದಿನ ಶತಮಾನಗಳಲ್ಲಿ ಸಂಸ್ಕೃತ ಬಾರದ ಭಾರತೀಯನಿಗೆ 
ಪಾಂಡಿತ್ಯ, ಶಾಸ್ತ್ರಜ್ಞಾನ, ವಿದ್ವತ್ತೆ, ಇತ್ತೆಂಬುದನ್ನು ಭಾರತದಲ್ಲಿ (ಹಾಗೇ ಕರ್ನಾಟಕದಲ್ಲಿ) 
ಯಾರೂ ಒಪ್ಪುತ್ತಿರಲಿಲ್ಲ. ಈಗ ಆ ಪರಿಸ್ಥಿತಿ ಬದಲಾಗಿದೆ ಎನ್ನಲು ಭಾಷಾ ಸಂಬಂಧಿ 
ಶಾಸ್ತ್ರಗಳ ಕ್ಷೇತ್ರದಲ್ಲಂತೂ ಸಾಧ್ಯವೇ ಇಲ್ಲ. ಸಂಸ್ತ ಸ್ಮತಕ್ಕೆ 825 ಭಾಷೆಗಳೆಲ್ಲವುಗಳ 
ಸಂಬಂಧ “ಮಾತ್ರವಲ್ಲ ೂರಾಚಿನ ಭಾಷೆಗಳೆಲ್ಲವುಗಳ ಸಂಬ೦ಧವೂ ವೃತ್ಪತ್ತಿ 
ಶಾಸ್ತ್ರಾನುಸಾರವಾಗಿ ಈಗಲೂ ಇದೆ. ಇಲ್ಲಿ ಅದು ಸರ್ವಪ್ರಾಂತಗಳಲ್ಲೂ ವಿದ್ಯಾವಂತರ 
ಭಾಷೆಯಾಗಿತ್ತು. ಆದುದರಿಂದ ಅದರಲ್ಲಿ ಮೊದಲು ಬರೆದು ಪ್ರಸಿದ್ಧವಾದ ಗಂಥಗಳ 
ಪ್ರಭಾವವು ಕಿಂಚಿತ್ತಾದರೂ ಬೀಳದ ದೇಶಭಾಷಾ ಷಾವಾಜ್ಮಯವೇ ಇಲ್ಲ ಎಂದರೆ 
ಅತಿಶಯೋಕ್ತಿಯಾಗಲಾರದು. 


ಕ್ರಿಶ ೧೬೦೦ರಲ್ಲಿದ್ದ ತಿಮ್ಮನು “ಅಲಂಕಾರ ರಸ ಸಂಗ್ರಹ” ಎ೦ಬ ಗ್ರಂಥವನ್ನು 
ಬರೆದನು. ಅದಕ್ಕೆ “ನವರಸಾಲಂಕಾರ” ಎ೦ಬ ಇನ್ನೊಂದು ಹೆಸರೂ ಉಂಟು. ಸಾಳ್ವನ 
“ರಸರತ್ನಾಕರ”ದಿಂದ ಈತನು ಸೂತ್ರಗಳನ್ನೂ, ವಾಕ್ಯಗಳನ್ನೂ ಉದಾಹರಿಸಿದ್ದಾನೆ. ಈ 
ಗ್ರಂಥ ಚಂಪೂರೂಪದಲ್ಲಿದೆ. ಇದರ ಪ್ರತಿಪಾದ್ಯವಿಷಯವು ರಸಪಕ್ರಿಯೆ. ನಾಯಕ- 
ನಾಯಿಕಾ ಲಕ್ಷಣಗಳೂ ವ್ಯಭಿಚಾರಿ ಅಥವಾ ಸಂಚಾರಿ ಭಾವಾದಿಗಳೂ ಇದರಲ್ಲಿ 
ವಿವರಿಸಲ್ಪಟ್ಟಿವೆ. ಕವಿಕಾಮನ' ಮತ, ನಾಗವರ್ಮನ ಮತ ಎಂದು ಆ ವಿದ್ವಾಂಸರ 
ಗ್ರಂಥಗಳಿಂದಲೂ ಸೂತ್ರಗಳು ಅನುವಾದಿಸಲ್ಪಟ್ಟಿವೆ. ಉದಾಹರಣ ಪದ್ಯಗಳೆಲ್ಲವೂ ಪಂಪ, 
ಪೊನ್ನ, ನಾಗಚ೦ದ್ರ, ನೇಮಿಚಂದ್ರ ಮೊದಲಾದ ಪ್ರಾಚೀನ ಕನ್ನಡ ಮಹಾಕವಿಗಳ 
ಕಾವ್ಯಗಳಿಂದ ಆಯ್ದು ಕೊಡಲ್ಪಟ್ಟವೆ. ಸಂಸ್ಕೃತ ಭಾರತದ ರಸಸಿದ್ಧಾಂತದ ಜಯಭೇರಿಗಿದೂ 
ಒ೦ದು ಉದಾಹರಣೆ. 


ಇದಕ್ಕೆ ಸ್ವಲ್ಪ ಮೊದಲು ಅಂದರೆ ಕ್ರಿ.ಶ ೧೫೦೦ರಂದು ಕನ್ನ! ಡದ ಈಶ್ವರ ಕವಿಯು 
“ಕವಿಜಿಹ್ವಾಬಂಧನ” ಎಂಬ ತನ್ನ ಛಂದೋಗ್ರಂಥದಲ್ಲಿಯ ೪ನೆಯ ಪರಿಚ್ಛೇದದಲ್ಲಿ 
ಭಾವ, ಬಕರ ಮುಂತಾದವುಗಳನ್ನು ವಿವರಿಸಿದ್ದನು; "೨ನೆಯ ಪರಿಚ್ಛೇದದಲ್ಲಿ. ಪ್ರಾಸ- 
ವಡಿಗಳನ್ನು ವಿವರಿಸಿದ್ದನು. ಅಲಂಕಾರ, ಭಾವ ಮುಂತಾದ ಕಲ್ಪನೆಗಳ ಆಕರ ಪೂರ್ವಿಕರ 
ಸಂಸ್ಕೃತ- -ಕನ್ನಡ ಗಂಥರಾಶಿ. 


* ೮೬೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


೧೬೪೫-೧೭೦೬ರ ನಡುವೆ ಇದ್ದ ಕನ್ನಡ ಪಂಡಿತ ತಿರುಮಲ್ಕಾರ್ಯನು ತನ್ನ 
“ಅಪ್ರತಿಮವೀರ ಚರಿತೆ ಎಂಬ ಗ್ರಂಥದಲ್ಲಿ ಕಾವ್ಯಲಕ್ಷಣ, ಶಬ್ದಗುಣ, ಅರ್ಥಗುಣ 
(ಸಂಸ್ಕೃತದಲ್ಲಿ ವಾಮನನ ಅಲಂಕಾರ ಗ್ರಂಥವನ್ನು ರೀತಿಪ್ರಸ್ಥಾನವನ್ನು ನೋಡಿರಿ). ರೀತಿ, 
ಶಯ್ಯೆ ಪಾಕ, ವೃತ್ತಿ, ಶಬ್ಬಾಲಂಕಾರ, ಅರ್ಥಾಲ೦ಕಾರ, ರಸಾಲಂಕಾರಗಳು ವಿವೃತವಾಗಿವೆ. 
ಇದರಲ್ಲಿ “ಚಂದ್ರಾಲೋಕ,” "ವಾಮನವೃತ್ತಿ” “ಕಾವ್ಯಪ್ರಕಾಶ” ಮೊದಲಾದ ಸಂಸ್ಕೃತ 
ಗ್ರಂಥಗಳಿಂದ ಲಕ್ಷಣಗಳನ್ನು ತೆಗೆದುಕೊ೦ಡು ಅವುಗಳಿಗೆ ಕನ್ನಡದಲ್ಲಿ ವೃತ್ತಿಯನ್ನು ಬರೆದು 
ಉದಾಹರಣೆಗಳನ್ನು ಈ ಶಾಸ್ತ್ರಕಾರನು ಕೊಟ್ಟಿದ್ದಾನೆ. ಇವನಿ೦ದ ೧೭ನೆಯ ಶತಮಾನದಲ್ಲಿ 
ತಮಿಳಿನ ಪ್ರಸಿದ್ಧ ವಿದ್ವಾಂಸನಾದ ಅಪ್ಪಯ್ಯದೀಕ್ಷಿತನು ಕುವಲಯಾನ೦ದ''ವೆಂಬ 
ವಮರ್ಶೆಗ್ರಂಥವನ್ನು ೧೫೪೯-೧೬೧೩ರ ನಡುವೆಯೇ ಬರೆದು ಪ್ರಸಿದ್ಧನಾಗಿದ್ದನು. ಈ 
ಸಂಸ್ಕೃತ ಅಲಂಕಾರ ಗಂಥವು ಈಗಲೂ ಪಾಠಶಾಲೆಗಳಲ್ಲಿ ಜನಪ್ರಿಯವಾಗಿದೆ. ತಮಿಳುನಾಡು 
ನಮ್ಮ ನೆರೆಯನಾಡೆಂಬುದು ಇಲ್ಲಿ ಸ್ಮರಣೀಯ. ಹಾಗೇ ಆ೦ಧ್ರಪ್ರದೇಶದವನಾಗಿದ್ದ ಜಗನ್ನಾಥ 
ಪಂಡಿತರಾಜನೂ ಸಂಸ್ಕೃತದಲ್ಲಿ ಅತಿ ಪ್ರಸಿದ್ಧವಾದ "`ರಸಗಂಗಾಧರ” ಎಂಬ ಅಲಂಕಾರ 
ಗ್ರಂಥವನ್ನು ೧೬೫೯ (9) ರ ಹೊತ್ತಿಗೆ ಬರೆದು ಪ್ರಸಿದ್ಧನಾಗಿದ್ದನು. ಈತನು ನಮ್ಮ 
ನೆರೆನಾಡಿನ ತೆಲುಗು ವಿದ್ದಾಂಸ, ದಂಡಿಯಂತೆಯೇ ಈತನು ಉದ್ದಾಮ ಸಂಸ್ಕೃತ ಕವಿ. 


ಈ ಹಿನ್ನೆಲೆಯಲ್ಲಿ ೧೮೬೭ರಲ್ಲಿದ್ದ ಲಿ೦ಂಗರಾಜನೆ೦ಬ ಕನ್ನಡ ಪಂಡಿತನು 
“ನರಪತಿವಿಜಯ” ಎಂಬ ಗ್ರಂಥವನ್ನು ಬರೆದು ಅದರಲ್ಲಿ ಸಂಸ್ಕೃತಕ್ಕೆ ಸಾಧಾರಣವಾದ 
ಶಬ್ದಾಲಂಕಾರ, ಅರ್ಥಾಲಂಕಾರಗಳನ್ನು (೯18೬/05 ೦85/0000) ವಿವರಿಸಿದನು. ಇದಕ್ಕೆ 
ಆಧಾರ ಸಂಸ್ಕೃತದ '"`ಚಂದ್ರಾಲೋಕ.” ೧೭೩೪ರಲ್ಲಿದ್ದ ಜಾಯೇಂದ್ರನು "ಕರ್ಣಾಟಕ 
ಕುವಲಯಾನ೦ದ?”” ಮತ್ತು “ರಸಮಂಜರಿ” (ಇಂದಿನ ಆಕಾಶವಾಣಿಯ “ರಸಮಂಜರಿ? 
ಅಲ್ಲ) ಎಂಬೆರಡು ಕನ್ನಡ ವಿಮರ್ಶ ಗ್ರಂಥಗಳನ್ನು ಬರೆದನು. ಕರ್ಣಾಟಕ 
ಕುವಲಯಾನಂದವು ಸಂಸ್ಕೃತ ಕುವಲಯಾನಂದದ ಕನ್ನಡ ಭಾಷಾ೦ತರ, ಅದೊಂದು 
ಷಟ್‌ಪದಿ ಗಂಥ. ಅದರಲ್ಲಿ ಸೋದಾಹರಣವಾಗಿ ೧೦೧ ಅಲಂಕಾರಗಳು (8180/05 08 
570000) ವಿವೃತವಾಗಿವೆ. ಸೂತ್ರಗಳು ಶರಷಟ್ಟದಿ ಅಥವಾ ಸಾಂಗತ್ಯ ಛ೦ದದಲ್ಲಿವೆ. 
ಉದಾಹರಣೆಗಳನ್ನು ಹೆಜ್ಜಾಗಿ ಕನ್ನಡದ ಸೌಂದರಪುರಾಣ, ಉದ್ಭಟಕಾವ್ಯ, ಚಾಯಣ 
ಭಾರತ, ಚಿತ್ರಭಾರತ, ಭಿಕ್ಷಾಟನ ಕಾವ್ಯ. ಚೇರಮ ಕಾವ್ಯ, ಭಾವ ಚಿಂತಾರತ್ನ, ಜೈಮಿನಿ 
ಭಾರತ ಮೊದಲಾದ ಕನ್ನಡ ಷಟ್‌ಪದಿ ಗಂಥಗಳು ಇವುಗಳಿಂದ ಕೊಡಲಾಗಿದೆ. ಈ 
ಉದಾಹರಣೆಗಳು ಅನುವಾದಗಳು ಅಥವಾ ಉದ್ಧಾರ ಪದ್ಯಗಳು. ಒಂದೊಂದು 
ಅಲಂಕಾರವನ್ನು ವಿವರಿಸಲು ಮೂರು ಮೂರು ಉದಾಹರಣೆಗಳನ್ನು ಉದ್ಧರಿಸಿ 
ಕೊಡಲಾಗಿದೆ. ಈ ವಿಮರ್ಶಕನ “ರಸಮಂಜರಿ” ಎಂಬ ಕಾವ್ಯಶಾಸ್ತ್ರ ಗಂಥದ ಇನ್ನೊಂದು 
ಹೆಸರು “ಶೃಂಗಾರ ತಿಲಕ.” ಇದೂ ಒಂದು ಕನ್ನಡ ಷಟ್‌ಪದಿ ಗ್ರಂಥ. ದಿ. ಎಂ. ಎಸ್‌. 
ಬಸವಲಿಂಗಯ್ಯನವರ ಪ್ರಕಾರ ಕನ್ನಡ ಕಾವ್ಯಶಾಸ್ತ್ರ ಗ್ರಂಥಗಳಲ್ಲಿ (ಈವರೆಗೆ ಹೇಳಿದವುಗಳಲ್ಲಿ) 
ನಾಗವರ್ಮನ “ಕಾವ್ಯಾವಲೋಕನ”ವು ಕಾವ್ಯಾಭ್ಯಾಸಿಗಳಿಗೆ ಅತ್ಯಂತ ಅವಶ್ಯವಾದ 
ಅಭ್ಯಸನೀಯ ಗ್ರಂಥ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೬೧ * 


ಸಾಹಿತ್ಯ ವಿಮರ್ಶೆಯ ಅನಂತರ ವ್ಯಾಕರಣಾದಿ ಶಾಸ ಸ್ವಗಳಲ್ಲಿ ಸ ಸಂಸ್ಕೃತಕ್ಕೂ ಕನ್ನಡಕ್ಕೂ 
ಇರುವ ಸಂಬಂಧವನ್ನು ಪರಶೀಸೋಣ. 


ಶಾಸ್ತ್ರ ಅಥವಾ ಎಜ್ಞಾನ ಎಂಬ ಬೌದ್ಧಿಕ ಚಟುವಟಿಕೆಗಳ ಕ್ರೋಢೀಕರಣದಲ್ಲಿ 
ಪಾರಿಭಾಷಿಕ ಪದಗಳು ಜಗತ್ತಿನ ಎಲ್ಲ ಭಾಷೆಗಳಲ್ಲೂ ಅಗತ್ಯ ಎಂಬುದು ತಿಳಿದ ಸಂಗತಿ. 
ಉದಾಹರಣೆಗಾಗಿ ವ್ಯಾಕರಣ ಶಾಸ್ತ್ರ ಸ್ತವನ್ನು ತೆಗೆದುಕೊಂಡತೆ ಕರ್ತೃ, ಕರ್ಮ, ಕ್ರಿಯೆ, 
ನಾಮ, ಧಾತು, ಪಗಳ ನಿಪಾತ, ಪ್ರಕೃತಿ, ಪ್ರತ್ಯಯ, ಲಿಂಗ, ವಚನ, ವಿಭಕ್ತಿ ಪದ, 
ಅರ್ಥ, ಸಂಧಿ, ಸಮಾಸ, ಪಕ್ಕ ೈತಿಭಾವ ಚ ಐಜಿ ವಿವಿಧ ವೈಯಾಕರಣ ಪಾರಿಭಾಷಿಕಗಳು 
ಸಂಸ್ಕೃತಕ್ಕೂ ಕನ್ನಡಕ್ಕೂ ದೇ ಆಗಿವೆ. ಅವುಗಳನ್ನು ಸಂಸ್ಕೃತೇತರವಾದ ಶುದ್ಧ ಕನ್ನಡಕ್ಕೆ 
ಈವರೆಗೆ ಯಾರೂ ಪರಿವರ್ಶಿಸಲಿಲ್ಲ. ಪರಿವರ್ತಿಸುವ ಅವಶ್ಯಕತೆಯೂ ಇಲ್ಲ. 
ಪಾರಿಭಾಷಿಕವಾಗಿ ವಾಕ್ಯ (50000000) ಮತ್ತು ವಾಕ್ಕ್ಯೋಚ್ಚಯ ಅಥವಾ ಮಹಾವಾಕ್ಯ 
ಎನ್ನಲು ಕೂಡ ಕನ್ನಡವು ಶುದ್ಧ (ತದ್ಭವ-ತತ್ಸಮ ಭಿನ್ನವಾದ)ವಾಗಿ ತನ್ನದೇ ಆದ 
ಪರ್ಯಾಯ ಪದಗಳನ್ನು ಸಿದ್ಧಗೊಳಿಸಲಿಲ್ಲ. 

ಸಂಸ್ಕೃತದಲ್ಲಿ ಪಾಣಿನಿಗಿ೦ತಲೂ ಹಿಂದೆ ಶಾಕಲ್ಯ, ಆಪಿಶಲಿ, ವ್ಯಾಡಿ ಮುಂತಾದ 
ವ್ಯಾಕರಣಕಾರರಿದ್ದರೆ೦ದು ಗೊತ್ತಾಗಿದೆ. ಪಾಣಿನಿಯ ಕಾಲವು ಕ್ರಿ.ಪೂ. ೫೬ನೆಯ ಶತಮಾನ 
ಎ೦ದು ಸಂಶೋಧಕರ ಮತ. ಕ್ರಿ. ಪೂ. ಯುಗದಲ್ಲಿ ಯಾವ ಕನ್ನಡ ವ್ಯಾಕರಣವಿದ್ದಿತೋ 
ದೇವರೇ ಬಲ್ಲ. ಮಾನವರಿಗಿನ್ನೂ ಉಪಲಬ್ಧವಾಗಿಲ್ಲ. ಉಪಲಬ್ಧ ಕನ್ನಡ ವ್ಯಾಕರಣ 
ಗ್ರಂಥಗಳಲ್ಲಿ ನಯಸೇನ ಕೃತವಾದ ಒಂದು ವ್ಯಾಕರಣವಿದ್ದಂತೆ ತಿಳಿಯುತ್ತದೆ. ಅದು 
ದೊರೆತಿಲ್ಲ. ಉಪಲಬ್ಧ ಪ್ರಾಚೀನ ಕನ್ನಡ ವ್ಯಾಕರಣ ಗ್ರಂಥಗಳಲ್ಲಿ ಶಬ್ಧಸ್ಮತಿ, ಶಬ್ದಮಣಿದರ್ಪಣ. 
ಭಾಷಾಭೂಷಣ ಮತ್ತು ಶಬ್ದಾನುಶಾಸ ನ ಎಂಬ ನಾಲ್ಕೇ ಗಂಥಗಳು ಗಣ್ಯ ಎಂದಿದ್ದಾರೆ 
ಕನ್ನಡ ಕವಿ ಚರಿತಕಾರರು. ಆದರೆ “ಶಬ್ದಸ್ಮೃತಿಗೆಯ ವಿವರಗಳನ್ನ] ವರು ಕೊಟ್ಟಲ್ಲ ಸುಮಾರು 
ಕ್ರಿಶ ೧೨೬೦ರಲ್ಲಿದ್ದ ಕೇಶಿರಾಜನ “ಶಬ್ದದುಣಿದರ್ಪಣ”ವನ್ನು ಅವರು ವಿವರಿಸಿದ್ದಾರೆ. 
ಅದರಲ್ಲಿ ಸಂಧಿ, ನಾಮ, ಸಮಾಸ, ತದ್ಧಿತ, ಆಖ್ಯಾತ, ಧಾತು, ಅಪಭ್ರಂಶ, ಅವ್ಯಯ 
ಎ೦ಬ ಎ೦ಟು ವಿಭಾಗಗಳಿವೆ. ಕೊನೆಯಲ್ಲಿ ನಿಯೋಗ, ಸಾರವೆಂಬ ಶಬ್ದಾರ್ಥನಿರ್ಣಯಂ” 
ಎ೦ಬ ಒಂಬತ್ತನೆಯ ವಿಭಾಗವೊಂದು ಸೇರಿದೆ ಕನ್ನಡಕ್ಕೆ ವಿಶಿಷ್ಟವಾದ ಅಂಶಗಳು ಅವನ 
ಪ್ರಕಾರ ಇಷ್ಟೇ: 

“ಗಮಕ ಸಮಾಸದಿಂ ಅಟಕುಳಕ್ಟಳದಿಂ ಶ್ರುತಿಸಹ್ಯಸಂಧಿಯಿಂ। 

ಸಮುಚಿತಮಾಗಿ ಬರ್ಪ ಸತಿ ಸಪ್ತಮಿಯಿಂ ಸಮಸಂಸ್ಕೃತೋಕ್ತಿಯಿಂ 

ವಮಹಪಭೇದದಿಂ ವಿರಹಿತಾವ್ಯಯ ಸಂಸ್ಕೃತ ಲಿಂಗದಿಂ ಪದೋ 

ತ್ತಮ ಶಿಥಿಲತ್ವದಿಂ ಯತಿವಿಲಂಘನದಿಂದರಿದಲ್ತೆ ಕನ್ನಡಂ।” 


ಆ (( 


ಮಿಕ್ಕ ಅ೦ಶಗಳೆಲ್ಲವೂ ಸಂಸ್ಕೃತ ಭಾಷೆಗೂ ಕನ್ನಡ ಭಾಷೆಗೂ ಒಂದೇ ಎಂದಾಯಿತು. 
ಆ ಅಂಶಗಳ ಬಹುಸಂಖ್ಯಾತತೆಯ ದೆಸೆಯಿಂದ ವ್ಯಾಕರಣದಲ್ಲಿ - ಅದರ ಮೂಲಭೂತ 


* ೮೬೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನಿಯಮಗಳಲ್ಲಿ-ಕನ `ಡವು ಸಂಸ್ಕ ತ ಮೂಲವ್ಯಾಕರಣಗಳನ್ನು ಬಿಟ್ಟಿರರಾರದು-ಎಂಬುದು 
ಸಿದ್ಧವಾಗುತ್ತದೆ. 

ನೃಪತು೦ಗನು ಕವಿರಾಜಮಾರ್ಗದಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ 
ಕೆಲವಂಶಗಳನ್ನು ಅಲ್ಲಲ್ಲಿ ಹೇಳಿದ್ದರೂ ಕರ್ಣಾಟಕ ವ್ಯಾಕರಣವನ್ನು ಕ್ರಮವಾದ 
ಅನುಪೂರ್ವಿಯೊಡನೆ ಗ್ರಂಥರೂಪದಲ್ಲಿ ಮೊದಲು ಬರೆದವನು ನಾಗವರ್ಮನು. ಆತನು 
ಈ ಶಾಸ ಸ್ತವನ್ನು ಕಾವ್ಯಾವಲೋಕನದ 'ಮೊದಲನೆಯ ಅಧ್ಯಾಯವಾದ ಶಬ್ದಸ್ಥ [ಶಿಯಲ್ಲಿನ 
ಸಂಗ್ರಹಬದಾಗಿಂಯೂ 'ಛಾಷಾಭೂಷಣದಲ್ಲಿ ಅದಕ್ಕಿಂತ ಸ್ವಲ್ಪ ವಿಸ್ತಾರವಾಗಿಯೂ 
ಉಪಪಾದಿಸಿದ್ದಾನೆ. ನಾಗವರ್ಮನ ಶಬ್ದಸ್ನತಿಯನ್ನೇ. ಅನುಸರಿಸಿದರೂ ಕೇಶಿರಾಜನು 
ಕೆಲವು ಹೊಸ ವಿಷಯಗಳನ್ನು ಸೇರಿಸಿ ವಿಸ್ತರಿಸಿ ಮೇಲೆ ಹೇಳಿದ ತನ್ನ ವ್ಯಾಕರಣ 
ಗ್ರಂಥವನ್ನು ರಚಿಸಿದನು. ನಾಗವರ್ಮನ ಗ್ರಂಥದಲ್ಲಿ ಉದಾಹೃತವಾದ ಪದ್ಯಗಳೇ ಹೆಚ್ಚಾಗಿ 
“ಶಬ್ದಮಣಿದರ್ಪಣ'ದಲ್ಲಿ ಉದಾಹೃತವಾಗಿವೆ. ಕನ್ನಡ ಭಾಷೆಯಲ್ಲಿ ಕರ್ಣಾಟಕ 
ಶಬ್ಧಶಾಸ್ತ್ರವನ್ನು ಪ್ರತಿಪಾದಿಸುವ ಗಣ್ಯಗ್ರಂಥ ಇದೊಂದೇ ಎಂಬುದು ಕವಿಚರಿತಕಾರರ 
ಮತ. ನಾಗವರ್ಮನ ಕಾಲ ಸುಮಾರು ಕ್ರಿ.ಶ ೧೧೪೫. “ಶಬ್ಧಸ್ಮೃತಿ”ಯೆಂಬ ವಿಭಾಗದಲ್ಲಿ 
ಸಂಧಿ, ನಾಮ, ಸಮಾಸ ತದ್ಧಿತ, ಆಖ್ಯಾತ ಎಂಬ ಐದು ಅಧ್ಯಾಯಗಳಿವೆ. ಕಾವ್ಯಾವಲೋಕನದ 
“ಕಾವ್ಯ ಮಲವ್ಯಾವೃತ್ತಿ” ಎ೦ಬ ವಿಭಾಗದಲ್ಲಿ ಪದಪದಾರ್ಥಸ೦ಧಿದೋಷನಿಶ್ಚಯ, ವಾಕ್ಯ- 
ವಾಕ್ಯಾರ್ಥದೋಷ ಅನುಕೀರ್ತನ ಎ೦ಬ ಎರಡು ಪ್ರಕರಣಗಳಿವೆ. 

ನಾಗವರ್ಮನ “ಕರ್ಣಾಟಕ ಭಾಷಾಭೂಷಣ'” ಎ೦ಬ ಗ್ರಂಥದಲ್ಲಿ ಸೂತ್ರಗಳನ್ನೂ 
ವೃತ್ತಿಯನ್ನೂ ಸಂಸ್ಕೃತ ಭಾಷೆಯಲ್ಲಿ ಬರೆದು ಪೂರ್ವಕವಿಗಳ ಕನ್ನಡ ಗಂಥಗಳಿಂದ. 
ಉದಾಹರಣೆಗಳನ್ನು ಕೊಟ್ಟಿದ್ದಾನೆ. ಗ್ರಂಥದ ಪರಿಚ್ಛೇದಗಳು ಇಂತಿವೆ: ಸಂಜ್ಞೆ, ಸಂಧಿ, 
ವಿಭಕ್ತಿ ಕಾರಕ, ಶಬ್ದರೀತಿ, ಸಮಾಸ, ತದ್ಧಿತ, ಆಖ್ಯಾತನಿಯಮ, ಅವ್ಯಯನಿರೂಪಣ 
ಮತ್ತು ನಿಪಾತನಿರೂಪಣ. ಅವನು ರಚಿಸಿದ “ವಸ್ತುಕೋಶ” ಎ೦ಬ ಗಂಥವು ಕನ್ನಡಿಗರಿಗೆ 
ಸಂಸ್ಕೃತದ ಜ್ಞಾನವು (ವ್ಯಾಕರಣ ಸಮೇತವಾಗಿ) ಎಷ್ಟು ಅವಶ್ಯಕ ಎಂಬುದನ್ನು ಸಿದ್ಧಮಾಡಿದೆ. 
ಅದು ಕನ್ನಡದಲ್ಲಿ ಉಪಯೋಗಿಸುವ ಸಂಸ್ಕೃತಪದಗಳಿಗೆ ಅರ್ಥವನ್ನು ಹೇಳುವ ಪದ್ಮರೂಪದ 
ಸಂಸ್ಕೃತಕರ್ಣಾಟಕ ನಿಘಂಟು, ಆ ಗ೦ಥದಲ್ಲಿ ಏಕಾರ್ಥಕಾ೦ಡ, ನಾನಾರ್ಥಕಾಂಡ, 
ಸಾಮಾನ್ಯಕಾಂಡ ಎಂದು ಮೂರು ಕಾ೦ಡಗಳಿವೆ. 


ನಾಗವರ್ಮನ ““ಭಾಷಾಭೂಷಣ'ವನ್ನನುಸರಿಸಿಯೇ ಭಟ್ಟಾಕಳಂಕನು ಕ್ರಿ.ಶ. 
೧೬೦೪ರಂದು “ಕರ್ಣಾಟಕ ಶಬ್ದಾನುಶಾಸನ”. ಎಂಬ ಕನ್ನಡ ವ್ಯಾಕರಣ ಗ್ರಂಥವನ್ನು 
ಸಂಸ್ಕೃತಭಾಷೆಯಲ್ಲಿ ಬರೆದನು. "ಇದರಲ್ಲಿ ೪ ಪಾದಗಳಿವೆ; ೫೨ ಸೂತ್ರಗಳಿವೆ; 
ಚಾಮ ಮೇಕ ಯಂಬ ವೃತ್ತಿಯೂ ಮ೦ಜರೀ ಮಕರಂದವೆಂಬ ವ್ಯಾಖ್ಯಾನವೂ ಇವೆ. 
ಪೂರ್ವ ಕವಿಗಳ ಕನ್ನಡ ಗ್ರಂಥಗಳಿಂದ ಉದಾಹರಣೆಗಳನ್ನು ಕೊಡಲಾಗಿದೆ. ಇದು 
“ಕರ್ಣಾಟಕ ಭಾಷಾಭೂಷಣ ಕ್ಕಿಂತ ಹೆಚ್ಚು ವಿಸ್ತಾರವಾಗಿಯೂ ಪ್ರೌಢವ್ಯಾಖ್ಯಾನ 
ಸಮೇತವಾಗಿಯೂ ಇದೆ: “ಶಬ್ದಮಣಿದರ್ಪಣ'ಕ್ಕಿಂತಲೂ ಹೆಚ್ಚು ವಿಷಯಗಳನ್ನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೬೩ * 


ಒಳಗೊಂಡಿದೆ. ಕನ್ನಡ ಭಾಷೆಗೆ ಇದು ಅತ್ಯುತ್ತಮ ವ್ಯಾಕರಣ ಗಂಥ ಎಂದಿದ್ದಾರೆ ರಾ. 
ಬ. ಆರ್‌. ನರಸಿಂಹಾಚಾರ್ಯರು. 


ಸುಮಾರು ೧೮೩೦ರಲ್ಲಿ ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯನು ಹಳಗನ್ನಡ ನುಡಿಗನ್ನಡಿ, 
ಶಬ್ದಮಂಜರಿ, ಧಾತುಮ೦ಜರಿ ಎಂಬ ಗ್ರಂಥಗಳನ್ನು ಬರೆದನು. ಹೊಸ ಗನ್ನಡ 
ನುಡಿಗನ್ನಡಿಯನ್ನು ೧೮೩೮ಕ್ಕೆ ಹಿಂದೆಯೇ ಆತ ಬರೆದಿದ್ದೇನೆ ಎಂದು ಹೇಳಿದ್ದಾನೆ. 
೨೦ನೆಯ ಶತಮಾನದಲ್ಲಿ ದಿ.ತೀ.ನ೦ ಶ್ರೀಕ೦ಠಯ್ಯನವರ ಕನ್ನಡ ವ್ಯಾಕರಣವು ಪ್ರಚುರ. 
ಈ ನಡುವೆ “ಕನ್ನಡ ಲಘುವ್ಯಾಕರಣ”ವನ್ನು ಬರೆದ ವೆ೦ಕಟರಂಗೋ ಕಟ್ಟಿಯೂ 
“ಕನ್ನಡ ವ್ಯಾಕರಣ'ವನ್ನು ಬರೆದ ಕೇರಿಯೂ “ವ್ಯಾಕರಣ ಬೋಧಿನಿ”ಯನ್ನು ಬರೆದ 
ಮೇಬನ್ನನೂ “ಕನ್ನಡ ವ್ಯಾಕರಣ?ವನ್ನು ಬರೆದ ಕಿಟ್ಟೆಲ್ಲನೂ ಸ್ಮರಣೀಯರು. ಹಾಗೇ 
ಕೆರೆಲ್ಲನ “ಕರ್ಣಾಟಕವ್ಯಾಕರಣ”ವೂ ಉಲ್ಲೇಖನೀಯ. 


ಕ್ರಿಶ ೧೯೨೭ರಲ್ಲಿ “ಕನ್ನಡ ಕೈಪಿಡಿ” ಎಂಬ ಗ೦ಥವು ದಿ.ಬಿ.ಎ೦ ಶ್ರೀಕಂಠಯ್ಯನವರ 
ಅಧ್ಯಕ್ಷತೆಯಲ್ಲಿ ಪ್ರಕಟವಾಯಿತು. ಅದರ ಒ೦ದನೆಯ ಭಾಗದಲ್ಲಿ ಹಳಗನ್ನಡದ ವ್ಯಾಕರಣವೂ 
ಎರಡನೆಯ ಭಾಗದಲ್ಲಿ ಕರ್ಣಾಟಕ ಛ೦ದಸ್ಸೂ ಮೂರನೆಯ ಭಾಗದಲ್ಲಿ ಅಲಂಕಾರ 
ಅಥವಾ ಸಾಹಿತ್ಯ ವಿಮರ್ಶ ಸೂತ್ರ ಗ್ರಂಥಗಳ ವಿವರಣೆಯೂ ನಾಲ್ಕನೆಯ ಭಾಗದಲ್ಲಿ 
ಕನ್ನಡ ಭಾಷೆಯ ಚರಿತ್ರೆಯೂ ಐದನೆಯ ಭಾಗದಲ್ಲಿ ಕನ್ನಡಸಾಹಿತ್ಯದ ಚರಿತ್ರೆಯೂ 
ಬರೆಯಲ್ಪಟ್ಟವೆ, ವ್ಯಾಕರಣ ವಿಭಾಗದಲ್ಲಿ ಸ೦ಜ್ಞಾಪ್ರಕರಣ. ಸ೦ಧಿಪ್ರಕರಣ, ನಾಮಪದ 
ಪ್ರಕರಣ, ಕ್ರಿಯಾಪದ ಪ್ರಕರಣ, ಅವ್ಯಯ ಪ್ರಕರಣ, ತದ್ಭಿತಪ್ರಕರಣ. ಕೃದ೦ತಪ್ರಕರಣ, 
ಸಮಾಸಪ್ರಕರಣ, ತದ್ಭವಪ್ರಕರಣ, ಪ್ರಯೋಗಪ್ರಕರಣ, ಕರ್ಣಾಟಕಧಾತುಗಳು ಮತ್ತು 
ತತ್ಸಮ ತದ್ಭವಗಳು ಎಂಬ ವಿಷಯಗಳು ಬಂದಿವೆ. 


ತತ್ಸಮ-ತದ್ಭವಗಳನ್ನು ಬಿಟ್ಟರೆ ಕನ್ನಡಭಾಷೆಯು ವ್ಯವಹಾರ್ಯವೇ? ಎಂಬುದಕ್ಕೆ ದಿ.ಆರ್‌ 
ನರಸಿಂಹಾಚಾರ್ಯರೆಂದದ್ದನ್ನು ಕೇಳೋಣ; “ಕನ್ನಡದಲ್ಲಿ ಸಾಮಾನ್ಯ ವ್ಯವಹಾರಕ್ಕೆ ಸಾಕಾಗುವಷ್ಟು 
ದೇಶ್ಯಶಬ್ದಗಳು' ಇವೆ. ಆಜೂ ಶಾಸ್ತ್ರ ವಿಚಾರಗಳನ್ನು 'ಅಚ್ಚಗನ್ನಡಪದಗಳಿಂದಲೇ 
ನಿರ್ವಹಿಸುವುದು ಸಾಧ್ಯವಿಲ್ಲ; ಸಂಸ್ಕೃತ ಶಬ್ದಗಳ ಇಜಾಜತ್ತ ಜೀಕಾಗುತ್ತದೆ... ಸಂಸ್ಕೃತ 
ಶಬ್ದಗಳು ವಿಕಾರವಿಲ್ಲದೆ ಕನ್ನಡಕ್ಕೆ ಸೇರಿರುವುದು ಮಾತ್ರವಲ್ಲದೆ ಅವು” ವಿಕಾರವನ್ನು 
ಹೊಂದಿ ತದ್ಭವಗಳೆಂಬ ಹೆಸರಿನಿಂದಲೂ ಹೇರಳವಾಗಿ ಬಂದು ಸೇರಿವೆ... ದ್ರಾವಿಡ 
ಭಾಷೆಗಳಿಗೆ ಸಂಸ್ಕೃತ ಶಬ್ದಗಳೂ ಪ್ರಾಕೃತ ಶಬ್ದಗಳೂ ಬಂದು ಸೇರಿರುವಂತೆ ಸಂಸ್ಕೃತ 
ಭಾಷೆಗೂ ಕೆಲ ಕೆಲವು ದ್ರಾವಿಡ ಶಬ್ಧಗಳು ಹೋಗಿ ಸೇರಿ ಸಂಸ್ಕೃತ ಪದಗಳೆಂದೇ 
ಭಾವಿಸಲ್ಪಟ್ಟವೆಂಯೆ೦ದೂ ಅಂಥ ಶಬ್ದಗಳಿಗೆ ಸಂಸ್ಕ ಸತದಲ್ಲಿ ವ್ಯುತ್ಪತ್ತಿಂಯುನ್ನು 
ಹೇಳಲಿಕ್ಕಾಗದಿರುವುದೇ ಮೊದಲಾದ ಕಾರಣಗಳಿ೦ದ ಅವು “ಂಸ್ಕೃತ ಶಬ್ದಗಳಲ್ಲವೆಂದೂ 
ಕೆಲವರು... ಅಭಿಪ್ರಾಯ ಪಡುತ್ತಾರೆ.” ಆದರೆ ದ್ರಾವಿಡ ಭಾಷೆಗಳಲ್ಲಿಯ ಎಲ್ಲ ಸಂಸ್ಕೃತ 
ಸಂಬಂಧರಹಿತವಾದ ಪದಗಳಿಗೆ ವ್ಯತ್ಪತ್ತಿಯನ್ನು ಹೇಳಲು ಸಾಧ್ಯವಾಗಿರದುದೂ 
ತಿಳಿದುಕೊಳ್ಳಬೇಕಾದ ಸಂಗತಿ. ಸತ್ಯವು ಇಲ್ಲಿ ಎತ್ತಬೇಕಾದರೂ ಒಲೆದಿರಲಿ-ಈಗ ಕನ್ನಡವು 


* ೮೬೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಲ 


(ಅ೦ದರೆ ಸರಿಯಾಗಿ ಅರ್ಥವಾಗಬೇಕಾದರೆ) ಅಗತ್ಯ. ಇದಕ್ಕೆ ಒ೦ದು ಪತ್ರಿಕೆಯ ಸುದಧಿಯ 
ಪ್ರಕಟಣೆಯಿಂದ ನಿದರ್ಶನವನ್ನು ಪರಿಶೀಲಿಸೋಣಃ 


“ಬರುವ ವರ್ಷದ ಆರ್ಥಿಕ ಮುನ್ನೋಟ ಆಶಾದಾಯಕವಾಗಿರುವುದಿಲ್ಲ. ಕಳೆದ 
ವರ್ಷ ೧೩ ಕೋಟಿ ೩೦ ಲಕ್ಷ ಟನ್ನುಗಳಷ್ಟು ಆಹಾರ ಉತ್ಪಾದನೆಯಾಗಿ ಹೊಸ ವಿಕ್ರಮ 
ಸ್ಥಾಪಿಸಲ್ಪಟ್ಟತ್ತು. ಅದು ಬರುವ ವರ್ಷ ೧೨ ಕೋಟ ೩೦ ಲಕ್ಷ ಟನ್ನುಗಳಿಗೆ ಇಳಿಯಲಿದೆ. 
ದೇಶದ ವಿವಿಧ ಭಾಗಗಳಲ್ಲಿ ಅಭಾವ ಸ್ಥಿತಿ ಉಂಟಾಗಿರುವುದೇ ಇದಕ್ಕೆ ಕಾರಣ. ಆಹಾರ 
ಧಾನ್ಯ ಸ೦ಗ್ರಹ ಸಾಕಷ್ಟು ಇದೆಯಾದರೂ ಸರಿಯಾದ ವ್ಯವಸ್ಥಾಪಕತ್ವದ ಅಭಾವದಿಂದಾಗಿ 
ಇದೊಂದೇ ಬೆಲೆ ಏರಿಕೆಯನ್ನು ತಡೆಯದು. ಅಲ್ಲದೆ ಬೇಳೆಕಾಳು ಮುಂತಾದ ಬೆಳೆಗಳ 
ಸಂಗ್ರಹವೂ ವಿಪುಲವಾಗಿರುವುದಿಲ್ಲ... ಸಕ್ಕರೆ ಬೆಲೆ ಇಳಿದಿರುವುದರಿ೦ದ ಬರಲಿರುವ 
ವರ್ಷ ಅದರ ಉತ್ಪಾದನೆಯು ಕಳೆದ ವರ್ಷದ ೫೯ ಲಕ್ಷ ಟನ್ನುಗಳಿಂದ ೪೫.೪೮ 
ಟನ್ನುಗಳಿಗೆ ಇಳಿವ ಸಾಧ್ಯತೆ ಉಂಟಾಗಿದೆ, ಇದೇ ಕಾಲಕ್ಕೆ ಮಾಸಿಕ ಬಳಕೆಯು ೬ ಲಕ್ಷ 
ಟನ್ನುಗಳಿಗೆ ಏರಿದ್ದು ಬರಲಿರುವ ವರ್ಷ ಇದರಲ್ಲಿ ಕಡಿತ ಮಾಡಬೇಕಾಗಬಹುದು. 
ಇದರಿಂದ ಬಳಕೆದಾರನಿಗೆ ತೊ೦ದರೆ ಖಂಡಿತ.” ಈ ಅನುಚ್ಛೇದದ ತಿದ್ದಿದ ರೂಪ: 


“ಬರುವ ವರ್ಷದ ಆರ್ಥಿಕ ಮುನ್ನೋಟವು ಆಶಾದಾಯಕವಾಗಿಲ್ಲ. ಕಳೆದ ವರ್ಷ 
೧೩ ಕೋಟಿ ೩೦ ಲಕ್ಷ ಟನ್ನುಗಳಷ್ಟು ಆಹಾರವು ಉತ್ಪಾದಿಸಲ್ಪಟ್ಟುದರಿಂದ ಹೊಸ 
ಎಕ್ರಮವನ್ನು ಸ್ಥಾಪಿಸಲು ಸಾಧ್ಯವಾಯಿತು. ಅದು ಬರುವ ವರ್ಷ ೧೨ ಕೋಟ ೩೦ 
ಲಕ್ಷ ಟನ್ನುಗಳಿಗೆ ಇಳಿಯಲಿದೆ. ದೇಶದ ವಿವಿಧ ಭಾಗಗಳಲ್ಲಿ ಅಭಾವ ಸ್ಥಿತಿ ಉಂಟಾಗಿರುವುದೇ 
ಇದಕ್ಕೆ ಕಾರಣ. ಆಹಾರಧಾನ್ಯ ಸಂಗ್ರಹ ಸಾಕಷ್ಟು ಇದೆಯಾದರೂ ಸರಿಯಾದ ವ್ಯವಸ್ಥಾಪಕತ್ವದ 
ಅಭಾವದಿಂದಾಗಿ ಇದೊಂದೇ ಬೆಲೆಯೇರಿಕೆಯನ್ನು ತಡೆಯಲಾರದು. ಅಲ್ಲದೆ, ಬೇಳೆಕಾಳು 
ಮುಂತಾದ ಬೆಳೆಗಳ ಸಂಗ್ರಹವೂ ವಿಪುಲವಾಗಿರುವುದಿಲ್ಲ... ಸಕ್ಕರೆಯ ಬೆಲೆ 
ಇಳಿದಿರುವುದರಿಂದ ಬರಲಿರುವ ವರ್ಷ ಅದರ ಉತ್ಪಾದನೆಯು ಕಳೆದವರ್ಷದ ೫೯ 
ಲಕ್ಷ ಟನ್ನುಗಳಿ೦ದ ೪೫ (ದಶಮಾಂಶ). ೪೮ ಟನ್ನುಗಳಿಗೆ ಇಳಿಯುವ ಸ೦ಭವ ಉಂಟಾಗಿದೆ. 
ಇದೇ ಕಾಲಕ್ಕೆ ಮಾಸಿಕ ಬಳಕೆಯು ೬ ಲಕ್ಷ ಟನ್ನುಗಳಷ್ಟು ಏರಿರುವುದರಿ೦ದ ಬರಲಿರುವ 
ವರ್ಷ ಇದರಲ್ಲಿ ಕಡಿತ ಮಾಡಬೇಕಾಗಬಹುದು. ಇದರಿ೦ದ ಬಳಕೆಗಾರನಿಗೆ ತೊ೦ದರೆ 
ಖಂಡಿತ.? 


ಇದರಲ್ಲಿ ೩೧ ಪದಗಳು ತತ್ಸಮ; ೫ ಸಲ ಬಳಸಲಾದ ಟನ್ನು ಎ೦ಬ ಶಬ್ದವು 
ಆಂಗ್ರಸಮ; ಸುಮಾರು ೪೦ ದೇಶ್ಯಪದಗಳಿವೆ; ಸಕ್ಕರೆ ಎಂಬ ಒಂದೇ ಒಂದು ತದ್ಭವ 
ಶಬ್ದವಿದೆ. ಇಲ್ಲಿರುವ ವಾಕ್ಯಗಳ ರಚನಾಕ್ರಮವು ಕರ್ತೃ ಕರ್ಮ-ಕ್ರಿಯೆ ಎ೦ಬ ವ್ಯಾಕರಣ 
ನಿಯಮವನ್ನು ಅನುಸರಿಸಿದೆ. ಇದು ಸಂಸ್ಕೃತ-ಕನ್ನಡ ಭಾಷೆಗಳೆರಡಕ್ಕೂ ಸಾಧಾರಣವಾದ 
ಉತ್ಸರ್ಗನಿಯಮ; ಸಂಸ್ಕೃತ ವ್ಯಾಕರಣದ ಕಾರಕ ಪ್ರಯೋಗ ವಿಧಾನವನ್ನಿದು ಬಿಟ್ಟಿಲ್ಲ- 
ವಿಭಕ್ತಿಗಳೆಲ್ಲವೂ ಯಥಾರ್ಥವಾಗಿ ಬಳಸಲ್ಪಟ್ಟವೆ. ಕನ್ನಡ ವ್ಯಾಕರಣದ ಪ್ರತ್ಯೇಕ ವೈಶಿಷ್ಟ ಎಲ್ಲಿಲ್ಲ 


ರಿ ನಸ 


ಸಂಸ್ಕೃತ-ಕನ್ನಡ ವ್ಯಾಕರಣಗಳೆರಡನ್ನೂ ಸರಿಯಾಗಿ ಬಳಸಿಕೊಳ್ಳುವುದು ಪ್ರಯೋಗಕ್ಕೆ 
ತ್ರಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೬೫ * 


ದಿನಾಂಕ ೨೨-೧೦-೭೯ರಂದು ಬಳಸಿದ ಕನ್ನಡದ ಸ್ವರೂಪವು ಈ ಬಗೆಯದಾದರೆ. 
ಇದರಲ್ಲಿ ತತ್ಸಮ ಅಥವಾ ಸಮಸಂಸ್ಕೃತ ಪದಗಳು 'ನೂರಕ್ಕೆ ಸುಮಾರು ೪೦ ರಷ್ಟು ಇವೆ; 
ಸಮಾಂಗ್ರ 'ಪದಗಳು ನೂರಕ್ಕೆ ೬. ರಷ್ಟು ಇವೆ. ಮಿಕ್ಕ "ದೇಶ್ವಗಳು ಸುಮಾರು ೫೪ 
ರಷ್ಟೆನ್ನಬಹುದು. ಅಂದರೆ ಸಂಸ್ಕೃತ-ಇಂಗ್ಲೀಷುಪದಗಳು ಚ್ಚು ಕಡಿಮೆ ಅರ್ಧದ ಹತ್ತಿರಕ್ಕೆ 
ಬರುತ್ತವೆ, ಪದಗಳ ಇಂಥ ಬಳಕೆಯಲ್ಲದೆ ವ್ಯಾಕರಣ ನಿಯಮಗಳತ್ತ ಲಕ್ಷ್ಯ ಹಾಕಿದರೆ 
ಅವು ನೂರಕ್ಕೆ ನೂರು ಎಂಬಷ್ಟು ಸಂಸ್ಕೃತ ವ್ಯಾಕರಣ ನಿಯಮಗಳಂತಿವೆ. ಇಂಗ್ಲೀಷು 
ಭಾಷೆಯ ವ್ಯಾಕರಣ ನಿಯಮಗಳಿಲ್ಲಿ ತಮ್ಮ ಯಾವ ವೈಶಿಷ್ಟ್ಯವನ್ನೂ ಮೂಡಿಸಿಲ್ಲ. 
ಆದುದರಿಂದ ಕೋಶ-ವ್ಯಾಕರಣಗಳ ದೃಷ್ಟಿಯಿಂದ ಇಂದಿನ ಆಡುಮಾತಾದ ಕನ್ನಡವು 
ಸಂಸ್ಕೃತಕ್ಕಲ್ಲದೆ ಇತರ ಯಾವ ಭಾಷೆಗೂ ಅಷ್ಟು ನಿಕಟವರ್ತಿಯಾಗಿಲ್ಲ ಎ೦ದು ಧಾರಾಳವಾಗಿ 
ಹೇಳಬಹುದು. ತುಳು, ಮಳೆಯಾಳ, ತಮಿಳು, ತೆಲುಗುಗಳಿಗೆ ದೇಶ್ಯಗಳಲ್ಲಿ ಕೆಲವು 
ಹೋಲಬಹುದು-ಅಷ್ಟೆ ಅದೂ ಪದಗಳ ವ್ಯುತ್ಪತ್ತಿಯ ದೃಷ್ಟಿಯಿಂದ. ಆ ಭಾಷೆಗಳ 
ಮೂಲಭೂತ ವ್ಯಾಕರಣ ನಿಯಮಗಳೂ ಬಹುಮಟ್ಟಿಗೆ ಸಂಸ್ಕ ಶದವುಗಳಿಗೇ ಹೆಚ್ಚು 
ನಿಕಟವರ್ತಿಗಳಾಗಿವೆ. 


ದ್ರಾವಿಡ ಭಾಷೆಗಳು ಸಂಸ್ಕತ ಕುಲದವುಗಳಲ್ಲವೆಂದು ಒಪ್ಪಿಕೊ೦ಡರೂ ಅವುಗಳಿಗೆ 
ಸಂಸ್ಕ ತದ ಸಾವಿರಾರು ವರ್ಷಗಳ ಸಹವಾಸದ ಪರಿಣಾಮವಾಗಿ ಕೋಶ, ವ್ಯಾಕರಣ, 
ಛಂದಸ್ಸು ಅಲಂಕಾರ, ವೈದ್ಯವಿದ್ಯೆ. ಜ್ಯೋತಿಃ ಶಾಸ್ತ್ರ. ಪಾಕವಿಜ್ಞಾನ, ತತ್ವಶಾಸ್ತ್ರ 
ಮುಂತಾದವುಗಳಲ್ಲಿ ಸಂಸ್ಕೃತ ಸ ತಿ ಹಾಜಿ ಅರ್ಧಕ್ಕೂ ಹೆಚ್ಚಾಗಿದೆ ಬೀಡು 
ಇಂದು ಸ್ಪಷ್ಟಪಟ್ಟಿದೆ. ಇಂಥ ಶಾಸ್ತ್ರಗಳ ವಿಸ್ತಾರವನ್ನು ಸಂಕ್ಷಿಪ್ತವಾಗಿ ಮುಂದೆ ಕೊಡಲಾಗುವುದು. 
ಈ ಅಂಶದಿಂದ ಸಂಸ್ಕೃತಾಭ್ಯಾಸವು ಕನ್ನಡಕ್ಕೆ ನಿಯತ ಸಾಹಚರ್ಯವುಳ್ಳದ್ದೆಂಬುದು 
ಖಚಿತವಾಗುತ್ತದೆ. ಏಕೆಂದರೆ, ಕನ್ನಡಕ್ಕೆ ಸಂಸ್ಕೃತ ನಿಯಮಗಳನ್ನು ಅನ್ವಯಿಸಬಹುದು; 
ಆದರೆ ಸಂಸ್ಕೃತಕ್ಕೆ ಕನ್ನಡಕ್ಕೆ ವಿಶಿಷ್ಟವಾದ ವ್ಯಾಕರಣ ನಿಯಮಗಳನ್ನು ಅನುಸರಿಸಲು 
ಅಥವಾ ಅನ್ವಯಿಸಲು ಸಾಧ್ಯವಿಲ್ಲ. ಬಾಷಾಶರೇಕದ ಕಥೆ ಇಂತಾದರೆ ಚ ಹೂರಣವಾದ 
ವಿಚಾರ ಸಂಪತ್ತು ಇನ್ನಷ್ಟು ಸಮಸಂಸ್ಕೃತವಾಗಿದೆ. ಕನ್ನಡದ “ಕಲ್ಪನೆ” ಅಥವಾ “ವಿಚಾರ” 
(“ಆಲೋಚನೆ”) ದಲ್ಲಿ ಮೊದಲೇ ಸಂಸ್ಕೃತದಲ್ಲಿದ್ದ ಐತಿಹಾಸಿಕಾ೦ಶಗಳ ಒಲವು 
ಅಪ್ರತಿಹತವಾದುದು. ಆಂಗ್ರವಿಚಾರಗಳ ಆಯಾತವು ಅಲ್ಪ, ಪ್ರಶ್ನಾರ್ಹ ಅಥವಾ ಏತತ್ಸಮಾನ 
ಎನ್ನಿಸಿರುವ ಉದಾಹರಣೆಗಳು ಹಲವಾರಿವೆ. 

ಛ೦ದಃಶಶಾಸ್ತ್ರದಲ್ಲಿರುವ ಕನ್ನಡ-ಸ೦ಸ್ಕೃತಗಳ ಸಂಬಂಧವನ್ನು ಅವಲೋಕಿಸುವುದಿನ್ನು 
ಕ್ರಮಪ್ರಾಪ್ತ. 

ಒಂದನೆಯ ನಾಗವರ್ಮನು ಸುಮಾರು ಕ್ರಿಶ ೯೯೦ರಲ್ಲಿ “ಛಂದೋಂಬುಧಿ? 
ಎಂಬ ಗ್ರಂಥವನ್ನು ರಚಿಸಿದನು. ಕನ್ನಡ ಛಂದಸ್ಸಿಗೆ ನಮಗೆ ದೊರೆತಿರುವ ಲಕ್ಷಣ 
ಗ್ರಂಥಗಳಲ್ಲಿ ಇದೇ ದೊಡ್ಡ ಪುರಾತನ ಕನ್ನಡ ಗ್ರಂಥ. ಈಶ್ವರನು ಉಮೆಗೆ ಉಪದೇಶ 
ಮಾಡಿದ ಛಂದಸ್ಸು ಪಿ೦ಗಳನಿಂದ ಭೂಲೋಕದಲ್ಲಿ ಎಸ್ತತವಾದಂತೆಯೂ ಅದನ್ನು 


* ೮೬೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತಾನು ಕಲಿತು ತನ್ನ ಹೆಂಡತಿಗೆ ಉಪದೇಶ ಮಾಡಿದಂತೆಯೂ ಹೇಳಿರುವುದರಿಂದ ಈ 
ಕವಿ ಪಿಂಗಳನನ್ನು ಅನುಸರಿಸಿದನೆಂದು ಗೊತ್ತಾಗುತ್ತದೆ. ಆದರೆ ಸಂಸ್ಕೃತ-ಪಿ೦ಗಳ 
ಪ್ರಾಕೃತಪಿ೦ಗಳ ಎ೦ದು ಇಬ್ಬರು ಪಿ೦ಗಳರು ಇದ್ದರೆಂದು ಕೆಲವರು ಹೇಳಿದ್ದಾರೆ. ಆದರೆ 
ಒಬ್ಬ ಪಿ೦ಗಳನೇ ಸಂಸ್ಕೃತ ಛಂದಸ್ಸನ್ನೂ ಪ್ರಾಕೃತಛ೦ದಸ್ಸನ್ನೂ ಬರೆದಂತೆ ಪತೀತಿಯಿದೆ. 
ಈ ಕವಿ ಈ ಎರಡು ಲಕ್ಷಣಗ್ರಂಥಗಳನ್ನೂ ಅನುಸ ರಿಸಿದಂತೆ ತೋರುತ್ತದೆ. ಆದರೆ 
ಅನುಪೂರ್ವಿಯಲ್ಲಿಯೂ ವೃತ್ತಗಳ ಹೆಸರಿನಲ್ಲಿಯ ಪಿ೦ಗಳ ಛ೦ದಸ್ಸಿಗೂ ಇವನ ಗ್ರಂಥಕ್ಕೂ 
ವ್ಯತ್ಯಾಸಗಳಿವೆ. ವೃತ್ತರತ್ನಾಕರ, ಶ್ರುತಬೋಧ ಎ೦ಬ ಗ್ರಂಥಗಳಲ್ಲಿರುವಂತೆಯೇ ವೃತ್ತದ 
ಲಕ್ಷಣಗಳನ್ನು ಹೇಳುವ ಪದ್ಯ ಎಂದು ಆ ವೃತ್ತಕ್ಕೆ ಲಕ್ಷ್ಮವಾಗುವಂತೆ ಹೇಳಿದ್ದಾನೆ. ಈ 
ಗ್ರಂಥವು ಆರು ಆಶ್ವಾಸಗಳಾಗಿ ವಿಭಾಗಿಸಲ್ಪಟ್ಟಿದೆ. ಪೀಠಿಕಾನಂತರ ಸಂಜ್ಞಾಧಿಕಾರ ಮತ್ತು 
ಸಮವೃತ್ತ ವಿವರಣಗಳಿವೆ. ಪ್ರಾಸಗಳ ವಿಷಯವನ್ನು ಮೊದಲ ಅಧಿಕಾರದಲ್ಲಿ ಹೇಳುವಾಗ 
ಹೆಚ್ಚಾಗಿ "ನೃಪತುಂಗನು ಕೊಟ್ಟ ಉದಾಹರಣ ಪದ್ಯಗಳನ್ನೇ ಎತ್ತಿ ಹೇಳಿದ್ದಾನೆ ಭಾಷೆಗಳ 
ವಿಷಯದಲ್ಲಿ- 

“ಸಂಸ್ಕೃತಂ ಪ್ರಾಕೃತಮಪಭ್ರಂಶ೦ ಪೈಶಾಚಿಕಮೆ೦ಬ ಮೂರುವರೆ ಭಾಷೆಗಳೊಳ್‌ 
ಪುಟ್ಟುವ ವಿಡಾಂದ್ರ ಕರ್ಣಾಟಾದಿ ಷಟ್‌ಪಂಚಾಶತ್‌ ಸರ್ವವಿಷಂತುದ 
ಭಾಷಾಜಾತಿಗಳಕ್ಕುಂ” ಎಂದು ಇದ್ಗರಿಸಿದ್ದಾನೆ. ಅನಂತರ ಕನ್ನಡಕ್ಕೆ ವಿಶಿಷ್ಟವಾದ 
ಜಾತಿಗಳನ್ನು- 

“ಮದನವತಿಯಕ್ಕರಂ ಚೌ 

ಪದಿ ಗೀತಿಕೆ ಯೇಳೆ ತಿವದಿಯುತ್ತಾಹಂ ಷಃ 

ಟ್ಪದಿಯಕ್ಕರಿಕೆ ಕರಂ ಚೆ 

ಲ್ಹೊದವಿದೆ ಛಂದೋವತಂಸಮಬ್ದದಳಾಕ್ಷಿ (1 


ಎ೦ಬ ಪದ್ಯದಲ್ಲಿ ಹೇಳಿದ್ದಾನೆ. ಸಮವೃತ್ತ ವಿವರಣವೆ೦ಬ ಎರಡನೆಯ ಅಧಿಕಾರದಲ್ಲಿ 
ಉಕ್ತೆಯಿಂದ ಉತ್ಕತಿಯವರೆಗೆ ೨೬ ಛ೦ದಸ್ಸುಗಳನ್ನು ಈ ಕವಿ ವಿವರಿಸಿದ್ದಾನೆ. ಮೂರನೆಯ 
ಆಶ್ವಾಸದಲ್ಲಿ ಇತರ ಸಮವೃತ್ತಗಳನ್ನೂ ಅರ್ಧಸಮ ಮತ್ತು ವಿಷಮ ವೃತ್ತಗಳನ್ನೂ 
ಮಾತ್ರಾಚ್ಚಂದಸ್ಸುಗಳನ್ನೂ ಘಾತಾಗಣಸ ಕೃ೦ದಸ್ಸುಗಳನ್ನೂ ನಾಗವರ್ಮನು ಬಿತರಸಿದ್ದಾನೆ. 
ನಾಲ್ಕನೆಯ ಆಶ್ವಾಸ (ಅಧಿಕಾರ)ದಲ್ಲಿ ಇತರ ಮಾತ್ತಾಗಣಚ್ಚ ೦ದಸ್ಸುಗಳನ್ನೂ ಐದನೆಯದರಲ್ಲಿ 
ಕನ್ನಡ ಮಾತ್ರಾಗಣಚ್ಛ ಕ೦ದಸ್ಸುಗಳನ್ನೂ ಆರನೆಯ ಆಶ್ವಾಸದಲ್ಲಿ. ಷಟ್‌ ಪ್ರತ್ಯಯಗಳನ್ನೂ 
ಎವರಿಸಿದ್ದಾನೆ ಕನಡ. ಚಂಪೂಕಾವ್ಯಗಳಲ್ಲಿ ವಿಶೇಷವಾಗಿ ದೊರಕುವ ಷಡ್ವಿದವ್ವ ತ್ರಗಳನ್ನು 
ಕಂಡು ಬಡಸ ಸುಲಭೋಪಾಯವನ್ನೂ ಈತ ತಿಳಿಸಿದ್ದಾನೆ: 

“ಗುರುವೊಂದಾದಿಯೊಳುತ್ಬಲಂ ಗುರು ಮೊದಲ್ಮೂರಾಗೆ ಶಾರ್ದೂಲಮಾ 

ಗುರು ನಾಲ್ಕಾಗಿರಲಂತು ಸ್ರಗ್ಗರೆ ಗುರುದ್ವಂದ್ವಂ ಲಘುದ್ವಂದ್ವಮಾ। 

ಗಿರೆ ಮತ್ತೇಭಮದೊಂದೆ ನಾಲ್ಕು ಲಘುವಿಂದಾ ಚಂಪಕಂ ಮತ್ತಮಾ 

ಹರಿಣೀ ವೃತ್ತಮದಕ್ಕುವುಯ್ದು ಲಘುವಿಂ ಪಂಕೇಜ ಪತ್ರೇಕ್ಷಣೇ॥” 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೬೭ * 


ಎ೦ದಲ್ಲದೆ, ಅಂತ್ಯದಲ್ಲಿ- 

“ಗಿರಿಬಾಣಾನಲ ಚಂದ್ರದಿಗ್ಗಜಖರಾಂಭೋರಾಶಿಯುಗ್ಕಂಗಳಂ 

ಬರೆ ದಟ್ಟಲ್‌ ತೆಗೆದಾಗಳಬ್ಬಿಗುಣ ರತ್ನಾದ್ರಿದ್ದಯಂ ದ್ರವ್ಯಭೂ। 

ಶರಮೆಂಬೀಕ್ರಮದಿಂದ ಮೋಜೆಯೊಳೆ ಕೇಳ್‌ ಪಂಜ್ಮಕ್ರಮಂ ತಪ್ಪದಿಂ 

ತಿರದೋದಲ್‌ ಸಲೆಗೂಢ ಲೇಖನಮಿದುಂ ಪಂಕೇಜ ಪತ್ರೇಕ್ಷ ಣೇ।॥'' 

ಎಂದು ನಾಗವರ್ಮನು ಮುಗಿತಾಯಗೊಳಿಸಿದ್ದಾನೆ. 

ಈ ಗಂಥದಿಂದ ಛ೦ದಶಾಸ್ತದಲ್ಲಿ ವೃತ್ತಗಳ ದೆಸೆಯಿ೦ದ ಕನ್ನಡ ಪರಿಪುಷ್ಪವಾದುದನ್ನು 
ಕಾಣುತ್ತೇವೆ. ಚಂಪುವು ಕನ್ನಡದ ಕೊಡುಗೆಯೆ೦ದು ಹೇಳಲು ಉದಾಹರಣೆಗಳ ಕಾಲವು 
ಸಾಕ್ಷಿ. ಜಾತಿಯು ಸಂಸ್ಕೃತಕ್ಕೆ ಹೋದುದಕ್ಕೆ ಉದಾಹರಣೆಯಿದೆ. ಇದೊಂದು ಸಂಸ್ಕೃತದ 
ರಗಳೆ (ಲಲಿತರಗಳೆ): ಇದಿಂತಿದೆ: 


“ಎಕಚಕರ್ಣೋಶತ್ಪಲಸ್ಪರ್ಧಿತರಲೇಕ್ಷಣಾಃ 

ಕೇಲಿತಾಲಕ್ಷಣತ್‌ ಕನಕಮಯಕಂಕಣಾಃ। 

ಸರಸನಖರಾಜಿವಿಚ್ಛುರಿತಕುಜಮ೦ಂಡಲಾಃ 

ಕಾಂಚಿಕೋಲ್ಲಾಸವಶದರ್ಶಿತೋರುಸ್ಥಲಾಃ॥ 

ಸ್ಪೈರಸಂಜಲ್ಸನಸ್ಕೆ! ರಬಿಂಬಾಧರಾ: 

ಕರ್ಣಕಂಡೂಮಿಷದ್ದಲಿತಕಕ್ಟಾ ೦ತರಾಃ। 

ಪೃಥುನಿತಂಬ ಸ್ವಲಲ್ಲಟಹಗತಿವಿಕ್ರಮಾಃ 

ಸಹಜಶೃ್ಶಂಗಾರರಸ ಭರತಿಮುಖವಿಭ್ರಮಾಃ॥ 

ಪೀನಕುಚಕುಂಭದರ್ಪತ್ರುಟತ್‌ ಕಂಚುಕಾಃ 

ಶಾಲಿವಪ್ರೇಷುಯಾಂತ್ಯಃ: ಕ್ಷಣಂ ಗೋಪಿಕಾಃಸಿ 

ಪಾಂಥಸಾರ್ಥೇಷು ನಯನೋತ್ಸವಂ ಕುರ್ವತೇ 

ಯತ್ರ ತಾಪಂ ಪುನಶ್ಚಿರ ಮುಪಾತನ್ಹತೇ। 

ಡಾಕ್ಟರ್‌ ಎ. ವೆ೦ಕಟಸುಬ್ಬಯ್ಯನವರ ಗ೦ಥದಲ್ಲಿ ಈ ಉದಾಹರಣೆಯಿದೆ. ಇದರಿಂದ 
ಸಂಸ್ಕೃತಕ್ಕೂ ಕನ್ನಡದ ಕೊಡುಗೆ ಇದೆ. ಎಂಬುದು ದೃಢಪಡುತ್ತದೆ. ಇನ್ನು 
“ಛ೦ದೋಂಬುಧಿ”ಯು ಸಂಸ್ಕೃತ ಕೊಟ್ಟ ವೃತ್ತ ದಾನವನ್ನು ವಿಸ್ತಾರವಾಗಿ ಕನ್ನಡದಲ್ಲಿ 
ವಿವರಿಸಿಬಿಟ್ಟಿದೆ. 

ಕ್ರಿಶ ೧೫೦೦ರಲ್ಲಿದ್ದ ಈಶ್ವರ ಕವಿಯ “ಕವಿಚಿಹ್ವಾಬಂಧನ?ದಲ್ಲಿ ನಾಲ್ಕು ಪರಿಚ್ಛೇಗಳ 
ಮೂಲಕ ಗಣಗಳೂ ಪ್ರಾಸುವಡಿಗಳೂ ಅಕ್ಷರಗಳೂ ಭಾವ, ಅಲಂಕಾರ, ಕ೦ದ, ಷಟ್ಪದಿಗಳ 
ಲಕ್ಷಣಗಳನ್ನು ಹೇಳಿದ್ದು ಸ್ಮರಣೀಯ. 

ಕ್ರಿಶ ೧೬೫೦ರಲ್ಲಿದ್ದಿರಬಹುದಾದ ಗುಣಚ೦ದ್ರನು ತನ್ನ “ಛ೦ದಃಸಾರ'ದಲ್ಲಿ (೧) 
ಸ೦ಜ್ಞಾಪ್ರಕರಣ, (೨) ಮಾತ್ರಾಚ್ಚ್ಛಂದೋಲಕ್ಷಣ, (೩) ಸಮವೃತ್ತ ಪ್ರಕರಣ, (೪) ಸಂಕೀರ್ಣ 


* ೮೬೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪ್ರಕರಣ, (೫) ತಾಳವೃತ್ತಾದಿ ಎಂಬ ೫ ಅಧ್ಯಾಯಗಳಲ್ಲಿ ಛಂದಃ ಶಾಸ್ತ್ರವನ್ನು ವಿವರಿಸಿದನು. 
ಸಂಕೀರ್ಣ ಪ್ರಕರಣದಲ್ಲಿ ದಂಡಕ, ಷೋಡಶಮಾತ್ರಾದ್ವಿಪಾದ, ಷೋಡಶ ಮಾತ್ರಾಚತುಷ್ಟಾದ. 
ಪಾದಪಾದ ಭಿನ್ನ ಮಾತ್ರ ದ್ವಿಪಾದಿ, ಅರ್ಧಸಮವೃತ್ತ, ವಿಷಮವೃತ್ತ, ಪ್ರಸ್ತಾರ, ನಷ್ಟ 
ಉದ್ದಿಷ್ಟ, ಲಗಕ್ರಿಯೆ, ಸಂಖ್ಯಾನ ಎ೦ಬ ಅಂಶಗಳನ್ನು ವಿವರಿಸಲಾಗಿದೆ. ಒಂದನೆಯ 
ನಾಗವರ್ಮನ ಗ್ರಂಥಕ್ಕಿಂತಲೂ ಗುಣಚ೦ದ್ರನ ಗ್ರಂಥ ದೊಡ್ಡದಲ್ಲವಾದರೂ ಕನ್ನಡ 
ಛಂದೋಗತಿಯ ಪುರಾತನತೆಯ ದೆಸೆಯಿಂದ ನಮ್ಮ ಲಕ್ಷ್ಯವನ್ನು ಸೆಳೆಯುತ್ತದೆ ಈತ 
ಹೇಳಿದ- 
ಯತಿ 
ಗಣನಿಯಮದಿಂದ ಯತಿಯಂ 
ಗಣಿಸುವರಾ ಗಣವು ಕೆಡಲು ಯತಿಯುಂ ಕೆಡುಗುಂ।| 
ಗಣಯತಿಯಿಲ್ಲದ ಕವಿತೆಯು 
ತಣಿಪುವುದೇ ವಿಬುಧತಲೆಯ ನಿಯಮಸ್ಥಳದೊಳ್‌॥ 
ಪಥ್ಯೆ 
ದಳಗಳೊಳಾದ್ಯಂ ಪಾದಂ 
ಪೊಳೆಯಲ್‌ ತ್ರ್ಯ೦ಶಾಢ್ಯಮಾಗಿರಲ್‌ ಪಥ್ಯಾಖ್ಯಂ। 
ಅಳವಟ್ಟಿತರಾಂಘ್ರಿಗಳೊಳು 
ತಿಳಿಗಣಗಳ ನಿಯಮವಿಲ್ಲ ಬುಧಮತದಿಂದಂ। 


ತಾಳ 
ಧ್ರುವತಾಳ ಮಟ್ಟತಾಳಂ 
ತಿವುಡಂ ರೂಪಕಮುಮಷ್ಟ ರುಂಪೆಯುಮೇಕಂ! 
ತಿವುಗು ಮಿಂತೇಳುವಿಧಂ 
ಸೇವಿಸುವರ್‌ ವೃತ್ತಬಂಧರಚನಗಳಿಂದಂ। 
ತ್ರಿವುಡೆ 
ಪ್ರಾಸಗಳು ಮೂರಾಗಿ ಲೇಸಿನಿ೦ ಬರುತಿರಲು 
ಮಾಸದೇ ಮಾತ್ರೆಗಳ ತ್ರಿವುಡೆ ತಾನೊಗೆಗುಂ॥ 


ಎಂಬ ಅಂಶಗಳು ಕನ್ನಡಕ್ಕಿರುವ ಸಂಸ್ಕೃತ ಸಂಬಂಧವನ್ನು ಎತ್ತಿಹೇಳುತ್ತವೆ. 


೧೯ನೆಯ ಶತಮಾನದಲ್ಲಿದ್ದ ಮುಳಬಾಗಿಲಿನ ಧೋ೦ಡೋ ನರಸಿಂಹನು ವ್ಯಾಕರಣಕ್ಕೆ 
ಸಂಬಂಧಿಸಿದ “ಕನ್ನಡ ಕೈಪಿಡಿ” ಮತ್ತು “ನುಡಿಗಟ್ಟು”ಗಳನ್ನಲ್ಲದೆ “ಛ೦ದಃಸಾರ” ಎಂಬ 
ಛಂದೋಗ್ರಂಥವನ್ನೂ ಬರೆದನು. ಈ ಎಲ್ಲವುಗಳಿಗೂ ಸಂಸ್ಕೃತ ಪರಂಪರೆ ಅಥವಾ 


ಸಂಸ್ಕೃತ ಪರಂಪರೆಯನ್ನಾಧರಿಸಿದ ಕನ್ನಡ ಶಾಸ್ತಪರಂಪರೆಗಳೇ ಆಧಾರವೆಂಬುದು ಸುವಿದಿತ. 


೮೬೯ * 


ಆತರ ಶಾಸ್ತ್ರಗ್ರಂಥಗಳು 


ಸುಮಾರು ಕ್ರಿಶ ೧೩೦೦ ರಲ್ಲಿದ್ದಿರಬಹುದಾದ ಅಮೃತನ೦ದಿಯು ವೈದ್ಯ ನಿಘಂಟನ್ನು 
ಕನ್ನಡದಲ್ಲಿ ಬರೆದಿದ್ದಾನೆ. ಇದರಲ್ಲಿ ಸಂಸ್ಕೃತ ಮೂಲ ಪದಗಳಿಗೆ ಕನ್ನಡದ ಪರ್ಯಾಯ 
ಪದಗಳಿವೆ. ವೈದ್ಯಶಾಸ್ತ್ರಕ್ಕೆ ಸಂಸ್ಕೃತದಲ್ಲಿ ಮೂಲಗ್ರಂಥಗಳನ್ನು ಚರಕ, ಸುಶ್ರುತ ಮುಂತಾದವರು 
ಬರೆದು ಒಂದು ಭಾರತೀಯ ವೈದ್ಯಶಾಸ್ತ್ರ ಪರಂಪರೆಯನ್ನು ಆಗಲೇ ನಿರ್ಮಿಸಿದ್ದರಿ೦ದ 
ಕನ್ನಡ ವೈದ್ಯಕೀಯ ಗ್ರಂಥಕರ್ತರು ಅದರ ಪ್ರಭಾವಕ್ಕೆ ಒಳಗಾಗದೆ ಉಳಿಯದಾದರು. 
೧೧೪೫ರಲ್ಲಿದ್ದ ಎರಡನೆಯ ನಾಗವರ್ಮನ “ವಸ್ತುಕೋಶ” ಎಂಬ ನಿಘಂಟನ್ನು 
ಮನಸ್ಸಿನಲ್ಲಿಟ್ಟುಕೊ೦ಡು ೧೩೯೮ರಲ್ಲಿದ್ದ ಅಭಿನವ ಮ೦ಗರಾಜನು “ಅಭಿನವನಿಘಂ೦ಟು' 
ಅಥವಾ “ಮಂಗಾಭಿದಾನ” ಎಂಬ ಕನ್ನಡ ನಿಘಂಟನ್ನು ಬರೆದನು. ಇದು ವಾರ್ಧಕ 
ಷಟ್‌ಪದಿಯಲ್ಲಿದೆ. ಇದರಲ್ಲಿ ಸ್ಪರ್ಗ, ಭೂ,ಪಾತಾಳ, ಸಾಮಾನ್ಯ, ನಾನಾರ್ಥ ಎಂಬ ೫ 
ಕಾ೦ಡಗಳಿವೆ. ಒಂದೊಂದು ಕಾ೦ಂಡವೂ ವರ್ಗಗಳಾಗಿ ಭಾಗಿಸಲ್ಪಟದೆ. ಈ ಗಂಥದಲ್ಲಿ 
ಸಂಸ್ಕೃತ ಶಬ್ದಗಳಿಗೆ ಕನ್ನಡ ಅರ್ಥಗಳನ್ನು ಕೊಡಲಾಗಿದೆ. 


ಜಾಡಿ ೧೪೦೦ರಲ್ಲಿದ್ದ ಆಯತವರ್ಮನು ತನ್ನ “ಕನ್ನಡ ರತ್ನ ಕರ೦ಡಕ' 
ಎಂಬ ತತ್ವಶಾಸ್ತ್ರಗ್ರಂಥವನ್ನು ಬರೆದನು. ಭಾರತಕ್ಕೆ ವೇದೋಪನಿಷದಾದಿಗಳು ತತ್ವಶಾಸ್ತ್ರಕ್ಕೆ 
ಮೂಲ. ಅವುಗಳ ಖಂಡನೆ-ಮಂಡನೆಗಳು ಮುಂದನ ತತ್ವಶಾಸ್ತ್ರಗಂಥಗಳಿಗೆ ಪ್ರೇರಕಗಳಾದಪ್ರ 
ಜೈನ ತತ್ವಶಾಸ್ತ್ರವು ಈ ಮಾತಿಗೆ ಹೊರತಲ್ಲ. “ಕನ್ನಡ ರತ್ನ ಕರಂಡಕ” ಎಂಬ ಚ೦ಪೂಗ್ರಂಥದಲ್ಲಿ 
ಸಮ್ಯಗ್‌ ದರ್ಶನ ಸ್ವರೂಪ ನಿರೂಪಣ, ಸಮ್ಯಕ್‌ ಜ್ಞಾನಸ್ಟು ಸ್ವರೂಪ ನಿರೂಪಣ, ಸಮ್ಯಗ್‌ 
ಚಾರಿತ್ರ ಸ್ಪರೂಪ ನೆರೂಪಣ ಎಂದು ಸು ಪರಿಜ್ಛೇದಗಳಿವೆ. ಜೈನ ತತ್ವಶಾಸ್ತ್ರ ವು 

ದ್ಹಾದ. ಕು ಅನೈಕಾ೦ತಿಕತೆಯ ನಾನಾತ್ಚವಾದ. ಮುಕ್ತರೆಲ್ಲರೂ ಅದರಲ್ಲಿ ಪರಿಪೂರ್ಣ 
ಪ ಇದು ಅವೈದಿಕ. ೧೧೬೦ರಲ್ಲಿದ್ದ ಬಸವನು ಷಟ್‌ಸ್ಕಲವಚನ, ಶಿಖಾರತ್ನವಚನ, 
ಕಾಲಜ್ಜಾನವಚನ, ಮಂತ್ರಗೋಪ್ಕಗಳೆಂಬ ವೀರಶೈವ ಗ್ರಂಥಗಳನ್ನು ಬರೆದರೆ ಚೆನ್ನಬಸವನು 
ಷಟ್‌ಸ್ಮಲವಚನ, ಕರಣಹಸುಗೆ, ಮಿಶ್ರಾರ್ಪಣ, ಪದಮಂತ್ರಗೋಪ್ಯ, ಕಾಲಜ್ಞಾನ, 
ರುದ್ರಭಾರತದ ಸೃಷ್ಟಿ ಎ೦ಬ ತತ್ಸದೃಶ ವೀರಶೈವ ಗ್ರಂಥಗಳನ್ನು ಬರೆದನು. ವೀರಶೈವ 
ಮತಕ್ಕೆ ಬ್ರಹ್ಮಸೂತ್ರದ ಶ್ರೀಕ೦ಠ ಮತ್ತು ಶ್ರೀಕರ ಭಾಷ್ಯಗಳು ದೊಡ್ಡ ಆಧಾರ ಗ್ರಂಥಗಳು. 
ಅದರ ಸ್ಥೂಲನಾಮವು ಶಕ್ತಿ ವಿಶಿಷ್ಟಾದ್ವೈತ. ವಿಶಿಷ್ಟಾದ್ವೈತದ ಮೂಲಕಲ್ಪನೆ 
ರಾಮಾನುಜೀಯವೆಂಬುದು ಪ್ರಸಿದ್ಧ. ರಾಮಾನುಜನದು ಬ್ರಹ್ಮಸೂತ್ರದ ಶ್ರೀಭಾಷ್ಯ ಅವರಿವರ 


ಸಮಕಾಲೀನತೆಯಿಂದ ವಿಶಿಷಾ ಷ್ಟಾಡ್ವೃತ (0೩11೧006 16013/2) ಕಲ್ಪನೆ ವೀರಶೈವ- 


* ೮೭೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವೀರವೈಷ್ಣವ ಮತ ಧರ್ಮಗಳಿಗೆ ಸಾಧಾರಣವೆ೦ದೂ ಈಯೆರಡಕ್ಕೂ ಬ್ರಹ್ಮಸೂತ್ರಾದಿ 
ಸಂಸ್ಕೃತಗ್ರಂಥಗಳು ಸ್ಫೂರ್ತಿಯ ಆಕರಗಳೆಂದೂ ನಿರ್ವಿವಾದವಾಗಿ ಹೇಳಬಹುದು. ಆದರೆ 
ಅ೦ತ್ಯಸ್ಥಿತಿಯು ಲಿಂಗೈಕ್ಯವಾಗಿರುವುದರಿ೦ದ ವೀರಶೈವವು ““ವೀರಶೈವಾದ್ವೈತ'”ವೆ೦ದೇ 
ಹೇಳಬಹುದು. 


ಸುಮಾರು ೧೧೨೦ರಲ್ಲಿದ್ದ ರಾಜಾದಿತ್ಯನು ಗಣಿತ ಶಾಸ್ತ್ರದ ಗ್ರಂಥಗಳಾದ 
ವ್ಯವಹಾರಗಣಿತ, ಕ್ಷೇತ್ರಗಣಿತ, ವ್ಯವಹಾರ ರತ್ನ, ಲೀಲಾವತಿ, ಚಿತ್ರಸುಗೆ. ಜೈನಗಣಿತ 
ಸೂತ್ರ ಟೀಕೋದಾಹರಣ ಮೊದಲಾದ ಗಣಿತ ಗ್ರಂಥಗಳನ್ನು ಬರೆದನು. ಭಾರತದಲ್ಲಿ 
ಗಣಿತ ಶಾಸ್ತ್ರದ ದೊಡ್ಡ ಸಂಸ್ಕೃತ ಗ್ರ ಗ್ರಂಥವೆಂದು ಭಾಸ್ಕರಾಚಾರ್ಯನ “ಲೀಲಾವತಿ”ಯು 
ಮೊದಲೇ ಪ್ರ ಪ್ರೊದ್ಧವಾಗಿತ್ತು. ಪಸ್ತುತ ಕನ್ನಡ ಗಣಿತ ಶಾಸ್ತ್ರಕಾರನ ಗ೦ಥರಾಶಿಯಲ್ಲಿ “ಲೀಲಾವತಿ” 
ಎಂಬ ಗಂಥವೂ ಇರುವುದರಿಂದ ಸಂಸ್ಕೃತ ಗಣಿತಜ್ಞ ಭಾಸ್ಕರಾಚಾರ್ಯನಿ೦ಂದ ಈತನು 
ಪ್ರಭಾವಿತನಾಗಿರಲೇಬೇಕು. 


ಕ್ರಿಶ ೧೩೬೦ರಲ್ಲಿದ್ದ ಜೈನ ಕವಿ ಮಂಗರಾಜನು “ಖಗೇ೦ದ್ರ ಮಣಿ ದರ್ಪಣ? 
ಎಂಬ ವೈದ್ಯಶಾಸ್ತ್ರ ಗ್ರಂಥವನ್ನು ಬರೆದನು. ಇದು ಕ೦ದ-ವೃತ್ತಗಳಲ್ಲಿರುವ ಕನ್ನಡ ವಿಷ 
ವೈದ್ಯ ಗ ವೈದ್ಯಗಂಥಗಳನ್ನು ಬರೆದಿರುವ ಆರ್ಕರ ಹಟ ಮತಗಳಲ್ಲಿ ತನಗೆ 
ತಿಳಿದವುಗಳನ್ನು ಹ ` ಇದರಲ್ಲಿ ಸ ಸಂಗಹಿಸಿ ಬರೆದೆನೆಂದು “ತ ಹೇಳಿದ್ದಾನೆ. ಐತಿಹಾಸಿಕವಾಗಿ 
ಜೈನ ಸತಿ ಸರಜು ವೈದಿಕ ಪರಂಪರೆಗೆ ಉತ್ತರ ಕಾಲೀನ. ಅದು ಕನ್ನಡವಲ್ಲದೆ 
ಸಂಸ್ಕೃತ ಗಂಥಗಳಿ೦ಂದಲೂ ತುಂಬಿದೆ. ಆದುದರಿಂದಲೇ ಈತನು- 


ಪರಜಿನವಚನಾಂಭೋರಾಶಿಯೊಳ್‌ ತಮ್ಮ ಧೀಮಂ 

ದರಸುಮಥನ ಜಾತಂ ವೈದ್ಯಶಾಸ್ತ್ರಾಮೃತಂ ತದ್‌। 

ಪರಮುನಿಪತಿಯಪ್ಪೀ ಪೂಜ್ಯಪಾದೋಕ್ತಿಯೊಳ್‌ ಸ್ಥಾ 

ವರವಿಷಹರಮಂ ಸಂಕ್ಷೇಪದಿಂದೊಪ್ಪೆ ಪೇಳ್ದೆಂ॥ 

ಎಂದು ತನ್ನ ಗ್ರಂಥ ಚುಣದ ಒಂದಂಶವನ್ನು ಹೇಳಿಕೊಂಡಿದ್ದಾನೆ. 


ಸೈಗೊಟ್ಟಶಿವಮಾರನೆಂಬ ಗ೦ಗರಾಜನು ಸುಮಾರು ಕ್ರಿಶ ೮೦೦ ರಲ್ಲಿ ಗಜಶಾಸ್ತ್ರ 
(81008101089) ವೊ೦ದನ್ನು ಬರೆದ ಬಗ್ಗೆ ನಗರದ ಶಾಸನವೊಂದರಿಂದ ತಿಳಿದು 
ಬರುತ್ತದೆ. ಗಜಶಾಸ್ತ್ರ-ಅಶ್ವಶಾಸ್ತ ಸ್ವಗಳು ಸಂಸ್ಕ ದಲ್ಲಿ ಮೊದಲೇ ಪ್ರ ಪ್ರಸಿದ್ಧವಾಗಿರುವುದರಿ೦ದ 
ಕನ್ನ! ಡದ ಶಾಸ್ತ್ರಕಾರರು ಅವುಗಳನ್ನು ಟಿವಿ ಹವುದು ಸಂದೇಹ. ಅದೇ ಮೇರೆಗೆ 
'ತಿವಮಣು ಸುಮಾರು ೧೧೨೫ರಲ್ಲಿ ಗೋವೈದ್ಯ (10೩77 5010000ವನ್ನು 
ಬರೆದನು. ಅದು ಅಸಮಗ್ರವೂ ಅಶುದ್ಧವೂ ಆದ ಶ್ರಜೆಯಲ್ಲಿದ. ಗದ್ಯದಲ್ಲಿ ಈ ಗಂಥವು 
ಗೋಗಳ ವ್ಯಾಧಿಗೆ ಔಷಧಗಳನ್ನೂ ಯಂತ್ರಗಳನ್ನೂ ಬರೆಹಾಕುವ ಕ್ರಮಗಳನ್ನೂ ವಿಸ್ತಾರವಾಗಿ 
ಬಣ್ಣಿ ಸುತ್ತದೆ. ಇದರ ಚಕರಪು ನಿರ್ದಿಷ್ಟವಾಗಿಲ್ಲ- -ಸಂಸ್ಕೃತ ಪುರಾಣಗಳಲ್ಲಿ 
ಯಾವುದಾದರೊಂದರ ಬಭಾಗವ್‌ಗಿರಬಹುದೇಂಬುದು ಊಹೆ. ಸಂಸ್ಕೃತದ ಅಷ್ಟಾದಶ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೭೬೧ * 


ಮಹಾಪುರಾಣಗಳೂ ಶತೋತ್ತರ ಉಪಪುರಾಣಗಳೂ ಕ್ರಿಶ ಮೂರನೆಯ ಶತಮಾನದಿಂದಲೇ 
ವಿಶ್ವಕೋಶಗಳೆನ್ನಿಸಿ ಮೆರೆಯುತ್ತ ಬ೦ದಿರುವುದರಿ೦ದ ಮತ್ತು ಭಾರತದ ಎಲ್ಲೆಡೆಯೂ 
ವ್ಯಾಪಿಸುತ್ತ ಹೋದುದರಿಂದ ಸಂಸ್ಕೃತೇತರ ಗ್ರಂಥಕರ್ತರೆಲ್ಲರೂ ಭಾರತದಲ್ಲಿ ಅವುಗಳಿಂದ 
ಒಂದಲ್ಲ ಒಂದು ವಿಧದಿಂದ ಸಹಾಯವನ್ನು ಪಡೆದೇ ಗಜಾಶ್ಚಗೋವೈದ್ಯ. ಮಾನವ 
ವೈದ್ಯ, ಗಣಿತಶಾಸ್ತ್ರ ಜ್ಯೋತಿಃ ಶಾಸ್ತ್ರ ವ್ಯಾಕರಣಚ್ಛಂದೋಲಂಕಾರಾದಿಶಾಸ್ತ್ರ ರಾಜ್ಯಶಾಸ್ತ್ರ 
ಅರ್ಥಶಾಸ್ತ್ರ ನೀತಿಶಾಸ್ತ್ರ ತತ್ವಶಾಸಗಳನ್ನು ರಚಿಸಿರುವುದು ಅವಿವಾದಾಸ್ಪದ. ಸಂಸ್ಕೃತ 
ಗ್ರಂಥ ಕರ್ತರಾದರೂ “ಬಾರತದ ಕೆ ಪದೇಶಗಳಿಗೆ ಸೆ ಸೇರಿದವರಾಗಿದ್ದಾರೆ. ಎಲ್ಲರೂ 
ಯಾವುದಾದರೂ ಒಂದೇ ಒಂದು ಪ್ರಾಂತ ಅಥವಾ ಪ್ರದೇಶಕ್ಕೆ ಸೇರಿದವರಾಗಿರಲಿಲ್ಲ. 
ಆದುದರಿಂದಲೇ ಸಂ೦ಸ್ತ ತವು ಅನಾದಿಯಿ೦ದಲೂ ಹಹ ಅಂತಃಪ್ರಾಂತೀಯ 
ಭಾಷೆಯಾಗಿತ್ತು ಅದರ ನವನ್ನು ಇಂಗ್ಲೀಷು ಅನ೦ತರ ಕಸಿದುಕೊಂಡಿತು. ಹಿಂದಿ 
ಈಗ ಇಂಗ್ಲೀಷಿನ ಅ೦ತಃಪ್ರಾಂತೀಯತೆಯನ್ನು ಕಸಿದುಕೊಳ್ಳಲು ಯತ್ನಿಸುತ್ತಿದೆ. ಆದರೆ 
ಈ ಇಂಗ್ಲೀಷ-ಹಿ೦ದಿಗಳ ಪರ ಮತ್ತು ವಿರೋಧಿಗಳ ಪ್ರಚಾರವು ಕಾಲಾ೦ತರದಲ್ಲಿ ಪರಸ್ಪರ 
ಪ್ರತಿಹತಗಳಿಂದ ನಿಷ್ಠಿಯವಾಗಿ ಸಂಸ್ಕೃತಕ್ಕೇ ಮೊದಲಿನ ಸ್ಥಾನವನ್ನು ತಂದುಕೊಡುವುದು 
ಅತ್ಯಂತ ಸಂಭವ. 


ಕ್ರಿಶ ೧೦೪೯ರಲ್ಲಿದ್ದ ಶ್ರೀಧರಾಚಾರ್ಯನು “ಜಾತಕತಿಲಕ” ಎಂಬ ಜ್ಯೋತಿಃ ಶಾಸ ಸ್ತವನ್ನು 
ಬರೆದನು. ಅದರಲ್ಲಿರುವವು ಕಂದಗಳು ಮತ್ತು ವೃತ್ತಗಳು. ಸಂಸ್ಕ ತದಲ್ಲಿ ಪ 
ಮಿಹಿರಾದಿಗಳು ಹಿಂದೆಯೇ ಜ್ಯೋತಿಃಶಾಸ್ತ್ರಗಳನ್ನು ಬರೆದಿದ್ದರು. ಶ್ರೀಧರಾಜಾರ್ಯಮು- 

ಅಮಿತಾರ್ಥಂ ಸಕಲಾಚಾ 

ರ್ಯಮತಾಂತಃ ಸಾರಮತಿಗಭೀರಂ ಹೃದಯಂ। 

ಗಮಮನ್ಯಶಾಸ್ತ್ರನಿರಪೇ 

ಕ್ಲಮೆಂಬಿನಂ ಖ್ಯಾತಮಾಯ್ತು ಜಾತಕತಿಲಕಂ।॥ 


ಎಂದು ಪೂರ್ವಾಚಾರ್ಕರೆಲ್ಲರ ನೆರವನ್ನೂ ಪಡೆದೆನೆಂದಿದ್ದಾನೆ. ಇದರಲ್ಲಿ ಸಂಜ್ಞೆ 
ಮಹಾಬಲ, ಗರ್ಭ, ಜನ್ಮ ತಿರ್ಯಗ್ವನ್ನ ಅರಿಷ್ಟ ಅರಿಷ್ಣಭಂಗ, ಆಯುರ್ದಾಯ, ದಶಾಂತರ್ದಶೆ, 
ಅಷ್ಟಕವರ್ಗ, ಜೀವ, ರಾಜಯೋಗ, ರಾಶಿ, ಲಗ್ನಭಾವ, ದ್ರೇಕ್ಕಾಣ, ದೃಷ್ಟ ಅನಿಷ್ಟ 
ಸ್ತ್ರೀಜಾತಕ, ನಿರ್ಯಾಣ, ನಷ್ಟಜಾತಕ, ನಾಭಿಸ೦ಂಯೋಗ, ಚಂದ್ರಯೋಗ, ದ್ವಿತ್ರಿಯೋಗ, 
ದೀಕ್ಬಾಯೋಗ- ಎ೦ಬ ೨೪ ಅಧಿಕಾರಗಳಿವೆ. ಈ ವಿಷಯಗಳೆಲ್ಲ ಕರ್ಣಾಟಕದ 
ಜೋಯಿಸ ರೆಲ್ಲರಿಗೂ ಸಂಸ್ಕೃತ ಮೂಲಗಳಿ೦ದ ಸುಪರಿಚಿತವಾದ೦ಥವುಗಳು. 


ಸುಮಾರು ೧೪೦೦ರಲ್ಲಿದ್ದ ಅಭಿನವಚ೦ದ್ರನು `ಅಶ್ವಶಾಸ್ತ್ರ” ಎಂಬ ಗ್ರಂಥವನ್ನು 
ಬರೆದನು. ಈತನು ತನಗಿಂತ "`ಂದಿದ್ದ ಅಶ್ವಶಾಸ್ತ್ರಕಾರರಲ್ಲಿಂಜಿ ಕೆಲವರ ಮತವನ್ನು. 
ಹೊಸ ಗನ್ನಡದಿ೦ದ ಹೇಳುತ್ತೇನೆಂದು ಉದ್ಗರಿಸಿದ್ದಾರೆ: 


* ೮೭೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


“ಅನುಪಮಹಯಶಾಸ್ತ್ರಾಗವ 

ವನನಿಧಿಯೊಳ್‌ ಸಿಂಹದತ್ತಕೃತಿಲಕ್ಷಣಮಂ। 
ದಿನಕರತನಯನ ರೇವಂ 

ತನ ಮತಮಂ ಪೇಳ್ದೆನೆಸೆಯೆ ಪೊಸಗನ್ನಡದಿಂ॥” 


ಇದರಲ್ಲಿ ೧೬ ಅಧ್ಯಾಯಗಳಿವೆ; ೮೮೮ ಪದ್ಯಗಳಿವೆ: ಪದ್ಯಗಳು ಹೆಚ್ಚಾಗಿ 
ಕ೦ಂದಚ್ಛ೦ದದಲ್ಲಿವೆ. ಇದರಲ್ಲಿ ಸರ್ವಾಂಗ ಪರೀಕ್ಷೆ. ಇ ಸುಳಿ, ಹಲ್ಲಿನಿರಿದ ವಯಸ್ಸನ್ನು 
ನಿರ್ಣಯಿಸುವುದು, ಹಯವಯೋಲಕ್ಷಣ, “ಪೋಷಣವಿಧಿ, ಚಿಕಿತ್ಸೆ ಚೂಡಲಾಡ 
ವಿಷಯಗಳನ್ನು ಹೇಳಲಾಗಿದೆ. 


ಕ್ರಿಶ ೧೨೦೦ರಲ್ಲಿದ್ದ ದೇವೇ೦ದ್ರಮುನಿಯು ಬಾಲಗ್ರಹ ಚಿಕಿತ್ಸೆಯನ್ನು ಬರೆದನು. 
೧೨೫೦ರಲ್ಲಿದ್ದ ಹರಭಕ್ತನು ಕನ್ನಡದಲ್ಲಿ ವೇದಭಾಷ್ಯವನ್ನು ಬರೆದನೆಂದು ಚೆನ್ನಬಸವ 
ಪುರಾಣದಿಂದ. ತಿಳಿದು ಬರುತ್ತದೆ. ಆದರೆ ಅದೀಗ ಉಪಲಬ್ದ್ಬವಾಗಿಲ್ಲ. “ಸೂಪಶಾಸ್ತ್ರ” 
ಎಂಬ ಪಾಕಶಾಸ್ತ್ರಗ್ರಂಥವನ್ನು ಜಯಬಂಧುನಂದನನು ಕ್ರಿಶ ೮೦೦ರಲ್ಲಿ ಕನ್ನಡದಲ್ಲಿ 
ಬರೆದನು. ಅದೊ೦ದು ಚಂ೦ಪೂಗ್ರ೦ಥ. ಇದರ ಆಕರ ತಿಳಿಯದು. ಬಹುಶಃ ಇದನ್ನು 
ನಾವು ಕನ್ನಡದ ಕೊಡಿಗೆ ಎಂದು ಹೇಳಬಹುದಾಗಿದೆ. 


೧೬೨೩ರಲ್ಲಿದ್ದ ಸೋಸಲೆ ರೇವಣಾಚಾರ್ಯನು ಶಾರೀರಪ್ರಕಾಶಿಕೆ, ಅಂತಃಕರಣ ಪ್ರಕಾಶಿಕೆ, 
ಸ್ಪಸ್ಟರೂಪಪ್ರಕಾಶಿಕೆ. ಪರಮಾತ್ಮಪಕಾಶಿಕೆ, ನಿಜದೀಪ್ರಿಪ್ರಕಾಶಿಕೆ ಎಂಬ ೫ ವೀರಶೈವ ತತ್ವಜ್ಞಾನದ 
ಗ್ರಂಥಗಳನ್ನು ಬರೆದನು. ಇವು ಒ೦ದೇ ಗ್ರಂಥದ ೫ ಭಾಗಗಳಾಗಿರಬಹುದೆಂದು 
ಕವಿಚರಿತಕಾರರು ಹೇಳಿದ್ದಾರೆ. ಕ್ರಿ.ಶ ಒಂದನೆಯ ಶತಮಾನದಿಂದ ಉತ್ತರ-ದಕ್ಷಿಣ 
ಭಾರತಗಳಲ್ಲಿ ಶೈವ ಮತವು ನಾನಾತತ್ವಭೇದಗಳಿಂದ ಬೆಳೆಯುತ್ತ ಬ೦ದು ಕರ್ಣಾಟಕದಲ್ಲಿ 
ಕೊನೆಯದಾಗಿ ಸ್ಪಷ್ಟರೂಪ ತಾಳಿತು. “ಶ್ರೀ ಮದ್ವೇದವೇದ ಶಿರಃ ಶಿವಾಗವು ಪುಣ್ಯ 


್ರ 
ಪುರಾಣ ಪ್ರಭೃತಿ ಪ್ರಭೂತ ಪ್ರಥಿತ ಪ್ರಮಥ ಡಿ ಗೀತಾನವದ್ಯ ಶ್ರೀ ವೀರಶೈವ 


ಷಟ್‌ಸ್ಮಲ ಶಿವಯೋಗ ಶಿವಾದ್ವೈತ ಸತ್‌ಪದ ಪ್ರತಿಷ್ಠಾಪನಾಚಾರವರ" ಎಂಬ ಬಿರುಡಿ 
ಇವನಿಗಿರುವುದರಿಂದ ಇವನು ವೈದಿಕ ವಾಜ್ಮಯವನ್ನು ಚೆನ್ನಾಗಿ ಓದಿರಬೇಕು. 
ಅಲ್ಲಮಪ್ರಭುವಿನಂತೆಯೇ “ವಿಶಿಷ್ಟ ಇಲ್ಲದ ಶಿವಾದ್ವೈತವನ್ನು ಇವನು ಪ್ರತಿಪಾದಿಸಿರುವುದು 
ಸ್ಟ 

ಮೇಲೆ ಹೇಳಿದ ಗಂಥದಷ್ಟೇ ಗಣ್ಯವಾದ ಇನ್ನೊಂದು ಕನ್ನಡ ತತ್ವಶಾಸ್ತ್ರ ಗ್ರಂಥವೆಂದರೆ, 
ರಂಗನಾಥ ಅಥವಾ ಮಹಾಲಿ೦ಗರ೦ಗ ಕವಿಯ “ಅನುಭವಾಮೃತ”. ಇದರ ಕಾಲ 
೧೬೭೫. ಇದು ಭಾಮಿನೀ ಷಟ್‌ಪದಿಯಲ್ಲಿದೆ. ಅಧ್ಯಾಯಗಳು ೧೧, ಪದ್ಯಗಳು ೮೦೧. 
ಇದರ ಪ್ರತಿಪಾದನೆಯ ವಿಷಯಗಳೆಂದರೆ, ಅಧಿಕಾರನಿರ್ಣಯ, ವೈರಾಗ್ಯ, ತ್ವಂಪದ 
ನಿರ್ಣಂರು, ತತ್‌ಪದನಿರ್ಣಂರು, ಅಸಿಪದನಿರ್ಣಂತು, ಸಪ್ತಭೂಮಿಕೆಗಳು, 
ಪರಮಾಾತ್ಮಪದನಿರ್ಣಯ, ವರಾಂರರಾಮಿಥ್ಯಾತ್ವ, ಜೀವತ್ರಯ, ಜೀವನ್ಮುಕ್ತಿ, 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೭೩ * 


ನಿರ್ಗುಣಾರಾಧನೆಗಳು. ಸಂಸ್ಕೃತದಲ್ಲಿ ಈ ವಿಷಯಗಳ ಬಗ್ಗೆ ಅನೇಕಾನೇಕ ಪಾಂಡಿತ್ಯ 
ಪೂರ್ಣವಾದ ಗ್ರಂಥಗಳಿವೆ. ಆ ಮೊಸರಿನ ಸಮುದ್ರವನ್ನು ಕಡೆದು ಈ ಕವಿಯು ಇಂಥ 
ಬೆಣ್ಣೆಯ ಮುದ್ದೆಯನ್ನು ತೆಗೆದದ್ದು ಸರ್ವಥಾ ಶ್ಲಾಘ್ಯ, ಇವನು ಕಠಿನವಾದ ಅದ್ವೈತವನ್ನು 
ಹೀಗೆ ತಿಳಿಗನ್ನಡ ಭಾಮಿನಿಯಲ್ಲಿ ಸುಶ್ರಾವ್ಯವಾಗಿ ಬರೆದದ್ದು ತತ್ವಶಾಸ್ತ್ರಗ್ರಂಥರಾಶಿಗೇ 
ಒಂದು ಒಳ್ಳೆಯ ಕಾಣಿಕೆ. ಈತನ ಈ ಪದ್ಯವು ಸಾರ್ಥಕಃ 

ಸುಲಿದ ಬಾಳೆಯ ಹಣ್ಣಿನಂದದಿ 

ಕಳೆದ ಸಿಗುರಿನ ಕಬ್ಬಿನಂದದಿ 

ಅಳಿಸಿದುಷ್ನದ ಹಾಲಿನಂದದಿ ಸುಲಭವಾಗಿರ್ಹ 

ಲಲಿತವಹ ಕನ್ನಡದ ನುಡಿಯಲಿ 

ತಿಳಿದು ತನ್ನೊಳು ತನ್ನ ಮೋಕ್ಷವ 


ಗಳಿಸಿ ಕೊಂಡೊಡೆ ಸಾಲದೇ ಸಂಸ್ಕೃತದೊಳಿನ್ನೇನು॥ 


ಗಡುಚಾದ ಸಂಸ್ಕೃತ ಗಂಥಗಳಲ್ಲಿ ಹೇಳಿದ ವೇದಾ೦ತೇತರ ವಿಷಯಗಳನ್ನೂ ಇಷ್ಟೇ 
ಲಲಿತವಾಗಿ ಹೇಳ ಹೊರಡಲು ಇನ್ನೂ ಅವಕಾಶವಿದೆ. ಏಕೆಂದರೆ ರಾಜ್ಯದ ಎಲ್ಲ 
ವ್ಯವಹಾರಗಳನ್ನೂ ಈಗ ಕನ್ನಡದಲ್ಲಿಯೇ ಮಾಡಲು ತಳಪಾಯವನ್ನಿಡಲಾಗಿದೆ. 
ಅನಿವಾರ್ಯವಾದ ಪಾರಿಭಾಷಿಕಗಳಿಗೆ ಸಂಸ್ಕೃತವು ಮೊದಲ ಆಕರ. ಕೇಂದ್ರ ಸರಕಾರ 
ಹಿ೦ದೆಯೇ ಹೊರಡಿಸಿದ್ದ ಒಂದು ಪರಿಪತ್ರದಲ್ಲಿ ಪಾರಿಭಾಷಿಕ ಪದಗಳನ್ನು ನಿರ್ಮಿಸುವಾಗ 
ಮತ್ತು ಬಳಸುವಾಗ ನೂರಕ್ಕೆ ೬೦ ರಷ್ಟು ಸಂಸ್ಕೃತ ಆಕರಗಳಿಂದ, ನೂರಕ್ಕೆ ೩೦ ರಷ್ಟು 
ಇಂದಿನ ಪ್ರಸಿದ್ಧ ಪ್ರಾದೇಶಿಕ ಭಾಷೆಗಳಿಂದ ಮತ್ತು ನೂರಕ್ಕೆ ೧೦ ರಷ್ಟು ಇಂಗ್ಲೀಷಿನಿಂದ 
ತೆಗೆದುಕೊಳ್ಳಬೇಕೆಂದು ವಿಧಿಸಿದ್ದು ನ್ಯಾಯವೆಂದು ಸಂಸ್ಕೃತ-ಕನ್ನಡಗಳ ಸಂಬಂಧವನ್ನು 
ರಂಗನಾಥಕವಿಯಂತೆ ತಿಳಿದ ಯಾರೂ ಹೇಳದಿರಲಾರರು. ಸಂಸ್ಕೃತ ಮೂಲವನ್ನು 
ಓದುವ ಅಗತ್ಯವಿಲ್ಲದಷ್ಟು ಶುದ್ಧವಾಗಿ, ಮೂಲಕ್ಕೆ ದ್ರೋಹ ಬಗೆಯದೆ ಕನ್ನಡದಲ್ಲಿ 
ಶಾಸ್ತ್ರಗ್ರಂಥಗಳು ಹೊರಬೀಳಲು ಇದು ಸದವಕಾಶ. ಇಂಥ ಪ್ರಯತ್ನದಲ್ಲಿ ಗಣ್ಯ ಹೆಸರಿಂದು 
ಶ್ರೀ ಎಸ್‌.ವಿ.ಪರಮೇಶ್ವರ ಭಟ್ಟರದ್ದು. ಅವರ ಸೇವೆ ಕಾವ್ಯಪ್ರಪ೦ಚದ್ದು. ಶಾಸ್ತ್ರಪ್ರಪಂಚಕ್ಕೆ 
ಅಂಥ ಸೇವೆ ಸಲ್ಲಿಸುವವರು ಡಾಕ್ಟರ್‌ ಕೆ. ಕೃಷ್ಣಮೂರ್ತಿಗಳನ್ನು ನಿದರ್ಶನವನ್ನಾಗಿ 
ತೆಗೆದುಕೊಳ್ಳಬಹುದು. 


ಕ್ರಿ. ಶ್‌ ೧೪೫೦ರಲ್ಲಿದ್ದ ಪರಂಜ್ಯೋತಿಯತಿಯು “ಅನುಭವ ಮುಕುರ” ಎಂಬ 
ತತ್ವಶಾಸ್ತ್ರ ಗ್ರಂಥವನ್ನು ತ್ರಿಪದಿಯಲ್ಲಿಬರೆದನು. ಇದರಲ್ಲಿ ೧೬ ಸಂಧಿಗಳೂ ೧೦೨ ಸೂತ್ರಗಳೂ 
೯೯೫ ತ್ರಿಪದಿಗಳೂ ಇವೆ. ಈ ಯತಿಯು “ವಿದ್ಯಾಶ್ರಮ” ಎ೦ಬ ಗುರುವಿನ ಶಿಷ್ಯ ಈ 
ಗ್ರಂಥವು ಅದ್ವೈತವೇದಾ೦ತವನ್ನು ಸುಲಲಿತವಾಗಿ ಪ್ರತಿಪಾದಿಸುತ್ತದೆ. ಇದರ ಆಕರಗಳೂ 
ಸಂಸ್ಕೃತದಲ್ಲಿರುವ ಅದ್ವೈತ ವಾಜ್ಮಯ ಎಂಬುದನ್ನು ಹೊಸದಾಗಿ ಹೇಳಬೇಕಾಗಿಲ್ಲ. 


* ೮೭೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕ್ರಿಶ ೧೪೩೦ರಲ್ಲಿದ್ದ ಮಗ್ಗೆಯ ಮಾಯಿದೇವನು ಅನುಭವ ಸೂತ್ರ ಪು್ರಭುಗೀತೆ, 
ಏಕೋತ್ತರಮಾಯಿಶತಸ್ಥಲ ಷಟ್‌ಪದಿ, ಷಟ್‌ಸ್ಥಲಗದ್ಯ ಶತಕತ್ರಯ, ಮಗ್ಗೆಯ ಮಾಯಿದೇವ 
ವಚನ ಎ೦ಬ ೬ ತತ್ವ ಗಂಥಗಳನ್ನು ವಿರಚಿಸಿದನು. ಈ ಗ್ರಂಥಗಳು ವೀರಶೈವ ಸಿದ್ಧಾಂತಕ್ಕೆ 
ಅನುಸಾರವಾಗಿ ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಬೋಧಿಸುತ್ತವೆ. ಬ್ರಹ್ಮ ವಿಷ್ಣು, ಮಹೇಶ್ವರರೆಂಬ 
ತ್ರಿಮೂರ್ತಿಗಳ ಕಲ್ಪನೆಗೆ ಉಪಲಬ್ಧವಾಗಿರುವ ಗ್ರಂಥಗಳು ಸಂಸ್ಕೃತ ಮೂಲದವುಗಳ 
ಹರಿಪಾರಮ್ಯ-ಹರಪಾರಮ್ಯಗಳಲ್ಲಿ ಒಂದನ್ನು ಹಿಡಿದು ಹರಿಯೇ ಪರಬ್ರಹ್ಮ ಅಥವಾ 
ಹರನೇ ಪರಬ್ರಹ್ಮ ಎ೦ಬ ಮತಗಳು ಜನಿಸಿದ್ದು ಸರ್ವವಿದಿತ. ಶಿವೈಕ್ಯವನ್ನು ಪರಮಸಿದ್ಧಿ 
ಎ೦ದು ಹೇಳುವ ವೀರಶೈವ ಸಿದ್ಧಾಂತವು ಪರಬ್ರಹ್ಮೈಕ್ಕವೇ ಮುಕ್ತಿ ಎಂಬ ಅದ್ವೈತ 
ಕಲ್ಪನೆಗೆ ಸರಿಸಮಾನವಾಗಿದೆ. ಶಕ್ತಿ ವಿಶಿಷ್ಟಾದ್ವೈತವೆ೦ದು ಕರೆದಾಗಲೂ “ಶಕ್ತಿ- 
ಶಕ್ತಿಮತೋರಭೇದಃ” ಎ೦ಬ ಸೂತ್ರದ ಪ್ರಕಾರ ಆತ್ಯಂತಿಕವಾಗಿ ಅದು ಅದ್ವ್ಯೈತವೇ 
ಆಗುವುದು. ಆದರೆ ಅದ್ವೈತದಲ್ಲಿ “ಜೀವನ್ಮುಕ್ತಿ'ಯೊಂದು ವಿಶಿಷ್ಟ ಮರಣೋತ್ತರ ಮುಕ್ತಿಯು 
ಸರ್ವ ಸಾಧಾರಣ. ಮರಣೋತ್ತರ ಮುಕ್ತಿಯಲ್ಲಿಯೂ ಸಾಯುಜ್ಯ ಅಥವಾ ಪರಮ 
ಸತ್ಯವಾದ ಪರಬ್ರಹ್ಮದೊಡನೆ ಅನ೦ತ ಐಕ್ಕವು ಮತ್ತು ಪೂರ್ಣವಾದ ಐಕ್ಯವು ಅದ್ವೈತಕ್ಕೆ 
ವಿಶಿಷ್ಟ 
ಕ್ರಿ. ಶ ಸುಮಾರು ೧೭೦೦ರಲ್ಲಿದ್ದ ಶ್ರೀ ಶೈಲಾಚಾರ್ಯನು ಬರೆದ “ತತ್ವತ್ರಯ ವಿವರಣ'' 


ಎಂಬ ತತ್ವಶಾಸ್ತ್ರವು ಚಿತ್‌, ಅಚಿತ್‌ ಮತ್ತು ಈಶ್ವರ ಎಂಬ ಮೂರು ವಿಶಿಷ್ಟಾದ್ವೈತ 
ತತ್ವವಿವೇಕವನ್ನು ಪ್ರತಿಪಾದಿಸುವ ಕನ್ನಡ ಗ್ರಂಥ. ಇದರ ಸಂಸ್ಕೃತದ ಮೂಲವು ರಾಮಾನುಜನ 
ಶ್ರೀಭಾಷ್ಯ. ಪರಬ್ರಹ್ಮ ಸಾರೂಪ್ಯವು ಇದರ ಮುಕ್ತಿ ಲಕ್ಷಣ. ಜೈನರ ಮುಕ್ತರೆಲ್ಲರೂ ಪರಮೇಶ್ವರರೇ 
ಎಂದು ಹೇಳುವುದನ್ನಿದು ಹೋಲುತ್ತದೆ. ವೇದಾಂತದ ಸಂಸ್ಕೃತ ಗ್ರಂಥಗಳೊಡನಿರುವ 
ಕನ್ನಡ ಸಂಬಂಧಕ್ಕೆ ಇದೂ ಒಂದು ಉದಾಹರಣೆ. 


ಕ್ರಿಶ ೧೭೦೦ರಲ್ಲೇ ಇದ್ದ ಸಪ್ಪಣ್ಣನು “ಕೈವಲ್ಯ ಕಲ್ಪವಲ್ಲರಿ'' ಎಂಬ ವೀರಶೈವ 
ಸಿದ್ಧಾಂತ ಗ್ರಂಥವನ್ನು ಬರೆದನು. ಇದರಲ್ಲಿ ೫ ಸ್ಥಲಗಳೂ, ೧೭೭ ವಚನ (ಗದ್ಯ) 
ಸಂಪುಟಗಳೂ ೭೧೦ ವಿರಳ ಪದಗಳೂ ಇವೆ. ಇವನಿಗೆ “ಸರ್ಪಭೂಷಣ” ಎಂಬ 
ಹೆಸರೂ ಇದ್ದಿತ್ತಂತೆ. ಈ ಗ್ರಂಥವಿಡೀ ಹಾಡಿನ ರೂಪದಲ್ಲಿದೆ. ಇದೂ ತಾತ್ರ್ವಿಕ ಕಲ್ಪನೆ 
(16088)ಗಳಲ್ಲಿ ಸಂಸ್ಕೃತದೊಡನೆ ಸ೦ಬಂಧಿಸಿರುವುದಕ್ಕೆ ನಿದರ್ಶನ. ವೀರಶೈವಾಗಮಗಳೆಲ್ಲವೂ 
ಸಂಸ್ಕೃತದಲ್ಲಿರುವುದು ಸುಪ್ರಸಿದ್ಧ. ನಿಗಮ (ವೇದವಾಜ್ಮಯ)ದಿಂದ ಭಿನ್ನವಾದ 
ತಾತ್ವಿಕಗ್‌್ರಂಥಗಳಲ್ಲಿ ಆಗಮಗಳು ಗಣ್ಯ. ಈ ಇಬ್ಬಗೆಯ ಗ್ರಂಥಗಳೂ ಮೂಲತಃ 
ಸಂಸ್ಕೃತಭಾಷೆಯಲ್ಲಿವೆ. 

ಕ್ರಿಶ ೧೪೪೮ರಲ್ಲಿ ವಿಜಯಣ್ಣನು “ದ್ವಾದಶಾನುಪ್ರೇಕ್ಷೆ” ಎ೦ಬ ಜೈನಸಿದ್ದಾಂತ ಗಂಥವನ್ನು 
ಸಾಂಗತ್ಯದಲ್ಲಿ ರಚಿಸಿದನು. ಇದಕ್ಕೆ ೧೨ ಪರಿಚ್ಛೇದಗಳೂ ೧೪೪೮ ಪದ್ಯಗಳೂ ಇವೆ. 
ಇದರಲ್ಲಿ ಅಧ್ರುವಾನುಪ್ರೇಕ್ಷೆ, ಶರಣಾನುಪ್ರೇಕ್ಷೆ. ಏಕತ್ವಾನುಪ್ರೇಕ್ಷೆ, ಅನ್ಯತ್ವಾನುಪ್ರೇಕ್ಷೆ. 
ಸ೦ಸಾರಾನುಪ್ರೇಕ್ಷೆ. ಲೋಕಾನುಪ್ರೇಕ್ಷೆ, ಅಶುಚಿತ್ವಾನುಪ್ರೇಕ್ಷೆ. ಆಸ್ರವಾನುಪ್ರೇಕ್ಷೆ. ಸ೦ವರಾನುಪ್ರೇಕ್ಟೆ, 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೭೫ * 


ನಿರ್ಜರಾನುಪ್ರೇಕ್ಷೆ. ಧಮಾನುಪ್ರೇಕ್ಷೆ. ಭೋಧಿದುರ್ಲಭಾನುಪ್ರೇಕ್ಷೆ ಎಂಬ ೧೨ ಅನುಪ್ರೇಕ್ಟೆಗಳು 
ಅಥವಾ ಚಿಂತನೆಗಳು ನಿರೂಪಿಸಲ್ಪಟ್ಟವೆ. ಈ ಚಿ೦ತನೆಗಳ ಅಂತ್ಯವು ಜೈನ ಮುಕ್ತಿ 
ವವೇಕದಲ್ಲಿದೆ. ಈ ತತ್ವ ಶಾಸ್ತ್ರಕಾರನು ಪ ಪಾರ್ಶ್ವಕೀರ್ತಿಯ ಶಿಷ್ಟ. ಜೈನತತ್ವ ಸಂಥಗಳಲ್ಲಿ 
ಜೈನರೇ ಹಿ೦ದೆ ಬರದ” ಸಂಸ್ಥೆತ ತತ್ವಗ್ರಂಥಗಳಲ್ಲಿಯ ಅಂಶಗಳನ್ನು “ನ್ನಡ ಭಾಷೆಯಲ್ಲಿ 
ತಾತ್ಪರ್ಯವಾಗಿ ಕಾಣಬಹುದು ಸಾ ವಏಿವರಣೆಯಾಗಿ ಹಾಸು 


೧೯ನೆಯ ಶತಮಾನದಲ್ಲಿದ್ದ ಶಿವರಾಮ ಶಾಸ್ತ್ರಿಯು ವೇದಾ೦ತ ಮುಕ್ತಿ 
ಮಾರ್ಗಪದೀಷಿಕೆ, ಬ್ರಹ್ಮಾನಂದ ಜೋಧ, ಶಂಕರಾನಂದತತ್ವ-: ಎಂಬ ಅದ್ವೆ ತೆ ಗ್ರಂಥಗಳನ್ನು 
ಕನ್ನಡದಲ್ಲಿ ಬರೆದರೆ ಎಚ್‌ವಿ. ನಂಜು೦ಡಯ್ಯನು ಕನ್ನಡ ಅರ್ಥಶಾಸ್ತ್ರವನ್ನು, ಡಾಬಾ 
ಚಿ ಇದರ ಆಕರ ಕವಿಚರಿತೆಯಲ್ಲಿ "ನಕ್ಕ. ಇಂಗ್ಲಿಷ್‌ ರರ್ಥಶಾಸ್ತ್ರಗಳೇ ಇದಕ್ಕೆ 
ಮೂಲವಾಗಿರಬಹುದು. ಡಾಕ್ಟರ್‌ ಶ್ಯಾಮಾಶಾಸ್ತಿಗಳು ಮಾಡಿದ ಕೌಟಿಲ್ಯನ “ತೆರ್ಥಶಾಸ ಸದ 
ಇಂಗ್ಲಿಷ್‌ ಭಾಷಾ೦ತರವೇ ಕರ್ಣಾಟಕದಲ್ಲಿ ಸ ಸಂಸ್ಕೃತಾಕರದ ಅರ್ಥಶಾಸ್ತ್ರದ' ಆಂಗ್ಲ ಪರಿವರ್ತನ. 
ಆನಂತರ ಕನ್ನಡ ಪರಿವರ್ತನ ಸಮಗವಾಗಿ, ಮೂಲಾನುರೆಸಧಿಯಾಗಿ ಆದದ್ದು 
ಸಂದೇಹಾಸ್ಪದ. 

ಈವರೆಗೆ ಕೊಟ್ಟದ್ದು ಸ್ಥಾಲೀ ಪುಲಾಕ ನ್ಯಾಯದ ಉದಾಹರಣೆಗಳು. ಕೊಟ್ಟ 
ಪರಿಮಿತಿಯ ದೆಸೆಯಿ೦ದ ಸಮಗ್ರ ಕನ್ನಡ-ಸ೦ಸ್ಕೃತ ಗ್ರಂಥಗಳ ಅವಲೋಕವನ್ನು ಇಲ್ಲಿ 
ಮಾಡಿಲ್ಲ. ಇನ್ನು ಮುಂದೆ ೨೦ನೆಯ ಶತಮಾನದ ಲೇಖಕರು ಉಕ್ತ ವಿಷಯಕ್ಕೆ 
ಸಂಬಂಧಿಸಿದಂತೆ ಚರ್ಚಿಸಿದ ವಿಷಯಗಳ ಸಾರವನ್ನು ಕೊಡಲಾಗುತ್ತದೆ. 


“ದ್ರಾವಿಡ ಭಾಷಾ ವ್ಯಾಸ೦ಗ'' ಎ೦ಬ ಗ್ರಂಥದಲ್ಲಿ (೧೯೭೬) “ದ್ರಾವಿಡ” ಎಂಬುದು 
ಒಂದು ಜನಾಂಗವೆನ್ನಲಾಗಿದೆ. ಪ್ರಸಿದ್ಧ ಐತಿಹಾಸಿಕ ಗ್ರಂಥಕರ್ತರು ಅದಕ್ಕೆ ಬದಲಾಗಿ 
“ಮೆಡಿಟರೇನಿಯನ್‌ ಜನಾ೦ಗ (ಕುಲ) ಎಂದುದನ್ನು ಹಿ೦ದೆಯೇ ಉಲ್ಲೇಖಿಸಲಾಗಿದೆ. 
ಜೊತೆಗೆ “ 11170108) ಕುಲಶಾಸ್ತ್ರ” ಎಂಬುದೀಗ ಜಗತ್ತಿನಲ್ಲಿ ಎಜ್ಞಾನವೆಂಬ ಮನ್ನಣೆಯನ್ನು 
ಕಳೆದುಕೊಂಡಿದೆ. ಅದಕ್ಕೆ ಬದಲಾಗಿ ೩೧107070102) ಮಾನವಶಾಸ್ತ್ರ” ಎಂಬ ಜೂ 
ಎಜ್ಡಾನವನ್ನು ಎತ್ತಿ ನಿಲ್ಲಿಸ ಸಲಾಗಿದೆ. ಅದಿನ್ನೂ ಬಾಲ್ಯಾವಸ್ಥೆಯಲ್ಲೇ ಇದೆ. ತೊತೆಗೆ ಈವರೆಗಿನ 
ಒ೦ದೇ ಒ೦ದು ದ್ರಾವಿಡ ಕೇ೦ದ್ರವೆಂದು ಹೇಳುತ್ತ ಬರಲಾದ ಹರಪ್ಪ-ಮೊಹೆಂಜೊದಾರೊ 
ಪ್ರದೇಶದ ನಾಗರಿಕತೆಯ ಅವಶೇಷಗಳು ಶುದ್ಧ “ದ್ರಾವಿಡ” ಅಥವಾ “ಮೆಡಿಟರೆನಿಯನ್‌”. 
ಆಗಿಲ್ಲ ಎ೦ದು ಪ್ರಾಕ್ಷನ ವಿಮರ್ಶ ವಿಚಕ್ಷಣರಾದ ಡಾ. ಎಸ್‌. ಆರ್‌ ರಾವ್‌ ಅವರು 
“ಲೋಥಲ್‌'' ಉತ್ಪನನ ಸಂಶೋಧನೆಯನ್ನು ವಿವರಿಸಿದ ತಮ್ಮ “0೦0೩1 ೩೧6 100 
17605 011111580100'' ಎ೦ಬ ಗ್ರಂಥದಲ್ಲಿ (೧೯೭೩) ತಿಳಿಸಿದ್ದಾರೆ; ಅದರ ಸಂಮಿಶ್ರ 
ಸ್ವರೂಪವನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. ಲೋಥಲ್‌ ಅವಶೇಷಗಳು ಕ್ರಿಪೂ ೨೦೦೦ 
ವರ್ಷಗಳವುಗಳಾದರೆ ಹರಪ್ಪ (ಹರಿಯೂಪೀಯ) ಮೊಹೆಂಜೊದಾರೊ ಅವಶೇಷಗಳು 
ಕ್ರಿಪೂ ೪೦೦೦ ವರ್ಷಗಳ ಹಿಂದಿನವು. ("10610 ಗ್ರಿಂ'' ಎ೦ಬ ಭಾರತೀಯ ಎದ್ಯಾ 
ಭವನದ ಪ್ರಕಟಣೆಯನ್ನೂ 5001005 ೦18/8818 11151071 301 ಎ೦ಬ ಗ್ರಂಥವನ್ನೂ 


* ೮೭೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನೋಡಬಹುದು. “ಭಾರತೀಯಸಂಸ್ಕೃತಿ'' ಎ೦ಬ ಗ್ರಂಥವನ್ನು ಈ ವಿಷಯಕ್ಕಾಗಿ 
ಓದಬಹುದು. (00015006 0) 11031/0511 71055 7/1/5010 107 10111/5010 1171101510) 
ಜಗನ್ನಾಥ ಪಂಡಿತನು “ದ್ರಾವಿಡ” ಅಥವಾ “ದ್ರವಿಡ” ಎಂಬ ಪದವನ್ನು ತಮಿಳರಿಗಷ್ಟೇ 
ಅನ್ವಯಿಸಿದ್ದಾನೆ. ಅದು ಭಾಷಾಭೇದವಷ್ಟೇ, ಕುಲಭೇದವಲ್ಲ ಎಂದು ಹಲವು ವಿದ್ವಾಂಸರ 
ಮತ. ಡಾ. ಆರ್‌. ಎಸ್‌. ಪಂಚಮುಖಿಯವರ ಪ್ರಕಾರ ಕನ್ನಡವು “ಪೈಶಾಜಿ”” ಎಂಬ 
ಸಂಸ್ಕೃತಜನ್ಯ ಪ್ರಾಕೃತದ ಒಂದು ವಿಕಾಸ. ಇದು ಸಂಸ್ಕೃತ-ಕನ್ನಡಗಳ ಸಂಬ೦ಧವನ್ನು 
ಇನ್ನೂ ಹತ್ತಿರಕ್ಕೆ ತರುತ್ತದೆ. 

ಮೇಲಿನ ಗ್ರಂಥದಲ್ಲಿ ಕನ್ನಡ ಲಿಪಿ ಸ್ವತಂತ್ರವೆ೦ಂದು ಬರೆದುದಕ್ಕೆ ಬ್ರಾಹ್ಮೀಲಿಪಿಯ 
ಎಕಾಸ ಕ್ರಮವನ್ನು ತಿಳಿಸುವ ಲಿಪಿಶಾಸ್ತ್ರವು ವಿರುದ್ಧ ಸಾಕ್ಷಿಯನ್ನು ಕೊಡುತ್ತದೆ. "ದ್ರಾವಿಡ 
ಭಾಷಾವ್ಯಾಸಂಗ” ಎ೦ಬ ಹೆಸರೇ ಸ೦ಸ್ಕೃತ ಪದಗಳಿ೦ದ ಕೂಡಿದ್ದಲ್ಲದೆ. ಉಕ್ತ ಗ್ರಂಥದಲ್ಲಿಯ 
ಪ್ರಕರಣಗಳ ಹೆಸರುಗಳು ಮತ್ತು ಪಾರಿಭಾಷಿಕ ಪದಗಳು ಈ ಎಲ್ಲವೂ ತತ್ಸಮ ಅಥವಾ 
ಎಭಕ್ತಿ ರಹಿತವಾದ ಸಂಸ್ಕೃತ ಪದಗಳ ಸಮಾಸಗಳು. ಈ ಅಂಶವನ್ನು ಗಮನಿಸಿದರೆ 
ಕನ್ನಡದ ಇಂದಿನ ಸ್ವರೂಪದಲ್ಲಿ ಅದು ಸಂಸ್ಕೃತವನ್ನು ಬಿಟ್ಟಿರಲಾರದು ಎಂಬುದು 
ಸ್ಪಷ್ಟವಾಗುತ್ತದೆ. ಕನ್ನಡವು ಮೂಲತಃ ಸಂಸ್ಕೃತ ಜನ್ಯವಲ್ಲದೆ ಹೋದರೂ ಇಂದಿನ ಕನ್ನಡ 
ವ್ಯವಹಾರಕ್ಕೆ ತತ್ಸಮ ಪದಗಳ ಸಹಾಯವು ಅನಿವಾರ್ಯವೆನ್ನದಿದ್ದರೆ ವದತೋವ್ಯಾಘಾತ 
ಉಂಟಾಗುತ್ತದೆ. ಉಕ್ತ ಗ್ರಂಥದಲ್ಲಿ ವ್ಯಂಜನ ಪಲ್ಲಟವು ಕನ್ನಡಾದಿ ದ್ರಾವಿಡ ಭಾಷೆಗಳ 
ವೈಶಿಷ್ಟ್ಯವೆಂಬುದಕ್ಕೆ ಸಂಸ್ಕೃತದಲ್ಲಿರುವ “ನಾಲಿಕೇರ” ಮತ್ತು “ನಾರಿಕೇಲ” ಎಂಬ ಪದಗಳು 
ಪ್ರತ್ಯುದಾಹರಣೆಗಳಾಗಿದೆ; ಅಲರ್‌-ಅಲರುಗಳಿಗವು ಸಮಾನವಾಗಿವೆ. 


“ದ್ರಾವಿಡಭಾಷೆಗಳಲ್ಲಿ ನಾಮಪ್ರಕೃತಿಗಳ ರೂಪಕ್ಕಿಂತ ಅರ್ಥಕ್ಕೆ ಅನುಗುಣವಾಗಿಯೇ 
ಲಿಂಗನಿರ್ಣಯ ನಡೆಯುತ್ತದೆ” ಎಂದು ಮೇಲೆ ಹೇಳಿದ ಗಂಥಕ್ಕೆ ದ್ರಾವಿಡೇತರವಾದ 
ಇಂಡೋ ಯೂರೋಪಿಯನ್‌ (ಸಂಸ್ಕೃತ) ಗುಂಪಿಗೆ ಸೇರಿದ ಇಂಗ್ಲೀಷಿನಲ್ಲಿಯೂ 
ಅರ್ಥಲಿಂಗವಲ್ಲದೆ ಶಬ್ದಲಿಂಗವಿಲ್ಲ ಎಂಬುದನ್ನು ಸೇರಿಸಿದರೆ ಮಾತ್ರ ಸತ್ಯಸ್ಥಿತಿಯು 
ಗೊತ್ತಾಗುತ್ತದೆ. ಉಕ್ತಗ್ರಂಥವು ಸಂಸ್ಕೃತ ಬಳಸುವ ಆರ್ಕರು ಭಾರತಕ್ಕೆ ಹೊರಗಿನಿಂದ 
ಬ೦ದವರೆ೦ಬ ಅಭಿಪ್ರಾಯವನ್ನು ತಳೆದಿದೆ (ಪುಟ ೧೮೨). ಆದರೆ ಈ ಅಭಿಪ್ರಾಯವು 
ತರ್ಕಶುದ್ಧವಾಗಿಲ್ಲ ಎಂಬುದನ್ನು ಮೆಕ್‌ಡೊನಲ್ಲರು "ವೇದಿಕ ರೀಡರಿ''ಗೆ ಬರೆದ 
ಮುನ್ನುಡಿಯನ್ನು ಓದಿ ವಿಮರ್ಶಿಸಿದರೆ ಗೊತ್ತಾಗುತ್ತದೆ. 


ಶ್ರೀ ಟಿ, ಕೇಶವಭಟ್ಟರ “ಸಂಶೋಧನರತ್ನಮಾಲಿಕೆ” ಎಂಬ ಗ್ರಂಥದಲ್ಲಿ “ಇಂದಿಗೆ 
ಪ್ರಚಲಿತವಿರುವ ಭಾರತೀಯ ಭಾಷೆಗಳಲ್ಲಿರುವ ಅಕ್ಷರ ಸಂಜ್ಥೆಗಳಿಗೆ ಅಶೋಕನ ಕಾಲದಲ್ಲಿ 
ಪ್ರಚಲಿತವಾಗಿದ್ದ “ಬ್ರಾಹ್ಮೀಲಿಪಿ” ಮೂಲವೆಂದು ನಿರ್ಣಯಿಸಲಾಗಿದೆ” ಎಂದು ಸ್ಪಷ್ಟವಾಗಿ 
ಹೇಳಲಾಗಿದೆ. ದಕ್ಷಿಣದ ಬಾಹ್ಮೀಲಿಪಿಯಿ೦ದ ಕನ್ನಡ, ತೆಲುಗು ಗ್ರಂಥಲಿಪಿಗಳೂ 
ರೂಪುದಾಳಿದವು (ಪುಟ ೪). ಕನ್ನಡದ “ಅಕ್ಷರ”ವು ಸ೦ಸ್ಕೃತಪದ. ಕ್ರಿ.ಶ. ೧೯೬೦ರಲ್ಲಿದ್ದ 
ಸಿದ್ದನಂಜೇಶನೆಂಬ ಕವಿಯು ತನ್ನ “ರಾಘವಾಂಕ ಚಾರಿತ್ರ”ದಲ್ಲಿ ಪ್ರಣವದಿಂದಲೇ ಪಂಚಾಕ್ಷರಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೭೭ * 


ಹುಟ್ಟಿದುದನ್ನು ವಿವರಿಸಿ, ಆ ಪಂಚಾಕ್ಷರಗಳಿಂದಲೇ ವರ್ಣಮಾಲೆಯ ೫೧ 
ಅಕ್ಷರಗಳಾದುವೆಂದು ಹೇಳಿದ್ದಾನೆ. 


“ಸಂಸ್ಕೃತದಲ್ಲಿ ವಿಭಕ್ತಿಗಳು ಏಳು. ಕನ್ನಡದಲ್ಲಿಯೂ ವೈಯಾಕರಣರು ಸಪ್ತವಿಭಕ್ತಿಗಳನ್ನು 
ವಿವರಿಸಿದ್ದಾರೆ” (ಉಕ್ತಗ್ರಂಥದ ೪೧ನೆಯ ಪುಟ). ನಾಗವರ್ಮ, ಕೇಶಿರಾಜ, ಭಟ್ಟಾಕಲಂಕರ 
ಕನ್ನಡ ವ್ಯಾಕರಣಗಳನ್ನು ಇದಕ್ಕಾಗಿ ನೋಡಬಹುದು, ಆಧುನಿಕ ಕನ್ನಡ ಭಾಷಾಶಾಸ್ತಾಭ್ಯಾಸಕ್ಕೆ 
ಶ್ರೀ ಟಿ. ಕೇಶವಭಟ್ಟರ “ಸಂಶೋಧನ ರತ್ನ ಮಾಲಿಕೆ” ಪೂರಕ ಗ್ರಂಥ ಎಂಬುದಕ್ಕಿಂತ 
ಪೀಠಿಕಾ ಗ್ರಂಥ ಎಂದರೆ ಹೆಚ್ಚು ಉಚಿತ. ಪೀಠಿಕೆಯಿ೦ದ ಮುಂಬರಿಯುತ್ತ ಹೋದಾಗ 
ಮಾತ್ರ ಸಂಶೋಧನೆಯು ಪೂರ್ವಗ್ರಹರಹಿತವೂ ಅವ್ಯಾಹತವೂ ಆಗುವುದು. ಏಕೆಂದರೆ 
ಇಂದು ನಾವು ಬಳಸುತ್ತಿರುವ ಶುದ್ಧವಾದ ಗ್ರಾಂಥಿಕ ಕನ್ನಡ ಭಾಷೆಯ ವರ್ಣಮಾಲೆ 
ಹೆಚ್ಚುಕಡಿಮೆ ಸಂಸ್ಕೃತವರ್ಣಮಾಲೆಯಂತೆಯೇ ಇದೆ. ದೀರ್ಫ ಖಕಾರ, ಲೃಕಾರಗಳನ್ನು 
ವರಾತ್ರಬಿಡಬಹುದು. ಉಳಿದ ಅಕ್ಬರಸಂಖ್ಯೆಗೆ ಎಕಾರ-ಒಕಾರಗಳನ್ನು 
ಸೇರಿಸಿಕೊಳ್ಳಲೇಬೇಕಾಗಿರುವುದರಿಂದ ಪ್ರಸಿದ್ಧ ಸ೦ಸ್ಕೃತ ವರ್ಣಮಾಲೆಯಲ್ಲಿದ್ದಷ್ಟೇ ಅಕ್ಷರಗಳು 
ಲಭಿಸುವುವು. ಇಂದಿನ ಆಡುಗನ್ನಡ-ಬರೆಗನ್ನಡಗಳನ್ನು ಹಿ೦ದಿನ (ಕ್ರಿಸ್ತಪೂರ್ವದ) ರೂಪಗಳ 
ವೈಶಿಷ್ಟ್ಯಕ್ಕೆ ತಿರುಗಿಸುವುದು ಅಸಾಧ್ಯ. ಅಸ್ವಾಭಾವಿಕ. ದೇಶ್ಯ ಪದಗಳಿಗೆ ಸಹ ಸಂಸ್ಕೃತ 
ವ್ಯಾಕರಣದ ಸಾಧಾರಣ ನಿಯಮಗಳು ತಲೆಕಟ್ಟಿನಂತಿರುವುದನ್ನು ಕೇಶವಭಟ್ಟರ 
ಸಂಶೋಧನೆಯು ತೋರಿಸಿಕೊಟ್ಟಿದೆ. 


ಡಾ. ರಂ. ಶ್ರೀ. ಮುಗಳಿಯವರು, “ಬಳಕೆಯ ಕನ್ನಡದಲ್ಲಿ ಇದಕ್ಕಿಂತ (ಕ್ರಿ.ಶ ೪೫೦ 
ರ ಹಲ್ಮಿಡಿ ಶಾಸನಕ್ಕಿಂತ) ಪೂರ್ವದಲ್ಲಿಯೇ ಸಂಸ್ಕೃತ ಪದಗಳು ಸೇರಿ ಕನ್ನಡವೇ 
ಎನ್ನುವಷ್ಟು ಒಂದಾಗಿರಬೇಕು” ಎ೦ದ ಮಾತಿನಿಂದ ಕನ್ನಡ ಮಾತೆಂಬುದು 
ಅಮಿಶ್ರಿತಕಾಲದಲ್ಲಿ ಸುಸ೦ಸ್ಕತರ ವ್ಯವಹಾರಕ್ಕೆ ಬೇಕಾದಷ್ಟು ಪದಸಂಪತ್ತಿನಿ೦ದ ಕೂಡಿರಲಿಲ್ಲ- 
ಎ೦ಬುದು ಸ್ಪಷ್ಟವಾಗುತ್ತದೆ. 

ಶ್ರೀ ಪ್ರಗೋ. ಕುಲಕರಣಿಯವರು ತಮ್ಮ “ಕನ್ನಡಭಾಷೆಯಚರಿತ್ರೆ”ಯಲ್ಲಿ “ಕವಿರಾಜ 
ಮಾರ್ಗದ ರಚನೆಂತು ಕಾಲಕ್ಕೆ ವ್ಯಾಕರಣ ಗ್ರಂಥಗಳಾವುವೂ ಕನ್ನಡದಲ್ಲಿ 
ರಚಿತವಾಗಿರಲಿಲ್ಲವೆ೦ದು ಹೇಳುವುದು ಯೋಗ್ಯವೆನಿಸುತ್ತದೆ ಎಂದಿರುವುದು ಗಮನಾರ್ಹ. 
ಆದುದರಿ೦ದ ಅಲ್ಲಿಯವರೆಗಿನ ಜಾನಪದೀನ ಹಾಡುಗಳನ್ನುಳ್ಳ ಹಳಗನ್ನಡಕ್ಕೆ ಸಾಂಸ್ಕೃತಿಕ 
ದೃಷ್ಟಿಗಿ೦ತ ಹೆಚ್ಚಾಗಿ ಸಮಾಜ ಶಾಸ್ತ್ರೀಯ ದೃಷ್ಟಿಯಿ೦ದ ಕೆಲಮಟ್ಟಗೆ ಬೆಲೆ ಕೊಡಬಹುದು- 
ಅಷ್ಟೇ. ಕ್ರಿಶ ೪೫೦ರ ಹಲ್ಮಿಡಿ ಶಿಲಾಶಾಸನ, ೪೮೦ರ ಸಿರಿಗು೦ದದ ಶಿಲಾಶಾಸನ, ೫೭೮ರ 
ಬಾದಾಮಿಯ ಶಿಲಾಶಾಸನ. ೬೭೫ರ ಕಿಗ್ಗದ ಶಿಲಾಶಾಸನ, ೬೮೫ರ ಶಿಕಾರಿಪುರದ 
ಶಿಲಾಶಾಸನ, ೬೯೨ರ ಸೊರಬ ತಾಮ್ರ ಶಾಸನ, ೭೦೦ರ ಶ್ರವಣ ಬೆಳುಗೊಳ ಶಿಲಾಶಾಸನ, 
ಅದೇ ಕಾಲದ ಅಲ್ಲಿಯ ಇನ್ನೊಂದು ಶಿಲಾಶಾಸನ, ೭೦೯ರ ಐಹೊಳೆಯ ಶಿಲಾಶಾಸನ 
ಮತ್ತು ೭೫೦-೭೭೦ರ ಉದಯಾವರ ಶಿಲಾಶಾಸನಗಳನ್ನು ಅವಲೋಕಿಸಿದರೆ, ಕೋಶ- 
ವ್ಯಾಕರಣಗಳ ದೃಷ್ಟಿಯಿ೦ದ ಡಾ. ಮುಗಳಿಯವರೆಂದಂತೆ ಸಂಸ್ಕೃತ ಸಂಮಿಶ್ರಣವು ಅಂದು 


* ೮೭೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಜನಜನಿತವಾಗಿ ರೂಢಿಗೊ೦ಡದ್ದು ಸ್ಪಷ್ಟವಾಗುತ್ತದೆ. ಅದರಿ೦ದಲೇ ಶ್ರೀ ಕುಲಕರಣಿಯವರು 
ಹಳಗನ್ನಡದಲ್ಲಿ ಮೊದಲು “ಉದ್ದಂಥಗಳನ್ನು ರಚಿಸಿದ ಜೈನಕವಿಗಳು ಸಂಸ್ಕೃತ- 
ಕನ್ನಡಗಳರಡರಲ್ಲಿಯೂ ಉದ್ಧಾಮ” ಪಂಡಿತರಾಗಿದ್ದರು. ಸಂಸ್ಕ ತದಲ್ಲಿ ವರ್ಧಮಾನ 
ಪುರಾಣವನ್ನು ರಚಿಸಿದ ಅಸಗನು. ೯೪೫ರಲ್ಲಿ ಕನ್ನ ಡದಲ್ಲಿಯೂ ಕಾಶ್ಯಗಳನ್ನು  ರಚಿಸಿದ್ದನು. 
ಪೊನ್ನನು ಉಜಸಯಿದು ಬಿರುದು ಪಡೆದಿದ್ದನು. ರನ್ನನಿಗೂ ಈ "ಎರುದಿದ್ದಿತು. 
ಚ ುಜುಸ ನಂಡರಜಿ ಈ ಕವಿಗಳು ಸಂಸ್ಕ ಶೆ ವೃತ್ತಗಳನ್ನು ಹೆಚ್ಚಾಗಿ ಬಳಸಿಕೊಂಡು 
ಕನ್ನಡದಲ್ಲಿ ಚಂಪೂಕಾವ್ಯಗಳನ್ನು ರಚಿಸಿದರು. ನ ಪಾ ಕಾವ್ಯಗಳಿಗೆ “ವಸ್ತುಕ” 
ಎಂದೂ ಹೇಳುವುದು೦ಟು. ಇವುಗಳ ಭಾಷೆ ಪ್ರೌಢ; ಕಂದ ಸ ಸಂಸ್ಕೃತ ಅಕ್ಷರ 
ವೃತ್ತಗಳು ಈ ಕಾವ್ಯಗಳಲ್ಲಿ ಹೆಚ್ಚಾಗಿ ಬಳಸಲ್ಪಡುತ್ತವೆ. ಗದ್ಯಭಾಗವು ಅಲ್ಲಲ್ಲಿ ಅಷ್ಟಿಷ್ಟು. 
ಅಕ್ಕರ, ಚವುಪದಿ ತ್ರಿಪದಿ ಮೊದಲಾದ ಕನ್ನಡ ವೃತ್ತ ಜಾತಿಗಳು ಎಲ್ಲಿಯೋ 
ಅಲ್ಹೊಂದಿಲ್ದೊಂದು” ಎ೦ಬ ಸೋದಾಹರಣ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. 


೧೩ನೆಯ ಶತಮಾನದಿಂದ ನೂರಕ್ಕೆ ೯೦ಕ್ಕೂ ಹೆಚ್ಚು ತತ್ತಮಗಳಿರುವ ಚಂಪೂ 
ಕನ್ನಡವನ್ನು ಹಿ೦ದಕ್ಕಟ್ಟಲಾರಂಭಿಸಿದ್ದು ರಾಘವಾಂಕನಿಂದ ಆರಂಭವಾದ ಷಟ್‌ಪದಿ 
ಪದ್ಧತಿ. ಇಲ್ಲಿ ೯೦ರಿಂದ ೭೦, ೬೦, ೫೦ರ ವರೆಗೆ ಇಳಿದುದು ಭಿನ್ನ ಭಿನ್ನ ಷಟ್ಪದಿ 
ಕಾವ್ಯಗಳ ಭಿನ್ನ ಭಿನ್ನ ಪದ್ಯಗಳಲ್ಲಿ ಕಂಡು ಬಂದರೂ ಇಡಿಯ ಕಾವ್ಯವೊ೦ದನ್ನು 
ಅವಲೋಕಿಸಿದರೆ ೫೦ಕ್ಕೂ ಸ್ವಲ್ಪ ಹೆಚ್ಚೇ ಎನ್ನುವಷ್ಟು ತತ್ಸಮ ಪದ ಪ್ರಯೋಗವನ್ನು 
ಕಾಣಬಹುದು. ಕಾವ್ಯದಲ್ಲಿ "ಷ್ಟು ಸಾಧ್ಯವಾಯಿತಲ್ಪದೆ ಶಾಸ್ತ್ರದಲ್ಲಿ 0 
ಇಂದಿನವರೆಗೂ ಸಾಧ್ಯವಾಗಲಿಲ್ಲ: ಶಾಸ ಸಲ್ಲಿ ಆ೦ಡಯ್ಯತನವು ಡೆಯದು; ಕೇವಲ 
ತದ್ಭವ- -ದೇಶ್ಯಗಳಿಂದ ಕೆಲಸ ಸಾಗದು ಎರಿಬುದಕ್ಕೆ ಇಂದು ಕನ್ನಡದಲ್ಲಿ ಬರೆದು ಪ್ರಕಟವಾದ 
ಯಾವ ಶಾಸ್ತ್ರಗ್ರಂಥವನ್ನೂ ಬೇಕಾದರೂ ಓದಿ ಸಡಲ ಕರ್ಣಾಟಕ-ಸರಕಾರದ 
ಗೆಜೆಟ್ಟನ್ನು ನೋಡಿದರೂ ಸಾಕು. ಶಾಸ್ತ್ರೀಯ ಪಾರಿಭಾಷಿಕಗಳು ಆಡಳಿತದಲ್ಲಿ ಸಂಪೂರ್ಣ 
ತತ್ತಮಗಳೇ ಆಗಿರುವುದು ತಿಳಿದುಬರುತ್ತದೆ. ಹಾಲಿಗೆ ನೀರನ್ನು ಬೆರೆಸಿಕೊಟ್ಟ 
ಆರೋಪಿಯೊಬ್ಬನು ಕೋರ್ಟನಲ್ಲಿ “ನಾನು ಅವರಿಗೆ ಪಯಸ್ಸನ್ನು ಕೊಟ್ಟಿನು” ಎಂದರೆ 
ಹಾಲುಕೊಟ್ಟೆನೆಂದೂ ಆದೀತು, ನೀರು ಕೊಟ್ಟಿನೆಂದೂ ಆದೀತು. “ಅ೦ಚೆಮನೆಯಲ್ಲಿ 
ನಾನು ಆಗ ಇದ್ದೆ” ಎ೦ದರೆ ಪೋಸ್ಟಾಪೀಸಿನಲ್ಲಿದ್ದೆನೆಂದೂ ಆದೀತು, ಹ೦ಸನಿವಾಸವಾದ 
ಕೆರೆಯಲ್ಲಿದ್ದೆನೆಂದೂ ಆದೀತು. ಆದುದರಿಂದ ಪಾರಿಭಾಷಿಕಗಳಿಗೆ ದ್ವಂದ್ವಾರ್ಥವಿರಬಾರದು 
ಎ೦ಬ ನಿಯಮವನ್ನು ಮಾಡಲಾಗಿದೆ; ಇದ್ದರೆ ಅನುದ್ದಿಷ್ಟಾರ್ಥಕ್ಕೆ ಎಡೆಗೊಟ್ಟು ಎಚಾರ 
ವ್ಯವಹಾರವನ್ನು ಗೊಂದಲಕ್ಕೀಡು ಮಾಡುತ್ತದೆ. 

ಹೊಸಗನ್ನಡದ ಭಾಷಾಶುದ್ಧಿಗೆ ನಡುಗನ್ನಡ ಸರಿಯಾದ ಮಾರ್ಗದರ್ಶನ 
ಮಾಡಬಲ್ಲದು. ಇದರ ಕಾಲ ೨೦ನೆಯ ಶತಮಾನ. ಮುದ್ದಣನು ನಡುಗನ್ನಡ ಕಾಲದ 
ಕೊನೆಯ ದೊಡ್ಡಕವಿ ಎನ್ನಬಹುದು. ವ್ಯಾಕರಣವು ಹೇಗೆ ಬೆಳೆವ ಭಾಷೆಯ ಕೊರಳಿಗೆ 
ಉರುಳಾಗಬಾರದೋ ಹಾಗೇ ಬಳಕೆಯ ಭಾಷೆಯೂ ವ್ಯಾಕರಣದ ಕೊರಳಿಗೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೩೯ * 


ಉರುಳಾಗಬಾರದು-ಹಾಗೆ ಆದರೆ ಅದು ಅನರ್ಥಕ್ಕೆ ಒಯ್ಯುತ್ತದೆ ಎಂಬುದನ್ನು “ಸಂಶೋಧನ 
ರತ್ನಮಾಲಿಕೆ”ಯ ೮೨ನೆಯ ಪುಟದಲ್ಲಿ ಸೋದಾಹರಣವಾಗಿ ವಿವರಿಸಿದ್ದು ಇಲ್ಲಿ ಸ್ಮರಣೀಯ. 
ಅಪಪ್ರಯೋಗಗಳ ಉದಾಹರಣೆಗಳನ್ನು ಅದರಲ್ಲಿ ಹೀಗೆ ಕೊಡಲಾಗಿದೆ. 


ಅಪಪ್ರಯೋಗ ಸರಿಯಾದ ಪ್ರಯೋಗ 
ನೋಡಲೆತ್ನಿಸು ನೊಡಲು ಯತ್ನಿಸು 
ಬೆಗ್ಗಾಡು ಬೆಂಗಾಡು 
ಕಗ್ಗಾಳು ಕರಿಗಾಳು, ಕಾರ್ಗಾಳು 
ಶಾಲೆನಲ್ಲಿ ಶಾಲೆಯಲ್ಲಿ 
ಕೈನಲ್ಲಿ ಕೈಯಲ್ಲಿ 
ನೆಹರುರವರು ನೆಹರುವವರು ಅಥವಾ 
ನೆಹರುಗಳು 
ಮನೆನಲ್ಲಿ ಮನೆಯಲ್ಲಿ 
ಕಮಲಳು ಕಮಲನು ಅಥವಾ 
ಕಮಲೆಯು 
ಕುವೆ೦ಪುರವರು ಕುವೆ೦ಪುಗಳು 
ಎಂ.ಎ.ನಲ್ಲಿ ಎಂ.ಎ.ಯಲ್ಲಿ 


ಮತ್ತು ಹೊಸತಾಗಿ ವ್ಯಾಕರಣ ರಚನೆ ಮಾಡುವವರು ಭಾಷಾಧರ್ಮವನ್ನು ತಿಳಿದಿರಲೇಬೇಕು- 
ಭಾಷಾ ಶಾಸ್ತ್ರವನ್ನು ಅಭ್ಯಾಸ ಮಾಡಿರಬೇಕು ಎಂದು ಉಕ್ತ ಗಂಥದಲ್ಲಿ ಹೇಳಿದ್ದು 
ಅನುಲ್ಲಂಘೋಯ, ಆದರೆ ಭಾಷಾಶಾಸ್ತ್ರ ಬರೆಯುವವರೇ “ಧ್ವನಿಮೆಗಳು” ಎಂಬುದನ್ನು 
“ದಧ್ವನಿಮಾಗಳು' ಎಂದು ಬರೆದರೆ ನನು ಹೇಳಬೇಕು? ಅಂಥವರಲ್ಲಿ ತವರಿಂದ 
ಡಾಕ್ಟರೇಟುಗಳನ್ನು ಪಡೆದು ಸರಕಾರದಿ೦ದ ಪುರಸ್ತ ಸತರಾದ ತಮಾಷಿ 'ನಡೆದದ್ದುಂಟು| 
ಹೀಗಾಗಲು ` ಜಾದವ ಎಂದರೆ ಏನೆಂಬುದು ಬಾಹಿರ ಭಾಷಾಶಾಸ್ತ್ರವನ್ನು 
ಬರೆಯಲು ಹೊರಟದ್ದೇ ಕಾರಣ. ಅದರಿ೦ದಲೇ ಶ್ರೀ ಕುಲಕರಣಿಯವರು ತಮ್ಮ ಅಮೂಲ್ಯ 
ಗ್ರಂಥದಲ್ಲಿ “ಇಂದಿನ ಗದ [ ಗ್ರಂಥಗಳಲ್ಲಿ ಬಳಸಲ್ಪಡುವ ಎಲ್ಲ ಬಗೆಯ (ಕನ್ನ ಡು' ಭಷಯ 
ಹೊಸಗನ್ನಡ ಗದ್ಯಭಾಷೆಯಿಂದು ಕರೆಯಿಸಿಕೊಳ್ಳಲು ಅರ್ಹವಾಗಿರುವುದಿಲ್ಲ'” ಎಂದು 
ಹೇಳಿದ್ದು ಸತ್ಯ. ಶ್ರೀ ಮಾಸ್ತಿ ವೆಂಕಟೇಶ ಅಯ್ಯಂಗಾರರು- 


“ಆ೦ಗ್ಲ ಭಾಷೆಯಲ್ಲಿ ಹಳ-ನಡು-ಹೊಸ ಎ೦ಬ ಮೂರು ಅವಸ್ಥೆ ಇವೆ. ಹಿ೦ದಿನ 
ಆಂಗ್ರಗಳ ನಾಲ್ಕು ನಾಲ್ಕು ವಾಕ್ಯಗಳನ್ನು ಬರೆದು ಎದುರಿನಲ್ಲಿರಿಸಿದರೆ ಇ೦ದಿನ ವಿದ್ಯಾವಂತ 
ಆಂಗ್ಲನಿಗೆ ಅಪರಿಚಿತನಾಗಿ ಕಾಣುತ್ತವೆ. ಹಳ ಆಂಗ್ಲ ಭಾಷೆ, ನಡುವಿನ ಆಂಗ್ಲಭಾಷೆ 


* ೮೮೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅವನಿಗೆ ಅರ್ಥವಾಗುವುದಿಲ್ಲ. ಕನ್ನಡದಲ್ಲಿ ಇಂಥ ವಿಸ್ತಾರವಾದ ಮಾರ್ಪಾಡು ಆಗಿಲ್ಲ” 
ಎಂದದ್ದು ಡಾ. ಕೆ.ವಿ. ಪುಟ್ಟಪ್ಪನವರ ಗದ್ಯ-ಪದ್ಯಗಳಲ್ಲಿ ಉದಾಹೃತವಾಗಿದೆ. ಕುಲಕರಣಿಗಳು 
ಕುವೆಂಪುಕೃತ ಪದ್ಯಕಾವ್ಯಗಳೆಲ್ಲವನ್ನೂ ಗಮನಕ್ಕೆ ತೆಗೆದುಕೊ೦ಡ೦ತಿಲ್ಲ. ಆದ್ದರಿ೦ದ ಅವರು 
ಕನ್ನಡದಲ್ಲಿ ೪ ಭೇದಗಳನ್ನು ಹೇಳಹೊರಟರು. ಹಾಗೆ ಹೊರಟಾಗಲೂ ಆ ಭೇದಗಳು 
ಇಂಗ್ಲೀಷಿನಲ್ಲಿರುವಷ್ಟಿಲ್ಲ ಎನ್ನದಿರುವುದು ಅಶಾಸ್ತ್ರೀಯ. 

“ಸ್ಪಮೂಲದಿ೦ಂದ ಉತ್ಪನ್ನವಾದ ಶಬ್ಧಗಳನ್ನು ಮಾತ್ರ ಬಳಸಿಕೊಂಡು ಬೆಳೆದ ಭಾಷೆಗಳು 
ಜಗತ್ತಿನಲ್ಲಿ ಒಂದೂ ಇಲ್ಲ” - (ಕನ್ನಡ ಭಾಷೆಯ ಚರಿತ್ರೆ, ಪುಟ ೨೧೭) ಎಂಬುದು 
ಸತ್ಯ. ಹಾಗೇ “ಇಂದು ಸಂಸ್ಕೃತವು ಸಾಮಾಜಿಕ ಭಾಷೆಯಾಗಿ ಉಳಿದಿಲ್ಲ. ಕನ್ನಡಿಗರ 
ಮೇಲೆ ಅದರ ಪ್ರಭಾವವೂ ಹೆಚ್ಚಾಗಿ ಇಲ್ಲ. ಆದರೂ ಭಾರತೀಯ ಭಾಷೆಗಳಿಗೆ ಅವಶ್ಯಕವಿದ್ದ 
ಹಲವು ಪಾರಿಭಾಷಿಕ ಶಬ್ದಗಳನ್ನು ಸಂಸ್ಕೃತವೇ ಪೂರೈಸುತ್ತಲಿದೆ. ಅಂತಹವುಗಳನ್ನು 
ಕನ್ನಡದಲ್ಲಿಯೂ ಬಳಸಲಾಗುತ್ತಿದೆ. ಅದು ಅವಶ್ಯಕವೂ ಆಗಿದೆ. ಹೀಗೆ ಇ೦ದಿಗೂ ಹೊಸ 
ಹೊಸ ಸಂಸ್ಕೃತ ಶಬ್ದಗಳು ಕನ್ನಡಕ್ಕೆ ಸೇರುತ್ತಲಿವೆ. ಹಳಗನ್ನಡ ವೈಯಾಕರಣಿಗಳು ದೂರಿರಿಸಿದ 
ಕೆಲವು ಅವ್ಯಯಗಳು ಸಹ ಹೊಸಗನ್ನಡದಲ್ಲಿ ಬಳಕೆಯಲ್ಲಿ ಬಂದಿವೆ. ಉದಾಹರಣೆಗಳು: 
ಅಗತ್ಯ, ಅಥವಾ, ಏವ೦ಚ, ಕ್ರಮೇಣ, ಪರಂತು, ಪ್ರಾಯಶಃ ಪ್ರಾಯೇಣ, ಬಹುಶಃ 
ಮುಖತಃ, ಯದ್ಯಪಿ, ಸದ್ಯ, ಸ್ವತಃ ಇತ್ಯಾದಿ. ಸಂಸ್ಕೃತವನ್ನು ದೂರಿರಿಸುವುದು 
(ದೂರವಾಗಿಸುವುದು) ಸಾಧ್ಯವಿಲ್ಲ. ಯೋಗ್ಯವೂ ಅಲ್ಲ” ಎ೦ಂದಿರುವುದೂ ಸತ್ಯ, ನ್ಯಾಯ. 
ಈ ಗ್ರಂಥಕರ್ತರು ಬಳಸಿದ “ಮಧ್ಯಂತರ?” “ದೂರಿರಿಸು' ಎಂಬ ಒಂದೆರಡು ಪದಗಳು 
ಕನ್ನಡ ಭಾಷಾಧರ್ಮಕ್ಕೆ ಹೊರತು. “ಮಧ್ಯಂತರ” ಮರಾಠಿ ಪದ್ಧತಿಯ ಶಬ್ದ ಸಂಸ್ಕೃತ- 
ಕನ್ನಡ ವ್ಯಾಕರಣಗಳಿಗಿದು ವಿರುದ್ಧ. ಅದೇ ಪ್ರಕಾರ ದೂರ, ದೂರು ಎ೦ಬ ಎರಡು 
ಕನ್ನಡ ಪದಗಳನ್ನು ವಿಂಗಡಿಸಿ ತಿಳಿದುಕೊಳ್ಳದುದರಿ೦ದ ಇವರು “ದೂರಿರಿಸು ಎಂದು 
ಬಳಸಿದ್ದಾರೆ. ಸಂಸ್ಕೃತ-ಕನ್ನಡ ಸಂಧಿಗಳ ನಿಯಮಗಳನ್ನರಿಯದವರು ಇಂದು 
“ಒಟ್ಟಾಭಿಪ್ರಾಯ” ಎ೦ದು ಬರೆಯುತ್ತಾರೆ. ಅದು ““ಒಟ್ಟಭಿಪ್ರಾಯವೆಂದಾಗುವುದು 
ವ್ಯಾಕರಣಶುದ್ಧ. ಹಾಗೇ ಕನ್ನಡ ಸಾಹಿತ್ಯ ಪರಿಷತ್ತು ಹೊರಡಿಸುವ "ಕನ್ನಡನುಡಿ”ಯಲ್ಲಿ 
ಕೆಲ ಕನ್ನಡಾನಭಿಜ್ಜ್ಞರು ಬಳಸುವಂಥ “ನೇಮಕಾತಿ” (ಕನ್ನಡ ನುಡಿ, ಸಂಪುಟ ೪೨, 
ಸಂಚಿಕೆ ೧೯, ೨೦-ಅಕ್ಟೋಬರ್‌ ೧೬, ೧೯೭೯) “ನೇಮಕ” ಎಂದಿದ್ದರೆ ಸರಿ; ಹಾಗಲ್ಲದೇ 
ಅದು ವಾಪಸಾತಿ, ರದ್ದಿಯಾತಿ, ಹಾಜರಾತಿ ಮುಂತಾದ ಅಪಪ್ರಯೋಗಗಳನ್ನು 
ಅನುಸರಿಸಿದರೆ ಅಂಥ ಪ್ರಯೋಗಕಾರರಿಗೆ ಕನ್ನಡ ಭಾಷಾಧರ್ಮ ಗೊತ್ತಿಲ್ಲ ಎನ್ನಬೇಕಾಗುತ್ತದೆ. 
ಅಂಥ ಪದಗಳನ್ನು ವಾಪಸು ರದ್ದು, ಹಾಜರಿ ಎ೦ದು ಬಳಸುವುದು ಭಾಷಾಧರ್ಮಜ್ಯತೆಗೆ 
ಸಹಜ. ಹಾಗೇ ಮಧ್ಯಂತರದಂತೆ “ವಿವಂಚನೆ” ಎಂಬ ಮರಾಠಿ ಪದವು ಕನ್ನಡದಲ್ಲಿ 
ಅಪಾರ್ಥಕರ; ವಿಶೇಷವಾದ ವಂಚನೆಯೆಂದೇ ಅರ್ಥವಾಗುತ್ತದೆ. ಅದೇ ಮೇರೆಗೆ ಹಂಚಿಕೆಗೆ 
ಉಪಾಯವೆಂಬ ಅರ್ಥವಿರುವಾಗ ಅದನ್ನು “ಹಂಚುವಿಕೆ” ಎಂಬ ಅರ್ಥದಲ್ಲಿ ಬಳಸುವುದೂ 
ಅನನುಕೂಲಕರ. ಇನ್ನು ಪ್ರಾಮುಖ್ಯತೆ, ಪ್ರಾವೀಣ್ಯತೆ, ಪ್ರಾಧಾನ್ಯತೆಗಳನ್ನು ಬಳಸುವವರನ್ನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೮೧ * 


ಕಂಡರೆ ಕನ್ನಡಿಗರು ಸುಸ೦ಂಸ್ಕೃತರಾಗಬೇಕಾದರೆ, ಸಂಸ್ಕೃತ ಜ್ಞಾನದ ಬುನಾದಿಯು ಅನಿವಾರ್ಯ 
ಎನ್ನಲೇಬೇಕಾಗುತ್ತದೆ. ಆದುದರಿಂದ ಸಂಧಿ, ಸಮಾಸ, ಶಬ್ದರೂಪಗಳಲ್ಲಿರುವ ಕನ್ನಡ- 
ಸಂಸ್ಕೃತ ಬಗೆಗಳನ್ನು ತಿಳಿದಿರುವುದು ಅಗತ್ಯವೆ೦ಬ ಅಭಿಪ್ರಾಯದಿ೦ದಲೇ ಡಾ. ಡಿ. ವಿ. 
ಜಿ. ಯವರು ತಮ್ಮ “ಸಾಹಿತ್ಯ ಶಕ್ತಿ”ಯಲ್ಲಿ ಪ್ರತಿಯೊಬ್ಬ ಕನ್ನಡಿಗನೂ ಸಂಸ್ಕೃತ-ಕನ್ನಡಗಳೆರಡರ 
ಒ೦ದೇ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಬೇಕಾಗುವ೦ತಹ ಕನ್ನಡ ಭಾಷಾಭ್ಯಾಸದ ಕ್ರಮವನ್ನು 
ಸೂಚಿಸಿದರು. ಅದರತ್ತ ಪ್ರಯತ್ನಿಸಲು ಹೋಗದೆ ಸಂಸ್ಕೃತವನ್ನೂ ಬ್ರಾಹ್ಮಣರನ್ನೂ ಗ೦ಟುಹಾಕಿ 
ಟೀಕಿಸುವ ಕನ್ನಡಿಗನು ನಿಜವಾದ ಕನ್ನಡಿಗನೇ? ಎಂದೂ ಅಲ್ಲ. “ಕನ್ನಡ ಭಾಷಾ ಚರಿತ್ರೆ” 
ಹೇಳಿರುವಂತೆ ಸಂಸ್ಕೃತ ಪದಪ್ರಯೋಗಗಳನ್ನು ಮೊದಲಿನಿಂದಲೇ ಹೆಚ್ಚಿಸುತ್ತ ಬಂದವರು 
ಜೈನ ಮಹಾಕವಿಗಳು. ಅದು ಯಾರಿ೦ಂದಲೇ ಆಗಲಿ-ಇಂದಿನ ಪರಿಸ್ಥಿತಿಯಲ್ಲಿ ಸಂಸ್ಕೃತ- 
ಕನ್ನಡಗಳಲ್ಲಿ ವಿವಾಹ ಎಚ್ಛೇದವು ಅಸಾಧ್ಯ, ಅನಗತ್ಯ ಎಂಬುದು ನಿಜವಾದ ವಿದ್ವಾಂಸರಿಗೆ 
ಗೊತ್ತು. 


ಮೇಲೆ ಹೇಳಿದ “ಕನ್ನಡ ನುಡಿ”ಯ ಇತರ ಅಸಾಧು ಪ್ರಯೋಗಗಳನ್ನು ಈ ಕೆಳಗೆ 


ಕೊಡಲಾಗಿದೆ: 


ಅಸಾಧು ಸಾಧು 

ಹಾಗು ಹಾಗೂ 

ಮಹಾನ್‌ ವ್ಯಕ್ತಿಯ ಮಹಾವ್ಯಕ್ತಿಯ 
ಪರಿಷತ್‌ ಅಧ್ಯಕ್ಷರ ಪರಿಷತ್ತಿನ ಅಧ್ಯಕ್ಷರ 
ರಾಷ್ಟ್ರಪಿತಸಮಾನರು ರಾಷ್ಟ್ರಪಿತ್ಯಸಮಾನರು 
ಸೇವಾಕರ್ತ ಸೇವಾಕರ್ತರು 
ನಾಗರಾಜಯ್ಯ ಅವರು ನಾಗರಾಜಯ್ಯನವರು 
ಶೀಘಲಿಪಿಗಾರ ಶೀಘ್ರಲಿಪಿಕಾರ 
ಹುಟ್ಟುಕನ್ನಡಿಗರು ಹುಟ್ಟುಗನ್ನಡಿಗರು 
ಉತ್ತೇಜನ ಬಹುಮಾನ ಉತ್ತೇಜಕ ಬಹುಮಾನ 
ಯೋಜನೆ ಇದೆ ಯೋಜನೆಯಿದೆ 
ವಾಪಸ್ಸು ವಾಪಾಸು 
ಇಲ್ಲಿಯವರೆವಿಗೂ ಇಲ್ಲಿಯವರೆಗೂ 
ಕಛೇರಿ ಕಜೇರಿ 

ತಕ್ಷಣ ತತ್‌ಕ್ಷಣ 


ವಿದ್ಯಾಇಲಾಖೆ 


ಎದ್ಯಾಶಾಖೆ, ವಿದ್ಯೆಯಿಲಾಖೆ 


* ೮೮೨ 


೧೯೭೯ನೇ 
ರಾಜ್ಕಾಡಳಿತಭಾಷೆ 
ಪರೀಕ್ಷಾ ಅರ್ಜಿ 
ನಂತರ 

ಶಿಕ್ಷಣ ಇಲಾಖೆ 
ಅಂತರರಾಷ್ಟ್ರೀಯ 
ಚಳುವಳಿ 
ಕೊಡುತ್ತಾರೆ೦ಂಬುದು, 
ಕೊಡುತ್ತದೋ 
ಜನಗಣತಿ 
ಪುನರ್ರಚಿಸಿಲ್ಲ 
ಸರಿ 
ಸೇವೆಯನ್ನಂತು 
ಪಾತ್ರವಂತು 
ಅಭಿವ್ಯಕ್ತಿತೆ 
ಮೇನನ್‌ರಂಥ 
ದೃಷ್ಟಿಯಿಂದಂತು 
ಬಿಹಾರಿನಲ್ಲಿ 
ತಲಪಿಸಬೇಕೆಂಬ 
ಸ್ಮರ 

ಆಗಾಗ್ಯೆ 
ವಿಡಂಬನೆ ಆಗುವುದರ 
ಏನಾಯಿತಿ 
ಸರ್ವೇಸಾಧಾರಣ 
ಹತ್ತೂ ಜನರಂತೆ 
-ಇತ್ಯಾದಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


೧೯೭೯ನೆಯ 
ರಾಜ್ಯದಾಡಳಿತದ ಭಾಷೆ 
ಪರೀಕ್ಷೆಯ ಅರ್ಜಿ 
ಅನಂತರ 

ಶಿಕ್ಷಣದ ಇಲಾಖೆ 
ಅಂತಾರಾಷ್ಟ್ರೀಯ 
ಚಳವಳಿ 
ಕೊಡುತ್ತಾರೆಯೆಂಬುದು 
ಕೊಡುತ್ತದೆಯೋ 
ಜನಗಣನೆ 
ಪುನಾರಚಿಸಿಲ್ಲ 
ಸರಿಯಾಗಿ 
ಸೇವೆಯನ್ನಂತೂ 
ಪಾತ್ರವಂತೂ 
ಅಭಿವ್ಯಕ್ತತೆ, ಅಭಿವ್ಯಕ್ತಿ 
ಮೆನನ್ನರಂಥ 
ದೃಷ್ಟಿಯಿ೦ದಂತೂ 
ಬಿಹಾರದಲ್ಲಿ 
ತಲುಪಿಸಬೇಕೆಂಬ 

ಸ್ತರ 

ಆಗಾಗ 
ವಿಡಂಬನೆಯಾಗುವುದರ 
ಏನಾಯತಿ 
ಸರ್ವಸಾಧಾರಣ 
ಹತ್ತುಜನರಂತೆ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೮೩ * 


“ಅಸಾಧು” ಎಂಬ ಪದವನ್ನು ಇಲ್ಲಿ ಬಳಸಿದ್ದು ದಂಡಿಯು ಹೇಳಿದಂತೆ ಧೀಮಂತರಿಗೆ 
ಉದ್ವೇಗವನ್ನುಂಟುಮಾಡುವಂಥದು ಎಂಬ ಅರ್ಥದಲ್ಲಿ ಮಾತ್ರ. ಅಂದರೆ ನ ಕಾರಕ್ಕೆ 
ಆದೇಶವಾಗಿ ಬ೦ದ ಆ ಕಾರಕ್ಕೆ ಇರುವ ಆರು ಅರ್ಥಗಳಲ್ಲಿ “ಅಪ್ರಾಶಸ್ತ್ರ ಎಂಬುದಿಲ್ಲಿ 
ಗ್ರಾಹ್ಯ. ಈ ಸಂದರ್ಭದಲ್ಲಿ ಭಾಷೆಗಳು ಸಂಸ್ಕೃತಿಗಳ ಅಂಗಗಳಲ್ಲಿ ಗಣ್ಯವಾಗಿರುವುದರಿ೦ದ 
ಪ್ರಸಿದ್ಧ ಶಾಸ್ತ್ರಜ್ಞ ಟಿ.ಎಸ್‌.ಎಲಿಯಟ್‌ ಹೇಳಿರುವುದನ್ನು ಗಮನಿಸೋಣ; 

“1017 1! 15 00171005 1138/ ೦೧೦ 011೧7 ೦ ೦10070 15 108 08 10 000010 ೫7070 
11760 1080/0101 ೫೫ 5/08 100 52170 18180880; [೦೦೩೪5೦ 500178 (70 58170 
11180886 11708175 (71111118 ೫7 10011118, ೩7 1811138 ೮173011015, 1೩(110 61/10/0117 
10111 700010 ೫110 050 ೩ 61/10/01 18180೩80. 80/10 ೦101/05 ೦861/0701 2000105 
60 ೫1001 0೩೦0 0101301: 11 (70 ೫70೦116 018 070 1! 10015 ೩5 18 ೦7೦೧7 0೫ 0೦೯0 
10116 ೫10016: ೩10! 6900) 0070! 0೩[/- ಒಟ್ಟಿಗೆ ಬಾಳುತ್ತ ಒ೦ದೇ ಭಾಷೆಯನ್ನು 
ಆಡುತ್ತ ಇರುವ ಜನರಲ್ಲಿ ಒಂದು ವಿಧದ ಐಕ್ಕವಿರುವುದು ಸ್ಪಷ್ಟ ಏಕೆಂದರೆ, ಒಂದೇ 
ಭಾಷೆಯನ್ನಾಡುವುದೆ೦ಂದರೆ ಇತರ ಭಾಷಿಕರಿಗಿ೦ತ ಭಿನ್ನವಾಗಿ ವಿಚಾರ ಮಾಡುವುದು, 
ಅನುಭವ ಹೊಂದುವುದು ಮತ್ತು ಭಾವನೆಗಳನ್ನು ತಾಳುವುದು ಎಂದರ್ಥ. ಆದರೆ 
ಬೇರೆ ಬೇರೆ ಜನರ ಸಂಸ್ಕೃತಿಗಳು ಪರಸ್ಪರ ಪ್ರಭಾವವನ್ನು ಪರಸ್ಪರರ ಮೇಲೆ ಬೀರಿಯೇ 
ಬೀರುತ್ತವೆ; ಭಾವಿ ಜಗತ್ತಿನಲ್ಲಿ ಜಗತ್ತಿನ ಪ್ರತಿಯೊ೦ದು ವಿಭಾಗವೂ ಪ್ರತಿಯೊಂದು ಇತರ 
ವಿಭಾಗದ ಮೇಲೂ ಪರಿಣಾಮ ಬೀರುವುದು ಖಂಡಿತ ಎ೦ದು ತೋರುತ್ತದೆ (ಪಟ 
೧೨೦-೧೨೧, 10805 109/8165 170 60011110 08 0010೬0). ಕನ್ನಡಿಗರೂ ಸಂಸ್ಕೃತ 
ಭಾಷಿಕರೂ ಕನ್ನಡಿಗರೇ ಅಥವಾ ಭಾರತೀಯರೇ ಆಗಿರುವುದರಿ೦ದ ಅವರ ಚಿಂತನ, 
ಭಾವನ ಮತ್ತು ಅನುಭವಗಳು ಏಕಕಾಲದಲ್ಲಿ ಭಿನ್ನ ಭಾಷಾ ಮಾಧ್ಯಮಗಳ ಮೂಲಕ 
ಹೊರಬೀಳುತ್ತ ಬಂದದ್ದು ಆಶ್ಚರ್ಯವಲ್ಲ. ಈ ಅಂಶವನ್ನು ಗಮನಿಸಿಯೇ ದಿ. ಎ. ಆರ್‌. 
ಕೃಷ್ಣಶಾಸ್ತ್ರಿಗಳ ಸಂಸ್ಕೃತ ಗುರುಗಳು ಮೈಸೂರಿನ ಮಹಾರಾಜ ಸಂಸ್ಕೃತ ಕಾಲೇಜಿನಲ್ಲಿ 
“ಸಂಸ್ಕೃತವು ಅನ್ಯಭಾಷೆ' ಎ೦ಬ ಮಾತಿಗೆ “ಅನ್ಯಾ ಚಾಸೌ ಭಾಷಾಂಭಿನ್ನಭಾಷೆ” ಎಂಬಪ್ಟೇ 
ಅರ್ಥವಲ್ಲದೆ. “ಅನ್ಯೇಷಾ೦ ಭಾಷಾ ನ ಜಚಾಸೌ”ಎಅನ್ಯ ಜನರ ಭಾಷೆಯಲ್ಲ.” ಎಂದೇ 
ಅರ್ಥವೆಂದು ಕನ್ನಡಿಗರು ತಿಳಿದುಕೊಳ್ಳಬೇಕಾಗಿದೆ-ಎ೦ದು ಘಂಟಾಘೋಷವಾಗಿ ಹೇಳಿಸಿದ್ದು. 
ಇದು ಇತಿಹಾಸ ಪ್ರಸಿದ್ಧವಾಗಿ ಎಲ್ಲರಿಗೂ ತಿಳಿದ ಸ೦ಗತಿ. ಇದನ್ನು ಮರೆತರೆ ಸಂಸ್ಕೃತವು 
ಕನ್ನಡಿಗೇತರರ ಅಥವಾ ಭಾರತೀಯೇತರರ ಭಾಷೆ ಎ೦ಬ ಬ್ರಾಂತಿಯುಂಟಾಗುತ್ತದೆ. 
ಕನ್ನಡ ಸಂಸ್ಕೃತಿಗಳು ಯಮಳ ಭಾಷೆಗಳು, ಅವಳಿಜವಳಿಗಳು ಎ೦ಬುದನ್ನು ವಿದ್ವಾಂಸರು 
ಎಂದೂ ಅಲ್ಲಗಳೆಯಲಾರರು. ಅವು “ಧಾರವಾಡ-ಹುಬ್ಬಳ್ಳಿ” ಎಂಬ ಮಹಾನಗರದಂತಿವೆ. 

ಮಹಾಕವಿ ಟೀ. ಎಸ್‌. ಎಲಿಯಟ್ಟನ ಇನ್ನೊಂದು ಮಾತೂ ಇಲ್ಲಿ ಸಂಗ್ರಾಹ್ಯ: ಇಲ್ಲಿ 
ಬರುವ ಯೂರೋಪಿಗೆ ಬದಲು ಭಾರತ ಎ೦ದಿಟ್ಟುಕೊ೦ಡರಾಯಿತು-“/) 185೭ ೩70೩! 


15 10 70 11100 ೦ 101015 01 1107000, ೫700 1817೮ ೩ 500181 70500151011107 101 (00 
[1050178101 ೩06 (7813517155100 ೦% ೦೪೯ ೦೦017300 ೦೮110. '10 17877 1016 7೦೧7 


* ೮೮೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


61111013! 201/1108 710175, ೦೭೯ ೦೦17717700 105[0135101111)7 15 10 10501770 0೦೫೯ 0೦071300 
0010070 00000181711118100 0]7 01111081 1711000005. 1! 15 70! ೩ ೦೫೦5100 08 
5011177011: 1! 6005 1701 17380101 50 17000 ೫7110/1301 770 111:0 0೦೩೦0 01307 ೦ 018150 
೦೩೦ ೦(70£'5 1771111195. *7/118/ 1178(1015 15 18 7/7೮ 5110010 70೦೦807150 ೦೪೯ 
10181015111) ೩76 11101081 60001100100 0001 ೦೩೦1 ೦(70£. 1/1೩ 11180/015 15 ೦೭೯ 
1118001110), ೫711700 ೦೩೦0 ೦0701 10 77060000 111050 0೫೦೦11೦೧! ೫7೦165 ೫70100 11188 ೩ 
50001107 011711158(100,.. 1/0 ೦೩/7 ೩! 1085! (77 10 58170 5017001119 ೦8 07050 8೦೦೮5 
0871101 7೮ ೩/೮ ೦೦11171011 11051005; 1110 10೩0) 0870೦೦೦, 8೩01130 ೫೫6 151801೩001 
070 108೩0) ೦8 17000 (3700810001 (70 149/ 2000 108/5. 111 ೩ 770116 171100 125 
50೦0 5001 11181011೩1 601೩5181101) ೩5 ೦೮5, 1050 50111081 7೦550551005 ೩7೦ ೩150 
111 11111101! 0೦11- ನನ್ನ ಕೊನೆಯ ಅಪೀಲು ಯುರೋಪಿನ ಸಾಹಿತಿಗಳಿಗೆ; ಅವರಿಗೆ 
ತಮಗೆ ಸಾಧಾರಣವಾದ ಸಂಸ್ಕೃತಿಯನ್ನು ಉಳಿಸುವ ಮತ್ತು ಪ್ರಸಾರ ಮಾಡುವ 
ಜವಾಬುದಾರಿಯಿದೆ. ನಾವು ಭಿನ್ನ ಭಿನ್ನ ರಾಜಕೀಯಾಭಿಪ್ರಾಯಗಳನ್ನಿಟ್ಟು ಕೊಂಡಿರಬಹುದು. 
ರಾಜಕೀಯ ಪ್ರಭಾವಗಳಿಗೊಳಗಾಗದೆ ನಮ್ಮ ಸರ್ವ ಸಾಮಾನ್ಯವಾದ ಸಂಸ್ಕೃತಿಯನ್ನು 
ಸಂಮಿಶ್ರಿತವಾಗದಂತೆ ರಕ್ಷಿಸಿಕೊಳ್ಳುವುದು ನಮ್ಮ ಸರ್ವಸಾಧಾರಣವಾದ ಹೊಣೆ, ಇದು 
ಭಾವನಾ ಪರವಶತೆಯ ಮಾತಲ್ಲ. ನಾವು ಪರಸ್ಪರರನ್ನೂ ಪರಸ್ಪರರ ಕೃತಿಗಳನ್ನೂ 
ಮೆಚ್ಚದಿದ್ದರೂ ಅಡ್ಡಿಯಿಲ್ಲ, ಹೊಗಳದಿದ್ದರೂ ಅಡ್ಡಿಯಿಲ್ಲ. ಮುಖ್ಯವಾದ ಸಂಗತಿಯೆಂದರೆ, 
ನಮ್ಮ ಪರಸ್ಪರ ಸ೦ಂಬ೦ಧವನ್ನೂ ಅವಲಂಬನವನ್ನೂ ಮನ್ನಿಸುವುದು; ಉತ್ತಮ ನಾಗರಿಕತೆಯ 
ಗುರುತುಗಳೆನ್ನಿಸುವ ಅಂಥ ಮಹಾಕೃತಿಗಳನ್ನು ಪರಸ್ಪರ ಸಂಪರ್ಕವಿಲ್ಲದೆ ರಚಿಸಲಾಗದಿರುವ 
ಅಂಶ... ಕೊನೆಯ ಪಕ್ಷ ನಾವು ಕೆಲವು ಸರ್ವಸಾಧಾರಣ ವಸ್ತುಗಳನ್ನು ರಕ್ಷಿಸಿಕೊಳ್ಳಬಲ್ಲೆವು. 
ಗ್ರೀಸಿನ, ರೋಮಿನ ಮತ್ತು ಇಸ್ರೇಲಿನ (ಭಾರತದ ವಿಷಯದಲ್ಲಿ ಕಾಶ್ಮೀರದಿಂದ 
ಕನ್ಯಾಕುಮಾರಿಯವರೆಗಿನ ಘಟಿಕಾಸ್ಥಾನಗಳಿ೦ದ ಪ್ರಸಿದ್ಧವಾಗಿದ್ದ ನಗರಗಳ-ಲೇ.) ಹಾಗೂ 
ಯೂರೋಪಿನ (ಭಾರತದ ವಿಷಯದಲ್ಲಿ ಭಾರತದ-ಲೇ) ೨೦೦೦ ವರ್ಷಗಳ (ನಮ್ಮಲ್ಲಿ 
೬೦೦೦ ವರ್ಷಗಳ-ಲೇ) ಪಿತ್ರಾರ್ಜಿತ ಸಂಸ್ಕೃತಿಯನ್ನು ನಾವು ಉಳಿಸಿಕೊಳ್ಳಬೇಕು. ಭೌತಿಕ 
ಸಂಪತ್ತಿನ ಅತ್ಯಧಿಕ ವಿನಾಶವನ್ನು ಕಂಡ ಈ ಜಗತ್ತಿನಲ್ಲಿ ಆಧ್ಯಾತ್ಮಿಕ (ಅರ್ಥಾತ್‌ ಸಾಂಸ್ಕೃತಿಕ- 
ಲೇ) ಸೊತ್ತುಗಳೂ ಸದ್ಯದಲ್ಲೇ ನಾಶಹೊ೦ಂದಿಯಾವೆ೦ಂಬ ಅಂಶವನ್ನು ನಾವು ಗಮನಿಸಬೇಕು.” 
ಈ ಮಾತಿಗೆ ಸುಸಂಸ್ಕೃತ ಕನ್ನಡಿಗರು ಎದುರು ಮಾತಾಡಿಯಾರೇ? ಎಂದಿಗೂ ಆಡರು. 


ಅನ್ಯಾರ್ಥದಲ್ಲಿಯೂ ಕನ್ನಡದಲ್ಲಿ ಬಳಕೆಯಲ್ಲಿರುವ ಸಂಸ್ಕೃತ ಶಬ್ದಗಳು. 


ಸಂಸ್ಕೃತ ಶಬ್ದ ಸಂಸ್ಕೃತಾರ್ಥ ಕನ್ನಡದ ಅರ್ಥ 
ಅವಸರ ಸಮಯ, ಪ್ರಸ೦ಗ ತ್ವರೆ, ಆತುರ 
ಅವಕಾಶ, ವಿರಾಮ, 


ಪ್ರಶಸ್ತ ಆಪ್ತಾಲೋಚನೆ, 
ಇಂ ಇಂ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅಪರೂಪ 


ಅಲಕ್ಷ್ಯ 


ಖಂಡಿತ 


ದಾಹ 
ದಾಹಶಾಂತಿ 


ನಿಜ 


ನಿದಾನ 


ಕುರೂಪ, ವಿಕೃತರೂಪ 


ಅಗೋಚರ, ಅನಭಿಜ್ಞಾತ, 
ಅವಿಶಿಷ್ಟಲಕ್ಷಣ, ಅಲ್ಪ. 
ಅನಾಭಾಸಿತ, ಅಗೌಣ 
ಕೃತ್ತ, ನಷ್ಟ ಸಿದ್ಧದೋಷ, 
ಪ್ರತಿವಾದಹತ, ತ್ಯಕ್ತ 
ತಾಪ, ಜ್ವರ 

ತಾಪಶಮನ 


ಸಹಜ, ಸ್ವಾಭಾವಿಕ, ಸ್ವಂತದ 
ವಿಶಿಷ್ಟ ಶಾಶ್ವತ, ಚಿರಸ್ಥಾಯಿ 
ಪ್ರಗಹ, ಮೂಲಕಾರಣ, 
ರೋಗವಿಜ್ಞಾನ, ರೋಗ 
ಪರೀಕೆ. ಸಮಾಪಿ, ಶುದತೆ 
ಯ ೨೦ ದ 


ಣ್‌ 
ವಿದ್ವಾಂಸ 
ಪ್ರಪಂಚ 
ಣ್‌ 
ಶುಭ, ಪ್ರಗತಿ, ಉತ್ಥಾನ, 
ಉದ್ದಾರ 
ಬ 


ಎಲ್ಲೆ, ತುದಿ, ತೀರ, ಅಂಕ, 
ಲಕ್ಷಣ, ನೀತಿನಿಯಮ, 


೮೮೫ * 


ಅನರ್ಫ್ಯ, ಎರಲ, 
ಅಪೂರ್ವ 
ಅನಾದರ, ತಾತ್ಸಾರ 


ನಿಷ್ಕೃಷ್ಟ ನಿಶ್ಚಿತ, 
ನಿಜ 

ಬಾಯಾರಿಕೆ 
ಬಾಯಾರಿಕೆಯನ್ನು 
ಹ೦ಗಿಸಿಕೊಳ್ಳುವುದು 


ಸತ್ಯ 

ಮೆಲ್ಲಗೆ, ಸಾವಕಾಶ 
ಉಪಾಧ್ಯಾಯ, ವೈದ್ಯ 
ದೊಡ್ಡ. ಬಹಳ 


ಗಟಿ, ಎಚರಿಕೆ 
ಆ ಜ 


ಗೌರವ, ಮನ್ನಣೆ 


ಔಚಿತ್ಯ ಸೀಮೆ, ಸ್ವೀಕೃತ ನಿರ್ಬಂಧ 


ದುರಾಶೆ, ಬಯಕೆ 
ಎರುದ್ಧ, ಪ್ರತಿಕೂಲ 
ಅಸತ್ಯ, ಅಗ್ರಾಹ್ಯ 


ವರ್ಣಯುಕ್ತ. ರಕ್ತವರ್ಣಲಿಪ್ತ ಸುಲಭ, ನಿರ್ವಿಘ 


ಲಾಕ್ಟಾಲಿಪ್ತ, ಮೋಹಯುಕ್ತ 


ಪ್ರೇಮ 


ಅತ್ಯಧಿಕ 


್ನ 


ಪ್ರೇಮ, ದಯೆ, ತೈಲಯುಕ್ತತೆ ಗೆಳೆತನ 


ಆರ್ದ್ರತೆ, ಮೇದಸ್ಸು 


* ೮೮೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಇಂಥ ಸಂಸ್ಕೃತ ಶಬ್ದಗಳ ಸಂಸ್ಕೃತಾರ್ಥ-ಕನ್ನಡದ ಅರ್ಥಗಳೆರಡನ್ನೂ ಕನ್ನಡ 
ಬಳಸುತ್ತದೆ. ಲೋಭವು ಮರಾಠಿಯಿ೦ದ ಪ್ರೇಮವಾಗಿ ಉತ್ತರ ಕರ್ಣಾಟಕಕ್ಕೆ ಬಂದದ್ದು. 


ಸ್ನೇಹದಲ್ಲಿ ಅರ್ಥಸಾಮ್ಯವನ್ನು ಒಂದೇ ಒಂದು ಅರ್ಥದಲ್ಲಿ ಕನ್ನಡ ತೆಗೆದುಕೊಂಡಿದೆ. 


ಇನ್ನೊಂದು ವಿಷಯಃ-ವಿಕಾರಕ್ಕೆಡೆಯಿರದ ಸಂಸ್ಕೃತ ಶಬ್ದಗಳನ್ನು ಶಕ್ಯವಿದ್ದಷ್ಟು 
ಮಟ್ಟಗೆ ಶುದ್ಧರೂಪದಲ್ಲಿಯೇ ಬಳಸಬೇಕೆಂಬ ಪ್ರವೃತ್ತಿಯನ್ನು ಕನ್ನಡಿಗರು ಹಿ೦ದಿನಿಂದ 
ಇಂದಿನವರೆಗೂ ಕಾಯ್ದುಕೊಂಡು ಬಂದಿದ್ದಾರೆ. ಸಂಸ್ಕೃತದ ಸಮಸ್ತಪದವು ಒಂದಕ್ಕಿಂತ 
ಹೆಚ್ಚು ಶಬ್ದಗಳಿ೦ದ ಕೂಡಿದ್ದಾಗಲೂ ಅದು ಒಂದು ಸ್ವತಂತ್ರ ಅರ್ಥವನ್ನು ಕೊಡುವುದರಿಂದ 
ಅಂಥ ಪದದಲ್ಲಿ ಸಂಯುಕ್ತಗೊಳಿಸುವ ಪದಗಳು ಕೇವಲ ಸಂಸ್ಕೃತ ಪದಗಳೇ ಆಗಿರಬೇಕು 
ಇಲ್ಲವೇ ಎಲ್ಲವೂ ಕನ್ನಡ ಶಬ್ದಗಳೇ ಆಗಿರಬೇಕು ಎಂಬುದನ್ನೂ ಅನುಲ್ಲಂಘನೀಯ 
ಉತ್ಸರ್ಗ ನಿಯಮವನ್ನಾಗಿ ಕನ್ನಡಿಗರು ಸ್ವೀಕರಿಸಿದ್ದಾರೆ. ನೃಪತುಂಗನ ಕಾಲದಿ೦ದಲೂ 
ಇದು ನಡೆದುಬ೦ದದ್ದು. ಅರಿಸಮಾಸಗಳು ಕನ್ನಡದಲ್ಲಿ ಅಪವಾದಗಳು (೫8೬೦೦70009). 


ಶ್ರೀ ಪ್ರಗೋ. ಕುಲಕರಣಿಯವರು ಇಂದಿನ ಪ್ರಸಿದ್ಧ ಸಾಹಿತಿಗಳಲ್ಲಿಯ ಕೆಲವರು 
ಮಾಡಿದ ನಿಂದ್ಯ ಪ್ರಯೋಗಗಳನ್ನು ಹೀಗೆ ಕೊಟ್ಟಿದ್ದಾರೆ:- 


ನಿಂದ್ರ ವಂದ್ರ 


ಸು ಬು 
ವೃತ ವ್ರತ 
ಧೃವ ಧ್ರುವ 
ಚಿನ್ಹ ಚಿಹ್ನ 
ಮಧ್ಯಾನ್ಹ ಮಧ್ಯಾಹ್ನ 
ಎತ್ತಿಸು ಯತ್ನಿಸು 
ರಾತ್ರೆ ರಾತ್ರಿ 
ಪ್ರಾಮುಖ್ಯತೆ ಪ್ರಾಮುಖ್ಯ 
ಪಾಶಿಮಾತ ಪಾಶ್ಸಾತ 

ಸ ಜಿ ಜಿ 
ಪೌರ್ವಾತ್ಯ ಪೌರಸ್ತ ್ಯ 
ಶೃತಿ ಶುತಿ 
-ಇತ್ಯಾದಿ 


ಇಷ್ಟಲ್ಲದೆ. ಕೈಲಾಸಂ ಅವರ ನಾಟಕಗಳಲ್ಲಿ ಕಂಡು ಬರುವ “ಆಂಗ್ಲ ಕನ್ನಡವೆರಡರೊಳ್‌ 
ನಾ ರ್ಯಾಂಗ್ಟರಾಗಿಹೆನ್‌” ಎಂದು ಹೆಮ್ಮೆಪಡುವ "ಬಟ್ಟರ್‌ ಕನ್ನಡ” ವನ್ನು ಅವರು 
ಸರ್ವಥಾ ತ್ಯಾಜ್ಯವೆಂದಿದ್ದಾರೆ. ಏಕೆ೦ದರೆ ಅದು ಕನ್ನಡ ಭಾಷೆಗೆ ಅಗೌರವ ತರುತ್ತದೆ. 
ಸಂಸ್ಕೃತೇತರ ಭಾಷೆಗಳಿಂದ ಪದಗಳನ್ನು ತೆಗೆದುಕೊಳ್ಳಬೇಕಾದ ಅವಶ್ಯಕತೆಯುಂಟಾದಾಗ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೮೭ * 


“ಹಾಸ್ಪಿಟಲ್ಲನ್ನು?” “ಆಸ್ಪತ್ರೆಯನ್ನಾಗಿ” ಕನ್ನಡ ಭಾಷಾಧರ್ಮಕ್ಕೆ (ಧ್ವನಿಪೇಟಕೆಯ ಸ್ವಾಭಾವಿಕತೆಗೆ) 
ಅನುಗುಣವಾಗಿ ತದ್ಭವಿಸಿಯೇ ತೆಗೆದುಕೊಳ್ಳುವುದು ಗ್ರಾಹ್ಯವೆ೦ಬುದನ್ನು ಯಾರೂ 
ಮರೆಯಬಾರದು. ಏಕೆಂದರೆ ದ್ರಾವಿಡಭಾಷೆಯ ವ್ಯಾಕರಣಗಳು ವಿಭಕ್ತ್ಯಾದಿ ಅನೇಕ 
ವಿಷಯಗಳಲ್ಲಿ ಸಂಸ್ಕೃತ ವ್ಯಾಕರಣಗಳನ್ನು ಅನುಸರಿಸುತ್ತ ಬಂದಿವೆ. ಇರುವ ಅಲ್ಬಶತಾಂಶ 
ಕನ್ನಡ ವೈಶಿಷ್ಟ್ಯವನ್ನು ಬಿಡಬೇಕೆಂದು ಯಾರೂ ಹೇಳರು. ಆದರೆ ಆ ಅಂಶವು ಕನ್ನಡ 
ವ್ಯಾಕರಣದ ಪ್ರಸಿದ್ಧ ಗ್ರಂಥಗಳಲ್ಲಿ ಹೇಳಿದ ಮಾದರಿಯದಾಗಿರಬೇಕು. ಇಲ್ಲವಾದರೆ ಬೆಳೆಯ 
ಜೊತೆಗೆ ಕಳೆಯೇ ಎದ್ದುಕಾಣುವಂತಾದೀತು. ಅಪವಾದಾತ್ಮಕ ವಿಷಯಗಳು ಇಂಥವು- 
ಅಚ್ಚಗನ್ನಡದಲ್ಲಿ ಆಕಾರಂತ ಶಬ್ದಗಳು ಇಲ್ಲ. ಪ್ರತ್ಯಯದಿಂದಾದ ಕ್ರಿಯಾರೂಪಗಳು 
ಹೊಸಗನ್ನಡದಲ್ಲಿಲ್ಲ. ಕನ್ನಡದಲ್ಲಿಯೂ ದ್ರಾವಿಡ ವರ್ಗದ ಇನ್ನಿತರ ಭಾಷೆಗಳಲ್ಲಿಯೂ 
ಶುದ್ಧವಾದ ವರ್ತಮಾನ ಕಾಲವನ್ನು ನಿರ್ದೇಶಿಸುವ ಪ್ರತ್ಯಯವು ಹಿಂದೆ ಇರಲಿಲ್ಲ. 
ಆದರೆ ಇಂದು ಇದೆ-ಇರಬೇಕಾಗಿದೆ. ಹಾಗೇ ಕನ್ನಡ ಗದ್ಯದಲ್ಲಾಗಲಿ ಪದ್ಯದಲ್ಲಾಗಲಿ 
ಪದಮಧ್ಯ ಸಂಧಿಯಂತೆಯೇ ಪದಾಂತ ಸಂಧಿಯನ್ನೂ ಉತ್‌ಸರ್ಗವೆಂದೇ ತಿಳಿಯುವದು 
ಶೈಲಿ ಗಾ೦ಭೀರ್ಯವನ್ನು ಹೆಚ್ಚಿಸುತ್ತದೆ. ವಿಸಂಧಿ ದೋಷವು ಗದ್ಯಕ್ಕಿಂತ ಪದ್ಯದಲ್ಲಿ ಹೆಚ್ಚು 
ಶೈಥಿಲ್ಯವನ್ನು ತರುತ್ತದೆ ಎಂಬುದು ಸಹೃದಯರಿಗೆ ತಿಳಿದ ಸ೦ಗತಿ. ಸಂಧಿಗೆ ಉಚ್ಚಾರ 
ಸೌಲಭ್ಯ ಮತ್ತು ಸುಶ್ರಾವ್ಯತೆಗಳು ನಿಕಷಗಳು. 

ಕನ್ನಡ, ತುಳು, ತೆಲುಗು, ತಮಿಳು, ಮಲೆಯಾಳ ಮುಂತಾದ ಸೋದರೀ ಭಾಷೆಗಳಿಂದ 
ಅಥವಾ ಸಖೀಭಾಷೆಗಳಿಂದ ಸಂಸ್ಕೃತ ಪಡೆದುಕೊಂಡ ಅಂಶಗಳು ಸಂಖ್ಯೆಯಲ್ಲಿ 
ಅಲ್ಪವೆಂದೆನ್ನಿಸಿದರೂ ಐತಿಹಾಸಿಕವಾಗಿ ಬಹಳ ಗಣ್ಯ. “ದ್ರಾವಿಡ ಭಾಷೆಗಳಿಂದ” 
ಎನ್ನಬಹುದಲ್ಲದೆ ಕೇವಲ ಕನ್ನಡದಿ೦ದ ಎಂದು ಹೇಳಲು ಸಾಧ್ಯವಾಗದ ಕೊಡುಗೆಗಳೆಂದರೆ- 


೧) ಸಂಸ್ಕೃತದಲ್ಲಿ ಕಂಡು ಬರುವ ಮೂರ್ಧನ್ಯ ವ್ಯಂಜನಗಳು 

೨) ಸಮಸ್ತ ಪದಗಳಲ್ಲಿ ಪೂರ್ವಪದಾಂತ್ಯ ಕಚಟತಪ ಕಾರಗಳು ಸರಳ 
ವ್ಯ೦ಜನಗಳಾಗಿ ಗಜಡದಬಗಳೆನ್ನಿಸುವುದು (ಜಶ್ತ ಎಸ೦ಧಿ) ದ್ರಾವಿಡದ ಪದಮಧ್ಯ 
ಪರುಷ ವ್ಯ೦ಜನಗಳು ಸರಳಗಳಾಗಿ ಪರಿವರ್ತಿಸುವುದು ಸಂಸ್ಕೃತದ 
ಅನುಕರಣದಿ೦ಂದ ಎಂಬುದು ಇನ್ನೊಂದು ಅಭಿಪ್ರಾಯ. 

೩) ದ್ರಾವಿಡದ “ದ.-ವನ್‌” ಎಂಬುದನ್ನು ಸಂಸ್ಕೃತದ “ಕೃತವಾನ್‌'' ಎಂಬ೦ತಹ 
ರೂಪಗಳ ನಿರ್ಮಾಣದಲ್ಲಿ ಅನುಕರಿಸಲಾಗಿದೆ ಎಂಬುದು ಇನ್ನೊಂದು ಅಂಶ. 

೪) “ಪೃಥ್ವಿಗಯು ಪೃಥಿವೀ ಎಂದೂ “ಸ್ವರ್ಣವು” ಸುವರ್ಣವೆ೦ದೂ ಸಂಯುಕ್ತ 
ವ್ಯಂಜನದ ವಿಂಗಡಣೆಯಾಗುವದು ಸಂಸ್ಕೃತಮಾಡಿದ ದ್ರಾವಿಡಾನುಕರಣ- 
ಅದೂ ಪ್ರಾಕೃತದ ಮೂಲಕ-ಎಂಬುದೊಂದು ಮತ. 

೫) ಲೌಕಿಕ ಸಂಸ್ಕೃತದ ಕೆಲ ಕ್ರಿಯಾಪದ ರೂಪಗಳು ದ್ರಾವಿಡ ಪ್ರಭಾವಿತ 
ಎಂಬುದಿನ್ನೊಂದು. 


* ೮೮೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


೬) ಹಿಂದೆ ಹೇಳಿದ ಚ೦ಪೂಕಾವ್ಯರೂಪಕ್ಕೆ ಕನ್ನಡವೇ ಮೊದಲು. ದಂಡಿಯೇನೋ 
“ಗದ್ಯಪದ್ಯಮಯಂ ಕಾಚಿತ್‌ ಚ೦ಪೂರಿತ್ಯಭಿಧೀಯತೆ” ಎಂದು ಹೇಳಿದ್ದುಂಟು. 
ದಂಡಿಯಕಾಲ ಸುಮಾರು ಕ್ರಿಶ ೬೦೦-೭೦೦ರ ನಡುವೆ. 

ಪ) ಕನ್ನಡಲಲಿತರಗಳೆಯ ಸಂಸ್ಕೃತಾನುಕರಣವನ್ನು ಆಗಲೇ ಕೊಡಲಾಗಿದೆ. 

ಸಂಸ್ಕತ-ಪಾಕೃತ-ಅಪಭ್ರಂಶ ಎ೦ಬ ಭಾಷಾ ವಿಕಾಸವು ಉತ್ಸರ್ಗವಾದರೂ ಸಂಸ್ಕೃತದ 

“ಎಕೃತ”ವು ಪ್ರಾಕೃತದಲ್ಲಿ ವಿಕಟ”ವಾಗಿ ಪುನಃ ಸಂಸ್ಕೃತವನ್ನು ಸೇರಿಕೊ೦ಡಿತೆಂಬುದು 
ಕೆಲ ವಿದ್ವಾಂಸರ ಮತ. ಆದರೆ ನೇರವಾಗಿ ಕನ್ನಡ ಪದಗಳನ್ನು ಸಂಸ್ಕೃತ ತೆಗೆದುಕೊ೦ಡದ್ದಕ್ಕೆ 
ಕೊಟ್ಟ ಉದಾಹರಣೆಗಳೆಲ್ಲ ಇದಮಿತ್ಥಂ” ಎ೦ಬ ರೀತಿಯವುಗಳಲ್ಲವಾದುದರಿಂದ 
ಅವುಗಳನ್ನು ಸಂಸ್ಕೃತ ಕನ್ನಡ ಸಾಧಾರಣ ಎಂದು ಹಿಂದೆ ಹೇಳಲಾಯಿತು. 


ಮೇಲಿನ ಹಲವಾರು ನಿದರ್ಶನಗಳಿಂದ ಕನ್ನಡವು ಸಂಸ್ಕೃತ ಜನ್ಯವಲ್ಲವೆ೦ಂದಾದರೂ 
ಅದಕ್ಕೆ ಹಿಂದಿನಂತೆಯೇ ಇಂದೂ ಸಂಸ್ಕೃತದ ಸಂಬಂಧ ಅನಿವಾರ್ಯ ಎಂಬುದು 
ಸ್ಪಷ್ಟವಾಗುತ್ತದೆ. ಸಂಸ್ಕೃತದಲ್ಲಿರುವ ಶಾಸ್ತ್ರವಾಜ್ನ್ಮಯದ ವೈಪುಲ್ಯ ವೈವಿಧ್ಯಗಳು 
ಕನ್ನಡದಲ್ಲಿಲ್ಲವಾದುದರಿಂದಲೂ ಸಂಸ್ಕೃತವು ಕನ್ನಡೇತರ ಪ್ರದೇಶದಲ್ಲಿ ಮಾತ್ರ ಹುಟ್ಟ 
ಬೆಳೆದ ಭಾಷೆಯಲ್ಲವಾದುದರಿ೦ದಲೂ ಅದರ ನಿಕಟತೆಯು ಆಧುನಿಕ ಕನ್ನಡಕ್ಕೆ ಅದರ 
ಅಖಿಲ ಭಾರತೀಯ ಅಂಶದ ಸಿದ್ದಿಗೆ ಶಾಸ್ತ್ರವಾಜ್ಯಯಾಭಿವೃದ್ಧಿಗೆ ಕಾವ್ಯಗಾ೦ಭಿರ್ಯಶೋಭೆಗೆ 
ಅಗತ್ಯ ಎ೦ಬುದು ಸ್ವತಃ ಸಿದ್ಧ. ಇದು ಕೇವಲ ಕನ್ನಡಕ್ಕೆ ಮಾತ್ರವಲ್ಲ-ಭಾರತೀಯ 
ಆಡುಮಾತುಗಳೆಲ್ಲವುಗಳಿಗೂ ಈ ಅಗತ್ಯವಿದೆ. ಆದಿಪಂಪನು ತನ್ನ ಕಾವ್ಯಗಳನ್ನು ”ಸಾಜಮಾದ 
ಪುಲಿಗೆರೆಯ ತಿರುಳ್ಗನ್ನಡ''ದಲ್ಲಿ ಬರೆದನೆಂದುಕೊ೦ಡದ್ದನ್ನು ನೋಡಿದರೆ ಇಂದು ಕೆಲವರು 
ಹೇಳುವ ಸಂಸ್ಕೃತ ಭೂಯಿಷ್ಯತೆಯು ಮಿಥ್ಕಾರೋಪವಾಗುತ್ತದೆ. ಭಾಮಹ ಹೇಳಿರುವಂತೆ 
ಶ್ರುತಿ ದುಷ್ಟ ಅರ್ಥದುಷ್ಟ. ಕಲ್ಪನಾದುಷ್ಟ ಮತ್ತು ಶುತಿಕಷ್ಟ ಎನ್ನಿಸುವ ಪದಗಳು ಯಾವ 
ಭಾಷೆಯವುಗಳಾದರೂ ತ್ಯಾಜ್ಯ ಎ೦ಬುದನ್ನು ಕನ್ನಡ ಬರಹಗಾರರು ತಿಳಿದರೆ ಸಾಕು; 
ಹಾಗೇ ಇಂಗ್ಲೀಷು ಮುಂತಾದ ಅಭಾರತೀಯ ಭಾಷೆಗಳಿಂದ ನಿವಾರ್ಯವಾಗಿ ಪದಗಳನ್ನು 


ತೆಗೆದುಕೊಳ್ಳುವುದು ದುರಭ್ಯಾಸ ಎಂಬುದನ್ನು ಅರಿತರೆ ಸಾಕು. 


ಭಾರತ ಸರಕಾರವು ಪ್ರಕಟಿಸಿದ "“810115101೩1 115! 08007110೩11011115 17 111116]'' 
ಎಂಬ ಕೋಶಮಾಲೆಯಲ್ಲಿರುವ ಪದಸ್ಹೀಕಾರ, ಪದ ನಿರ್ಮಾಣಗಳ ನಿಯಮವು ಕನ್ನಡಕ್ಕೂ 
ಗ್ರಾಹ್ಯ ಎಂಬುದಕ್ಕೀಗ ಪೋಲೀಸನು “ಆರಕ್ಷಕ”ನಾಗಿರುವುದು ಸಾಕ್ಷಿ. ಪೋಲೀಸನು 
ಪೋಲೀಸನಾಗಿಯೇ ಇರಬಹುದಾಗಿತ್ತು. ಆದರೆ ಕಾಲಿದಾಸನು ಅವರನ್ನು ರಕ್ಷಿಗಳೆಂದು 
ಕರೆದಿರುವುದನ್ನವಲೋಕಿಸಿಯೋ ಏನೋ ಹಿ೦ಂದಿಯು “ಆರಕ್ಷಕ” ಪದಗಳನ್ನು 
ನಿರ್ಮಿಸಿಕೊಂಡಿತು. ಉಕ್ತ ಮಾಲೆಗಳಲ್ಲಿರುವುದನ್ನು ಸಂಸ್ಕೃತದಲ್ಲಿರುವ ವಿವಿಧ ಶಾಸ್ತ್ರಗಳನ್ನು 
ಚೆನ್ನಾಗಿ ಓದಿದವರಿಗೆ ಕೊಟ್ಟರೆ, ಇನ್ನೂ ಶ್ರತಿಸುಭಗ, ಉಚ್ಚಾರಣಸುಲಭ ಎನ್ನಿಸುವ 
ಪದಗಳನ್ನು ಪಾರಿಭಾಷಿಕಗಳ ಪಟ್ಟಿಗೆ ಸೇರಿಸಿಕೊಟ್ಟಾರು. ಸಂಸ್ಕೃತದ ಘನ ವಿದ್ದಾಂಸನಿಲ್ಲದ 
ಸಮಿತಿಗಳು ಯಾವ ಭಾರತೀಯ ಭಾಷೆಗೇ ಆಗಲಿ ದೇಶೀಯವೂ ಲಲಿತವೂ ಸಮ್ಯಗರ್ಥ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೮೯ * 


ಸಂಪನ್ನವೂ ಆಗಿರುವ ಪಾರಿಭಾಷಿಕಗಳನ್ನು ನೀಡಲಾರವು. ಡಾ.ಡಿ.ವಿ.ಗು೦ಡಪ್ಪನವರು 
ಚುನಾವಣೆಗೆ ನಿರ್ವಾಚನಕ್ಕಿಂತ “ವರಣ?” ಎನ್ನುವುದುತ್ತಮ ಎಂದಿದ್ದರು. “ಚುನಾವಣೆ”ಯೂ 
ನಿರ್ವಾಚನಕ್ಕಿಂತ ಉತ್ತಮ. ಈ ಅಂಶಗಳತ್ತ ಗಮನವಿತ್ತ ಕನ್ನಡನಾಡಿನ ಸಂಸ್ಕೃತ- 
ಕನ್ನಡಪಂಡಿತರು ಹಿಂದಿಗೆ ಸಹ ಈ ಕಾರ್ಯದಲ್ಲಿ ಹೆಚ್ಚು ಸಹಾಯಕರಾದಾರು. ನ್ಯಾಯಪಾಲಿಕೆ, 
ಕಾರ್ಯಪಾಲಿಕೆ, ನಗರಪಾಲಿಕೆಗಳಿಗಿ೦ತ ನ್ಯಾಯಾಂಗ, ಕಾರ್ಯಾಂಗ, ನಗರಸಭೆಗಳು ಎಲ್ಲ 
ಭಾರತೀಯ ಭಾಷೆಗಳಿಗೂ ಹೆಚ್ಚು ಗ್ರಾಹ್ಯವಾದಾವು. ಕರ್ಣಾಟಕದ ಸ೦ಂಸ್ಕೃತ-ಕನ್ನಡ- 
ಆಂಗ್ಲ ವಿದ್ವಾಂಸರಿಗೆ ನಮ್ಮ ರಾಜ್ಯ ಸರಕಾರವು ಪಟ್ಟಗಟ್ಟಿ ದಿಲ್ಲಿಯ ಶಾಖೆಗೆ ಕಳಿಸಿಕೊಡಬೇಕು. 
ಪದ್ಮ ವಿಭೂಷಣ ಡಾ. ಶಿವರಾಮ ಕಾರಂತರು ಪ್ರಚುರಪಡಿಸಿದ ಯಕ್ಷಗಾನ 

ಪ್ರಪಂಚದ ಜಾನಪದೀನ ಕನ್ನಡದ ವರ್ತಮಾನ ಸ್ವರೂಪಕ್ಕೆ ದಿ. ಬವಲಾಡಿ ಹಿರಿಯಣ್ಣ 
ಹೆಬ್ಬಾರರು ರಚಿಸಿದ ಪ್ರಸಿದ್ಧ (ಕಾವ್ಯಾಲಯ, ಮೈಸೂರು) ವಾದ "ಭಾನುಮತೀಕಲ್ಯಾಣ” 
ವೆ೦ಬ ಯಕ್ಷಗಾನ ನೃತ್ಯನಾಟಕದ ಪದ್ಯಗಳ ಕನ್ನಡ ಶೈಲಿಯು ಇಂದು ಪ್ರಾತಿನಿಧಿಕ. 
ಅವರು ಹಿಂದೆ ಬರೆದು ಜನಪ್ರಿಯಗೊಳಿಸಿದ “ಪಾಂಡವವಿಜಯ” ಮತ್ತು “ವಿಶ್ವಾಮಿತ್ರ 
ಪ್ರತಾಪ”ಗಳ ಶೈಲಿಯಿ೦ದ ಇದರ ಶೈಲಿಯು ಭಿನ್ನವಾಗಿಲ್ಲವಾದುದರಿ೦ದ ಮತ್ತು ಇದು 
ಅವರು ಬರೆದ ಕೊನೆಯ ಪರಿಪಕ್ವ ಯಕ್ಷಗಾನ ನೃತ್ಯನಾಟಕವಾದುದರಿ೦ದ ಇದರ 
ಕೆಲವು ಪದ್ಯಗಳನ್ನು ಮಾದರಿಗಾಗಿ ಉದಾಹರಿಸಿದರೆ ೨೦ನೆಯ ಶತಮಾನದ ಗ್ರಾಮೀಣ 
ಕನ್ನಡದ ಉನ್ನತ ಮಟ್ಟದಲ್ಲಿರುವ ಸಂಸ್ಕೃತ-ಕನ್ನಡಗಳ ಬಾ೦ಧವ್ಯದ ಪರಿಚಯ ಚೆನ್ನಾಗಿ 
ಆಗುವುದು. 
ರಾಗ ಮಧ್ಯಮಾವತಿ, ತಾಳ-ತ್ರಿಷುಟ 

ಜಲ ಕೇಳಿಯಾಡಿದರು। ಯಾದವರೆಲ್ಲ 

ಜಲ ಕೇಳಿಯಾಡಿದರು ॥ಪಲ್ಲ 

ಸತಿಯರು ಪತಿಗಳೊಳು। ಬೆರೆತು ಜತೆ 

ಜತೆಯಾಗಿ ತಮ್ತಮ್ಮೊಳು! ಅತಿಹರುಷದಲಿ ಹಿ 

ಗ್ಗುತ ಸರಸೋಕ್ತಿಯಾಡುತ ನಸುನಗುತ ನಿ 

ಲ್ಲುತ ಕೈಯ ಬೊಗಸೆಯೊಳ, ಸತಿಪತಿಗೆ ಪತಿಸತಿಗೆ ನೀರೆರೆ 

ಚುತ ಮುಖಾಂಬುಜ ಕೇಳ್ವಸಮಯದ 

ಮಿತಿಯನುಸುರುತ ಮುಳುಗುತೇಳುತ 

ನುತಿಸಿ ನಿಂದಿಸಿಕೊಳುತ ನಲಿಯುತ ॥೧॥ 


ನಳಿನಾಕ್ಷನಾಜ್ಞೆಯೊಳು। ನಾವಗಳಲ್ಲಿ 
ಹೊಳದವನೇಕಗಳು। 
ಕೆಲರು ಧೀವರ ವೇಷ ಗಳಲೊತ್ತಿಹಾಯ್ಸುತ್ತ 


* ೮೯೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕೆಲಬರಾ ನಾವೆಗಳೊಳಗೇರಿ ನಲಿಯುತ್ತ 
ಲಲನೆಯರು ದನಿದೋರಿ ಪಾಡುತ 
ಘಳುಘುಳಿಪ ಕಲೋಲವಾರಿಯ 
ಸುಳಿಗಳಲಿ ದುಮ್ಮಿಕ್ಕಿಯಲ್ಲಿಯ 
ಮುಳುಗುತಿನ್ನೊಂದೆಡೆಯಲೇಳುತ 1೨ 


ಶರಧಿಯೊಳಿ೦ತವರು। ಕ್ರೀಡಿಸಿ ಪರಿ 
ಪರಿಯಿಂದ ಬಳಿಕೆಲ್ಲರು! 
ಹರುಷದಿ ಮಡಿವಸ್ತ್ರಾ, ಭರಣ ಸಗಂಧಕ 
ಸ್ತುರಿಗಳಿಂದೊಲಿದು ಶ್ಯಂ। ಗರಿಸಿ ಕೊ೦ಡಮಲ ಕ 
ರ್ಪುರದ ವೀಳ್ಳವ ಸವಿದು ರೈವತ 
ಗಿರಿಗೆ ಸಾರಿದು ನೃತ್ಯಗಾಯನ। 
ಮುರಜ ತಾಳ ಮೃದಂಗ ತಾಡನ 
ಭರದ ಕಾರ್ಯಗಳಿಂದ ನಲಿದರು 1೩॥ 
ತತ್ಸಮ ಹೆಚ್ಚಾಗಿರುವ ಪದ್ಯಗಳು ಜಾನಪದವಲ್ಲ; ಗ್ರಾಮ್ಯಗಳಿ೦ದ ತು೦ಬಿದ ಹಾಡುಗಳಷ್ಟೇ 
ಜಾನಪದೀನ-ಎಂಬವರಿಗಿದು ಸವಾಲು. ಮುದ್ದಣ ಬರೆದ “ಕುಮಾರ ವಿಜಯಳ”ವನ್ನೂ 
ಬೇಕಾದರೆ ಅಂಥವರು ಓದಲಿ ಎಂದು ನಮ್ರ ಬಿನ್ನಹ. 
ಯಕ್ಷಗಾನದ ಗದ್ಯ ಸಂಭಾಷಣೆ ಅತಿಕಾಯನ ಕಾಳಗ 
ಅತಿಕಾಯ: “ಅಯ್ಯಾ, ನನ್ನ ತಂದೆಯವರೀಗ ಯೇನು ಮಾಡುತ್ತಾರಂದರೆ-ತಾನು 
ತ್ರೈಲೋಕ್ಯವೀರನಾಗಿರುತ್ತೇನೆ. ತನಗೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ವಶವರ್ತಿಗಳಾಗಿರುತ್ತಾರೆ 
ಎಂಬ ಮಹತ್ತಾದ ಅಹಂಕಾರವು ತಲೆಗಡರಿದ್ದರಿಂದ ಕಾಲಾಕಾಲ, ಸ್ಥಾನಾಸ್ಥಾನ, 
ನ್ಯಾಯಾನ್ಯಾಯ, ಯುಕ್ತಾಯುಕ್ತ ವಿಚಾರಗಳಿಲ್ಲದೆ ಕೇವಲ ಗರ್ವೋದ್ರೇಕದ ಮಾತುಗಳನ್ನೇ 
ಆಡುತ್ತಾರೆ. ಆದರೆ ಆ ಮಾತುಗಳೆಲ್ಲವೂ ನನಗೆ ಅತ್ಯಂತ ಕರ್ಣಕರ್ಕಶವಾಗುವುದರಿಂದ 
ಅವರಿಗೆ ನಾನು ತಿಳಿದ ಮಟ್ಟಿಗೆ ಕೆಲವು ನೀತಿವಚನಗಳನ್ನು ಹೇಳುತ್ತೇನೆ: ತಂದೆಯವರ 
ಪಾದಗಳಿಗೆ ಸಾಷ್ಟಾಂಗ ವಂದನೆ ಮಾಡಿದ್ದೇನೆ.” 
ರಾವಣ: “ಯಾರದು? ಅತಿಕಾಯನೋ? ಏಳುಯೇಳು. ನಮ್ಮ ಕಾರ್ಯಭಾರವೆಲ್ಲವೂ 
ನಿನಗೆ ಗೊತ್ತಾಯಿತಲ್ಲವೋ? ಈಗಲೇ ಹೊರಡಲಿಕ್ಕೆ ಸಿದ್ಧನಾಗು.?' 
ಅತಿಕಾಯ: “ಸ್ವಾಮಿ, ನಿಮ್ಮೀ ಕಾರ್ಯಭಾರವೆಲ್ಲವೂ ಚೆನ್ನಾಗಿ ತಿಳಿಯಲಿಲ್ಲ. ಅತ್ಯಂತ 
ಕ್ರುದ್ಧರಾಗಿ ಯುದ್ಧಕ್ಕೆ ಹೋಗುತ್ತೇನೆಯೆಂಬ ಗದ್ದಲ ಮಾತ್ರ ಕೇಳುವದಲ್ಲದೆ ಯಾರ 
ಮೇಲೆಯೆಂಬುದು ಸರಿಯಾಗಿ ಕೇಳಲಿಲ್ಲ. ಅದನ್ನು ತಿಳಿಸಬೇಕು ಸ್ವಾಮಿ.” 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೯೧ * 


ರಾವಣ: “ಅತಿಕಾಯನೆ ಕೇಳು: ಆ ರಾಮನೆ೦ಬ ಹುಲುಮನುಷ್ಯನು ಕೆಲವು 
ಮಂಗಗಳ ಹಿ೦ಡನ್ನು ಕಟ್ಟಕೊ೦ಡು ನಮ್ಮಲ್ಲಿಗೆ ಬ೦ದಿರುವನಷ್ಟೇ. ಆತನೊಡನೆ ತೊಡಗಿದ 
ಯುದ್ಧದಲ್ಲಿ ನಿನ್ನೆ ನಮ್ಮ ಕಡೆಯಿ೦ದ ಹೋಗಿರುವ ಕೆಲವು ರಾಕ್ಷಸರು ನಾಶವಾಗಿದ್ದಾರೆಯೆಂಬ 
ವರ್ತಮಾನ ಬಂದಿರುವ ಕಾರಣ, ನಾನು ಸ್ವತಃ ಆ ರಾಮನ ಯದ್ಧಕ್ಕೆ ಹೋಗಿ 
ಅವರನ್ನೆಲ್ಲಾ ಕೊ೦ದು ಬರಬೇಕೆ೦ತ ಹೊರಡುತ್ತೇನೆ. ನೀನು ಸಹ ಸೇನಾಸಮೇತನಾಗಿ 
ಹೊರಡು.” 


ಅತಿಕಾಯ: “ಏನು? ರಾಮನ ಮುಂದೆ ಯುದ್ಧಕ್ಕೆ ಹೋಗುತ್ತೀರಾ? ಅರಿಕೆ ಮಾಡುತ್ತೇನೆ: 
ಸ್ವಾಮಿ, ನೀವು ಈ ಪ್ರಕಾರ ಯಾಕೆ ಮರುಳಾಗುತ್ತೀರಿ? ಯಾವ ಸತ್ಕಾರ್ಯವನ್ನು ಕೈಕೊಂಡಿರಿ? 
ಇದು ಯಾವ ಧರ್ಮ? ಆ ರಘುನಾಥನಾದ ರಾಮದೇವರಲ್ಲಿ ನಿಮಗೆ ಯುದ್ಧವೇ? 
ನೀವು ಆತನನ್ನು ಗೆಲ್ಲುವಿರೇ? ಅಯ್ಯೋ-ಇಂಥಾ ಮರುಳು ನಿಮ್ಮಂಥವರಿಗೆ 
ಹಿಡಿಯಬಹುದೇ? ಲೋಕದಲ್ಲಿರುವ ಅಲ್ಬರಾದವರಿಗೆ ಇಂಥಾ ಭ್ರಮೆ ಹಿಡಿದು ಅದರಿ೦ದವರು 
ಕೆಟ್ಟು ಹೋಗುವುದಾದರೆ ಅಷ್ಟೊಂದು ವಿಶೇಷವಲ್ಲ. ಯಾಕೆಂದರೆ, ಅವರನ್ನು ಯಾರೂ 
ಹೇಳುವವರೂ ಇಲ್ಲ. ಕೇಳುವವರೂ ಇಲ್ಲ. ನಿಮ್ಮ ಸಂಗತಿ ಹಾಗಲ್ಲ. ಸಮಸ್ತ ಲೋಕದಲ್ಲಿ 
ವಿಖ್ಯಾತರಾಗಿರುತ್ತೀರಿ. ಅ೦ದರೆ, ಬ್ರಹ್ಮರ್ಹಿಗಳಾದ ವಿಶ್ರವಸೆಂಬ ಮಹಾತಪಸ್ಟಿಗಳ ಮಗನಾದ 
ತ ಉತ್ತಮ ಕುಲದಲ್ಲಿ ಹುಟ್ಟದವರೂ ಚತುರ್ವೇದ- ಷಟ್‌ಶಾಸ್ತ್ರ-ಅಷ್ಟಾದಶ 
ಪುರಾಣಗಳಲ್ಲೆಲ್ಲಾ ಪಾರಂಗತರಾದವರೂ ತಪೋಬಲದಿಂದ ಬ್ರಹ್ಮರುದ್ರಾನಿ' ದೇವರನ್ನು 
ವಲಿಸಿಕೊ೦ಡು ಅವರಿ೦ದ ಮಹಾ ಮಹಾ ವರಗಳನ್ನು ಪಡಕೊಂಡವರೂ ಸ್ವರ್ಗ, 
ಮರ್ತ್ಯ, ಪಾತಾಳಗಳೆಂಬ ಮೂರು ಲೋಕಗಳಲ್ಲೆಲ್ಲಾ ಹೋಗಿ ದಿಗ್ವಿಜಯವನ್ನು 
ಮಾಡಿಕೊ೦ಡು ಬ೦ದವರೂ ಆಗಿರುವಿರಾದ ಕಾರಣ-ತ್ರೈಲೋಕ್ಯವೀರ, ದೈತ್ಯಕುಲೋದ್ಧಾರ. 
ಪಾರಾವಾರಗಭೀರ, ರಾವಣೇಶ್ವರ ಎಂತ ಅನೇಕ ವಿಧಾನಗಳಿಂದ ಸಮಸ್ತ ಜನಾಂಗವು 
ನಿಮ್ಮನ್ನು ಕೊಂಡಾಡುವುದರಿ೦ದ ನೀವು ಲೋಕೈಕವಿಖ್ಯಾತರಾದ ಮಹಾಪುರುಪರಾಗಿರುತ್ತೀರಿ. 
ಇಂಥ ಮಹನೀಯರಾದವರು ಇಂಥ ಮರುಳಾಟ ಮಾಡುವದು ಯೋಗ್ಯವೇ? 
ಮಾಡುವದರಿಂದಾಗುವ ಕೇಡೇನೆಂದರೆ- 


“ಯದ್ಯದಾಚರತಿ ಶ್ರೇಷ್ಠಸ್ತತ್ವದೇವೇತರೋ ಜನಃ'' ಅ೦ದರೆ, ಶ್ರೇಷ್ಠನಾದವನು ಯಾವ 
ಯಾವದನ್ನಾಚರಿಸುತ್ತಾನೋ ಸಾಮಾನ್ಯರು ಅದನ್ನೇ ಆಚರಿಸುತ್ತಾರೆ; ಮತ್ತು “ಮಹಾಜನೋ 
ಯೇನ ಗತಃ ಸ ಪಂಥಾಃ” ಅಂದರೆ, ಮಹಾತ್ಮನಾದವನು ಯಾವ ಮಾರ್ಗದಲ್ಲಿ 
ಹೋಗುತ್ತಾನೆಯೋ ಅದೇ ಸನ್ಮಾರ್ಗವೆಂದು ಬಹುಜನರು ತಿಳಿಯುತ್ತಾರೆ. ನೀವೆಂದರೆ 
ಶ್ರೇಷ್ಠರೂ ಮಹಾಜನರೂ ಆದ ಕಾರಣ ನಿಮ್ಮ ಆಚಾರವೇ ಸದಾಚಾರ, ನಿಮ್ಮ ಮಾರ್ಗವೇ 
ಸನ್ಮಾರ್ಗ ಎಂದು ಭೂರಿ ಜನರು ತಿಳಕೊಂಡು ನಿಮ್ಮನ್ನು ಅನುಸರಿಸಬೇಕಾಯಿತಲ್ಲವೇ? 
ಹಾಗೆ ಅನುಸರಿಸಿದ ಪಕ್ಷದಲ್ಲಿ ಲೋಕವೆಲ್ಲವೂ ಏಕಕಾಲದಲ್ಲಿ ನಾಶೋನ್ಮುಖವಾಗುವುದರಲ್ಲಿ 
ಸಂದೇಹವಿಲ್ಲ. ಆದಕಾರಣ, ಆ ಶ್ರೀಮಂತನಾದ ರಾಮಚಂದ್ರನಲ್ಲಿ ಸಾಮವಲ್ಲದೆ ಸಂಗ್ರಾಮಕ್ಕೆ 
ಹೋಗುವದು ಸರಿಯಲ್ಲ.” 


* ೮೯೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ರಾವಣ: “ಎಲೈ ಕುಮಾರಕನೇ, ನೀನು ನನ್ನ ಆಜ್ಞೆಯ ಪ್ರಕಾರ ಯುದ್ಧಕ್ಕೆ 
ಹೋಗುವುದನ್ನು ಬಿಟ್ಟು ಈ ಪ್ರಕಾರ ಯುದ್ಧ ಮಾಡಬಾರದೆಂದು ಹೇಳುವೆಯಷ್ಟೇ. 
ಅವನು ಎ೦ಥವನು ಅವನಲ್ಲಿ ಯಾವ ವಿಶೇಷವು೦ಟು ಹೇಳು.” 


ಅತಿಕಾಯ: “ಸ್ವಾಮೀ, ಆ ರಾಮನು ಎ೦ಥವನೆಂದರೆ, ಸಕಲ ಲೋಕೈಕನಾಯಕನು: 
ಅಂದರೆ, ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಳ, ಪಾತಾಳಗಳೆಂಬ 
ಕೆಳಗಿನ ಸಪ್ತಲೋಕಗಳೂ ಭೂಲೋಕ, ಭುವರ್ಲೊೋಕ, ಸುವರ್ಲೋಕ, ಮಹೋಲೋಕ, 
ಜನೋಲೋಕ, ತಪೋಲೋಕ, ಸತ್ಯಲೋಕಗಳೆಂಬ ಮೇಲಿನ ಸಪ್ತಲೋಕಗಳೂ ಕೂಡಿ 
ಚತುರ್ದಶ ಲೋಕಗಳೆಂಬುದು ನಿಮಗೆ ಗೊತ್ತುಂಟಪ್ಪೇ? ಇದೊಂದು ಬ್ರಹ್ಮಾಂಡ. ಇಂಥಾ 
ಬ್ರಹ್ಮಾಂಡಗಳು ಕೋಟ್ಯನುಕೋಟಿಯಿರಬಹುದು. ಅ೦ಥಾ ಕೋಟ ಬ್ರಹ್ಮಾಂಡಗಳಿಗೆಲ್ಲಾ 
ಈ ರಾಮನೆಂಬವನೊಬ್ಬನೇ ನಾಯಕನಾಗಿರುತ್ತಾನೆ: ಮತ್ತು ಸರ್ವಾತ್ಮಕನು-ಅಂದರೆ, 
ಅಂಥ ಬ್ರಹ್ಮಾಂಡಗಳೊಳಗೆ ಇಂದ್ರ, ಅಗ್ನಿ, ಯಮ, ನಿಖ್ಭುತಿ, ವರುಣ, ವಾಯು, 
ಕುಬೇರ, ಈಶಾನರೆ೦ಂಬ ಅಷ್ಟದಿಕ್ಟಾಲಕರೂ ವಿದ್ಯಾಧರರೂ ಅಪ್ಪರರೂ ಯಕ್ಷರೂ ಕಿನ್ನರರೂ 
ರಕ್ಷರೂ ಗಂಧರ್ವರೂ ಕಿಂಪುರುಷರೂ ಪಿಶಾಚರೂ ಗುಹ್ಯಕರೂ ಸಿದ್ಧರೂ ಇರುತ್ತಾರೆ: 
ಮತ್ತು ಸೂರ್ಯ, ಚ೦ದ್ರ, ಗುರು, ಶುಕ್ರ, ಮೊದಲಾದ ನವಗ್ರಹರೂ ಕಶ್ಯಪ, ಅತ್ರಿ, ಭರದ್ವಾಜ, 
ವಿಶ್ವಾಮಿತ್ರ, ಗೌತಮಾದಿ ಸಪ್ತಯುಷಿಗಳೂ ಅನಲ, ಅನಿಲ, ಪ್ರತ್ಯೂಷ, ಪ್ರಭಾಸಾದಿ 
ಅಷ್ಟವಸುಗಳೂ ಶಿವ, ಶಂಭು, ಗಿರೀಶ ಮೊದಲಾದ ಏಕಾದಶ ರುದ್ರರೂ ಮಿತ್ರ ಅರ್ಯಮ, 
ತ್ವಷ್ಟ್ಯ ಧಾತ್ಮ ಮುಂತಾದ ದ್ವಾದಶಾದಿತ್ಯರೂ ದೇವ-ದಾನವ, ಮಾನವ-ಕ್ರಿಮಿ-ಕೀಟ- 
ಪಶು ಮುಂತಾಗಿ ಎಂಭತ್ತನಾಲ್ಕು ಲಕ್ಷಪ್ರಾಣಿಗಳು೦ಟಷ್ಟೆ, ಇವೆಲ್ಲಕ್ಕೂ ರಾಮನೇ 
ಚೈತನ್ಯಾತ್ಮನಾಗಿರುತ್ತಾನೆ: ಮತ್ತು ತರು, ಗಿರಿ, ಪಾಷಾಣ ಮೃತ್ತಿಕಾದಿ ಸಮಸ್ತ ಸ್ಥಾವರ 
ಪದಾರ್ಥಗಳಿಗೂ ಕೂಡಾ ರಾಮನೇ ಚೇತನಾತ್ಮನಾದ ಕಾರಣ, ಚರಾಚರ ಚೈತನ್ಯಾತ್ಮ 
ಸರ್ವಾತ್ಮ ಸರ್ವತೋಮುಖ ಎಂದು ಹೇಳುತ್ತಾರೆ: ಮತ್ತು ಸತ್ವ ರಜಸ್‌, ತಮಸ್‌ ಎಂಬ 
ಗುಣತ್ರಯದ ಕಾರ್ಯಗಳ ಬಗ್ಗೆ ಬ್ರಹ್ಮ ವಿಷ್ಣು ಮಹೇಶ್ವರರರೆ೦ಬ ತ್ರಿಮೂರ್ತಿಗಳಾಗಿ ಸಮಸ್ತ 
ಲೋಕಗಳಿಗೆ ಸೃಷ್ಟಿ. ಸ್ಥಿತಿ, ಲಯ ಎಂಬ ಮೂರು ಕಾರ್ಯಗಳನ್ನು ಕಲ್ಪಿಸಿ 
ರಜೋಗುಣಪ್ರಧಾನನಾದ ಬ್ರಹ್ಮರೂಪದಿ೦ದ ಸೃಷ್ಟಿ ಮಾಡುತ್ತಾ ಸತ್ವ ಗುಣಪ್ರಧಾನನಾದ 
ವಿಷ್ಣುರೂಪದಿ೦ದ... ಸರ್ವಲೋಕಗಳನ್ನು ರಕ್ಷಿಸುತ್ತಾ ಕಡೆಗೆ ತಮೋಗುಣಪ್ರಧಾನವಾದ 
ರುದ್ರರೂಪದಿ೦ದ ಸಮಸ್ತಲೋಕಗಳಿಗೆ ಪ್ರಕಯವನ್ನುಂಟುಮಾಡುತ್ತಾ ಇರುವ ಭಗವಂತನು 
ಇದೇ ರಾಮನಾಗಿರುತ್ತಾನೆ. ಅಲ್ಲದೇ ಈತನು ಈ ಸಂಸಾರವೆ೦ಬ ಘೋರ ಸಾಗರದಲ್ಲಿ 
ನಮ್ಮಂಥವರಿಗೆ... ಚತುರ್ವಿಧ ಮುಕ್ತಿಯನ್ನು ಕೊಟ್ಟು ಅವರ ಕಷ್ಟಗಳನ್ನು 
ಪರಿಹರಿಸುತ್ತಿರುವುದರಿ೦ಂದಲೇ (ಈ ರಾಮನನ್ನು) ಮುಕ್ತಿದಾಯಕ, ಮುಕ್ತಿನಾಥ ಎಂದು 
ವರ್ಣಿಸುತ್ತಾರೆ... ಆದ್ದರಿ೦ದ ಇಂಥಾ ಮಹಾತ್ಮನಲ್ಲಿ ಭ್ರಾಂತ ಬುದ್ಧಿಯಿಂದ ಹಿಡಿದ 
ವೈರವನ್ನು ಬಿಟ್ಟು ಬಿಡಬೇಕು.” 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೯೩ * 


ಗ್ರಾಮೀಣ ಕನ್ನಡಿಗರ ಈ ಶತಮಾನದ ಕನ್ನಡ ಭಾಷೆಗಿದು ಪ್ರಾತಿನಿಧಿಕವೂ ಉತ್ತಮವೂ 
ಆದ ಕಾವ್ಯಕಲಾತ್ಮಕ ಉದಾಹರಣೆ. ಇದನ್ನು ಪುರವಾಸಿಗಳೂ ಕನ್ನಡದ ಸುದ್ದಗೆಯ 
ಆವೇಶದಿ೦ದ ಕುಣಿವವರೂ ಓದಬೇಕೆಂದು ಸಂಕ್ಷೇಪಿಸಿ ಕೊಡಲಾಗಿದೆ. ದೋಷ್ಠೈಕದೃಷ್ಟಿಯ 
“ಕೌಸ್ತುಭ?” ನಾಮಧೇಯ ಸೂಚಕರು ಶ್ರೀಸಾಮಾನ್ಯನ ಕನ್ನಡವು ಹೇಗಿತ್ತೆಂಬುದನ್ನು 
ಗಮನಿಸಬೇಕು. ದಡ್ಡರು ಎಲ್ಲಿದ್ದರೂ ಹೇಗಿದ್ದರೂ ಯಾವ ಪದವೀಧರರಾದರೂ ಯಾವ 
ಜಾತಿಯವರಾದರೂ ಎಂಥ ಪುರಸ್ಕಾರವನ್ನು ಪಡೆದವರಾದರೂ ದಡ್ಡರೇ ಎಂಬುದಕ್ಕೆ 
ಇಂದು ಕೆಲವೆಡೆಯ ಕಾಲೇಜುಗಳಲ್ಲಿ ಕನ್ನಡ ಮಾಧ್ಯಮದಿಂದ ಕೂಡ ಸರಿಯಾಗಿ 
ವಿವಿಧ ಶಾಸ ಸ್ವಗಳನ್ನು ಕಲಿಸಲಾಗದ “ಪೊಫೆಸರು”ಗಳನ್ನು 'ವೇಟಿಯಾದರೆ ಮಾತ್ರ “ಕನ್ನಡ 
ಡಿಂಡಿಮ”ವನ್ನು ಸೂ ನಾವು ಎಷ್ಟು ಪ್ರಯತ್ನವನ್ನು ಎಷ್ಟು ಕಾಲ, ಹೇಗೆ 
ಮಾಡಬೇಕೆಂಬುದನ್ನು ವೈ ೈಜ್ಞಾನಿಕವಾಗಿ ತಿಳಿದುಕೊಳ್ಳಲು ಸ ಸಾಧ್ಯವಾದೀತು. ಕನ್ನಡ ಎಂ.ಎ., 
ಇಂಗ್ಲಿಷ್‌ ಎಂ.ಎ.ಗಳನ್ನು ಅವರ ಕನ್ನಡ ಪಾಂಡಿತ್ಯದ ಒಳಹೊಕ್ಕು ಸ 
ಮಾತ್ರ ಸಂಸ್ಕೃತ- -ಕನ್ನ ಡಗಳ ಅನಿವಾರ್ಯ ಸಂಬಂಧವು ಸಮಗವಾಗಿಯೂ ಅಗಾಧವಾಗಿಯೂ 
ಅರ್ಥವಾಗುತ್ತದೆ: ಇಲ್ಲವಾದರೆ ಸಿ ಅರ್ಥವಾಗಲಾರದು. 


ಬವಳಾಡಿ ಅಥವಾ ಬಹುಲಪುರದ ದಿ. ಹಿರಿಯಣ್ಣ ಹೆಬ್ಬಾರರ ಅಣ್ಣಂದಿರಾದ ದಿ. 
ವೆ೦ಂಕಟರಮಣ ಹೆಬ್ಬಾರರು ಉಭಯ ಕವಿಗಳೂ ಷಟ್‌ 'ಶಾಸ್ತ್ರಜ್ವರೂ ಆಗಿದ್ದರು. ಅವರು 
ತಮ್ಮ ಅನುಭವದ ಪಕಾರ ಕನ್ನಡ “ಜೈಮಿನಿ ಭಾರತ''ದ ಕನ್ನಡ ಕಾವ್ಯಶ್ಶೆ ಲಿಗೆ ಅಗ್ರಾಸನ 
ಕೊಟ್ಟದ್ದರು. ಅವರು ಶಾಲೆಯ. ಕಟ್ಟೆಯನ್ನು ಹತ್ತದಿದ್ದ ಗ್ರಾಮೀಣರು. 'ಡಲ್ಲನ್ನಡನೆಲವು 
ಕನ್ನಡಭಾಷೆಯ ಮೂಲಸ್ಥಾನ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಐತಿಹಾಸಿಕರಿಗೆ 
ಗೊತ್ತಿರುವ ಕದ೦ಬಗನ್ನಡವು ಕ್ರಿಶ ೨೮೦ರಲ್ಲಿ ಕ್ರಮಬದ್ಧವಾಗಿ ಆರಂಭವಾಗಿ ಕ್ರಿಶ 
೪೫೦ರ ಹೊತ್ತಿಗೆ ರಾಜಭಾಷೆ (ಪ್ರಾಂತಭಾಷೆ ಎನ್ನಿಸಿಕೊ೦ಡಿತು. ೬ನೆಯ ಶತಮಾನದ 
ಕದ೦ಬ ರವಿವರ್ಮ ಚಕ್ರವರ್ತಿಯ ತಾಮ್ರ ಶಾಸನದಲ್ಲಿ ನರ್ಮದೆಯು ಅವನ ಚಕ್ರಾದಿಪತ್ಕದ 
(ಅ೦ದರೆ ಕನ್ನಡದ ನೆಲದ) ವಾಯವ್ಯ ಸೀಮೆಯಾಗಿತ್ತೆಂದು ಹೇಳಿರುವುದು ಇಲ್ಲಿಯವರೆಗೆ 
ಯಾವ ಸದ್ಯದ ಇತಿಹಾಸಕಾರನ ಗಮನಕ್ಕೂ ಬ೦ದಂತಿಲ್ಲ (“ರೇವಾವಧಿ ಜಯಂತೀಯಂಔ). 
ಹಾಗೇ ಮಹಾತ್ಮ ಗಾಂಧಿಯವರು ಆಧುನಿಕಭಾರತೀಯ ಲಿಪಿಗಳಲ್ಲೆಲ್ಲ ಕನ್ನಡಲಿಪಿಯೇ 
ಅತ್ಯಂತ ಸು೦ದರ ಎಂದಿದ್ದೂ ಗೊತ್ತಿದ್ದಂತಿಲ್ಲ. ಸಂಸ್ಕೃತ-ಹಿ೦ದಿಗಳ ನಿಂದೆಯಿಂದ ಮಾತ್ರ 
ಕನ್ನಡದ ಉದ್ಧಾರ ಎ೦ದು ತಿಳಿದವರನ್ನು ನೋಡಿ ನನಗೆ ಪುರಂದರದಾಸರಂತೆ ನಗೆಬರುತ್ತದೆ. 


- ಶ್ರೀಕ೦ಠಶಾಸ್ತ್ರಿಗಳ ““500/065 0೦81-8178181 11151007301. 1'' ದರಲ್ಲಿ ಒಬ್ಬ 
ಕನ್ನಡ "ಜೈನ ಅಲಂಕಾರಿಕನು ತನ್ನ ಅಲಂಕಾರ ಗಂಥದಲ್ಲಿ ಕೊಟ್ಟ ಉದಾಹರಣೆಗಳು 
ಶ್ಲೇಷದಿಂದ ಕನ ಡ-ಸಂಸ್ಕೃತಗಳೆರಡರಲ್ಲೂ ಬೇರೆ ಬೇರೆ ಅರ್ಥವನ್ನು ಕೊಡುತ್ತಿದ್ದವೆ೦ದು 
ಉಲ್ಲೇಖಿಸಿದ್ದು ನನಗೆ ನೆನಪು. ಆದರೆ ಆ ಉದಾರಣೆಗಳೀಗ ನನ್ನೆದುರಿಗಿವ್ಲ. ಅದರ 
ಬದಲು ದಿ.ವೆಂಕಟರಮಣ ಹೆಬ್ಬಾರರು ಹೇಳುತ್ತಿದ್ದ ಅಂಥ ಅನುಷ್ಟುಪ್‌ ಶ್ಲೋಕ ನೆನಪಾಗುತ್ತದೆ. 


ಈ ಕೋಶದ ಹಸ್ತ ಪ್ರತಿಯು ಮೈಸೂರಿನ “ಓರಿಯಂಟಲ್‌ ಲೈಬ್ರರಿಯ ಗ್ರಂಥ ಭ೦ಂಡಾರದಲ್ಲಿತ್ತು. 





* ೮೯೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


“ಅತ್ತಿಗೇ ಹೇಳಿ ಸಂಗೀತಂ ತಂಗೀತಂ ಮನಸಾಹಸಂ। 

ಭಾವಕೇಳೀ ಮದೋಲ್ಪ್ವಾಸಂ ನಾದಿನೀ ಬಿಸಿನೀರ ತಾ| 
ಸಂಸ್ಕೃತದ ಪದವಿಭಜನೆ ಹೀಗೆ: 

ಅತ್ತಿ! ಗೇಹೇ। ಅಳಿ ಸಂಗೀತಂ। ತಂಗೀತಂ। ಮನಸಾ। ಹಸಂ। 

ಭಾವಕೇಳೀ ಮದೋಲ್ಹಾಸಂ ನಾದಿನೀ। ಬಿಸಿನೀರ ತಾ| 

ಕನ್ನಡದ ಪದವಿಭಜನೆ ಹೀಗೆ: 

ಅತ್ತಿಗೆ! ಹೇಳಿ। ಸಂಗೀತಂ। ತಂಗೀ ತಮ್ಮನ। ಸಾಹಸಂ। 

ಭಾವ। ಕೇಳಿ ಮದೋಲ್ಹಾಸಂ। ನಾದಿನೀ। ಬಿಸಿನೀರ। ತಾ| 


ಈ ಉದಾಹರಣೆಯು ಕನ್ನಡ-ಸಂಸ್ಕೃತಗಳ ಸಂಬಂಧವನ್ನು *ಸಿಮೆಂಟ್‌- 
ಕಾಂಕ್ರೀಟಿ”ನಂತೆ ದೃಢ ಪಡಿಸುತ್ತದೆ ಅಥವಾ ಗೋಲ್‌ ಗುಂಬಜನ್ನು ಕಟ್ಟದ ಗಾರೆಯಂತೆ 
ಗಟ್ಟಿಯಾಗಿದೆ ಎಂಬುದನ್ನು ತೋರಿಸುತ್ತದೆ. 


ಕನ್ನಡ ಮೂಲ ಶಬ್ದಗಳ ಬಳಕೆಯನ್ನು ಕನ್ನಡಿಗರೇ ಕಡಿಮೆ ಮಾಡುತ್ತ ಹೋದುದು 
ಏತಕ್ಕೋ ಏನೋ ಗೊತ್ತಿಲ್ಲ. ಆದರೀಗ ಅಂಥ ಅಪ್ರಯುಕ್ತ ಕನ್ನಡ ಪದಗಳಿಂದ ಬರೆದರೆ 
ಅಂಥ ಕನ್ನಡ ಬರೆಹವು ಸಾಮಾನ್ಯರಿಗೆ ಅರ್ಥವಾಗದೆಂದು ತೋರುತ್ತದೆ. ಹಳಗನ್ನಡ 
ಕೋಶ" ವೊಂದರಲ್ಲಿ ಗುಂಪು, ರಾಶಿ ಎಂಬುದಕ್ಕಿರುವ ಪರ್ಕಾಯ ಪದಗಳಿಂದ ಈ 
ಭಾಷಣವನ್ನು ಮುಗಿಸುವುದು ನ್ಯಾಯವೆನ್ನಿಸುತ್ತದೆ. 

೧) ಬಂ೦ಬಲ್‌, ೨) ತುಜುಗಲ್‌, ೩) ವಂಗಡ೦, ೪) ಗಡಣ೦, ೫) ಮೊಗ್ಗರಂ, ೬) 
ಬಿ೦ದಂ, ೭) ಒಬ್ಬುಳಿ, ೮) ಜಂಗುಳಿ, ೯) ದೊಂದುಳಿ, ೧೦) ಸಂದಣಿ, ೧೧) ಒಗ್ಗು. 
೧೨) ಪಸರಂ, ೧೩) ಇಟ್ಟಳಂ, ೧೪) ಲಾವಣಿ, ೧೫) ಓಳಿ, ೧೬) ಗೊಂಜಿ, ೧೭) 
ಒಟ್ಟಿಲ್‌, ೧೮) ಒಟ್ಟಜೆ, ೧೯) ತಿಂತಿಣಿ, ೨೦) ಹೊರಳಿ, ೨೧) ಕದಲೆ, ೨೨) ಸಂತೆ, ೨೩) 
ಜಾಳಿಗೆ, ೨೪) ಕಿಕ್ಕಿಂದಂ ೨೫) ನೆರವಿ, ೨೬) ಬಳಗ೦ ೨೭) ಮೊತ್ತಂ, ೨೮) ಸೇಣಿ, 
೨೯) ತ೦ಡ೦, ೩೦) ಗುಂಡು, ೩೧) ಪಿ೦ಡು, ೩೨) ತೆರಳ್ಳೆ ೩೩) ಹಂತಿ, ೩೪) ಸಾಲ್‌ 
೩೫) ಮೊಕ್ಕಳಂ, ೩೬) ತೋಮಂ, ೩೭) ತೆಮ್ಮಲ್‌, ೩೮) ಗುಮ್ಮಿ ೩೯) ಗೊಂದಣಿ, 
ಮತ್ತು ೪೦) ಉಂದಲ್‌- ಈ ೪೦ ಸಮೂಹಂ ಎಂದಿದೆ. ಈ ಪಟ್ಟಿಯಲ್ಲಿ ತತ್ಸಮ 
ಅಥವಾ ಸಮಸಂಸ್ಕೃತ ಪದವೊಂದೂ ಇಲ್ಲ; ಕೆಲವು ತದ್ಭವಗಳನ್ನು ಮಾತ್ರ ಗುರುತಿಸಬಹುದು. 
ಅಲ್ಲಿಯೂ ಆ “ತತ್ತಿ”ನಲ್ಲಿ “ತತ್ತು” ಕೆಲವೆಡೆ ಕನ್ನಡವೇ ಆಗಿರಬಹುದು. ಇದು 
ಸಂಶೋಧನೀಯ. ಈ ೪೦ ಸಮೂಹ ವಾಚಕಗಳಲ್ಲಿ ಬಹುಪದಗಳು ಇಂದಿನ ಕನ್ನಡಿಗರಾದ 
ಹಳ್ಳಿಗರಿಗೂ ಪಟ್ಟಣಿಗರಿಗೂ ಪರಿಚಿತವಲ್ಲ ಎಂದರೆ ತಪ್ಪಾಗದು. ಹೀಗೆ ಭಾರತೀಯ 
ಸಂಸ್ಕೃತಿಯ ಸಮಗ್ರ ಮಾಧ್ಯಮವೆನ್ನಬಹುದಾದ ಸಂಸ್ಕೃತದ ಸಂಬಂಧವು ಕನ್ನಡಕ್ಕೆ 
ಮತ್ತು ಇತರ ಭಾರತೀಯ ಭಾಷೆಗಳಿಗೆ ಅಗತ್ಯ, ಸಂವರ್ಧನೀಯ, ಎಂದರೆ ಈಗ 
ತಪ್ಪಾದೀತೇ? 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೯೫ * 


““ಅಹುದಾದರಹುದೆನ್ನಿ, ಅಲ್ಲವಾದರಲ್ಲವೆನ್ನಿ 
ಬಹುಜನರು ನೆರೆ ತಿಳಿದು ಹೇಳಿ ಮತ್ತಿದನು.” 
ಮುದ್ದಣ ಪೇಳಿದುದಂ ಪುನ- 
ರುದ್ಧರಿಸುವೆನಿಲ್ಲಿ ಬೇಸರಿಸದಿರೆ ಗೆಳೆಯರ್‌। 
ಸದುದಿಯಿಂದ ಕನ್ನಡ 

ನ ಸ್ಟ 
ವಿದ್ದಾಂಸರ್‌ ತೂಗಿ ನೋಡಲೆಂದೀ ಕೃತಿಯೊಳ್‌ 
ಸಕ್ಕದ ಕನ್ನಡವೆರಸಿದ 
ತಕ್ಕಿಂದೇ ಬರೆದ ಕನ್ನಡಗ್ರಂಥಗಳೊಳ್‌। 
ಮಿಕ್ಕುಗು ಕರ್ಮಣಿಸರದೊಳ್‌ 
ಪೊಕ್ಕಂತಹ ಚೆಂಬವಳದಂತೋಜೆ॥ 


ಮತ್ತೆ: ಹೊಸಗನ್ನಡದೊಳ್‌ ಕುವೆಂಪುಕಾವ್ಯಂ 
ಬೆಸೆದಿರ್ಷಾ ನಡುಗನ್ನಡ ಪ್ರಯೋಗಂ। 
ಹೊಸತಾಯ್ತು ನಿಜಂ ಹೊದಳ್ಳು ನಿಚ್ಚಂ 
ಜಸ ಬಂತೋ ಪಳಗನ್ನಡೋಳಿಯಿಂದಂ॥ 


* ೮೯೬ 


ಕ್ರ 
ಉಪಸಂಹಾರ 


ಪತಂಜಲಿಯ ಭಾಷ್ಕದ ಆಧಾರದ ಮೇಲೆ ಇಂದಿನ ವಿದ್ವಾಂಸರು ಸಂಸ್ಕೃತವು 
ಒಂದು ಕಾಲದಲ್ಲಿ ಆಡುಮಾತಾಗಿತ್ತು ಎಂದುದನ್ನು ಸಮರ್ಥಿಸಿದ್ದಾರೆ. ೧೯೬೮ರಲ್ಲಿ 
ಪ್ರಕಟವಾದ “ಗಿರಿಜಾಕಲ್ಯಾಣಸ೦ಗ್ರಹ''ದ ಪ್ರಸ್ತಾವನೆಯಲ್ಲಿ ಹಿ೦ದೆ ಕವಿಗಳ ಯೋಗ್ಯತೆಯನ್ನು 
ಅವರು ಬರೆದ ಕಾವ್ಯಗಳ ಸ್ಪಷ್ಟತೆಯ ಮೇಲಿಂದ ಅಳೆಯುತ್ತಿದ್ದರು” ಎ೦ದ ಬಾಯಿಯಿಂದಲೇ 
“ಉತ್ತಮಶೈಲಿಯ ಎಲ್ಲ ಗುಣಗಳು ಹರಿಹರನ ಶೈಲಿಯಲ್ಲಿ ಅವೆ ಎಂದೂ ಅದಕ್ಕೆ 
ನಿದರ್ಶನ ಅಥವಾ ಸಮರ್ಥನೆ ಎಂಬಂತೆ- 


“ಸೇವ್ಯಂ ಸೌಖ್ಯಂ ಪ್ರಸನ್ನಂ ನವರಸವಿಭವಂ ಪುಣ್ಯಪು೦ಂಜಂ ಶುಭಂವಾ 
ಗ್ಹೇವ್ಯಾವಾಸಂ ವಿವೇಕೋನ್ನತಜಲನಿಧಿಸಂಸಾರವಿಶ್ರಾಮದೇಶಂ। 
ದಿವ್ಯಜ್ಞಾನೋಕ್ತಿಮಾರ್ಗಂ ನಿರತಿಶಯಪದಂ ಕೂರ್ತು ಪೇಳ್ದಳ್ತಿಯಿಂದಂ 
ಕಾವ್ಯಂ ಕಲ್ಬಾಂತರಸ್ಥಾಯಿಯೆನಿಪ ನುಡಿ ಸತ್ಯಂ ಕವೀಶಾಧಿಪತ್ಯಂ। 


ಹರಿಹರನ ಈ ನುಡಿಯನ್ನೇ ಉದ್ಧರಿಸಿ ಕೊಡಲಾಗಿದೆ. ಈ ಪ್ರಸ್ತಾವನಾಕಾರರ 
ವಿವೇಕವನ್ನು ಪ್ರಶ್ನಿಸಬೇಕಾಯ್ತು. “ಗಿರಿಜಾಕಲ್ಯಾಣ”ವೆ೦ಬ ಕಾವ್ಯವು ಪ್ರಸಾದಗುಣವುಳ್ಳದ್ದೆಂದು 
ಕೊನೆಯಲ್ಲಿ ಒಪ್ಪಿಕೊಳ್ಳುವ ವಿದ್ವಾಂಸನು ಅದರಲ್ಲಿಯ “್ಷಿಷ್ಟತೆ.'ಯನ್ನು ಎತ್ತಿ ಹೇಳಲು 
ಹಕ್ಕುಳ್ಳವನಲ್ಲ. ಇಂದಿನ ಕನ್ನಡ ಲೇಖಕರನೇಕರ ಅವಿವೇಕವಾಣಿಗಿದು ಸರಿದೊರೆ, ತಮಗರ್ಥ 
ಮಾಡಿಕೊಳ್ಳಲು ಶಬ್ದಕೋಶವನ್ನು ನೋಡಲೇ ಬೇಕಾದ ಭಾಷಾಭಿಜ್ಯತೆಯುಳ್ಳವರು ಪ್ರೌಢರೋ 
ಬಾಲಕರೋ? ಗೀ ಗೀ ಪದ, ಲಾವಣಿ ಮುಂತಾದ ಜನಪದ ಸಾಹಿತ್ಯದಿ೦ದಲೇ ಕನ್ನಡಕ್ಕೆ 
ದೇಶವಿದೇಶಗಳಲ್ಲಿ ಕೀರ್ತಿ ದೊರಕಿದೆಯೇ? ಅಂಥವುಗಳಿ೦ಂದಲೇ ಜಗನ್ಮಾನ್ಯ ಭಾಷೆ 
ಎನ್ನಿಸಿದ ಒಂದು ಭಾಷೆ ಜಗತ್ತಿನಲ್ಲಿದೆಯೇ? “ನನಗೆ ಗೊತ್ತಿರುವುದಷ್ಟೇ ಪೂರ್ಣವೂ 
ಸತ್ಯವೂ ಆದ ಜ್ಞಾನ: ನನಗೆ ಗೊತ್ತಿಲ್ಲದುದೆಲ್ಲವೂ ಅಪೂರ್ಣ ಮತ್ತು ಅಸತ್ಯ” ಎಂಬ 
ದನಗಾಹಿಯ ಮಾತಿಗಿ೦ತ ಮೇಲಿನ ಅಭಿಪ್ರಾಯವು ಹೆಚ್ಚು ಬೆಲೆಯುಳ್ಳದ್ದಲ್ಲ. ಇಂಥವರನ್ನು 
1110 15 (30 0007173011 13೩77 ಸಾಮಾನ್ಯನೆಂದರೆ ಯಾರು? ಎಂದು ಕೇಳಬೇಕಾಗುತ್ತದೆ. 
ಏಕೆಂದರೆ ಹೇಗೆ ಇಬ್ಬರು ವಿದ್ಯಾವಂತರ ಶಬ್ದ ಸಂಗ್ರಹಗಳಲ್ಲಿ ವ್ಯತ್ಕಾಸವಿರುತ್ತದೆಯೋ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೮೯೭ * 


ರಸಗ್ರಹಣಶಕ್ತಿಯಲ್ಲಿ ವ್ಯತ್ಯಾಸವಿರುತ್ತದೆಯೋ ಹಾಗೆ ಅವಿದ್ಯಾವ೦ತರಲ್ಲೂ ಅ೦ತರವಿರುತ್ತದೆ. 
ಈ ಎರಡುವರ್ಗಗಳಲ್ಲಿಯೂ ಶಬ್ದಾದ್ಯರ್ಥಗ್ರಹಣ ಶಕ್ತಿಯಲ್ಲಿಂದು ನೂರಾರು ಮಟ್ಟಗಳಿವೆ. 
ಕನ್ನಡವು ಒಂದನೆಯ ಇಯತ್ತೆಯಿಂದ ಎಂ.ಎ.ವರೆಗೆ ಇರುವಂತೆ ಅಥವಾ ಒಂದೇ 
ಒಂದು ಭಾಷೆಯನ್ನು ಸಾಕಷ್ಟು ಚೆನ್ನಾಗಿ ಅಭ್ಯಸಿಸಿದವರಿಗೂ ಒಂದಕ್ಕಿಂತ ಹೆಚ್ಚು ಪರಸ್ಪರ 
ಸಂಬ೦ಧಯುಕ್ತವಾದ ಭಾಷೆಗಳನ್ನು ಅಭ್ಯಾಸಮಾಡಿದವರಿಗೂ ಗ್ರಹಣಶಕ್ತಿಯಲ್ಲಿ ಬಹಳ 
ಅಂತರವಿರುತ್ತದೆ. ಪಂಪನು ಕನ್ನಡಕ್ಕೆ ಹೇಗೆ ಒಬ್ಬನೋ ಷೇಕ್ಟ್‌ಪಿಯರನು ಇಂಗ್ಲೀಷಿಗೆ 
ಒಬ್ಬನೇ. ಹಾಗೇ ೫೦೦ ರಿಂದ ೫೦,೦೦೦ ಪದಗಳವರೆಗೆ ಒಂದು ಭಾಷೆಯನ್ನು 
ಕಲಿತವರಲ್ಲಿ ಶಬ್ದಾರ್ಥಜ್ಞಾನಿಗಳಿರಬಹುದು. ಅವತಾರಪುರುಷರು ಹೇಗೆ ವಿರಳರೋ 
ಹಾಗೇ ಪಂಡಿತಕವಿಗಳೂ ವಿರಳರು. ಗಮಕಿಗಳು ಅವರ ಕಾವ್ಯಗಳನ್ನು ಎ೦ದಿನಿಂದಲೂ 
ರಸಿಕರಿಗೆ ಮನಂಬುಗುವಂತೆ ವಿವರಿಸುತ್ತ ಬಂದಿದ್ದಾರೆ. ಭಾರತಕ್ಕೆ ಇಂದಿನ ಯಾವ 
ಆಡುಮಾತಿನ ಭಾಷೆಯಲ್ಲಿ ರಚಿತವಾದ ಕೃತಿಯಿ೦ದಲೂ ಜಾಗತಿಕ ಬಹುಮಾನ, ಗೌರವ 
ಬಂದಿಲ್ಲ ದಿ. ರವೀಂದ್ರನಾಥರ ಬ೦ಗಾಳಿಯ ಗೀತಾ೦ಜಲಿಯನ್ನು ಬಿಟ್ಟು. ಹಾಗೇ ಸಂಸ್ಕೃತದ 
ಮಹಾಕವಿ, ಮಹಾನಾಟಕಕಾರ, ಮಹಾತತ್ವಜ್ಞಾನಿಗಳಿ೦ದ ಬ೦ದಷ್ಟು ಜಾಗತಿಕ ಕೀರ್ತಿ 
ಭಾರತಕ್ಕೆ ಈವರೆಗೆ ಬಂದಿಲ್ಲ. ಹಾಗೇ ಕರ್ಣಾಟಕಕ್ಕೆ ಕೀರ್ತಿ ತ೦ದದ್ದು ಪಂಪ, ಹರಿಹರ, 
ರಾಘವಾಂಕ, ಕುಮಾರವ್ಯಾಸರ ಪ್ರೌಢಕನ್ನಡವಲ್ಲದೆ ಒನಕೆವಾಡುಗಳಲ್ಲ. ಪದಕ್ಷಿಷ್ಟತೆ ಕ್ರಿಷ್ಣತೆಯೇ 
ಅಲ್ಲ; ಭಾವಕ್ಷಿಷ್ಣತೆಯೇ ನಿಜವಾದ ಶಿಷ್ಟತೆ. ಗೊ೦ದಲ, ಸಂಕೀರ್ಣತೆ. 


ಡಿ 


* ೮೯೮ 


ಅನುಬಂಧ 


ಅನ್ಯಭಾಷಾ ಸಾಹಿತ್ಯಗಳಿಗೆ ಸಂಬಂಧಿಸಿದ ವಿಮರ್ಶೆಯಲ್ಲಿ ಸಂಸ್ಕೃತವನ್ನೇ 
ಪ್ರತ್ಯೇಕವಾಗಿರಿಸುವುದು ತಪ್ಪಾಗಲಾರದು. ನಮ್ಮ ಸಾಹಿತ್ಯದ ಆರಂಭ ಕಾಲದಿಂದಲೂ 
ಸಂಸ್ಕೃತವು ಪ್ರೇರಣೆಯನ್ನು ಒದಗಿಸಿಕೊಡುತ್ತ ಬಂದಿದೆ. ಸಂಸ್ಕೃತದೊ೦ದಿಗಿನ ನಮ್ಮ 
ಸಂಬಂಧ ಬರಿಯ ಸಾಹಿತ್ಯಕ್ಕೆ ಸ೦ಬಂಧಿಸಿದ್ದಾಗಿರದೆ ನಮ್ಮ ವೈಚಾರಿಕ, ಸಾಂಸ್ಕೃತಿಕ, 
ಸಾಮಾಜಿಕ ಜೀವನಕ್ಕೂ ಕೂಡಿದ್ದಾಗಿದೆ. ಕಾಳಿದಾಸನನ್ನು ಮೆಚ್ಚದ, ಅವನ ಆದರ್ಶವನ್ನು 
ಹೊಂದದ ನಮ್ಮ ಲೇಖಕ ಯಾರಿದ್ದಾನೆ? ಹೊಸಬೆಳಗಿಗೆ ಮೊದಲು ನಮ್ಮ ಕಾವ್ಯಮೀಮಾಂಸೆ 
ಏನಾದರೂ ಇದ್ದರೆ ಅದು ಸಂಸ್ಕೃತ ಅಲಂಕಾರ ಗಂಥಗಳದ್ದಲ್ಲದೆ ಇನ್ನಾವುದರದು? 


-ಡಾ. ಹಾ. ಮಾ. ನಾಯಕ 


ಕ್ರಿ.ಶ ೧೯೫೬ರಲ್ಲಿ ಕಡವ ಶ೦ಭುಶರ್ಮನು ಅಶ್ವಘೋಷ ಕವಿ ರಚಿಸಿದ್ದ ಸಂಸ್ಕೃತದ 
*ಸೌಂದರನಂದ'' ಎಂಬ ಮಹಾಕಾವ್ಯವನ್ನು ಕನ್ನಡಕ್ಕೆ ಛಂದೋಬದ್ಧವಾಗಿ 
ಭಾಷಾ೦ತರಿಸಿದನು. ಅದರ ಮುನ್ನುಡಿಯಲ್ಲಿ “ಇದರಲ್ಲಿ ಮೂಲಪದ್ಯದ ಪ್ರತಿ ಶಬ್ದ- 
ವಿಭಕ್ತಿಗಳ ಅನುವಾದ ಕ್ರಮವು ಅನುಸರಿಸಲ್ಪಟ್ಟದೆ. ಸಂಸ್ಕೃತ ಭಾಷೆಯಂತೆ ಬಿಗುವಾದ 
ಹಳಗನ್ನಡ ವ್ಯಾಕರಣಬದ್ಧ ಭಾಷೆ ಬಳಸಲ್ಪಟ್ಟಿದೆ. ೪, ೧೦, ೧೩, ೧೫ ನೆಯ ಸರ್ಗಗಳು 

ಮಾತ್ರ ನಡುಗನ್ನಡ ಭಾಷೆಯಲ್ಲಿವೆ.” 
-ಕಡವ ಶಂಭುಶರ್ಮ 


ಕನ್ನಡದಲ್ಲಿಯೇ ಉಪಲಬ್ಬವಿದ್ದ ಗ್ರಂಥಗಳಲ್ಲಿ ಮೊದಲನೆಯದಾದ ಕವಿರಾಜ 
ಮಾರ್ಗವೆಂಬ ಗ್ರಂಥವು... ದಂಡಿ ಕಾವ್ಯಾದರ್ಶಕ್ಕೆ ಖುಣಿಯಾಗಿದೆ... ೧೫೦ನೆಯ 
ಪರಿಚ್ಛೇದದಲ್ಲಿ... ನೃಪತುಂಗನು... ಭಾಮಹನನ್ನು ಬಹುಕಡೆಗೆ ಅನುಸರಿಸಿರುವನು. ಅವರ 
ಅಂಧಾನುಕರುಣೆ ಮಾಡಿಲ್ಲ. ಸಂಸ್ಕೃತ ಲಾಕ್ಷಣಿಕರಿಗೆ ಗೊತ್ತಿಲ್ಲದ ಕಾರಕಾದಿ ದೋಷಗಳನ್ನು 
ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿ ಹೆಚ್ಚಿನ ವಿಷಯವನ್ನು ಹೇಳಿರುವನು... ಕನ್ನಡ 
ಕಾವ್ಯಾಲಂಕಾರಶಾಸ್ತ್ರವು ಸಂಸ್ಕೃತ ಗಂಥಗಳನ್ನೇ ಆಧರಿಸಿ ರಚಿತವಾಗಿದೆ. ಆದರೂ 


ಶಿ ಮಿ 
ಸಂಸ್ಕೃತದಲ್ಲಿಲ್ಲದ ಹಲವು ವಿಷಯಗಳು ಅವುಗಳಲ್ಲಿ ಬಂದಿವೆ. 


ಕನ್ನಡದಲ್ಲಿಯ ಹಾಡುಗಬ್ಬಗಳಲ್ಲಿ... ಹ್ರಸ್ವದೀರ್ಫೊೋಚ್ಚಾರ ತಾಳಕ್ಕನು ಸರಿಸಿಯಿರಬೇಕು... 
ಕ್ರಿಶ. ೧೦ನೆಯ ಶತಮಾನದ ಸುಮಾರಿಗೆ ಈ ದೇಶೀಯ ವೃತ್ತ ಮತ್ತು ಗಣಗಳನ್ನು 


ಜಯಕೀರ್ತಿಯು ಸಂಸ್ಕೃತದಲ್ಲಿ ಬರೆದಿರುವುದು ಆಗ ಇದ್ದ ಕನ್ನಡದ ಪ್ರಭಾವವನ್ನು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ರ * 


ವ್‌ 


ಸ್ಪಷ್ಟಪಡಿಸುವದು... ಕನ್ನಡ ಗ್ರಾಂಥಿಕ ಭಾಷೆಯ ಬೆಳವಣಿಗೆಗೆ ಸಂಸ್ಕೃತವು ಸಹಾಯ 
ಮಾಡಿದಂತೆ ಪ್ರಾಕೃತ ಮತ್ತು ಅಪಭ್ರಂಶ ಭಾಷೆಗಳಲ್ಲಿರುವ ಜೈನ ಸಾಹಿತ್ಯದ ಕಥಾವಸ್ತುಗಳನ್ನು 
ಪಧಾ ನವಾಗಿಟ್ಟುಕೊಂಡು ನ್ನ ಡದಲ್ಲಿ ಮಹಾಕಾವ್ಯಗಳನ್ನು "ಕನ್ನಡ ಕವಿಗಳು) ರಚಿಸಿದರು. 


-ಡಾ. ಶಿ.ಜಚೆ. ನಂದೀಮಠ 


ಕವಿರಾಜಮಾರ್ಗವು ರಚಿತವಾಗುವ ವೇಳೆಗೆ ಸಂಸ್ಕೃತದಲ್ಲಿ ಭಾಮಹ, ದಂಡಿ, 
ವಾಮನ, ಉದ್ಭಟ-ಇವರ ಗ್ರಂಥಗಳು ನಿಃಸ೦ದೇಹವಾಗಿ ಪ್ರಚುರವಾಗಿದ್ದವು... 
ಕವಿರಾಜಮಾರ್ಗದ ಕರ್ತೃವೇ ಬಹುಶಃ ಕನ್ನಡದಲ್ಲಿ “ಚಂಪುವಿನ ಆದ್ಯಪ್ರವರ್ತಕ''ನೆಂದೂ 
ಹೇಳಬೇಕಾಗಬಹುದು... ಕನ್ನಡ ಲಕ್ಷಣ ಗ್ರಂಥಗಳಲ್ಲಿ ಉಕ್ತವಾಗಿರುವ ವಿಷಯಗಳ ಎಲ್ಲ 
ಮೂಲರೇಖೆಗಳೂ ಬಲುಮಟ್ಟಿಗೆ ಎಲ್ಲ ವಿವರಗಳೂ ಸಂಸ್ಕೃತದಿಂದಲೇ ಬ೦ದವು... 
ನಮ್ಮದೇಶದಲ್ಲಿ ಹಿಂದೆ ಎಲ್ಲ ಶಾಸ್ತ್ರಗಳಿಗೂ ಸಂಸ್ಕ ಶವೇ ನೆಲೆವೀಡಾಗಿದ್ದ ಕಾರಣ. ಲಕ್ಷಣ 
ಗ್ರಂಥಗಳನ್ನು ಕನ್ನಡದಲ್ಲಿ "ಓದಿಕೌಂಡು ವಿಷಯ ಗ್ರಹಣ ಮಾಡಬೇಕಾದ ಅವಶ್ಯಕತೆ 
ವಿದ್ಯಾವಂತರಿಗೆ ಸಾಮಾನ್ಯವಾಗಿ ಇರುತ್ತಿರಲಿಲ್ಲ. 


ಪ್ರೊ. ತೀ. ನಂ. ಶ್ರೀಕಂಠಯ್ಯ 


ಬೇಂದ್ರೆಯವರ ಈಚಿನ ಕಾವ್ಯವನ್ನು ಆಸ್ವಾದಿಸಲು ನಮ್ಮ ಶಾಸ್ತ್ರಮರಾಣಗಳ, 
ವೇದ-ಉಪನಿಷತ್ತುಗಳ ಇತರ ತತ್ವಶಾಸ್ತ್ರಗಳ ಪರಿಚಯ ಅಗತ್ಯ ದಣಿವಿಲ್ಲದೆ ಬೆಟ್ಟ 
ಹತ್ತುವುದು ಸಾಧ್ಯವಿಲ್ಲ. ಅವರ ಹಳೆಯ. ಕವಿತೆಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿರುವವರಿಗೆ. 
ಅವರ ಈಚಿನ *ತೆಗಳಲ್ಲೂ ಅದೇ ಜಾರ್ಜ. ಕೇಳಿಸುತ್ತದೆ. ಹಳೆಯ ಲೇಖಕರು 
ಹೊಸಲೇಖಕರನ್ನು ಅಧ್ಯಯನ ಮಾಡದೆ ತಿರಸ್ತ ಸುತ್ತಿದ್ದಾರೆ. ಎಂದು ಟೀಕಿಸುವವರು 
ಮೊದಲು ಹಳೇ ಲೇಖಕರನ್ನು ಅಭ್ಯಾಸ ತಗೆ ಉಂ ಹಳಬರು ಹೊಸಬರನ್ನು 
ಓದದಿದ್ದರೆ ಏನೂ ನಷ್ಟವಿಲ್ಲ. ಆದರೆ ಹೊಸಬರು ಮಾತ್ರ ಹಳೆಯವರನ್ನು ಅಭ್ಯಾಸ. 
ಮಾಡದಿದ್ದರೆ, ಅವರ ವಿಶ್ಲೇಷಣೆ, ಮರುಪರಿಚಯ ಇವುಗಳಲ್ಲಿ ತೊಡಗದಿದ್ದರೆ ಸಾಹಿತ್ಯಕ್ಕೆ 
ದೊಡ್ಡ ನಷ್ಟ ಸಂಭವಿಸುತ್ತದೆ. ಏಕೆಂದರೆ ಇದರಿ೦ದ ಪರ೦ಪರೆಯೇ ಕಡಿದು ಹೋಗುತ್ತದೆ. 
ಪರಂಪರೆಯನ್ನು ಕಳೆದುಕೊಂಡ ಸಾಹಿತ್ಯ ಕೇವಲ ಕು೦ಡದ ಗಿಡವಾಗಿ ಬೆಳೆಯುತ್ತದೆ. 


-ಸು.ರಂಗಸ್ಥಾಮಿ 


'1'10 800055 ೦೩೦೦[111128 ೩ ೦10/೩! ೦೦11010 15 8೦೫೦117೦ 0] 110 11011106 
೩೦11೦೦5 01 ೩1 11161110081. 711050 ೩7೦1೦0/0೦5 ೫೯೦ 1116601 111 1110 ಲಿಂ110010 
1]13001501005 ೦81/0 110171]/ 0080 11101110081, 1! 15 0೦೩೫50 ೦8111050 ೩೦0೦೧7೦5 
10781 ೦೮111೩1 2೩/೦175 01/107 1017 ೦110 81000 10 ೩7೦/70೦[ 87000 01176117100೩15, 
'1110 01871111005 ೦೦01೦015 01 (050 ೫೫೦0೦೧70೦5 101 1/10 170 0೦೦೧501005 01800 
೩76 0೦! ೦೦೦511೮ 11111110100 ೦1 (70 080 17 ೩0 111100100011010 11811107 


-೫೦೧“ಶ್ರೀ ಅರವಿ೦ದಾವಲೋಕನ” 


* ೯೦೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಂಸ್ಕೃತದ ಈ ಸ್ವೀಕರಣಗಳು ಕನ್ನಡ ಶಬ್ದಕೋಶದ ಬಹು ಪ್ರಧಾನ ಭಾಗಗಳಾಗಿವೆ. 
ಅವುಗಳಿಲ್ಲದೆ ಕನ್ನಡವು ಉನ್ನತ ಭಾವಗಳನ್ನಾಗಲಿ ಉದಾತ್ತ ಅಭಿಪ್ರಾಯಗಳನ್ನಾಗಲಿ 
ಅಭಿವ್ಯಕ್ತ ಮಾಡಲಾರದು. 


-ಡಾ. ಎಂ. ಚಿದಾನಂದಮೂರ್ತಿ 


ಇಂಥ (ಸಂಸ್ಕೃತದಲ್ಲಿರುವಂಥ) ಸಾಹಿತ್ಯದ ಬೆಂಬಲವು ಕನ್ನಡಕ್ಕೆ ಮೊದಲಿನಿಂದ 
ಇತ್ತು. ಈ ತಳಹದಿಯ ಮೇಲೆಯೇ ಕರ್ಣಾಟಕದಲ್ಲಿ ಕಾರ್ಯವು ಪ್ರಾರಂಭವಾಯಿತು. 
ಇದಲ್ಲದೆ ಸಂಸ್ಕೃತದಲ್ಲಿ ಗ್ರಂಥಗಳನ್ನು ಬರೆದ ಅನೇಕ ಆಚಾರ್ಯರು ಕರ್ಣಾಟಕದವರು 
ಶಂಕರಾಚಾರ್ಯ, ಮಧ್ವಾಚಾರ್ಯ, ವಿದ್ಯಾರಣ್ಯ ಇಂಥ ಮಹನೀಯರನ್ನು ಆರ್ಯಾವರ್ತದ 
ಉದ್ಭಾರಕ್ಕಾಗಿ ದಯಪಾಲಿಸಿದ ಕರ್ಣಾಟಕಮಾತೆಯು ಎಂಥ ಉಚ್ಚ ಸಂಸ್ಕೃತಿಯ 


ತಾಯ್ನಾಡಾಗಿರಬೇಡ? 
ಇಡಾ. ವಿ. ಕೃ, ಗೋಕಾಕ 


ಕವಿ ವರ್ತಮಾನ ವಾತಾವರಣದಲ್ಲಿ ಬಾಳಬೇಕಾಗಿರುವುದರಿಂದ ಶೈಲಿ, ಶಬ್ದ 
ನಡಗೆ ಬೆಡಗುಗಳಲ್ಲಿ ಮಾತ್ರ ಲೋಕ ಶರಣ್ಯನಾಗಿ, ತನ್ನ ಆತ್ಮಕ್ಕೆ ವಂಚನೆಯನ್ನು ಮಾಡಿಕೊಳ್ಳದೆ 
ತನ್ನ ಕರ್ಮದಿಂದ ತನಗೆ ಸುಖ ಲಭಿಸಲೆಂದು ಬಯಸಿ ರಸ ಶರಣ್ಯನಾಗಿ ತನ್ನ 
ಕಾವ್ಯವನ್ನು ನಿರ್ಮಿಸಿದ ಪಕ್ಷದಲ್ಲಿ ಕೃತಾರ್ಥನಾಗುತ್ತಾನೆ. ಹಾಗಲ್ಲದೆ ಭಾವಗಳ 
ವಿಷಯದಲ್ಲಿಯೂ ಈತ ಪ್ರವರ್ತಮಾನಕ್ಕೆ ವಶ್ಶನಾದರೆ ಆತನ ಕೃತಿ ರಸಪ್ರದವಾಗುವುದು 
ಕಷ್ಟ ಆದುದರಿಂದ ಕವಿಗಳು ಕ್ರಾಂತದರ್ಶಿಗಳು ಆದದ್ದನ್ನು ಕಾಣತಕ್ಕವರು ಎಂದು 
ನಮ್ಮ ಹಿ೦ದಿನವರು ಹೇಳುತ್ತಿದ್ದುದು. ಇದನ್ನೇ ಇನ್ನೊಂದು ತೆರದಲ್ಲಿ ಹೇಳಬಹುದಾದರೆ, 
ಅದ್ಯತನ ವಿಮುಕ್ತಿಯನ್ನು ತಾವಿಚ್ಛಿಸಿದಂದು ಪಡೆಯುವಂಥವರು ಕವಿಗಳಾಗುವುದಕ್ಕೆ 
ಅರ್ಹರು ಎಂದೆನ್ನಬಹುದು. 


-ಪ್ರೊ. ಎಂ. ಗೋಪಾಲಕೃಷ್ಣ ಅಡಿಗ 
ಣ 


ಪೂರ್ವಾನುಭವವನ್ನೇ ಸ್ಮರಣೆಯಿಂದ ಪುನರನುಭೂತಿಗೆ ತಂದುಕೊಂಡು ಭಾವ- 
ರಸಾಸ್ಟಾದನ ಮಾಡುವ ಕಾವ್ಯಕೃತಿ ಒ೦ದು ಬಗೆಯದು. ಅನನುಭೂತವಾದ ಭಾವಗಳನ್ನು 
ಅನುಭವಕ್ಕೆ ಎಟಕುವಂತೆ ಶಬ್ದಶಕ್ತಿ ಸಾಮರ್ಥ್ಯದಿಂದ ಜೀವನ ಬೇರೆ ಭೂಮಿಕೆಗೆ ಎತ್ತುವದು 
ಇನ್ನೊಂದು ಬಗೆಯ ಕಾವ್ಯಕೃತಿ... ಅನುಭವ ಎಷ್ಟೇ ವಿಶಿಷ್ಟ ಸ್ವರೂಪದ್ದಾಗಿದ್ದರೂ ಅದರ 
ಸಾಹಿತ್ಯೀಕರಣವಾದೊಡನೆ ಅದರ ಸಾಮಾನ್ಯೀಕರಣವೂ ಆಗುತ್ತದೆ-ಅ೦ದರೆ- 
ಅಸಾಮಾನ್ಯವನ್ನು ಸಾಮಾನ್ಯಕ್ಕೆ ತಂದು ಮುಟ್ಟಿಸುವ ಕಾರ್ಯವೂ ಸಾಮಾನ್ಯವನು 


ಬ 
ಅಸಾಮಾನ್ಯತೆಗೆ ಎತ್ತುವ ಕಾರ್ಯವೂ ಸಾಹಿತ್ಯ ಮುಖೇನ ಯಾವಾಗಲೂ ನಡೆದಿರುತ್ತದೆ. 


-ಡಾ. ಡಿ.ಆರ್‌. ಬೇಂದ್ರೆ 


ಆಧುನಿಕ ಕಾವ್ಯವು- ಅಲ್ಲ, ಯಾವುದೇ ವಿಶಿಷ್ಟ ಉತ್ತಮ, ದುರೂಹವಾದ ಕ್ರಿಷ್ಟ 
ಕವಿತೆಯು-ವಿಮರ್ಶಾವಿಚಕ್ಷಣನೊಬ್ಬನ ಮಧ್ಯಸ್ಥಿಕೆಯಿಲ್ಲದಿದ್ದರೆ ಅವನ ವ್ಯಾಖ್ಯಾನ, ಭಾಷ್ಯ, 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೦೧ * 


ಮೀಮಾಂಸೆ ಸಿಗದಿದ್ದರೆ, ಓದುಗರ ಪಾಲಿಗೆ ಒಡೆಯದ ಒಗಟಾಗಿಯೇ ಉಳಿಯುತ್ತದೆ. 
ಪ್ರಾಚೀನ ಲಿಪಿಯನ್ನು ಅರ್ಥಮಾಡಿ ಹೇಳುವ ತಜ್ಞನಂತೆ ಇಂದು ವಿಮರ್ಶಕನು 
ಕವಿಯ ಇಂಗಿತವನ್ನು, ಅವನ ಕಾವ್ಯಕುಸುಮದಲ್ಲಿ ಹುದುಗಿದ “ನಾಳಿನ ಹಣ್ಣಿನ 
ರುಚಿ”ಯನ್ನು ಸಹೃದಯನಿಗೆ, ರಸಿಕನಿಗೆ ತೆರೆದು ತೋರಿಸಿ ತಿಳಿಸಿ ಹೇಳುವ “ಗ೦ಧವಹ''ನ 
ಕೈಕೊಳ್ಳಲೇಬೇಕಾಗುತ್ತದೆ. ಏಕೆಂದರೆ ಇತ್ತೀಚೆಗೆ ಕಾವ್ಯವು ಒ೦ದು ಕವಿಯ ಕರಪಲ್ಲವಿಯಂತೆ 
ತೀರ ವೈಯಕ್ತಿಕ ಭಾಷೆಯಾಗಿ ಬಿಟ್ಟದೆ. 


-ಗೌರೀಶ ಕಾಯ್ಕಿಣಿ 


ಕುವೆ೦ಪು ಅವರು ಕಾವ್ಯ ಮೀಮಾಂಸೆಯ ತತ್ವ ಪ್ರತಿಪಾದನೆಗಾಗಿಯೇ ಬರೆದಿರುವ 
ಪ್ರಬ೦ಧಗಳು ಹತ್ತಾರು ಮಾತ್ರ. ಆದರೆ ಅವರ ತತ್ವಪ್ರತಿಪಾದನೆಗೆ ಅವರು ಬರೆದಿರುವ 
ಸಾಹಿತ್ಯವೆಲ್ಲ ನಿದರ್ಶನವೇ ಎ೦ದರೂ ಸಲ್ಲುತ್ತದೆ. ತಮ್ಮ ಸಾಹಿತ್ಯರಚನೆಯ ನಿದರ್ಶನದಿಂದಲೇ 
ತತ್ವವನ್ನು ಪ್ರತಿಷ್ಠಾಪಿಸಲು ಹೊರಡದೆ- ಇದರಲ್ಲಿ ನಾನಾರೀತಿಯ ಆರೋಪಗಳಿಗೆ 
ಎಡೆಯುಂಟು- ಸರ್ವಸಮ್ಮತವಾದ ಪ್ರಾಚೀನ ಸಾಹಿತ್ಯದಿ೦ದಲೇ ತಮ್ಮ ಸಿದ್ಧಾಂತಗಳಿಗೆ 
ದೃಷ್ಟಾಂತಗಳನ್ನು ಒದಗಿಸಿ ಉಪಪಾದಿಸಿರುವುದು ಕುವೆ೦ಂಪು ಅವರ ಅದ್ವಿತೀಯ 
ವೈಶಿಷ್ಟ್ಯವೆನ್ನಬಹುದು. ಪಂಪ, ರಾಘವಾಂಕ, ಕುಮಾರವ್ಯಾಸರಂತಹ ಕನ್ನಡ ಮಹಾಕವಿಗಳ 
ಪ್ರಯೋಗಗಳಂತೆ ವಾಲ್ಯೀಕಿ, ಕಾಳಿದಾಸಾದಿ ಸಂಸ್ಕೃತ ಮಹಾಕವಿಗಳ ಪ್ರಬ೦ಧಗಳೂ 
ಕುವೆ೦ಪು ಅವರ ಕಾವ್ಯಮೀಮಾಂಸೆಯ ಸಾರ್ಥಕ್ಕವನ್ನು ಬೆಳಗುವ ನಿದರ್ಶನಗಳಾಗುತ್ತವೆ. 


-ಡಾ. ಕೆ. ಕೃಷ್ಣಮೂರ್ತಿ 

ಸಂಸ್ಕೃತ ಭಾಷೆಯ ವೈದಗ್ಹ್ಯ ಗುಣಧರ್ಮ, ಸಂಪತ್ತು. ಭಾಷಾಮರ್ಯಾದೆಯ 

ಒಳಗುಟ್ಟುಗಳನ್ನು ಅರ್ಥಮಾಡಿಕೊ೦ಡವರು ಕುವೆಂಪು. ಕೆಲವು ಉದಾಹರಣೆಗಳಿಂದ 
ಮೇಲೆ ಹೇಳಿದ ಅಂಶಗಳನ್ನು ಅರಿಯಬಹುದು. 


ಸ್ವಪ್ನ ಕಾಮಿನಿ, ಮಧೂನ್ಮಾದಿನಿ, ರಸಹ್ಹಾದಿನಿ, ಭರತಭೋಧಿನಿ, ಕಲೋನ್ಮಾದಿನಿ, 
ರಸಹ್ರಾದಿನಿ, ಚಿರವನವಾಸಿನಿ, ಸುಮನಸಸಂಗಿನಿ, ವಿಶ್ವದೇಹಿನಿ, ಸ್ಪರ್ಣಸ್ವಪ್ನರಂಗಿನಿ, 
ಭಾವನಾಂಗಿನಿ, ಅ೦ತರ್ಯಾಮಿನಿ, ಯತ ಅಧಿಕಾರಿಣಿ, ಪ್ರೇಮೋನ್ಮಾದಿನಿ, ಮೃತ್ಯುಮಾಧುರಿ, 
ಅರೂಪಸುಂದರಿ, ರಸಯೋಗಿನಿ, ಆತ್ಮಾಹ್ಲಾದಕಾರಿಣಿ, ಆತ್ಮೋದ್ಧಾರ ಕಾರಿಣಿ, ಫಣಿರಮಣಿ, 
ಸುರತರಂಗಿಣಿ, ಕಲ್ಲೋಲಿನಿ, ನಿರಂತರ ಕ್ರಾಂತದರ್ಶಿನಿ, ಯತ ದರ್ಶಿನೀ, ಚುತಚಿನ್ಮಯೀ, 
ಭೋಗಿನಿ. ಕಠೋರ ಕೋಮಲೆ, ನೀಲಿಮಾದಿಗ೦ಬರೆ, ಸಾಗರಾ೦ಬರೆ, ಶರಧಿಶರೀರೆ, 
ಗಿರಿವನವದನೆ, ಗಗನಾ೦ಬರೆ, ನಯನ ಸರೋವರ, ಮೇಘತಿಲೋತ್ತಮೆ, ಸಲಿಲತಿಲೋತ್ತಮೆ, 
ಲೋಕಾಂತರವಿಹಾರೆ, ಅಮೃತಾಹಾರೆ, ರಕ್ತತರ್ಪಣತೃಪ್ತೆ, ದಿವ್ಯಸಾಮಾನ್ಯೆ, ಕ್ರತುದೀಕ್ಷಿತೆ, 
ಬ್ರಹ್ಮಹೃದಯ ಸದ್ಮೆ ಮನೋನ್ಮಾದಿನಿ. 


-ಎಚ್‌. ಎಸ್‌. ಸುಜಾತ 


* ೯೦೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಹೋಮರನ ಎರಡು ಮುಹಾಕಾವ್ಯಗಳೊಂದಿಗೆ ಕುವೆ೦ಂಪು ಅವರ 
“ರಾಮಾಯಣದರ್ಶನ'ವನ್ನು ಹೋಲಿಸುವಾಗ ಈ ಅಂಶಗಳನ್ನು ನೆನಪಿಡಬೇಕು. ಕುವೆ೦ಪು 
ಅವರ ಹಿಂದೆ ಭಾರತದಲ್ಲಿನ ಮಹಾಕಾವ್ಯಪರಂಪರೆ ಇದೆ, ಜಗತ್ತಿನ ಮಹಾಕಾವ್ಯಗಳ 
ಶ್ರೀಮ೦ತ ಜಗತ್ತಿದೆ, ವೇದಕಾಲದ ಖುಷಿಗಳಿಂದ ಅರವಿಂ೦ದರವರೆಗೆ ಭಾರತದ ತತ್ವಜ್ಞಾನಿಗಳು 
ಅನುಗ್ರಹಿಸಿದ ಚಿ೦ತನೆಯ ಗಣಿ ಇದೆ. ಹೋಮರ್‌ ತನ್ನ ಕಾಲದ ನೂರಾರು ಪೌರಾಣಿಕ 
ಕಥೆಗಳಿಗೆ ಕೈಚಾಚಿ ಅವನ್ನು ಬಳಸಿಕೊಂಡ. ಕುವೆಂಪುವಿಗೆ ರಾಮಾಯಣದ ಕರ್ತೃ 


ವಾಲ್ಮೀಕಿ ಗುರು. 
-ಎಲ್‌. ಎಸ್‌. ಶೇಷಗಿರಿರಾವ್‌ 


ದೇವಭಾಷೆಯಾಗಿ ಸಂಸ್ಕ ಸ್ಮೃತವು ಇದ್ದ ಸ್ಥಿತಿಯಲ್ಲೇ ಸಾಗಿ ಬಂದಿರುವುದಿಲ್ಲ. 
ವೇದಖಚಜೆಯಲ್ಲಿ ಸಂಸ್ಕೃತ ಭಾಷೆಯೇ ಬೇರೆ, ಪಾಣಿನಿಯ ವ್ಯಾಕರಣದ ಸಂಸ್ಕೃತ 
ಭಾಷೆಯೇ ಬೇರೆ, ಲೌಕಿಕ ಸಂಸ್ಕೃತವೇ ಬೇರೆ. ಇನ್ನಿತರ ಭಾಷೆಗಳಂತೆ ಸಂಸ್ಕೃತ ಭಾಷೆಯೂ 
ಪರಿವರ್ತನ ಹೊಂದುತ್ತಲೇ ಬಂದಿದೆ... ಸಂಸ್ಕೃತವು ವ್ಯಾವಹಾರಿಕ, ರಾಜಕೀಯ ಮತ್ತು 
ಸಾಹಿತ್ಯಿಕ ಭಾಷೆಯಾಗಿ ಪ್ರಚಾರದಲ್ಲಿದ್ದಿತು... ಸಂಸ್ಕೃತವು ಇಂದು ಧಾರ್ಮಿಕ ಐಕ್ಕವನ್ನು 
ಕಾಯ್ದುಕೊಂಡು ಬರುವ ಒ೦ದೇ ಒಂದು ಭಾಷೆಯಾಗಿದೆ... ಸಂಸ್ಕೃತವು ಮೃತಭಾಷೆಯಲ್ಲ. 
ಜೀವಂತ ಭಾಷೆ, ಕ್ರಿಪೂ. ೩೦೦೦ ವರ್ಷಗಳಿ೦ದ ಇಂದಿನವರೆಗೆ ಭಾರತದಲ್ಲಿ ನಡೆದು 


ಬ೦ದ ಭಾಷೆ. 
-ಪ್ರ. ಗೋ. ಕುಲಕರಣಿ 
ಹೀಗೆ ಹಳಗನ್ನಡದಲ್ಲಿರುವ ಅಲಂಕಾರ ಗಂಥಗಳೆಲ್ಲಾ ಸಂಸ್ಕೃತ ಗಂಥಗಳನ್ನು ಅನುಸರಿಸಿ 
ಬರೆಯಲ್ಪಟ್ಟವು. ಕನ್ನಡ ಅಲಂಕಾರಿಕರು ಪ್ರಾಯಶಃ ತಮ್ಮ ಗ್ರಂಥಗಳಲ್ಲಿ ಯಾವ 
ಹೊಸಸ೦ಗತಿಯನ್ನು ಎತ್ತಿಯಾಗಲಿ, ವಿಚಾರಮಾಡಿಯಾಗಲಿ ಹೇಳಿಲ್ಲ. 


-ಡಾ. ಎ.ಆರ್‌. ಕೃಷ್ಣಶಾಸ್ತಿಗಳು ಮತ್ತು ಕ್ರ ವರದಾಚಾರ್ಯರು. 


ಸ್ವಪರಂಪರೆಯನ್ನು ಅವಲಂಬಿಸದ ಬೆಳೆವಣಿಗೆ ಸಹಜವಾಗದು, ಸುಷ್ಠುವಾಗದು. 
ಅಂತೆಯೇ ಲಲಿತ ಕಲಾಶಾಸ್ತ್ರದ ನಮ್ಮ ಪೂರ್ವಪರಂಪರೆಯನ್ನು ತಿಳಿದಲ್ಲದೆ ನಮಗೆ 
ಇಂದು ಅಗತ್ಯವಾದ ನೂತನಕಲಾಶಾಸ ಸ್ತ್ರ ಸಹಜ ಅರಳಿದಂತೆ, ಹುಟ್ಟ ಬೆಳೆಯಲಾರದು. 
ನಾಟ್ಯಕಲೆಯ ವಿಷಯವನ್ನು ತೆಗೆದುಕೂಂಡರೂ ಅಷ್ಟೆ; ನಮ್ಮಲ್ಲಿ ಈ ಶತಮಾನದ 
ಚ ನಾಟ್ಯಶಾಸ್ತ್ರ ಹುಟ್ಟಿ ಬೆಳೆಯ ಬೇಕಾದರೆ ಮೊದಲಿಗೆ" ನಮ್ಮ ಭಾರತೀಯ 
ನಾಟ್ಯಶಾಸ್ತ್ರದ ಪರಂಪರೆ ಸ ಪ್ಹವಾಗಿ ತಿಳಿಯಬೇಕು. ಅದಕ್ಕೆ ಮುಖ್ಯವಾಗಿ ಸಂಸ್ಕೃತದಲ್ಲಿರುವ 
ನಾಟ್ಯವಿಷಯಕ ಗಂಥಗಳಲ್ಲವೂ ಪ್ರಾದೇಶಿಕ ಭಾಷೆಗಳಲ್ಲಿ ಅನುವಾದವಾಗಬೇಕು. 


-ಕೆ.ವಿ.ಸುಬ್ಬಣ್ಣ 
ಮತ್ತೂ ಹೆಚ್ಚಿನ ಸಂತೋಷದ ಸಂಗತಿ ಎಂದರೆ: ಉಪನಿಷತ್ತಿನ ಮಂತ್ರಗಳನ್ನು 
ದೇವನಾಗರಿಯಲ್ಲಿಯೂ ಕನ್ನಡ ಅಕ್ಷರದಲ್ಲಿಯೂ ಅಚ್ಚು ಮಾಡಿಸಿದ್ದಾರೆ. ಸಂಸ್ಕ ಶೆ ಮೂಲದ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೦೩ * 


ಜೊತೆಗೆ ಕನ್ನಡದಲ್ಲಿಯೂ ಇಂಗ್ಲಿಷಿನಲ್ಲಿಯೂ ಅರ್ಥಗಳನ್ನು ಒದಗಿಸಿ ಕೊಟ್ಟದ್ದಾರೆ. ಈ 
ಉಪಕಾರಕ್ಕಾಗಿ ಬೆ೦ಗಳೂರಿನ ವಿಶ್ವವಿದ್ಯಾಲಯಕ್ಕೆ ನಮ್ಮ ಅಭಿನಂದನೆಗಳು ಸಲ್ಲಬೇಕು, 
ಸಂಸ್ಕೃತಕ್ಕೆ, ಕನ್ನಡಕ್ಕೆ, ಇಂಗ್ಲೀಷಿಗೆ ಸಲ್ಲಬೇಕಾದ ಸ್ಥಾನ ಈಗ ಈ ಸಣ್ಣ ಆರಂಭದಿಂದ 
ಮೊದಲಾಗಿದೆ. ಇದು ಹೀಗೆ ಮುಂದುವರಿಯಲಿ, ವಿದ್ಯಾರ್ಜನೆಯ ಮಾಧ್ಯಮ 
ಕನ್ನಡವಾಗಲಿ, ಸಂಸ್ಕೃತವೂ ಇಂಗ್ಲಿಷೂ ಕನ್ನಡದ ವಿಶಾಲವಾದ ವಕ್ಷಃಸ್ಕಳಕ್ಕೆ 
ಆಜಾನುಬಾಹುಗಳಾಗಲಿ, ಸ್ವಸ್ತಿ. 


ಜಿ.ಪಿ. ರಾಜರತ್ನಂ 


ನಮ್ಮ ಭಾಷೆ, ನಮ್ಮ ವಿಚಾರ, ನಮ್ಮ ರೀತಿ-ನೀತಿಗಳು, ನಮ್ಮ ಗಾದೆಯ ಮಾತುಗಳು 
ನಮ್ಮ ಅಜ್ಜಿಯರು ಹೇಳುವ ಕಥೆಗಳು-ಇವೆಲ್ಲವೂ ಆರ್ಯರ ಸಂಸ್ಕೃತಿಯೊಡನೆ ಕಲಬೆರಕೆಯಾಗಿ, 
ಆರ್ಯ-ದ್ರಾವಿಡವೆಂಬ ಭೇದವೇ ಮಾಯವಾಗಿ ಸಂಸ್ಕೃತ ಸಾಹಿತ್ಯದ ಮಾರ್ಗವಾಗಿ ನಮಗೆ 
ಜೀವನ ಶಕ್ತಿಗಳಾಗಿ ದೊರೆತಿವೆ. ಸಂಸ್ಕೃತ ಭಾಷೆಯನ್ನರಿಯದಿದ್ದರೆ ಒಂದೆಡೆ, ಬೇಕಾದ 
ವಿಚಾರಕ್ಕೆ ತಕ್ಕ ಶಬ್ದ ಸಾಮಗ್ರಿ ಇಲ್ಲದೆ ಹೋದರೆ, ಇನ್ನೊಂದೆಡೆ ನಮ್ಮಲ್ಲಿಯ ಸಾಮಾನ್ಯ 
ಜನರ ಮಾಧ್ಯಮ ನಮಗೆ ಇಲ್ಲದಂತಾಗುವುದು. ಸಂಸ್ಕೃತದ ಅಗತ್ಯದ ಬಗ್ಗೆ ಕನ್ನಡಿಗರಲ್ಲಿ 
ಆ೦ಡಯ್ಯನ ಕಾಲದಿ೦ದಲೂ ಭಿನ್ನಾಭಿಪ್ರಾಯವಿದೆ; ಆದರೆ ಅಭಿಪ್ರಾಯ ಭಿನ್ನವಾದರೆ 
ಸಂಸಾರವು ಕೂಡಿಯೆ ನಡೆಯುವುದು ಅನಿವಾರ್ಯವೆ೦ಬ ಸಾಂಪ್ರದಾಯಿಕ ಗಂಡ- 
ಹೆಂಡತಿಯ ಜೊತೆಯಂತೆ ಸಂಸ್ಕೃತ-ಕನ್ನಡಗಳ ಜೊತೆ ಇದೆ. 


-ವಸ್ತುಕೋಶ, ಪ್ರಬುದ್ಧ ಕರ್ಣಾಟಕ, ೧೯೫೬ ಸಂಪುಟ ೩೭, ಸಂಚಿಕೆ ೪ 


ಇನ್ನು ಇತ್ತೀಚೆಗೆ ವಿಶ್ವವಿದ್ಯಾನಿಲಯಗಳಲ್ಲಿ ಓದುವ ಸ್ನಾತಕರನ್ನು ಬಿಟ್ಟರೆ ನಮ್ಮ 
ಹಳಗನ್ನಡ ಸಾಹಿತ್ಯ ಕೃತಿಗಳ ಆಳವಾದ ಅಭ್ಯಾಸವನ್ನು ಜನತೆಯು ಮಾಡಲಿಲ್ಲ. ಇಷ್ಟೇ 
ಅಲ್ಲ. ಎಷ್ಟೋ ತರುಣ ಲೇಖಕರೂ ಹಳೆಯ ಸಾಹಿತ್ಯದ ಪರಿಚಯವನ್ನು ಹೊಂದಿಲ್ಲ. 
ನಮ್ಮ ಹಿಂದಿನ ಸಾಹಿತ್ಯ ಪರಂಪರೆಯ ಸಮೃದ್ಧವಾದ ಅಡಿಗಲ್ಲಿನ ಮೇಲೆಯೇ ನಮ್ಮ 
ಮುಂದಿನ ಸಾಹಿತ್ಯವು ರೂಪುಗೊಳ್ಳುತ್ತ ಹೋಗಬೇಕು. ಪರಕೀಯ ಭಾಷೆ, ಸಾಹಿತ್ಯಗಳಿಂದ 
ಹೊಸ ಹೊಸ ದೃಷ್ಟಿಗಳು ಮೂಡಲಿ; ಆದರೆ ಅವೆಲ್ಲ ನಮ್ಮ ಸಂಸ್ಕೃತಿ ಪರಂಪರೆಗಳಿಗೆ 
ಒಗ್ಗುವಂತೆ ಬೆಳೆಯಲಿ. 
-ಡಾ. ಆ. ನೇ. ಉಪಾಧ್ಯೆ 
ಸಿದ್ಧರಾಮನ ವಚನಗಳಲ್ಲಿ, ಶಬ್ದದಲ್ಲಿ ಅರ್ಥಸಮೃದ್ಧಿ ಇದೆ. ಪದವಿನ್ಯಾಸ ಸಹಜವಾಗಿದೆ. 
ಭಾವ ತುಂಬಿ ತುಳುಕುತ್ತದೆ. ಭಾವಾಭಿವ್ಯಕ್ತಿಗೆ ಉಚಿತವಾದ ಪೋಷಕವಾದ ಲಯವಿದೆ. 
ಒಟ್ಟಂದದ ಅನುಭವದಲ್ಲಿ ಪ್ರಸಾದ ಗುಣ ಉಂಟಾಗುತ್ತದೆ. ಭಾವದ ಆಳ ಹಾಗೂ ಎತ್ತರ 
ಬೆರಗು ತರಿಸುವಂತಹದಿದೆ. ಕನ್ನಡ-ಸ೦ಸ್ಕೃತಗಳ ಹಿತಮಿತವಾದ ಬೆರಕೆ ಭಾಷೆಯ 
ಸೌಂದರ್ಯವನ್ನು ಹೆಚ್ಚಿಸಿದೆ. 


-ವಿ.ಎ. ದಿವಾಣಜಿ 


* ೯೦೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆದರೆ ವಚನಕಾರರು (ಅವರಲ್ಲಿ ಕೆಲವರಾದರೂ ಆಳವಾದ ಸಂಸ್ಕೃತ ಪಾಂಡಿತ್ಯವನ್ನು 
ಗಳಿಸಿದ್ದರೆನ್ನಲು ವಚನಗಳಲ್ಲಿಯೇ ಆಧಾರವನ್ನು ಕಾಣಬಹುದು). ತಮ್ಮ ಆಧ್ಯಾತ್ಮಿಕ 


ವಿಚಾರ, ಚರ್ಚೆ, ಧಾರ್ಮಿಕಬೋಧನೆ, ಅನುಭಾವಿಕ ಅನುಭವಗಳ ಅಭಿವ್ಯಕ್ತಿ-ಇವೆಲ್ಲವನ್ನೂ 
ಕನ್ನಡದಲ್ಲಿಯೇ ನಡೆಸಿದರು. 
-ಪಿ.ವಿ. ನಾರಾಯಣ 
ಗಿರಿಜಾಕಲ್ಯಾಣವನ್ನು ಬರೆಯುವ ಹೊತ್ತಿಗೆ ಹರಿಹರನ ಮುಂದೆ ಆಗಲೇ 
ಪಂಚಮಹಾಕಾವ್ಯಗಳಲ್ಲಿ ಒಂದೆಂದು ಪ್ರಸಿದ್ಧವಾಗಿದ್ದ ಕುಮಾರ ಸ೦ಭವ, ಪ್ರಾಯಶಃ 
ಆಗ ದೊರೆಯುತ್ತಿದ್ದ ಉದ್ಭಟನ ಕುಮಾರ ಸ೦ಭವವೂ ಇದ್ದುವು. ಮತ್ತೆ ಲಿಂಗ ಪುರಾಣ 
ಶಿವ-ಸ್ಕಾಂದ-ಪದ್ಮ-ಸೌರಪುರಾಣಗಳು ಆ ವೇಳೆಗಾಗಲೆ ಹಲವು ಕವಲಾಗಿ ಬೆಳೆದಿದ್ದವು. 
ಅವುಗಳ ಸಾರಸತ್ವವನ್ನು ಬಿಡದೆ, ಸವಾಲನ್ನೂ ನಿರ್ಲಕ್ಷಿಸದೆ ಮೇಲಾಗಿ ತನ್ನ ಪ್ರತಿಭೆಯನ್ನೂ 
ಮರೆಸದೆ ಈ ಕಾವ್ಯ ರಚಿಸಬೇಕಿತ್ತು. 
-ಎಸ್‌. ನಾರಾಯಣ ಶೆಟ್ಟ 
(ಹರಿಹರನ) ರಕ್ಷಶತಕದ ಮೊದಲ ನಾಲ್ಕು ಪದ್ಯಗಳು ಶಂಕರಾಚಾರ್ಯರ 
ಶಿವಾಪರಾಧಕ್ಷಮಾಪಣಸ್ತೋತ್ರದ ಮೊದಲ ಮೂರು ಪದ್ಯಗಳ ಭಾವವನ್ನೇ ಪತಿಬಿಂಬಿಸುತ್ತದೆ. 
-ಕೋ ಚೆನ್ನಬಸಪ್ಪ 
(ಹರಿಹರನ ಗಿರಿಜಾಕಲ್ಯಾಣದಲ್ಲಿ) ದೇಶಿಗಿ೦ತ ಸಂಸ್ಕೃತದ ಬಳಕೆಯೇ ಮಿಗಿಲು 
-ಡಿ.ಎ. ಶೇಷಗಿರಿರಾವ್‌ 
ಹರಿಹರ ತನ್ನ ಕೃತಿಯಲ್ಲಿ ಹಲವು ಸ್ವತಂತ್ರ ಕಲ್ಪನೆಗಳನ್ನು ಜೋಡಿಸಿ ಒಂದು 
ಹೊಸತನವನ್ನು ಮೆರೆದಿರುವನಾದರೂ ಕಾಳಿದಾಸನ ಕೃತಿಯ ಪ್ರಭಾವ ಅವನ ಕೃತಿಯ 
ಮೇಲೆ ಬೀಳದೆ ಇಲ್ಲ. 
-ಕೆ.ವೆ೦ಕಟರಾಮಪ್ಪ 
ಕೆರೆಯ ಪದ್ಮರಸನು ಕನ್ನಡದಲ್ಲಿ ದೀಕ್ಬಾಬೋಧೆಯೆಂಬ ಕೃತಿಯನ್ನೂ ಸಂಸ್ಕೃತದಲ್ಲಿ 
ಸಾನಂದಚರಿತ್ರೆಯೆಂಬ ಕೃತಿಯನ್ನೂ ರಚಿಸಿದ್ದಾನೆ. 
-ಎನ್‌. ವಿ. ವಿಮಲ 
ಕನ್ನಡ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಷಟ್ಟದೀ ಕಾವ್ಯಪ್ರಕಾರವು ವಿಶಿಷ್ಟವೂ 
ವಿಪುಲವೂ ಆದುದು... ಈ ಸ೦ಗತಿಗಳಿಗೆ ಪೋಷಕವಾಗಿ ಸಂಸ್ಕೃತದಲ್ಲಿರುವ “ಸಂಗೀತ 
ರತ್ನಾಕರ” ಕರ್ತೃವಾದ ಶಾರ್ಜ್ಣದೇವನ (ಕ್ರಿ.ಶ ಸುಮಾರು ೧೨೫೦) ಲಕ್ಷಣ ಪದ್ಯಗಳು 
7 ಯೈ ಶ್ರಿ 
ಹೀಗಿವೆ: 
ಷಷ್ಠಸ್ತ ಕತೀಯಾಸ್ತ್ರಿಗಣ ಪೃಥಗ್‌ ದ್ವಿ ಗಣಾಃ ಪರೇ 


ದ್ಸಿ 
ಚತ್ವಾರಶ್ಚರಣಾ ಬಾಣ ಪಾಸ ಷಷ್ಠತೃತೀಯಕೌ। 


ಎಂ ಅ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೦೫ * 


ಶೇಷಾಸ್ತು ಮಾನ್ಕಥಗಣಾ ಯಸ್ಯಾಂ ಸಾ ಪಟ್ಟದೀ ಮತಾ 


ಕರ್ಣಾಟಭಾಷಯಾ ತಾಲವರ್ಜಿತಾ ನಾದಮುಕ್ತಿಕಾ| 
-ಡಾ. ಜಿ. ವರದರಾಜರಾವ್‌ 


ವೀರೇಶನ ಕಥೆಯು ಸ್ಕಾಂದಪುರಾಣ, ಶಿವಪುರಾಣ, ಲಿ೦ಗಪುರಾಣ, ವಾಯವೀಯ 
ಸಂಹಿತೆ, ಭಾರತ ಮತ್ತು ಭಾಗವತ ಮೊದಲಾದ ಪ್ರಾಚೀನ ಪುರಾಣಗಳಲ್ಲಿ ಅಡಕವಾಗಿದೆ. 
ಇವುಗಳ ಆಧಾರದಿ೦ದ ಭಕ್ತಕವಿಯಾದ ಹರಿಹರನು ತನ್ನ ಮನೋಧರ್ಮಕ್ಯನುಸಾರವಾಗಿ 
ಕೆಲವು ಮಾರ್ಪಾಡುಗಳೊಂದಿಗೆ ಲಲಿತರಗಳೆಯಲ್ಲಿ ವೀರಭದ್ರದೇವರ ರಗಳೆಯನ್ನು 
ರಚಿಸಿದ್ದಾನೆ. 
-ಸಂಗಮನಾಥ ಜಿ. ಹೆಂಡಿ 
(ನೇಮಿಚಂದ್ರನ) ಲೀಲಾವತಿ ಲೌಕಿಕ ಕಾವ್ಯ ಆದರೂ ಇದರಲ್ಲಿ ಬರುವ ಕಥೆ 
ರಾಮಾಯಣ-ಮಹಾಭಾರತಗಳಿಂದ ಎತ್ತಿಕೊ೦ಡದ್ದಾಗಿರದೆ... ಪರಂಪರಾಗತವಾಗಿ ಹರಿದು 
ಬ೦ದ ಸಂಸ್ಕೃತ-ಪ್ರಾಕೃತ ಭಾಷೆಗಳಲ್ಲಿ ಆಗಲೇ ಪ್ರಚಾರವಾಗಿದ್ದ ಒ೦ದು ದಂತಕಥೆಯಾಗಿದೆ. 


-ಬಿ.ಎಸ್‌. ಕುಲಕರ್ಣಿ 


ಮಹಾಭಾರತ, ವಿಷ್ಣುಪುರಾಣಗಳಲ್ಲಿ ಅದರಲ್ಲೂ ಹೆಚ್ಚಾಗಿ ಭಾಗವತ ಪುರಾಣದಲ್ಲಿ 
ಬರುವ ಕೃಷ್ಣನ ಚರಿತ್ರೆಯು ಜೈನಕವಿಗಳನ್ನು ವಿಶೇಷವಾಗಿ ಕನ್ನಡ ಜೈನಕವಿಗಳನ್ನು 

ಆಕರ್ಷಿಸಿದ೦ತಿದೆ. 
-ಬಿ.ಎಸ್‌. ಕುಲಕರ್ಣಿ 


ಇವರಲ್ಲಿ ಮೊದಲನೆಯ ನಾಗವರ್ಮ ಮತ್ತು ದುರ್ಗಸಿ೦ಹರು ಚಂಪೂಕೃತಿಗಳನ್ನು 
ತಮ್ಮದೇ ಆದ ವಿಶಿಷ್ಟ ಹಾಗೂ ಸುಲಲಿತ ಶೈಲಿಯಲ್ಲಿ ರಚಿಸಿದ್ದರೂ ಇವು ಸ್ವತಂತ್ರ 
ಪ್ರತಿಭೆಯನ್ನು ಬೆಳಗಿಸುವ ಪ್ರಯತ್ನಗಳಾಗಿಲ್ಲ; ಅನುವಾದಗ್ರಂಥಗಳಾಗಿವೆ. ಬೇರೊಂದು 
(ಬೇರೆಯೊಂದು) ಸಾಹಿತ್ಯರೂಪದಲ್ಲಿ ಪರಿವರ್ತನೆಗೊಂಡಿದ್ದರೂ ವಿಷಯ ನಿರೂಪಣೆಯ 
ಕಲಾರೀತಿಯಲ್ಲಿ ಅವು ಸಂಸ್ಕೃತದ ಗಣ್ಯಕವಿಗಳ ಕೃತಿಗಳ ಛಾಯಾನುವರ್ತಿಗಳೇ ಆಗಿವೆ. 
-ಎಸ್‌. ಆರ್‌. ಮಳಗಿ 
ಸಂಸ್ಕೃತ ಭಾಷೆಯಲ್ಲಿರುವ “ರಸಕಲಿಕಾ” ಎ೦ಬ ಗ್ರಂಥವು ರುದ್ರಭಟ್ಟನದಿರಲಾರದು... 
ಅಥವಾ ರಸಕಲಿಕೆಯಲ್ಲಿ ಅನುವಾದಿಸಲ್ಪಟ್ಟ ಶೃ್ಶಂಗಾರಸೂತ್ರಗಳಿಗೆ (ನೇಮಿಚ೦ದ್ರನ 
ಲೀಲಾವತಿಯು) ದೃಷ್ಟಾಂತವಾದಂತಿರಬೇಕು. 
-ಪ್ರೊ. ಜಿ. ವೆಂಕಟಸುಬ್ಬಯ್ಯ 
ನೇಮಿಚ೦ದ್ರನು ತನ್ನ ನೇಮಿನಾಥಪರಾಣದಲ್ಲಿ ದಿಗಂಬರ ಜೈನಪಂಥದ 
ಕಥಾಸಂಪ್ರದಾಯವನ್ನು ಅನುಸರಿಸುತ್ತಾನೆ. ಸಂಸ್ಕೃತ ಮಹಾಪುರಾಣದಲ್ಲಿ ಈ ಸಂಪ್ರದಾಯದ 
ಕಥೆಗಳು ನಿರೂಪಣೆಗೊಂಡಿವೆ. 
-ಪ್ರೊ. ಜಿ. ವೆಂಕಟಸುಬ್ಬಯ್ಯ 


* ೯೦೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮ್‌ 


ಆಕರವಾಗಿರಬೇಕು” ಎಂಬ ಅಂಶವನ್ನು ಈ ಎರಡೂ ಕಾವ್ಯಗಳಲ್ಲಿ ಬರುವ ಸಾಧಾರಣವಾದ 
ಹೋಲಿಕೆಗಳಿ೦ದ ಸ್ಪಷ್ಟಪಡಿಸಿದ್ದಾರೆ. 


“ಅಗ್ಗಳನು ತನ್ನ ಚಂದ್ರಪ್ರಭ ಚರಿತೆಗೆ... ವೀರನ೦ದಿಕೃತವಾದ ಸಂಸ್ಕೃತ ಚಂದ್ರಪಭಚರಿತೆ 


-ಸಿ. ಬಸಪ್ಪ 

ಪಾರ್ಶ್ವನಾಥಪುರಾಣವು ಹದಿನಾರು ಆಶ್ವಾಸಗಳಿಂದ ಕೂಡಿದ ದೊಡ್ಡ ಚಂಪೂಕಾವ್ಯ 

ಇದರ ಕಥಾವಸ್ತು ಸಂಸ್ಕೃತದಲ್ಲಿ ಗುಣಭದ್ರ ಮಹಾಕವಿಯಿಂದ ರಚಿತವಾದ 

ಮಹಾಪುರಾಣದಲ್ಲಿ, ಹತ್ತನೆಯ ಶತಮಾನದಲ್ಲಿ ಚಾವುಂಡರಾಯನಿಂದ ರಚಿತವಾದ 
ಕನ್ನಡ ಗದ್ಯಗ್ರಂಥಗಳಲ್ಲಿ ದೊರೆಯುತ್ತದೆ. 


೩ 


-ಸಿ. ಬಸ 

(ಜನ್ನನ) ಯಶೋಧರ ಚರಿತೆಯ ಕಥೆ ಬಹಳ ಪ್ರಾಚೀನವಾದದ್ದು. ಪ್ರಾಕೃ 
ಸಂಸ್ಕೃತ ಕಾವ್ಯಗಳಲ್ಲಿ ಈ ಕಥಾವಸ್ತು ಬಳಕೆಯಾಗಿದೆ. 

-ಎನ್‌. ಎಸ್‌. ಲಕ್ಷೀನಾರಾಯಣ ಭಟ 

೨ ಆ 

ವೈದಿಕ ಸಾಹಿತ್ಯದೊಳಗಿನ ಲೌಕಿಕ ಕಾಮನಿಗೆ ಸಂಬಂಧಿಸಿದ ಈ ಅಸ್ಫುಟವಾದ 

ಚಾರಿತ್ರಿಕ ಅಂಶವನ್ನು ಎತ್ತಿಕೊ೦ಡು ಆ೦ಡಯ್ಯನು ಆಗಮಿಕ (ಜೈನ) ಸಾಹಿತ್ಯ ಪ್ರಣೀತವಾದ 

ಕಲ್ಪನೆಯ ಅರಿವಿನಿಂದ ಲೌಕಿಕ ಕಾಮನ ಪಾತ್ರವನ್ನು ಉನ್ನತಗೊಳಿಸಲು ಪ್ರಯತ್ನಿಸಿರುವನು. 

-ಸದಾನಂದ ನಾಯಕ 

ಅಚ್ಚಗನ್ನಡವೆ೦ದರೆ ಶುದ್ಧವಾದ ದೇಶಿಯ ಪದವು ಮಾತ್ರವೇ ಅಲ್ಲ; ಅಪಭ್ರಂಶಕ್ಕೂ 

ತತ್ಸಮಕ್ಕೂ ತತ್ಸಮಸಮಾಸಕ್ಕೂ ಇಲ್ಲವೆ ಇವುಗಳೊಡನೆ ದೇಶಿಯ ಪದವನ್ನು ಬೆರೆಸಿ 

ಮಾಡಿದ ಸಮಾಸಕ್ಕೂ “ಅಚ್ಚಗನ್ನಡ''ವೆ೦ದು ಕೇಶಿರಾಜನು ಪರ್ಕಾಯದಿ೦ದ ತಿಳಿದಿರುವನು. 

-ಸದಾನಂದ ನಾಯಕ 

ಹಸ್ತಿಮಲ್ಲನ ನಾಟಕಗಳು ಸಂಸ್ಕೃತ ಸಾಹಿತ್ಯದಲ್ಲಿ ಮಹತ್ವಪೂರ್ಣ ಕೃತಿಗಳಾಗಿವೆ. 

ಆದರೆ ಆದಿಪುರಾಣವನ್ನು ಬರೆಯುವಲ್ಲಿ ಅವನು ತನ್ನ ಸಂಸ್ಕೃತ ಪಾಂಡಿತ್ಯವನ್ನು 

ಮೆರೆಯಲು (ಮೆರೆಯಿಸಲು ಪ್ರಯತ್ನಿಸಿಲ್ಲ. 


₹ 


6 


-ಎಸ್‌. ಪಿ. ಪಾಟೀಲ 


ಇದುವರೆಗಿನ ಪರಿಶೀಲನೆಯಿಂದ ಕ್ರಿಶ ೧೧೫೦ ರಿಂದ ೧೩೫೦ರವರೆಗಿನ 
ಕಾಲಖಂಡದಲ್ಲಿ ಕನ್ನಡಿಗರು ಅನ್ಯಭಾಷೆಗಳಾದ ತೆಲುಗಿನಲ್ಲಿ ಸ್ವಲ್ಪಮಟ್ಟಗೂ ಸಂಸ್ಕೃತದಲ್ಲಿ 
ಸಮೃದ್ಧವಾಗಿಯೂ ಸಾಹಿತ್ಯರಚನೆ ಮಾಡಿದ್ದರೆಂಬುದು ವಿದಿತವಾಗುತ್ತದೆ. ಸಂಸ್ಕೃತದ 
ರಚನೆಗಳು ಹೆಜ್ಜಾಗಿ ವೇದಾಂತ ವಿಷಯಕವಾಗಿವೆ; ಕಾವ್ಯ, ನಾಟಕ, ಅಲಂಕಾರ, ವ್ಯಾಕರಣ 
ಮುಂತಾದ ಸಾಹಿತ್ಯ ಹಾಗೂ ಸಾಹಿತ್ಯಶಾಸ್ತ್ರಕ್ಕೆ ಸಂಬಂಧಿಸಿದವು ಸ್ವಲ್ಪ ಮಟ್ಟಿಗೆ 

ಗೋಚರವಾಗಿವೆ. 
-ಟಿ. ಕೇಶವಭಟ್ಟ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೦೭ * 


“ಅಥ ಬಭೂವ ದ್ವಿಜಕುಲಂ ಪ್ರಾಂಶು ಚರದ್‌ಗುಣೇ೦ದ್ವಂಶುಮ೦ಡಲಂ ತ್ರ್ಯಾ 
ರ್ಷವರ್ತ್ನ ಹಾರಿತೀಪುತ್ರ೦ ಯಷಿಮುಖ್ಯ ಮಾನವ್ಯ ಗೋತ್ರಜಂ। ವಿವಿಧ ಯಜ್ಞಾವಭೃತ 
ಪುಣ್ಯಾಂಬು ನಿಯತಾಭಿಷೇಕಾರ್ದ ಮೂರ್ಧಜಂ। ಪ್ರವಚನಾವ ಗಾಹನಿಷ್ಣಾತಂ ವಿಧಿವತ್‌ 
ಸಮಿದ್ಧಾಗ್ನಿ ಸೋಮುಪಂ। ಪ್ರಣವಪೂರ್ವ ಷಡ್ವಿದಾದ್ಯಂರುವ-ಅನರ್ಫ 
ಮಾನಾ೦ತರಾಲಯಂ। ಆಕೃಶ ಚಾತುರ್ಮಾಸ್ಯ ಹೋಮೇಷ್ಟಿ ಪಶುಪಾರ್ವಣ ಶ್ರಾದ್ಧಪೌಷ್ಟಿಕಂ। 
ಅತಿಥಿನಿತ್ಯ ಸಂಶ್ರಿತಾವಸಥ ಸವನತ್ರಯಾವಂಧ್ಯ ನೈತ್ಯಕಂ। ಗೃಹ ಸಮೀಪದೇಶ ಸಂರೂಢ 
ವಿಕಸತ್‌ ಕದಂಬೈಕಪಾದಪ೦ ತದುಪಚಾರಾತ್‌ ತದಾ ಅಸ್ಯ ತರೋಃ ಸಾನಾಮ್ಯಂ 
ಸಾಧ್ಯರ್ಮಂ ಅಸ್ಕ ತತ್‌। ಪ್ರವವೃತೇ ಸತೀರ್ಥ್ಯವಿಪ್ರಾಣಾ೦ ಪ್ರಾಚುರ್ಯತಃ ತದ್ವಿಶೇಷಣಂ॥ 
ಏವಮಾಗತೇ ಕದ೦ಬಕುಲೇ ಶ್ರೀಮಾನ್‌ ಬಭೂವ ದ್ವಿಜೋತ್ತಮಃ ನಾಮತೋ ಮಯೂರ 
ಶರ್ಮೆತಿ ಶ್ರುತಶೀಲಶೌಚಾದ್ಯಲಂಕೃತಃ। ಯಃ ಪ್ರೇಯಾಯ ಪಲ್ಲವೇ೦ದ್ರಪುರೀಂ ಗುರುಣಾ 
ಸಮಂ ವೀರಶರ್ಮಣಾ। ಅಧಿಜಿಗಾಂಸುಃ ಪ್ರವಚನ೦ ನಿಖಿಲಂ ಘಟಿಕಾ೦ ವಿವೇಶ 
ಆಶುತರ್ಕಕಃ॥। ತತ್ರ ಪಲ್ಲವಾಶ್ಚಸ೦ಸ್ಥೇನ ಕಲಹೇನ ತೀವ್ರೇಣ ರೋಷಿತಃ ಕಲಿಯುಗೇ 
ಅಸ್ಮಿನ್ನಹೋ ಬತ ಕ್ಷತ್ರಾತ್‌ ಪರಿಪೇಲವಾ ವಿಪ್ರತಾ ಯತಃ ಗುರು ಕುಲಾನಿ ಸಮ್ಯಗಾರಾಧ್ಯ 
ಶಾಖಾಮಧೀತ್ಯಾಪಿ ಯತ್ನತಃ ಬ್ರಹ್ಮಸಿದ್ಧಿರ್‌ ಯದಿನೃಪಾಧೀನಾ ಕಿಮತಃ ಪರಂ ದುಃಖಮಿತ್ಯತಃ। 
ಕುಶಸಮಿದ್‌ ದೃಷತ್‌ ಸ್ರುಗಾಜ್ಯ ಚರುಗ್ರಹಣಾದಿ ದಕ್ಷಿಣೇನ ಪಾಣಿನಾ। ಉದ್ಭಬರ್ಹ 
ದೀಪ್ತಿಮತ್‌ ಶಸ್ತ್ರಂ ವಿಜಿಗೀಷ ಮಾಣೋ ವಸುಂಧರಾ೦॥ ಯೋಇಂತಪಾಲಾನ್‌ 
ಪಲ್ಲವೇಂದ್ರಾಣಾರಿ ಸಹಸಾವಿನಿರ್ಜಿತ್ಯ ಸಂಯುಗೇ ಅಧ್ಯುವಾಸ ದುರ್ಗಮಾಮಟವೀಂ 
ಶ್ರೀಪರ್ವತದ್ವಾರ ಸಂಶ್ರಿತಾಂ॥ ಆದದೇ ಕರಾನ್‌ ಬೃಹದ್‌ಬಾಣಪ್ರಮುಖಾದ್‌ ಬಹೂನ್‌ 
ರಾಜ ಮಂಡಲಾನ್‌॥ ಏವಮೇಭಿಃ ಪಲ್ಲವೇಂ೦ದ್ರಾಣಾ೦ ಭ್ರುಕುಟೀ ಸಮುತ್ಪತ್ತಿಕಾರಣೈಃ 
ಸ್ವಪ್ರತಿಜ್ಞಾಪಾಲನೋತ್ಥಾನಲಘುಭಿಃ ಕೃತಾರ್ಥೈಶ್ಚ ವೇಷ್ಟಿತೋ ಭೂಷಣ್ಮೆರಿವಾ ಬಭೌ 
ಬಲವದ್ಯಾತ್ರಾಸಮುತ್ಥಾಸನೇನ ಚ॥ ಅಭಿಯುಂಯಯುಕ್ಟಂಯಾ ಗತೇಷು ಭೃಶಂ 
ಕಾ೦ಚೀನರೇ೦ದ್ರೇಷ್ಟರಾತಿಷು। ವಿಷಮದೇಶ ಪ್ರಯಾಣ ಸ೦ವೇಶ ರಜನೀಷ್ಟವಸ್ಥನ್ನ ಭೂಮಿಷು। 
ಪ್ರಾಪ್ಯ ಸೇನಾಸಾಗರ೦ ತೇಷಾ೦ ಪ್ರಾಹನ್‌ ಬಲೀ ಶ್ವ್ಯೇನವತ್‌ ತದಾ। ಆಪದನ್ನಾನ್‌ 


ತ 
ಧಾರಯಾಮಾಸ ಭುಜಖಡ್ಗಮಾತ್ರ ವ್ಯಪಾಶ್ರಯಃ। ಪಲ್ಲವೇ೦ದ್ರಾಸ್ತಸ್ಯ ಶಕ್ತಿಮಿಮಾಂ ಲಬ್ಹ್ವಾ 
ಪ್ರತಾಪಾನ್ಹಯಾ ಅಪಿ ನಾಸ್ಕಹಾನಿ ರ್ನಿಃಶ್ರೇಯಸೀತ್ಯುಕ್ತ್ವಾ ಯಂ ಹಿ ಮಿತ್ರಮೇವಾಶುವವ್ರಿರೇ” 
ಹಲ್ಮಿಡಿಯ ಕನ್ನಡ ಶಾಸನವನ್ನು ಕ್ರಿ.ಶ ೪೫೦ರಲ್ಲಿ ಬರೆಯಿಸಿದ ಕದ೦ಬ ಶಾಂತಿವರ್ಮನ 


ತಾಳಗುಂದ ಶಾಸನದಿಂದ. 
ಇ 


* ೯೦೮ 


ಸಂಸ್ಕ ತದ ಬಗೆಗೆ ಐನ್‌ಸ್ಟೀನ್‌ 
ಲ 


೧೯೪೮ರಲ್ಲಿ ಭಾರತೀಯ ತರುಣ ಎಜ್ಜ್ಞಾನಿಗಳಾದ ಡಾ. ಬಿ.ಎಂ. ಗುಪ್ತಾ ಅವರು 
ಪ್ರಿನ್ಸಟನ್‌ದಲ್ಲಿ ಡಾ. ಐನ್‌ಸ್ಪೀನರನ್ನು ಕಾಣಲು ಹೋಗಿದ್ದರು. ಐನ್‌ಸ್ಟೀನರು ಅತಿಥಿಗಳ 
ಸ್ವಾಗತವನ್ನು ಸಂಸ್ಕೃತದಲ್ಲಿಯೇ ಮಾಡಿದರು. ಆಗ ಡಾ. ಗುಪ್ತಾರು ಗಾಬರಿಗೊಂಡು 
“ನನಗೆ ಸಂಸ್ಕೃತ ತಿಳಿಯದು' ಎ೦ದು ಐನ್‌ಸ್ಟೀನರಿಗೆ ವಿನಯಪೂರ್ವಕ ತಿಳಿಸಿದರು. 
ಆಗ ಐನ್‌ಸ್ಟೀನರು “ತತ್ವಜ್ಞಾನಿಗಳ ತವರುಮನೆಯಾದ ಭಾರತದಿಂದ ನೀವು ಬರುತ್ತಿದ್ದೀರಿ. 
ಆದರೂ ಸಂಸ್ಕೃತವನ್ನು ಕಲಿಯುವ ಬಯಕೆ ನಿಮಗಾಗಲಿಲ್ಲವೇ? ಬನ್ನಿ, ನನ್ನ ಪುಸ್ತಕ 
ಭಂಡಾರವನ್ನು ನಿಮಗೆ ತೋರಿಸುವೆನು. ಅದರಲ್ಲಿ ಭಾರತೀಯ ದರ್ಶನಗಳ ಪ್ರಮುಖ 
ಗ್ರಂಥಗಳೆಲ್ಲವೂ ಮುಖ್ಯವಾಗಿ ಭಗವದ್ಗೀತೆಯೂ ಇರುವುದು ಕಾಣುವುದು. ವೈಜ್ಞಾನಿಕ 
ಆನ್ವೇಷಣೆ ಮತ್ತು ನನ್ನ ಸಿದ್ಧಾಂತಗಳ ರೂಪಣಕ್ಕೆ ನನಗೆ ಭಗವದ್ಗೀತೆಯಿ೦ದ ಅಪಾರ 

ಸ್ಫೂರ್ತಿ ಸಿಕ್ಕಿದೆ” ಎಂದರು. 
ಇ 


೯೦೯ * 


ಗ್ರಂಥಯಣ 


ಕನ್ನಡ ಕವಿಚರಿತೆ (ಆರ್‌.ನರಸಿ೦ಹಾಚಾರ್ಕರಿ೦ದ) 

ಕನ್ನಡ ಸಾಹಿತ್ಯ ಚರಿತ್ರೆ (ಬೆ೦ಗಳೂರು ವಿಶ್ವವಿದ್ಯಾಲಯ ಪ್ರಕಟಣೆ) 
“ಕದಂಬ ವೈಭವ” ಎಂಬ ಕನ್ನಡ ಖಂಡಕಾವ್ಯವನ್ನೊಳಗೊಂಡ 'ಪ್ರಬುದ್ಧ 
ಕರ್ಣಾಟಕ'ದ ಸಂಪುಟಗಳು 

ಕನ್ನಡ ಭಾಷೆಯ ಚರಿತ್ರೆ (ಪ್ರಗೋ.ಕುಲಕರಣಿಯವರಿಂದ) 
ಶಬ್ದಮಣಿದರ್ಪಣ (ಕೇಶಿರಾಜನಿಂದ) 

ಶಬ್ದಾನುಶಾಸನ (ಭಟ್ಟಾಕಲಂಕನಿಂದ) 

ಸಂಶೋಧನ ತರಂಗ (ಟಿ.ಕೇಶವಭಟ್ಟರಿಂದ) 

ಸ್ವಾರಸ್ಯ (ಜಿ.ಪಿ.ರಾಜರತ್ನರಿ೦ದ) 

ಕನ್ನಡ-ಕನ್ನಡಕೋಶ (ಸೇಡಿಯಾಪು ಕೃಷ್ಣಭಟ್ಟರು ಮತ್ತು ಇತರರಿಂದ) 
ಡಾ.ಎ.ವೆ೦ಕಟಸುಬ್ಬಯ್ಯನವರ ಸಂಶೋಧನ ಪ್ರಬಂಧಗಳು 
ಮೈಸೂರು ಗೆಜೆಟಿಯರ್‌ (ಹಯವದನರಾಯರಿಂದ) 

ಕನ್ನಡ ಮುನ್ನುಡಿಗಳು (ವಿವಿಧ ಕನ್ನಡ ವಿದ್ವಾಂಸರಿಂದ) 
ಗೋವಿಂದ ಪೈ ವಾಜ್ಮಯ 

ಸಂಶೋಧನತರ೦ಗ (ಡಾ.ಚಿದಾನಂದ ಮೂರ್ತಿಯವರಿಂದ) 
ಸಾಹಿತ್ಯಸಮೀಕ್ಷೆ (ಡಾ.ಹಾ.ಮಾ.ನಾಯಕರಿಂದ) 

ಸಹ್ಯಾದ್ರಿ (ಎವಿಧ ಲೇಖಕರಿಂದ) 

ರಾಮಾಯಣ ದರ್ಶನ (ಕುವೆಂಪು ಅವರಿಂದ) 

ಭಾರತೀಯ ಕಾವ್ಯಮೀಮಾಂಸೆ (ತೀ.ನಂ.ಶ್ರೀ ಅವರಿಂದ) 

ಕನ್ನಡ ಕೈಪಿಡಿ (ವಿವಿಧ ಕನ್ನಡ ವಿದ್ವಾಂಸರಿಂದ) 

ವಚನ ಸಾಹಿತ್ಯ (ಪ್ರಭುದೇವ ಮುಂತಾದವರಿಂದ) 
ಕನ್ನಡಕುವಲಯಾನಂ೦ದ (ಶಿ.ಚೆ.ನಂದೀಮಠ ಸಂಪಾದಿತ) 


* ೯೧೦ 


23, 
24, 
25. 
26. 
1 
28. 
29. 
30. 


31. 


32. 
ತ 
34, 
35. 
36. 
37. 
38. 
39. 


40, 
41. 
42, 
43, 


45, 
40, 
47. 
48, 
40, 
50. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸಾಹಿತ್ಯಶಕ್ತಿ (ಡಿ.ವಿ.ಜಿ. ಅವರಿಂದ) 

ಸಾಹಿತ್ಯದ ವಿರಾಟ್‌ ಸ್ವರೂಪ (ವರಕವಿ ಬೇಂದ್ರೆಯವರಿಂದ) 

ಇಂದಿನ ಸಾಹಿತ್ಯದ ಗೊತ್ತುಗುರಿಗಳು (ವಿ.ಕೃ.ಗೋಕಾಕರಿ೦ಂದ) 
ತಪೋನಂದನ (ಕುವೆಂಪು ಅವರಿಂದ) 

ಕಾವ್ಯಸೂತ್ರ (ಬಿ.ಎಚ್‌.ಶ್ರೀ.) 

ಕೌಸ್ತುಭ (ಕ.ಸಾ.ಪ. ವಜ್ರಮಹೋತ್ಸವ ಸಂಚಿಕೆ) 

ವೈದಿಕ ಸಾಹಿತ್ಯಚರಿತ್ರೆ (ಎನ್‌.ಎಸ್‌.ಅನ೦ತರಂಗಾಚಾರ್ಯರಿಂದ) 
ಜ್ಞಾನೋಪಾಸಕ (ವಿವಿಧ ಲೇಖಕರಿಂದ) 

1೩6೩/1108 1001೬ 10) (100166 11017805 

1115100) 01 41101011 11161811 1110180010 077 1/.1711111011117 
1/306011011'5 1010177016 10 115 30010 808601 

1115101) ೦8 ೮ೆ1೩551081 5೩15111 1110780010 071 ಡಿ.8.1:01( 

[11510177 ೦85೩/5111 11೩11೩ 07 4.0.1010 

10 41/೦0 110170 ೦8170 117೩75 0) 8.೮.711೫ 

1115100) ೦1110 ೮01070 ೩16 (10 70೦೦/1೦ ೦1161೩ (೧11817೩775 000.) 
50000 11161811 17501111005 (108/1108 ಹ 5೩151110) 

7]0000611185 01 170 701/6 411 17618 0೦01010100 0೦8 7£೩1161ಜ3 
1178015105 

ಓ 11151017 ೦1081180818 077 2/.0.8.1)05೩1 

5026105 17 170187 1115101)7 ೫16 01070 (50170181 500015) 
1160-8111001811 1018005 101 (01101105 0)/ 1.1/.1/11(811೧ಡಿ 
5೩/010/೩6೩/781೩ 661106 017 2/.0.3110870 

5001005 01108/3802 11150177 077 121. 5.51118107೩ 57851 
110101! 1081118121 07 11.8.1. 5೩10೦೯೦ 

`/115011 21111010810೩1 1000/05 

(17೩17117೩7 ೦೯170 010 1021787050 18119090 0)7 1: .1.?12/251110817೩ 
00-6177811 ೫೫೮ 070-12181161811 0)/ 18೩7701 

[1151017 0111106180 8111105000) 0) 121. 5.8201181(115117871 


10 1/8]07 8118511185 00 1110 818/1111850/೩ ೦126818)/8118 ೩76 ೦307 
018181೩17೩ (೫11೩5. 


೯೧೧ * 


ಭಾರತೀಯ ಮೂರ್ತಿಶಿಲ್ಪ 





-ತ್ರಿಮೂರ್ತಿ, ಎಲಿಫಂಟಾ 


* ೯೧೨ 


೯೧೩ * 


ನಿವೇದನೆ 


ಯಾವುದೇ ದೇವಾಲಯವನ್ನು ಹೊಕ್ಕರೂ ಹೊಕ್ಕವನು ತಾನೇ ಅಲ್ಲಿರುವ ವಿಗ್ರಹಗಳನ್ನು 
ಗುರುತಿಸುವ ಜ್ಞಾನವುಳ್ಳವನಾಗಿರಬೇಕು ಎಂಬುದೇ ಈ ಗ್ರಂಥದ ಉದ್ದೇಶವಾಗಿದೆ. 
ಇಂದಿನ ಮುದ್ರಣದ ಖರ್ಚು ಮುಂತಾದವುಗಳನ್ನು ಗಮನಿಸಿ ಗಂಥದ ವಿಸ್ತಾರವನ್ನು 
ಕಡಿಮೆ ಮಾಡಲಾಗಿದೆ. ಇಲ್ಲವಾದರೆ ಈ ಗ್ರಂಥವು ಇನ್ನಷ್ಟು ಶಾಸ್ತ್ರೀಯ ವವರಣೆಗಳನೂ, 
ಚಿತ್ರೋದಾಹರಣೆಗಳನ್ನೂ ಒಳಗೊಂಡಿರುವಂತೆ ಮಾಡಿದ ಯೋಜನೆಯನ್ನು. 
ಜಾರಿಗೆತರಲಾಗುತ್ತಿತ್ತು. 
ಗರ್ಭಗುಡಿಯಲ್ಲಿರುವ ಮುಖ್ಯ ದೇವತೆಯಿ೦ದ ಹಿಡಿದು ದ್ವಾರಪಾಲಕರವರೆಗೆ 

ಅವರವರ ಆಯುಧ, ವಾಹನ, ಅಲಂಕಾರ, ಆಸನ ಮುಂತಾದವುಗಳು ವಿವಿಧ ಮತ್ತು 
ವಿಶಿಷ್ಟ ಸಾಧಾರಣಗಳ ನಡುವೆ ವಿಶಿಷ್ಟಗಳನ್ನು ಗಮನಿಸಿ ವಿಗ್ರಹಗಳನ್ನು ಗುರುತಿಸುವುದು 
ಸುಲಭ; ಜೊತೆಗೆ ಅವರವರ ಪೌರಾಣಿಕ ಹಿನ್ನೆಲೆ ಗೊತ್ತಿದ್ದರೆ ಮತ್ತೂ ಸುಲಭ. ಭಾರತದಲ್ಲಿ 
ಯಜ್ಞಸಂಸ್ಥೆಯು ಜನ ಪ್ರಿಯತೆ ಕಳೆದುಕೊ೦ಂಡಾಗಲೇ ದೇವರ ದೇವಸ್ಥಾನಗಳು ಬಂದು 
ಹೋಮ, ನೇಮಗಳು ಪರ್ಯಾಯವಾದವು. ಪೂಜೆ-ಪುರಸ್ಕಾರಗಳು ರೂಢಿಗೆ ಬ೦ದವು. 
ರಥೋತ್ಸವಾದಿಗಳು ರಂಜಕವಾದವು- “ವೀಣಾ ಭೇರಿ ಮೃದಂಗ ಕಾಹಲಕಲಾ ನೃತ್ಯಂಚ 
ಗೀತ೦ ತಥಾ” ಮುಂತಾದ ಕಲಾಪ್ರದರ್ಶನಗಳು ದೇವರ ಹೆಸರಿನಲ್ಲಿ ನಡೆಯತೊಡಗಿದವು. 
ಇವೆಲ್ಲಾ ೨೫೦೦ (ಕ್ರಿ. ಪೂ) ವರ್ಷಗಳಿಂದೀಚೆಗೆ. ದೇವಾರಾಧನೆಯ ಪೂರ್ಣಾ೦ಗಗಳು 
ಈ ಮಾನಸ ಪೂಜೆಯಲ್ಲಿ ವಿವರವಾಗಿ ಬಂದಿದೆ:- 

““ರತ್ನೈಃ ಕಲ್ಪಿತಮಾಸನಂ ಹಿಮಜಲೈಃ ಸ್ನಾನಂಚ ದಿವ್ಯಾಂಬರಂ 

ನಾನಾರತ್ನವಿಭೂಷಿತಂ ಮೃಗಮದಾಮೋದಾಂಕಿತಂ ಚಂದನಂ। 

ಜಾತೀ ಚಂಪ ಕಬಿಲ್ವಪ ತ್ರರಚಿತಂ ಪುಷ್ಪಪಂಚಧೂಪಂ ತಥಾ 

ದೀಪಂ ದೇವದಯಾನಿಧೇ ಪಶುಪತೇ ಹೃತ್‌ಕಲ್ಪಿತಂ ಗೃಹ್ಯತಾಂ। 

ಸೌವರ್ಣೇ ಮಣಿಖಂಡರತ್ನರಚಿತೇ ಪಾತ್ರೇ ಘೃತಂ ಪಾಯಸಂ 

ಭಕ್ಷ ಕು ಪಂಚವಿಧಂ ಪಯೋದಧಿಯುತಂ ರಂಭಾಫಲಂ ಪಾನಕಂ। 

ಶಾಕಾನಾಮಯುತಂ ಜಲಂ ರುಚಿಕರಂ ಕರ್ಪೂರ ಖಂಡೋಜ್ವಲಂ 

ತಾಂಬೂಲಂ (ಮನಸಾ) ಮಯಾವಿರಚಿತಂ ಭಕ್ತಾ ಭಪಜೋಸ್ಟೀಕುರು! 


* ೯೧೪ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಛತ್ರಂಚಾಮರಯೋರ್ಯುಗಂ ವ್ಯಜನಕಂಚಾದರ್ಶಕಂ ನಿರ್ಮಲಂ 
ವೀಣಾಭೇರಿಮ್ಮದಂಗಕಾಹಲ ಕಲಾನೃತ್ಯಂಚ ಗೀತಂ ತಥಾ। 
ಸಾಷ್ಟಾಂಗಂ ಪ್ರಣತಿಸ್ತುತಿರ್ಬಹುವಿಧಾವೇತತ್ತಮಸ್ತಂ ಮಮ 
ಸಂಕಲ್ಪೇನ ಸಮರ್ಪಿತಂ ತವವಿಭೋ ಪೂಜಾಂ ಗೃಹಾಣಪ್ರಭೋ। 


ಆತ್ಮಾ ತ್ಹಂ ಗಿರಿಜಾ ಮತಿಃ ಸಹಚರಾಃ ಪ್ರಾಣಾಃ ಶರೀರಂ ಗೃಹಂ 
ಪೂಜಾ ತೇ ವಿಷಯೋಪಭೋಗರಚನಾ ನಿದ್ರಾ ಸಮಾಧಿಸ್ಥಿತಿಃ 

ಸಂಚಾರಃ ಪದಯೋಃ ಪ್ರದಕ್ಷಿಣವಿಧಿಸ್‌ಸ್ತೋತ್ರಾಣಿ ಸರ್ವಾಗಿರಃ 
ಯದ್ಯತ್ಯರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ॥ 


-ಬಿ.ಎಚ್‌.ಶ್ರೀಧರ 


ನಿವೇದನಂ 


[| 
ಆಯುಧ ಭೂಷಣ ವಾಹನ- 
ರೂಪಂ ಚಾವಯವ ಚೇಷ್ಟಾಲಕ್ಷ್ಯಾ 
ಮೂರ್ತಿರ್ವರಧೀ ಕಲ್ಪಿತ- 
ಸುನಾಮಧೇಯಾ ಸುನಿಶ್ಚಿತಾ ಮಾನೇ ಚ 


ಮನುಜಸ್ಯ ಮನಃ ಕಲ್ಪಿತ- 
ವಮಾಶೇವ ಧಿಯಾ ಪರೋಕ್ಷಶಕ್ತ್ಯಾಹಂತ್ಹಾತ್‌। 
ವಿಕೃತಿವಿಶೇಷಂ ತೇನ ಚ 


ಸಹಸ್ರದೇವಾಕೃತಿಪ್ರಪ೦ಂಚಃ ಸುಕೃತಃ 


ಶೂನ್ಯಸಮದೃಶ್ಯಮಾನಾತ್‌ 
ವ್ಯೋಮೋಪಾಧ್ಯಾ ವಿದೃಷ್ಟಿರಾದೌ ಸೃಷ್ಟಾ । 
ತಜ್ಜೋಪಾದಾನಹರಃ 


ಕರೋತಿ ರೂಪಾಣ್ಯನೇಕಧಾ ನರಶಿಲ್ದೀ 


ನರಸದೃಶಂ೦ ನರಭಿನ್ನಂ 

ರೂಪಂ ಕಾರ್ಕಾಣಿ ಸಾವಯವವಮತಿಚಿತ್ರಂ 
ಉಪಮಾನೇನ ಪ್ರಾಕೃತ- 

ಮತಿಶೇತೇ ದಿವ್ಯ ರಮ್ಯತಾವಿಷ್ಕಾರೇ 


ದಿವ್ಯಸ್ಫೂರ್ತಿಬಲಾದ್ಯೋ 
ಕ ಹ 


॥೧॥ 


॥೨॥ 


॥೩॥ 


॥೪॥ 


೯೧೫ * 


* ೯೧೬ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನ ವಿಶ್ವರೂಪಂ ವಿಚಿತ್ರಮಂ೦ಗೋಪಾ೦ಗ೦ ॥ 
ನವರಸಭಾವವ್ಯಂಜನ 
ಚತುರಃ ಶಿಲ್ಪೀ ಸಮರ್ಚನಾರ್ಥೇ ಕೃತವಾನ್‌ 


ಶೂನ್ಯೋಪಾಸನಕುಶಲಾ 
ವಿರಲಾಲೋಕೇ ಯತಸ್ತತಃ ತತ್ರೀತ್ಯರ್ಥೇ ॥ 
ಕುರುತೇ ರೂಪಂ ಶಿಲ್ಪೀ 


2 ಸ್ಲುತಸು 
ನಿರಾಕೃತೇರ್ಬ್ರಹ್ಮಣಃ ಸತ್ಯಸ್ಯ 


ಕಶ್ಚಿದ್ದೇವೋ ಬ್ರಹ್ಮಚಾರೀ ವ್ರತೀಸ್ಯಾತ್‌ 
ಕಶ್ಚಿತ್‌ ಪತ್ನೀರಾಜಮಾನಃ ಪಸಿದ್ಧಃ ॥ 
ಕಶ್ಚಿದ್‌ ಯೋಧಾ ಸದ್‌ಗುರುಃ ಸತ್‌ಪಿತಾಸ್ಯಾತ್‌ 


ಶಿಷ್ಟೋದ್ಧಾರೇ ಸರ್ವದೇವಾಃ ಸುಲಗ್ನಾಃ 


ದಿವ್ಯೋ ಮಾನವ್ಯೋ ದಾ- 

ನವ್ಯೋ ಭಕ್ತೋ ಸ್ವಕಾರ್ಯಸಿದ್ಧರ್ಥೇ ವಾ॥ 
ಬ್ರಹ್ಮೇ೦ದ್ರರುದ್ರವಿಷ್ಣೂನ್‌ 

ಯಜತೇ ಕಾಯೇನ ಮಾನಸೇನ ಚ ವಚಸಾ 


ಅವಲ೦ಬತೇ ಹಿ ಭಕ್ತೇಃ 

ಲ ಡ್‌ ಡ್‌ 
ಶ್ರದ್ಧಾಯಾಃ ಶುದ್ಧಿಪೂರ್ಣತಾ೦ ಭಕ್ತಸ್ಯ ॥ 
ಇಷ್ಟಸ್ಯ ಸತಃ ಸಿದ್ಧಿರ್‌ 


ಮಾನಸಶಾಸ್ತೀಯ ಶೋಧಸಿದ್ಧಮಿದಂ ಸ್ಯಾಥ್‌ 


ಆಗಮವಿಪಿನ ಮಯೂರ್ಯೋ 
ದೇವ್ಯಸ್ತಾವತ್‌ ತ್ರಿಲೋಕವಂದ್ಯಾ ದುಷ್ಟಾನ್‌ ॥ 
ಫ್ಲಂತಿ ಸುಶಿಕಣಫಲದಾಃ 

೦ 
ಸದಯಾಃ ಸರ್ವತ್ರ ಭಕ್ತಿಗಮ್ಕಾಭುವನೇ 


॥೫॥ 


॥೬॥ 


॥೭ 


॥೮॥ 


॥೯॥ 


॥೧೦॥ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೧೭ * 
1] 


ಅಹಿಂಸಯಾ ಕೃತಾ ಪೂಜಾ ಧ್ಯಾನಯುಕ್ತಾ ಮನೀಷಿಣಾ೦ 
ಇಷ್ಟಪ್ರದಾ ತದ್ದಿರುದ್ಧಾ ಹ೦ತಿ ಪೂಜಕಮಂತತಃ ॥೧॥ 
ಪ್ರಿಯಂ ನ ಹಿತಮಶ್ನೋತಿ ಪರಹಿಂಸಾ ಪರಾಯಣಃ 
ದೇಹಸ್ವಾರ್ಥೀ ತಿರಸ್ಕತ್ಯ ಧರ್ಮಂಯಃ ಸ ವಿಮೂಢಧೀಃ 1೨॥ 
ಧರ್ಮೋ ಖುತಂ ಸತ್ಯಮುಖಂ ಜ್ಞಾನಾಜ್ಞಾನವಿವೇಕದೃಕ್‌ 
ಸುಕ್ರಮೋಆ೦ತೇ ದುರ್ವಿಧಾನಾದ್ವಿನಶ್ಶತಿ ಚ ದುಷ್ಕಮಃ ॥೩ 
ಶಿಷ್ಟಾನಾ೦ ದೈನಿಕಾಚಾರೇಷ್ಟಗ್ರ ಸುಜನ ತರ್ಪಣ೦ 
ಅನ೦ತರಂ ಚಾರ್ಚನ೦ ಚ ದಿವ್ಯಚಿ೦ಂತನಮಗ್ಗತಾ ॥೪॥ 
ಅ೦ತಃಶುಚಿಃ ಸ್ಕಾತ್‌ ಪ್ರಥಮಾ ದ್ವಿತೀಯಾ ಕರ್ಮಶುದ್ಧತಾ 
ಸತ್‌ಕರ್ಮಣ್ಯನುರಾಗಸ್ಯ ಪ್ರೇರಕ೦ ಧ್ಯಾನಮರ್ಚನ೦ ॥೫॥ 
ಸುಶಿಲ್ಪಿಕೃತ ಮೂರ್ತಿಃ ಸ್ಯಾತ್‌ ಸ್ಟಾಕಾರೇಣೇಂಗಿತೇನ ಚ 
ವಿಭೂತಿರ್‌ ದೇವದೇವಸ್ಯ ಸಾ ಶ್ರದ್ಧಾದಾರ್ಥ್ಯಕಾರಿಕಾ ॥೬॥ 
ಶ್ರದ್ಧಾಮೂಲಂ ಸರ್ವಕರ್ಮ ಬಾಲ್ಯಾನ್ನಾಸ್ತ್ಯವಲಂಬನಂ 
ಸದೃಶ೦ ತಸ್ಕ ತಿತಉಸ್‌ ತತ್ಪಾವಯತಿ ಶೇಮುಷೀ ॥೭। 


ಅ 


ಬುದ್ಧಿಃ ಕರ್ಮಾನುಸಾರಿತ್ವಾದ್ದುಷ್ಟ-ಶಿಷ್ಟ ಪ್ರಕಾರಿಕಾ 


ಸುಕೃತೀ ಸಹವಾಸೇನ ಸುಬುದ್ಧಿಂ ಲಭತೇ ನರಃ ॥೮॥ 


ಸಾ ಪ್ರಾರ್ಥನಾ ಚಾಗಗಣ್ಯಾ ಪೂಜ೦ತೇ ಗೃಹಮೇಧಿನಾಂ 


ಗೃಹೇಷು ಧ್ಯಾನ ಯೋಗೇನ ಶಿಲ್ಪಿಕಲ್ಪಿತ ವಿಗ್ರಹಂ ॥॥ 
ಅದ್ಭುತಂ ಶಿಲ್ಪ ಚಾತುರ್ಕಂ ಶಿಲ್ಪೀ ಬ್ರಹ್ಮಾ ಚತುರ್ಮುಖಃ 


ತ್ಕ 


ಫಿ 


ಆಗಮಾನಾಂ ಪುರಾಣಾನಾ೦ ತಾತ್ಪರ್ಯಗ್ರಹಣೇ ಪಟುಃ ॥೧೦॥ 
ಆಪಾತತೋಶ್ಲೀಲಮೂರ್ತಿರ೦ತತಃ ಶುದ್ಧದೈವತಂ 

ಭಕ ಬುದಿಪರೀಕಾರ್ಥಂ ದಷ್ಟಭಿಃ ಕಲಿತಂ ಪುರಾ ॥೧೧॥ 

೨೦ ಬ ಯೈ ಇ 

ಸತ್ಯೇನ ದೇವಕಾಯಶ್ಚ ಸೂರ್ಯಜ್ಯೋತಿಃ ಸ್ವರೂಪವಾನ್‌ 


ಅಮರಾ ನಿರ್ಜರಾ ದೇವಾಸ್ತೀದಶಾವಿಬುಧಾಃ ಸುರಾಃ ॥೧೨॥। 
ನು 


* ೯೧೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮಾನವ್ಯ ಚಿತ್ತ ದೌರ್ಬಲ್ಯ ಪರಿಹಾರಾಯ ಕಲ್ಪಿತಾಃ 

ಮೃದಾ ದಾರುವಿಶೇಷೇಣ ಶಿಲಯಾ ದೇವವಿಗ್ರಹಾನ್‌ ॥೧೩। 
ಲೋಹಪ್ರಭೇದೈಶ್ಚತಥಾ ಕುರ್ವಂತಿ ವಿವಿಧಾಕೃತೀಃ 

ತಸ್ಮಾತ್‌ ಪುನಃಪ್ರತಿಷ್ಟಾಂ ಚ ಕುರ್ವಂತಿ ಚ ಪುರೋಹಿತಾಃ ॥೧೪।॥ 
ದೈವೀಕಲಾ ಪೂರಣಾಯ ದೇವಾಗಾರೇಷು ತದ್ವಿಧಾಃ 

ಕಾಲೇ ಕಾಲೇ ಯಥಾಶಾಸ್ತಂ ಪಾವಿತ್ರ್ಯಾವಾಹನಾಯ ಚ ॥೧೫॥ 
ಪಾವಿತ್ರ್ಯ೦ ಸಕಲ೦ ಕಾಲಾದ್‌ ವಿಸ್ಮರಂತಿ ಜನಾ ಯತಃ 


ಅನುಸ್ಮರಣಸಿದ್ಧರ್ಥಂ ಪುನರಾವಾಹನಂ೦ ತತಃ ॥೧೬॥ 


ತಾ: ೧-೩-೧೯೮೮ ದ ಭಾರದ್ದಾಜ ಶ್ರೀಧರಸ್ಯ 
ಶಿರಸಿ (ಉ.ಕ.) ಶಿರೀಷ ಪುರವಾಸಿನಃ 


೯೧೯ * 


ಪರಿವಿಡಿ 


ವಿಷಯ 


. ಮೂರ್ತಿಗಳ ತ್ರಿಗುಣಾತ್ಮಕತೆ 


೨. ವಿಗ್ರಹಗಳ ವಿನ್ಯಾಸಗಳು 


೨ 


ಇ ಛಲ (೧೮೧ ಗ್‌ 5ಈ (0 


೧೦ 


೧೧. 
೧೨. 
೧೩. 
೧೪. 
೧೫. 
೧೬. 


ಉಪಾಸ್ಯ ಮೂರ್ತಿಗಳು 


ಅಭಿವ್ಯಕ್ತಿ ಸಾಧನಗಳು ಮತ್ತು ಇಷ್ಟಪ್ರಾಪಕಗಳು 


0 


ಲ ಅಷ್ಟದಿಕ್ಬಾಲಕರು 


. ಪ್ರತಿ ದೇವತಾ ಮೂರ್ತಿಗಳ ವಿವರಗಳು 


ವಿಷ್ಣುವಿನ ದಶಾವತಾರಗಳು 
ವಿಷ್ಣುಮೂರ್ತಿಯ ಉಪಭೇದಗಳು 
ರುದ್ರಶಿವನ ಪಂಚಾಸನಗಳು 


, ಏಕಾದಶ ರುದ್ರರು 


, ಸದಾಶಿವಮೂರ್ತಿ ಭೇದಗಳು 

ರುದ್ರನ ಸಂಹಾರ ವಿಗ್ರಹಗಳು 

ಎಷ್ಟು ಧರ್ಮೋತ್ತರೋಕ್ತ ಭೈರವಮೂರ್ತಿ ಪ್ರಕಾರಗಳು 
ವೀರಭದ್ರ ವಿಗ್ರಹ 

ರುದ್ರನ ನೃತ್ತಮೂರ್ತಿಗಳು 

ಪ್ರತ್ಯೇಕ ವಿಗ್ರಹಸ್ಥ ದೇವಿಯರು 

ಗಣಪತಿ ಪ್ರತಿಮೆಗಳು 


* ೯೨೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 
೧೭. ಸುಬ್ರಹ್ಮಣ್ಯಮೂರ್ತಿ 
೧೮. ನಂದಿಕೇಶ್ವರಾದಿಮೂರ್ತಿಗಳು 
೧೯. ಅಷ್ಟದಿಕ್‌ಪಾಲಕರು 
೨೦. ಅಶ್ವಿಗಳು, ಸೂರ್ಯ 
೨೧. ಉಪದೇವತೆಗಳು 
ಉಪಸಂಹಾರ 


ಪ್ರಮಾಣ ಗಂಥಾಯ 


೯೨೧ * 


ಉಪಕ್ರಮ 


೧. ದ್ರವಿಡ, ದ್ರಾವಿಡ7ಕೀಳು ಕ್ಷತ್ರಿಯರು; ವೃಷಭಸ್ವಾಮಿ ಪೌತ್ರರು; ದಕ್ಷಿಣಭಾರತದ 
ಒ೦ದು ಜಿಲ್ಲೆಯವರು; ಆಂ.ಧ್ರ-ಕರ್ನಾಟಕ-ಗುರ್ಜರ-ತೈಲಂಗ-ಮಹಾರಾಷ್ಟರು; ಕೃಷ್ಣಪುತ್ರ; 
ಒಬ್ಬ ಗ್ರಂಥಕರ್ತೃ; ವೈಯಾಕರಣರದೊಂದು ವರ್ಗ; ಒಂದು ರಾಗಿಣಿಯ ಹೆಸರು; 
ಒ೦ದು ಉಪನಿಷತ್ತು; ದ್ರಾವಿಡ ಕುಲ; ಪೂರ್ವೋಕ್ತ ಪಂಚದ್ರಾವಿಡ ಕುಲಗಳು ಹಾಗೂ 
ಪಂಚದ್ರಾವಿಡ ಭಾಷೆಗಳು; ಸಸ್ಯವಿಶೇಷ; ಸಣ್ಣ ಜಾತಿಯ ಏಲಕ್ಕಿ ಎಂಬ ೧೫ ಅರ್ಥಗಳು 
ದ್ರಮಿಡ ಅಥವಾ ತಮಿಳ ಎ೦ಬ ಶಬ್ದಕ್ಕಿದೆ. ಆಧುನಿಕರು ಕುಲವಾಚಕವಾದಾಗ ದ್ರವಿಡರನ್ನು 
106101187081 800010 ಭೂಮಧ್ಯ ಸಾಮುದ್ರಿಕರು ಎಂದು ಹೇಳುವುದುಂಟು. ಶ್ರೀ 
ಅರವಿಂದರು ದ್ರಾವಿಡ ಭಾಷೆ-ಕುಲಗಳನ್ನು ಆರ್ಯಜವೆ೦ದು ಸಪ್ರಮಾಣವಾಗಿ ಸಾಧಿಸಿದ್ದರಿ೦ದ 
ಶಿಲ್ಪದಲ್ಲಿ ದ್ರಾವಿಡವು ಗಾ೦ಧಾರ, ವೇಸರ ಶೈಲಿಗಳ ಸಹೋದರ ಎಂದು ತಿಳಿಯುತ್ತೇವೆ; 
ಅದು ಆರ್ಯಭಿನ್ನಕುಲೀನವಲ್ಲ. 


೨. ಗಾ೦ಂಧಾರ-ಗಾ೦ಂಧಾರಿಗಳ (ಕಾಂದಹಾರಿಗಳ) ಒಬ್ಬ ದೊರೆ; ಸಪ್ತಸ್ವರಗಳಲ್ಲಿ 
ಮೂರನೆಯದು; ಒಬ್ಬ ವಿದ್ಯಾದೇವತೆ; ಒಂದು ಜಾತಿಯ ನೊಣ; ಶಿಲ್ಪದಲ್ಲಿ ಔತ್ತರೇಯ 
ಪ್ರದೇಶದ ಒಂದು ಶೈಲಿ; ಗಂಧರ-ವಿಶ್ವಾವಸು, ವಾಯುಕೇಶ; ದಿವ್ಯ ಜಲವಾಯುಪ್ರದೇಶ; 
ಗಂಧರ್ವನು ಸೋಮಪಾಲಕನು, ಸೋಮವಿಜ್ಜಾನಿ, ಸೋಮೌಷಧನಿರ್ಮಾಪಕ ಅಥವಾ 
ಸ್ಪತಃ ಸೋಮ (ಚಂದ್ರ ಯಾ ದಿವ್ಯೌಷಧ); ಯಮಯಮಿಗಳೆ೦ಬ ಪ್ರಥಮ ಮಾನವದ್ವಯದ 
ತಂದೆ; ಗಂಧರ್ವರು ವರುಣಸೇವಕರು (ಅಪ್ಸರೆಯರು ಸೋಮಸೇವಿಕೆಯರು); 
ನಕ್ಷತ್ರಗತಿನಿಯಾಮಕರು; ದಿವ್ಯಗಾಯಕರು; ಪ್ರಜಾಪತಿಪುತ್ರರು; ದೇವರ್ಷಿ ಪುರೋಹಿತರು; 
(ಪ್ರಜಾಪತಿ -ಬ್ರಹ್ಮಕಕಶ್ಯಪ) ಮುನಿ; ೧೪ನೆಯ ಕಲ್ಪ; ಭಾರತದ ಒಂಭತ್ತು ಖಂಡಗಳಲ್ಲಿ 
ಒಂದು; ಶಿಲ್ಪದಲ್ಲಿ ಗಾ೦ಂಧಾರವು ವೇಸರ ದ್ರಾವಿಡಗಳಿಂದ ಬೇರೆಯಾದ ಶೈಲಿ. 

೩. ವೇಸರ-ಗಾಂಧಾರ ಕುದುರೆಯಾದಾಗ ವೇಸರವು ಹೇಸರಕತ್ತೆ ಶಿಲ್ಪದಲ್ಲಿ ಗಾಂಧಾರ- 


ದ್ರಾವಿಡಮಧ್ಯವರ್ತಿ, ಉಭಯಲಕ್ಷಣಗಳನ್ನು ತೋರಿಸಲರ್ಹತೆಯಳ್ಳದ್ದು. ಒರಿಸ್ಷದಲ್ಲಿ 
೪ನೆಯದೆ೦ಂದು ಹೇಳಬಹುದಾದ ನಾಗರಶೈಲಿ ರೂಢ. 


೪. ದ್ರಾವಿಡೇತರ ಶೈಲಿಯಲ್ಲಿ ಗರ್ಭಗುಡಿಗೆ ಶಿಖರವೇ ಪ್ರಧಾನವು. ಬೌದ್ಧರ ಗಾ೦ಧಾರವು 
ಕುಸುರುಗೆಲಸಕ್ಕೇ ಮೊಸಲು. ವೇಸರವು ಶಿಖರ ಪ್ರಧಾನ (ವಿಮಾನಪ್ರಧಾನ); ಅದಕ್ಕೆ 


* ೯೨೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ದ್ರಾವಿಡದ ಶಿಖರರಹಿತ ದ್ವಾರಗೋಪುರಗಳಿಲ್ಲ. ಗಾಂಧಾರವನ್ನು ಬೌದ್ಧಶಿಲ್ಪವೆ೦ದರೂ 
ಎನ್ನಬಹುದು; ದ್ರಾವಿಡವನ್ನು ದಾಕ್ಷಿಣಾತ್ಯ ಶಿಲ್ಪವೆ೦ದೂ ಹೇಳಬಹುದು. ವೇಸರ ಸಂಮಿಶ್ರ, 
ಪರಿವರ್ತನೀಯ, ಕಲೈಕೋದ್ಹೇಶಬದ್ರ ಕದಂಬಾದಿ ರಾಷ್ಟ್ರಕೂಟ ಹೊಯ್ದಳಾಂತ 
ಕರ್ಣಾಟಕೀಯವು ವೇಸರ ಅಥವಾ ನಾಗರ; ಈ ಶಿಖರಗಳ ವೈವಿಧ್ಯವಿದೆ. 


೫. ಇವೆಲ್ಲಾ ಗಣ್ಯವಾಗಿ ಸೌಧರಚನಾ ಶೈಲಿಗಳಾದುದರಿಂದ ಭಿನ್ನವಾಗಿವೆ. ಇವು 
ವಾಸ್ತುಶಿಲ್ಪಗಳು. ಗರ್ಭಗುಡಿಯು ಯಜ್ಞವೇದಿಕೆಯ ಪರ್ಯಾಯವು. (ಸು. ಕ್ರಿಶ ೪ನೆಯ 
ಶತಮಾನದಲ್ಲಿ ಆರಂಭ) ಗರ್ಭಗುಡಿಯ ಈ ರೂಪಗಳನ್ನು ಬ್ರಹ್ಮಾದಿಸ್ಥಾನಗಳ ಮೂಲಕ 
ರಚನಾಯೋಜನೆಯಲ್ಲಿ ಅದು ತೋರಿಸುತ್ತದೆ. ದೇವತಾಮೂರ್ತಿಗಳ ಆಕೃತಿಗಳು, 
ಆಯುಧಗಳು ಮತ್ತು ವಾಹನಗಳು ಮಾತ್ರ ಸರ್ವಭಾರತಸಾಧಾರಣ. ಲಿಂಗವು ನಿರಾಕಾರ 
ಸೂಚಕ, ಮೂರ್ತಿಯು ಸಾಕಾರ ಸೂಚಕ. ಪೀಠಗಳಲ್ಲಿ ಚತುರ್ಭುಜಾಕೃತಿಯವು ನಾಗರ; 
ಅಷ್ಟಪಟ್ಟಿಯಾಕೃತಿಯವು ದ್ರಾವಿಡ; ವೃತ್ತಾಕೃತಿಯವು ವೇಸರ; ಧಾರಾಪೀಠವು 
ಸರ್ವಸಾಧಾರಣ. ಉಪವಿಭಾಗಸಮೇತವಾಗಿ ಎಲ್ಲ ಪೀಠಜಾತಿಗಳ ಸಂಖ್ಯೆಯು ಒಟ್ಟು 
೧೪-ಚತುರ್ಭುಜದಿ೦ದ ಷೋಡಶಭುಜದವರೆಗೆ ಇವು ಅಪರಿವರ್ತನೀಯ. ಮೂರ್ತಿಗಳ 
ಅಭಯ-ವರದಹಸ್ತಾದಿಗಳೂ ಹಾಗೇ ಏಕೈಕ ಮಾದರಿಯವುಗಳು. ಚಿನ್ಮುದ್ರಾ- 
ಧ್ಯಾನಮುದ್ರಾದಿಗಳೂ ತದ್ವದಪರಿವರ್ತನೀಯ. ಆಯಾ ದೇವತೆಗಳ ವಾಹನ- 
ಆಯುಧಾದಿಗಳೂ ಪರ್ಕಾಯರಹಿತ. ಕಿರೀಟಗಳ ವೈವಿಧ್ಯವು ವೇಸರಸೂಚಕವಾದರೂ 
ಸರ್ವಸಾಧಾರಣ; ವೈಯಕ್ತಿಕ ಶಿಲ್ಪಿ ಇವುಗಳ ರಚನೆಯ ವೈವಿಧ್ಯದ ಯೋಜನೆಯ 
ಔಚಿತ್ಯ ನಿರ್ಣಯದಲ್ಲಿ ಸ್ವತಂತ್ರನಾಗಿ ತೋರುತ್ತಾನೆ; ಅಲಂಕಾರ ನಿರ್ಮಾಣದಲ್ಲೂ 
ಹಾಗೇ. ಮೂಲತಃ ಅಷ್ಟದಿಕ್ಟಾಲಕರೂ ತ್ರಿಮೂರ್ತಿಗಳೂ ಸಪತ್ನೀಕರಾಗಿ 
ಸುನಿಶ್ಚಿತಸ್ಟರೂಪವುಳ್ಳವರು; ಅವರ ಆಭರಣಗಳು ಭಿನ್ನವಾಗಬಲ್ಲವು. ಇಂದ್ರಾದಿಗಳ 
ಬಗೆಗಿನ ಯಜ್ಞಕ್ಕೆ ಪರ್ಯಾಯವಾಗಿ ಕ್ರಿಪೂ. ೪ನೆಯ ಶತಮಾನದಲ್ಲಿ ತ್ರಿಮೂರ್ತಿಗಳು 
ಮುಖ್ಯರೂ, ಇಂದ್ರಾದಿಗಳು ದೇವಸ್ಥಾನದ ಕಾವಲುಗಾರರೂ ಆದರು. ದೇವತೆಗಳಲ್ಲಿ 
ತ್ರಿಮೂರ್ತಿಗಳು ಸಪತ್ನೀಕರಾಗಿ ಪ್ರಧಾನ ಆದರು. ಸೃಷ್ಟಿ-ಸ್ಥಿತಿ-ಲಯಕರ್ತರಾದ 
ತ್ರಿಮೂರ್ತಿಗಳು ಅವರವರ ಕ್ಷೇತ್ರಗಳಲ್ಲಿ ಏಕೈಕ ವೀರರು; ಅವರ ಪತ್ನಿಯರು ಅವರ 
ಸಾಕಾರ ಶಕ್ತಿಗಳು; ಈ ಮಹಾದೇವತ್ರಯದಲ್ಲಿ ಸದಾ ಸಹಕಾರವೇ ಗಣ್ಯ ಮತ್ತು ಅತ್ಯಂತಿಕ. 
ದೇವತೆಗಳಾದ ಅವರೂ ಅವಿಚ್ಛಿನ್ನಾಕಾರರು, ನಿತ್ಯ ಯೌವನಯುಕ್ತರು ಮತ್ತು ಅನಿಮಿಷರು 
ಹಾಗೂ ಸತ್ವವಿಭೂತಿಪ್ರಧಾನರು; ಅಲ್ಲದೆ ಮೃತ್ಕಾಯ, ದಾರುಕಾಯ, ಅಶ್ಮಕಾಯ 
ಹಾಗೂ ಲೋಹಕಾಯಗಳನ್ನುಳ್ಳವರು. ಲಿಂಗ "ಸಾಲಿಗ್ರಾಮಾದಿ) ರೂಪ ರಗಳಲ್ಲಿ 
ಲಿಂಗಭೇದವಲ್ಲ.* ರೂಢಿಬಲದಿಂದ ಶಿವ- ಬ್ರಹ್ಮರಿಗೆ ಲಿಂಗವನ್ನೂ. ವಿಷ್ಣುವಿಗೆ 
ಸಾಲಿಗ್ರಾಮವನ್ನೂ ಮೂಸಲಿಡಲಾಗಿದೆ. ಆದರೆ ಪ್ರಾಚೀನ ಕಾಲದಲ್ಲಿ ಸರ್ಜನಸೂಚಕತೆಯ 





೫4 ಅವು ಸ್ವೀ-ಪುರುಷದೇವತೆಗಳಿಬ್ಬರಿಗೂ ಸ೦ಕೇತವಾಗಿವೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೨೩ * 


ಪೀಠಸ್ಪ ತೆ ಇಲ್ಲ.” ಲಿಂಗಗಳು ಮೇಲ್ಮುಖ (ಊರ್ಧ್ವಮುಖ) ಆಗಿರುತ್ತವೆ. ಸರ್ವದೇವತೆಗಳೂ 
ಊರ್ದ್ವರೇತಸರಲ್ಲದೆ ಅದಿವ್ಯರಂತೆ ಅಧೋರೇತಸರಲ್ಲ. ಅವರ ಸಂತತಿ ಹೆಚ್ಚಾಗಿ 
ಮನಃಸ೦ಕಲ್ಪರೇತೋಜಾತ. ರೇತಃ ಕಾಮಃ ಕ್ರಿಯಾಶಕ್ತಿರಿತ್ಯನರ್ಥಾ೦ತರಂ; ಪ್ರಥಚೋದರೂಪಂ. 
ಅವತಾರದ ಉದ್ದೇಶವು ಭಗವದ್ಗೀತೆಯಲ್ಲಿ ಹೇಳಿದ ಭಯವನ್ನು ತಪ್ಪಿಸುವುದು- 
“ಉತ್ಸೀದೇಯುರಿಮೇಲೋಕಾಃ” “ಧರ್ಮಸಂಸ್ಥಾಪ ನಾರ್ಥಾಯ”; ಮಾನವತೆಯ 
ದೈವೀಕರಣ- ("7786 ೫1 ೦11 15 ೩/18) 0000 11 1701811) ಅದರಿ೦ದಲೇ 
ಮಾನಸಾರ ಮಹರ್ಷಿಯು ಮನಸ್ಸಿನ ಅವ್ಯಗ್ರತೆಯ ಯಾ ಕೇಂದ್ರೀಕರಣದ ಸಲುವಾಗಿ 
ಸಾಧಕರಿಗೆ (5011081 ೬೨01870) ಶಿಲ್ಪಾಕಾರವು ಅಗತ್ಯವೆಂದದ್ದು ಸಮರ್ಥನೀಯ. 
ಬುದ್ಧೃತೀತ ಆದಿಕಾರಣವನ್ನು ಗಹಿಸಲು ಬೇಕಾದ ಬುದ್ಧಿಸ್ತರೂಪವನ್ನು ರೂಪಿಸಿಕೊಳ್ಳುವುದೇ 
ಉಪಾಸನಾದಿ ಸಾಧನಗಳ ಉದ್ದೇಶವು. ಪ್ರತಿಯೊ೦ದೂ ಇಲ್ಲಿ ಅಸೀಮ ಸತ್ಯದ ಸಂಕೇತ. 
ಇದಕ್ಕೆ ವೇದವೇ ನಿದರ್ಶನವಾಗಿದೆ. ಅದು ಆದಿಕಾರಣದ ಬಹುತ್ವವನ್ನು ಖಂಡಿಸಿದೆ, 
ಆದರೆ ದುರ್ಬಲಾತ್ಮರ ಮೇಲಿನ ಕರುಣೆಯಿ೦ದ ಜ್ಞಾನಯುಕ್ತ ಭಕ್ತಿಗೆ ಗುರಿಯನ್ನಾಗಿ 
ತಿಳಿದುಕೊಳ್ಳಲು ದೇವತಾನಾಮರೂಪಗಳನ್ನು ಆದಿಕಾರಣಕ್ಕೆ ಹೇಳಿದೆಯಲ್ಲವೇ? 
“ಸರ್ವಕಾರಣಮೂಶ್ವರಂ? (116 500700 0೦1 0೩060 ೦8 81 11111066 ೦8 ೮೧೮೫01೦5 15 170 
51070170 0೧0) 


೬. ಶಿಲ್ಪಂರಂಗುರಂಗಾಗಿ ಮಾಡುವುದು, ಬಣ್ಣಬಣ್ಣದ ನೋಟ, ಅಲಂಕರಣ, 
ಆಭರಣ, ಕಲಾಕೃತಿ (“ಕಲಾಸಂಕಲನ ಪ್ರಜ್ಞಾ ವಿದ್ಯಾಃ 'ಶಿಲ್ಪಾದಿ ಕರ್ಮಸು”), ಮಾನವನ 
ಕೈಕೆಲಸ, ಮಾನವನಿರ್ಮಿತ ಕುಶಲಕರ್ಮ, ಗುಡಿಗಾರಿಕ, ಬಡಿಗಕಲೆ, ವಾಸ್ತುಶಿಲ್ಪ, 
ಸುವರ್ಣಶಿಲ್ವ ಕಮ್ಮಾರಿಕೆ, ನಟನೆ, ನರ್ತನ, ಸ೦ಗೀತ, ವೈದ್ಯಕೀಯ, ಕವಿತಾನಿರ್ಮಾಣ 
ಮುಂತಾದ ಬಾಹ್ಯ ಕಲೆಗಳಲ್ಲದೆ, ಮುತ್ತು ಕೊಡುವುದು, ಆಲಿಂಗನ, 
ಹಾವಭಾವಾದಿಪ್ರದರ್ಶನ ಮುಂತಾದ ಗುಪ್ತಕಲೆಗಳೂ “ಶಿಲ್ಪಗಳು.” ಪುಂಸ್ತೀ ವಿಗ್ರಹಗಳ 
ಅ ಬೇರೆಯಾಗಿರುವುದು ಹೆಚ್ಚು. “ಶಿಲ್ಪಸರ್ವಸ್ವಸಂಗ್ರಹ” ಎಂಬುದು ಒಂದು 

ಪ್ರಸಿದ್ಧ ಶಿಲ್ಪಶಾಸ್ತ ಸ್ವಗ್ರ೦ಥ; ಹಾಗೇ ಶಿಲ್ದಾರ್ಥ ಸಾರವೂ. ಶಿಲ್ಪಿ 50105510181 1೦011001 
01 ಸ 'ೈಪಶಿಲತಿ ಹೆಕ್ಕು. ಸಂಕಲಿಸು. ಅದೇ. ಮೇರೆಗೆ ಮೂರ್ತ-ಸಾಕಾರ, 
ಸಕ್ರಿಯ; ಒಂದು ನಿರ್ದಿಷ್ಟ ಆಕೃತಿಯುಳ್ಳ ಪದಾರ್ಥ; ಜಾತವಾದ ಅವಯವಿ. ಪೃಥಿವಿ, 
ಅಪ್‌, ತೇಜಸ್ಸು, ವಾಯುಗಳು ಮೂರ್ತದ್ರವ್ಯಗಳು; ಗಡಿಮಿತಿಗಳಿರುವ ವಸ್ತುಗಳು. 
ರೂಪವೆಂದರೆ ಆಕೃತಿ ಹಾಗೂ ಬಣ್ಣ; ನಿರ್ಮೂರ್ತಕ್ಕಿವುಗಳಿಲ್ಲ; ರೂಪಗುಣ; ಪ್ರತಿರೂಪ; 
ದನಕರು; ಧ್ವನಿ ಯಾ ವರ್ಣ. ಆಕಾರಯೋಜಕ ವಿನ್ಯಾಸಕಾರ ಇತ್ಯಾದಿ. ಶಿಲ್ಪಾಜೀವನು 
ಶಿಲ್ಲಿಯಾದರೆ, ರೂಪಾಜೀವೆಯು ಸೂಳೆ. ಕ್ರಿಯಾವತ್ವಂ ಮೂರ್ತತ್ವಂ; ಸಾಕಾರವು ನಿರಾಕಾರದ 
ಕಾರ್ಯಸಾಧನ. 

*. ಪೀಠವು ಸ್ತೀಯೋನಿಯಲ್ಲ. ಲಿಂಗವು ಪುರುಷಜನನೇಂದ್ರಿಯವಲ್ಲ; ಅದು ನಿಜವಾಗಿದ್ದರೆ ಸ್ತ್ರೀ 


ದೇವತೆಯನ್ನೇ ಕೆ ಮ೦ಜನನೇ೦ದ್ರಿಯ ರೂಪದ ಪೀಠದಲ್ಲಿ ಪ್ರತಿಷ್ಠಾಪಿಸಲಿಲ್ಲ? ಲಿಂಗವನ್ನು 
ಏಕೆ ತಳ ಕೆಳಗೆ ಮಾಡಿ ಪೀಠದಲ್ಲಿ ಪ್ರತಿಷ್ಠೆ ಮಾಡಲಿಲ್ಲ? 





* ೯೨೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


೭. ಶಿಲ್ಪದಲ್ಲಿ ಅವಯವವು ರೂಪ ಯಾ ಅಲಂಕಾರ. ಮೂರ್ತಿ ಜೀವಂತವಾಗಿ 
ತೋರಬೇಕಾದರೆ ಅದರ ಕಣ್ಣು-ಬಾಯಿಗಳ ಭಾವಾವಿಷ್ಕಾರವು ಭಾರತದಲ್ಲಿ ಬಹುಮುಖ್ಯ 
ಕೈಕಾಲುಗಳ ಭಂಗಿಗಳೂ ಹಾಗೇ. ಬಡೋದೆಯ ವಸ್ತುಸಂಗ್ರಹಾಲಯದಲ್ಲಿ ನವರಸಗಳನ್ನು 
ಮುಖಾದಿಗಳ ಮೂಲಕ ಮೂಡಿಸುವ ಚಿತ್ತಿಚಿತ್ರಗಳಿವೆ. ಮುದ್ರೆಗಳು ಅಂತರ್ಭಾವ 
ವ್ಯಂಜಕಗಳು; ಅವುಗಳಲ್ಲಿ ಕಣ್ಣು-ತುಟಿಗಳು ಮುಖ್ಯ “ಮೂರ್ತಿೀ ರಸಾತ್ಮಿಕಾ ಶಿಲ್ಪಾಕೃತಿಃ” 
ರಸವಿಲ್ಲದಲ್ಲಿ (ರಸಪ್ರೇರಕತೆ ಇಲ್ಲದಲ್ಲಿ ಕಲಾತ್ವವೇ ಇಲ್ಲ. ಶೃಂಗಾರ, ವೀರ, ಕರುಣ, 
ಅದ್ಭುತ, ಹಾಸ್ಯ, ಭಯಾನಕ, ಬೀಭತ್ಸ, ರೌದ್ರ, ಶಾಂತಿಗಳು ನವರಸಗಳು. 
ವಾಜಸನೇಯಿಸಂಹಿತೆಯಲ್ಲಿ “ಶಿಲ್ಪ' ಶಬ್ದವು ಮೊದಲು ಪ್ರಯುಕ್ತವಾದುದು. 
ಶಿಲ್ಪಶಾಸ್ತ್ರವೆಂಬುದು ಕಾವ್ಯಶಾಸ್ತ್ರವಿದ್ದಂತೆ ಶಿಲ್ಪವಿದ್ಯಾವಿವರಣೆಯಾಗಿರುತ್ತದೆ. 


೮. ಉತ್ತರ ಭಾರತದಲ್ಲಿ ದೇವರು ದೊಡ್ಡವನು; ಆದರೆ ಸಾಮಾನ್ಯವಾಗಿ ದೇವಸ್ಥಾನ 
ಸಣ್ಣದು. ದಕ್ಷಿಣದಲ್ಲಾದರೋ ದೇವರೂ ದೊಡ್ಡವನು, ದೇವಸ್ಥಾನವೂ ದೊಡ್ಡದು. ಶ್ರೀ 
ಅರವಿ೦ದರು ಪಾಂಡಿಚೇರಿಯಲ್ಲಿ ಕಂಡ “ಚುತಂಬೃಹತ್‌'' ಎಂಬ ದಿವ್ಯ ಸಾಕ್ಟಾತ್ಕಾರಕ್ಕಿವು 
ಸಂಕೇತ. ಈ ಬೃಹದಾಕಾರದ ಹಾಗೂ ಕುಸುರುಗೆಲಸದ ಕಲಾಪ್ರೇರಣೆಯು 
ಖಂಡಿತವಾಗಿಯೂ ಅವರ ದರ್ಶನಕ್ಕೆ ಪ್ರೇರಣೆ ಕೊಟ್ಟಿರಬೇಕೆನ್ನಿಸುತ್ತದೆ. “ಮೂರ್ತಿಶಿಲ್ಪ” 
ಎಂದರೆ ಏನೆಂಬುದನ್ನು ಜಗತ್ತು ಇಲ್ಲಿಯೇ ನೋಡಬೇಕು; ದೇವಾಲಯದ ಬೃಹದ್‌ 
ಗಾತ್ರವು ಕಾ೦ಂಚಿಯಿ೦ದ ಬನವಾಸಿಯ ಮಧುಕೇಶ್ವರ ದೇವಾಲಯದವರೆಗೂ ಎದ್ದುಕಾಣುತ್ತದೆ. 
ದೇವರ ಲಿಂಗವು ಪಟ್ಟದಕಲ್ಲಿನಲ್ಲೂ. ಬನವಾಸಿಯಲ್ಲೂ ಕಣ್ಣೆದುರೆದ್ದು ನಿಲ್ಲುತ್ತದೆ. 
ಹೆನ್ತಿಫಘೋರ್ಡ್‌, ರಾಕ್‌ಫೆಲ್ಲರುಗಳನ್ನು ಮೂರಿಸಿದ ತಿರುಪತಿಯ ತಿಮ್ಮಪ್ಪನು ಅಮೇರಿಕೆಯಲ್ಲಿ 
ಶಾಖೆಯನ್ನು ತೆರೆಯುತ್ತಾನೆ! ಯಕ್ಷಗಾನ ಆಟಗಳ ವೇಷ-ಭೂಷಣ, ಆಯುಧ, ಕಥಾವಸ್ತು. 
ನೃತ್ಯ, ಸಂಗೀತಾದಿಗಳಿಗೆ ಮೂಲಾದರ್ಶವಾಗಿದೆ ಮೂರ್ತಿಶಿಲ್ಪ. ಈ ಆದರ್ಶಗಳ 
ಏಕಾರಗಳೀಗ ಯಕ್ಷರಂಗದಲ್ಲಿ ಅಧಿಕವಾಗುತ್ತಿವೆ. ಇದು ತಪ್ಪಬೇಕು. 


೯. ಸಾಕಾರೋಪಾಸನೆಯ ವಿಕೃತತೆಯನ್ನು ದೆವ್ವ-ಭೂತಗಳ, ಹರಕೆ-ಹಾಡಿಗಳ, 
ಬಲಿ-ವಧೆಗಳ ರೂಢಿಯಲ್ಲಿ ಕಾಣಬಹುದು. ಇದು ನಿಂದ್ಯ-ತಾಮಸಿಕವಾದುದರಿಂದ. 
ಆದರೆ “ಮೆಸ್ಕೆರಿಜಂ'ಗತವಾದ ಮನಃಶಾಸ್ತ್ರದಂತೆ ಗುರೂಕ್ತ ಅಥವಾ ಬಲಿಷ್ಯ ರೂಢಿಬದ್ಧ 
ದೇವತಾಕೃತಿ-ನಿರಾಕೃತಿ ಚಿಹ್ನಗಳ ಅಳತೆ ಯಾವಾಗಲೂ ಶಾಸ್ತ್ರಸಿದ್ಧವಾಗಿದ್ದರೆ ಮಾತ್ರ 
ಸಫಲ ಎಂಬುದು ಗೀತೋಕ್ತ (“ಯಃ ಶಾಸ್ತ್ರವಿಧಿಮುತ್ಸ್ನಜ್ಯ ಕ್ರಿಯತೇ ಕಾಮಕಾರತಃ? 
ಇತ್ಯಾದಿ). ಆದುದರಿಂದ ಭಾರತೀಯ ಬುದ್ಧ, ಜಿನ, ಶಿವ, ವಿಷ್ಣು ಹಾಗೂ ಅವರ 
ಪತ್ನಿಯರನ್ನು ನಾವು ಎಲ್ಲಿ ಹೋದರೂ ಸುಲಭವಾಗಿ ಗುರುತಿಸಲು ಅನುಕೂಲವಾದ 
ಶಾಸ್ತ್ರಲಕ್ಷಣಗಳನ್ನು ಶಿಲ್ಪಶಾಸ್ತ್ರವು ತಿಳಿಸುತ್ತದೆ. ಇದು ಭಾರತೀಯ ಭಾವೈಕ್ಯದ ಶಿಲಾಲಿಪಿ; 
ಲಿಂಗವು ಸಮಾನ ಗೌರವದ ಭಾವೈಕ್ಕ ಶಿಲಾಲೇಖ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೨೫ * 


೧೦. ದಿ. ಸುರೇಂದ್ರನಾಥ ದಾಸಗುಪ್ತರು ಹೇಳಿದ ಪೌರಾಣಿಕ ಕ್ರಾಂತಿಯ ವಿಚಾರವನ್ನೂ 
ಉತ್ತರ ಭಾರತದಲ್ಲಿ ದೊರೆತ ಮೊದಲ ದೇವಾಲಯದ ಅವಶೇಷದ ಕಾಲವನ್ನೂ 
ಮಾನಸಾರ ಮಹರ್ಷಿಯ ಶಿಲ್ಪವ್ಯಾಖ್ಯೆಯನ್ನೂ ದಿ. ಸ್ಟೆಲ್ಲಾ ಕ್ರಾಂರಿಸ್ಕ್‌ ಬರೆದ “176181 
1011000180 ೩70 50010/70'' ಎ೦ಬ ಗ್ರಂಥವನ್ನೂ ದಿ. ಗೋಪೀನಾಥರಾಯರ 780 
50000 116181 10011081800) ಎ೦ಬ ಉದ್ಧಂಥವನ್ನೂ. ಶ್ರೀ ಅರವಿಂದರ “77706 500161 
08 036 3068'' ಎ೦ಬ ವರಾರ್ಮಿಕ ಹೆಬ್ಬೊತ್ತಗೆಂತುನ್ನೂ ಓದಿ ಜೀರ್ಣಿಸಿ, 
ರಕ್ತಗತಮಾಡಿಕೊ೦ಡು ಅನ೦ತರ ಇತರ ಪುರಾಣೋಕ್ತಿಗಳನ್ನೂ ಇತರ ಶಿಲ್ಪಶಾಸ್ತ್ರಗಳನ್ನೂ 
ಅಳೆದು ನೋಡಿ, "೮೦61138060 11180 00 015 ೦೪/7 117880 0011/87 11800 ೮೦6 ೦0 1115 
0೪/1 118805'' ಎ೦ಬ ಮಹಾತ್ಮಾ ಗಾ೦ಧಿದರ್ಶನವನ್ನು ಈ ಗ್ರಂಥಕ್ಕೆ ಹಿನ್ನೆಲೆಯನ್ನಾಗಿ 
ತೆಗೆದುಕೊಳ್ಳಲಾಗಿದೆ. ಮಹಾಭಾರತ-ರಾಮಾಯಣಗಳಂ೦ತೂ ಅವಿಸ್ಮರಣೀಯ. ಅರ್ಜುನನ 
ಸ್ಥಂಡಿಲೋಪಾಸನೆ, ರಾಮನ ಆದಿತ್ಯಹೃದಯ ಜಪ ಎಂಬಿವು ಮೂರ್ತಿಗಳ ಅರ್ಚನೆ 
ಹಾಗೂ ಧ್ಯಾನಗಳಿಗೆ ಮಹೋದಾರಣೆಗಳಾಗಿವೆ. ಆದರೆ ಈಯೆಲ್ಲಾ “ವಎಕೋ*ಹ೦ ಬಹುಸ್ಕಾಂ 
ಪ್ರಜಾಯೇಯಳ ಎಂಬುದರ ಎದುರಿಗೆ ಅರ್ಚಕನು ವೇದಾರ್ಥಾನುಸಾರವಾಗಿ “ಬಹುರಹ೦ 
ರೂಪೇಷುನಾಮಸು ಚ ಏಕ ಏವೋ*ಹ೦ ಪಾರಮಾರ್ಥಿಕತಯಾ” ಎಂಬ ಮಾತನ್ನು 
ಮರೆಯದಿರಬೇಕು; ಇಲ್ಲವಾದರೆ ಅವನು ಭೂತಸರ್ಪಪಷಿಶಾಚಾದಿಗಳ ಪೂಜೆಗಿಳಿದು 
ಅಧಃಪಾತ ಹೊಂ೦ಂದದಿರನು. 


“ಏಕಂ ಸದ್ದಿಪ್ರಾ ಬಹುಧಾ ವದಂತಿ 

ಅಗ್ನಿಂ ಯಮಂ ಮಾತರಿಶ್ಚಾನಮಾಹು:...' 

“ಸರ್ವಂ ಖಲ್ಜಿದಂ ಬ್ರಹ್ಮ; ತಜ್ಜಲಾನಿತಿ ಶಾಂತ ಉಪಾಸೀತ'' 
[ ಜ 

“ಸದೇವಸೋಮ್ಯೇದಮವಗ್ರೇ ಆಸೀತ್‌ 

ಏಕಮೇವಾದ್ವಿತೀಯಂ ಬ್ರಹ್ಮ” 

“ನಿತ್ಯಃ ಸರ್ವಗತಃ ಸ್ಥಾಣುರಚಲೋಂಯಂ ಸನಾತನಃ? 

“ಪುರುಷ ಏವೇದಂ ಸರ್ವಂ ಯದ್ಭೂಃ ತಂ ಯಚ್ಚಭವ್ಯಂ” 

೧೧. ಆಗಮ-ಪರಂಪರಾಗತ ವಿದ್ಯೆ; ಬ್ರಾಹ್ಮಣ ಗ್ರಂಥಗಳು, ಸಾ೦ಪ್ರದಾಯಿಕ ಪವಿತ್ರ 
ಗಂಥ; ಶಿವ-ಶಕ್ತಿಯರ ಯೌಗಿಕ ಪೂಜಾ ವಿಧಾನ, ಪೂಜಾತಂ೦ತ್ರ; ಆನುಬಂಧಿಕ ಪಠ್ಯ 
ಎ೦ಬೀ ಅರ್ಥಗಳಲ್ಲಿ ಪ್ರಸ್ತುತವಾದುದು ಪೂಜಾವಿಧಾನವೆಂಬುದು. ೬೪ ಆಗಮಗಳು 
(ತಂತ್ರಗಳು) ಇದ್ದ ಪ್ರತೀತಿಯಿದ್ದರೂ ಉಪಲಬ್ಧ ಸಾ೦ದರ್ಭಿಕ ತಂತ್ರಗಳು ಯಾ ಆಗಮಗಳು 


೨೮. ಇವೇ ನಮ್ಮ ಪರಂಪರಾಗತ ಶಿಲ್ಪಶಾಸ್ತಗಳ ಆಧಾರಗಳು. ಆಗಮಗಳು ಪುರಾಣಗಳ 
ಮಾತಾಪಿತರು. 


* ೯೨೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


೧೨. ಮೂರ್ತಿಶಿಲ್ಪಗಳ ಮೂಲ ಹೆಚ್ಚಾಗಿ ಪೌರಾಣಿಕ; ಮೂರ್ತಿಗಳು 
ಏಕಮೇವಾದ್ವಿತೀಯ ಸತ್ಯದ ಸಾಂದರ್ಭಿಕ ಅವತಾರಗಳು (02860೯7೫ ೦೯ [11 
711771). “ಧರ್ಮ ಸಂಸ್ಥಾಪನಾರ್ಥಾಯ” ಎ೦ಬುದು ಅವತಾರ ಕಲ್ಪನೆಯ ಬೀಜವು. 
ಆಸುರೀ ಸಂಪನ್ನಾಶವೇ ವಿಷ್ಣು-ಶಿವಾದಿಗಳ ಹಾಗೂ ಅವರ ಪತ್ನಿಯರ ಮತ್ತು ಗಣಗಳ 
ಅವತಾರದ ಉದ್ದೇಶವಾಗಿದೆ. ಆಸುರಿಯು ತಮಸ್ತು ಅಜ್ಞಾನ, ಭೌತಮಹತ್ವಾಕಾಂಕ್ಷೆಯಿಂದ 
ಹಿಂಸೆಗಿಳಿವ ದುರಹಂಕಾರ. ಅದೇ ಪಾಪ, ಅಧರ್ಮ, ಲೋಕಹಿತವಿರುದ್ಧವಾದ ಆಚಾರ. 
ರುದ್ರ-ವಿಷ್ಣುಗಳಿಬ್ಬರೂ ದೈತ್ಯಸ೦ಹಾರಕರು, ಅಸಾಧುಹ೦ತಾರರು. 


೧೩. ವಿಗ್ರಹ, ಮೂರ್ತಿ, ಬೇರ ಎಂದರೆ ಒ೦ದೇ. ಅದು ಧರ್ಮವೀರರ 
ಮಹಾವಿಕ್ರಮಗಳ ಸ್ಮಾರಕ ಸಂಕೇತ. “ರಾಮಾದಿವತ್‌ ಪ್ರವರ್ತಿತವ್ಯಂ ನ ತು ರಾವಣಾದಿವತ್‌'' 
ಎಂಬುದು ವಿಗ್ರಹಾರಾಧನೆಯು ಕಲಿಸುವ ಪಾಠ. ಈ ಉದ್ದೇಶವಿಲ್ಲದ ವಿಗ್ರಹಾರಾಧನೆ 
ಪೂರ್ಣ ಸಪ'ಲವನ್ನಲು ಬಾರದು. ಪ್ರತೀಕ ಪೂಜೆ೦ಂರುು ಸಾಧಕನ 
ಐಕಾಗ್ಯವನ್ನಾಧರಿಸಿರುವುದರಿ೦ದ ಮತ್ತು ಅಹಂಕಾರ ತ್ಯಾಗಕ್ಕೆ ಬದ್ಧವಾಗಿರುವುದರಿ೦ದ 
ಅದನ್ನು ಉಪಾಸನೆ, ಭಕ್ತಿಯೋಗ ಎಂದೆಲ್ಲಾ ಹೇಳಿದರೂ ಅದು ಯಜ್ಞದ ಉದ್ದೇಶವನ್ನೇ 
ಉಳ್ಳದ್ದಾಗಿದೆ. ಯಜ್ಞವು ಸ್ಪಸಮರ್ಪಣೆ. 


೧೪. ಮೂರ್ತಿಗಳ ನಿಲುವುಗಳು; ಅಕ೦ಪಿತ, ಕ೦ಪಿತ, ಧೂತ, ವಿಧೂತ, ಪರಿವಾಹಿತ, 
ಆಧೂತ, ಅವಧೂತ, ಆಚಿತ, ನಿಕುಂಚಿತ, ಪರಾವೃತ್ತ, ಉತ್‌ಕ್ಟಿಪ್ತ, ಅಧೋಗತ, ಲಲಿತ 
ಎಂಬ ೧೩ ಶಿರೋಭಂಗಿಗಳು. ಭ್ರುಕುಟೀ ಮುಖಗಳು ೭, ವಿಭಾವ, ಅನುಭಾವ, 
ಸ್ಥಾಯಿ, ಸಂಚಾರಿ ಎಂಬೀ ನಾಲ್ಕು ಅವಸ್ಥಾ ದೃಷ್ಟಿಭೇದಗಳು; ಕಣ್‌ಗುಡ್ಡೆಯ ನಮೂನೆಗಳು 
ಒ೦ಭತ್ತು. ಮೂಗಿನ ಮುಖಗಳು ೧೬, ನಿಃಶ್ವಾಸಭೇದಗಳು ೯; ತುಟಿಗಳ ಮುದ್ರೆಗಳು 
೧೬, ಗಲ್ಲದ ನಮೂನೆಗಳು ೭ ಕುತ್ತಿಗೆಯ ನಿಲುವುಗಳು ೯, ಕ್ರುದ್ಧ ಮುಖಮುದ್ರೆಗಳು 
೧೬; ಹಸ್ತಭಂಗಿಗಳು ಮುಖ್ಯವಾಗಿ ೨; ಅವುಗಳಲ್ಲದೆ ಪತಾಕ, ತ್ರಿಪತಾಕ, ಕರ್ತರೀಮುಖ, 
ಅರ್ಧ ಚ೦ದ್ರ, ಉತ್ಕರಾಲ ಮತ್ತು ಶುಕತು೦ಡ, ಮುಷ್ಟಿ, ಶಿಖರ, ಕಪಿತ್ಥ, ಖೇಟಕಾಮುಖ, 
ಸೂಜ್ಯಾಸ್ಯ, ಪದ್ಮಕೋಶ, ಅಹಿಶಿರ, ಮೃಗಶೀರ್ಷಕ, ಕಾ೦ಬೂಲ, ಕಾಲಪದ್ಕ ಚತುರಭ್ರಮರ, 
ಹಂಸಾಸ್ಯ, ಹ೦ಸಪಕ್ಷ, ಸ೦ದ೦ಶ, ಮುಕುಲ, ಊರ್ಣನಾಭ, ತಾಮ್ರಚೂಡ- ಎ೦ಬ ೨೪ 
ಉಪಭೇದಗಳಿವೆ. ಅಸ೦ಯುತ ಕರಭಂ೦ಗಿಗಳು ೧೩-ಅವಾವುವೆ೦ದರೆ; ಅ೦ಜಲಿ, ಕಪೋತ, 
ಕರ್ಕಟ, ಸ್ವಸ್ತಿಕ ಕಟಕ ವರ್ಧಮಾನ, ಅಸ೦ಗ, ನಿಷಧ, ದೋಲ, ಪುಷ್ಪಪುಟ, ಪ್ರಕರ, 
ಗಜದಂತ, ಬಹಿಸ್ತಂಭಗಳು. ಎದೆಯ ಆಕೃತಿಗಳು-ಆಭುಗ್ನ, ನರ್ತನ ಇತ್ಯಾದಿ ಐದು. 
ಹೊಟ್ಟೆ-ದುರತಿಕ್ಷಾಮ, ಖಂಡ, ಪೂರ್ಣ ಎಂದು ತ್ರಿವಿಧ; ಎದೆಯ ಮೇಲಿಡುವುದು 
ಐದು ಬಗೆಯ ಹಸ್ತಮುದ್ರೆಗಳು. ತ್ರಿಭಂಗಿಯಂತೆ ಆಭುಗ್ನವೊ೦ದು ನರ್ತನಭ೦ಗಿ- 
ಮಗ್ಗುಲುಗಳ ವರಸೆಗಳು ಐದು. ಹಾಗೆ ತೊಡೆಯ ನಿಲುವುಗಳೂ ಐದು; ಪಾದನ್ಯಾಸಗಳು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೨೭ * 


ಅನೇಕ; ಅವುಗಳ ಬಗ್ಗೆ ನಾಟ್ಯಶಾಸ್ತ್ರ ಸ್ವವನ್ನೋದಬೇಕು. ಏಕೆಂದರೆ, ಶಿಲ್ಪಶಾಸ್ತ ಸ್ವದ ವಿಗ್ರಹಗಳ 
ಭಾವ-ಹಾವಾದಿಗಳಿಗೆ ಅದೇ ಕೀ 


೧೫. ಮೇಲೆ ಹೇಳಿದ ಅ೦ಗೋಪಾಂಗ* ವಿನ್ಯಾಸಗಳು ಅಭಿವ್ಯಕ್ತಗೊಳಿಸುವುದು ೯ 
ಸ್ಥಾಯಿಭಾವಗಳನ್ನು, ೧೧ ಸಾತ್ವಿಕ ಭಾವಗಳನ್ನು ಮತ್ತು ೩೩ ಸಂಚಾರಿ ಭಾವಗಳನ್ನು. 
ದೇವತಾ ಮೂರ್ತಿಗಳಲ್ಲೂ ಉತ್ತಮಾಧಮ ಮಧ್ಯಮ ಅಥವಾ ಸಾತ್ವಿಕ, ತಾಮಸ, 
ರಾಜಸ ಮಾದರಿಗಳಿವೆ, ಬ್ರಹ್ಮಗುಣ, ವಿಷ್ಣುಗುಣ, ರುದ್ರಗುಣಗಳುಳ್ಳವುಗಳಾಗಿವೆ. 
ಕ್ಷುದ್ರದೇವತೆಗಳು, ಮಹಾದೇವತೆಗಳು ಎಂಬ ಭೇದವನ್ನು ಮಾಡಲಾಗಿದೆ. ಈ ಭೇದಗಳೆಲ್ಲಾ 
ಸಾಂಸ್ಕೃತಿಕ ತಾರತಮ್ಯದಿಂದ ಕಲ್ಪಿತವಾದವುಗಳು. ಆದರೆ “ರುದ್ರಾಣಾಮಸ್ಮಿ ಶ೦ಕರಃ” 
ಎಂದು ಗೀತೆ ಹೇಳಿರುವುದರಿಂದ ವಿಷ್ಣು-ಶಿವರಲ್ಲಿ ತಾರತಮ್ಯವಿಲ್ಲ. ಶಿವನು ವಿಷ್ಟುವಿನ 
ಅಕ್ಕನ ಗ೦ಡ; ಬ್ರಹ್ಮನು ವಿಷ್ಣುವಿನ ಮಗ ಎನ್ನುತ್ತದೆ ಪುರಾಣ. ಶಿವನಿಲ್ಲಿ ರುದ್ರನು. 


೧೬. ಮನಃ ಶಾಸ್ತ್ರದಂತೆ, ಎಷ್ಟು ಜನ ಭಕ್ತರಿದ್ದಾರೋ ಅಷ್ಟು ದೇವತಾಕಲ್ಪನೆಗಳಿವೆ. 
ಒಬ್ಬೊಬ್ಬ ದೇವತೆಯ” ಕಲ್ಪನೆಯೂ ಏವಿಧ "ಜನರಿಗೆ ವಿವಿಧವಾಗಿ ತೋರಬಹುದು. 
ಆದರೆ' ದಃ ಅವ್ಯವಸ್ಥೆ ಯನ್ನು ತಪ್ಪಿಸಲೆಂದು ಶಿಲ್ಪಶಾಸ್ತ್ರಜ್ಯರು ಆ ಕಲ್ಪನೆಗಳನ್ನು ವಿಶಿಷ್ಟ 
ಲಕ್ಷಣಗಳಿಂದ ಪರಿಸೀಮನಗೊಳಿಸಿದ್ದಾರೆ. ಆದರೂ- 


“ಗುಡ್ಡ ಗುಡ್ಡ ಸ್ಥಾವರ ಲಿಂಗ 
ಅವಕ ಅಭ್ಯಂಗ 
ಮಾಡ್ತಾವನ್ನೋ ಹಂಗ” 


ಎಂದು ಅ೦ಬಿಕಾತನಯದತ್ತರು ಹೇಳಿದ್ದು ಸತ್ಯ. ಮೂರ್ತಿಪೂಜಕರಲ್ಲವೆಂಬವರಿಗೂ 
ಪ್ರಾರ್ಥನೆಗೆ ಆಯಾ ಮತಸ್ಥಾಪಕ ವರ್ಣಿಸಿದ ಲಕ್ಷಣಗಳನ್ನುಳ್ಳ ಪ್ರತೀಕವೋ, ಪ್ರತಿಮೆಯೋ 
ಸಂಕೇತವೋ, ಚಿಹ್ನವೋ ಮನದಲ್ಲಿ ಇದ್ದೇ ಇರುತ್ತದೆ. 


ಒಂದು ಸಣ್ಣ ಚುಕ್ಕೆ ಕೂಡಾ ಆಕಾರವೇ. ಈ ಅರ್ಥದಲ್ಲಿ ಜಗತ್ತಿನಲ್ಲಿ 
ಅಮೂರ್ತ್ಯುಪಾಸಕರೇ ಇಲ್ಲ. ಇದ್ದವರು ಜ್ಞಾನಿಗಳು; ಆರ್ತ, ಜಿಜ್ಞಾಸು, ಅರ್ಥಾರ್ಥಿಗಳಲ್ಲ. 
ಸ್ವಾಮಿ ಏವೇಕಾನ೦ದರೆ೦ಂದರು: ``ಸಾವರಾನ್ಯವಾಗಿ ನಮ್ಮ ಬ'ಕ್ತಿ೦ರಂಂ 
ಪ್ರಯೋಜನೋದ್ದೇಶವುಳ್ಳದ್ದು (011187೩7). ದೇವರು ಸರ್ವಶಕ್ತನಾದುದರಿ೦ದ ಮತ್ತು 
ಪೂರ್ಣ ದಯಾಶೀಲನಾದುದರಿ೦ದ ನಮ್ಮ ದುಃಖಗಳನ್ನು ಪರಿಹರಿಸಿ ಸುಖಗಳನ್ನು 
ಕೊಡಲಿ ಎಂಬುದು ಹತ್ತು ಸಮಸ್ತರ ಉದ್ದೇಶ. ಇದು ನಿಜವಾದ ಭಕ್ತಿಯಲ್ಲ, ಆದರೆ 
ಕ್ಷಮ್ಯ ಶ್ರೀ ಶಂಕರಾಚಾರ್ಯರೂ ಉಪನಿಷತ್ತುಗಳೂ ವಿವರಿಸಿದಂತೆ ಈ ಉಪಾಸನೆಗಳು 
ಉತ್ತರೋತ್ತರ ಉದಾತ್ತತರ ಭಾವನೆಗಳನ್ನು ಬೆಳೆಸಿಕೊಳ್ಳಲು ನೆರವಾಗಬಹುದು. 





ಜೇ ಅಂಗಗಳು ಆರು, ಉಪಾ೦ಗಗಳು ಹನ್ನೊಂದು೯೧೭. ಈ ಅ೦ಗ ಪ್ರತ್ಯಂಗಗಳ ಮೂಲಕ 
ಭಾವಾಭಿವ್ಯಕ್ತಿಯನ್ನು ಮಾಡುತ್ತಿರುವಂತೆ ಮೂರ್ತಿರಚನೆ ಮಾಡುವುದೇ ಮೂರ್ತಿವಿದ್ಯೆಯು. 


* ೯೨೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


“ತಪೋಯಜ್ಯ್ಞದಾನಾದಿಭಿಃ ಶುದ್ಧ ಬುದ್ಧಿಃ?” ಎಂದಂತೆ ಪೂಜೆಗಳ ಉನ್ನತೋನ್ನತತರ 
ಪ್ರಜ್ಞಾಸ್ತರಗಳ ಸಿದ್ಧಿಯಿ೦ದ ಸಂಪ್ರಜ್ಞಾತ ಸಮಾಧಿಯ ವಿವಿಧ ಹಂತಗಳನ್ನು ದಾಟಿ 


ಜನ್ಮಜನ್ಮಾಂತರದಲ್ಲಾದರೂ ಅಸಂಪ್ರಜ್ಞಾತ ಸಮಾಧಿಯೆ೦ಬ ಪರಾಕಾಷ್ಠೆಯನ್ನು ಜೀವಾತ್ಮನು 
ತಲುಪಬಹುದು, ಇದೇ ಆರ್ಯಧರ್ಮದ ಮಹತ್ತಮ ಆಶಾವಾದವು. 


ಡಿ 





ಟಿಪ್ಪಣಿ: “ಭಕ್ತಾರ್ಥಂ ಸಗುಣೋ ಜಾತೋ ನಿರಾಕಾರೋಇಪಿ ಚಿನ್ಮಯಃ? 
“ಚಿನ್ನಯಸ್ನಾದ್ದಿತೀಯಸ್ಕ ನಿಷ್ಕಲಸ್ಯಶರೀರಿಣಾಂ 
ಲ್ಯ ಸ ಸ 
ಉಪಾಸಕಾನಾ೦ ಕಾರ್ಕಾರ್ಥಂ ಬ್ರಹ್ಮಣೋ ರೂಪಕಲ್ಪನಾ? 
“ಅಹ೦ಕಾರಾವೃತಂ ವಿಶ್ವಂ ಸಂಬದ್ಧೇನಾನ್ಶತೇ ನಹಿ” 
“ಆಪ್ತವಕ್ತಾಗತಂ ಶಾಸ್ತ್ರಂ ಆಗಮಶ್ಚಾಭಿಧೀಯತೇ 
ಆಗಮಪ್ರತಿಮಾನಂ ೫ ತತ್ವ್ಪನಿರ್ಣಾಯಕಂ ಸದಾ” 


೯೨೯ * 


೧ 


ಮೂರ್ತಿಗಳ ತ್ರಿಗುಣಾತ್ಮಕತೆ 


ಭಾರತೀಯರ ಪ್ರಕಾರ ಪ್ರತಿಯೊ೦ದಕ್ಕೂ ಮೂರು ಪ್ರಜ್ಞಾಸ್ತರಗಳ ನೆಲೆಗಳು ಇರುತ್ತವೆ: 
ಭೌತಿಕ ಅಥವಾ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಎಂದು. ಸ್ಥೂಲವು ಪಾಂಚಭೌತಿಕ; 
ಸೂಕ್ಷ್ಮವು ಭಾವನೆ ಮತ್ತು ಇಂದ್ರಿಯ ಪ್ರತ್ಯಕ್ಷಗಳ ಒಕ್ಕೂಟದ ಆಕಾರ, ಇವುಗಳ ಆಚೆಗಿನದು 
ಆತ್ಮಿಕ ನೆಲೆ ಅಥವಾ ಆಧಾರ. ಭಾರತೀಯ ಶಿಲ್ಪದಲ್ಲಿ ಭೌತಿಕ ನೈಜತೆಯು 
ಅಮುಖ್ಯವಾದುದು. ಆತ್ಮವನ್ನು (50110 ಭಾವನೆಗಳೂ ಪ್ರತ್ಯಕ್ಷಾನುಭವಗಳೂ ಬಲವಾಗಿ 
ಸೆಳೆದಿಡುತ್ತವೆ. ಆ ಸೆಳೆತದಿಂದ ಆತ್ಮಕ್ಕೆ ಆಕೃತಿಯುಂಟಾದಂತೆ ಭಾಸವಾಗುತ್ತದೆ. ಆ 
ಆಕೃತಿಯ ಕಲಾತ್ಮಕ ಹಾಗೂ ಸ್ಥೂಲದ್ರವ್ಯಸ್ತರೂಪವನ್ನು ತಾಳಿರುವ ಭಾವವು ನೋಟಕನಲ್ಲಿ 
ಮೂಡುತ್ತದೆ. ಏಕೆಂದರೆ, ಅದು ಸ್ಥೂಲದ್ರವ್ಯ ನಿರ್ಮಿತವಾದದ್ದು. ಈ ಆಕಾರವು ಅದರಿ೦ದ 
ಹಿ೦ಜಬಲ್ಲ ರೂಪವಾಗಿ ತೋರಿ ಮೂರ್ತಿಗಳೆನ್ನಿಸಿಕೊಂಡು ಪೂಜಾರ್ಹವಾಗುತ್ತದೆ. 
ಮೂರ್ತವು ಮೂರ್ತಿ, “ಸರ್ವವಿಭುದ್ರವ್ಯಸ೦ಯೋಗಿ'” ಮತ್ತು ಕ್ರಿಯಾಪ್ರೇರಕ: ಪಾರ್ಥಿವ 
ಮೂರ್ತಿಯೊಂದೇ ಈ ಲಕ್ಷಣಕ್ಕೆ ಬದ್ಧ. ಮಣ್ಣು, ಕಲ್ಲು, ಮರ ಮತ್ತು ಲೋಹಗಳು 
ಕಾರ್ಯಜ ಮತ್ತು ಕಾರ್ಯೋಪಾದಾನವಾದವುಗಳು. ಅವುಗಳಿಂದ ಮೂರ್ತಿ, ವಿಗ್ರಹ, 
ಬೇರ ಎಂಬ ಅರ್ಥದ ಪುರ ಅಥವಾ ದೇಹ ಯಾ ಆಕೃತಿ ಶಿಲ್ಪದಲ್ಲಿ ಮೂಡುತ್ತದೆ. 
“ಪುರಿ ಶೇತೇ ಇತಿ ಪುರುಷಾ”. ಆದುದರಿ೦ದ ಜೀವತ್‌ ಪದಾರ್ಥದ ಭಾವನೆಗಳನ್ನೂ 
ಸಂವೇದನೆಗಳನ್ನೂ ವಿಗ್ರಹವು ಸೂಚಿಸುತ್ತದೆ. ಅವು ತಾಮಸ ರಾಜಸ ಅಥವಾ ಸಾತ್ವಿಕ; 
ಆದರೆ ಅತಿಮಾನುಷ ಶಕ್ತಿಸ೦ಪನ್ನ; ಆ ಶಕ್ತಿಯು ತಾರತಮ್ಯವುಳ್ಳದ್ದು; ಅಥವಾ ಅಸಾಧಾರಣ 
ಕಾರ್ಯಸಾಮರ್ಥ್ಯವುಳ್ಳದ್ದು. ಆದುದರಿಂದ ಅವು ಮಾನುಷಪೂಜ್ಯ, ಮನುಷ್ಯರಿಂದ ಆರಾಧ್ಯ 
ಹಾಗೂ ಪ್ರಾರ್ಥನೀಯ. ದೇವ, ದಾನವ, ಗ೦ಧರ್ವ, ಯಕ್ಷ. ರಾಕ್ಷಸ, ಪನ್ನಗಗಳು 
ಅಥವಾ ವಿದ್ಯಾಧರ, ಅಪ್ಪರಸ್‌, ರಕ್ಷಸ್‌, ಗಂಧರ್ವ, ಕಿನ್ನರಗಳು ಪೂಜಕನ 
ತ್ರಿಗುಣಾನುಗುಣವಾಗಿ ಪೂಜಿಸಲ್ಪಡುತ್ತಾ ಬಂದಿವೆ. 


ಇ 


* ೯೩೦ 


೨ 
ಎಗ್ರಹಗಳ ವಿನ್ಯಾಸಗಳು 


ವಿಗ್ರಹಗಳಿಗೆ ಶಿರ, ಪಾಣಿ, ಉರ (ಎದೆ), ಪಾರ್ಶ್ವ, ಕಟಿ, ಅಂಫ್ರಿ (ಪಾದ) ಎಂಬಿವು 
ಅಂಗಗಳು; ಹುಬ್ಬು, ದೃಷ್ಟಿ ಕಣ್ಣೊಂಬೆ, ಮೂಗು, ತುಟಿ, ಗಲ್ಲ, ಬಾಯಿ, ಕುತ್ತಿಗೆ, ಹಸ್ತ 
ತೊಡೆ ಮತ್ತು ಬೆರಳುಗಳು ಎಂಬಿವು ಉಪಾ೦ಗಗಳು. ಅವುಗಳ ಭಂಗಿ, ಎನ್ಯಾಸ, 
ದಿಕ್ಕುಗಳು ಭಾವಸೂಚಕಗಳು. ಶಿರೋವಿನ್ಯಾಸಗಳು ೧೩, ಭ್ರೂವಿನ್ಯಾಸಗಳು ಏಳು 
ಬಗೆಯವುಗಳು: ದೃಷ್ಟಿ ವಿನ್ಯಾಸಗಳು ೩; ಅವು ೩೬ ಭಾವಗಳನ್ನು ಸೂಚಿಸುತ್ತವೆ; 
ಅವುಗಳಲ್ಲಿ ರಸ ಜನ್ಯವಾದವುಗಳು ಎ೦ಟು ಯಾ ಒಂಭತ್ತು; ನೇತ್ರತಾರಕೆಯ ವಿನ್ಯಾಸಗಳು 
ಒಂಭತ್ತು. ಓಷ್ಠಕರ್ಮಗಳು ೧೬; ಗಲ್ಲಗಳ ಕ್ರಿಯೆಗಳು ಏಳು; ಬಾಯಿಯ ವರಸೆಗಳು 
೧೬, ಕುತ್ತಿಗೆಯ ವಿನ್ಯಾಸಗಳು ಒಂಭತ್ತು ರೀತಿಗಳವು; ಅಸ೦ಯುತ ಹಸ್ಮಕ್ರಿಯೆಗಳು ೨೪; 
ಸಂಯುತ ಹಸ್ಕಕರ್ಮಚಿತ್ರಣವು ೧೩ ತರಹದವುಗಳಾಗಿ ವಿಂಗಡಿಸಲ್ಪಟ್ಟದೆ- ಉದಾ: 
ಕಟಕ, ವರ್ಧಮಾನ, ಅಸ೦ಗ, ನಿಷಧ, ದೋಲ, ಪುಷ್ಪಪುಟ, ಪ್ರಕರ ಮುಂತಾದವು; 
ಗಜದ೦ತ, ಹಸ್ತಿಸ್ತ೦ಭಗಳು ಉಪವಿನ್ಯಾಸಗಳು. ಉರೋವಿನ್ಯಾಸಗಳು ಪಂಚವಿಧ; ಉದರದವು 
ತ್ರಿವಿಧ; ಪಾರ್ಶ್ವಕರ್ಮವು ಪಂಚವಿಧ-ಜಂಘಾವಿನ್ಯಾಸಗಳೂ ಅಷ್ಟೇ. ಪಾದ ವಿನ್ಯಾಸಗಳು 

ಅನೇಕ; ಇವೆಲ್ಲಾ ನೃತ್ಯಶಾಸ್ತೋಕ್ತ. 
ಇ 


೯೩೧ * 


ಕ್ಲ 


ಉಪಾಸ್ಯ ಮೂರ್ತಿಗಳು ಅಭಿವ್ಯಕ್ತಿ ಕಿಸಾಧನಗಳು 
ಮತ್ತು ಇಷ್ಟಪ್ರಾಪ ನ 


ವಿಗ್ರಹಗಳಲ್ಲಿ ಅವವುಗಳ ಇಂಗಿತವನ್ನು ಮೂಡಿಸುವವನು ಭಾರತೀಯ ಶಿಲ್ಪಿ. 
ಜಗತ್ತು ಈಶಕಲ್ಪಿತವಾದರೆ ವಿಗ್ರಹಲೋಕವು ಶಿಲ್ಪಿಕಲ್ಪಿತವಾದುದು. ಉದ್ದಿಷ್ಟಭಾವವನ್ನು 
ರೂಪಿಸುವುದು, ಧ್ವನಿಸುವಂತೆ ಮಾಡುವುದು ಅವನ ಕೆಲಸ. "೮06 185 811708! 
00೦030 170 ಐ೩7/1301510 60107 08 070 '10680118- ದೇವರು ವೇದಾಂತಿಗಳ 
ಬಹುದೇವತಾರಾಧನೆಗೆ ಅಥವಾ ಸರ್ವದೇವತಾರಾಧನೆಗೆ ಪಾತ್ರವಾದದ್ದು ಮಾನಸ ಶಾಸ್ತ್ರೀಯ, 
“ಯೋಯೋಯಾಂಯಾಂ ತನುಂ ಭಕ್ತಃ ಶ್ರದ್ಧಯಾರ್ಜಿತುಮಿಚ್ಛತಿ ತಸ್ತ  ತಸ್ಯಾನಲಾಂ 
ಭಕ್ತಿಂ ತಾಮೇವ ವಿದಧಾಮ್ಯಹಂ'' ಎಂದಿದೆ ಗೀತ (೭ನೆಯ ಅಧ್ಯಾಯದ ೨೦ನೆಯ 
ಶ್ಲೋಕ). 

ಪ್ರಸಿದ್ಧ ದೇವರುಗಳು: ಬ್ರಹ್ಮನು ಹ೦ಸವಾಹನನು; ವಿಷ್ಣುವಿನ ನಾಭಿ ಎಂಬ ಕಮಲದಿಂದ 
ಹುಟ್ಟಿದವನು; ಅದಕ್ಕೂ ಪೂರ್ವದಲ್ಲಿ ಅಂಡಜನು- ಅರ್ಥಾತ್‌ ಬ್ರಹ್ಮಾಂಡಸ್ಟರೂಪದಲ್ಲಿದ್ದ 
ಶಿವನ ಮಗ. ಅವನ ಹೆಂಡತಿ ಸರಸ್ವತಿ; ಅವಳು ಅವನು ಮಾಡಿದ ಯಜ್ಞದಿಂದ 
ಜನಿಸಿದವಳು. ಅವನದು ಸತ್ಯ ಲೋಕವು. ಅವನ ಪತ್ನಿಗೆ ಪುತ್ರರಿಲ್ಲ. ಅವನಿಗಿರುವವರು 
ಸನಕಾದಿ ಮಾನಸ ಪುತ್ರರು. ಅವನು ಸೃಷ್ಟಿಕರ್ತನು. ಅವನಿಗೆ ನಾಲ್ಕು ಮುಖಗಳು. 
ಹಂಸವು ಅವನ ವಿಶಿಷ್ಟ ಗುರುತು. ಅವನನ್ನು ಆತ್ಮಭೂ (ಸ್ವಯಂಜಾತ) ಎಂದೂ 
ಹೇಳಲಾಗಿದೆ. ಸರಸ್ವತಿಯು ಸ ಸರ್ವಿಕಳರಿಕೇತತೆಯು ಅವಳು * ಬಾರತ: ಶುಕ್ಲಾಂಬರೆ, 
ನೂಪುರಧಾರಿಣಿ, ಕಾ೦ಂಚೀದಾಮವತಿ, ಕಂಕಣವತಿ, ರತ್ನಹಾರಾಲಂಕೃತೆ, ಕರ್ಣಪೂರವತಿ, 
ಪುಸ್ತಕಪಾಣಿ.” 

ಕೌಸ್ತುಭಧಾರಿಯಾದ ಹಾಗೂ ಎದೆಗೂದಲಿನಲ್ಲಿ ಸುಳಿ ಇರುವ ಶ್ರೀವತ್ಸಲಾಂಛನದ 
ವಿಷ್ಟುವೂ ಸ್ವಯಂಭೂ; ಅವನು ಗರುಡವಾಹನನು. ಶ೦ಖ, ಚಕ್ರ, ಗದಾ, ಪದ್ಮಗಳನ್ನು 
ನಾಲ್ಕು ಕೈಗಳಲ್ಲಿ ಹಿಡಿದಿರುವವನು. ಅವನು ಶಾರ್ಜ್ಜಧನುರ್ಧಾರಿ. ಅವನ ಹೆ೦ಡಿರು 
ಶ್ರೀದೇವಿ-ಭೂದೇವಿಯರು. ಶ್ರೀಯು ಕಮಲಸ್ಥೆ, ಕಮಲಹಸ್ತೆ; ಶೇಷಶಾಯಿಯಾದಾಗ 
ವಿಷ್ಣುವಿನ ಪಾದಸೇವೆ ಮಾಡುವವಳು. 


* ೯೩೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮನ್ಮಥನು ಕೃಷ್ಣ (ವಿಷ್ಣು ಪುತ್ರ. ಅವನವು ಐದು ಹೂಬಾಣಗಳು. ಅವನ 
ಪತ್ನಿಯು ರತಿ. ಈ ದಂಪತಿಗಳು ಶೃಂಗಾರಾಧಿದೇವತೆಗಳು. ಇವರದು ಸಪತ್ನೀಕರಾದ 
ಬ್ರಹ್ಮ-ವಿಷ್ಣು-ಮಹೇಶ್ವರರ ಸ್ಥಾನಗಳಿಗಿ೦ತ ಕೆಳಗಿನ ಸ್ಥಾನವು. 


ಜುಟಾಜೂಟಧರ ಮುಕ್ಕಣ್ಣ ಶಿವನು ಪಾರ್ವತೀಪತಿಯು, ಚ೦ದ್ರಶೇಖರನು, 
ತ್ರಿಶೂಲಾಯುಧನು, ಪಿನಾಕಧನುರ್ಧಾರಿ, ವೃಷಭವಾಹನನು; ವೃಷಭವು ಶಿವನ ಹೆಗ್ಗುರುತು; 
ಹಾಗೇ ತ್ರಿಶೂಲವೂ, ಬಾಲಚ೦ದ್ರನೂ. ಇವು ಶಿವನ ಮುಖ್ಯ ಲಕ್ಷಣಗಳು. ಕಂಚಿಯ 
ಏಕಾಮ್ರೇಶ್ವರ ಮೂರ್ತಿಯೊಂದು ನಿದರ್ಶನ; ಸಿದ್ದಲಿ೦ಗೇಶ್ವರರು ಗೋಕರ್ಣದ ವೀರಶೈವ 
ಮಠದ ಹತ್ತಿರ ಲಿಂಗದ ಮೇಲೆ ಕಡೆದಿಟ್ಟ ಶಿವಮೂರ್ತಿ ಇನ್ನೊಂದು ದೃಷ್ಟಾಂತ; 
ನಟರಾಜನದು ಮತ್ತೊಂದು ಉದಾಹರಣೆ. 


ಪಾರ್ವತಿಯು ನಾರಾಯಣಿ. ಆದುದರಿಂದ ವಿಷ್ಣು ಶಿವರಿಬ್ಬರ ಆಯುಧವನ್ನೂ 
ಆಕೆ ಬಳಸುತ್ತಾಳೆ. ಸಿಂಹವಾಹನವು ಅವಳ ಹೆಗ್ಗುರುತು; ಆದರೆ ಅವಳ ಮೂರ್ತಿಯು 
ನಿರ್ವಾಹನವಾಗಿಯೂ ಪೀಠಸ್ಥವಾಗಿಯೂ ಇರಬಹುದು. ಕೃಷ್ಣನ ವಿಶ್ವರೂಪ ಮತ್ತು 
ಅವಳ ಮಹಿಷಾಸುರಮರ್ದಿನೀತ್ವ ಇವುಗಳಲ್ಲಿ ಆಯುಧ ವೈವಿಧ್ಯ, ಮೂರ್ತಿವೈವಿಧ್ಯ, 
ಬಾಹುಗಳ ಸಂಖ್ಯೆ ಮತ್ತು ದೈತ್ಯಮರ್ದನಗಳು ಸಾಧಾರಣವಾಗಿರುವುದುಂಟು. 


ವಎಷ್ಟುವಿನ ಕೃಷ್ಣಾವತಾರದ ವಿಶ್ವರೂಪವನ್ನು ಬಿಟ್ಟರೆ ಮಿಕ್ಕ ೯ ಅವತಾರಗಳು 
ಸುದೃಶ್ಯ, ಸುಪ್ರಸಿದ್ಧ ಲಕ್ಷಣಗಳನ್ನು ಉಳ್ಳವುಗಳು; ಅರ್ಥಾತ್‌ ಅಪೂರ್ಣಾವತಾರಗಳು; 
ಮತ್ಸ್ಯ, ಕೂರ್ಮ, ವರಾಹ, ವಾಮನ-ತ್ರಿವಿಕ್ರಮ, ನರಸಿ೦ಹ; ರಾಮ, ಪರಶುರಾಮ, 
ಬುದ್ಧ (ದ್ವಾಪರಕಾಲೀನ) ಮತ್ತು ಕಲ್ಕಿಗಳು ನಿದರ್ಶನಗಳು. ಇವೆಲ್ಲಾ ವಿಷ್ಣುವಿನ 
ಅ೦ಶಾವತಾರಗಳು. ಶಿವಾವತಾರಗಳು ಅನೇಕ ಮತ್ತು ಪೂರ್ಣ; ಮೊದಲಿನ ವರ್ಗದವು 
ತದ್ಭವಗಳಾದರೆ, ಎರಡನೆಯವು ಅಂತ್ಯದಲ್ಲಿ ತತ್ಸಮಗಳು. ಶಿವಗಣಗಳ ಸಂಖ್ಯೆಯೂ 
ಹೇರಳ ಹಾಗೂ ತ್ರಿಗುಣಗಳಲ್ಲಿ ಯಾವುದಾದರೂ ಒಂದನ್ನು ಸಂದರ್ಭಾನುಸಾರ ಅವುಗಳಲ್ಲಿ 
ಕಾಣಬಹುದು. ವಿಷ್ಣುವು ಕೇವಲ ಸತ್ತ್ವಗುಣಪ್ರದಾನನೆಂದೂ ಬ್ರಹ್ಮನು 
ರಜೋಗುಣಪ್ರಧಾನನೆಂದೂ ರುದ್ರನು ತಮೋದೇವತೆಯೆಂದೂ ಹೇಳುವುದು ರೂಢಿಯ 
ಮಾತಲ್ಲದೆ, ಪೌರಾಣಿಕ ನಿದರ್ಶನಗಳಿ೦ದ ಸಮರ್ಥನೀಯವಾಗಿಲ್ಲ. 


“ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ 
ಧರ್ಮಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ' 
ಎಂಬುದು ಸರ್ವದೇವತಾಸಾಧಾರಣವಾದ ನೀತಿ. ಕ್ಷುದ್ರದೇವತೆಗಳು ಮಾತ್ರ ಈ 
ಮಾತಿಗೆ ಕೆಲವೊಮ್ಮೆ ಅಪವಾದಗಳಾಗಿ ಕಾಣಿಸುತ್ತವೆ. ದೇವತೆಗಳೆಲ್ಲರೂ ವರದರು, 
ಇಷ್ಟಾರ್ಥಪ್ರಾಪಕರು. 
ಎಷ್ಟು-ಶಿವರಿಬ್ಬರಿಗೂ ಮಾತಾಪಿತೃಗಳಿಲ್ಲ; ಅವರು ಪರಬ್ರಹ್ಮನ ಮಾನಸಪುತ್ರರು. 
ಶಿವನ ಹೆಂಡತಿಯರ ಮಕ್ಕಳು ಅಯೋನಿಜರು. ದೇವೀತ್ವದ ಐಕ್ಯವು ದೇವತ್ವದಲ್ಲಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೩೩ * 


ಕಂಡುಬರುವುದು ವಿರಳ. ಉದಾ: ಬ್ರಾಹ್ಞಿ ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, 
ಇಂದ್ರಾಣಿ, ಚಾಮುಂಡೆಯರು ಎ೦ಬ ಸಪ್ತ ಮಾತೃಕೆಯರು. ಇನ್ನು ವಿಷ್ಣುವಿನ ಕೆಲ 
ಅವತಾರಗಳ ಪತ್ನಿಯರು ಲಕ್ಷ್ಮಿಯ ಅವತಾರಗಳು; ಹಾಗೇ ಶಿವನ ಕೆಲ ಅವತಾರಗಳ 
ಪತ್ನಿಯರು ಪಾರ್ವತಿಯ ಅವತಾರಗಳು. ಅವರವರ ಗಂಡಂದಿರ ಆಯುಧಗಳು ಅವರವರ 
ಹೆಂಡಂದಿರಿಗೆ ಲಭ್ಯವಾಗಿರುವ ಸಹಜತೆ ಕೆಲವೆಡೆ ಕಂಡುಬರುತ್ತದೆ. ವಿಷ್ಣುವಿಗಿ೦ತ ಹೆಚ್ಚಾಗಿ 
ಶಿವನ ಹೆ೦ಡತಿಗೂ ಮಕ್ಕಳಿಗೂ ಈ ಲಕ್ಷಣಗಳು ಹೆಚ್ಚಾಗಿ ಅನ್ವಯಿಸುತ್ತವೆ. ಸೂರ್ಯನು 
ಶಿವ-ವಿಷ್ಣುಗಳಂತೆ ಮಹಾದೇವತೆ; ಏಕೆ೦ದರೆ ಅವನು ಕಾರ್ಯಬ್ರಹ್ಮ ಮಹಾದೇವತೆಗಳ 
ಮತ್ತು ಅವರ ಪತ್ನಿಯರ ಹಾಗೂ ಮಹಾಪುತ್ರರ ಹೆಸರುಗಳಿಂದಲೇ ದೇವಾಲಯಗಳು 
ಪ್ರಸಿದ್ಧವಾಗಿವೆ. ಆ ದೇವಾಲಯಗಳಲ್ಲಿ ಇತರ ದೇವತೆಗಳು ಗೌಣ; ಅವುಗಳಿಗೆ 
ಗರ್ಭಗುಡಿಗಳಲ್ಲಿ ಸ್ಥಾನವಿಲ್ಲ. ದೇವಸ್ಥಾನಗಳೆಲ್ಲಾ ಯಜ್ಞವೇದಿಕೆಯ ಹೊಸ 
ಪರ್ಯಾಯಗಳೆಂಬುದನ್ನು "ಗರ್ಭಗುಡಿಯ ರಚನೆಯಲ್ಲಿ ಕಾಣಬಹುದು. ಅಲ್ಲಿ ಸ್ತ್ರೀಪುರುಷ 
ದೇವತೆಗಳೆಲ್ಲರೂ ಯೋನಿಯ ಯಾ ಪೀಠದ ಮೇಲೆ ನಿಂತಿರುತ್ತಾರೆ ಅಥವಾ ಕುಳಿತಿರುತ್ತಾರೆ. 
ಲಿಂಗಗಳು "ಸೀದೇವತೆ, ಪುರುಷದೇವತೆ ಎಂಬ ಭೇದವಿಲ್ಲಡೆ ಪ್ರತಿನಿಧಿಸುತ್ತವೆ. ಬ್ರಹ್ಮ 
ವಿಷ್ಣು-ಶಿವರನ್ನೂ, ನಿರಾಕಾರ ಪರಬ್ರಹ್ಮವನ್ನೂ ಪ್ರತಿನಿಧಿಸುತ್ತವೆ. ಆದರೆ' ಅವುಗಳಿಗೆ 
ಶಿವಪ್ರಾಧಾನ್ಯವನ್ನು ಹೇಳುವುದು ರೂಢಿ. ಏಕೆಂದರೆ ಲಿಂಗದ೦ಂತೆಯೇ ನಿರವಯವಿಯಾದ 
ಶಾಲಗ್ರಾಮವನ್ನು ವಿಷ್ಣುವಿಗೇ ಮೂಸಲಾಗಿಡುತ್ತಾಬ೦ದುದರಿ೦ದ ಮಾತ್ರ. ಶಾಲಗ್ರಾಮದ 
ಸಮವೃತ್ತವು ವಿಶ್ವಪಥಸೂಚಕವಲ್ಲ; ಲಿಂಗದ ದೀರ್ಫ್ಥವೃತ್ತಾಕಾರವು ವಿಶ್ವಪಥ ಸೂಚಕ. 
ಈ ಸೂಚನೆಂಯು ಪೂರ್ಣವಾಗಿರುವುದು ಚಿತ್ತಾರಿಮಠಗಳಲ್ಲಿರುವ ಬ್ರಹ್ಮನ 
ಚಲಲಿಂಗದಲ್ಲಿಯೇ. ಒರಳಿನಲ್ಲಿ ಒರಳುಗಲ್ಲನ್ನು ತಿರುಗಿಸುವಂತೆ ನಾವದನ್ನು ಬೇಕಾದರೆ 
ತಿರುಗಿಸಬಹುದು. 


ಡಿ 


* ೯೩೪ 


೪ 


ಅಷ್ಟದಿಕಲ್ಬಾಲಕರು* 


ಅಷ್ಟದಿಕ್ಟಾಲಕರಲ್ಲಿ ಪೂರ್ವಾಧಿಪತಿ ಇಂದ್ರ. ಅವನು ಉಜ್ಜೈಃಶ್ರವಸ್‌ ಎಂಬ 
ಕುದುರೆಂರುನನ್ನು ಹತ್ತಿರುವವನು. ಅವನ ಪತ್ನಿ ಶಚೀದೇವಿ. ಇಂದ್ರನು 
ಮೇಘವಾಹನನಾಗಿರುವುದೂ ಉಂಟು. ಅವನ ಆಯುಧವು ವಜ್ರ. ಮಾತಲಿಯು 
ಅವನ ರಥಕ್ಕೆ ಸಾರಥಿ; ಅವನ ಉದ್ಯಾನವನಕ್ಕೆ ನಂದನವನ ಎಂದು ಹೆಸರು. ವೈಜಯಂತವು 
ಅವನ ಅರಮನೆಯು. ಜಯಂತನು ಅವನ ಮಗ; ಪಟ್ಟಣವು ಅಮರಾವತಿ. ಇಂದ್ರನು 
ಗಜಾರೂಢನಾಗಿರುವುದು ಹೆಚ್ಚು. ಆ ಆನೆಯ ಹೆಸರು ಐರಾವತ. ವಿಮಾನವು 
ವ್ಯೋಮಯಾನಕ್ಕೆ; ಅದರ ಹೆಸರು ಪುಷ್ಪಕ. ಸುಧರ್ಮವೆಂಬ ದೇವಸಭೆಗೆ ಅವನು 
ಅಧ್ಯಕ್ಷ. ಅವನು ಇತರ ದೇವತೆಗಳೊಡನೆ ಕುಡಿಯುವುದು ಅಮೃತವನ್ನು. ದಾರುಕನು 
ಅವನ ಸಾರಥ್ಯ ವಹಿಸುವುದೂ ಉಂಟು. ಅವನ ಮಂತ್ರಿಯು ಉದ್ಭವ. ಅಶ್ವಿನೀ 
ಸುತರಿಬ್ಬರೂ ಅವನ ಸ್ಪರ್ಗದ ವೈದ್ಯರು. ಫೃತಾಚಿ, ಮೇನಕೆ, ರಂಭೆ, ಊರ್ವಶಿ, ತಿಲೋತ್ತಮೆ, 
ಸುಕೇಶಿ, ಮ೦ಜುಘೋಷೆ ಮುಂತಾದ ಅಪ್ಸರೆಯರು ಅವನ ಸಭೆಯ ನರ್ತಕಿಯರು. 


ಅಗ್ನಿಯು ಆಗ್ನೇಯದಿಗಧೀಶನು. ರೋಹಿತವು ಅವನ ಕುದುರೆ. ಅವನು ಸರ್ವವನ್ನೂ 
ಶುದ್ಧ ಮಾಡುವವನು. ಅವನ ಹೆಂಡತಿ ಸ್ವಾಹೆ. ಅವನು ಯಜ್ಞಾಹುತಿ ಭಕ್ಷಕ, ಹವ್ಯಕವ್ಯಗಳನ್ನು 
ಯಜ್ಞಮುಖೇನ ದೇವತೆಗಳಿಗೂ ಪಿತೃಗಳಿಗೂ ಮುಟ್ಟಸುವ ಜ್ವಾಲಾಕೇಶಿ. ಅವನ ವಾಹನವು 
ಟಗರು. 

ದಕ್ಷಿಣಾಧಿಪತಿ ಯಮ. ಪಿತೃಗಳಿಗೆ ಅವನು ವಿಶಿಷ್ಟಪಾಲಕ. ಅವನು ಧರ್ಮದ 
(ನ್ಯಾಯದ) ಅಧೀಶ. ಅವನು ಕಾಲನು ಅರ್ಥಾತ್‌ ವೇಳೆಯ ಮಾಪಕ. ಅವನ 
ಆಯುಧವು ದಂಡವು; ಕೋಣವು ಅವನ ವಾಹನವಾಗಿರುವುದು ಹೆಜ್ಜು. 

ನಿಯತಿಯು ನೈಖತ್ಯ ದಿಕ್ಕಿನ ಪಾಲಕ. ಅವನು ನರವಾಹನ; ಕುಲದಲ್ಲಿ ಅವನು 
ರಾಕ್ಷಸ; ಅದರೆ ಗುಣದಲ್ಲಿ ಅವನು ದಿವ್ಯನು. ಅದುದರಿಂದ ಅವನದು ರಾಕ್ಚಸಸೈನ್ಯವು. 


೫. ವೇದದಲ್ಲಿ ಅಷ್ಟದಿಕ್‌ಪಾಲಕರೇ ಪ್ರಧಾನರು; ಪುರಾಣಾಗಮಾದಿಗಳಲ್ಲಿ ಅವರು ಅಪ್ರಧಾನರಾದರು; 
ಮುಖ್ಯರು ಅಮುಖ್ಯರಾದರು, ಅಮುಖ್ಯರು ಮುಖ್ಯರಾದರು. 





ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೩೫ * 


ಕುಂತವು ಅವನ ಆಯುಧವಾಗಿರುವುದುಂಟು. 


ವರುಣನು ದಕ್ಷಿಣದಿಗಧೀಶನು. ಅವನ ಆಯುಧವು ಪಾಶ. ಅವನು ಜಲ ಮತ್ತು 
ಜಲಚರಗಳ ಅರಸು. ಅವನದು ಯಕ್ಷಸೇನೆ. ಅವನು ಪಾಪಿಗಳ ದಂಡನೆಯ ವಿಶಿಷ್ಟ 
ಅಧಿಕಾರಿ. ಯಮನು ಕೊಡುವ ಶಿಕ್ಷೆಯನ್ನು ಅಮಲು ಜಾರಿಗೆ ತರುವ ದೂತರ 
ನಾಯಕ. ಮೊಸಳೆ ಅವನ ವಾಹನವಾಗಿದೆ. ಫಾಶಿಶಿಕ್ಷೆಯು ಅವನ ಕಾಲದಿಂದ ಬಂದದ್ದು. 


ವಾಯವ್ಯದ ವಾಯುವು ಜಿಂಕೆಯನ್ನು ವಾಹನವನ್ನಾಗಿ ಮಾಡಿಕೊ೦ಡವನು. 
ಅದು ಅವನ ವಿಶಿಷ್ಟ ಲಕ್ಷಣ. ರೂಡಿಯಲ್ಲಿ ದೇವತೆಗಳೆಲ್ಲಾ ಗಾಳಿಗಳು, 
ಅದೃಶ್ಯಮರುದ್‌ಗಣಗಳು, ಆದರವು ಅಸ್ಪ] ಶ್ಯಗಳಲ್ಲ. ಕಲಾ ಪ್ರತಿಭೆಯು ಅವುಗಳಿಗೆ ರೂಪಗಳನ್ನು 
ತೊಡಿಸಿತು. ವೇಗವೇ ಅವರ ಪರಮಾಯುಧವಾಗಿರುವುದರಿ೦ದ ಇತರ ಆಯುಧಗಳು 
ಗೌಣ. ಎಲ್ಲ ದೇವತೆಗಳಿಗೂ ಹೆಚ್ಚಾಗಿ ಎರಡಕ್ಕಿಂತ ಹೆಚ್ಚು ತೋಳುಗಳಿರುತ್ತವೆ ಅಥವಾ 
ಒಂದಕ್ಕಿಂತ ಹೆಚ್ಚು ಮುಖಗಳೂ (ತಲೆಗಳೂ) ಇರುವುದುಂಟು. ಈ ಸಂಖ್ಯಾಧಿಕ್ಯವು 
ಅವುಗಳ ಅತಿಮಾನವಸತ್ತೆಯ ಸಂಕೇತ. 


ಕುಬೇರನು ಯಕ್ಷರ ಹಾಗೂ ಕಿನ್ನರರ ಮತ್ತು ರಾಕ್ಷಸರ ರಾಜನು, ಉತ್ತರದಿಕ್‌ಪಾಲಕನು. 
ಅವನು ಯಾವಾಗಲೂ ಕುದುರೆಯ ಸವಾರನಾದರೂ ಪುಷ್ಪಕ ವಿಮಾನವು ಅವನ 
ವ್ಯೋಮಂಯಾನವು. ಮನುಷ್ಯರ ಮೇಲೂ ಅವನು ಸವಾರಿ ಮಾಡುವುದುಂಟು. 
ಖಡ್ಗಕುಂತಾದ್ಯಾಯುಧಧರನಾದ ಅವನು ಐಶ್ವರ್ಯವ೦ತ ದೇವತೆ. 

ಈಶಾನ್ಯದ ಈಶಾನನು ವೃಷಬ'ವಾಹನ, ಈಶ್ವರನ ಅಂಶಾವತಾರ. 
ತ್ರಿಶೂಲಾದ್ಯಾಯುಧಧರನು. ಅವನು ಶಿವನ ಅಥವಾ ರುದ್ರನ ಯಾವ ಆಯುಧವನ್ನು 
ಬೇಕಾದರೂ ಹಿಡಿದಿರಬಹುದು. ವಿಷ್ಣುಲೋಕವು ವೈಕುಂಠವಾದರೆ ಶಿವಲೋಕವು ಕೈಲಾಸವು. 

ಆಂತರಾ ದೇವತೆಂತು ಪತ್ನಿ ಅವನವನ ಶಕ್ತಿಂ. ಅದಕ್ಕೆ ಎಲ್ಲರೂ 
ಅರ್ಧನಾರೀಶ್ವರರಾಗಬೇಕೆಂದಿಲ್ಲ. ಆಗಿಲ್ಲ. ಶಿವನೊಬ್ಬನೇ ಅರ್ಧನಾರೀಶ್ವರನು. ಪತಿಪತ್ನಿಯರಲ್ಲಿ 
ಅದ್ವೈತಭಾವವಿರುವುದು ಸಾಧಾರಣವು. ಎಲ್ಲ ದೇವತೆಗಳೂ ತಮ್ಮ ಎಲ್ಲ ಕೈಗಳಲ್ಲೂ 
ಭಿನ್ನಭಿನ್ನ ಆಯುಧಗಳನ್ನು ಹಿಡಿದಿರುತ್ತಾರೆ; ಎಲ್ಲರಿಗೂ ರಥಗಳಿರುತ್ತವೆ. ಆದರೆ 
ದೇವಾಲಯಗಳಲ್ಲಿ ಅವರು ರಥಾರೂಡರಾಗಿರುವುದಿಲ್ಲ. 


ಆದಿತ್ಯರು ಹನ್ನೆರಡಾಗಿದ್ದಾರೆ, ರುದ್ರರು ೧೧ ಆಗಿದ್ದಾರೆ, ಮರುತ್ತುಗಳು ೪೯ 
ಆಗಿದ್ದಾರೆ ಎಂಬುದು ಅವರವರ ನಾಮರೂಪಭೇದಗಳ ದೆಸೆಯಿ೦ದ. ಹಾಗೇ ವಸುಗಳು 
ಅಷ್ಟ, ಖಷಿಗಳು ಸಪ್ತ ಎ೦ಬುದೂ ಅವರವರ ನಾಮ ರೂಪಗಳಭೇದದಿ೦ಂದ. 
ಟಿಪ್ಪಣಿ: ೧. ಭಾರತದ ಶಿಲ್ಪವನ್ನು ೮ ಪ್ರಸ್ಥಾನಗಳನ್ನಾಗಿ ವಿ೦ಗಡಿಸುವುದು ಆಧುನಿಕ. ನಾಗರದಿ೦ದ ೫ 

ಉಪಪ್ರಸ್ಥಾನಗಳೂ ವೇಸರದಿ೦ದ ೩ ಉಪಪ್ರಸ್ಥಾನಗಳೂ ವಿಕಾಸಗೊ೦ಡವು. ಕರ್ನಾಟಕದಲ್ಲಿ 
ನಾಗರ-ದ್ರಾವಿಡಗಳಲ್ಲಿ ನಾಗರದ ಕೊನೆಯ ೩ ಉಪಪ್ರಸ್ಥಾನಗಳ ಮತ್ತು ವೇಸರದ ಮೂರೂ 
ಉಪಪ್ರಸ್ಥಾನಗಳ ಉದಾಹರಣೆಗಳು ದೊರಕುತ್ತವೆ. ನಾಗರ, ಉಪನಾಗರ, ವೇಸರ, ಉಪವೇಸರ, 
ದ್ರಾವಿಡ್‌ ಉಪದ್ರಾವಿಡ ಎ೦ದು ಇವನ್ನು ಕರೆಯಬಹುದು. ಶಾಲಿವಾಹನರೂ, ಕದ೦ಬರೂ, 


* ೯೩೬ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಚಾಲುಕ್ಕರೂ, ಹೊಯ್ದಳರೂ, ನಾಗರೋಪನಾಗರಗಳನ್ನೂ-ಪಲ್ಲವರೂ ವಿಜಯನಗರದ 
ಚಕ್ರವರ್ತಿಗಳೂ, ದ್ರಾವಿಡೋಪದ್ರಾವಿಡಗಳನ್ನೂ ದಕ್ಷಿಣಭಾರತದಲ್ಲಿ ಪ್ರೋತ್ಸಾಹಿಸಿದರು. ಕದಂಬ, 
ಹೊಯ್ದಳ, ಚಾಲುಕ್ಕರ ಉಪನಾಗರ ಪದ್ಧತಿಯನ್ನು ಕರ್ನಾಟಕದಲ್ಲಿ ಬಹಳವಾಗಿ ಕಾಣುವುದರಿಂದ 
ಅದನ್ನು ಕರ್ನಾಟಕ. ಶಿಲ್ಪವೆಂದು ಕರೆಯಬಹುದು. 


೨. ದೇವತೆಗಳ ಶಕ್ತಿಗಳೇ ದೇವಿಯರು. ಪತಿಗೆ ರೂಪ, ಶೀಲ, ಲಾವಣ್ಯಾದಿಗಳಲ್ಲಿ ತಕ್ಕವಳು ಪತ್ನಿ 
(ಶಕ್ತಿ. ಈ ಪತಿಪತ್ನಿಯರ ಉದ್ದೇಶಗಳು ಹೆಚ್ಚಾಗಿ ಅನೇಕ ಸ೦ದರ್ಭಗಳಲ್ಲಿ ಒ೦ದೇ ಅಂತ್ಯದಲ್ಲಿ 
ಸರ್ವಸಂದರ್ಭಗಳಲ್ಲೂ ಒಂದೇ. ದೇವತಾದಂಪತಿಗಳು ಏಕಜೀವ ದೇಹದ್ವಯ 
ನ್ಯಾಯವನ್ನವಲಂಬಿಸಿರುತ್ತಾರೆ. ಪತಿಗೆ ಪತ್ನಿ ಸದಾ ಸಹವಾಸಿನಿ. ಸಹಚರಿ, ಸಹಕಾರಿಣಿ ಮತ್ತು 
ಪತಿಯ ಸಾಧಾೂದ್ದೇಶಗಳೆಲ್ಲವನ್ನೂ ಎತ್ತಿಹಿಡಿದು ಬೆ೦ಗಾವಲಿಗೆ ನಿಲ್ಲುವವಳು. 
ವಿಧೇಯಳಾಗಿರುವವಳು. ಈ ದೇವದಂಪತಿಗಳ ಪ ಸ ಸಟ 1 ಮಾನವರಿಗೆ ಆದರ್ಶ 
ಎಂಬುದು ತ್ರಿಕಾಲಾಬಾಧಿತ ಮನೋವೈೆ ೈಜ್ಞಾನಿಕ ಸತ್ಯ ಪತಿಯ ವಾಹನ, ಆಯುಧ, 
ಆಭರಣಗಳಿಗನುಗುಣವಾಗಿ ಸದಾ ದೇವಪತ್ನಿ ಜಟ ಹೆಚ್ಚು ಅರ್ಥಾತ್‌ ಪತಿ ರಜೆಯ 
ಮೇಲಿದ್ದಾಗ ಅವನ ಎಲ್ಲ ಕೆಲಸವನ್ನೂ ಅವಳು ಮಾಡಬಲ್ಲವಳಾಗಿರುತ್ತಾಳೆ. ಹೆಸರಿನಲ್ಲೂ 
ಬ್ರಹ್ಮ- ಬ್ರಹ್ಮಾಣಿಯರಂತೆ ಸಮನಾಮವುಳ್ಳಿವರೇ ಬಹಳ. ಮಹಾತ್ಮಾ ಗಾ೦ಧಿಯವರೆಂದಂತೆ 
ವೀರಪತಿಗಳು ಮಡಿದಾಗ ಯಾ ಅವರು ಹೇಳಿದಾಗ ಮಾತ್ರ ವೀರಪತ್ನಿಯರು ಅವರ 
ಜವಾಬುದಾರಿಯನ್ನು ಯುದ್ಧದಲ್ಲಿ ಹೊರಬೇಕೆಂಬುದೇ ಪತಿ-ಪತ್ನಿಯರ ಸಾಮ್ಯಸೂತ್ರ ದುಹೇರಿ 
ಕಾರಭಾರವು ಅವ್ಯಾವಹಾರಿಕವು. 


ಡಿ 


೯೩೭ * 


ಪ್ರತಿ ದೇವತಾಮೂರ್ತಿಗಳ ವಿವರಗಳು 


೧. ವಿಷ್ಣುವು ಸೌರದೇವತೆ, ಉತ್ತಮಾಧಮಮಧ್ಯಮ ಎಂಬ ಭೇದಗಳನ್ನುಳ್ಳದ್ದು. 
ಇದರ ಯೋಗಸ್ಥಾನಕಮೂರ್ತಿಯು ಪೀಠದ ಮೇಲೆ ನಿಂತಿರುತ್ತದೆ; ಹಿ೦ಗೈಯಲ್ಲಿ ಚಕ್ರವನ್ನೂ 
ಮುಂಗೈಯಲ್ಲಿ ಅಭಯವರದಮುದ್ರೆಗಳನ್ನೂ ಧರಿಸಿರುವುದಲ್ಲದೆ, ಮು೦ದಿನ ಎಡಗೈಯನ್ನು 
ಸೊ೦ಟದ ಮೇಲೆ ಇಟ್ಟುಕೊಂಡಿರುತ್ತದೆ. ಹಿ೦ದಿನ ಎಡಗೈಯಲ್ಲಿ ಶಂಖವಿರುತ್ತದೆ. ಭೃಗು- 
ಮಾರ್ಕಂಡೇಯರನ್ನು ಇಲ್ಲವೆ ಭೂದೇವಿ ಮಾರ್ಕಂಡೇಯರನ್ನು ಎಡ ಅಥವಾ ಬಲ 
ಬದಿಗಳಲ್ಲಿ ನಿಲ್ಲಿಸಿರುವುದೂ ಉ೦ಟು. 


೨. ವಿಷ್ಣುವಿನ ಭೋಗಸ್ಥಾನಕಮೂರ್ತಿಯೂ ಚತುರ್ಭುಜಯುಕ್ತವು. ಅದು 
ಹ೦ಗೈಗಳೆರಡರಲ್ಲಿ ಚಕ್ರ-ಶ೦ಖಗಳನ್ನೂ ಮುಂದಿನ ಎಡಗೈಯನ್ನು ಸೊಂಟದ 
ಮೇಲಿಟ್ಟುಕೊ೦ಡೂ (ಇದೇ ಕಟಕಭ೦ಗಿ) ಬಲಬದಿಯಲ್ಲಿ ಶ್ರೀದೇವಿಯು ನೇತಾಡುತ್ತಿರುವ 
ನಾಲ್ಕು ಕೈಗಳಲ್ಲಿ ಒಂದರಲ್ಲಿ ಕಮಲವನ್ನು ಹಿಡಿದಿರುವಂತೆ ಯಾ ಎಡಬದಿಯಲ್ಲಿ 
ಭೂದೇವಿಯ ತನ್ನ ನಾಲ್ಕು ಕೈಗಳಲ್ಲಿ ಎಡ-ಬಲಗಳೆರಡರಲ್ಲಿ ನೈದಿಲೆಯನ್ನು 
ಹಿಡಿದಿರುವು೦ತೆಯೂ ಕಡೆದಿಡಲ್ಪಟ್ಟಿರುತ್ತದೆ. ಬಲ-ಎಡ ಬದಿಗಳಲ್ಲಿ ಭೃಗುಮಾರ್ಕ೦ಂಡೇಯರ 


ಮೂರ್ತಿಗಳನ್ನು ನಿಲ್ಲಿಸಲಾಗಿರುವುದೂ ಉಂಟು. 


೩. ವಿಷ್ಣುವಿನ ವೀರಸ್ಥಾನಕ ಮೂರ್ತಿಯೂ ಎರಡು ಕೈಗಳಲ್ಲಿ ಒಂದೊಂದರಲ್ಲಿ 
ಚಕ್ರವನ್ನೂ ಶಂಖವನ್ನೂ ಹಿಡಿದಿರುವಂತೆಂಯೂೂ ಉಳಿದೆರಡು ಕೈಗಳು 
ಖಾಲಿಯಾಗಿರುವಂತೆಯೂ ರೂಪಿಸಲಾಗಿರುತ್ತದೆ. 

೪. ವಿಷ್ಣುವಿನ ಆಭಿಚಾರಿಕಸ್ಥಾನಕ ಮೂರ್ತಿಗೆ ೨ಯಾ ೪ ಕೈಗಳಿರುತ್ತವೆ. ಆದರದು 
ದಿಜ್ಮುಖ; ಅದರ ಬಟ್ಟೆಗಳು ಕಪ್ಪು. ದುರ್‌ನಕ್ಪತ್ರೋದಯ ಕಾಲದಲ್ಲಿ ಅದನ್ನು 
ಪ್ರತಿಷ್ಠಿಸಲಾಗಿರುತ್ತದೆ. 

೫. ವಿಷ್ಣುವಿನ ಯೋಗಾಸನಮೂರ್ತಿಯು ಸಿ೦ಹಾಸನಾರೂಢವು. ಅದಕ್ಕೆ ಚತುರ್ಭುಜ, 
ಜಟಾಮಕುಟ, ಬ್ರಹ್ಮಾಸನ ಯಾ ಪದ್ಮಾಸನ; ಮುಂಗೈಗಳು ಯೋಗಮುದ್ರೆಯಲ್ಲಿರುತ್ತವೆ; 


* ೯೩೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಶ೦ಖ-ಚಕ್ರಗಳಿಲ್ಲ; ಯಜ್ಞೋಪವೀತವಿದೆ; ಕಿವಿಗಳಲ್ಲಿ ಕರ್ಣಕು೦ಡಲಗಳಿವೆ. ತೋಳುಗಳಿಗೆ 
ಕೇಯೂರಾಭರಣಗಳಿವೆ; ಕುತ್ತಿಗೆಯಲ್ಲಿ ಹಾರವಿದೆ; ಅರ್ಧನಿಮೊಲಿತನಯನಗಳು ಕಾಣುತ್ತವೆ. 
ಹಿಂದೆ ಹೇಳಿದಂತೆ ಭೃಗು-ಮಾರ್ಕಂಡೇಯರಾಗಲಿ, ಮಾರ್ಕಂಡೇಯ-ಭೂದೇವಿಯರಾಗಲಿ 
ಎಡ ಅಥವಾ ಬಲ ಬದಿಯಲ್ಲಿ ನಿಂತಿರುವುದು೦ಟು. ಇನ್ನೊಂದು ಗ್ರಂಥದ ಪ್ರಕಾರ 
ವಷ್ಟುವಿನ ದೃಷ್ಟಿಯು ನಾಸಾಗನಿಷ್ಠವಾಗಿರುತ್ತದೆ; ಯೋಗಿ ಪೂಜಾರ್ಹವಾಗಿ ಮುಂಬದಿ- 
ಹಿ೦ಬದಿಗಳ ಕೈಗಳಲ್ಲಿ ಪದ್ಮ ಗದೆಗಳನ್ನು ಈ ವಿಷ್ಣುವು ಧರಿಸಿರುತ್ತಾನೆ. 

೬. ವಿಷ್ಣುವಿನ ಭೋಗಾಸನಮೂರ್ತಿಯು ಬಲ-ಎಡಗಳಲ್ಲಿ ಲಕ್ಷ್ಮಿ-ಭೂದೇವಿಯರನ್ನು 
ಕುಳ್ಳಿರಿಸಿಕೊ೦ಡು ಚತುರ್ಭುಜಗಳಿ೦ದ ಶೋಭಿಸುತ್ತದೆ. ಆಸನಕ್ಕೆ ಸಿಂಹ; ಚಕ್ರ ಮತ್ತು 
ವರದಹಸ್ತ ಅಥವಾ ಅಭಯಹಸ್ತ ಬಲಬದಿಯ ಕೈಗಳಲ್ಲೂ, ಎಡಗೈಗಳಲ್ಲಿ ಶಂಖ ಮತ್ತು 
ಒಕ್ಕೈ ಸೊಂಟದ ಮೇಲೂ ಕಾಣಿಸುತ್ತವೆ. ಲಕ್ಷ್ಮಿಯ ಎಡಗಾಲು ಪೀಠದ ಮೇಲೆ 
ಮಡಿಚಿಕೊಂಡಿರುತ್ತದೆ; ಬಲಗಾಲು ಇಳಿಯಬಿಡಲಾಗಿರುತ್ತದೆ. ಭೂದೇವಿಯ ಕೈಯಲ್ಲಿ 
ನೈದಿಲೆಇರುತ್ತದೆ. ಈ ದೇವಿಯರ ಮಿಕ್ಕ ಕೈಗಳು ಕಟಕಭಂಗಿಯಲ್ಲಿ ಸಿ೦ಹಾಸನದ ಮೇಲೆ 
ವಿಶ್ರಮಿಸಿರುತ್ತವೆ. 

೭. ವೀರಾಸನಮೂರ್ತಿಯಲ್ಲಿ ವಿಷ್ಣುವು ಸಿಂಹಾಸನಾರೂಢನು. ಎಡಗೈ ಸ್ವಲ್ಪ 
ಬಾಗಿರುತ್ತದೆ; ಬಲಗೈ ಸ್ವಲ್ಪ ಉದ್ದವಾಗಿ ಚಾಚಿಕೊಂಡಿರುತ್ತದೆ. ಮಾರ್ಕಂಡೇಯ-ಭೃಗುಗಳಂತೆ 
ಶ್ರೀದೇವಿ-ಭೂದೇವಿಯರು ಮೊಣಕಾಲೂರಿ ನಮಸ್ಕರಿಸುತ್ತಿರುತ್ತಾರೆ. ಒಂದು ಕೈಯಲ್ಲಿ 
ಈ ವಿಷ್ಣುವಿಗೆ ಚಕ್ರವಿದೆ; ಮತ್ತೊಂದರಲ್ಲಿ ಅಭಯ ಮುದ್ರೆಯಿದೆ. ಒಂದು ಎಡಗೈ 
ಶಂಖವನ್ನು ಹಿಡಿದಿರುತ್ತದೆ. ಇನ್ನೊಂದು ಎಡಗೈ ಸಿ೦ಹಕರ್ಣಭಂಗಿಯಲ್ಲಿರುತ್ತದೆ. ಬ್ರಹ್ಮನೂ 
ಮಾರ್ಕ೦ಡೇಯನೂ ವಿಗ್ರಹದ ಬಲಗಡೆಗೂ, ಶಿವ-ಭೃಗುಗಳು ಎಡಗಡೆಗೂ ಇರುತ್ತಾರೆ. 
ಕಾಮಿನೀ-ವ್ಯಾಜನೀಯರು ಚಾಮರ ಬೀಸುತ್ತಾರೆ. ಸನಕ, ಸನತ್ಕುಮಾರ, ತುಂಬುರು, 
ನಾರದ, ಸೂರ್ಯ, ಚ೦ದ್ರರು ಈ ವೀರಾಸನ ಮೂರ್ತಿಯ ಸುತ್ತಲೂ ನಿಂತಿರುತ್ತಾರೆ. ಇದು 
ಉತ್ತಮ ಮೂರ್ತಿ; ಮಧ್ಯಮ-ಅಧಮ ಮೂರ್ತಿಗಳ ಸುತ್ತಲೂ ಇಷ್ಟು ಪರಿವಾರ 
ದೇವತೆಗಳಿರುವುದಿಲ್ಲ. 

೮. ಆಭಿಚಾರಿಕಾಸನಮೂರ್ತಿಗೆ ೨ ಅಥವಾ ೪ ಕೈಗಳಿರುತ್ತವೆ; ಕುಳಿತಿರುವುದು 
ವೇದಿಕಾಸನದಲ್ಲಿ. ಆ ಆಸನದಲ್ಲಿ ಅಲಂಕೃತ ಹೊಸ್ತಿಲೊಂದು ಅಮುಖ್ಯ ದೇವತೆಗಳಿಗಾಗಿ 
ರಚಿಸಲ್ಪಟ್ಟಿರುತ್ತದೆ. ತಾಮಸಪ್ರಕಾರಕ ಮುಖ; ಮೈಯು ಪೈಶಾಚಪದೋನ್ಮುಖವಾಗಿ 
ವಧ್ಯಶತ್ರುವನ್ನೆದುರಿಸುತ್ತಿರುತ್ತದೆ. 

೯. ಯೋಗಶಯನ ಮೂರ್ತಿಯ ೩/೪ ಭಾಗವು ಶೇಷಶಾಯಿಯಾಗಿರುತ್ತದೆ; 
ಮಿಕ್ಕ ೧/೪ ಭಾಗವು ಸ್ವಲ್ಪ ಎದ್ದಿರುತ್ತದೆ. ಬಲಗೈಯು ತಲೆದಿಂಬಿನ ಸಮೀಪದಲ್ಲಿ 
ಮುಕುಟವನ್ನು ಮುಟ್ಟುವಂತಿರುತ್ತದೆ. ಮೊಣಕ್ಕೆ ಗ೦ಟಿನಲ್ಲಿ ಬಾಗಿದ ಮತ್ತೊಂದು ಕೈಯು 
ಕಟಕಭಂಗಿಯಲ್ಲಿರುತ್ತದೆ; ಅಥವಾ ಈ ಎಡಗೈಯು ಮೈಗೆ ಸಮಾನಾ೦ತರದಲ್ಲಿದ್ದು 
ಮೊಣಕಾಲನ್ನು ಮುಟ್ಟುವಂತಿರುತ್ತದೆ; ಬಲಗಾಲು ನೀಡಿರುತ್ತದೆ. ಮತ್ತು ಎಡಗಾಲು 
ಸ್ವಲ್ಪ ಬಾಗಿರುತ್ತದೆ. ಕಣ್ಣುಗಳು ತೆರೆದಂತಿರಬೇಕು. ಭೃಗು-ಮಾರ್ಕಂಡೇಯರು ಬದಿಗಳಲ್ಲೂ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೩೯ * 


ಮಧು-ಕೈಟಭರು ಪಾದಗಳ ಸನಿಹದಲ್ಲೂ ನಿಂತಿರಬೇಕು. ಬ್ರಹ್ಮನು ವಿಷ್ಣುವಿನ 
ನಾಭಿಕಮಲದಿ೦ದ ಮೂಡಿಬಂದಿರಬೇಕು. ಹಿ೦ಂಗೋಡೆಯಲ್ಲಿ ಗರುಡ ವಿಷ್ಟಕ್‌ ಸೇನ 
ಮತ್ತು ಸಪ್ಪರ್ಷಿಗಳು ಅ೦ಜಲಿಹಸ್ತ ಸರಾಗಿರುತ್ತಾರೆ. ಶಿವ- ಬ್ರಹ್ಮರು ಉತ್ತರ- ದಕ್ಷಿಣ ಭಿತ್ತಿಗಳ 
ಮೇರ ಕುಳಿತುಕೊಂಡಿರುತ್ತಾರೆ. ನದು ಉತ್ತಮ ಮೂರ್ತಿ: 


೧೦. ಭೋಗಶಯನಮೂರ್ತಿಗೆ ಚತುರ್ಬಾಹುಗಳು; ವಿಗ್ರಹವು ಮಲಗಿರುವುದು 
೯ರಂತೆ, ಎರಡು ಕಾಲುಗಳ ನಡುವಿನ ದೂರವು ೨೦ ಅ೦ಗುಲಗಳಷ್ಟು; ಒಂದು 
ಮೊಣಕಾಲ ಪಾದಸ೦ಂಧಿಯಿಂದ ಇನ್ನೊಂದರ ನಡುವಿನ ದೂರವು ೪ ಅಂಗುಲಗಳಷ್ಟು. 
ಮೊಣಕಾಲುಗಳೆರಡರ ಅ೦ತರ ೧೪ ಅಂಗುಲಗಳಷ್ಟು. ಮುಖದ ಹಾಗೂ ಬ್ರಹ್ಮಸೂತ್ರದ 
ನಡುವಣ ದೂರವು ೩ ಅ೦ಗುಲಗಳಷ್ಟು. ಲಕ್ಷ್ಮಿಯು ಗಂಡನ ತಲೆಬದಿಗೆ ಕುಳಿತಿರುತ್ತಾಳೆ; 
ವಿಷ್ಣುವಿನ ಭುಜಗಳಿಗೆ ತಾಗಿ ಕುಳಿತ ಅವಳು ಬಲಗೈಯಲ್ಲಿ ಕಮಲವನ್ನು ಹಿಡಿದಿರುತ್ತಾಳೆ 
ಮತ್ತು ಎಡಗೈ ಕಟಕಹಸ್ತದಲ್ಲಿರುತ್ತದೆ. ಈ ವಿಷ್ಣುವಿರುವುದು ಪದ್ಮಾಸನ ಹಾಕಿಕೊ೦ಂಡು- 
ಬಲಗಾಲು ಎಡಗಾಲಿನ ಮೇಲಿರುತ್ತದೆ. ಭೂದೇವಿಯು ಪಾದಗಳ ಹತ್ತಿರ ಕುಳಿತಿರುತ್ತಾಳೆ 
ಅವಳು ಅವನ ಎಡಪಾದವನ್ನು ಮುಟ್ಟಿಕೊಂಡಿರುತ್ತಾಳೆ ಅವಳ ಬಲಗೈಯು 
ನೀಲೋತ್ಪಲವನ್ನು ಹಿಡಿದುಕೊಂಡಿದ್ದರೆ, ಎಡಗೈಯು ಕಟಕಹಸ್ತಭ೦ಂಗಿಯಲ್ಲಿರುತ್ತದೆ. ಈ 
“ಕೌತುಕ ಬೇರ”ದ ಆಕೃತಿಯ ವಿಷ್ಣುವಿನ ಬಲಗಡೆ ಮಾರ್ಕ೦ಂಡೇಯನೂ ಎಡಗಡೆಯಲ್ಲಿ 
ಭೃಗುವೂ ಇರುತ್ತಾರೆ. ವಿಷ್ಣುವಿನ ನಾಭಿಕಮಲದಿಂದೆದ್ದ ಬ್ರಹ್ಮನ ಬಲಕ್ಕೆ ಐದು ಜನ 
ಆಯುಧಪುರುಷರೂ ಗರುಡನೂ ಇರುತ್ತಾರೆ. 


೧೧. ವೀರಶಯನಮೂರ್ತಿಯು ತನ್ನ ಬಲದೋಳಿನ ಮೇಲೆ ತಲೆಯಿಟ್ಟುಕೊಂಡು 
ಮಲಗಿರುತ್ತಾನೆ; ಮತ್ತೊಂದು ಬಲದೋಳಿನಿಂದ ಚಕ್ರವನ್ನೂ ಹಿಡಿದಿರುತ್ತಾನೆ. ಒಂದು 
ಎಡಗೈಯು ಶ೦ಖವನ್ನು ಹಿಡಿದಿದ್ದರೆ, ಇನ್ನೊ೦ದು ಅವನ ಶರೀರಕ್ಕೆ ಸಮಾನಾ೦ತರದಲ್ಲಿ 
ಚಾಚಿಕೊಂಡಿರುತ್ತದೆ. ಲಕ್ಷ್ಮಿಯೂ ಭೂದೇವಿಯೂ ಅವನ ಪಾದಯುಗಲದ ಬಳಿ 
ಇರುತ್ತಾರೆ. ಮಧು- ಕೈಟಭ. ಒಎಂಬೀರ್ವರು ಶರಣಾಗತಿಭಂಗಿಯಲ್ಲಿ ಅವನ ಪಾದವನ್ನು 
ಹಿಡಿದಿರುತ್ತಾರೆ. ಇ “ಕೌತುಕಬೇರ”; ಇದರ ಬಲ-ಎಡ ಬದಿಗಳಲ್ಲಿ ಮಾಕವಾಡಜ 
ಮತ್ತು ಭೃಸುಗಳಿರುತ್ತಾರೆ. 

೧೨. ಆಬಿಚಾರಿಕಶಂತುನಮೂರ್ತಿಂಯು ನೆಲದ ಮೇಲೆ ಆದಿಶೇಷನ 
ಮೈಯೇರಿಕೊಂಡು ಮಲಗಿರುತ್ತದೆ; ಆದಿಶೇಷನ ಎರಡು ಹೆಡೆಗಳೂ ಬಹಳ ಎದ್ದಿರುವುದಿಲ್ಲ; 
ಅವನ ಮೇಲೆ ವಿಷ್ಣುಮೂರ್ತಿ ಅಂಗಾತ್ತನೆ ಗಾಢನಿದ್ರೆಯಲ್ಲಿ ಲೀನನಾಗಿರುತ್ತಾನೆ; ಮುಖ 
ನಿಷ್ಕಲ; ದೂತದೇವತೆಗಳಾರೂ ಇರುವುದಿಲ್ಲ. ಮೂರ್ತಿಯ ಉತ್ತಮ ಮಧ್ಯಮ 
ಮಾದರಿಯಲ್ಲಿ ಒಂದೇ ತೆಕ್ಕೆ ಮತ್ತು ಒಂದೇ ಹೆಡೆಯ ಹಾವೂ ಅದರ ಅಧಮ 
ಮಾದರಿಯಲ್ಲಿ ಹಾವಿನ ಹಾಸಿಗೆಯ ರಾಹಿತ್ಯವೂ ಕಂಡುಬರುತ್ತದೆ. 


ಕಿರೀಟ, ಮಕುಟ, ಹಾರ, ಕು೦ಡಲ, ಯಜ್ಞೋಪವೀತಗಳು ವಿಷ್ಣುವಿನ ಆಭರಣಗಳು. 
ಇ 


* ೯೪೦ 


ಕ್ಷ 


ಎಷ್ಟುವಿನ ದಶಾವತಾರಗಳು 


ಅವತಾರಗಳು ತ್ರಿವಿಧ; ಕೃಷ್ಣ-ರಾಮರ ಅವತಾರಗಳು ವಿಷ್ಣುವಿನ ಪೂರ್ಣಾವತಾರಗಳು; 
ಪರಶುರಾಮನು ಅವನ ಆವೇಶಾವತಾರವು; ಮಿಕ್ಕವು ಅಂಶಾವತಾರಗಳು. ವಿಷ್ಣುವಿನ 
ಆಜ್ಞೆಯಂತೆ ಶಂಖ-ಚಕ್ರಗಳು ಖಷಿಗಳ ಅವತಾರವನ್ನು ತಾಳಿರುತ್ತವೆ. 


೧. ಮತ್ಸ್ಯಾವತಾರ: ಮೂನಿನ ಯಾ ಅರ್ಧಮೀನ-ಅರ್ಧಮನುಷ್ಯನ ಆಕಾರ- 
ಹಿಂಭಾಗ ಮೀನು, ಮುಂಭಾಗ ಮಾನುಷ. ಅದಕ್ಕೆ ನಾಲ್ಕು ಕೈಗಳು- ಎರಡು ಕೈಗಳಲ್ಲಿ 
ಹಡಿದದ್ದು ಶಂಖ-ಚಕ್ರಗಳು, ಇನ್ನೆರಡು ಅಭಯ-ವರದ ಹಸ್ತಗಳು; ತಲೆಯ ಮೇಲೆ 
ಕಿರೀಟ ಮಕುಟ; ಮತ್ತು ಧರಿಸಿದ್ದು ಎಷ್ಟು ಸಾಧಾರಣ ಆಭರಣಗಳನ್ನು. 


೨. ಕೂರ್ಮಾವತಾರ: ಆಮೆಯ ಆಕರ ಯಾ ಅರ್ಧಕೂರ್ಮ ಅರ್ಧ ಮಾನುಷ 
ಸ್ವರೂಪ; ಕೈಗಳು ನಾಲ್ಕು ಅವೆಲ್ಲಾ ಮತ್ಸ್ಯಾವತಾರದಂತೆಯೇ. 


೩. ವರಾಹಾವತಾರ: (8170808 30೩/ 5.89) ಶ೦ಖ-ಚಕ್ರ ಅಥವಾ ಗದಾ-ಪದ್ಮಧರ. 
ಅ೦ಜಲಿಹಸ್ಕೆಯಾಗಿ ಭೂದೇವಿ ಅದರ ಬಲಗಾಲ ಮೇಲೆ ಕುಳಿತಿರುತ್ತಾಳೆ. ಅವತಾರದ 
ಒಳವಿ೦ಗಡಣೆ; (೧) ಭೂವರಾಹ ಆದಿಶೇಷನೊಡನೆ, ಆದಿವರಾಹ ಯಾ ನೃವರಾಹ 
(ಮನುಷ್ಯಮುಖಯುಕ್ತ, ಚತುರ್ಭುಜ); (೨) ಯಜ್ಞವರಾಹ- ಸಿ೦ಹಾಸನಸ್ಥ, ಬಲಗಡೆ 
ಲಕ್ಷ್ಮಿ ಎಡಗಡೆ ಭೂದೇವಿ; (೩) ಪ್ರಳಯಾವತಾರ-ಸಿಂಹಾಸನಸ್ಮ. ಬಲಗಡೆ ಭೂದೇವಿ, 
ಆಮೇಲೆ ಎಡಗಡೆ ಬ್ರಹ್ಮ-ಅವನಿಲ್ಲಿ ತ್ರಿಮುಖ ಮತ್ತು ಚತುರ್ಭುಜ; ಅನ೦ತರ 
ಅ೦ಜಲಿಹಸ್ತನೂ, ಜಟಾಧರನೂ ಆದ ಶಿವ. 

೪. ನರಸಿಂಹ: ಗುಹೆಯಿ೦ದ ಹೊರಹೊರಡುವ ಭಂಗಿಯರಲ್ಲಿರುತ್ತಾನೆ. 

(೧) ಗಿರಿಜಾನರಸಿ೦ಹ-ಪದ್ಮಾಸನಸ್ಥ; ಅವನಿಗೆ ಉತ್ಕುಟಕಾಭಂಗಿ, ಸೊಂಟಕ್ಕೆ 
ಯೋಗಪಟ್ಟಕೆ; ಮುಂಗಾಲಿನಿ೦ದ ಮುಂಬರಿಯುತ್ತಿರುತ್ತಾನೆ. ಈತನು ಕೇವಲ ನರಸಿಂಹ; 
ಇವನಿಗೆ ೨ ಅಥವಾ ೪ ತೋಳುಗಳು, ಮೇಲಿನ ಬಲಗೈಯಲ್ಲಿ ಚಕ್ರ, ಮೇಲಿನ ಎಡಗೈಯಲ್ಲಿ 
ಶಂಖ ಇದ್ದರೆ ಇವನು ಯೋಗನರಸಿಂಹ, ಅರ್ಧನರ, ಅರ್ಧಸಿ೦ಹ-ಶ೦ಖವನ್ನು ಉಳಿದ 
ಇಳಿಬಿಟ್ಟ ಕೈಗಳು ಅಥವಾ ಅವು ಗದಾ-ಪದ್ಮಗಳನ್ನವು ಹಿಡಿದಿರಬಹುದು. ಇವನು 
ಸಿ೦ಹಾಸನಸ್ಥನಾಗಿದ್ದರೂ ಇರಬಹುದು-ಆಗ ಇವನು ಚತುರ್ಭುಜನು, ಎಡಮುಂಗಡೆಯ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೪೧ * 


ಸೊಂಟದಲ್ಲಿ ಕೈಯಿಟ್ಟುಕೊಂಡ ಕಟ್ಯವಲಂಬಿಂರರಾದಾಗ ಗಿರಿಜಾನರಸಿ೦ಂಹ. 
ಗಿರಿಜಾನರಸಿ೦ಹನ ವೈವಿಧ್ಯ ಇಷ್ಟು 

(೨) ಸ್ಥೌಣನರಸಿಂಹ: ಕಂಬದಿ೦ದ ಹೊರಹೊರಡುತ್ತಿರುವವನು; ಅಥವಾ ಕುಳಿತ 
ಚತುರ್ಭುಜನಾಗಿಯೂ ಇರಬಹುದು. ಹಿ೦ಗೈಗಳಲ್ಲಿ ಶಂಖ-ಚಕ್ರ ಹಿಡಿದಿರಬಹುದು 
೦೫ರಾ ಅಜ'ಂಕು-ವರದ ಹಸ್ತಗಳುಳ್ಳವ'ನಾಗಿ ಮುಂದಿನೆಡಗೈಂರುನನ್ನು 
ಮೊಣಕಾಲಮೇಲಿಟ್ಟುಕೊಂಡಿರಬಹುದು; ಸಿ೦ಂಹಾಸನಾರೂಢನೂ, ದಟ್ಟವಾದ ಕೇಸರಗಳನ್ನೂ 
ಕುತ್ತಿಗೆಯಲ್ಲಿ ಬೆಳೆಸಿಕೊಂಡಿರುತ್ತಾನೆ. ಮತ್ತು ಹರಿತವಾದ ಹಲ್ಲುಗಳನ್ನು ತೋರಿಸುತ್ತಿರುತ್ತಾನೆ. 
ಇಲ್ಲವಾದರೆ ಈ ನರಸಿ೦ಹನ ಕೈಗಳು ೧೨ ಯಾ ೧೬ ಇರಬಹುದು; ಹಿರಣ್ಯಕಶಿಪುವನ್ನು 
ಮಲಗಿಸಿಕೊ೦ಡು ಅವನ ಹೊಟ್ಟೆಯನ್ನು ಎರಡೂ ಕೈಗಳಿಂದ ಬಗೆಯುತ್ತಿರಬಹುದು; 
ಬಲಗೈಯೊಂದು ಅಭಯಹಸ್ತ ಮತ್ತು ಇನ್ನೊಂದು ಬಲಗೈಯಲ್ಲಿ ಕುಂಡಲ ತಾಗುವವರೆಗೆ 
ಬಿಚ್ಚುಗತ್ತಿಯನ್ನು ಹಿಡಿದಿರಬಹುದು; ಎಡಗೈ ಹಿರಣ್ಯಕಶಿಪುವಿನ ಮಕುಟವನ್ನು ಹಿಡಿದಿರುತ್ತದೆ; 
ಇನ್ನೊಂದು ಎಡಗೈ ಹಿರಣ್ಯಕಶಿಪುವನ್ನು ಹೊಡೆಯಲು ಮೇಲಕ್ಕೆ ಎತ್ತಿರುತ್ತದೆ. ಶ್ರೀದೇವಿ, 
ಚೂಡಿ, ತೇ ಸುತ್ತುವರಿದಿರುತ್ತಾರೆ. ಈ ಸತು ಶಂಖ. ಚಕ್ರ, ಗದೆ, 
ಪದ್ಮಗಳನ್ನು ಹಿಡಿದಿರುತ್ತಾನೆ. ಅಲ್ಲದೆ ಶ್ರೀದೇವ್ಯಾ ದಿಗಳ ಮೇಲೆ ಲೋಕಪಾಲಕರು ಇರುತ್ತಾರೆ. 
ಇವನಿಗೆ ಅಪ್ಟಹಸ್ತಗಳಿರುತ್ತವೆ. ಅವುಗಳಲ್ಲಿ ಎರ ಹಿರಣ್ಯಕಶಿಪುವಿನ ಹೊಟ್ಟೆಯನ್ನು 
ಬಗೆಯುತ್ತಿರುತ್ತವೆ; ನಾಲ್ಕು ಶ೦ಖ, ಚಕ್ರ, ಗದೆ. ಪದ್ಯಗಳನ್ನು ಹಿಡಿದಿರುತ್ತವೆ ಇನ್ನೆರಡು 
ಕೈಗಳು ಹಿರಣ್ಯಕಶಿಪುವಿನ ಕರುಳನ್ನು ಹಿಡಿದಿರುತ್ತವೆ ಅದು ಮಾಲಾಕಾರವಾಗಿರುತ್ತದೆ. 
ಈ ಮೂರ್ತಿ ಕುಳ್ಳಿರುವುದು ಆಲೀಢಾಸನದಲ್ಲಿ. 


(ಓ) ಯಾನಕ ನರಸಿಂಹ: ಇವನು ಗರುಡವಾಹನ ಯಾ ಆದಿಶೇಷಶಾಯಿ; ಇವನಿಗೆ 
ನಾಲ್ಕು ಕೈಗಳು; ಎರಡು ಕೈಗಳು ಶಂ೦ಖಚಕ್ರಗಳನ್ನು ಹಿಡಿದಿರುತ್ತವೆ. ಇನ್ನೆರಡು ಕೈಗಳು 
ಕಾರ್ಯಮಗ್ನ ವಾಗಿರುತ್ತವೆ. ಈ ನರಸಿ೦ಹನ ತಲೆಯನ್ನು ಐದು ತಲೆಯ ಆದಿಶೇಷನು ತನ್ನ 
ಭಾ ಹೆಡಗಳಿಂದ ಕೂಡೆ ಹಿಡಿದಂತೆ ಕಾಯುತ್ತಿರುತ್ತಾನೆ. ಇಂಥ ಮೂರ್ತಿಯು ಶಾಸ್ತ್ರೋಕ್ತ: 
ಆದರೆ ಇದಕ್ಕೆ ಸಾಕ್ಷಾತ್‌ ನಿದರ್ಶನಗಳಿಲ್ಲ, ಇನ್ನೂ ತರುವಿಧಗಳ ನರಸಿಂಹಮೂರ್ತಿಗೋ 
ಶಾಸ್ತ್ರಾಧಾರವಿಲ್ಲವೇ.. ಇಲ್ಲ. 

(೪) ಲಕ್ಷ್ಮೀನರಸಿಂಹ: ಈ ಮೂರ್ತಿಯು ಪದ್ಮಾಸನಸ್ಥ; ಇದರ ಬಲಗಾಲು 
ಇಳಿಬಿದ್ದಿರುತ್ತದೆ; ಎಡಗಾಲು ಲಕ್ಷ್ಮಿಯ ಆಸನವಾಗಿರುತ್ತದೆ; ಅವಳ ಕಾಲುಗಳೆರಡೂ 
ಕೆಳಗೆ ಇಳಿಬಿದ್ದಿರುತ್ತವೆ. ಅವಳ ಎರಡು ಪಾದಗಳೂ ಪದ್ಮಾವಲಂಬಿಗಳಾಗಿರುತ್ತವೆ. ಲಕ್ಷ್ಮೀ 
ನರಸಿಂಹನ ಮೇಲಿನ ಬಲಗೈ ಚಕ್ರಧಾರಿ; ಕೆಳಗಿನ ಬಲಗೈ ಅಭಯಹಸ್ತ: ಎಡಕೆಳಗೈ 
ದೇವಿಯನ್ನು ಆಲಿಂಗಿಸಿರುತ್ತದೆ; ಮೇಲಿನ ಎಡಗೈ ಶ೦ಖಧಾರಿಯಾಗಿರುತ್ತದೆ. ಲಕ್ಷ್ಮಿಯ 
ಬಲಗೈ ನರಸಿಂಹನನ್ನು ಅಪ್ಪಿಕೊ೦ಂಡಿರುತ್ತದೆ; ಅವಳ ಎಡಗೈ ಕಮಲವನ್ನು ಹಿಡಿದಿರುತ್ತದೆ. 
ರಸಜ ಗ ಲಕ್ಷಿ ಯು ಕಾಲುಗಳ ನಡುವೆ ಆಜಾ ನದಲ್ಲಿ ಗರುಡನು 
ಲಾ೦ಛನವಾಗಿರುತ್ತಾನೆ. 


* ೯೪೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


೫. ವಾಮನ ತ್ರಿವಿಕ್ರಮಾವತಾರ: (೧) ಬ್ರಹ್ಮಚಾರಿ ವಾಮನ: ಎತ್ತರ ೫೬ 
ಅಂಗುಲಗಳು-ಪ೦ಚತಾಲ. ಎರಡು ಕೈಗಳು ಕಮ೦ಡಲು ಮತ್ತು ಛತ್ರಗಳನ್ನು ಹಿಡಿದಿರುತ್ತವೆ. 
ತಲೆಯ ಮೇಲೆ ಜುಟ್ಟವಿರುತ್ತದೆ; ಕಿವಿಗಳು ಕುಂಡಲಧಾರಿಗಳು. ಅವನು ಕೃಷ್ಣಾಜಿನಧರನು. 
ಆ ಕೃಷ್ಣಾಜಿನವೇ ಅವನ ಉಪವೀತ. ಸೊಂಟಕ್ಕೆ ಕೌಪೀನ; ಮೂರನೆಯ ಬಲಗೈ 
ಬೆರಳಲ್ಲಿ ಪವಿತ್ರವಿರುತ್ತದೆ. ಅವನ ಒಂದು ಕೈಯಲ್ಲಿ ಪುಸ್ತಕವಿರುತ್ತದೆ. 


ಅಥವಾ 


ಈ ಬ್ರಹ್ಮಚಾರಿಯೊಬ್ಬ ಕುಬ್ಬನಾಗಿರುತ್ತಾನೆ; ಗೂನುಬೆನ್ನಿನವನು; ಮು೦ಂಚಾಚಿದ 
ಮೊಣಕಾಲುಗಳುಳ್ಳವನು ಮತ್ತು ಅವನ ಹೊಟ್ಟೆ ದೊಡ್ಡದಾಗಿರುತ್ತದೆ. 


(೨) ತ್ರಿವಿಕ್ರಮ: ಎಡಗಾಲು ಹೊಕ್ಕಳಿಗೆ ಸಮನಾಗಿ ಎತ್ತಿರುತ್ತದೆ. ಅಥವಾ 
ಬಲಮೊಣಕಾಲಿನೆತ್ತರಕ್ಕೆ ಎತ್ತಲ್ಪಟ್ಟಿರುತ್ತದೆ ಇಲ್ಲವೆ ಹಣೆಯೆತ್ತರಕ್ಕೇರಿರುತ್ತದೆ ಇವು 
ತ್ರಿವಿಧವಾಗಿರುವುದು ಲಕ್ಷ್ಯ. ತ್ರಿವಿಕ್ರಮನ ಎತ್ತರವು ೧೨೪ ಅ೦ಗುಲಗಳು ಯಾ ಉತ್ತಮ 
ದಶತಾಲಗಳಷ್ಟು. ಅವನಿಗೆ ನಾಲ್ಕು ಯಾ ಎ೦ಟು ಕೈಗಳು; ಒಂದು ಎತ್ತಿದ ಕೈಯಲ್ಲಿ 
ಶಂಖ, ಇನ್ನೊಂದರಲ್ಲಿ ಚಕ್ರ. ಮಿಕ್ಕೆರಡು ಕೈಗಳು ಅಡ್ಡ ಚಾಚಿಕೊಂಡಿರುತ್ತವೆ. ಅಥವಾ 
ಅಭಯ-ವರದ ಹಸ್ತಗಳಾಗಿರುತ್ತವೆ. ಎಂಟು ಕೈಗಳಲ್ಲಿ ಶಂಖಾದಿ ನಾಲ್ಕು - ಶಾರ್ಜ್ಗ, 
ಹಲಗಳಿರುತ್ತವೆ ಮಿಕ್ಕ ಮೂರು ಕೈಗಳು ಯಥಾಪೂರ್ವ. ಎಡಗಾಲು ಲೋಕತ್ರಯವನ್ನು 
ಅಳೆಯುತ್ತವೆ. ಹಿಂದೆ ಕಲ್ಪವೃಕ್ಷ; ಇಂದ್ರನು ಹಿಂದೆ ತ್ರಿವಿಕ್ರಮನಿಗೆ ಕೊಡೆ ಹಿಡಿದಿರುತ್ತಾನೆ. 
ವರುಣ-ವಾಯುಗಳು ಚಾಮರ ಹಿಡಿದಿರುತ್ತಾರೆ ಎಡಬಲಗಳಲ್ಲಿ. ಸೂರ್ಯ-ಚ೦ದ್ರರು ಬಲ- 
ಎಡಬದಿಗಳಲ್ಲಿ ಇರುತ್ತಾರೆ. ಹತ್ತಿರದಲ್ಲೇ ಸನಕ, ಸನ೦ದನ, ಸನತ್ಕುಮಾರ, ಸನಾತನರಿರುತ್ತಾರೆ. 
ಸನಾತನನು ಸನ್ಯಸ್ತನು. ಬ್ರಹ್ಮನು ತನ್ನ ಕಮ೦ಡಲು ಜಲದಿಂದ ತ್ರಿವಿಕ್ರಮನು ಎತ್ತಿದ 
ಕಾಲನ್ನು ಹಿಡಿದುಕೊಂಡು ತೊಳೆಯುತ್ತಿರುತ್ತಾನೆ. ತಮೋರುದ್ರನು ಅಂಜಲಿ ಹಸ್ತನಾಗಿ 
ಒ೦ದು ಬದಿಗಿರುತ್ತಾನೆ. ನಮುಚಿಯು ತ್ರಿವಿಕ್ರಮನು ಎತ್ತಿರದ ಬಲಗಾಲನ್ನು 
ನಮಸ್ಕರಿಸುತ್ತಿರುತ್ತಾನೆ. ತ್ರಿವಿಕ್ರಮನ ಎಡಬದಿಯಲ್ಲಿ ಗರುಡನು ಶುಕ್ರನನ್ನು 
ಹಿಡಿದುಕೊಂಡಿರುತ್ತಾನೆ. 

ವಾಮನನಿದಿರು ಬಲಿಯಿರುತ್ತಾನೆ. ಬಲಿಯ ಕೈಯಲ್ಲಿ ಬಂಗಾರದ ಸ್ಥಾಲಿಯಲ್ಲಿ 
ನೀರಿರುತ್ತದೆ. ಬಲಿಯ ಹಿ೦ದೆ ಅವನ ಹೆಂಡತಿ ಇರುತ್ತಾಳೆ. ಜಾ೦ಬವನು ತ್ರಿವಿಕ್ರಮನ 
ತಲೆಯ ಮೇಲಿರುತ್ತಾನೆ. ಅವನು ಭೇರಿಯನ್ನು ಬಾರಿಸುತ್ತಿರುತ್ತಾನೆ. 

ಅಥವಾ 

ತ್ರಿವಿಕ್ರಮನು ಎಡಗಾಲ ಮೇಲೆ ನಿಂತು ಕೈಗಳಲ್ಲಿ ದಂಡ, ಪಾಶ, ಶ೦ಖ, ಚಕ್ರ, ಗದೆ, 
ಪದ್ಮಗಳನ್ನು ಧರಿಸಿರುತ್ತಾನೆ, ಯಾವ ಆಯುಧವನ್ನೂ ಆಯುಧಪುರುಷನನ್ನಾಗಿ 
ತೋರಿಸುವುದಿಲ್ಲ. ತ್ರಿವಿಕ್ರಮನ ಕೌತುಕಬೇರವು ಚತುರ್ಭಜ. ಅವನ ಮುಖಗಳು ದ್ವಿವಿಧ; 
ಮೇಲಕ್ಕೆ ಎತ್ತಿದ್ದು; ಅವನ ಕಣ್‌ಗಳು ಸ್ವಲ್ಪ ಅಗಲವಾಗಿರುತ್ತವೆ. ಅರೆಮೊಗದವನಾದರೆ 
ಇನ್ನೂ ಅಗಲವಾಗಿ ತೆರೆದ ಕಣ್ಣುಗಳು ಇರುತ್ತವೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೪೩ * 


೬. ಪರಶುರಾಮಾವತಾರ: ೧೨೦ ಅಂಗುಲಗಳಷ್ಟು ಎತ್ತರ, ಅಂದರೆ 
ಮಧ್ಯಮದಶತಾಲಮಾನ. ಬಲಗೈಯಲ್ಲಿ ಕೊಡಲಿ. ಎಡಗೈ ಸೂಚೀಭಂಗಿಯಲ್ಲಿರುತ್ತದೆ; 
ಏನನ್ನೋ ತೋರಿಸುವಂತಿರುತ್ತದೆ. ತಲೆಯ ಮೇಲೆ ಜಟಾಮಕುಟ, ಮೈಮೇಲೆ ಬ್ರಹ್ಮಸೂತ್ರ 
ಮತ್ತು ಆಭರಣಗಳು. ಖಡ್ಗ. ಬಾಣ, ಬಿಲ್ಲು, ಪರಶುಗಳನ್ನು ನಾಲ್ಕು ಕೈಗಳು ಹಿಡಿದಿರುತ್ತವೆ. 
ಕೊಡಲಿರಾಮನು ಧರಿಸಿರುವುದು ಕೃಷ್ಣಾಜಿನವನ್ನು, ಪರಶುರಾಮನ ಕೌತುಕಬೇರವು 
ಹೀಗೂ ಇರಬಹುದು ಯಾ ವಿಷ್ಣುವಿನ ಸಾಮಾನ್ಯ ವಿಗ್ರಹದಂತೆ ಚತುರ್ಭಜವಾಗಿಯೂ 
ಇರಬಹುದು. 


೭. ರಾಘವ ರಾಮಾವತಾರ: ಎತ್ತರದಲ್ಲಿ ರಾಮನು ಪರಶುರಾಮನ ಸದೃಶನು. 
ಕೈಗಳೆರಡು; ಬಲಗೈಯಲ್ಲಿ ಅಂಬು, ಎಡಗೈಯಲ್ಲಿ ಬಿಲ್ಲು. ತ್ರಿಭಂಗಿಯ ವಿಗ್ರಹ; ಕಿರೀಟ 
ಮಕುಟಧಾರಿ; ಆಭರಣಾಲಂಕೃತ. ಸರ್ವಾರ್ಧ ತಾಲಮಾನದಂತೆ (೯) ಸೀತೆ 
ಬಲಗಡೆಗಿರುತ್ತಾಳೆ; ದೇಹಕ್ಕೆ ಬಾಗು ಇಲ್ಲ. ಕೂದಲನ್ನು ಗ೦ಟುಕಟ್ಟುಕೊಂಡಿರುತ್ತಾಳೆ- 
ಕರಂಡ ಮಕುಟಧಾರಿಣಿ; ಎಡಗೈಯಲ್ಲಿ ನೀಲೋತ್ಪಲವನ್ನು (ಕೋಳೆಹೂವನ್ನು) 
ಹಿಡಿದಿರುತ್ತಾಳೆ- ಬಲಗೈ ಇಳಿಬಿದ್ದಿರುತ್ತದೆ. ರಾಮನನ್ನು ಸಂತೋಷದಿಂದ ನೋಡುತ್ತಿರುತ್ತಾಳೆ. 


ರಾಮನ ಎಡಕ್ಕೆ ಲಕ್ಷ್ಮಣನಿರುತ್ತಾನೆ-ದಶತಾಲ-೧೧೬ ಅಂಗುಲಗಳಷ್ಟು ಎತ್ತರದ 
ವಿಗ್ರಹ. ಉಳಿದೆಲ್ಲವುಗಳಲ್ಲೂ ಲಕ್ಷ್ಮಣನು ರಾಮಸದೃಶನು. ರಾಮನ ಬಲಕ್ಕೆ, ರಾಮನೆದುರು 
ಹನುಮಂತನು ನಿಂತಿರುತ್ತಾನೆ. ಅವನ ಎತ್ತರ ೮೪ ಅ೦ಗುಲಗಳ ಸಪ್ತಕಾಲಮಾನವು; 
ದ್ವಿಭುಜ ಮೂರ್ತಿ-ಒಂದು ಕೈಯನ್ನು ಬಾಯಮೇಲೆ ಇಟ್ಟುಕೊಂಡಿರುತ್ತದೆ; ಇನ್ನೊಂದು 
ಮೊಣಕಾಲವರೆಗೆ ಇಳಿಬಿದ್ದಿರುತ್ತದೆ. ಅಥವಾ ಈ ವಿಗ್ರಹಗಳ ಜೊತೆಗೆ 
ಕಿರೀಟಮಕುಟರಹಿತರಾಗಿ ಲಕ್ಷ್ಮಣನ೦ತೆಯೇ ಕಾಣುವ ಹಾಗೆ ಭರತ-ಶತ್ರುಪ್ಪರಿರುತ್ತಾರೆ. 
ರಾಮ ಸೀತೆಯರನ್ನುಳಿದು ಮಿಕ್ಕೆಲ್ಲರ ತಲೆಗಳೂ ನಡುಗಡೆ ಜುಟ್ಟವುಳ್ಳವುಗಳಾಗಿರಬೇಕು. 
ಭರತನು ರಾಮನ ಬಲಗಡೆಯಲ್ಲಿ ಧನುರ್ಬಾಣಗಳನ್ನು ಯಾ ಕತ್ತಿ ಮತ್ತು ಗುರಾಣಿಗಳನ್ನು 
ಹಿಡಿದಿರುತ್ತಾನೆ. ರಾಮನ೦ತೆಯೇ ಭರತನು ಶ್ರೀವತ್ಸಲಾ೦ಛನನಾಗಿರುತ್ತಾನೆ. ಶ್ರೀವತ್ಸ 
(೮೪೦11011 ಅರ್ಥಾತ್‌ ಎದೆ ನಡುವಿನ ಸುಳಿಗುರುಳು); ಅಲ್ಲದೆ, ಕೌಸ್ತುಭರತ್ನ 
ಧರನಾಗಿರುತ್ತಾನೆ. ಲಕ್ಷ್ಮಣ ಸದೃಶನಾಗಿ ಶತ್ರುಘ್ನನು ರಾಮನೆಡಕ್ಕಿರುತ್ತಾನೆ. 


೮. (೧) ಬಲರಾಮ ಮತ್ತು ಕೃಷ್ಣ: ಬಲರಾಮನನ್ನು ಪ್ರಶ್ಯೇಕನಾದ ಸ್ವತಂತ್ರ ದೇವನನ್ನಾಗಿ 
ಮೂರ್ತಿಸಿದುದು ವಿರಳ. ಮಧ್ಯಮ ದಶಕಾಲ ಮಾನದ ೧೨೦ ಅಂಗುಲಗಳ ಎತ್ತರದ 
ಮೂರ್ತಿ ಅವನದು. ಅವನು ಮುಸಲಾಯುಧ, ಹಲಾಯುಧಗಳನ್ನು ಬಲ ಮತ್ತು ಎಡ 
ಕೈಗಳಲ್ಲಿ ಹಿಡಿದಿರುತ್ತಾನೆ; ನೆತ್ತಿಯ ಮೇಲೆ ಜುಟ್ಟ ಕಟ್ಟಿಕೊ೦ಡಿರುವಾತನು. ಅಥವಾ 
ಅವನ ಕಣ್ಣುಗುಡ್ಡೆಗಳು ಉರುಳುತ್ತಿರುತ್ತವೆ. ಒ೦ದೇ ಕಿವಿಯಲ್ಲಿ ಕುಂಡಲವಿರುತ್ತದೆ. ಅಥವಾ 
ಅವನು ಎರಡೇ ಕೈಗಳಿದ್ದರೆ ಗದೆ ಹಲಗಳನ್ನು ಹಿಡಿದಿರುತ್ತಾನೆ, ನಾಲ್ಕಿದ್ದರೆ ಹಿ೦ದಿನ 
ಬಲಗೈಯಲ್ಲಿ ಮುಸಲ (ಒನಕೆ); ಎದುರಿನ ಬಲಗೈಯಲ್ಲಿ ಚಕ್ರ, ಹಿ೦ದಿನ ಎಡಗೈಯಲ್ಲಿ 
ಹಲ (ನೇಗಿಲು), ಎದುರಿನ ಎಡಗೈಯಲ್ಲಿ ಶಂಖ ಇವುಗಳನ್ನು ಹಿಡಿದಿರುತ್ತಾನೆ. ಅವನ 


* ೯೪೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬಲಗಡೆ ಅವನ ಹೆಂಡತಿ ರೇವತೀದೇವಿಯು ತನ್ನ ಬಲಗೈಯಲ್ಲಿ ಪದ್ಮವನ್ನು ಹಿಡಿದಿರುತ್ತಾಳೆ. 
ಬಲರಾಮನ ಕೌತುಕಬೇರವು ಹೀಗೂ ಇರಬಹುದು ಅಥವಾ ನಾಲ್ಕು ಕೈಗಳಲ್ಲಿ ಕೇವಲ 
ಶಂಖ, ಚಕ್ರ, ಗದಾ, ಪದ್ಮ ವನಮಾಲಾಧಾರಿಯಾಗಿಯೂ ಇರಬಹುದು. 


೨.೪ಯಾ ೮ ಕೈಗಳನ್ನುಳ್ಳ ದುರ್ಗೆ ಬಲರಾಮ-ಕೃಷ್ಣರ ನಡುವೆ ಇರಬಹುದು. 
ಅವಳ ಕೈಗಳಲ್ಲಿ ತಾವರೆ, ಪುಸ್ತಕ, ಅಕ್ಷಮಾಲೆ ವರದಮುದ್ರೆ, ಕಮಂಡಲು, ಧನುಸ್ಸು 
ಕನ್ನಡಿ, ಬಾಣಗಳಿರುತ್ತವೆ. 


(೨) ಕೃಷ್ಣ ಮಧ್ಯಮದಶತಾಲಮಾನದ ೧೨೦ ಅಂಗುಲ ಎತ್ತರ; ಕಿರೀಟವನ್ನು 
ಅಥವಾ ಜುಟ್ಟವನ್ನು ಧರಿಸಿರುತ್ತಾನೆ; ಬಲಗೈಯಲ್ಲಿ ವಿಲಕ್ಷಣವಾಗಿ ಬಾಗಿರುವ ದಂಡ; 
ಎತ್ತಿದ ಎಡಗೈ ಮೊಣಕೈ ಹತ್ತಿರಕ್ಕೆ ಹೋಗಿರುತ್ತದೆ- ಈ ಕ್ರೈ ಶ೦ಖ ಹಿಡಿದಿರಬಹುದು 
ಯಾ ಕೆಳಗೆ ಇಳಿಬಿದ್ದಿರಬಹುದು. ಉಳಿದೆಲ್ಲ ವಿವರಗಳಲ್ಲೂ ಕೃಷ್ಣನು ಬಲರಾಮನನ್ನು 
ಹೋಲುತ್ತಾನೆ; ಆದರೆ ಅವನ ಹೆಂಡತಿ ರುಕ್ಮಿಣಿ ಅವನ ಬಲಗಡೆ ನಿಂತಿರುತ್ತಾಳೆ ಅವಳ 
ಕೂದಲು ವೈಲಾಸಿಕವಾಗಿ ಮೇಲಕ್ಕೆ ಕಟ್ಟಲ್ಪಟ್ಟಿರುತ್ತದೆ; ಅವಳು ಹೂ ಮುಡಿದುಕೊಂಡಿರುತ್ತಾಳೆ. 
ಅವಳ ಎಡಗೈ ಕಮಲ ಹಿಡಿದಿರುತ್ತದೆ; ಬಲಗೈ ಇಳಿಬಿದ್ದಿರುತ್ತದೆ. ಕೃಷ್ಣನ ಎಡಕ್ಕೆ ಸತ್ಯಭಾಮೆ 
ಇರುತ್ತಾಳೆ. ಅವಳ ತಲೆಗೂದಲು ರುಕ್ಮಿಣಿಯ ತಲೆಗೂದಲ ಹಾಗೇ ವೈಲಾಸಿಕ ರೀತಿಯಲ್ಲಿ 
ಬಾಚಲ್ಪಟ್ಟಿರುತ್ತದೆ; ತನ್ನ ಬಲಗೈಯಲ್ಲಿ ಸತ್ಯಭಾಮೆಯು ಕಮಲಧರೆ; ಅವಳ ಎಡಗೈ 
ಇಳಿಬಿದ್ದಿರುತ್ತದೆ; ಅಥವಾ ಈ ಇಬ್ಬರು ದೇವಿಂಯರೂ ಕರಂಡಮುಕುಟ 
ಧಾರಿಣಿಯಾಗಿರಬಹುದು. ಕೃಷ್ಣ ನೆಡಕ್ಕೆ ಗರುಡನು ನಿಂತಿರುತ್ತಾನೆ; ಅವನ ಹಸ್ತಗಳು 
ಅ೦ಜಲಿರೂಪದಲ್ಲಿರುತ್ತವೆ. ಕೃಷ್ಣನ ಯಾ ವಿಷ್ಣುವಿನ ಕೌತುಕಬೇರವೂ ಹೀಗೇ ಇರುತ್ತದೆ: 
ಅಥವಾ ಕೃಷ್ಣನು ಚಕ್ರವನ್ನೂ ರುಕ್ಮಿಣಿಯು ನೀಲೋತ್ಪಲವನ್ನೂ ಹಿಡಿದಿರುತ್ತಾರೆ. 

ಇ 


೯೪೫ * 


೭ 


ಉಪಭೇದಗಳು 


೧. ಕೃಷ್ಣನ ನವನೀತ ನೃತ್ತಮೂರ್ತಿ: ಬಲಗೈಯಲ್ಲಿ ಬೆಣ್ಣೆ ಮುದ್ದೆಯನ್ನು ಹಿಡಿದು 
ಅಥವಾ ಅಭಯ ಮುದ್ರೆಯನ್ನು ತೋರಿಸುತ್ತ ನವನೀತ ಕೃಷ್ಣ ನಿಂತಿರುತ್ತಾನೆ. ಬಲಗಾಲು 
ನೃತ್ಯಭ೦ಗಿಯಲ್ಲಿರುತ್ತದೆ ಮೇಲೆತ್ತಿ ಒಳಮುಖವಾಗಿ ಬಾಗಿರುತ್ತದೆ. 


(೨) ಗಾನಗೋಪಾಲಮೂರ್ತಿ ಯಾ ವೇಣುಗೋಪಾಲಮೂರ್ತಿ; ಮೂರ್ತಿಯು 
ದನಗಾಹಿಗಳಿ೦ದ ಸುತ್ತುವರಿಯಲ್ಪಟ್ಟಿರುತ್ತದೆ. ನೆಲದ ಮೇಲೆ ಎಡಗಾಲನ್ನಿಟ್ಟು ಕೃಷ್ಣನು 
ನೆಟ್ಟಗೆ ನಿಂತಿರುತ್ತಾನೆ; ಬಲಗಾಲು ಹೆಬ್ಬೆರಳಿ೦ದ ನೆಲವನ್ನು ಮುಟ್ಟುವಂತಿರುತ್ತದೆ; ಎರಡೂ 
ಕೈಗಳಿಂದ ಕೊಳಲನ್ನು ಹಡಿದು ಅದರ ಒಂದು ತುದಿಂರುನ್ನು ಬಾಯಿಗೆ 
ತಗುಲಿಸಿಕೊ೦ಡಂ೦ತಿರುತ್ತದೆ. ನವಿಲು ಗರಿಗುಚ್ಛವು ತಲೆಯ ಮೇಲಿನ ಅಲಂಕಾರವಾಗಿರುತ್ತದೆ. 
ಈ ಕೃಷ್ಣನ ಮೂರ್ತಿ ನಿಂತಿರುವುದು ತ್ರಿಭ೦ಗಿಯಲ್ಲಿ. 

(ಓ) ಮದನಗೋಪಾಲಮೂರ್ತಿ: ಇದು ಉಪವೇಣು ಗೋಪಾಲಮೂರ್ತಿ; ಇದು 
ತೆಂಕಾಶಿಯಲ್ಲಿದೆ. ಇದಕ್ಕೆ ಅಷ್ಟಭುಜಗಳು. ಪದ್ಯ ಪರಶು ಮತ್ತು ಚಕ್ರಗಳು ಬಲಗೈಗಳಲ್ಲಿರುತ್ತವೆ; 
ಇಕ್ಷುಚಾಪ, ಪಾಶ ಮತ್ತು ಶಂಖಗಳು ಎಡಗೈಗಳಲ್ಲಿರುತ್ತವೆ. ಉಳಿದೆರಡು ಕೈಗಳಲ್ಲಿ 
ಕೊಳಲುಗಳು. 


(೪) ಪಾರ್ಥಸಾರಥಿ ಕೃಷ್ಣ: ಒಂದು ಕೈಯಲ್ಲಿ ಲಗಾಮುಗಳನ್ನೂ ಚಾವಟಿಯನ್ನೂ 
ಹಿಡಿದುಕೊ೦ಡು, ರಥ ಹತ್ತುವ ಭಂಗಿಯಲ್ಲಿ ಈ ಮೂರ್ತಿ ಇರುತ್ತದೆ. ಬಲಗಾಲು 
ನೆಲದ ಮೇಲೂ ಎಡಗಾಲು ರಥಮುಖದ ಮೇಲೂ ನಿಂತಿರುತ್ತದೆ. ರಥದಲ್ಲಿ ಅದರ 
ಗೋಪುರದ ಮೇಲೆ ದ್ವಜ ಪತಾಕೆ ಇರುತ್ತದೆ ಮತ್ತು ಅದಕ್ಕೆ ಉತ್ತಮಾಶ್ಚಗಳನ್ನು 
ಕಟ್ಟಲಾಗಿರುತ್ತದೆ. ಧನುರ್ಧಾರಿ ಅರ್ಜುನನು ನೆಲದ ಮೇಲೆ (ಅಥವಾ ರಥಿಕ ಸ್ಥಾನದಲ್ಲಿ) 
ಅ೦ಜಲಿಹಸ್ತನಾಗಿರುತ್ತಾನೆ. ಕೃಷ್ಣನ ಬಲಗೈ ವ್ಯಾಖ್ಯಾನ ಮುದ್ರೆಯಲ್ಲಿರುತ್ತದೆ. ನಿಜವಾದ 
ಚಿತ್ರವು ಏತದ್ಧಿನ್ನವು. ಟ್ರಿಪ್ಪಿಕೇನಿನ ಪಾರ್ಥಸಾರಥಿ ವಿಗ್ರಹಕ್ಕೆ ರಥವಿಲ್ಲ, ರಥಿಕ ಅರ್ಜುನನಿಲ್ಲ 
ಆದರೆ ಕೇವಲ ಕೃಷ್ಣಪರಿವಾರ ಮಾತ್ರವಿದೆ. 


* ೯೪೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


(೫) ಕಾಲೀಯಾಹಿಮರ್ದನ ಕೃಷ್ಣ: ಇದು ನವನೀತನೃತ್ಯಕೃಷ್ಣ ಮೂರ್ತಿಗೆ ಸದೃಶವಾಗಿದೆ. 
ಮೂರ್ತಿಯ ಎಡಗಾಲು ಕಾಲೀಯಶಿರಃಸ್ಥವಾಗಿದೆ. ಈ ಕೃಷ್ಣ ಜಟ್ಟಿಗಳ ಕಾಚವನ್ನು 
ಧರಿಸಿದ್ದಾನೆ; ಕಾಚವು ಕಸೂತಿ ಕೆಲಸದಿ೦ದ ಸು೦ದರವಾಗಿದೆ; ಬಲಗೈ ಅಭಯ ಹಸ್ತವಾಗಿದೆ, 
ಎಡಗೈ ಕಾಲಿಯನ ಬಾಲವನ್ನು ಎತ್ತಿಹಿಡಿದುಕೊಂಡಿದೆ. ಬಲಗಾಲನ್ನೀ ಕೃಷ್ಣನು ಒದೆಯುವ 
ಭಂಗಿಯಲ್ಲಿ ಉತ್ಪ್‌ಕ್ಟೇಪಿಸಿದ್ದಾನೆ. 

(೬) ಗೋವರ್ಧನಧರ ಕೃಷ್ಣ: ಬಲಗೈಯಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ 
ಹಿಡಿದಿದೆ ಈ ವಿಗ್ರಹ ಕೆಲವೊಮ್ಮೆ ಇದು ಅದನ್ನು ಎಡಗೈಯಲ್ಲೇ ಎತ್ತಿಹಿಡಿದಿರುವುದು೦ಟು. 
ದೇಹವನ್ನು ಬಲಕ್ಕೆ ಯಾ ಎಡಕ್ಕೆ ಚಾಚಿಕೊಂಡಿರುವುದುಂಟು ಪರ್ವತ ಧಾರಿತ್ವಕ್ಕನುಗುಣವಾಗಿ. 
ದನಗಳೂ ದನಗಾಹಿಗಳೂ ದನಗಾಹಿನಿಯರೂ ಸುತ್ತಮುತ್ತಲೂ ನಿಂತಿರುತ್ತಾರೆ. 
ಗೋವರ್ಧನಗಿರಿಯ ಮೇಲೆ ಕಾಡು, ವನ್ಯಮೃಗವೃ್ಳಂದ ಮತ್ತು ವ್ಯಾಧರು ಕಾಣುತ್ತಾರೆ. 

(ಓ) ಬಾಲಕೃಷ್ಣ ಯಾ ವಟಪತ್ರಶಾಯಿ ಕೃಷ್ಣ: ಮೂರ್ತಿಗೆ ಅಂಬೆಗಾಲ ಭಂಗಿ; ಕೆಲವೊಮ್ಮೆ 
ಕೈಯಲ್ಲಿ ಬೆಣ್ಣೆಮುದ್ದೆ ಇರುತ್ತದೆ. ಮೂರ್ತಿಯು ಆಲದೆಲೆಯ ಮೇಲೆ ಮಲಗಿರುತ್ತದೆ. 

(೮) ಸಂತಾನ ಗೋಪಾಲಕೃಷ್ಣ: ಯಶೋದಾಂಕಶಾಯಿ; ಅವಳ ಮೊಲೆಗಳತ್ತ ಒಂದು 
ಕೈ ಚಾಚಿಕೊಂಡಿರುತ್ತದೆ. ಇನ್ನೊ೦ದು ಅವಳ ಮೊಲೆಯ ಮೇಲಿರುತ್ತದೆ. 


(೯) ಹಿಂದು ಬುದ್ಧಮೂರ್ತಿ: ಪಾದಗಳು ಪದ್ಮಾಂಕಿತ, ಹಾಗೇ ಹಸ್ತಗಳೂ-ಈ 
ಧ್ಯಾನಿಬುದ್ಧ ವಿಗ್ರಹ-ಪದ್ಮಾಂಕಿತ, ತಲೆಯ ಮೇಲೆ ಪುಟ್ಟಪುಟ್ಟ ತಿಲಕ ವೃತ್ತಗಳು; ಶರೀರವು 
ದಿವ್ಯ ಸು೦ದರ. ಪದ್ಮಾಸನವೇ ಆಸನ. ಕಿವಿಗಳಲ್ಲಿ ಪದಕಗಳು ತೂಗಾಡುತ್ತವೆ. ವಸ್ತವು 
ಕಾಷಾಯ. ಹೊದಿಕೆಯು (ವಲ್ಲಿಯು) ವಲ್ಕಲ (ನಾರುಮಡಿ). ವರದ-ಅಭಯ ಹಸ್ತಗಳು. 
ಮೂರ್ತಿಯ ಭಂಗಿಯು ಯೋಗಾರೂಢನದು. ಎಡಗೈಯು ತೊಡೆಯ ಮೇಲಿರುತ್ತದೆ. 
ಹಿಂದು ಬೌದ್ಧಾವತಾರವಾದದ್ದು ಕೃಷ್ಣಾವತಾರವಾದ ಬಳಿಕ- ಅಂದರೆ ದ್ವಾಪರಯುಗದಲ್ಲೇ 
ಜಲಂಧರ ಸಂಹಾರಕ್ಕಾಗಿ ದಿಗಂಬರನಾಗಿ ಅನಂತರ ಯೋಗವನ್ನು ಹಿಡಿದದ್ದು. 
ತುಳಸೀಪೂಜೆಗಿದು ಮೂಲವು. ಈ ಬುದ್ಧನು ಪ್ರಭಾವಳಿಯಿ೦ದ ಕೂಡಿರುತ್ತಾನೆ. 
ಜಯದೇವಗೀತೋಕ್ತಬುದ್ಧನು ಕಲಿ ಯುಗದ ಸುಪ್ರಸಿದ್ಧ ಬುದ್ಧ; ಇಲ್ಲಿ ವಿಷ್ಣುವಿಗ್ರಹ 
ಬುದ್ಧಾವತಾರ ಸೂಚಕವಾಗಿ ಬದಿಯಲ್ಲಿರುವುದು೦ಟು ಹಾಗೇ ದತ್ತಾತ್ರೇಯ, ಯೋಗೇಶ್ವರ 
ಯಾ ಚೆನ್ನಕೇಶವಗಳೂ ವಿಷ್ಣುವಲಯ (ಪರಿಧಿ) ಪರಿವಾರ (ಪ್ರಭಾವಲಯವ)ವಾಗಿ 
ಬುದ್ಧನನ್ನು ಸುತ್ತಿಕೊ೦ಡಿರುವುದು೦ಟು. ವಿಷ್ಣುವಿನ ಇತರ ಎಲ್ಲ ಅವತಾರಗಳೂ ಕೆಲವೆಡೆ 
ಬುದ್ಧನ ಪರಿವಾರ ದೇವತೆಗಳಾಗಿ ಕೆತ್ತಲ್ಪಟ್ಟರುವುದೂ ಕಂಡುಬರುತ್ತದೆ. ಪ್ರಭಾವಳಿಯು 
(ವಲಯವು) ಮೂಲ ವಿಗ್ರಹದ ಹಿನ್ನೆಲೆಯಾಗಿರುತ್ತದೆ. ಜೈನರ ೨೪ ತೀರ್ಥಂಕರರು ಈ 
ಹಿಂದು ಧ್ಯಾನಿಬುದ್ಧನನ್ನು ಹೋಲುತ್ತಾರೆ; ಮಹಾಪುರುಷರ ೩೨ ಲಕ್ಷಣಗಳಿವರಿಗಿವೆ. 

ಬೌದ್ಧರ ಬುದ್ಧನಿಗೆ ವಸ್ತುತಃ ವಿಷ್ಣು ಮುಂತಾದವರ ಸಂಬಂಧವಿಲ್ಲ. ಅವನು 
ಕುರುಳ್ಳಳಸವಣನಂತಿದ್ದರೂ ಮಲ್‌ವಸ್ತಾಚ್ಛಾದನದಿಂದ (ಧ್ಯಾನದಲ್ಲಿದ್ದೇ) ಪ್ರತ್ಯೇಕವಾಗಿ 
ಲಕ್ಷ್ಯನಾಗುತ್ತಾನೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೪೭ * 


ಬಟ್ಟೆಯನ್ನು ಉಪವೀತದಂತೆ ಹೊದೆದಿರುವುದು ಬುದ್ಧನ ಮುಖ್ಯ ಲಕ್ಷಣವಾಗಿದೆ; 
ಹಾಗೇ ನೆತ್ತಿಯ ಮೇಲೆ ಜುಟ್ಟವಿಟ್ಟುಕೊ೦ಡಿರುವುದೂ ಗಣ್ಯವು. ಜೈನ ವಿಗ್ರಹಗಳೆಲ್ಲಾ 
ಸಂಪೂರ್ಣವಾಗಿ ನಗ್ನ ಮತ್ತು ಅವಕ್ಕೆ ಜುಟ್ಟ (ಶಿಖೆ) ಇರುವುದೇ ಇಲ್ಲ. ವಿಷ್ಣುವಿನ 
ಶ್ರೀವತ್ಸಲಾ೦ಛನ ಮಾತ್ರ ಸರ್ವಸಾಧಾರಣ. ಈ ಗುರುತು ಇಲ್ಲಿ ಎದೆಯ ಬಲಗಡೆ ಚಿಕ್ಕ 
ತ್ರಿಕೋನ ರೂಪದಲ್ಲಿರುತ್ತದೆ; ಇದರ ತುದಿಯು ಮೇಲ್ಮುಖವಾಗಿರುತ್ತದೆ. 


೧೦. ಕಲ್ಕ್ಯವತಾರ: ಅಗ್ನಿಪುರಾಣ ವಿಷ್ಣುಪುರಾಣಗಳು ಕಲ್ಕಿವರ್ಣನೆಗೆ ಆಧಾರ 
ನೀಡುತ್ತವೆ. ಶಂಬಲಗ್ರಾಮದ ವಿಷ್ಣುಯಶಸ್ಸೆಂಬವನಿಗೆ ಮಗನಾಗಿ ಕಲ್ಕಿ ಜನಿಸುತ್ತಾನೆ; 
ವೈಖಾನಸಾಗಮದ ಪ್ರಕಾರ ಕಲ್ಕಿಯು ಹಯವದನ (ಅಶ್ವತ್ಥಾಮಸದೃಶ). ಅವನಿಗೆ 
ನಾಲ್ಕು ಕೈಗಳು. ಅವುಗಳಲ್ಲಿ ಶ೦ಖ, ಚಕ್ರ, ಖಡ್ಗ, ಖೇಟಕಗಳಿರುತ್ತವೆ. ಕಲ್ಕಿಯ ಕೌತುಕಬೇರ 
ರಚನೆಗೂ ಇದೇ ಮಾದರಿಯು. ಇಲ್ಲವಾದರೆ ಇತರ ಕೆಲವೆಡೆ ಕಲ್ಕಿಯು ಧನುರ್‌ಬಾಣಗಳನ್ನು 
ಧರಿಸಿ ಕುದುರೆಯನ್ನೇರಿ ಅಗ್ನಿಪುರಾಣ ಹೇಳಿದಂತೆ ರಚಿತನಾಗಬಹುದು- ಖಡ್ಗ, ಬಾಣ, 
ಚಕ್ರ, ಶಂಖಗಳನ್ನು ಹಿಡಿದಿರಲೂ ಬಹುದು. ವಿಷ್ಣು ಧರ್ಮೋತ್ತರ ಪುರಾಣದಂತೆ 


ಕಲ್ಕಿಯು ದ್ವಿಭುಜನಾಗಿರಲೂ ಬಹುದು. 


ವಿಷ್ಣುವಿನ ೨೪ ಬಗೆಯ ವಿಗ್ರಹಗಳು ಇವು; ಕೇಶವ, ನಾರಾಯಣ, ಮಾಧವ, 
ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಹೃಷಿಕೇಶ: ಪದ್ಮನಾಭ, 
ದಾಮೋದರ, ಸಂಕರ್ಷಣ, ವಾಸುದೇವ, ಪ್ರದ್ಯುಮ್ನ ಅನಿರುದ್ಧ, ಪುರುಷೋತ್ತಮ, 
ಅಧೋಕ್ಷಜ, ನರಸಿ೦ಹ, ಅಚ್ಯುತ, ಜನಾರ್ದನ, ಉಪೇಂದ್ರ, ಹರಿ, ಶ್ರೀಕೃಷ್ಣ ಈ ಎಲ್ಲ 
ವಿಗ್ರಹಗಳೂ ತಮ್ಮ ತಮ್ಮ ನಾಲ್ಕು ಕೈಗಳಲ್ಲಿ ಬೇರೆ ಬೇರೆ ರೀತಿಗಳಿಂದ ಶ೦ಖ, ಚಕ್ರ, ಗದೆ, 


ಪದ್ಮಗಳನ್ನು ಹಿಡಿದಿರುತ್ತವೆ ಭುಜಸಂಖ್ಯಾನುಸಾರ ಅಥವಾ ಅವತಾರೋದ್ದೇಶಾನುಸಾರ. 


ವಿಷ್ಣು ಶಕ್ತಿಗಳು ೧೪: ಕೇಶವ-ಕೀರ್ತಿ, ನಾರಾಯಣ-ಕಾಂತಿ, ಮಾಧವ-ತುಷ್ಟಿ, 
ತ್ರಿವಿಕ್ರಮ-ಶಾ೦ತಿ, ವಾಮನ-ಕ್ರಿಯೆ, ಅಚ್ಯುತ-ದಯೆ, ಶ್ರೀಧರ-ಮೇಧೆ, ಹೃಷಿಕೇಶ- 
ಹರ್ಷ, ಪದ್ಮನಾಭ-ಶ್ರದ್ಧೆ, ದಾಮೋದರ-ಲಜ್ಜೆ, ವಾಸುದೇವ-ಲಕ್ಷ್ಮಿ ಸಂಕರ್ಷಣ-ಸರಸ್ವತಿ, 
ಪ್ರದ್ಯುಮ್ಮ-ಪ್ರೀತಿ, ಅನಿರುದ್ಧ-ರತಿ. 

ಮಾನುಷವಾಸುದೇವ, ದೈವಿಕವಾಸುದೇವ ಎಂಬುದು ವಾಸುದೇವದ್ವೈೈವಿಧ್ಯವು. 


ವಿಷ್ಣುವಿನ ಗೌಣಾವತಾರಗಳು: ಪುರುಷ, ಕಪಿಲ, ಯಜ್ಞಮೂರ್ತಿ ಅಥವಾ ಯಜ್ಞೇಶ, 
ವ್ಯಾಸ, ಧನ್ವಂತರಿ, ದತ್ತಾತ್ರೇಯ, ವೈಕು೦ಠ ಅಥವಾ ವೈಕು೦ಠನಾಥ, ತ್ರೈಲೋಕ್ಕಮೋಹನ, 
ಅನ೦ತ, ವಿಶ್ವರೂಪ, ಲಕ್ಷ್ಮೀನಾರಾಯಣ, ಹಯಗ್ರೀವ, ಆದಿಮೂರ್ತಿ (ಆದಿಶೇಷಶಾಯಿ), 
ಜಲಶಾಯಿ, ಧರ್ಮ, ವರದರಾಜ ಅಥವಾ ಕರಿವರದ, ರ೦ಗನಾಥ, ವೆ೦ಕಟೇಶ, 
ಪಂಡರಿನಾಥ ಯಾ ವಿಠೋಬ, ಜಗನ್ನಾಥ, ನರನಾರಾಯಣ ಯಾ ಹರಿಕೃಷ್ಣ, ಮನ್ಮಥ 
ಪ್ರದ್ಯುಮ್ನ) ಎಂಬೀ ೨೨. 


* ೯೪೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವಿಶ್ವಕರ್ಮಸೂತ್ರಾನುಸಾರವಾಗಿ ಲಕ್ಷ್ಮಿಯು ವಿಷ್ಣುವಿನ ಎಡಕ್ಕೆ- ಲಕ್ಷ್ಮೀನಾರಾಯಣ 
ವಿಗ್ರಹದಲ್ಲಿ. ಲಕ್ಷ್ಮಿಯ ಬಲಗೈ ನಾರಾಯಣನ ಕೊರಳನ್ನು ಸುತ್ತಿಕೊಂಡಿರುತ್ತದೆ. 
ನಾರಾಯಣನ ಎಡಗೈ ಅವಳನ್ನು ಆಲಿಂಗಿಸಿರುತ್ತದೆ. ನಡುವನ್ನು ಸುತ್ತಿಕೊಂಡಿರುತ್ತದೆ. 
ಲಕ್ಷ್ಮಿಯ ಎಡಗೈಯು ಕಮಲಧಾರಿ; ಪಕ್ಕದಲ್ಲಿ ಸಿದ್ಧಿಯು ಚಾಮರಧಾರಿಣಿಯಾಗಿ 
ನಿಂತಿರುತ್ತಾಳೆ; ಸ್ವಲ್ಪ ಕೆಳಗೆ ಗರುಡನು ಬಲಬದಿಯಲ್ಲಿ ಇರುತ್ತಾನೆ. ಶಂಖ ಚಕ್ರಗಳ 
ಆಯುಧಪುರುಷರು ವಿಷ್ಣುವಿನ ಪಕ್ಕಕ್ಕಿರುತ್ತಾರೆ. ಈ ನಾರಾಯಣ ವಿಷ್ಣುವಿನ ಮುಂದೆ 
ಬ್ರಹ್ಮ-ರುದ್ರ (ಶಿವ)ರು ಅ೦ಜಲಿಹಸ್ತ ಉಪಾಸಕರಾಗಿ ನಿಂತಿರುತ್ತಾರೆ. ಬ್ರಹ್ಮನ ಸೊಂಟಕ್ಕೆ 
ಅಗಲವಾದ ಪಟ್ಟಿ (801) ಇರುತ್ತದೆ; ರುದ್ರನಿಲ್ಲಿ ಯೋಗಪಟ್ಟಧಾರಿಯೂ ಅಸ್ಥಿಪಂಜರಧರನೂ 
ಆಗಿರುತ್ತಾನೆ. 


ದೇವತೆಗಳ ಸಾಮಾನ್ಯ ಆಯುಧಗಳು: ವಜ್ರ, ಶಕ್ತಿ ದ೦ಡ, ಖಡ್ಗ, ಪಾಶ, ಅಂಕುಶ, 
ಗದೆ, ತ್ರಿಶೂಲ, ಪದ್ಮ ಚಕ್ರ ಮತ್ತು ಧ್ವಜ ಎ೦ದು ಹನ್ನೊಂದು. 


1] 


ಮಹೇಶ್ವರನ ಲೀಲಾಮೂರ್ತಿಗಳು ೨೫: ಚ೦ದ್ರಶೇಖರ, ಉಮಾಸಹಿತ, ವೃಷಭಾರೂಢ, 
ನೃತ್ತ, ಕಲ್ಯಾಣಸುಂದರ, ಭಿಕ್ಷಾಟನ, ಕಾಮದಹನ, ಕಾಲಾ೦ತಕ, ಜಲಂಧರಸಂಹಾರ 
(ವಧ), ಗಜಾರಿ; ವೀರಭದ್ರ; ಶ೦ಕರ-ನಾರಾಯಣ, ಅರ್ಧನಾರೀಶ್ವರ, ಕಿರಾತ, ಕ೦ಕಾಲ, 
ಚಂಡೇಶಾನುಗ್ರಹ, ವಿಷಾಪಹರಣ, ಚಕ್ರದಾಸ, ವಿಫ್ನೇಶ್ವರಾನುಗ್ರಹ, ಸೋಮಾಸ್ಕಂದ, 
ಏಕಪಾದ, ಸುಖಾಸನ, ದಕ್ಷಿಣಾಮೂರ್ತಿ ಮತ್ತು ಲಿಂಗೋದ್ಭವ ಮೂರ್ತಿಗಳು. ಚಂದ್ರಶೇಖರ 
ಪದದಿಂದ ಹಿಡಿದು ಸುಖಾಸನ ಪದದವರೆಗಿನ (ತತ್ಸಹಿತವಾಗಿ) ಪದಗಳ ಮುಂದೆ 
ಮೂರ್ತಿ ಎಂಬ ಪದವನ್ನು ಸೇರಿಸಬೇಕು. ಶಂಕರನಾರಾಯಣನು ಹರಿಹರನು. 
ಅರ್ಧನಾರೀನಟೇಶ್ವರ ಎ೦ಬ ವಿಗ್ರಹಗಳೂ ಸೇರಿದರೆ ಅವು ೨೭ ಆಗುತ್ತದೆ. 


ಡಿ 


೯೪೯ * 


೮ 


ರುದ್ರ-ಶಿವನ ಪಂಚ ಆಸನಗಳು 


ಸದ್ಯೋಜಾತ, ವಾಮದೇವ; ಅಘೋರ, ತತ್ಪುರುಷ್ಠ ಈಶಾನ. 


೯ 


ಏಕಾದಶ ರುದ್ರರು 


(೧) ಅಂಶುಮದ್‌ಭೇದಾಗಮದಂತೆ-ಮಹಾದೇವ, ಶಿವ, ಶ೦ಕರ, ನೀಲಲೋಹಿತ, 
ಈಶಾನ, ವಿಜಯ, ಭೀಮ, ದೇವದೇವ. ಭವೋದ್ಧವ, ರುದ್ರ, ಕಪಾಲೀಶ. 

(೨) ವಿಶ್ವಕರ್ಮ ಶಿಲ್ಪದ ಪ್ರಕಾರ ಅಜ, ಏಕಪಾದ, ಅಹಿರ್ಬುಧ್ಯ್ಯ, ವಿರೂಪಾಕ್ಷ. 
ರೇವತ, ಹರ, ಬಹುರೂಪ, ತ್ರ್ಯ೦ಬಕ, ಸುರೇಶ್ವರ, ಜಯಂತ, ಮತ್ತು ಅಪರಾಜಿತ. 

(೩) ರೂಪಮಂಡನದಲ್ಲಿ ಹೇಳಿದಂತೆ-ತತ್ತುರುಷು ಅಘೋರ, ಈಶಾನ, ವಾಮದೇವ, 
ಸದ್ಯೋಜಾತ, ಮೃತ್ಯುಂಜಯ, ಕಿರಣಾಕ್ಷ, ಶ್ರೀಕ೦ಠ, ಅಹಿರ್ಬುಧ್ವ್ಯ, ವಿರೂಪಾಕ್ಷ ಮತ್ತು 
ಬಹುರೂಪ. ಇಲ್ಲಿ ತ್ರ್ಯ೦ಬಕನನ್ನೂ ಸೇರಿಸಿ ದ್ವಾದಶರುದ್ರರನ್ನಾಗಿ ಲೆಕ್ಕಿಸಲಾಗಿದೆ. 


ಡಿ 


* ೯೫೦ 


೧೦ 


ಸದಾಶಿವಮೂರ್ತಿಭೇದಗಳು 


(೧) ಉಪವಿಷ್ಟ, ಜಟಾಮಕುಟಧರಪಂಚಮುಖ, ದಶಭುಜ, ಅಭಯ-ವರದಹಸ್ತ; ಇತರ 
ಕೈಗಳು ಅಕ್ಷಮಾಲೆ, ಪಾಶ, ಖಡ್ಗ, ಟಂಕೆ ಯಾ ಪರಶು, ಕಮಂಡಲು ಮತ್ತು ಅನ್ಯ 
ಪದಾರ್ಥಗಳನ್ನು ಹಿಡಿದಿರಬಹುದು. 

(೨) ಪೂರ್ವೋಕ್ತ ಪಂಚಮುಖಗಳಲ್ಲಿ ಒಂದೊಂದರ ಸುತ್ತಲೂ ಜ್ವಾಲಾಜಿಹ್ಟೆಗಳು 
ಆಟವಾಡುತ್ತಿರುವುದು (ಇದನ್ನು ಉಗ್ರಸದಾಶಿವಮೂರ್ತಿ ಎಂದೂ ಕರೆಯುತ್ತಾರೆ); ಈ ದ್ವಿತೀಯ 
ಸದಾಶಿವಮೂರ್ತಿಗಿರುವುದು ೧೮ ಕೈಗಳು; ಅವು ಶೂಲ, ಖೇಟಕ, ಮುಸಲ, ಘಂಟೆ. 
ಕಪಾಲಗಳನ್ನೂ ಇತರ ಆಯುಧಗಳನ್ನೂ ಹಿಡಿದಿರುತ್ತವೆ. ಕೊರಳ ಹಾರಗಳು ಕಾಲುಗೆಜ್ಜೆ 
ಗ೦ಟಿನವರೆಗೆ ನೇತಾಡುತ್ತಿರುತ್ತವೆ. 


(೩) ಮಹಾಸದಾಶಿವಮೂರ್ತಿ: ಈ ಮಹೇಶ್ವರಮೂರ್ತಿಗೆ ೨೫ ತಲೆಗಳು, ೫೦ 
ಭುಜಗಳು; ಈ ಭುಜಗಳೆಲ್ಲಾ ಆಯುಧಪಾಣಿಗಳು. ಇದ್ದ ಪಂಚಮುಖಗಳು ಪಂಚಬ್ರಹ್ಮರನ್ನು 
ಪ್ರತಿನಿಧಿಸುತ್ತವೆ. ಈ ಪ್ರತಿಯೊಂದೂ ಮತ್ತೈದರಿಂದ ಪ್ರತಿನಿಧಿತವಾಗಿದೆ. ಆದುದರಿ೦ದ 
೫೫೨೫ ರುಂಡಗಳು ಪ್ರತಿಯೊಂದು ಮುಖವೂ ತ್ರ್ಯಂಬಕ. ಕಿವಿಗಳಲ್ಲಿ ಕುಂಡಲಗಳು 
ರಾರಾಜಿಸುತ್ತವೆ. ಹಾಗೇ ಸರ್ವಾಲಂಕಾರವೂ ವಿಶಿಷ್ಟ ಈಶಾನ, ತತ್‌ಪುರುಷ್ನ ಅಘೋರ, 
ವಾಮದೇವ ಮತ್ತು ಸದ್ಯೋಜಾತ ಎಂಬಿವೇ ಆ ಪ೦ಂಚಬ್ರಹ್ಮರು. ಇವೆಲ್ಲಾ ಹುಟ್ಟಿದ್ದು 
ನಿಷ್ಕಲಶಿವನಾದ ಪರಬ್ರಹ್ಮಸ್ಪರೂಪದ ವಾಸುದೇವನಿ೦ದ. ಈ ಅಷ್ಟಮೂರ್ತಿಗಳಿಗೆ ಶರ್ವ, 
ಈಶಾನ, ಉಗ್ರ, ಭವ, ಮಹಾದೇವ, ಭೀಮ, ಶಿವ, ಪಶುಪತಿ ಎಂಬಿವು ಅನುಕ್ರಮವಾಗಿ 
ಅಧಿಷ್ಠಾನದೇವತೆಗಳು. ಇತರ ವಿವಿಧ ಹಸ್ತಧೃತ ಆಯುಧಗಳು: ಡಕ್ಕೆ, ಖಟ್ವಾಂಗ, 
ಮಾತುಲುಂಗ, ಸರ್ಪ, ವಿದ್ಯೆ (ಜ್ಞಾನಮುದ್ರೆ. ಮುದ್ಗರ, ಧನುಸ್ಸು, ಚಕ್ರ, ತರ್ಜನಿಗಳು 
ಏಕಪಾರ್ಶ್ವದಲ್ಲಿ (ಒ೦ದು ಕಾಲಿನ ಬದಿಗೆ). 

(೪) ಮಹೇಶಮೂರ್ತಿ: ನಾಲ್ಕು ದೃಶ್ಯಮುಖಗಳು ಒ೦ದು ಅದೃಶ್ಯ ಮುಖ ಇದಕ್ಕಿರುತ್ತದೆ; 
೨ ಕಾಲುಗಳೂ ೧೦ ತೋಳುಗಳೂ ಇದಕ್ಕಿವೆ. ಪಾರ್ಶ್ವದಲ್ಲಿ ಶಕ್ತಿವಿಗ್ರಹವಿರುತ್ತದೆ; ಕೈಗಳಲ್ಲೆಲ್ಲಾ 
ಆಯುಧಗಳು, ಈ ಶಕ್ತಿಗೆ ಮೂರು ಕ೦ಗಳು ಮತ್ತು ೪ ತೋಳುಗಳು. ಇದಕ್ಕೆ ಕರಂಡಮಕುಟ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೫೧ * 


ಹಾಗೂ ಆಭರಣಗಳು ಭೂಷಣಗಳು. ಅಭಯ, ವರದ, ನೀಲೋತ್ಪಲ ಮತ್ತು ಅಕ್ಷಮಾಲೆಗಳು 
ಹಸ್ತಧಾರ್ಯಗಳು. 

(೫) ತ್ರಿಮೂರ್ತಿ: ಇದೂ ಒಂದು ಮಹೇಶ್ವರಮೂರ್ತಿಯ ಭೇದವು. ಇದರ ಶಿರಸ್‌ 
ತ್ರಯವೂ ಜಟಾಮುಕುಟಭೂಷಿತ. ಅ೦ಂಶುಮದ್‌ಭೇದಾಗವು, ವಿಶ್ವಕರ್ಮಶಿಲ್ಪ, ರೂಪಮಂಡನ 
ಗ್ರಂಥಗಳು ಮೂರು ಭಿನ್ನ ನಾಮಾಂಕಿತ ಏಕಾದಶರುದ್ರರನ್ನು ಈ ಮೂರ್ತಿ (ರುಂಡ) 
ತ್ರಯಕ್ಕೆ ಹೇಳಿವೆ. 

ಇ 


೧೧ 


ರುದ್ರನ ಸಂಹಾರವಿಗ್ರಹಗಳು 


ಕಾಮಾಂತಕಮೂರ್ತಿ, ಗಜಾಸುರಸಂಹಾರಮೂರ್ತಿ, ಕಾಲಾರಿಮೂರ್ತಿ, 
ತ್ರಿಪುರಾ೦ತಕಮೂರ್ತಿ, ಶರಭೇಶಮೂರ್ತಿ, ಬ್ರಹ್ಮಶಿರಶ್ಹ್ಚೇದಮೂರ್ತಿ, ಭೈರವ ಮೂರ್ತಿ, 
ಮಲ್ಹಾರಿಶಿವಮೂರ್ತಿ, ಜಲಂಧರಮೂರ್ತಿ, ವೀರಭದ್ರಮೂರ್ತಿ, ಅಂಧಕಾಸುರವಧಮೂರ್ತಿ 

ಎಂಬೀ ೧೧ ರುದ್ರನ (ಶಿವನ) ಸ೦ಹಾರ ಮೂರ್ತಿಗಳು. 
ಇ 


* ೯೫೨ 


೧೨ 
ವಿಷ್ಣುಧರ್ಮೋತ್ತರೋಕ್ತ ಭೈರವಮೂರ್ತಿ ಪ್ರಕಾರಗಳು 


ಸಾವಾಾನ್ಯ ಲಕ್ಷಣಗಳು: ಲಂಬೋದರ, ವೃತ್ತರಕ್ತನೇತ್ರ, ಪಾರ್ಶ್ವದಂತ 
(ಕೋರೆದಾಡೆಗಳನ್ನುಳ್ಳಾತ), ವಿಶಾಲನಾಸಿಕವಿವರ, ರು೦ಡ (5801) ಮಾಲಾಧರಕ೦ಠ, 
ಸರ್ಪಾಲಂಕಾರ, ಗಜಚವರ್ನ್ವಾಂಬರಧ'ರ, ಆಯುಧ ಧರ ಮತ್ತು ವಿವಿಧ 
ಪಾಣಿಗಳುಳ್ಳದ್ದಾಗಿರುವುದು ಮತ್ತು ಒಂದು ಹಾವಿನಿಂದ ಪಾರ್ವತಿಯನ್ನು ಹೆದರಿಸುತ್ತಿರುವುದು 
ಇಷ್ಟು. 

(೧) ವಟುಕಬೈರವ: ಅಷ್ಟಭುಜ, ಖಟ್ವಾಂಗಧರ, ಪಾಶಹಸ್ತ, ಶೂಲಪಾಣಿ, ಡಮರುಗೈ. 
ಕಪಾಲಹಸ್ವ ಸರ್ಪಭೂಷಣ, ಮಾಂಸಪಾಣಿ ಮತ್ತು ಅಭಯಹಸ್ತ; ಪಕ್ಕದಲ್ಲಿ ಶ್ವದೇವ 
(ನಾಯಿ) ನಿರುತ್ತಾನೆ. 


ಅಥವಾ 


ಭೈರವವಟುವು ಕೆಂಜಡೆಯವನು, ತ್ರ್ಯಕ್ಷ (ರೂಪಮಂಡನಾನುಸಾರ) ಕೆಮ್ಮೆಯಾತನು; 


ಶ್ವವಾಹನ (ಶ್ವಾರೂಢ), ಸಮಗ್ರನಗ್ನ ಮತ್ತು ಭೂತ ಗಣಾವೃತ. 
(೨) ಸ್ವರ್ಣಾಕರ್ಷಣ ಭೈರವ; ಚತುರ್ಭುಜ, ತ್ರಕ್ಷ. ಸರ್ವಾಭರಣ, ಸ್ವರ್ಣರತ್ನಭರಿತ 
ಪಾತ್ರಹಿಡಿದ ಕೈಗಳನ್ನುಳ್ಳಾತನು. ಚಾಮರ, ತೋಮರ ಮತ್ತು ಮಹಾಶೂಲಗಳು ಹೆಗಲುಗಳ 


ಮೇಲಿರುತ್ತವೆ. 


(೩) ಅಷ್ಟವರ್ಗೀಯ ಅಷ್ಟಪ್ರಕಾರಕ ಬಭೈರವಮೂರ್ತಿಗಳು ಒಟ್ಟು ೬೪. ಆ 
ಅಷ್ಟವರ್ಗಗಳಾವುವೆಂದರೆ ಅಸಿತಾ೦ಗಭೈರವ, ರುರುಭೈರವ, ಚ೦ಡಭೈರವ, ಕ್ರೋಧಭೈರವ, 
ಉನ್ಮತ್ತಭೈರವ, ಕಪಾಲಭೈರವ, ಭೀಷಣಭೈರವ ಮತ್ತು ಸಂಹಾರಭೈರವ ಎಂದು. 

ಇ 


೯೫೩ * 


೧೩ 
ವೀರಭದ್ರ ವಿಗ್ರಹ 


ವೀರಭದ್ರನು ಸಹಾಸ್ತಾಕ್ಷ. ಸಹಸ್ರಶೀರ್ಷ, ಮಹಾಭುಜಬಲ, ಎಡಬಲ ದವಡೆಗಳಿಂದ 
ಹೊರಟ ಕೋರೆದಾಡೆಗಳನ್ನುಳ್ಳಾತನು; ಹತ್ತು ಕೈಗಳಲ್ಲಿ ಬಾಣ, ಪರಶು, ಖಡ್ಗ. ಬಿಲ್ಲು, 
ಒನಕೆ, ಹಗ್ಗ (ಉರುಗಳು), ಉರುಟುಗುರಾಣಿ, ಅಂಬು, ಕತ್ತಿಗಳನ್ನು ಹಿಡಿದು, 
ಜಟಾಮಕುಟಧಾರಿಯಾಗಿ ದಕ್ಷಪ್ರಜಾಪತಿಯ ತಲೆಯ ಮೇಲೆ ನಿಂತಿರುತ್ತಾನೆ. 


ಆತರ ಮುಖ್ಯ ರುದ್ರಮೂರ್ತಿಗಳು 


(೧)ಗಂಗಾಧರಮೂರ್ತಿ (೨) ಅರ್ಧನಾರೀಶ್ವರಮೂರ್ತಿ, (೩) ಹರ್ಯರ್ಧ ಮೂರ್ತಿ 
ಅಥವಾ ಬಾದಾಮಿಯ ಹರಿಹರಮೂರ್ತಿ ಮತ್ತು ಪುಣೆಯ ಹರಿಹರ ಮೂರ್ತಿ, (೪) 
ಕಲ್ಯಾಣಸುಂದರಮೂರ್ತಿ, (೫) ಕಂಚಿನ ವೃಷಭಾರೂಢ ಮೂರ್ತಿ, (೬) 
ವಏಷಾಪಹಾರಮೂರ್ತಿ. 


ಡಿ 


* ೯೫೪ 


೧೪ 


ರುದ್ರನ ನೃತ್ತಮೂರ್ತಿಗಳು 


ಶ್‌ ಲು 


(೧) ನಟರಾಜ, (೨) ನೃತ್ತಮೂರ್ತಿ (೩) ಕಟಿಸಮಮೂರ್ತಿ, (೪) ಲಲಿತಮೂರ್ತಿ, 
(೫) ಲಲಾಟತಿಲಕಮೂರ್ತಿ, (೬) ಚತುರಮೂರ್ತಿ ಮತ್ತು (೭) ತಲಸಂಸ್ಫೋಟತಮೂರ್ತಿ. 


ದಕ್ಷಿಣಾಮೂರ್ತಿ 


ಜ್ಞಾನದಕ್ಷಿಣಾಮೂರ್ತಿ, ಯೋಗದಕ್ಷಿಣಾಮೂರ್ತಿ, ವೀಣಾಧರದಕ್ಷಿಣಾಮೂರ್ತಿ 
ಅಲ್ಲದೆ ಕ೦ಕಾಲಮೂರ್ತಿ, ಭಿಕ್ಷಾ ಟನಮೂರ್ತಿ 


ರುದ್ರನ ಅನುಗ್ರಹಮೂರ್ತಿಗಳು 
(೧) ಚಂಡೇಶ್ವರಾನುಗ್ರಹಮೂರ್ತಿ (೨) ವಿಷ್ಣ್ಯನುಗ್ರಹಮೂರ್ತಿಯಾ 
ಚಕ್ರದಾನಮೂರ್ತಿ, (೩) ನಂದೀಶಾನುಗಹಮೂರ್ತಿ, (೪) ಕಿರಾತಾರ್ಜುನ ಮೂರ್ತಿ, 
(೫) ವಿಫ್ನೇಶ್ವರಾನುಗ್ರಹಮೂರ್ತಿ, (೬) ರಾವಣಾನುಗ್ರಹಮೂರ್ತಿ. 


ಅವೈದಿಕ ರುದ್ರಭೈರವನ ಅಷ್ಟಮೂರ್ತಿಗಳು 


ಕಾಪಾಲಿಕ ಭೈರವನು ಸ್ಫಟಿಕಧಾರಿ, ಅರ್ಧಚಂದ್ರಾಭರಣ, ಜಟಾಧಾರಿ; ಇವನು 
ಸೃಷ್ಟಿ-ಸ್ಥಿತಿ-ಲಯಕಾರಕನು. ಇವನ ಅವತಾರಗಳೆಂಟು: 

(೧) ಅಸಿತಾ೦ಗ, (೨) ರುರು, (೩) ಚ೦ಡ, (೪) ಕ್ರೋಧ, (೫) ಉನ್ಮತ್ತ, (೬) 
ಕಾಪಾಲ, (೭) ಭೀಷ್ಮ (೮) ಸಂಹಾರಭೈರವ ಈ ಭೈರವರಿಗೆ ಸಮಾನರಾದ ದೇವತೆಗಳೆಂದರೆ: 
(೧) ವಿಷ್ಣು, (೨) ಬ್ರಹ್ಮ (೩) ಸೂರ್ಯ, (೪) ರುದ್ರ, (೫) ಇಂದ್ರ, (೬) ಚಂದ್ರ, (ಲಿ) 
ಯಮ ಮತ್ತು (೮) ಪರಬ್ರಹ್ಮ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೫೫ * 


ಮಾಲವ-ಆಭೀರ ದೇಶೀಯ ಭೈರವರು 


(೧) ತಾಂಡವಭೂಷಣ, (೨) ಭಸ್ಕೋದ್ಧೂಲಿತ ಜಟಾಮಕುಟಧಾರಿ, (೩) ಅಸ್ಥಿಹಾರ, 
(೪) ಸ್ಫಟಿಕ-ಪುತ್ರದೀಪಮಣಿಹಾರ, (೫) ಉಪವೀತಧರ ಮತ್ತು ಅಗ್ನಿಹಸ್ತ (೬) ಗೆಜ್ಜೆಗುಣಿತದ 
ಡಮರುಧಾರಿ. ಈ ಎಲ್ಲ ಭೈರವರೂ ತ್ರ್ಯ೦ಬಕರು. 


ಮಾನಿಯರ್‌ ವಿಲಿಯಂಸ್‌ ಹೇಳಿದ ಭೈರವರು 


(೧) ಮಹಾಭೈರವ, (೨) ಸಂಹಾರಭೈರವ, (೩) ಅಸಿತಾ೦ಗಭೈರವ, (೪) ರುರುಭೈರವ, 
(೫) ಕಾಲಭೈರವ, (೬) ಕ್ರೋಧಭೈರವ, (೭) ತಾಮ್ರ ಚೂಡ ಯಾ ಕಪಾಲಭೈರವ, (೮) 
ಚಂದ್ರಚೂಡ ಯಾ ರುದ್ರಭೈರವ. 


ಅಥವಾ 


(೧) ವಿದ್ಯಾರಾಜಭೈರವ, (೨) ಕಾಮರಾಜಭೈರವ, (೩) ನಾಗರಾಜ ಭೈರವ, (೪) 
ಸ್ವಚ್ಛಂದರಾಜಭೈ ಅವ, 0) ಲಂಬಿತರಾಜಭೈ ಶತ (೬) ದೇವರಾಜ ಭೈರವ, (ಲ) 
ಉಗರಾಜಭ್ಯ ರವ ಮತ್ತು (೮) ವಿಘ್ನರಾಜಭೈರವ. 


ಭೈರವನ ಅಸಿತಾಂಗಗಣ 


ವಿಶಾಲಾಕ್ಷ. ಮಾರ್ತಾಂಡ, ಮೋದಕಪ್ರಿಯ, ಸ್ವಚ್ಚಂದ, ವಿಘಸಂತುಷ್ಟ ಖೇಚರ 
ಮತ್ತು ಸಚರಾಚರ. ಇವರೆಲ್ಲಾ ತ್ರಿಶೂಲ-ಡಮರು- ಎಕ ಖಡ್ಗ ಹಸ್ತರು. 


ಭೈರವನ ರುರುಗಣ 


ಕ್ರೋಡದಂಷ್ಟ, ಜಟಾಧರ, ವಿಶ್ವರೂಪ, ವಿರೂಪಾಕ್ಷ, ನಾನಾರೂಪಧರ, ವಜ್ರಹಸ್ತ 
ಮತ್ತು ಮಹಾಕಾಯ. ಇವರೆಲ್ಲಾ ಅಕ್ಷಮಾಲಾ- ತ ಪುಸ್ತಕ- ವೀಣಾಪಾಣಿಗಳು. 


ಭೈರವನ ಚಂಡಗಣ 


ಚಂಡ, ಪ್ರಳಯಾ೦ತಕ, ಭೂಮಿಕಂಪ, ನೀಲಕಂಠ, ವಿಷ್ಣು, ಕುಲಪಾಲಕ, ಮು೦ಂಡಪಾಲ, 
ಕಾಮಪಾಲ, ಇವರು ಅಗ್ನಿ-ಶಕ್ತಿ-ಗದೆ-ಕು೦ಂಡಗಳನ್ನು ಧರಿಸಿದವರು. 


* ೯೫೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಭೈರವನ ಕ್ರೋಧ ಗಣ 
ಕ್ರೋಧ, ಪಿ೦ಗಲೇಕ್ಷಣ, ಅಭ್ರರೂಪ, ಧರಾಪಾಲ, ಕುಟಿಲ, ಮಂತ್ರ ನಾಯಕ, ರುದ್ರ 
ಮತ್ತು ಪಿತಾಮಹ. ಇವರು ಖಡ್ಗ-ಖೇಟಕ-ಮಹಾಖಡ್ಗ- ಪರಶುಧಾರಿಗಳು; 
ಉನ್ಮತ್ತ ಭೈರವಗಣ 
ಉನ್ಮತ್ತ ವಟುನಾಯಕ, ಶ೦ಕರ, ಭೂತಬೇತಾಳ, ತ್ರಿಣೇತ್ರ, ತ್ರಿಪರಾ೦ತಕ, ವರದ, 
ಪರ್ವತಾವಾಸ, ಇವರು ಕುಂಡ-ಖೇಟಕ-ಪರಿಘ-ಭಿ೦ಂಡಿಪಾಲಧರರು. 


ಕಪಾಲ ಭೈರವಗಣ 


ಕಾಪಾಲ, ಶಶಿಭೂಷಣ, ಹಸ್ಕಿಚರ್ಮಾಂಬರಧರ, ಯೋಗೀಶ, ಬ್ರಹ್ಮ-ರಾಕ್ಷಸ, ಸರ್ವಜ್ಞ 
ಸರ್ವದೇವೇಶ, ಸರ್ವಭೂತಹೃದಿಸ್ಥಿತ. ಇವರಿಗೆ ಹಿ೦ದಿನ ಭೈರವಾಯುಧಗಳೇ ಅನ್ವಯಿಸುತ್ತವೆ. 


ಭೀಷ್ಮ ಭೈರವಗಣ 
ಭೀಷಣ, ಭಯಹರ, ಸರ್ವಜ್ಞ ಕಾಲಾಗ್ನಿಮಹಾರೌದ್ರ, ದಕ್ಷಿಣ, ಮುಖರ ಮತ್ತು 
ಅಸ್ಥಿರ. ಇವರ ಆಯುಧಗಳು ಯಥಾಪೂರ್ವ. 


ಸಂಹಾರ ಭೈರವಗಣ 
ಅತಿರಿಕ್ತಾಂಗ, ಕಾಲಾಗ್ನಿ, ಪ್ರಿಯಂಕರ ಘೋರನಾದ, ವಿಶಾಲಾಕ್ಷ ಯೋಗೀಶ, 


ನು 


ದ ಸಮಸ್ಥಿತ. ಇವರ ಆಯುಧಗಳೂ ಯಥಾಪೂರ್ವ. 


ಉೈ 


ಡಿ 


೯೫೭ * 


೧೫ 
ಪ್ರತ್ಯೇಕ ವಿಗ್ರಹಸ್ಥ ದೇವಿಯರು 


(೧) ಶ್ರೀಚಕ್ರದೇವಿ, (೨) ಮಹಾದೇವಿ, (೩) ನೀಲಕಂ೦ಂಠಿ (೪) ದುರ್ಗೆ, 
(೫) ಕ್ಷೇಮಂಕರಿ (೬) ಹರಸಿದ್ಧಿ, (೭) ರುದ್ರಾಂಶದುರ್ಗೆ, (ಲ) ವನದುರ್ಗೆ, 
(೯) ಅಗ್ನಿದುರ್ಗೆ, (೧೦) ಜಯುದುರ್ಗೆ (೧೧) ವಿಂಧ್ಯವಾಸಿನಿದುರ್ಗೆ, 
(೧೨) ರಿಷುಮಾರಿಕಾದುರ್ಗೆ, (೧೩) ಮಹಿಷಾಸುರಮರ್ದಿನಿ ಯಾ ಕಾತ್ಕಾಯನಿ, 
(೧೪) ಚಂಡಿಕೆ, (೧೫) ನಂದೆ, (೧೬) ನವದುರ್ಗೆ, (೧೭) ಭದ್ರಕಾಳಿ, 
(೧೮) ಮಹಾಕಾಳಿ, (೧೯) ಅಂಬೆ, (೨೦) ಅಂಬಿಕೆ, (೨೧) ಮಂಗಲೆ, 
(೨೨) ಸರ್ವಮಂಗಲೆ, (೨೩) ಕಾಳರಾತ್ರಿ, (೨೪) ಲಲಿತೆ, (೨೫) ಗೌರಿ, (೨೬) ಉಮೆ, 
(೨೭) ಪಾರ್ವತಿ, (೨೮) ರಂಭೆ, (೨೯) ತೋತಲೆ, (೩೦) ತ್ರಿಪುರೆ (ಗೌರೀ ದೇವಸ್ಥಾನದ 
ಅಷ್ಟದಿಕ್‌ಪಾಲಿಕೆಯರು), (೩೧) ಭೂತ ಮಾತೆ, (೩೨) ಯೋಗನಿದ್ರೆ, (೩೩) ವಾಮೆ 
(೩೪) ಜ್ಯೇಷ್ಠೆ, (೩೫) ರೌದಿ, (೩೬) ಕಾಲಿಕೆ, (೩೭) ಕಲವಿಕರಣಿಕೆ, (೩೮) ಬಲವಿಕರಣಿಕೆ, 
(೩೯) ಬಲಪ್ರಮಥನಿ, (೪೦) ಸರ್ವಭೂತಧಮನಿ, (೪೧) ಮನೋನ್ಮನಿ, 
(೪೨) ವಾರುಣಿ, (೪೩) ರಕ್ತಚಾಮುಂಡೆ, (೪೪) ಶಿವದೂತಿ, (೪೫) ಯೋಗೇಶ್ವರಿ, 
(೪೬) ಭೈರವಿ, (೪೭) ತ್ರಿಮರಭೈರವಿ, (೪೮) ಶಿವೆ, (೪೯) ಕೀರ್ತಿ, (೫೦) ಮಹಾಸಿದ್ಧಿ, 
(೫೧) ಮಹರ್ಧಿ, (೫೨) ಕ್ಷಮೆ, (೫೩) ದೀಪ್ತಿ, (೫೪) ರತಿ, (೫೫) ಭದ್ರೆ, 
(೫೬) ಜಯೆ, (೫೭) ವಿಜಯೆ, (೫೮) ಕಾಲೀಮುಖಿ, (೫೯) ಘಂಟಾಕರ್ಣಿ, 
(೬೦) ಜಯಂತಿ, (೬೧) ದಿತಿ, (೬೨) ಅರು೦ಧತಿ, (೬೩) ಅಪರಾಜಿತೆ, (೬೪) ಸುರಭಿ, 
(೬೫) ಕೃಷ್ಣೆ (೬೬) ಇಂದ್ರಾಕ್ಟಿ. (೬೭) ಅನ್ನಪೂರ್ಣೆ, (೬೮) ತುಲಸೀದೇವಿ, 
(೬೯) ಅಶ್ವಾರೂಢೆ, (೭೦) ಭುವನೇಶ್ವರಿ, (೭೧) ಬಾಲೆ, (೭೨) ರಾಜಮಾತಂಗಿ, 
(೭೩) ಲಕ್ಷ್ಮಿ (೭೪) ಮಹಾಲಕ್ಷ್ಮಿ (೭೫) ಶ್ರೀದೇವಿ, (೭೬) ಭೂದೇವಿ, (೭೭) ಸರಸ್ವತಿ, 
(೭೮) ಸಪ್ತಮಾತೃಕಾಗಣಿ, (೭೯) ಜ್ಕೇಷ್ಠಾದೇವಿ, (೮೦) ಚಾಮುಂಡೆ. 

ಇ 


* ೯೫೮ 


೧೬ 


ಗಣಪತಿ ಪ್ರತಿಮೆಗಳು 


ಗಣಪತಿಯು ರುದ್ರನ ಆಕಾಶಭಾಗದ ಸಂಕೇತವು. ಅವನ ವಿಗ್ರಹವು ಪದ್ಮಾಸನದ 
ಅಥವಾ ಇಲಿಯ ಯಾ ಸಿಂಹದ ಮೇಲೆ ಕುಳಿತಿರುತ್ತದೆ. ಅಥವಾ ನಿಂತಿರುತ್ತದೆ. ಅದು 
ದ್ವಿಭಂಗದ ಯಾ ತ್ರಿಭ೦ಗದ ನಿಲುಮೆಯಲ್ಲಿರುತ್ತದೆ; ಸಮಭಂಗಿಯಲ್ಲಿರುವುದೂ ಉಂಟು. 

ಉಪವಿಷ್ಟ ಗಣಪತಿಯ ಎಡಗಾಲು ಮಡಿಚಿಕೊಂಡು ಪೀಠದ ಮೇಲೆ ವಿರಮಿಸಿರುತ್ತದೆ 
ಮತ್ತು ಬಲಗಾಲು ಎಡತೊಡೆಯ ಮೇಲೆ ವಿರಮಿಸುವಂತೆ ಕರ್ತರಿಭ೦ಂಗಿಯಲ್ಲಿರುತ್ತದೆ; 
ಸಾಕ್ಷಾತ್ತಾಗಿ ಬಲಗಾಲು ಬಾಗಿ ಒಂದು ಪೀಠದ ಮೇಲೆ ನಿಂತಿರುತ್ತದೆ. ಗಣಪತಿಗೆ 
ಕಣ್ಣುಗಳು ಎರಡು ಯಾ ಮೂರು, ಭುಜಗಳು ೪, ೬, ೧೦ ಯಾ ೧೬. ಅವನು ಸರ್ಪ 
ಯಜ್ಞೋಪವೀತಿ ಸರ್ಪಮೇಖಲಾಧರನು. 

(೧) ಬಾಲಗಣಪತಿ: ಮಾವಿನ ಹಣ್ಣನ್ನೂ ಬಾಳೆಹಣ್ಣನ್ನೂ ಹಲಸಿನ ಹಣ್ಣನ್ನೂ 
ಕಬ್ಬಿನಕೋಲನ್ನೂ ತನ್ನ ೪ ಕೈಗಳಲ್ಲಿ ಹಿಡಿದಿರುವನಲ್ಲದೆ ತನ್ನ ಸೊಂಡಿಲಿನಲ್ಲಿ ಬೇಲದ 
ಹಣ್ಣನ್ನೂ ಹಿಡಿದುಕೊಂಡಿರುತ್ತಾನೆ. 

(೨) ತರುಣ ಗಣಪತಿ: ಪಾಶ, ಅಂಕುಶ, ಜ೦ಂಬೂಫಲ, ಸಾಸಿವೆ ಮತ್ತು 
ಬಿದಿರುಗೋಲುಗಳನ್ನು ಹಿಡಿದಿರುತ್ತಾನೆ. 


(೩&) ಭಕ್ತಿವಿಫ್ನೇಶ್ವರ: ತೆಂಗಿನಕಾಯಿ, ಮಾವಿನಹಣ್ಣು, ಕಲ್ಲುಸಕ್ಕರೆ, ಪಾಯಸದ 
ಲೋಟಗಳನ್ನು ತನ್ನ ೪ ಕೈಗಳಲ್ಲಿ ಹಿಡಿದಿರುತ್ತಾನೆ. 

(೪) ವೀರವಿಫ್ನೇಶ್ವರ: ವೇತಾಳ (1111818) ಶಕ್ತ್ಯಾಯುಧ, ಬಾಣ, ಖಡ್ಗ, ಖೇಟಕ 
(ಗುರಾಣಿ), ಮುದ್ಗರ (ಕೊಡತಿಗೆ), ಗದೆ. ಅಂಕುಶ, ಪಾಶ, ಶೂಲ, ಕು೦ಡ, ಕೊಡಲಿ, 
ಧ್ವಜ ಮುಂತಾದವುಗಳನ್ನು ತನ್ನ ೧೬ ಕೈಗಳಲ್ಲಿ ಹಿಡಿದಿರುತ್ತಾನೆ. 

(೫) ಶಕ್ತಿಗಣೇಶ: ಪದ್ಮಾಸನಾಸೀನ. ಪೃಷ್ಠಗಳಲ್ಲಿ ಪರಸ್ಪರ ಸಂಪರ್ಕವಿಲ್ಲ. ಪಾಶ 
ಮತ್ತು ವಜ್ತ ಅಥವಾ ದ೦ತ, ಅಂಕುಶ, ಪಾಶ, ಅಕ್ಷಮಾಲೆಗಳನ್ನು ನಾಲ್ಕು ಕೈಗಳಲ್ಲೂ. 
ಮೋದಕವನ್ನು ಸೊಂಡಿಲ ತುದಿಯಲ್ಲೂ ಶಕ್ತಿ ಗಣೇಶನು ಹಿಡಿದಿರುತ್ತಾನೆ. ಶಕ್ತಿಗಣೇಶ್ವರನ 
ಪ್ರಭೇದಗಳು; ಅಷ್ಟಭುಜದ ಲಕ್ಷ್ಮೀಗಣಪತಿ, ಉಚ್ಛಿಷ್ಟಗಣಪತಿ, ಮಹಾಗಣಪತಿ, 
ಊರ್ದ್ವಗಣಪತಿ, ಪಿ೦ಂಗಳಗಣಪತಿ ಎಂದು. ಲಕ್ಷ್ಮೀಗಣಪತಿಯು ಗಿಳಿ, ದಾಳಿ೦ಂಬ, ಕಮಲ, 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೫೯ * 


ರತ್ನಖಚಿತ ಹೇಮಜಲಪಾತ್ರ, ಅಂಕುಶ, ಪಾಶ, ಕಲ್ಪಕಲತೆ, ಬಾಣವೆ೦ಬ ಸಸ್ಯಮುಕುಲಗಳಿ೦ದ 
ಅಲಂಕೃತನಾಗಿರುತ್ತಾನೆ. ಅವನು ಸೊಂಡಿಲಿನಿಂದ ನೀರು ಸುರಿಸುತ್ತಿರುತ್ತಾನೆ. 


ಅಥವಾ 


ಮುಕ್ಕಣ್ಣು, ದಂತ-ಚಕ್ರ-ಅಭಯ ಹಸ್ತ, ನಾಲ್ಕನೆಯ ಕೈಯಲ್ಲಿ ಲಕ್ಷ್ಮಿಯನ್ನು 
ಅಪ್ಪಿಕೊ೦ಡಿರುವುದು, ಅವಳೂ ಅವನನ್ನು ತಬ್ಬಿಕೊ೦ಡಿರುವುದಲ್ಲದೆ ಕೈಯಲ್ಲಿ ತಾವರೆಯನ್ನು 
ಹಿಡಿದುಕೊ೦ಡಿರುವುದು- ಈ ಲಕ್ಷಣಗಳಿರಬಹುದು. ಉಚ್ಛಿಷ್ಟಗಣಪತಿಗೆ ಪದ್ಮ ದಾಳಿ೦ಬ, 
ವೀಣೆ, ಒಂದು ಮುಷ್ಟಿ ಭತ್ತ ಹಾಗೂ ಅಕ್ಷಮಾಲೆಗಳು ಲಕ್ಷಣಗಳಾಗಿರಬಹುದು. 


ಅಥವಾ 


ಅಂಬು, ಬಿಲ್ಲು, ಪಾಶ, ಅಂಕುಶ ಹಿಡಿದಿರುವುದೂ ಪದ್ಮಾಸನಸ್ಥನಾಗಿರುವುದೂ 
ಸಿದ್ಧಿಯೊಡನೆ ಕುಳ್ಳಿರಲು ಯತ್ನಿಸುತ್ತಿರುವುದೂ ಲಕ್ಷಣಗಳಾಗಬಹುದು. 


ಅಥವಾ 


ಉಪವೇಶನ, ಪಾಶ-ಅಂಕುಶ-ಕಬ್ಬಿನ ತುಂಡುಗಳನ್ನು ಮೂರು ಕೈಗಳಲ್ಲಿ ಹಿಡಿದು 
ನಾಲ್ಕನೆಯದರಲ್ಲಿ ಮಗ್ಗದೇವಿಯ ಮಧ್ಯಸ್ಥಾನವನ್ನು ಹಿಡಿದಿರುವುದು ಮೂರು ಕಿವಿಗಳು, 
ರತ್ನಮಕುಟ, ಮಗ್ನದೇವಿ ಅವನ ತೊಡೆಯ ಮೇಲೆ ಕುಳಿತಿರುವುದು. ಈ ಮಗ್ಗೆಯ 
ಹೆಸರು ವಿಫ್ಟೇಶ್ವರಿ. ಸಾಕ್ಷಾತ್ತಾಗಿ ಪಾಶಾ೦ಕುಶಗಳನ್ನೂ ಲಡ್ಡುಗಳನ್ನೂ ಮೂರು ಕೈಗಳಲ್ಲಿ 
ಹಿಡಿದ ಈ ಉಚ್ಚಿಷ್ಟ ಮೂರ್ತಿಯು ನಾಲ್ಕನೆಯದರಿಂದ ತನ್ನ ಸೊಂಡಿಲಿಗೆ ತಾಗಿರುವ 
ಮಗ್ನದೇವಿಯ ಹಿ೦ದಿನ ಪೃಷ್ಠಭಾಗಗಳನ್ನು ಆಲಂಗಿಸಿಕೊಂಡಿರುತ್ತದೆ. ದೇವಿಯ ಬಲಗೈಯು 
ಈ ಗಣಪತಿಯ ಮಧ್ಯಸ್ಥಾನವನ್ನು ಹಿಡಿದುಕೊಂಡಿರುತ್ತದೆ. ಎಡಗೈಯಲ್ಲಿ ದೇವೀವಿಗ್ರಹವು 
ಕಮಲವನ್ನು ಹಿಡಿದಿರುತ್ತದೆ. ಮಹಾಗಣಪತಿಯ ವಿಗ್ರಹವು ಮೂರನೆಯದು. ಅದಕ್ಕೆ 
ದಶಭುಜಗಳು. ಅವುಗಳಿಂದ ಅದು ಕಮಲ, ದಾಳಿಂಬ, ರತ್ನಖಚಿತಜಲಪಾತ್ರ, ಗದೆ, 
ತನ್ನ ಮುರಿದ ದಂತ, ಇಕ್ಷುಖಂಡ, ಭತ್ತದ ಚು೦ಗುಗಳು ಮತ್ತು ಪಾಶ ಇವುಗಳನ್ನು 
ಹಿಡಿದುಕೊಂಡಿರುತ್ತದೆ. ಶಕ್ತಿದೇವಿಯು ಅವನ ತೊಡೆಯನ್ನೇರಿ ಕಮ೦ಧಾರಿಣೆಯಾಗಿ 
ಕುಳಿತಿರುತ್ತಾಳೆ. ಆಮೇಲಿನ ಗಣೇಶೋಪವಿಭಾಗವು ನಾಲ್ಕನೆಯದು. ಅದರ ಹೆಸರು 
ಊರ್ದ್ವಗಣಪತಿ ಎಂದು. ಅದು ಕಲ್ಟಾರ, ಭತ್ತದ ಚುಂಗುಗಳು, ಇಕ್ಷುಚಾಪ, ಬಾಣ, 
ದ೦ತ ಇವುಗಳನ್ನು ಐದು ಕೈಗಳಲ್ಲಿ ಹಿಡಿದುಕೊಂಡು ಆರನೆಯದರಿ೦ದ ಶಕ್ತಿದೇವಿಯ 
ಹಿಂಬದಿಯ ಕೆಳಪೃಷ್ಠಭಾಗಗಳನ್ನು ಅಪ್ಪಿಕೊಂಡಿರುತ್ತದೆ. ಪಿ೦ಗಲಗಣಪತಿಯು ಶಕ್ತಿಗಣೇಶನ 
ಐದನೆಯ ಹಾಗೂ ಕೊನೆಯ ಉಪವಿಭಾಗ. ಇದಕ್ಕೂ ಆರು ಕೈಗಳು; ಅವುಗಳಿಂದ 
ಅದು ಮಾವಿನಹಣ್ಣು, ಪುಷ್ಪಗುಚ್ಛ, ಕಬ್ಬನತು೦ಡು, ಸಾಸಿವೆ, ಮೋದಕ, ಕೊಡಲಿ ಇವುಗಳನ್ನು 
ಹಿಡಿದು ಲಕ್ಷ್ಮೀದೇವಿಯನ್ನು ತನ್ನೆಡಕ್ಕೆ ಕುಳ್ಳಿರಿಸಿಕೊಂಡಿರುತ್ತದೆ. 

(ಓ) ಹೇರಂಬಗಣೇಶ: ಇವನಿಗೆ ಪಂಚಗಜಮುಖ ಈ ಐದುಮುಖಗಳು ನಾಲ್ಕು 
ದಿಕ್ಕುಗಳತ್ತ ಹಾಗೂ ಆಕಾಶದತ್ತ ಅನುಕ್ರಮವಾಗಿ ತಿರುಗಿವೆ. ಇವನು ಸಿ೦ಹವಾಹನನು. 


* ೯೬೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪಾಶ, ದಂತ, ಅಕ್ಷಮಾಲೆ, ಪರಶು, ತ್ರಿಶಿರ ಮುದ್ಗರ, ಮೋದಕ, ವರದ, ಅಭಯ 
ಎಂಬಿವನ್ನು ಇವನ ಎಂಟು ಕೈಗಳು ತೋರಿಸುತ್ತವೆ. 

(ವ) ಪ್ರಸನ್ನಗಣಪತಿ: ಇವನಿಗೆ ತ್ರಿಭಂಗ, ಪದ್ಮಾಸನ; ಪಾಶಾಂಕುಶ ವರದ ಅಭಯ 
ಹಸ್ತಗಳು; ಸೊಂಡಿಲಿನಿಂದ ದಂತ-ಮೋದಕಗಳನ್ನು ಎತ್ತಿ ಬಾಯಿಗೆ ಹಾಕಿಕೊಳ್ಳುವಂತಿರುತ್ತದೆ 
ಇವನ ಮೂರ್ತಿ. 

(೮) ಧ್ವಜಗಣಪತಿ: ಇವನು ಚತುರ್ಭುಜ; ಪುಸ್ತಕ, ಅಕ್ಷಮಾಲೆ, ದಂಡ ಮತ್ತು 
ಕಮಂಡಲುಗಳಿಂದ ಇವನನ್ನು ಗುರುತಿಸಬಹುದು. 


(೯) ಉನ್ಮತ್ತೂಚ್ಛಿಷ್ಟಗಣಪತಿ: ಇವನಿಗೆ ಮುಕ್ಕಣ್ಣು. ಇವನು ಪಾಶಾ೦ಕುಶ, ಮೋದಕ 
ಪಾತ್ರೆ ಮತ್ತು ದಂತಗಳನ್ನು ನಾಲ್ಕು ಕೈಗಳಲ್ಲಿ ಹಿಡಿದಿರುತ್ತಾನೆ. ಪದ್ಮವೇ ಇವನ ಆಸನ. 
ಇವನ ಗಜಮುಖವು ಮದಜಲಮಯವಾಗಿರುತ್ತದೆ. 


(೧೦) ವಿಘ್ನರಾಜಗಣಪತಿ: ಇವನು ಪಾಶಾಂಕುಶಧರನು; ಇಲಿಯ ಮೇಲೆ ಕುಳಿತು 
ಮಾವಿನ ಹಣ್ಣನ್ನು ತಿನ್ನುತ್ತಿರುತ್ತಾನೆ. 

(೧೧) ಭುವನೇಶಗಣಪತಿ: ಇವನು ಅಷ್ಟಭುಜನು. ಶ೦ಖ, ಇಕ್ಷು ಚಾಪ, 
ಪುಷ್ಪಬಾಣಗಳು, ಮುರಿದ ದ೦ತ, ಪಾಶ, ಅಂಕುಶ ಮತ್ತು ಭತ್ತದ ಎಳೆಸಸಿಗಳನ್ನು 
(ಬೆದೆಗಳನ್ನು) ತನ್ನೆಂಟು ಕೈಗಳಲ್ಲಿ ಹಿಡಿದಿರುತ್ತಾನೆ. 

(೧೨) ನೃತ್ತಗಣಪತಿ: ಕುಣಿಯುತ್ತಾನೆ. ಇವನೂ ಅಷ್ಟಭುಜನು. ತನ್ನ ಎ೦ಟು 
ಕೈಗಳಿಂದ ಪಾಶ, ಅಂಕುಶ, ಕಡುಬು, ಕುಠಾರ, ದ೦ತ, ವಲಯ (00010. ಅಂಗುಲೀಯ 
(ಉ೦ಗುರ)ಗಳನ್ನು ಧರಿಸಿದ್ದಾನೆ; ಕೊನೆಗೈ ಬೇಕಾದ ಹಾಗೆ ತೂಗುತ್ತಿರುತ್ತದೆ. ಎಡಗಾಲು 
ಬಾಗಿ ಪದ್ಮಾಸನದ ಮೇಲಿರುತ್ತದೆ; ಬಲಗಾಲು ಮೇಲೆದ್ದು ಗಾಳಿಯಲ್ಲಾಡುತ್ತದೆ. ಸಾಕ್ಟಾತ್ತಾಗಿ 
ಎದುರಿಗೆ ಕಾಣುವುದು ನಾಲ್ಕು ಕೈಗಳು. 


(೧೩) ಹರಿದ್ರಾಗಣಪತಿ: ಎ೦ದರೆ ರಾತ್ರಿ ಗಣಪತಿ. ಇವನಿಗೆ ನಾಲ್ಕು ಕೈಗಳು ಅವುಗಳಲ್ಲಿ 
ಪಾಶಾಂಕುಶ ಮೋದಕ ದಂತಗಳಿವೆ. ಇವನು ತ್ರ್ಯ೦ಬಕ. 


(೧೪) ಭಾಲಚಂದ್ರಗಣಪತಿ: ಚ೦ದ್ರನನ್ನೀತನು ಹಣೆಯ ಮೇಲೆ ಧರಿಸಿದ್ದಾನೆ. 


(೧೫) ಶೂರ್ಪಕರ್ಣಗಣಪತಿ: ಶೂರ್ಪಕರ್ಣ ಇವನಿಗೆ ವಿಶಿಷ್ಟ ಶೂರ್ಪ ಕರ್ಣ 
ಎಂದರೆ ಮೊರಗಿವಿ. 


(೧೬) ಏಕದಂತಗಣಪತಿ: ಇವನಿಗೆ ಬಲಗಡೆ ದಂತವಿಲ್ಲ. 


೯೬೧ * 


೧೭ 
ಸುಬ್ರಹ್ಮಣ್ಯಮೂರ್ತಿ 


ಸುಬ್ರಹ್ಮಣ್ಯಸ್ವಾಮಿ ವಿಗ್ರಹವು ತ್ರಿವಿಧವಾಗಿದೆ. ಮೊದಲಿನದರ ಉಪವಿಭಾಗಗಳು: 


(೧) ಪದ್ಮದ ಅಥವಾ ನವಿಲಿನ ಮೇಲೆ ಕುಳಿತ ಮೂರ್ತಿ. ಬಲಗೈಯಲ್ಲಿ ತಾವರೆಯನ್ನು 
ಧರಿಸಿ ಎಡಗೈಯು ಕಟ್ಯವಲಂ೦ಬಿತವಾಗಿರುವುದು ಈ ಸುಬ್ರಹ್ಮಣ್ಯ ಮೂರ್ತಿಯ ಲಕ್ಷಣಗಳು. 
ಅಥವಾ 

ಬಲಗೈ ಅಭಯ ಮುದ್ರೆಯಲ್ಲಿರುವುದು ಮತ್ತು ಎಡಗೈ ಕಮಲ ಹಿಡಿದಿರುವುದು 
ವೈಕಲ್ಪಿಕ ಲಕ್ಷಣಗಳು. 

(೨) ಬಲಗೈಯಲ್ಲಿ ಈ ಸುಬ್ರಹ್ಮಣ್ಯನು ದಂಡವನ್ನೂ ಎಡಗೈಯಲ್ಲಿ ಕಮಲವನ್ನೂ 
ಹಿಡಿದಿರುತ್ತಾನೆ. 

(೩) ಬಲಗೈಯಲ್ಲಿ ಶಕ್ತ್ಯಾಯುಧವನ್ನೂ ಎಡಗೈಯಲ್ಲಿ ವಜ್ರಾಯುಧವನ್ನೂ 
ಧರಿಸಿರುವುದು ಇದರ ಮೂರನೆಯ ವಿಧವು. 

(೪) ಬಲಗೈಯಲ್ಲಿ ಶಕ್ತ್ಯಾಯುಧವನ್ನೂ ಎಡಗೈಯಲ್ಲಿ ಕೋಳಿಯನ್ನೂ ಹಿಡಿದಿರುವುದು 
ಚತುರ್ಥ ವಿಧವಾಗಿದೆ. 

ಎರಡನೆಯ ಸುಬ್ರಹ್ಮಣ್ಯ ಮೂರ್ತಿ ಒಂದೇ ವಿಧವಾದದ್ದು. ಅದಕ್ಕೆ ಆರು ಕೈಗಳಿರುತ್ತವೆ. 
ಅಭಯಹಸ್ತ, ಖಡ್ಗಹಸ್ತ, ಶಕ್ತಿಹಸ್ಮಗಳು ಬಲಗೈ ಮೂರಾದರೆ ಖೇಟಕ, ಅಕ್ಬಮಾಲೆ, 
ಕೋಳಿಗಳನ್ನು ಎಡಗಡೆಯ ಮೂರು ಕೈಗಳಲ್ಲಿ ಹಿಡಿದಿರುವದೊ೦ದು ಬಗೆ. ಎಂಟು 
ಕೈಗಳಿಂದ ವಜ್ರ, ಶಕ್ತಿ ಅಭಯ, ವರದ, ಖಡ್ಗ, ಖೇಟಕ, ಬಾಣ ಮತ್ತು ಧನುಸ್‌ 
ಇವುಗಳನ್ನು ತೋರಿಸುತ್ತಿರುವುದು ಇನ್ನೊಂದು ಬಗೆ. 

ಮೂರನೆಯ ಬಗೆಯ ಸುಬ್ರಹ್ಮಣ್ಯ ಮೂರ್ತಿಯು ಅಷ್ಟಭುಜನು. ಆ ಎಂಟು 
ಕೈಗಳಲ್ಲಾತ ವಜ್ರ, ಶಕ್ತಿ ಅಭಯ, ವರದ, ಖಡ್ಗ, ಖೇಟಕ, ಬಾಣ, ಧನುಸ್ಸುಗಳನ್ನಾದರೂ 
ತೋರಿಸುತ್ತಿರಬಹುದು; ಅಥವಾ ಪದ್ಮ ವಜ್ರ, ಶಕ್ತಿ, ಅಭಯ, ವರದ, ಖಡ್ಗ ಖೇಟಕ, 
ಪಾಶಗಳನ್ನಾದರೂ ತೋರಿಸುತ್ತಿರಬಹುದು. 

ಶಕ್ತಿಧರ; ಸ್ಕಂದ, ಸೇನಾಪತಿ, ಸುಬ್ರಹ್ಮಣ್ಯ, ಗಜವಾಹನ, ಶರವಣಭವ; ಕಾರ್ತಿಕೇಯ, 
ಕುಮಾರ, ಷಣ್ಮುಖ, ತಾರಕಾರಿ, ಸೇನಾನಿ, ಬ್ರಹ್ಮಶಾಸ್ತ್ರ, ವಲ್ಲೀಕಲ್ಯಾಣಸು೦ದರ, ಬಾಲಸ್ವಾಮಿ, 
ಕ್ರೌಂಚಭೇತ್ರ, ಶಿಖಿವಾಹನ ಎ೦ಬೀ ೧೬ ಸುಬ್ರಹ್ಮಣ್ಯದೇವರ ಹೆಸರುಗಳು. 


ಡಿ 


* ೯೬೨ 


೧೮ 


ಅಧಿಕಾರನಂದಿ ಅಥವಾ ನಂದಿಕೇಶ್ಚರ 


ನಂದಿಕೇಶ್ವರನು ಪದ್ಮಾಸನದ ಮೇಲೆ ನಿಂತಿರುತ್ತಾನೆ. ತನ್ನ ಹಂಗೈಗಳಲ್ಲಿ ಪರಶುವನ್ನೂ 
ಮೃಗ (ಚಿಗರೆ)ವನ್ನೂ ಹಿಡಿದಿರುತ್ತಾನೆ. ಮುಂಗೈಗಳು ಅ೦ಜಲಿಸ್ಟರೂಪದಲ್ಲಿವೆ. ಈ ದೇವನೂ 
ಇವನ ಪತ್ನಿಯೂ ದೇವಾಲಯದ ಬಾಗಿಲ ಬಳಿ ಇರುತ್ತಾರೆ. 


ಚಂಡೇಶ್ವರ 


ಚ೦ಡೇಶ್ವರನು ರುದ್ರನ ಒ೦ದು ಭೂತಗಣ. ಅವನು ಪದ್ಮಾಸನಸ್ಥನು. ಅವನದು 
ರುದ್ರಕಳೆ, ಬಣ್ಣವು ಕಪ್ಪು, ಸರ್ಪ ಯಜ್ಞೋಪವೀತಿ; ಅರ್ಧ ಚ೦ದ್ರಾಲಂಕೃತ ಜಟಾಮಕುಟ 
ಅವನದು. ಅವನು ಚತುರ್ಮುಖನು, ಚತುರ್ಭುಜನು, ದ್ವಾದಶಾಕ್ಷನು. ಬಲಗೈಗಳಲ್ಲಿ 
ಅಕ್ಷಮಾಲೆ ಮತ್ತು ತ್ರಿಶೂಲ ಮತ್ತು ಟಂಕ ಕಮ೦ಟಲುಗಳು ಎಡಗೈಗಳಲ್ಲಿ. 
ಅಥವಾ 
ಅವನು ವೀರಾಸನಸ್ಥನು. ಹಂಗೈಗಳಲ್ಲಿ ಪಿನಾಕಧನುಸ್ಸನ್ನೂ ಅಮೋಘ ಬಾಣವನ್ನೂ 
ಹಿಡಿದುಕೊ೦ಡು ಮುಂಗೈಗಳಲ್ಲಿ ವರದ-ಅಭಯ ಹಸ್ತಗಳನ್ನು ತೋರಿಸುತ್ತಾನೆ. 
ಅಥವಾ 
ಅವನು ಉತ್ಕುಟಿಕಾಸನಸ್ಥನು ಇಲ್ಲವೆ ನಾಲ್ಕು ಕೈಗಳಲ್ಲಿ ಟ೦ಕ, ಪಾಶ, ಶೂಲ, 
ಅಭಯಗಳನ್ನು ಪ್ರದರ್ಶಿಸುತ್ತಾನೆ. 
ಅಥವಾ 
ಅವನ ಜೊತೆಗೆ ನೀಲೋತ್ಪಲಧಾರಿಣಿಯಾದ ಧರ್ಮನೀತಿ ಇರುತ್ತಾಳೆ. ಇಲ್ಲವೆ 
ಅವನು ತ್ರ್ಯ೦ಬಕನಾಗಿ ರುದ್ರದೇವಾಲಯದ ಈಃಶಾನ್ಯ ದಿಕ್ಕಿನಲ್ಲಿ ಪ್ರಾಕಾರದ ಬಳಿಯಲ್ಲಿ 
ಯಜ್ಞೋಪವೀತ ಧರಿಸಿ ಬಲಗೈಯಲ್ಲಿ ಕೊಡಲಿ ಹಿಡಿದು ಎಡಗೈಯನ್ನು ಸೊಂಟದ 
ಮೇಲಿಟ್ಟುಕೊಂಡಿರಬಹುದು. 


ಡಿ 


೯೬೩ * 


೧೯ 


ಬ್ರಹ್ಮದೇವ ಮೂರ್ತಿ 


ಸಾಮಾನ್ಯ ಲಕ್ಷಣ: ವಿಷ್ಣು, ಶಿವರ ಸರಿಜೋಡಿಯಾದವನು ಬ್ರಹ್ಮ ಅವನು 
ಚತುರ್ಭುಜನು. ಜಟಾಮಕುಟ, ಯಜ್ಞೋಪವೀತ, ಕಟಿಸೂತ್ರ, ಮೃಗಚರ್ಮ 
(ಕೃಷ್ಣಾಜಿನ)ವನ್ನು ಉಪವೀತದಂತೆ ಧರಿಸಿರುವುದು, ಕಿವಿಗಳಲ್ಲಿ ಕುಂಡಲಗಳು. ಈತನು 
ವಿಷ್ಣುವಿನ ಯಾ ರುದ್ರನ ದೇವಾಲಯದ ಉತ್ತರ ಪ್ರಾಕಾರದ ಬಳಿ ಇರುತ್ತಾನೆ. 


ವಿಶೇಷ ಲಕ್ಷಣ: ಅವನದು ಪದ್ಮಾಸನ ಯಾ ಹ೦ಸಾಸನ ಯಾ ಲಂಬಕೂರ್ಚಾಸನ 
ಅಥವಾ ಯೋಗಾಸನನಾಗಿರಬಹುದು. ಚತುರ್ಮುಖನಾದ ಅವನ ಮುಖಗಳು ನಾಲ್ಕು 
ದಿಕ್ಕುಗಳತ್ತ ತಿರುಗಿಸುತ್ತವೆ. ಅವನು ಧರಿಸಿರುವುದು ಅಕ್ಷಮಾಲೆ, ಕೂರ್ಚೆ ಬಲಗೈಗಳಲ್ಲಿ; 
ಕುಶಕಮ೦ಡಲುಗಳನ್ನು ಎಡಗೈಗಳಲ್ಲಿ. ಸ್ರುಕ್‌-ಸ್ರುವಗಳು ಬಲಗೈಗಳಲ್ಲಿ; ಆಜ್ಯಸ್ಥಾಲಿ, 
ಕುಶಗಳು ಎಡಗೈಗಳಲ್ಲಿ. ಮುಂದಿನ ಕೈ (ಮುಂಗೈ)ಗಳಲ್ಲಿ ಅಭಯ-ವರದ ಮುದ್ರೆಗಳು; 
ಹಂಗೈಗಳಲ್ಲಿ ಅಕ್ಷಮಾಲೆ ಕಮ೦ಡಲುಗಳು ಅಥವಾ ಅವನ ಕರ್ತರ್ಯಾಸನ (ಲಿ೦5506 
1085) ವನ್ನಾಧರಿಸಿದ ಮತ್ತು ಮೇಲ್ಮುಖವಾಗಿರುವ ಮುನ್ನೆರಡು ಹಸ್ತದ ಮೇಲಿಟ್ಟಿರುವ 
ಕೆಳಮೊಗದ ಮುಂಬಲ ಹಸ ಸ್ಪವಳ್ಳವನೂ 'ಏಂಗೈ ಗಳಲ್ಲಿ ಅಕ್ಷಮಾಲೆಯನ್ನೂ ಕಮಂಡಲವನ್ನೂ 
ಹಿಡಿದವನೂ ಆಗಿರಬಹುದು. ಅಥವಾ ಮುಂಬಲಗ್ಗೈ ವರದಹಸ್ತ ಕರ್ತರ್ಯಾಸನ (ಪದ್ಯಾಸನು. 
ಹಿ೦ಬಲಗೈ ಸ್ತ್ರುವವನ್ನು ಹಿಡಿದಿರುವುದು, ಹಿನ್ನೆ ಡೈ! ಸುುಕ್ಕನ್ನು ಬಹ ಮುನ್ನೆಡಗೈ 
ಕಮಂಡಲವನ್ನು ಬಡಿದಿರುವುದು ಇದೂ 4 ಬಗೆ. 

ಬ್ರಹ್ಮನಿಗೆ ಗಡ್ಡವಿದೆ, ಕಣ್ಣು ಮುಚ್ಚಿರುತ್ತದೆ; ಅವನಿಗೆ ಸಾವಿತ್ರಿ ಸರಸ್ಪತಿಯರು ಪತ್ನಿಯರು. 
ಸಾವಿತ್ರಿಗೆ "ನಾಲ್ಕು "ತಲೆಗಳು 'ಮತ್ತು "ನಾಲ್ಕು ಕೈಗಳು, ಅವಳು ಅಕ್ಷಮಾಲೆ; ಪುಸ್ತ ಸಕ ಪದ್ಮ 
ಮತ್ತು ಕಮಂಡಲುಗಳನ್ನು ಧರಿಸಿರಬೇಕು. 

ಬ್ರಹ್ಮನ ಆಯುಧಗಳು: ಪಾಶವು ಅಧಿಕಾಯುಧವು ಅಥವಾ ಐಚ್ಛಿಕಾ ಯುಧವು. 
ಕಟಬಂಧದ ಬದಲು ಉದರಬಂ೦ಧವಿರಬಹುದು. ಉದರವು ಮಹೋದರವಾಗಿರುತ್ತದೆ. 
ಕಟ್ಯವಲಂಬಿತಹಸ್ತನಾಗಿರುತ್ತಾನೆ. ಬ್ರಹ್ಮನು; ಜಟಾಮಕುಟದ ಬದಲು 
ಕಿರೀಟಮಕುಟಧಾರಿಯಾಗಿರಬಹುದು. 

ಇ 


* ೯೬೪ 


೨೦ 
ಅಷ್ಟದಿಕ್ಪಾಲಕರು 


ಆಂದ್ರ 


ಇಂದ್ರನು ಕಿರೀಟಕುಂಡಲ ಹಾರ ಕೇಯೂರಾಲಂಕೃತನು. ಆತನ ಬಲಗೈಯಲ್ಲಿ 
ಶಕ್ತ್ಯಾಯುಧವೂ ಎಡಗೈಯಲ್ಲಿ ಅ೦ಕುಶವೂ ಇರುತ್ತವೆ. ಸಿಂಹದ ಅಥವಾ ಐರಾವತದ 
ಮೇಲೆ ಅವನು ಕುಳಿತಿರುತ್ತಾನೆ. ಇಂದ್ರಾಣಿ ಯಾ ಶಚೀದೇವಿಯು ಉತ್ಪಲಧಾರಿಣಿಯಾಗಿ 
ಅವನೊಡನೆ ಕುಳಿತಿರುತ್ತಾಳೆ. ಎಡಬಲಗಳಲ್ಲಿ ಇಬ್ಬರು ಗಂಧರ್ವ ಸ್ತೀಯರು ಚಾಮರ 
ಬೀಸುತ್ತಿರುತ್ತಾರೆ. 
ಅಥವಾ 
ಇಂದ್ರನು ವಜ್ರ, ಅಂಕುಶ ಯಾ ನೀಲೋತ್ಪಲ ಹಿಡಿದಿರುತ್ತಾನೆ. ಒಕ್ಕೆಯಿ೦ದ 
ಇಂದ್ರಾಣಿಯು ಇಂದ್ರನನ್ನು ಅಪ್ಪಿಕೊಂಡಿರುತ್ತಾಳೆ. ಅವಳ ಇನ್ನೊಂದು ಕೈಯಲ್ಲಿ 
ಸಂತಾನಮಂ೦ಜರಿಯನ್ನು ಹಿಡಿದುಕೊಂಡಿರುತ್ತಾಳೆ. ಇಂದ್ರನ ಗಜವಾಹನಕ್ಕೆ ನಾಲ್ಕು 
ದಂತಗಳಿರುತ್ತವೆ. ಇಂದ್ರನ ಮುಂಗೈಗಳೆರಡು ಅನುಕ್ರಮವಾಗಿ ಅಭಯವರದ 
ಹಸ್ತಗಳಾಗಿರುತ್ತವೆ. ಹಿ೦ಗೈಗಳೆರಡರಲ್ಲಿ ಅವನು ಅಂಕುಶ ವಜಗಳನ್ನು ಹಿಡಿದಿರುತ್ತಾನೆ. 
ಅಥವಾ 
ಇಂದ್ರನು ಭದ್ರಪೀಠಸ್ಥನಾಗಿರಬಹುದು. ಮುಂಗೈಗಳೆರಡರಲ್ಲಿ ಆತನು ವರದಹಸ್ತನೂ 
ಅಕ್ಷವರಾಲಾಧ'ರನೂ ಆಗಿರುತ್ತಾನೆ. ಹಿಂದಿನ ಎಡ-ಬಲಗೈಗಳಲ್ಲಿ ವಜ್ರ 
ಅಂಕುಶಪಾಣಿಯಾಗಿರುತ್ತಾನೆ. ಅವನೀಗ ಜಟಾಮಕುಟಾಲಂಕೃತನೂ ಯಜ್ಞೋಪವೀತಿಯೂ 
ಆಗಿ ಹಾರಹಾಕಿಕೊಂಡು ಮೆರೆಯುತ್ತಾನೆ. 


ಅಗ್ನಿ 


ಅಗ್ನಿಯು ಜಟಾಮಕುಟಧಾರಿಯು, ಚತುರ್ಭುಜನು, ತ್ವಕ್ಷನು ಮತ್ತು ಮೇಷವಾಹನನು. 


ಮುಂದಿನ ಕೈಗಳಲ್ಲಿ ಅವನು ವರದಹಸ್ತನೂ ಅಭಯಹಸ್ತನೂ ಆಗಿದ್ದಾನೆ. ಹಿಂದಿನ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೬೫ * 


ಕೈಗಳಲ್ಲಿ ಸ್ರುಕ್ಕನ್ನೂ ಶಕ್ತ್ಯಾಯುಧವನ್ನೂ ಹಿಡಿದಿರುತ್ತಾನೆ. ಅಥವಾ ಅವನು ಬ್ರಹ್ಮಸೂತ್ರ 
(ಜನಿವಾರ) ಧರನು; ಮೀಸೆ ಅವನಿಗಿದೆ; ಅಕ್ಷಮಾಲೆ ಕಮ೦ಡಲುಗಳನ್ನು ಹಿಡಿದಿರುತ್ತಾನೆ. 
ಅಥವಾ ಅವನಿಗೆ ನಾಲ್ಕು ಕೈಗಳಿದ್ದರೆ ಅವುಗಳಲ್ಲಿ ಮುಂದಿನ ಬಲಗೈ ಒಂದರಲ್ಲಿ 
ಜ್ಹಾಲೆಗಳನ್ನೂ ಎರಡನೆಯದರಲ್ಲಿ ತ್ರಿಶೂಲವನ್ನೂ, ಹಿ೦ದಿನ ಎಡಗೈಗಳಲ್ಲಿ ಒಂದರಲ್ಲಿ 
ಅಕ್ಷಮಾಲೆಯನ್ನೂ, ಎರಡನೆಯದರಲ್ಲಿ ಸ್ವಾಹಾದೇವಿಯನ್ನೂ ಎತ್ತಿಹಿಡಿದಿರುತ್ತಾನೆ. ಈ 
ಅಗ್ನಿಗೆ ನಾಲ್ಕು ಕೋರೆದಾಡೆಗಳಿರುತ್ತವೆ. ನಾಲ್ಕು ಗಿಳಿಗಳು ಅವನ ತೇರನ್ನು ಹಾರಿಸಿ 
ಒಯ್ಯುತ್ತಿರುತ್ತವೆ. ಅವನಿಲ್ಲಿ ಧೂಮಕೇತು. ಸ್ವಾಹಾದೇವಿಯು ರತ್ನಪಾತ್ರೆ (ನವರತ್ನ 
ತುಂಬಿದ)ಯನ್ನು ಹಿಡಿದುಕೊಂಡಿರುತ್ತಾಳೆ. ಅವನು ಹಾಕಿ ಕುಳಿತುಕೊ೦ಂಡಿರುವುದು 
ಅರ್ಧ ಚಂದ್ರಾಸನವನ್ನು. 

ಸಾಕ್ಟಾತ್ತಾಗಿ ಅಗ್ನಿಗೆರಡು ಅಜಶಿರಸ್ಸುಗಳಿರುತ್ತವೆ; ಸಪ್ತಭುಜಗಳಿರುತ್ತವೆ; 
ಚರಣತ್ರಯವಿರುತ್ತದೆ. ಕೈಗಳಲ್ಲಿ ನಾಲ್ಕು ಬಲಕ್ಕೂ ಮೂರು ಎಡಕ್ಕೂ ಇರುತ್ತವೆ. ಅವನು 
ಮನುಷ್ಯಮುಖಧಾರಿ ಮತ್ತು ಮೇಷದ ಬದಲು ಗೂಳಿಯನ್ನು ಹತ್ತಿಕೊಂಡಿರುತ್ತಾನೆ. 


ಯಮ 


ಯಮನು ವೈವಸ್ಟತನು ಅರ್ಥಾತ್‌ ಸೂರ್ಯಪುತ್ರನು ಮತ್ತು ಚತುರ್ಭುಜನು; 
ದ್ವಿಭುಜನಾದರೂ ಆಗಿರಬಹುದು. ಕೈಗಳಲ್ಲಿ ಅವನು ಖಡ್ಗವನ್ನೂ ಖೇಟಕವನ್ನೂ 
ಹಿಡಿದಿರಬಹುದು ಅಥವಾ ಹಣ್ಣುಸುಳಿಯೆಲೆಗಳನ್ನು ಹಿಡಿದಿರಬಹುದು ಅಥವಾ 
ದಂಡಪಾಶಗಳನ್ನು ಧರಿಸಿರಬಹುದು. ಯಮನು ಕಿರೀಟ ಮಕುಟಧಾರಿಯು; ರಕ್ತಪುಷ್ಪಹಾರ 
ಹಾಕಿಕೊಂಡಿರುತ್ತಾನೆ. ಸಿಂಹವನ್ನೋ ಕೋಣನನ್ನೋ ವಾಹನವನ್ನಾಗಿ 
ಮಾಡಿಕೊಂಡಿರುತ್ತಾನೆ. ಯಮನ ಎಡ-ಬಲಗಳಲ್ಲಿ ಮೃತ್ಯುದೇವತೆ ಮತ್ತು 
ಸಂಹಿತಾದೇವತೆಗಳು "ನಿಂತಿರುತ್ತಾರೆ. ಎರಡೂ ಕಡೆಗಳಲ್ಲಿ ಇಬ್ಬರು ಸ್ತ್ರೀಯರು (ಒಂದು 
ಕಡೆ ಒಬ್ಬೊಬ್ಬರಂತೆ) ಚಾಮರ ಬೀಸುತ್ತಿರುತ್ತಾರೆ. ಅವನೆದುರು ಧಮನ” ಅಧರ್ಮ ಎಂಬ 
ಇಬ್ಬರು ಬ್ರಾಹ್ಮದೇವತೆಗಳಿರತ್ತಾರೆ. ಅವನ ಅರಮನೆಯ ಬಾಗಿಲಿದಿರು ಚಿತ್ರಗುಪ್ತ ಕಾಳಿಯರು 
ಕಾವಲಿಗಿರುತ್ತಾರೆ. 


ಯಮಪತ್ನಿಯು ಧೂಮೋರ್ಣೆಯು. ಅವಳಿಗೆ ಎರಡು ಕೈಗಳಿರುತ್ತವೆ. ಯಮನು 
ದಂಡಪಾಣಿಯಾಗಿರುತ್ತಾನೆ; ಖಡ್ಗಪಾಣಿಯೂ ಆಗಿರುತ್ತಾನೆ. ಇವಿರುವುದು ಅವನ 
ಬಲಗೈಗಳಲ್ಲಿ; ಎಡಗೈಗಳಲ್ಲಿ ಉರಿಯುತ್ತಿರುವ ತ್ರಿಶೂಲ ಮತ್ತು ಅಕ್ಷಮಾಲೆಗಳಿರುತ್ತವೆ. 

ಚಿತ್ರಗುಪ್ತನು ಪಾಶ್ಚಾತ್ಯ ವೇಷಧರ (ಆಪೀಚ್ಛ್ಯವೇಷಧಾರಿ); ಕೈಯಲ್ಲಿ ಲೆಕ್ಕಣಿಕೆಯನ್ನೂ 
(ಕಬ್ಬಿಣದ ಕ೦ಟವನ್ನೂ)ಓಲೆಗರಿಯನ್ನೂ ಹಿಡಿದುಕೊಂಡಿರುತ್ತಾನೆ. ಯಮನ ಎಡಕ್ಕೆ 
ಪಾಶಧಾರಿಯಾದ ಕಾಲದೇವನು ನಿಂತಿರುತ್ತಾನೆ. 


* ೯೬೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅವನು ಸಾಕ್ಷಾತ್ತಾಗಿ ತನಗಿರುವ ಎರಡೇ ಕೈಗಳಲ್ಲಿ (ಎಡಗೈ ಬಲಗೈಗಳಲ್ಲಿ ಗದೆ- 
ಪಾಶಗಳನ್ನೂ ತಲೆಯ ಮೇಲೆ ಕರಂಡ ಮಕುಟವನ್ನೂ ಧರಿಸಿದ ವೃಷಭಾರೂಢನಾಗಿರುತ್ತಾನೆ. 


ನಿಯೃತಿ 
ಇಂದ್ರ, ಅಗ್ನಿ, ಯಮರು ಪೂರ್ವ, ಆಗ್ನೇಯ ಮತ್ತು ದಕ್ಷಿಣ ದಿಕ್ಕುಗಳ ಪಾಲಕರಾದರೆ 
ನಿಖೃತಿಯು ನೈಖತ್ಯ ದಿಕ್ಕಿನ ಪಾಲಕನು. ಇವನು ಭದ್ರಪೀಠಸ್ಥ ಯಾ ಸಿಂಹವಾಹನ 
ಅಥವಾ ನರವಾಹನನು ಇಲ್ಲವೆ ಗರ್ದಭಾರೂಢನು. ಇವನು ದ೦ಡಪಾಣಿಯು. ಬಲ- 
ಎಡಗೈಗಳಲ್ಲಿ ಕತ್ತಿಯನ್ನೂ ಗುರಾಣಿಯನ್ನೂ ಹಿಡಿದಿರುತ್ತಾನೆ. ಇವನಿಗೆ ದೇವಿ, ಕೃಷ್ಣಾಂಗಿ, 
ಕೃಷ್ಣವದನೆ ಮತ್ತು ಕೃಷ್ಣಪಾಶೆ ಎಂಬ ನಾಲ್ಕು ಪತ್ನಿಯರಿದ್ದಾರೆ. 


ವರುಣ 


ವರುಣನು ಪಶ್ಚಿಮದಿಗಧೀಶನು, ಕರಂಡಮಕುಟಧಾರಿ, ಬ್ರಹ್ಮಸೂತ್ರ (ಜನಿವಾರ) 
ಧರ, ಮಕರಾರೂಢ (ಮಕರ-ಯಾೌಗಿಕ ಜಲಚರ) ಅಥವಾ ಮೊಸಳೆಸವಾರ; ೨ ಯಾ 
೪ ಕೈಗಳು ವರದಹಸ್ವ, ಪಾಶಹಸ್ತ; ಅಥವಾ ವರದ-ಪಾಶ-ಸರ್ಪ-ಕಮಂ೦ಡಲುಹಸ್ತನು. 

ಅಥವಾ 

ವರುಣನು ಹಂ೦ಸವಾಹನನು, ಚತುರ್ಭುಜನು, ಬೆಳ್ಗೊಡೆಯನ್ನು ಹಿಡಿದುಕೊಂಡವನು; 
ಅವನೆಡಕ್ಕೆ ಮೀನಧ್ವಜ; ಪದ್ಮಪಾಶಗಳು ಬಲಗೈಗಳಲ್ಲೂ ಶ೦ಖರತ್ನಪಾತ್ರೆಗಳು ಎಡಗೈಗಳಲ್ಲೂ 
ರಾರಾಜಿಸುತ್ತವೆ. ವರುಣಪತ್ನಿಯು ನೀಲೋತ್ಪಲಧಾರಿಣಿ ಮತ್ತು ಬಲಗೈಯಿಂದ ಆಕೆ 
ವರುಣನನ್ನು ತಬ್ಬಿಕೊಂಡಿರುತ್ತಾಳೆ. ಗಂಗೆ-ಯಮುನೆಯರು ಬಲ-ಎಡಗಡೆಗಳಲ್ಲಿ 
ನಿಂತಿರುತ್ತಾರೆ. ಗ೦ಗೆ ಮೀನಾರೂಢೆ ಅಥವಾ ಮಕರಾರೂಢೆ ಮತ್ತು ಒಕ್ಕೈಯಲ್ಲಿ 
ಚಾಮರವನ್ನೂ ಇನ್ನೊಂದರಲ್ಲಿ ಪದ್ಮವನ್ನೂ ಹಿಡಿದುಕೊಂಡಿರುತ್ತಾಳೆ. ಯಮುನೆಯು 
ಆಮೆಯನ್ನೇರಿರುತ್ತಾಳೆ ಮತ್ತು ತನ್ನೆರಡು ಕೈಗಳಲ್ಲಿ ಚಾಮರಣ-ನೈದಿಲೆಗಳನ್ನು 
ಹಿಡಿದುಕೊಂಡಿರುತ್ತಾಳೆ (ನೀಲೋತ್ಪಲನೈದಿಲೆ: ಕೋಳೆಹೂವು?). 


ಅಥವಾ 


ಸಾಕ್ಷಾತ್ತಾಗಿ, ವರುಣನ ಬಲಗೈಯು ಸೂಚೀಹಸ್ತಭಂಗಿಯಲ್ಲಿದೆ. ಗಂಗೆ ಮತ್ತು 
ಯಮುನೆಯರು ವರುಣನ ಬಲ-ಎಡ ಬದಿಗಳಲ್ಲಿ ಪೂರ್ಣಕುಂಭ ಧಾರಿಣೆಯರಾಗಿ 
ನಿಂತಿರುತ್ತಾರೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೬೭ * 


ವಾಯು 


ವಾಯುವು ವಾಯವ್ಯ ದಿಗಧಿಪತಿ; ಚತುರ್ಭುಜ ಯಾ ದ್ವಿಭುಜನು. ಅವನಿಗೆ 
ಬಲಗೈಯಲ್ಲಿ ಧ್ವಜ (8೩0007 ಮತ್ತು ಎಡಗೈಂರುಲ್ಲಿ ದಂಡ; ಬಲಗೈ 
ಪತಾಕಾಹಸ್ತಮುದ್ರೆಯಲ್ಲಿರುತ್ತದೆ ಅಥವಾ ಅದು ಅಂಕುಶವನ್ನು ಹಿಡಿದಿರುತ್ತದೆ. ಅವನು 
ಸಿಂಹದ ಯಾ ಜಿಂಕೆಯ ಸವಾರ ಅಥವಾ ಕೈಗಳಲ್ಲಿ ಚಕ್ರ ಹಾಗೂ ಧ್ವಜಗಳನ್ನು 
ಹಿಡಿದಿರುತ್ತಾನೆ. ವಾಯುವಿನ ಬಾಯಿ ತೆರೆದಿರುತ್ತದೆ; ಅವನ ಎಡಕ್ಕೆ ಅವನ ಪತ್ನಿಯು 
ಕುಳಿತಿರುತ್ತಾಳೆ. 


ಕುಬೇರ 


ಕುಬೇರನು ಉತ್ತರ ದಿಕ್‌ಪಾಲಕನು; ಬ್ರಹ್ಮನ ಮೊಮ್ಮಗನು. ಅವನು ಪುಲಸ್ತ್ಯಪುತ್ರನು; 
ಪುಲಸ್ತ್ಯನ ಐವರು ಹೆಂಡಿರಲ್ಲಿ ಒಬ್ಬಳ ಮಗನು. ಅವನಿಗೆ ಕಿರೀಟಮಕುಟ ಯಾ 
ಕರ೦ಂಡಮಕುಟ ಮತ್ತು ಕರ್ಣಕು೦ಡಲಗಳು ಹಾರಗಳು ಕೊರಳಿಗೆ; ಆ ಹಾರಗಳು ಬ೦ಗಾರದ 
ನಿಷ್ಠಗಳಿಂದ ಯಾ ನಾಣ್ಯಗಳಿ೦ದ ಕೂಡಿದವುಗಳು. ಅವನು ಚತುರ್ಭ್ಧಜ ಅಥವಾ 
ದ್ವಿಭುಜ. ಆತನು ವರದಾಭಯ ಹಸ್ತಗಳಿಂದ ಶೋಭಿಸುತ್ತಾನೆ ಅಥವಾ ಎಡಗೈಯಲ್ಲಿ 
ಗದೆ ಹಿಡಿದಿರುತ್ತಾನೆ. ಇಲ್ಲವೆ ತನ್ನ ಪತ್ನಿಯಾದ ವಿಭವೆಯನ್ನು ಒಂದು ಕೈಯಲ್ಲಿ 
ಆಲಿಂಗಿಸಿಕೊ೦ಡಿರುತ್ತಾನೆ ಮತ್ತು ಇನ್ನೊಬ್ಬ ಪತ್ನಿಯಾದ ವೃದ್ಧಿಯನ್ನು ಇನ್ನೊಂದು 
ಕೈಯಿಂದ ತಬ್ಬಿಕೊಂಡಿರುತ್ತಾನೆ. ಅವರಿಬ್ಬರೂ ಅವನ ಎಡ-ಬಲದೊಡೆಗಳನ್ನೇರಿ 
ಕುಳಿತಿರುತ್ತಾರೆ. ಮಿಕ್ಕ ಕೈಗಳಲ್ಲಿ ಗದೆ ಶಕ್ತ್ಯಾಯುಧಗಳನ್ನು ಹಿಡಿದುಕೊಂಡಿರುತ್ತಾನೆ ಈ 
ದೇವ. 

ಅಥವಾ 

ಕುಬೇರನು ಆಪೀಚ್ಛ್ಯವೇಷ (ಪಾಶ್ಚಾತ್ಯ ವೇಷು ಧರಿಸಿ, ಕವಚ ಹಾಕಿಕೊ೦ಡು 
ಒ೦ದು ಜೊತೆ ಮೀಸೆಯನ್ನು ಬಿಟ್ಟಿರಬಹುದು; ಮತ್ತು ಕೋರೆದಾಡೆಗಳಿಂದ 
ಶೋಭಿಸುತ್ತಿರಬಹುದು. ಎಲ್ಲ ಆದಾರ ಗ್ರಂಥಗಳಲ್ಲೂ ಅವನಿಗೆ ದೊಡ್ಡ 
ಲಂಬೋದರವಿರುವುದು ಉಕ್ತ. ಪದ್ಮಪೀಠದ ಮೇಲೆ ಕುಳಿತ ಆತನು ಅದನ್ನು ಬಿಟ್ಟು 
ನರವಾಹನನೂ ಆಗಬಹುದು. ಟಗರನ್ನೂ ಅವನ ವಾಹನನೆನ್ನುವದುಂಟು. ಅವನ 
ಎಡಬಲಗಳಲ್ಲಿ ಶಂಖನಿಧಿ ಪದ್ಮನಿಧಿಗಳಿರುತ್ತವೆ. ಈ ನಿಧಿಗಳು ಭೂತಾಕಾರವುಳ್ಳವುಗಳು. 
ಈ ಭೂತಗಳು ಪದ್ಮಹಸ್ತರು, ಕರಂಡಮಕುಟರು, ಪದ್ಮಪೀಠಸ್ಥರು, ಅಥವಾ 
ಕುಬೇರನೆಡಬಲಗಳಲ್ಲಿ ಅಷ್ಟ ವಿಧದ ನಿಧಿಗಳೂ ಯಕ್ಷರೂ ಸುತ್ತುವರಿದಿರಬಹುದು. 

ಒಂದು ಕೈಯಿಂದ ಕುಬೇರ ಪತ್ನಿಯರಾದ ವೃದ್ಧಿ ವಿಭವೆಯರು ಅವನನ್ನು 
ಅಪ್ಪಿಕೊ೦ಡಿರುತ್ತಾರೆ; ಇತರ ಕೈಗಳಿಂದ ರತ್ನತುಂಬಿದ ರತ್ನಪಾತ್ರೆಗಳನ್ನು 
ಹಿಡಿದುಕೊಂಡಿರುತ್ತಾರೆ. ಅಥವಾ ರೂಪಮಂಡನಾನುಸಾರವಾಗಿ ಆನೆಯು ಕುಬೇರನ 


* ೯೬೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವಾಹನವು; ಅವನು ಗದೆ, ದುಡ್ಡಿನ ಚೀಲ, ದಾಳಿ೦ಬ ಮತ್ತು ಕಮ೦ಡಲುಗಳನ್ನು ತನ್ನ 
ನಾಲ್ಕು ಕೈಗಳಲ್ಲಿ ಹಿಡಿದುಕೊಂಡಿರಬೇಕು. 


ಬೌದ್ಧರ ವರುಣನ ಎಡದೊಡೆಯ ಮೇಲೆ ಎಡಬದಿಯಲ್ಲಿ ಮುಂಗುಸಿ ಕುಳಿತಿರುತ್ತದೆ. 


ಈಶಾನ 
ಈಶಾನ್ಯಾಧಿನಾಥನು ಈಶಾನನು. ಇವನು ತ್ರ್ಯ೦ಬಕನು, ವ್ಯಾಘ್ರ ಚರ್ಮಾತ್ತವಾಸಸ್ಸು, 


ಜಟಾಮಕುಟಧರ ಮತ್ತು ಸರ್ಪಸ್ವರೂಪದ ಬ್ರಹ್ಮ ಸೂತ್ರವನ್ನೋ (ಯಜ್ಞೋಪವೀತವನ್ನೊಲಿ 
ಸಾದಾ ಜನಿವಾರವನ್ನೋ ಧರಿಸಿರುತ್ತಾನೆ. ಇವನ ಜಟೆಯಲ್ಲಿ ಅರ್ಧಚಂದನಿರುತ್ತಾನೆ. 
ಇವನು ಪದ್ಮಾಸನಸ್ಮನು. ಅಥವಾ ವೃಷಭಾಸನಸ್ಥನು; ಎರಡು ಕೈಗಳಲ್ಲಿ ತ್ರಿಶೂಲ- 
ಕಪಾಲ (ತಲೆಬುರುಡೆಯ ಅಸ್ಥಿಪಂಜರ)ಗಳನ್ನೋ ಹಿಡಿದಿರಬಹುದು; ಅಥವಾ ಎಡಗೈಯಲ್ಲಿ 
ವರದಹಸ್ತಮುದ್ರೆ ತೋರುವಂತಿರುತ್ತದೆ. ಕಪಾಲವು ತಲೆಬುರುಡೆಯ ಅರ್ಧಪಾಲು, 
ತಟ್ಟೆಯಂತಿರುತ್ತದೆ. ನಾಲ್ಕು ಕೈಗಳಿದ್ದರೆ-ಂಗ್ಸೈಗಳು ವೀಣಾವಾದನ ಮಾಡುತ್ತಲೂ 
ಮತ್ತಿನ್ನೆರಡು ವರದಾಭಯ ಹಸ್ತಗಳಾಗಿಯೂ ಇರುತ್ತವೆ. ವೀಣಾಪಾಣಿತ್ವವಿಲ್ಲಿ ತಪ್ಪೆಂದು 


ಗೋಪೀನಾಥರಾಯರೆನ್ನುತ್ತಾರೆ (500/0 17018 10010818011 - 0.538). 


ಈ ಅಷ್ಟ್ಪದಿಕ್ಟಾಲಕರು ವೇದಕಾಲದಲ್ಲಿ ಮಹಾದೇವತೆಗಳಾಗಿದ್ದರು; ಪುರಾಣ ಕಾಲದಲ್ಲಿ 
ಅವರ ಪ್ರಾಧಾನ್ಯವನ್ನು ತ್ರಿಮೂರ್ತಿಗಳು ಕಸಿದುಕೊ೦ಡರು ಮತ್ತು ಎ೦ಟು ದಿಕ್ಕುಗಳನ್ನು 
ಕಾಯುವ ನಿರ್ದೇಶಕರನ್ನಾಗಿ ನಿಯಮಿಸಿದರು. 


ಡಿ 


೯೬೯ * 


೨೧ 


ಅಶ್ವಿಗಳು 


ಸೌಭಾತ್ರಕ್ಕೆ ಹೆಸರಾದ ಅಶ್ವಿನೀದೇವತೆಗಳು ವೇದೋಕ್ತ. ಅವರ ಆಯುರ್ವೇದ 
ವೈದ್ಯತ್ವವು ರುದ್ರನ ಹಾಗೂ ಧನ್ವಂತರಿಯ ವೈದ್ಯತ್ವದ ಜೊತೆಗೇ ಗಣ್ಯವಾಗಿರುತ್ತದೆ. ಈ 
ಅಶ್ವಿಗಳು ಯಮಳರು, ಇವರಲ್ಲೊಬ್ಬ ನಾಸತ್ಯನು ಮತ್ತು ಇನ್ನೊಬ್ಬನು ದಸ್ರನು 
“ನಾಸತ್ಯಾವಶ್ವಿನೌದಸ್ರೌ? ಇತ್ಯಮರಕೋಶೋಕ್ತಿ. ಆಗ ಇಬ್ಬರೂ ನಾಸತ್ಯರು ಅಥವಾ 
ದಸ್ತರೆನ್ನಿಸುತ್ತಾರೆ. 

ಸೂರ್ಯ ಪತ್ನಿಯಾದ ಹೆಂಗುದುರೆ ಅಶ್ವಿಗಳ ತಾಯಿ. ಈ ಯಮಳರು ಮೂರ್ತಿಕೃತ 
ಪ್ರಾಣಾಪಾನರು. ಪ್ರಾಣಾಪಾನಗಳು ಪ್ರಾಣಿಜೀವನವನ್ನು ಪಾಲಿಸುವ ಜೈವಿಕ ವಾಯುಶಕ್ತಿಗಳು. 
ಅವುಗಳ ಒಟ್ಟು ಸಂಖ್ಯೆ: ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನ ಎಂದು 
ಐದು. ದೇಹದ ಅ೦ತಃಸ್ಥಲಗಳ ಮೇಲಿಂದ ಅವಕ್ಕೆ ಈ ಐದು ಹೆಸರುಗಳು ಬಂದಿವೆ. 
ಅವು ಪ್ರಜ್ಞೆಯ ಕ್ರಿಯಾಶಕ್ತಿಗಳು. ಆದುದರಿ೦ದ ಅವನ್ನು ಒಟ್ಟಾಗಿ ಉಸಿರು ಯಾ ಪ್ರಾಣಪ್ರಜ್ಞೆ 
ಎನ್ನುವುದೂ ಉ೦ಟು. 

ಮುಖ್ಯವಾಗಿ ಅಶ್ವಿಗಳು ದೇವಾಹಾರವಾದ ಅಮೃತದ ಯಾ ರಾಧಸ್ಸಿನ 
ಕಾವಲುಗಾರರಾದ ದೇವವೈದ್ಯರು. ಸ್ವಯಂ೦ಪ್ರಧಾನರಾಗಿ ಕುಳಿತ ಅಶ್ವಿನೀ ದೇವತೆಗಳ 
ಮೂರ್ತಿಗಳು ಭಾರತದಲ್ಲಿಲ್ಲ. ಅವರಿಗೆ ಭಿತ್ತಿಯೇ ಸ್ಥಾನ. ಅವರನ್ನು ಸೂರ್ಯಸೇವಕರನ್ನಾಗಿ 
ಕಡೆದಿಡಲಾಗಿದೆ. ವೇದಾ೦ತದಲ್ಲಿ ಸೂರ್ಯನು ಹಿರಣ್ಯಗರ್ಭನು, ಕಾರ್ಯಬ್ರಹ್ಮನು, ಸೃಷ್ಟಪದಾರ್ಥಗಳ 
ಆತ್ಮ ಪ್ರತಿಯೊಂದು ನಕ್ಷತ್ರವೂ ಒಂದೊಂದು ಸೂರ್ಯ ಪ್ರತಿಯೊಬ್ಬ ಸೂರ್ಯನಿಗೂ ಗ್ರಹಗಳಿವೆ. 
ಅವನವನಿಗವನವನ ಬ್ರಹ್ಮಾಂಡವಿದೆ. ಅವನು ಸ್ವಯಂಪ್ರಭನಾದ ದೃಶ್ಯ ಮೂರ್ತಿಯಾಗಿ 
ಆಯಾ ಬ್ರಹ್ಮಾಂಡದಲ್ಲಿ ಸೃಷ್ಟಿ ಸ್ಥಿತಿ, ಲಯಗಳನ್ನು ಮಾಡುವ ತ್ರಿಮೂರ್ತಿಶಕ್ತಿಸ್ತರೂಪನು. 

ಅಶ್ವಿಗಳು ಹಯವದನರು (ಹಯಗ್ರೀವರು). ಸಿಂಹಾಸನದ ಮೇಲೆ ಅವರು ಜೊತೆಗೆ 
ಕುಳಿತಿರುತ್ತಾರೆ; ಜಟಾಮಕುಟ ಯಜ್ಞೋಪವೀತ ಹಾರಾದ್ಯಲಂಕೃತರು. ಅವರ ಹಾರ 
ಹಳದಿ ಹೂವುಗಳದ್ದು. ಅವರು ದಿವ್ಯಾಭರಣಭೂಷಿತರು. ಇಬ್ಬರೂ ದ್ವಿಭುಜರು. ಬಲ- 
ಎಡಗೈಗಳು ಅಭಯ ಮಪುಸ್ತಕಹಸ್ತಗಳು, ಅವರ ಬಲಗಾಲುಗಳು ಪೀಠದಿಂದ ಕೆಳಗೆ 
ಇಳಿಬಿಟ್ಟಿರುವಂಥವುಗಳು; ಎಡಗಾಲುಗಳು ಮಡಚಿಕೊಂಡಿರುತ್ತವೆ. ಎಡಗಾಲನ್ನು 


* ೯೭೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬಲತೊಡೆಗಳ ಮೇಲೆ ಹಾಕಿಕೊಂಡು ಕುಳಿತಿರುವುದು ತಾತ್ಪರ್ಯವು. ಈ ಇಬ್ಬರ 
ಇಬ್ಬದಿಗಳಲ್ಲಿ ಮೃತಸ೦ಜೀವನಿ ಮತ್ತು ವಿಶಲ್ಯಕರಣಿ ಎಂಬ ಸ್ತ್ರೀದೇವತೆಗಳು ಚಾಮರ 
ಬೀಸುತ್ತಿರುತ್ತಾರೆ. ಇಷರ ಎಡಕ್ಕೆ ಕತ್ತಿ- ಗುರಾಣಿಗಳನ್ನು ಹಿಡಿದು ಧನ್ಹತರಿಯೂ ಆತ್ರೇಯನೂ 
ನಿಂತಿರುತ್ತಾರೆ. ಇವರು ಮುಂಡಾಸು ಸುತ್ತಿಕೊಂಡಿರುತ್ತಾರೆ. ಅಥವಾ ಅಭಯಮುದ್ರೆಗೆ 
ಬದಲಾಗಿ ಔಷಧಪಾತ್ರೆ ಹಿಡಿದಿರುವುದು೦ಟು ಮತ್ತು ರೂಪ ಸಂಪತ್ತು ಮತ್ತು ಆಕೃತಿ 
ಎ೦ಬ ದೇವತೆಗಳು ಅವರ ಬಲ-ಎಡಗಳಲ್ಲಿ ಪಾತ್ರಹಸ್ತರಾಗಿರುತ್ತಾರೆ. 


ಕ್ತ 
ಸೂರ್ಯ 


ಸೂರ್ಯನಿಗೆ ಕೋಣಾರ್ಕವೇ ಉದಾಹರಣೆ. ಸೌರತಂತ್ರಾನುಸಾರವಾಗಿ ಮಾಠರ, 
ಪಿಂಗಲ, ದಂಡ ಎಂಬವರು ಆತನ ಪಾರಿಪಾರ್ಶ್ವಕರು. ಸಪ್ತಾಶ್ವರಥಾರೂಢನಾದ ಅವನ 
ಎಡಗಡೆ ಇ೦ದನಿರುತ್ತಾನೆ. ಅವನ ದಂಡನಾಯಕನ ಹೆಸರು “ದ೦ಡ” ಎ೦ದು. ಅವನ 
ಬಲಗಡೆ ಅಗ್ನಿ ಇರುತ್ತಾನೆ. ಪಿಂಗಲ ನೆ೦ಬಾತನು ಎಡಗಡೆ ಅವನ ದೂತನಾಗಿ ಇರುವ 
ದೇವತೆಯು. ಯಮನು ಅವನ ಬಲಗಡೆ ಇರುತ್ತಾನೆ; ಈ ಯಮನಿಗೆ ಮಾಠರನೆಂದು 
ಹೆಸರು. ಅರುಣನು ಸೂರ್ಯನ ರಥದ ಅನೂರು ಸಾರಥಿಯು, ಗರುಡನ ಅಣ್ಣನು. 
ಸೂರ್ಯನು ಪ್ರಭಾವಲಯ ಅವನ ಪರಿಧಿ. ಸೂರ್ಯನ ಪತ್ನಿಯರು ಹಲವರು. ಸೂರ್ಯನ 
ಮಗನು ವೈವಸ್ವತಮನು. ಅವನ ತೇರಿನ ಏಳು ಕುದುರೆಗಳು ಹೆಂಗುದುರೆಗಳು. ಅವುಗಳೇ 
ಹರಿತ್ತುಗಳು ಎಂದು ಕರೆಯಲ್ಪಡುವ ರಂಜಲು ಮರದ ಎಲೆಯ ಬಣ್ಣವುಳ್ಳಂಥವು; 

ಹರಿತಃದಿಕ್ಕುಗಳು ಎಂಬರ್ಥ ಇಲ್ಲಿಗನ್ವಯಿಸದು 
ಇ 


೯೭೧ * 


ಜತಿ 


ಉಪದೇವತೆಗಳು 


೧. ಅಷ್ಟವಸುಗಳು: 


ಪ್ರತಿಯೊಬ್ಬನಿಗೂ ಇಗ್ಗೈಗಳು, ಇಕ್ಕಣ್ಣಳು, ಕರಂಡಮಕುಟಗಳು, ಕೋರೆದಾಡೆಗಳು, 
ನುಣುಪಾದ ಕೂದಲು, ಆಭರಣಗಳು, ಉಪವಿಷ್ಣ ಯಾ ಉತ್ಥಿತ ಮೂರ್ತಿಗಳು ಮತ್ತು 
ಖಡ್ಗಪಾಣಿ ಯಾ ಖೇಟಕಪಾಣಿ. ಇವು ಅನುಕ್ರಮವಾಗಿ ಬಲಮುಂಗೈ-ಎಡಮುಂಗೈಗಳ 
ಗುರುತುಗಳು. 


(೧) ಧರವಸುವು ಪದ್ಮ-ಅಕ್ಷಮಾಲಾಧರ ಮತ್ತು ಹಲ-ಶಕ್ತಿಗಳನ್ನು ಹಿಡಿದವನು. 
(೨) ಧ್ರುವವಸುವು ಕಮಲಾಕ್ಷಮಾಲಾ-ಚಕ್ರಧರ ಮತ್ತು ಕಮಂ೦ಡಲು- ಚಕ್ರಪಾಣಿ 
(೩) ಸೋಮವಸುವು ಪದ್ಮ-ಮುಕ್ತಾಹಾರಧರ, ಅಂಕುಶ-ಶಕ್ತಿಪಾಣಿ 

(೪) ಆಪವಸುವು ಹಲ-ಶಕ್ತ್ಯಾಯುಧಧರ, ಅಂಕುಶ-ಶಕ್ತಿಪಾಣಿ. 

(೫) ಅನಿಲವಸುವು ಅಂಕುಶ-ಅಕ್ಷಮಾಲಾಧರ, ಶಕ್ತಿಉಪವೀತಧಾರಿ. 

(೬) ಅನಲವಸುವು ಅಕ್ಷಮಾಲಾ-ಸ್ರುವಧರ, ಕಪಾಲ-ಶಕ್ತಿಪಾಣಿ 

(ಮ) ಪ್ರತ್ಯುಷವಸುವು ಖಡ್ಗ-ಅಂಕುಶಧರ, ಖೇಟಕ-ಶಕ್ತಿಪಾಣಿ 

(೮) ಪ್ರಭಾಸವಸುವು ದಂಡ-ಕಪಾಲಪಾಣಿ, ಅಂಕುಶ-ಶಕ್ತಿಧರ. 


2; ಸಪ್ತನಾಗದೇವರುಗಳು: 
(೧) ವಾಸುಕಿಐಅನ೦ತಮಹಾಶೇಷ; ಭೂಮಿಯನ್ನು ಹೊತ್ತವನು 
(೨) ತಕ್ಷಕ:ಹೆಡೆಯಲ್ಲಿ ಸ್ವಸ್ತಿಕ ಚಿಹ್ನವುಳ್ಳವನು. 
(೩) ಕಾರ್ಕೋಟಕ-೩ ಬಿಳಿಗೆರೆ ಹೆಡೆಯಲ್ಲಿರುವವನು. 
(೪) ಪದ್ಮಜಬಿಳಿಗೆರೆ ಮತ್ತು ಹವಳದ ಆಭರಣವುಳ್ಳವನು. 
(೫) ಮಹಾಪದ್ಮ-ಹೆಡೆಯ ಮೇಲೆ ತ್ರಿಶೂಲ ಚಿಹ್ನವುಳ್ಳಾತನು 


* ೯೭೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


(೬) ಶಂಖಪಾಲಾಹೆಡೆಯ ಮೇಲೆ ಬಿಳಿಗೆರೆಯುಳ್ಳಾತನು 
(ವ) ಕುಳಿಕಾಹೆಡೆಯ ಮೇಲೆ ಅರ್ಧಚಂದ್ರ ಚಿಹ್ನವುಳ್ಳವನು. 
ಈ ನಾಗರು ಕಶ್ಯಪ-ದಾಕ್ಷಾಯಣಿಯರ ಪುತ್ರರು. ಶ್ರಾವಣದ ಶುಕ್ಲ ಪಂಚಮಿಯು 


ಅವರ ಜನನಕಾಲ. ನಾಗನ ಕಲ್ಲುಗಳು ಭಾರತದಲ್ಲಿ ಎಲ್ಲೆಡೆ ಅಶ್ವತ್ತನ ಕಟ್ಟೆಗಳಲ್ಲಿ 
ಪ್ರತಿಷ್ಠಿತವಾಗಿರುವುದು ಉತ್ಸರ್ಗವಾಗಿದೆ. 


ನಾಗದೇವನು ನಾಗರ ರಾಜನು. ಅವನು ತ್ರ್ಯ೦ಬಕ, ಚತುರ್ಭುಜ, ಕರಂಡಮಕುಟಧಾರಿ 
ಅಥವಾ ವಿವಿಧಾಭರಣವಿಭೂಷಿತ, ಪದ್ಮಪೀಠಸ್ಥ, ಅವನ ಮುಂಗೈಗಳು ವರದಾಭಯಹಸ್ತಗಳು 
ಮತ್ತು ಹಿಂಗೈಗಳು ಎರಡು ಹಾವುಗಳ ತಲೆಯ ಮೇಲಿರುತ್ತವೆ. ನಾಗರಾಜನ ತಲೆಯ 
ಮೇಲೆ ಪಂಚಫಣಾಲಂಕೃತನಾಗನಿರುತ್ತಾನೆ. 


ಅಥವಾ 
ತಲೆಯ ಮೇಲೆ ರತ್ನಹೊತ್ತ ಈ ನಾಗರು ಅರ್ಧ ಮಾನವರೂಪಿಗಳು; ಹೊಕ್ಕುಳ 
ಕೆಳಗೆ ಹಾವಿನರೂಪವುಳ್ಳವರು, ತಲೆಯನ್ನು ಒಂದು, ಮೂರು, ಐದು ಅಥವಾ ಏಳು 
ಹೆಡೆಗಳು ಮುಚ್ಚಿಕೊಂಡಿರುತ್ತವೆ. ನಾಗರೆಲ್ಲಾ ದ್ವಿಜಿಷ್ಟರು. ಅವರದ್ದು ಮಾನಷ್ಯಬಾಯಿಗಳು. 
ನಾಗರು ಕತ್ತಿಯನ್ನೂ ಗುರಾಣಿಯನ್ನೂ ಕೈಯಲ್ಲಿ ಹಿಡಿದಿರುತ್ತಾರೆ; ಹಾಗೇ ಅವರು 
ಅಕ್ಷಮಾಲಾ-ಕಮಂಡಲುಧಾರಿಗಳು. 


ಸಾಕ್ಟಾತ್ತಾಗಿ ನಾಗದೇವನು ಬಲಗೈಯಲ್ಲಿ ಖಡ್ಗಧರ. ಎಡಗೈಯಲ್ಲಿ ತನ್ನ ಸತಿಯನ್ನು 
ಆಲಿಂಗಿಸಿಕೊಂ೦ಡಿರುತ್ತಾನೆ. ನಾಗಿಣಿಗೆ ಕರಂಡಮಕುಟ, ಅದನ್ನು ಹೆಡೆಯು ಮುಚ್ಚಿರುತ್ತದೆ; 
ಅದರಲ್ಲಿ ಮೂರು ತಲೆಗಳಿರುತ್ತವೆ. 


೩ ಸಾಧ್ಯರು: 


ಸಾಧ್ಯರು ದ್ವಾದಶರು. ಅವರೆಲ್ಲಾ ಬೆಳಕಿನ ಕಿರಣಗಳು. ಮಾನ, ಮಂತ್ರ, ಪ್ರಾಣ, 
ನರ, ಅಪಾನ, ವೀರ್ಯವಾನ್‌, ವಿನಿರ್ಭಯ, ನಯ, ದ೦ಶ, ನಾರಾಯಣ, ವೃಷ ಮತ್ತು 
ಪ್ರಭ ಎಂಬಿವು ಅವರ ಹೆಸರುಗಳು. ಇವರೆಲ್ಲಾ ಧರ್ಮಪುತ್ರರಾದ ಮಹಾತ್ಮರು. ಇವರೆಲ್ಲಾ 
ಪದ್ಮಾಸನಸ್ಥರು, ಅಕ್ಷಮಾಲಾ ಕಮಂಡಲುಧಾರಿಗಳು. 


೪. ಅಸುರರು: 


ಅಸುರರು ಕಶ್ಯಪಪುತ್ರರು. ಸುರರ ಜ್ಯೇಷ್ಠಭಾತೃಗಳು. ಅಸುರಂಜಲಸೇಚಕ ಮೋಡವು. 
ನಿರುಕ್ತದಂತೆ ಗಂಧರ್ವರು, ಪಿತೃಗಳು, ದೇವತೆಗಳು ಅಸುರರು ಮತ್ತು ರಕ್ಷಸ್ಸುಗಳು 
ಪಂಚಜನರೆನ್ನಿಸುತ್ತಾರೆ. ಸಾಯಣಾಚಾರ್ಯಾನುಸಾರವಾಗಿ ದೇವತೆಗಳು, ಮಾನವರು, 
ಹಾವುಗಳು, ಗ೦ಧರ್ವಾಪ್ಸರಸ್ಸುಗಳು ಮತ್ತು ಪಿತೃಗಳು ಪ೦ಂಚಜನರು. ಅಸುರರು 
ಕೋರೆದಾಡೆಗಳನ್ನುಳ್ಳ ರಾಕ್ಷಸರು ನಾನಾ ಆಯುಧಪಾಣಿಗಳು. ನಾನಾಲಂಕಾರಭೂಷಿತರು 
ಮತ್ತು ಕಿರೀಟ ಕು೦ಡಲಧಾರಿಗಳು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೭೩ * 


೫. ಅಪ್ಪರಸ್ಸುಗಳು: 

ಫೃತಾಚೀ, ರಂಭಾ, ವಿಷುಲಾ, ಊರ್ವಶೀ, ತಿಲೋತ್ತಮಾ, ಮೇನಕೆಯರು ಒಟ್ಟು 
ಏಳೇ ಜನರು. ಮುಷ್ಟಿಗ್ರಾಹ್ಯಕಟಿಯುಳ್ಳ, ವಿಶಾಲವಾದ ಕ೦ಗಳುಳ್ಳ, ಹೆಮ್ಮೊಲೆಯ, 
ಸ್ಮೇರವದನೆಯರಾದ ಮತ್ತು ಸುಂದರಾಭರಣ ಧಾರಿಣಿಯರಾದ ಹಾಗೂ ಭದ್ರಪೀಠದಲ್ಲಿ 
ಸಮಭಂಗಿಯಲ್ಲಿ ನೆಟ್ಟಗೆ ನಿಂತಿರುವ ನಿತ್ಯಯೌವನವುಳ್ಳ ದೇವಕನ್ನಿಕೆಯರು. 


೬. ಪಿಶಾಚರು: 


ಅತ್ಯಂತ ಕ್ಷೀಣಶರೀರವುಳ್ಳ, ಮೂಳೆ-ನರನಾಡಿ-ಚರ್ಮ ಮಾತ್ರ ಎದ್ದು 
ಕಾಣುವಂತಿರುವ, ಒರಟುಗೂದಲಿನ ಮಂಡೆ ಬಿಚ್ಚಿಕೊಂಡ ಭಯೋತ್ಪಾದಕರು. 


೭. ವೇತಾಳರು: 
ಅತಿ ಎತ್ತರದ, ಒಣಗಿ ಅಪ್ಪಚ್ಚಿಯಾದ ಹೊಟ್ಟೆಯ, ಗಲ್ಲದೆಲುಬು ಎದ್ದುಕಾಣುವಂತಿರುವ 
ಪಿಶಾಚಸದೃಶರು. 
೮. ಪಿತೃಗಳು: 
ಮರೀಚಿ ಮುಂತಾದ ಖುಷಿಗಳೂ ಇತರ ಮುನಿಗಳೂ ಹಿರಣ್ಯಗರ್ಭ ನಾಮಕ 
ಮನುವಿನ ಮಕ್ಕಳೂ ಸೇರಿ ಏಳು ಪಿತೃಗಣಗಳಿರುತ್ತಾರೆ: 
(೧) ವಿರಾಟ್‌ ಪುತ್ರರೂ ಸಾಧ್ಯಪಿತೃಗಳೂ ಆದ ಸೋಮಸದ್‌ವರ್ಗ. 
(೨) ದೇವತಾಪಿತ್ಯಗಳಾದ ಅಗ್ನಿಷ್ಟಾತ್ರ ವರ್ಗ. ಇವರು ಮರೀಚಿಯ ಮಕ್ಕಳು. 
(೩) ದೈತ್ಯರ ಪಿತೃಗಳೂ ದಾನವರೂ ಅತ್ರಿಸುತರಾದ ಯಕ್ಷರೂ, ಉರಗರೂ, 
ರಾಕಸರೂ ಸೇರಿದ್ದು ಬರ್ಹಿಷದ್ದರ್ಗ. 
ಯ] ಬ ಯ 
(೪) ಶುಕ್ರಾಚಾರ್ಯರ ಮಕ್ಕಳೂ ಸೋಮಪಾಯಿಗಳೂ ಬ್ರಾಹ್ಮಣರ ತಂದೆಯವರೂ 
ಆದ ಪುರೋಹಿತವರ್ಗ. 
(೫) ಕ್ಷತ್ರಿಯಪಿತೃಗಳಾದ ಹವಿರ್‌ಭುಗ್ವರ್ಗ. 
(೬) ಪುಲಸ್ತ್ಯಸುತರೂ ವೈಶ್ಯರ ಗೋತ್ರರ್ಷಿಗಳೂ ಆದ ಆಜ್ಯಪವರ್ಗ. 
(ಪ) ವಾಸಿಷ್ಠರೂ ಶೂದ್ರಪಿತ್ಯಗಳೂ ಆದ ಸುಕಲಿ ವರ್ಗ. 
ಆಗಮಗಳ ಪ್ರಕಾರ ಪಿತೃಗಣಗಳು ಮೂರೇ ಮೂರು: ಪಿತೃ, ಪಿತಾಮಹ ಮತ್ತು 


ಪಿತಾಮಹ ಎ೦ದು. ಅವರು ಮಣೆಯ ಮೇಲೆ ಕುಳಿತುಕೊ೦ಬವರು ಅಥವಾ 


ಭದ್ರಪೀಠಸ್ಥರು. ಪ್ರತಿಯೊಬ್ಬನೂ ಬ್ರಹ್ಮಸೂತ್ರಧಾರಿ. ತಲೆಯಲ್ಲಿ ಕೇಶಬ೦ಧ; ಆಭರಣಾಲಂಕೃತ; 
ಭಸ್ಮೋದ್ಧೂಲಿತ ಶರೀರಿ, ಊರು ಗೋಲನ್ನು ಹಿಡಿದವನು; ಛತ್ರಪಾಣಿ; ದ್ವಿಭುಜ; 


(8 


1 


* ೯೭೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಎಡಗೈಯನ್ನು ಬಾಗಿದ ಎಡಮೊಣಕಾಲಿನವರೆಗೆ ಚಾಚಿಕೊಂಡವನು; ಬಲಗೈಯಲ್ಲಿ 
ಸೂಚೀಹಸ್ತಮುದ್ರೆ ಅಥವಾ ಕುಶಾಸನ ಮತ್ತು ಪಿ೦ಡಪಾತ್ರಧಾರಿಯು. 


೯. ಸಪ್ತರ್ಷಿಗಳು: 
ಪಿತ್ಯಗಳ ಹಾಗೂ ಇತರರ ಜನಕರಾದ ಸೂರ್ಯಕಿರಣಗಳು. ನಿರುಕ್ತಾನು ಸಾರವಾಗಿ 

ಭೃಗು, ಅ೦ಗಿರಸ್‌, ಅತ್ರಿ: ವೈಖಾನಸ, ಮರೀಜಿ, ಕ್ರತುಗಳು. ಅವರೊಂದಿಗೆ ಪುಲಸ್ತ್ಯ, 
ಪುಲಹ, ವಸಿಷ್ಠರನ್ನೂ ಸೇರಿಸಲಾಗಿದೆ. ಭೃಗುವು ಬ್ರಹ್ಮಾಗ್ನಿಕು೦ಡದಲ್ಲಿ ಹುರಿಯಲ್ಪಟ್ಟವರು. 
ಅಂಗಿರಸ್ಸರು ಬೆಂಕಿಕೆಂಡದಿ೦ದ ಹುಟ್ಟದವರು. ಅತ್ರಿಯು ಮೂರಲ್ಲದ (ನಾಲ್ಕೆಂಬ) 
ಅಗ್ನಿಕುಂಡಜಾತ; ಅಗ್ನಿಕುಂಡದ ಬುಡದ ನೆಲದಲ್ಲಿ ಹುಟ್ಟಿದವರು ವೈಖಾನಸರು ಎಂಬುದು 
ಯಾಸ್ಕಾಭಿಪ್ರಾಯ. ಬ್ರಹ್ಮಾಂಡ ಪುರಾಣಾನುಸಾರ ಮರೀಚಿ, ಕ್ರತು, ಅತ್ರಿ, ಪುಲಸ್ತ್ಯ, 
ಪುಲಹ ಮತ್ತು ವಸಿಷ್ಠರು ಬ್ರಹ್ಮಯಾಗ ನಡೆದಾಗ ದಕ್ಷಿಣೆಯಿ೦ದ ಜನಿಸಿದವರು. ಇವರೆಲ್ಲರೂ 
ಬ್ರಹ್ಮನ ಮಾನಸಪುತ್ರರೆಂದು ನಂಬಿಗೆ. 

“ಕತ್ಯಪೋತತ್ರಿ ಭರದ್ವಾಜೋ ವಿಶ್ವಾಮಿತ್ರೋಂಥ ಗೌತಮಃ 

ಜಮದಗ್ಗಿರ್ವಸಿಷ್ಠಶ್ಚ ಸಾಧ್ವೀ ಚೈವಾಪ್ಯರುಂಧತೀ” 


ಚ 


ಎ೦ಬುದು ಪ್ರಸಿದ್ಧ. ಇವರಲ್ಲಿ ವಸಿಷ್ಠ-ಅರುಂಧತಿಯರು ಒಬ್ಬರೆಂದು ಗೃಹೀತ. 
ಹಾಗೇ ಇತರ ಮಾನಸಪುತ್ರರ ಸಪ್ತವರ್ಗಗಳೂ ಇವೆ: 

(೧) ವ್ಯಾಸಾದಯೋ ಮಹರ್ಷಯಃ 

(೨) ಭೇಲಾದಯಃ ಪರಮರ್ಷಯಃ 

(೩) ಕಣ್ವಾದಯೋ ದೇವರ್ಷಯಃ 

(೪) ಶುಶ್ರುತಾದಯಃ ಶ್ರುತರ್ಷಯಃ 

(೬) ಯತುಪರ್ಣಾದಯೋ ರಾಜರ್ಷಯಃ 

(ವ) ಜೈಮಿನ್ಯಾದಯಃ ಕಾಂಡರ್ಷಯಃ 

ಆಗಮಾನುಸಾರ ಮನ್ವಂತರದಿ೦ದ ಮನ್ವಂತರಕ್ಕೆ ಸಪ್ತರ್ಷಿಗಳು ಬದಲಾಗುತ್ತಾರೆ. 


ಈ ಖುಷಿಗಳು ಪದ್ಮಹೀಠಗಳಲ್ಲಿ ಕುಳ್ಳಿರುತ್ತಾರೆ ಯಾ ನಿಂತಿರುತ್ತಾರೆ. ಇವರಿಗೆ 
ಗಡ್ಡವಿದೆ. ಇವರು ಜಟಾಮಕುಟಧಾರಿಗಳು, ಉಪವೀತಿಗಳು, ತ್ರಿಪು೦ಡ್ರಭಸ್ಮಫಣಾಪಟ್ಟರು, 
ಕೋಲೂರಿಕೊಂಡು ನಡೆದಾಡುವವರು, ಛತ್ರ ರಕ್ಷಿತರು ಅಥವಾ ಅವರು ತಮ್ಮ ಬಲಗೈಯನ್ನು 
ಜ್ಞಾನಮುದ್ರೆಯಲ್ಲಿಟ್ಟುಕೊ೦ಡವರು ಮತ್ತು ಎಡಗೈಗಳನ್ನು ಎಡಮೊಣಕಾಲಿನವರೆಗೆ 
ಇಳಿಬಿಟ್ಟುಕೂಂಡವರು; ಈ ಮೊಣಕಾಲುಗಳು ಬಾಗಿರುತ್ತವೆ. ಕಟಸೂತ್ರಗಳು 
(ಉಡಿದಾರಗಳು) ಅವರ ಕೆಳನಾರುಮಡಿಯನ್ನು ಬಿಗಿದಿಡುತ್ತವೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೭೫ * 


೧೦. ಗಂಧರ್ವರು: 
ಆಗಮಗಳಲ್ಲಿ ಗಂಧರ್ವರ ವರ್ಣನೆ ಇಲ್ಲ. 


೧೧. ಮರುತ್ತುಗಳು: 
ಮರುತ್ತುಗಳ ಹೆಗಲ ಮೇಲೆ ಭರ್ಜ್ಚಿಗಳಿರುತ್ತವೆ. ಅವರು ಗೆಜ್ಜೆ ಕಟ್ಟಿಕೊಂಡ 


ಪಾದಸಂ೦ಂಧಿಗಳನ್ನುಳ್ಳವರು; ಬಂಗಾರದ ಆಭರಣಗಳನ್ನೂ ಮುಂಚಾಚಿದ 


ಯೋಧತಶಿರಸ್ತಾಣಗಳನ್ನೂ ಧರಿಸಿ ಹೊಳೆಹೊಳೆಯುವ ತೇರುಗಳನ್ನೇ ರಿ ಕೈಯಲ್ಲಿ ಸೂಡಿಗಳನ್ನು 
ಹಿಡಿದಿರುತ್ತಾಕೆ ಚಥರು. ಮಧ್ಯ ಪೀಠಸ್ಥರು, ದ್ವಿಭುಜರು ಚ ಬೇಕಾದಷ್ಟು ಭೂ 
ಸುಂದರ ತಲೆಗೂದಲನ್ನು ಕೃವರು. 


ಲಿಪಿ; ಸಿದ್ಧರು: 
ಸಿದ್ಧರು ಕಲ್ಬಾಂತಾಯುಷ್ಯವುಳ್ಳ, ಅಲೌಕಿಕ ಅಷ್ಟಸಿ ದ್ಧಿಸ ಸಂಪನ್ನರಾದ, ಸೂರ್ಯನ 
ಸುವರ್ಲೊಕದಲ್ಲಿ ಸಪ್ತ್ಪರ್ಷಿಗಳ ದಕ್ಷಿಣ ದಿಕ್ಕಿನಲ್ಲಿರುತ್ತಾರೆ. 
೧೩. ವಿದ್ಯಾಧರರು ಅಪ್‌ಸರಸ್ಸುಗಳಿಗೆ ಗಂಧರ್ವರಂತೆಯೇ ಸಂಬಂಧಿಸಿದವರು. 
೧೪. ಕಿನ್ನರರು 
೧೫. ಕಿ೦ಂಪುರುಷರು ದೇವತೆಗಳ ಸೇವಕರು 
೧೬. ತುರಂಗವದನರು 


೧೭. ಮಯುಗಳು 


ಕ್ಷೇತ್ರಪಾಲ 


ಕ್ಷೇತ್ರಪಾಲನು ನಿರ್ವಾಣವಿಗ್ರಹದಿಂದ ಸಂಕೇತಿತನು; ಎ೦ದರೆ ರುದ್ರನ ಒಂದು 
ಅವತಾರದಂತೆ ದಿಗ೦ಬರನು, ದ್ವಾಪರದ ಬೌದ್ಧನಂತೆ ನಗ್ನನು, ಗೋಮಟೇಶ್ವರನಂತೆ 
ನಿರ್ವಸ್ತನು. ಅವನು ತ್ರ್ಯಕ್ಷನು. ೨, ೪, ೬ ಅಥವಾ ೮ ಬಾಹುಗಳನ್ನುಳ್ಳವನು. ಅವನ 
ವಿಗ್ರಹ "ತ್ರಿವಿಧ: ಸಾತ್ವಿಕ, ರಾಜಸ, ತಾಮಸ ಎಂದು. 


ಸಾತ್ವಿಕ: ತ್ರಿಶೂಲ, ಕಪಾಲ ಅಥವಾ ಖಡ್ಗ, ಘಂಟೆಗಳನ್ನು ಮುಂದಿನೆರಡು ಕೈಗಳಲ್ಲಿ 
ಹಿಡಿದುದಲ್ಲದೆ, ಬಲ-ಎಡಗೈಗಳ ಮುದ್ರೆಗಳು ವರದ ಮತ್ತು ಅಭಯ. 


ರಾಜಸ: ಬಲಗೈಗಳಲ್ಲಿ ತ್ರಿಶೂಲ, ಖಡ್ಗ ಮತ್ತು ಘಂಟೆಗಳು. 


ತಾಮಸ: ಅಧಿಕ ಬಾಹುಮಂತ; ಬಲಗೈಯಲ್ಲಿ ಬಿಲ್ಲು ಮತ್ತು ಎಡಗೈಯಲ್ಲಿ 
ಅ೦ಬು. 


* ೯೭೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನೆಟ್ಟಗೆ ನಿಂತ ಕೂದಲು (ತಲೆತು೦ಬ, ಮೈತು೦ಬ): ಸಮಭ೦ಗ ಶರೀರ (ನೆಟ್ಟನೆ); 
ಪದ್ಮಪೀಠಸ್ಥ, ಸರ್ಪಾಭರಣ ಮತ್ತು ನಗ್ನತೆ ಎಂಬೀ ಲಕ್ಷಣಗಳು ಮೇಲಿನ ಸಾತ್ವಿಕಾದಿ 
ಕ್ಷೇತ್ರಪಾಲಮೂರ್ತಿಗಳೆಲ್ಲವುಗಳಿಗೂ ಸಾಧಾರಣವಾಗಿವೆ. 


ಅಥವಾ 
ನಾಗಯಜ್ಞ್ಜೋಪವೀತ, ತಲೆಬುರುಡೆಗಳ ಹಾರ, ತಲೆಯ ಮೇಲ್ಭುತ್ತು ಹಾಗೂ 
ದುಂಡಗಿರುವ ಕಣ್ಣುಗಳು; ಬಲಗೈಗಳಲ್ಲಿ ತ್ರಿಶೂಲ, ಖಡ್ಗ ಮತ್ತು ಎಡಗೈಗಳಲ್ಲಿ ಕಪಾಲ, 
ಖೇಟಕ-೬, ಕೈಗಳಿದ್ದರೆ, ಅಧಿಕವಾದ ಬಲಗೈಯಲ್ಲಿ ಡಮರುವನ್ನೂ ಎಡಗೈಯಲ್ಲಿ 
ಖಟ್ವಾಂಗವನ್ನೂ ಕ್ಷೇತ್ರಪಾಲ ವಿಗ್ರಹವು ಹಿಡಿದಿರುತ್ತದೆ. 
ಅಥವಾ 
ಕಪಾಲ, ಶೂಲ, ಘಂಟೆ, ಪಾಶ, ಅಗ್ನಿ, ಟಂಕ, ಖಟ್ವಾಂಗ ಮತ್ತು ಅಭಯ 


ಹಸ್ತಗಳಿಂದ ವಿಗ್ರಹವು ಅಲಂಕೃತವಾಗಿರುತ್ತದೆ ಮತ್ತು ಅಘೋರ ಶಿವಾಚಾರ್ಯದತ್ತವಾದ 
ಶ್ವಾನವು ಅದಕ್ಕೆ ವಾಹನವಾಗಿರಬಹುದು. 


ಕೆ ೇತ್ರಪಾಲನ ಅಪರನಾಮಧೇಯಗಳು: 


ಕ೦ಚುಕ, ಕಾರಿ, ಮುಕ್ತ, ನಿರ್ವಾಣಿ, ಸಿದ್ಧ, ಕಪಾಲಿ, ವಟುಕ ಮತ್ತು ಭೈರವ, 
ಆದುದರಿಂದ ಕ್ಷೇತ್ರಪಾಲ-ರುದ್ರನ ಹತ್ತುಸಾವಿರ ಅ೦ಶಗಳಲ್ಲಿ ಒ೦ದ೦ಶವನ್ನುಳ್ಳ ಭೈರವನು. 
ಈ ಭೈರವನು ವಿಶಿಷ್ಟನಲ್ಲದೆ, ಶಿವಾವತಾರನಲ್ಲ; ಇವನು ಶಿವ (ರುದ ಅವತಾರನೂ 
ಅಲ್ಲ, ಪ್ರಥಮ ದರ್ಜೆಯ ರುದ್ರಸೇವಕನೂ ಅಲ್ಲ. 


ದಾ ಮು 


ರೂಢಿಗತ ವಿಗ್ರಹಗಳು 


ಆರ್ಯ ಯಾ ಹರಿಹರಪುತ್ರ ಯಾ ಶಾಸ್ತ್ರ ಯಾ ಅಯ್ಯನಾರ್‌ (ತಮಿಳು) ಯಾ 
ಅಯ್ಯಪ್ಪ "(ಕನ್ನಡ) ಎಂಬುದು ಮಲೆಯಾಳ "ವಿಶಿಷ್ಟ ಅಯ್ಯನಾರಪ್ಪನ್‌ ಗ್ರಾಮದೇವತೆ, 
ಶೂದ್ರಪಣಜಿತ, ಮೋಹಿನೀರೂಪದಲ್ಲಿ ಹರಿ ಬಂದಾಗ ಅವನನ್ನು ಕೂಡಿದ ಹರನಿಂದ 
ಅಯ್ಯಪ್ಪನ ಜನನ. 

ಶಾಸ್ತಃಶಾತವಾಹನ-ಬುದ್ಧ:ಭೂತ-ಇಷ್ಟರ್ಥಗಳು. ಈ ಅಯ್ಯಪ್ಪನಿಗೆ ೪ ಕೈಗಳು, 
ಮೂರು ಕಣ್ಣುಗಳು, ಪದ್ಮವು ಆಸನ; ಮುಂಗೈಗಳು (ಬಲ-ಎಡ) ಅಭಯ-ವರದ 
ಹಸ್ತಗಳು. ಹಿ೦ಗೈಗಳು ಖಡ್ಗ-ಖೇಟಕಥಾರಿಗಳು. 

ಅಥವಾ 


ಇಗ್ಗೈಗಳು, ಇಕ್ಕಣ್ಣುಗಳು, ಯಜ್ಞೋಪವೀತ, ಬಾಹು-ಚರಣಗಳು ಮಡಿಸಿ- 
ಕೊಂಡಿರುವುದು; ವಕ್ರವೇತ್ರಾಯುಧ; ಬಲಗೈಯಲ್ಲಿ-ಎಡಗೈಯಲ್ಲಿ ಹಣ್ಣು ಎಳೆಚಿಗುರುಗಳು; 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೭೭ * 


ತಲೆತು೦ಬ ಕೂದಲು; ನಾಯಿಗಳೊಡನೆ ಶಾಸ್ತ್ರನ ಆಟ; ಇಲ್ಲವಾದರೆ ಕುರಿಗಳು, ಹು೦ಜಗಳು 
ಇವುಗಳೊಡನೆ ಕೊಂಡಾಟ; ಶಾಸ್ತ್ರನ ಹೆ೦ಡಿರಿಬ್ಬರು ಎಡಬಲಗಳಲ್ಲಿ ಕುಳಿತಿರುವರು. 
ಶಾಸ್ತ್ರನೆಡಕ್ಕೆ ದುರ್ಮುಖನಾದ ದಮನಕನಿರುತ್ತಾನೆ. ಅಥವಾ ಬೌದ್ಧಶಾಸ್ತನು ಪೀಠಸ್ಥ, 
ವಜ್ರದಂ೦ಡ, ಬಲಗೈಯಲ್ಲಿ ಅರ್ಥಾತ್‌ ವಕನೇತ್ರ; ತಲೆಗೂದಲು ಬಿಚ್ಚಿಹರಡಿಕೊಂಡಿರುತ್ತದೆ. 
ಆನೆಯು ಎದುರಿರುತ್ತದೆ. ಅದು ಧ್ವಜವೂ ಹೌದು, ವಾಹನವೂ ಹೌದು. ಅವನ 
ಪಕ್ಕದಲ್ಹೊಬ್ಬ ಅಪ್ಪರೆ. ಬಸವನೂ ಅವನಿಗೆ ವಾಹನವಾಗುವುದುಂಟು. ನಾಲ್ಕು ಕೈಗಳಿರಬಹುದು. 
ಹುಂಜವು ಅವನ ಧ್ವಜದ ತುದಿಮಣಿಯೆನ್ನಿಸಬಹುದು. 

ಯೋಗಿಶಾಸ್ತ್ರ ಬ್ರಹ್ಮಚಾರಿಶಾಸ್ತ್ರ ಅಥವಾ ಶಾಸ್ತ್ರವಿಗ್ರಹಗಳು ಅನುಕ್ರಮವಾಗಿ ಯೋಗಾಸನ, 
ವೀರಾಸನ ಅಥವಾ ಸುಖಾಸನದಲ್ಲಿ ಇರಬಹುದು. 


ಗ್ರಾಮದೇವತೆಗಳು 


ಮಾರಿ, ಜಟ್ಟಿಗ, ಕರಿಬ೦ಟ, ಭೂತಪ್ಪ ಮುಂತಾದ ವಿಗ್ರಹಗಳು ಗ್ರಾಮ ಕಾಯುವ, 
ಗ್ರಾಮದ ಹೊರವಲಯದಲ್ಲಿರುವ ದೇವತೆಗಳು. ಜಟ್ಟಿಗ (ಜಟಿ೦ಗ) ಯಜಮಾನ ದೇವತೆ. 
ಕಲ್ಲುಕುಟ್ಟಿಗ, ಬಬ್ಬರ್ಯ, ಹುಲಿರಾಯ, ಹಾಯುಗುಳಿ, ಚೌಡಿ, ಕೊಲೆ, ಕುಂತಿ, ಬ್ರಹ್ಮರಾಕ್ಷಸ 
ಮುಂತಾದವು ಕೊರಡು ಹಿಡಿದಿರುವ ಜಟ್ಟಿಗ (ಚಟ್ಟಯ್ಯ) ದೇವನ ಸೇವಕರು. ಇವೆಲ್ಲಾ 
ದಾರುಶಿಲ್ಪಗಳಾಗಿರುವುದೇ ಹೆಜ್ಜು. ಕೋಳಿ, ಕುರಿ, ಕೋಣ ಮುಂತಾದವುಗಳಿವುಗಳಿಗೆ 
ಬಲಿಗಳು. 


ಶಕ್ತಿದೇವತೆಗಳು 
ಇಂದ್ರಾಣಿ, ವೈಷ್ಣವಿ, ಬ್ರಹ್ಮಾಣಿ, ಶಾ೦ತೆ ಅಥವಾ ಕೌಮಾರಿ, ನಾರಸಿಂಹಿ, ವಾರಾಹಿ, 
ಮಾಹೇಶ್ವರಿ ಅಥವಾ ಚಾಮುಂಡೆ, ಚ೦ಡಿಕೆಎಲ. 
ಅಥವಾ 
ವೈಷ್ಣವಿ, ಬ್ರಹ್ಮಾಣಿ, ರೌದ್ರಿ, ಮಾಹೇಶ್ವರಿ, ನಾರಸಿಂಹಿ, ವಾರಾಹಿ, ಇ೦ದ್ರಾಣಿ, ಕಾರ್ತಿಕಿ, 
ಧಾರ್ನೆ೯. 


ಗ 


(8 





1 


ಪ್ಪಣಿ: ಎಲ್ಲವ್ಹನನ್ನು ರೇಣುಕೆ ಎ೦ಬುದು ಮೂಢನಂಬಿಗೆ. ರೇಣುಕೆ ಜಮದಗ್ನಿಪತ್ನಿ, ಪರಶುಧರನ ತಾಯಿ. 
ಅವಳ ದೇವೀತ್ವವು ಪಾರ್ವತೀತ್ವಸದೃಶವಾದುದು. ಅವಳು ಗ್ರಾಮದೇವತೆಯಂತಾದುದು ಎಲ್ಲವ್ವನನ್ನು 
ಅವಳ ಪರ್ಯಾಯವೆಂದು ಪೂಜಿಸಲಾರಂಭಿಸಿದಾಗ. ದೇವದಾಸ್ಯಾದಿ ವ್ಯವಹಾರಕ್ಕೆ ಎಲ್ಲವ್ವ ಮೂಲ. 
ಬತ್ತಲೆಯುಡುಗೆಯ, ಸೊಪ್ಪಿನುಡುಗೆಯ ಹರಕೆಗೆ ಚಂದ್ರಗುತ್ತಿಯ ರೇಣುಕೆ ಬೆಡುತ್ತಾ “ಬತ್ತಲಾಗಿ 
ಶಿಶಾಗುಹಾಂತರ್ಗತೆಯಾದುದು ಕಾರಣ. ಪಿತ್ರಾಜ್ಞೆಯಂತೆ ವಿಷ್ಣುವಿನ ಅವತಾರಿ ವೈರತರಾಮ 
ರೇಣುಕಾಮಾತೆಯನ್ನು ತಲೆಗಡಿಯಲು ಬೆನ್ನು ಹತ್ತಿದಾಗ ಅವಳು ಬತ್ತಲೆಯಾಗಿ ಕಲ್ಲುಹೆ ಹೊಕ್ಕಳು. 
ಅವಳಿಗಿಂದು ನಡೆಯುತ್ತಿರುವುದು ಪೃಷ್ಠ (ಕುಂಡ? ಪೂಜೆ. ಇದು ಪೆರಾಣಪ್ರಸಿ ಸಿದ್ಧ. 


* ೯೭೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಅಥವಾ 
ನಿಂದ್ಯವಾದ ಶಾಕ್ತಪೂಜಿತ ನಗ್ನಮೂರ್ತಿಗಳು ಯೋನಿಸ್ವರೂಪದವುಗಳು 
ವಾಮಾಚಾರಾನುಸಾರವಾಗಿ. 
ಈ ಶಕ್ತಿಗಳ ಆಯುಧಗಳು ಚಾವಟಿ, ಭರ್ಚಿ, ಈಟಿ, ಶಕ್ತಿ ಬಾಣ, ಕತ್ತಿ, ಧ್ವಜದಂಡ- 
ಇವುಗಳು. 
ಶಕ್ತ್ಯಾಯುಧವೆಂದರೆ ಚತುಷ್ಠೋನ ಆಕೃತಿಯ ಅಥವಾ ಅ೦ಡಾಕೃತಿಯ ಲೋಹಕೃತ 
ಹಾಗೂ ತುದಿಯಲ್ಲಿ ಕಬ್ಬಿಣದ ನೇಗಿಲತ್ತಿಯಂತಿರುವ ಹಾಗೂ ಮರದ ಹಡಿಕೆಯುಳ್ಳ 
ಆಯುಧ. 
ಪರಾಶರನ ತಂದೆ ಅಥವಾ ವಸಿಷ್ಠನ ಜ್ಯೇಷ್ಠಸುತನು ಶಕ್ತಿನಾಮಕನು. 
ಶಾಕ್ತತಾಂತ್ರಿಕರು ದುರ್ಗಾ (ಶಕ್ಕ್ತಿಯ)ರಾಧಕರು; ಅವರ ದಕ್ಷಿಣಾಚಾರವು ಗ್ರಾಹ್ಯ 
ಮತ್ತು ವಾಮಾಚಾರವು ತ್ಯಾಜ್ಯ ವು. 
ದೇವತೆಯ ಕ್ರಿಯಾಶಕ್ತಿಯೇ ಶಕ್ತಿಯು. ಶಕ್ತಿಯನ್ನು ಮೂರ್ತಿಕರಿಸಿದವರು ಆ 
ದೇವತೆಯನ್ನು ಮೂರೆಂದರು, ಎಂಟೆಂದರು, ಕೆಲವೊಮ್ಮೆ ಒಂಭತ್ತೆಂದರು. ಇನ್ನೂ 
ಕೆಲವರು ಶಕ್ತಿದೇವತೆಗಳು ೫೦ ಎಂದರು- ಎಷ್ಟುವಿಗೈವತ್ತು. ಶಿವನಿಗೈವತ್ತು-೧೦೦. 
ಕೊನೆಗೆ ಎಷ್ಟು ದೇವತೆಗಳಿದ್ದಾರೋ ಅವರೆಲ್ಲರಿಗೂ ಒಬ್ಬಳಿಗಿ೦ತ ಹೆಚ್ಚು ಶಕ್ತಿಪತ್ನಿಯರಾದರು. 
ಆದುದರಿಂದ ಪುಂದೇವತೆಗಳಿಗಿಂತ ಸ್ತೀದೇವತೆಗಳ ಸಂಖ್ಯೆ ಹೆಚ್ಚಾಯಿತು. ಪ್ರತಿಯೊಂದು 
ಪುಂದೇವತೆಯೂ “ಏಕೋ*ಹ೦ ಬಹುಪತ್ನಿ ಕಃ” ಚಾ 
“ಭೇದಾಃ ಸಹಸ್ರಂ ತವ ದೇವಿ ಸಂತು 
ತ್ವಂ ಮೂಲಶಕ್ತಿರ್ಮಮ ಮಾತರೇಕಾ। 
ಸ್ಕೋತ್ರಾಣೆ ತೇ ಬುದ್ಧಿಮತಾಂ ವಿಭೂತಿ- 
ದ್ವಾರಾ ಬಹುನೀವ ವಿಭಾಂತಿ ಲೋಕೇ॥? 
“ಪ್ರಚಂಡ ಚಂಡೀತ್ರೀಶತೀ' ಪುಟ - ೨೦ 
ನವರಾತ್ರಿಯ ನವದುರ್ಗೆಯರು: ಕುಮಾರಿಕೆ, ತ್ರಿಮೂರ್ತಿ, ಕಲ್ಯಾಣಿ, ರೋಹಿಣಿ, 
ಕಾಲಿ, ಚಂಡಿಕೆ, ಶಾ೦ಭವಿ, ದುರ್ಗೆ ಮತ್ತು ಭದ್ರೆ. ಬಗಲಾಮುಖಿ, ಛಿನ್ನಮಸ್ಥೆ ಮುಂತಾಗಿ 
ನವಪರ್ಯಾಯಗಳು ವ೦ಗೀಯ, ಶಾಕ್ತತಂತ್ರೀಯ.. ವಾಸಿಷ್ಠಗಣಪತಿಮುನಿಗಳು ಛಿನ್ನಮಸ್ತೆಗೆ 
ಮೂಲಾಧಾರದಿಂದೆದ್ದ ಕು೦ಡಲಿನಿ ಸಹಸ್ರಾರಚಕ್ರಕ್ಕೇರಿದಾಗ ಜೀವಾತ್ಮನು ಪರಮಾತ್ಮೈಕ್ಯವನ್ನು 
ಪಡೆಯುವ ಶಕ್ತಿ ಎ೦ದು ಪ್ರಾಧಾನ್ಯವನ್ನು ಕೊಟ್ಟಿದ್ದಾರೆ ಎಂಬುದಿಲ್ಲಿ ಗಮನಾರ್ಹವಾದುದು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯ರ್ಷ * 


ಪೀಠಪ್ರಕಾರಗಳು 


ಪೀಠಗಳು* ಹಪಿ೦ಡಿಕೆಗಳು. ಅವುಗಳ ಪ್ರಕಾರಗಳು: (೧) ಸಮಚತುಷ್ಕೋಣ, 
(೨) ವಿಷಮಚತುಷ್ಕೋಣ; (೩) ಸಮಷಟ್‌ಕೋಣ; (೪) ವಿಷಮ ಷಟ್ಕೋಣ; 
(೫) ಅಷ್ಟಕೋಣ; (೬) ದೀರ್ಫಾಷ್ಟಕೋಣ, (ಪಿ) ಸಮದ್ವಾದಶಕೋಣ; 
(೮) ವಿಷಮದ್ವಾದಶಕೋಣ; (೯) ಸಮಷೋಡಶಕೋಣ; (೧೪) ವಿಷಮಷೋಡಶಕೋಣ; 
(೧೧) ಸಾವರಾನ್ಯ ವಿಷವಮುಕೋಣ, (೧೨) ಸಮವತರ್ನಲಕೋಣ; 
(೧೩) ವಿಷಮವರ್ತುಲಕೋಣ; (೧೪) ತ್ರಿಕೋಣ; (೧೫) ಅರ್ಥಚಂ೦ದ್ರ; 
(೧೬) ವಿಶಿಷ್ಟ ಅರ್ಧಚಂದ್ರ. ವಏಿಷಮವೆಂಬುದರಿಂದ ದೀರ್ಫವೃತ್ತಾಕಾರ ಯಾ ಅಂಡಾಕಾರ; 
ಚತುಷ್ಯೋನಾದಿ ಚತುರ್ಭುಜಗಳಾದರೆ ಎರಡೆರಡು (ಎದುರುಬದುರು) ಭುಜಗಳು 
ಸಮಾಂತರ ರೇಖೆಯುಳ್ಳವುಗಳಾಗಿರುತ್ತವೆ. ವಿಶಿಷ್ಟವು ಕಚ್ಚುಕಚ್ಚಾದ ಅರ್ಧಚಂದ್ರನ-ಅರ್ಧ 
ಪರಿಧಿಯುಳ್ಳದ್ದು-ಅದರ ಮೇಲಿನ (ಒಂದು ಬದಿಯ)ರೇಖೆ ಸರಳ. 

ಪೀಠಗಳು "ಯೋನಿ'ಗಳಲ್ಲ, ಆಕರಗಳು; ಲಿಂಗ'ಗಳೆಲ್ಲ ಶಿಶ್ನಚಿಹ್ನೆಗಳಲ್ಲ. ಲಿಂಗವು 
ನಿರಾಕಾರ ಪರಬ್ರಹ್ಮ ಸಂಕೇತ. ಹಾಗೇ ಸಾಲಗ್ರಾಮವೂ ಅದು ವೃಷಣ ಚಿಹ್ನವಲ್ಲ. 

ಒಂದನೆಯದಾದ ಚತುರ್ಭುಜಾಕಾರದ ಪೀಠದ ಪ್ರಕಾರಗಳು ೯; ಅವುಗಳಲ್ಲಿ 
ಉತ್ತಮೋತ್ತಮವೆಂಬುದರ ಉದ್ದಳತೆಯು ಲಿಂಗದ ಉದ್ದದ ೩/ಅರಷ್ಟಿರುತ್ತದೆ; ಅಧಮಾಧಮ 
ಎಂಬುದು ಲಿಂಗದ ಉದ್ದಳತೆಯ ಅರ್ಥಷ್ಟಿರುತ್ತದೆ. 

ಮಾನಸಾರ ಶಿಲ್ಪಶಾಸ್ತಾನುಸಾರವಾಗಿ- 

೧. ನಾಗರಪೀಠ (ಚತುರ್ಭುಜವುಳ್ಳದ್ದು) 

೨. ದ್ರಾವಿಡಪೀಠ (ಅಷ್ಟಭುಜವುಳ್ಳದ್ದು) 

೩. ವೇಸರಪೀಠ (ವೃತ್ತಾಕಾರವುಳ್ಳದ್ದು) 

೪. ಧಾರಾಪೀಠ (ವೈಶ್ವತ್ರಿಕ) 

ಪೀಠದ ಒಂದು ಮಗ್ಗುಲಿನ ಉದ್ದವು ಲಿಂಗದ (ಪೀಠದ ಮೇಲೆ ಇರಿಸಿದ ಮೂರ್ತಿಯ) 
ವ್ಯಾಸದ ಮೂರು ಪಟ್ಟನಷ್ಟಿರುತ್ತದೆ ಅಥವಾ ಲಿ೦ಂಗದ ಪೂಜಾ ಭಾಗಕ್ಕೆ ಇಲ್ಲವೆ ಅದರ 
ಎಷ್ಟುಭಾಗಕ್ಕೆ ಸರಿಸಮವಾಗಿರುತ್ತದೆ. ಪೀಠದ ಉದ್ದಗಲವು ಲಿಂಗದ ವಿಷ್ಣುಭಾಗದ 
ಪರಿಧಿಯವರೆಗೆ ಬರಬಹುದು. ಹಾಗೇ ಪೀಠದ ಎತ್ತರವು ವಿಷ್ಣುಭಾಗದ ಮೇಲ್ತುದಿಯ 
ತನಕ ಬರಬಹುದು; ಅಥವಾ ಅದು ಇಡಿ ಪೂಜಾಭಾಗವನ್ನು ಅಳವಡಿಸಿಕೊಳ್ಳಬಹುದು- 
ವಿಷ್ಣುಭಾಗದ ಅರ್ಧಕ್ಕೆ ಯಾ ಕಾಲುಭಾಗಕ್ಕೆ ಸರಿದೊರೆಯಾಗಬಹುದು. 





ಶೇ ಪೀಠ ಎಇಆಸನ ಅಥವಾ (ಯೋನ್ಯಾದಿ ಪದಸೂಚಕ) ಮೂರ್ತಿ ಯಾ ಲಿಂಗವು ನೆಟ್ಟಿರುವ ನಿಂತಿರುವ, 
ಕುಳಿತಿರುವ ಯಾ ಮಲಗಿರುವ ಮಣೆ, ವಿಶ್ರಾಮಪದ. 


* ೯೮೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪೀಠವು ಒ೦ಂದರ ಮೇಲೊಂದರಂತೆ ಇಟ್ಟ ಒಂದು, ಎರಡು ಅಥವಾ ಮೂರು 
ಕಲ್ಲುಹಲಗೆಗಳಿಂದ ರಚಿತವಾಗಿರಬಹುದು. ಪೀಠಗಳನ್ನು ವಿವಿಧ ಕುಸುರುಗೆಲಸಗಳಿಂದ 
ಅಲಂಕರಿಸಿರಬಹುದು. ಈ ಸೂಕ್ಷ್ಮ ಅಲಂಕಾರಿಕ ವಕ್ರರೇಖೆಗಳನ್ನು ಸ್ತರಗಳ ಮೇಲೆ 
ಸ್ತರಗಳಂತೆ ನಿರ್ಮಿಸಲಾಗುತ್ತದೆ. ವಿವಿಧ ರಚನಾವಿಧಾನಾನುಸಾರ ಇವುಗಳ ಆಕೃತಿ 
ಮತ್ತು ಸಂಖ್ಯೆಗಳಿಗನುಗುಣವಾಗಿ ಅವುಗಳಿಗೆ ಹೆಸರಿಡಲಾಗಿದೆ: ಉದಾ-ಭದ್ರಪೀಠ, 
ಮಹಾ೦ಬುಜಪೀಠ, ಶ್ರೀಕರ ಪೀಠ, ವಿಕರಪೀಠ ಮಹಾವಜ್ರಪೀಠ, ಸೌಮ್ಯಕಪೀಠ, ಚ೦ದ್ರಪೀಠ 
ಮತ್ತು ವಜ್ರಪೀಠ. ರಚನಾವಿಧಾನದ ವಿವಿಧ ಸಾಮಗ್ರಿಗಳಾವುದೆ೦ದರೆ-ಉಪಾನ, ಜಗತಿ, 
ಕುಮುದ, ಪದ್ಮ ಕಂಪ, ಕ೦ಠ, ಪಟ್ಟಕೆ, ನಿಮ್ನ ಮತ್ತು ಘೃತವಾರಿ. ಪೂಜಕನಿಗೆದುರಾದಂತೆ 
ಪೀಠದ ನಾಲೆಯು (ತೀರ್ಥವಾಹಿಯು) ಲಿಂಗದ ಎಡಕ್ಕೆ ಇರುತ್ತದೆ. ಈ ಜಲವಾಹಕದ 
ಉದ್ದಳತೆಯೂ ಅಡ್ಡಳತೆಯೂ ಪೀಠದ ಮೂಲಭಾಗವು ಪೀಠದ ಬದಿಯ ಉದ್ದಳತೆಯ 
೧% ಯಾ ೧/೪ರಷ್ಟಿರಬೇಕು ಮತ್ತು ತುದಿಯಲ್ಲಿ ಅದರ ಅಗಲವು ಮೂಲಭಾಗದ 
ಅಗಲದ ೩/೪ರಷ್ಟಿರಬೇಕು. ನಾಲೆಯ ಬದಿನೋಟವು ಆನೆಯ ತುಟಿಯಂತಿರಬೇಕು. 


ಆಸನಗಳು 
(೧) ಅನಂತಾಸನತ್ರಿಕೋಣಾಕೃತಿಯುಳ್ಳದ್ದು. 
(೨) ಸಿ೦ಹಾಸನ-ಸಮ ಚತುರ್ಭುಜಾಕಾರದ ಆಸನ. 
(೩) ವಿಮಲಾಸನ-ಷಟ್ಕೋಣ ಅಥವಾ ಷಡ್‌ಭುಜ. 
(೪) ಯೋಗಾಸನ-ಅಷ್ಟಕೋಣ ಅಥವಾ ಅಷ್ಟಭುಜ. 
(೫) ಪದ್ಮಾಸನ-ವೃತ್ತಾಕಾರದ ಯಾ ದೀರ್ಫ್ಥ ವೃತ್ತಾಕಾರದ ಆಸನ (ಚ೦ದ್ರಜ್ಞಾನ) 
(೬) ಭದ್ರಪೀಠ-ವೃತ್ತಾಕಾರದ ಯಾ ಸಮಚತುರ್ಭುಜಾಕಾರದ ಆಸನ. 
(೭) ಕೂರ್ಮಾಸನ-ಅಂಡಾಕೃತಿಯುಳ್ಳದ್ದು ಯಾ ದೀರ್ಫ ವೃತ್ತಾಕಾರ ಉಳ್ಳದ್ದು. 
(೮) ನವಸಿಂಹಾಸನ-ಚತುಷ್ಟಾದಾಸನ; ವೃತ್ತಾಕೃತಿಂತುನ್ನು ಅಥವಾ 


ಖು 


ಸಮಚತುರ್ಭುಜಾಕೃತಿಯನ್ನು ಉಳ್ಳದ್ದು. 


(ಶಿವ) ರುದ್ರಲಿಂಗ ಪ್ರಕಾರಗಳು 


ಏಕಾದಶರುದ್ರರು: 
ಅಂ೦ಶುಮದ್‌ಭೇದಾಗಮದಂತೆ ವಿಶ್ವಕರ್ಮಶಿಲ್ಪದಂತೆ ರೂಪಮಂಡನದಂತೆ 
೧. ಮಹಾದೇವ ಅಜ ತತ್‌ಪುರುಷ 


೨. ಶಿವ ಏಕಾಪಾದ ಅಘೋರ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೮೧ * 


೩. ಶಂಕರ ಅಹಿರ್ಬುಧ್ಮ್ಯ ಈಶಾನ 

೪. ನೀಲಲೋಹಿತ ವಿರೂಪಾಕ್ಷ ವಾಮದೇವ 

೫. ಈಶಾನ ರೇವತ ಸದ್ಯೋಜಾತ 

೬. ವಿಜಯ ಹರ ಮೃತ್ಯುಂಜಯ 

೭. ಭೀಮ ಬಹುರೂಪ ಕಿರಣಾಕ್ಷ 

೮. ದೇವದೇವ ತ್ರ್ಯ೦ಬಕ ಶ್ರೀಕಂಠ 

೯. ಭವೋದ್ಧವ ಸುರೇಶ್ವರ ಅಹಿರ್ಬುಧ್ಮ್ಯ 

೧೦. ರುದ್ರ ಜಯಂತ ವಿರೂಪಾಕ್ಷ 

೧೧. ಕಪಾಲೀಶ ಅಪರಾಜಿತ ಬಹುರೂಪ ಯಾ ತ್ರ್ಯ೦ಬಕ 


ಎಲ್ಲ ಲಿ೦ಗಗಳೂ 'ಸಿಲಿಂಡ್ರಿಕಲ್‌' ಆಗಿರುತ್ತವೆ 

ನಾಗರಲಿಂಗವು ಮಯಮತದ ಪ್ರಕಾರ ಲಿಂಗದ ಇಡಿ ಉದ್ದದ ಅದೇ ದೇವಾಲಯ 
(ಗರ್ಭಗೃಹ)ದ ಒಬ್ಬದಿಯನ್ನು ಅನುಸರಿಸಿದ್ದರಿಂದ ಅದರ- ೧೬ ಸಮ 
ವಿಭಾಗವುಳ್ಳದ್ದಾಗಿರುತ್ತದೆ. ಅದರ ೩ ಯಾ ೪ ಯಾ ೫ ಸಮವಿಭಾಗಗಳಷ್ಟಿರುತ್ತದೆ. 
ಜಯದ ಲಿಂಗವು ಪಂಚಸಮವಿಭಾಗದಷ್ಟಿದೆ; ಪೌಷ್ಟಿಕ ಲಿಂಗವು ೪ ಸಮವಿಭಾಗದಷ್ಟಿರುತ್ತದೆ; 
ಸಾರ್ವಕಾಮಿಕಲಿಂಗವು ೩ ಸಮ ವಿಭಾಗದಷ್ಟಿರುತ್ತದೆ. 


ದ್ರಾವಿಡ ಲಿಂಗವು ಹೀಗಿದೆ: 


ಲಿಂಗದ ಇಡಿ ಅಳತೆಯನ್ನು ೨೧ ಭಾಗಗಳನ್ನಾಗಿ ವಿಭಜಿಸಬೇಕು. ಇಂಥ ೬ 
ವಿಭಾಗಸಮಾನವಾದದ್ದು ಜಯದ ಲಿಂಗವು; ಇಂಥ ೫ ವಿಭಾಗ ಸಮಾನವಾದದ್ದು 
ಪೌಷ್ಟಿಕಲಿ೦ಂಗವು; ಈ ಬಗೆಯ ೪ ವಿಭಾಗ ಸಮವಾದದ್ದು ಸಾರ್ವಕಾಮಿಕ. 


ವೇಸರಲಿಂಗವು ಈ ಪ್ರಕಾರವಾಗಿದೆ. ಇಡಿಲಿ೦ಂಗವನ್ನು ೨೪ ಭಾಗಗಳನ್ನಾಗಿ ಮಾಡಬೇಕು. 
ಮತ್ತು ಆ ಭಾಗಗಳಲ್ಲಿ ೮ ಭಾಗಗಳಷ್ಟಿರುವುದು ಜಯದವು; ೭ ಭಾಗಗಳಷ್ಟಿರುವುದು 
ಪೌಷ್ಟಿಕವು ಹಾಗೂ ೬ ಭಾಗಗಳಷ್ಟಿರುವುದು ಸಾರ್ವಕಾಮಿಕವು. 


ಲಿಂಗವರ್ಗಗಳು: 


ಲಿಂಗವು ಮೂರ್ತಿವಿದ್ಯೆಯ ಮೂಲ. ಅದರ ವರ್ಗಗಳು ಅನೇಕ. ಅದರ 
ಮಹಾವಿಭಾಗಗಳೆರಡು; ಚಲ ಯಾ ಜಂಗಮ ಲಿಂಗ ಮತ್ತು ಸ್ಥಾವರ ಯಾ ಅಚಲಲಿಂಗ. 
ಚಲಲಿಂಗವು ಮೃಣ್ಮಯ, ಲೋಹಜ, ರತ್ನಜ, ದಾರುಜ, ಶೈಲಜ ಮತ್ತು ಕ್ಷಣಿಕ ಎಂದು 
ಷಡ್ವಿಧವಾಗಿದೆ. ಮೃಣ್ಮಯದಲ್ಲಿ ಪಕ್ವ, ಅಪಕ್ವ ಎಂದು ದ್ವಿವಿಧ. ಲೋಹಜದಲ್ಲಿ ಹೇಮಜ, 
ರೌಪ್ಯಜ, ತಾಮ್ರಜ, ಕಾ೦ಸ್ಕಜ, ಲೋಹಜ, ಸೀಸಜ, ಹಿತ್ತಾಳಿಜ ಮತ್ತು ತವರಜ ಎಂದು 


* ೯೮೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಎ೦ಟು ವಿಧ. (0016, 5111107 0೦॥[೦[ 011 130181, 1101), 1086, 18/15 0೩181731701105 
269107 800 00088). ರೀತಿ; ಅರಕೂಟ- ಹಿತ್ತಾಳಿ, ಲೋಹಕಾಲಾಯಸ, ತವರ-ತ್ರಪು; 
ಸೀಸ, ರಂಗ, ವಂಗ, ಲೋಹ-ಯಾವುದಾದರೂ ಲೋಹ, ಧಾತು (8850 110/81. 
ರತ್ನಜದಲ್ಲಿ ಮೌಕ್ತಿಕಜ, ಪ್ರವಾಳಜ, ವೈಡೂರ್ಯಜ, ಷಟ್ಕೋನ ಸಿಲಿಕಜ, ಸ್ಪಟಿಕಜ, ಪುಷ್ಕರಾಗಜ, 
ಮರಕತಜ ಮತ್ತು ನೀಲಜ ಎಂದು ಸಪ್ಪವಿಧ. ಪಂಚಲೋಹ-ನವರತ್ನ ಲಿಂಗಗಳು 
ಕಡಿಮೆ. ಸ್ಫಟಿಕ:ಹರಳು-007481. 


ಸ್ಥಾವರ ಯಾ ಅಚಲಲಿಂಗಗಳ ವಿವರ: 


ಸ್ಥಾವರ: ಸ್ವಾಯಂಭುವ (ಉದ್‌ಭವಲಿಂಗ, ಭಾರತದ ೬೮ ಸ್ಥಳಗಳಲ್ಲಿದೆ), ಪೂರ್ವ 
ಯಾ ಪುರಾಣ ದೈವತ ಯಾ ದೈವಿಕ, ಗಾಣಪತ್ಯ, ಆಸುರ, ಸೌರ (ಸೂರ್ಯಜ), ಆರ್ಷ, 
ರಾಕ್ಷಸ; ಮಾನುಷ-ಅತ್ಯಧಿಕ ಸಂಖ್ಯಾತಗಳು ಮನುಷ್ಯಕೃತ ಲಿಂಗಗಳು ಮತ್ತು ಬಾಣ. 
ಮಾನುಷಕೃತಕ ಸ್ಥಾವರಲಿಂಗವು ದಶವಿಧ-ಅದು ಬ್ರಹ್ಮಭಾಗ, ವಿಷ್ಣುಭಾಗ ಮತ್ತು 
ರುದ್ರಭಾಗಗಳಿಂದ ಕೂಡಿರುತ್ತದೆ. ಚತುರ್ಭುಜಭಾಗವು ಬ್ರಹ್ಮಭಾಗವು; ಅಷ್ಟಭುಜಭಾಗವು 
ವಿಷ್ಣು ಭಾಗ; ಮತ್ತು ವೃತ್ತಾಕಾರದ ತುದಿಯು ರುದ್ರಭಾಗವು. ರುದ್ರಭಾಗಕ್ಕೆ ಬ್ರಹ್ಮಸೂತ್ರವಿದೆ 
ಮತ್ತು ಭಿನ್ನ ಭಿನ್ನ ಶಿರೋವರ್ತನಗಳಿವೆ. ಬ್ರಹ್ಮಭಾಗವು ಪೀಠದಲ್ಲಿ ಕ೦ತಿಹೋಗಿರುವುದು 
ಸಹಜವು. ಆದುದರಿಂದ ಪ್ರತಿಯೊಂದು ದೇವಲಯಾಂತರ್ಗತ ಸ್ಥಾವರ ಲಿಂಗವೂ 
ತ್ರಿಮೂರ್ತಿಗಳಿಗೆ ಸಂಕೇತ. ಅದಕ್ಕೆ ಅಪವಾದವಿಲ್ಲದೆ ಜನಿವಾರವಿರುತ್ತದೆ. 


ಸಾರ್ವದೇಶಿಕ ಲಿಂಗಗಳ ಅಳತೆಗಳು 


ಗರ್ಭಗುಡಿಯ (ದೇವಾಲಯದ ಕೇ೦ದ್ರಸ್ಥಲದ, ಮಧ್ಯಶಾಲೆಯ) ಒಬ್ಬದಿಗೆ 
ಸಮವಾಗಿರುವುದು ಸಾರ್ವಜನಿಕ ಲಿಂಗವು. ಉತ್ತಮ-ಮಧ್ಯಮ-ಅಧಮ ಲಿಂಗಗಳಲ್ಲದೆ, 
ಇನ್ನಾರು ಮಾದರಿಯ ಲಿಂಗಗಳಿವೆ: ಗರ್ಭಗುಡಿಯ ಉದ್ದದ ಯಾ ಅಗಲದ ೩/೫, 
೫/೯ ಯಾ ೧/೨ ಅನುಪಾತಗಳ ಅಳತೆಯ ಲಿಂಗಗಳು ಅದರ ಉಪಪ್ರಕಾರಗಳು. ಈ 
ಆರು ಲಿ೦ಂಗಭೇದಗಳೂ ಉತ್ತಮಾಧಮ ಮಧ್ಯಮಗಳೆಂದು ತ್ರಿವಿಧ. 


ನಾಗರ ಮಾದರಿಯ ದೇಗುಲದ ಅಧಮಾಧಮ ಲಿಂಗವು ಆ ಮಾದರಿಯ 
ಚತುರ್ಭುಜ ಗರ್ಭಾಗಾರದಲ್ಲಿ ಒಬ್ಬದಿಯ ೫ರಷ್ಟಿರಬಹುದು. ಉತ್ತಮೋತ್ತಮ ಲಿಂಗವು 
ಗರ್ಭಗುಡಿಯ ಗೋಡೆಯ ಒಬ್ಬದಿಯ ೬ರಷ್ಟು ಎತ್ತರವಾಗಿರಬಹುದು. ಈ ಎರಡು 
ಅತಿಮಿತಿಗಳ ನಡುವೆ ಬಿನ್ನಭಿನ್ನ ಎತ್ತರದ ಸಪ್ತವಿಧ ಲಿಂಗಗಳಿವೆ: (೧) ಅಧಮ- 
ಮಧ್ಯಮ; (೨) ಅಧಮೋತ್ತಮ; (೩) ಮಧ್ಯ ಮಾಧಮ; (೪) ಮಧ್ಯಮೋತ್ತಮ; (೫) 
ಮಧ್ಯಮ-ಮಧ್ಯಮ; (೬) ಉತ್ತಮ-ಮಧ್ಯಮ ಮತ್ತು (೭) ಉತ್ತಮಾಧಮ ಎಂದು. 
ಉತ್ತಮೋತ್ತಮ ಮತ್ತು ಅಧಮಾಧಮ ಲಿಂಗಗಳ ಉದ್ದಳತೆಗಳ ವ್ಯತ್ಯಾಸಗಳ ಏಳನೆಯ 
ಒಂದಂಶದಷ್ಟನ್ನು ಸೇರಿಸಿದರೆ ಈ ನಾಗರ ಲಿಂಗಗಳ ವಿವಿಧ ಬಗೆಗಳ ಅಳತೆ ಗೊತ್ತಾಗುತ್ತದೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೮೩ * 


ದ್ರಾವಿಡ ದೇವಾಲಯಗಳಲ್ಲಿ ಪ್ರತಿಷ್ಠಾಪಿಸಿದ ಉತ್ತಮೋತ್ತಮ ವರ್ಗದ ಲಿಂಗವು 
ದೇವಾಲಯದ ಕೇ೦ದ್ರ ಸ್ಥಳದ ಒಬ್ಬದಿಯ ೧೩/೨೧ರಷ್ಟಾಗುತ್ತದೆ. ಅಧಮಾಧಮ ವರ್ಗದ 
ಲಿಂಗದ ಅಳತೆಯು ಆ ಕೇಂದ್ರದ ಸ್ಥಳದ ಒಬ್ಬದಿಯ ೧೦/೨೧ರಷ್ಟಾಗುತ್ತದೆ ಮತ್ತು 
ವ್ಯತ್ಯಾಸವು ೩/೨೧ ಯಾ ೧/೭. ಈ ವ್ಯತ್ಯಾಸವನ್ನು ಏಳು ಸಮ ಪಾಲಾಗಿ ವಿಭಜಿಸಿದರೆ 
ಮತ್ತು ಎರಡನೆಯದರ ೧.೨ ಇತ್ಯಾದಿಗಳನ್ನು ಸೇರಿಸಿದರೆ ಈ ವರ್ಗದ ಲಿ೦ಗಗಳ ಅಳತೆ 
ಗೊತ್ತಾಗುತ್ತದೆ; ಈ ಅಧಮಾಧಮಲಿಂಗದ ೭ ಬಗೆಯ ಚಿಕ್ಕ ಮಾಧ್ಯಮಿಕ ಪರಿಮಾಣದ 
ಅಳತೆ ತಿಳಿದುಬರುತ್ತದೆ. 


ವೇಸರ ದೇವಾಲಯಗಳ ಗರ್ಭಗೃಹದ ಉತ್ತಮೋತ್ತಮ ಲಿಂಗದ ಉದ್ದವು ೧೬/ 
೨೫ (ಹಿ೦ದಿನಂತೆಯೇ ಸೆಂಟ್ರಲ್‌ ಶ್ರೆ ನಿನ ಬದಿಯ ೧೬/೨೫ನೆಯ ಭಾಗ). ಅಧಮಾಧಮದ 
ಉದ್ದವು ೧೩/೨೫ ಮತ್ತು ಉದ್ದಗಳ ವ್ಯತ್ಕಾಸವು ೭ ಸಮ ಭಾಗ ಮಾಡಿ ಅದಕ್ಕೆ ಈ 
ಚಿಕ್ಕ ಭಾಗಗಳ ಒಂದು, ಎರಡು ಇತ್ಯಾದಿ ಭಾಗಗಳನ್ನು ಸೇರಿಸಿದರೆ ಮಧ್ಯಮ ಮಾಪಿನ 
ಏಳು ಬಗೆಗಳನ್ನು ತಯಾರಿಸಬಹುದು. 


ಲಿಂಗ ಪ್ರಕಾರಗಳು 


ಛತ್ರಾಕಾರ, ತ್ರಪುಷಾಕಾರ, ಕುಕ್ಕುಟಾ೦ಡಾಕಾರ, ಅರ್ಧ ಚಂ೦ದ್ರಾಕಾರ ಮತ್ತು 
ಬುದ್‌ಬುದಸದೃಶ ಎ೦ದು ಐದು ಮಾದರಿಗಳಿವೆ. (1) 076 0173070114 58000. (2) 
00001700£ 1110, (3) ೦೪01೫ (4) ೦೯೦5೦೦0 5118/00 ೩೧6 (5) 000016 50೩06. 


ಬ್ರಹ್ಮಸೂತ್ರಗಳು 


ಲಿ೦ಗವು ತ್ರಿಮೂರ್ತಿಗಳ ಸಂಕೇತ. ಅದರ ತುದಿ ರುದ್ರಭಾಗವು, ಮಧ್ಯವು ವಿಷ್ಣುಭಾಗವು. 
ಬುಡವು ಬ್ರಹ್ಮಭಾಗವು. ರುದ್ರಭಾಗವು ಪೂಜಾಭಾಗ. ಅದರ ಮೇಲ್ಮೈಯ ಮೇಲೆ 
ಎರಡು ಉದ್ದನೆಯ ರೇಖೆಗಳನ್ನು ಕೊರೆಯಲಾಗಿರುತ್ತದೆ. ಇವೇ ಲಕ್ಷಣೋದ್ಧಾರಣ 
ಯಾ ಮಣಿರೇಖೆ ಅಥವಾ ಪಾರ್ಶ್ವಸೂತ್ರ. ಪೂಜಾಭಾಗದ ಉದ್ದವನ್ನು ವಿಭಜಿಸಿ 
ಮೂರು ಸಮಪಾಲು ಮಾಡಿ ಅವುಗಳಲ್ಲಿ ಎರಡನ್ನು ಕೆಳಗಡೆ ಎ೦ಟು ಸಮಪಾಲು 
ಮಾಡಿದರೆ- ಮೇಲೆ ಹೇಳಿದ ಎರಡು ಸಮಾಂತರ ರೇಖೆಗಳಲ್ಲಿ ಒಂದು ಈ ಕೆಳ ಚಿಕ್ಕ 
ವಿಭಾಗವಾಗುತ್ತದೆ. ಈ ಗೆರೆಗಳ ದಪ್ಪ ಮತ್ತು ಆಳಗಳು ಈ ವಿಭಜನೆಯ ೧/ಷ್ಟಿರುತ್ತವೆ. 
ಎರಡು ರೇಖೆಗಳನ್ನು ಉದ್ದದ (ಎತ್ತರದ) ಎರಡು ಸಮಾಂತರ ಗೆರೆಗಳಿ೦ದ ಕೆಳಗಿಳಿಯುತ್ತ 
ಬಂದರೆ ಪೂಜಾಭಾಗದ ಅತಿ ಚಿಕ್ಕ ಎರಡು ವಿಭಾಗಗಳವರೆಗೆ ಬಂದು ನಿಲ್ಲಬೇಕು. 
ಪಾರ್ಶ್ವಸೂತ್ರಗಳನ್ನು ಲಿಂಗದ ಅಡ್ಡವಾದ ಸ್ತರದ ಮೇಲೆ ಗುರುತಿಸಬೇಕು-ಅವು ಹಿಂದುಗಡೆ 
ಕೂಡಿರುತ್ತವೆ. ನಡುವಿನ ಕೇಂದ್ರೀಯ ಸಮಾಂತರ ರೇಖೆಗಳೆರಡೂ ತುದಿಯಲ್ಲಿ ಕೂಡಿರುತ್ತವೆ; 
ಅಲ್ಲಿ ನಾವು ಒಂದು (010) ಡೊಂಕನ್ನು ಕಾಣುತ್ತೇವೆ ಈ ಡೊಂಕು ಲಿಂಗದ 
ಶಿರೋಭಾಗವನ್ನು ಹೋಲುತ್ತದೆ. 


* ೯೮೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮಾನುಷ ಲಿಂಗಗಳು 


೧. ಅಷ್ಟೋತ್ತರ ಶತಲಿಂಗ ೧೦೮ ಚಿಕ್ಕ ಲಿಂಗಗಳು; ಇವು ಪೂಜಾಭಾಗದಲ್ಲಿ 
ಡೊಂಕಾಗಿರುತ್ತವೆ. ಸುರಾಢ್ಯ ಲಿಂಗದ ಪೂಜಾಭಾಗವಿದು. ಮುಖ್ಯ ಲಿಂಗಕ್ಕೆ ಈ 
೧೦೮ ಲಿಂಗಗಳು ತಾಗಿಕೊಂಡಿರುತ್ತವೆ. 


೨. ಸಹಸ್ತಲಿಂಗ-೧೦೦೦ ಆಡ್ಯಲಿಂಗಕ್ಕೆ ಮೇಲೆ ಹೇಳಿದಂತೆ ಅಂಟಿಕೊಂಡಿರುತ್ತವೆ. 
ಆಗ ಇದು ಸಹಸ್ರಲಿಂಗ ಎನ್ನಿಸುತ್ತದೆ. 

೩. ಧಾರಾಲಿಂಗ-ಸಮಲಿಂಗದ ಮೇಲೆ ಕೊರೆದ ಊರ್ದ್ವಮುಖವಾದ ೫ ರಿಂದ ೬೪ 
ಲಿಂಗಗಳುಳ್ಳಂಥದು. 


ಲ್ಪ ಶೈವೇಷ್ಟಲಿಂಗ. 
೫. ಮುಖಲಿಂಗ-ಲಿಂಗದ ಪೂಜಾಭಾಗದ ಮೇಲೆ ಕೆತ್ತಿದ ಒ೦ದು ಅಥವಾ ಹಲವು 
ಮಾನುಷ ಮುಖಗಳಿರುವ ಲಿಂಗವು ಮುಖಲಿಂಗವು. 


೬. ಸಾರ್ವದೇಶಿಕ ಲಿಂಗ. 
೭... ಸರ್ವತೋಭದ್ರಲಿಂಗ ಅಥವಾ ಸರ್ವಸಮ ಲಿಂಗ. 


ಸರ್ವತೋಭದ್ರಲಿಂಗವು ತ್ರಿವಿಧ: ಆಢ್ಯಲಿಂಗ, ವರ್ಧಮಾನ ಯಾ ಸುರಾಢ್ಯಲಿಂಗ 
ಮತ್ತು ಶೈವಾಧಿಕಲಿಂಗ-ಎ೦ದು. ಪ್ರಥಮ ಏಳು ಲಿಂಗಗಳೆಲ್ಲವುಗಳ ಅಳತೆಯೂ ಗರ್ಭಗೃಹದ 
ಅಳತೆಂತು. ೩/೫, ೫/೯ ೦ತರಾ ೧/೨ ದಷ್ಟಿರುತ್ತದೆ; ಸರ್ವಸಮಲಿಂಗವು 
(ಸರ್ವತೋಬದ್ರಲಿಂಗ)ಗಳಲ್ಲಿ ತ್ರಿಭಾಗವುಳ್ಳ ಆಢ್ಯಲಿ೦ಗವು; ಲಿ೦ಗದ ಇಡಿ ಅಳತೆಯ ೮% 
೮ ಯಾ ಶಿಯಷ್ಟಿರುತ್ತದೆ; ಶೈವಾಧಿಕ ಲಿಂಗವು ಯಾ ಸುರಾಢ್ಯಲಿಂಗವು ತನ್ನ ಭಾಗತ್ರಯದಲ್ಲಿ 
ಪಲ; ೫,೫,೬; ೪,೪,೫; ಅಥವಾ ೩.೩೪ ರಷ್ಟಿರುತ್ತವೆ. ವರ್ಧಮಾನ ಅಥವಾ 
ಸುರಾಢ್ಯಲಿ೦ಗವೂ ಸ್ವಸ್ತಿಕ ಯಾ ಅನಾಢ್ಯಲಿಂಗವೂ ತ್ರೈರಾಶಿಕ ಯಾ ತ್ರೈಭಾಗಿಕ ಲಿಂಗವೂ 
ಸೇರಿ (ಸಾರ್ವದೇಶಿಕದಿಂದ ತ್ರೈಭಾಗಿಕದವರೆಗೆ) ೯ ಬಗೆಯವುಗಳಾಗುತ್ತದೆ. ಇವುಗಳ 
ಎತ್ತರ ಯಾ ಉದ್ದವು ಪರಿಧಿಗನುಗುಣವಾಗಿ ಬ್ರಹ್ಮಭಾಗ ೮, ವಿಷ್ಣುಭಾಗ ೭ ಮತ್ತು 
ರುದ್ರಭಾಗ ೬ ಆಗಿರುತ್ತವೆ. 


ರುದ್ರನ ಸಂಹಾರ ಮೂರ್ತಿಗಳು: 


ಕಾಮಾಂತಕಮೂರ್ತಿ, ಗಜಾಸುರಸಂಹಾರಮೂರ್ತಿ, ಕಾಲಾರಿಮೂರ್ತಿ, 
ತ್ರಿಪುರಾ೦ತಕಮರ್ತಿ, ಶರಭೇಶಮೂರ್ತಿ, ಬ್ರಹ್ಮಶಿರಶ್ಚೇದಕಮೂರ್ತಿ, ಭೈರವ ಮೂರ್ತಿ, 
ವೀರಬ'ದ್ರವೂೂರ್ತಿ, ಜಲಂ೦ಂದಧ'ರಹ ರ ಮೂರ್ತಿ, ಮಲ್ಲಾರಿಶಿವಮೂರ್ತಿ, 
ಅಂಧಕಾಸುರವಧಮೂರ್ತಿ-ಎಂದು ೧೧. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೮೫ * 


ಭೈರವನ ಸಾಮಾನ್ಯ ಲಕ್ಷಣಗಳು: 
(ವಿಷ್ಣುಧರ್ಮೊೋತ್ತರಾನುಸಾರ) 

ಲಂಬೋದರ, ಉರುಟಾದ ಹಳದಿಗ೦ಗಳು, ಎಡ ಬಲಬದಿಗಳಲ್ಲಿ ಕೋರೆದಾಡೆಗಳು, 
ಅಗಲವಾದ ಮೂಗುಹೊಳ್ಳೆಗಳು, ಸರ್ಪಭೂಷಣ, ಗಜ ಚರ್ಮಾಂಬರ, ಆಯುಧ 
ಹಿಡಿದ ಅನೇಕ ಕೈಗಳು, ಪಾರ್ವತಿಯನ್ನು ಹಾವು ಹಿಡಿದುಕೊಂಡು ಹೆದರಿಸುವ ಭಂಗಿಯಲ್ಲಿ 
ಇರುವುದು. 

೧. ವಟುಕಭೈರವ-ಅಷ್ಟಭುಜ, ಖಟ್ವಾಂಗಧಾರಣ, ಪಾಶ, ಶೂಲ, ಡಮರು, ಕಪಾಲ, 
ಸರ್ಪಗಳನ್ನೂ ಮಾಂಸದ ಚೂರನ್ನೂ ಹಿಡಿದು ಅಭಯಹಸ್ಮನಾಗಿರುವವನು. ಬದಿಯಲ್ಲಿ 
ನಾಯಿ; ಅಥವಾ ರಕ್ತವರ್ಣಜಟೆ, ನೇತ್ರತ್ರಯ (ರೂಪಮಂಡನಾನುಸಾರ), ಶ್ವವಾಹನ, 
ಸಂಪೂರ್ಣ ದಿಗಂಬರ ಹಾಗೂ ಭೂತಗಣಪರಿವಾರ. 


೨. ಸ್ಪರ್ಣಾಕರ್ಷಣ ಭೈರವ-ಚತುರ್ಭುಜ, ನೇತ್ರತ್ರಯ, ಸರ್ವಾಭರಣ ಭೂಷಣ, 
ಸ್ವರ್ಣ-ನವರತ್ನಪಾತ್ರೆ ಹಿಡಿದ ಕೈ; ಚಾಮರ, ತೋಮರ, ಮಹಾಶೂಲಗಳು ಭುಜದ 
ಮೇಲಿರಬೇಕು. 

೩. ಎಂಟು ವರ್ಗಗಳ ಎಂಟು ಬಗೆಯ ಭೈರವರು ಒಟ್ಟು ೬೪. ಆ ಎಂಟು 
ವರ್ಗಗಳು ಅಸಿತಾ೦ಗ, ರುದು, ಚ೦ಡ, ಕ್ರೋಧ, ಉನ್ವತ್ರ. ಕಪಾಲ, ಭೀಷಣ ಮತ್ತು 
ಸಂಹಾರ ಭೈರವರುಗಳು. 


ವೀರಭದ್ರ 


ಸಹಸ್ರಬಾಹು, ಸಹಸ್ರಾಕ್ಷ, ಬಲಿಷ್ಠ ತೋಳುಗಳು, ಬದಿಯ ಕೋರೆದಾಡೆಗಳು ಮತ್ತು 
ಶಂಖ-ಚಕ್ರ-ಧನುರ್ಧಾರಣ. ಹತ್ತು ಕೈಗಳಲ್ಲಿ ಬಾಣ, ಪರಶು, ಖಡ್ಗ ಧನುಸ್‌, ಮುಸಲ, 
ಪಾಶ, ವೃತ್ತಾಕಾರದ ಗುರಾಣಿ, ಖಡ್ಗ-ಇವುಗಳನ್ನು ಹಿಡಿದಿರುತ್ತಾನೆ. ವೀರಭದನಿಗೆ 
ಜಟಾಮಕುಟ; ಅವನು ದಕ್ಷ ಪ್ರಜಾಪತಿಯ ತಲೆಯೇರಿ ನಿಂತಿರುತ್ತಾನೆ. 


ಆತರ ರುದ್ರಮೂರ್ತಿಗಳು 


ಗಂಗಾಧರಮೂರ್ತಿ, ಅರ್ಥನಾರೀಶ್ವರಮೂರ್ತಿ, ಹರ್ಯರ್ಧಮೂರ್ತಿ ಯಾ 
ಬಾದಾಮಿಯ ಹರಿಹರಮೂರ್ತಿ, ಪುಣೆಯ ಹರಿಹರಮೂರ್ತಿ. ಕಲ್ಯಾಣಸು೦ದರ ಮೂರ್ತಿ, 
ವೃಷಭಾರೂಢಮೂರ್ತಿ (ಕಂಚಿನದು) ಮತ್ತು ವಿಷಾಪಹಾರಮೂರ್ತಿ. 


ರುದ್ರನ ನೃತ್ತಮೂರ್ತಿಗಳು 


ನಟರಾಜ, ನೃತ್ತಮೂರ್ತಿ, ಕಟಿಸಮಮೂರ್ತಿ, ಲಲಿತಮೂರ್ತಿ, ಲಲಾಟ 
ತಿಲಕಮೂರ್ತಿ, ಚತುರಮೂರ್ತಿ, ತಲಸಂಸ್ಫೋಟಮೂರ್ತಿ. 


* ೯೮೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪ್ರಸಿದ್ಧ ತ್ರಿವಿಧ ದಕ್ಷಿಣಾಮೂರ್ತಿ 


(೧) ಜ್ಞಾನದಕ್ಷಿಣಾಮೂರ್ತಿ, (೨) ಯೋಗದಕ್ಷಿಣಾಮೂರ್ತಿ ಮತ್ತು (೩) 
ವೀಣಾಧರದಕ್ಷಿಣಾಮೂರ್ತಿ, (೪) ಕಂಕಾಲಮೂರ್ತಿ (೫) ಭಿಕ್ಷಾಟನಮೂರ್ತಿಗಳೂ 
ಸೇರಿದರೆ ಒಟ್ಟು ಐದು ದಕ್ಷಿಣಾಮೂರ್ತಿಗಳಾಗುತ್ತವೆ. 


ರುದ್ರನ ಅನುಗ್ರಹಮೂರ್ತಿ 


ಚ೦ಡೇಶ್ವರಾನುಗ್ರಹಮೂರ್ತಿ 

ವಿಷ್ಣ್ವನುಗ್ರಹಮೂರ್ತಿ ಯಾ ಚಕ್ರದಾನಮೂರ್ತಿ. 
ನಂದೀಶಾನುಗ್ರಹಮೂರ್ತಿ 

ವಿಫ್ನೇಶ್ವರಾನುಗ್ರಹಮೂರ್ತಿ 

ಕಿರಾತಾರ್ಜುನಮೂರ್ತಿ ಯಾ ಅರ್ಜುನಾನುಗ್ರಹಮೂರ್ತಿ 
ರಾವಣಾನುಗ್ರಹಮೂರ್ತಿ. 


ಆ ಈ 68 ಚ ಓಟ ಭಿ 


ವಿಶಿಷ್ಟ ಭೈರವಗಣಗಳು 


ಒಂದನೆಯ ಗಣ-ಕಾಪಾಲ, ಶಶಿಭೂಷಣ, ಹಸಿಚರ್ಮಾಂಬರ, ಯೋಗೀಶ, 
ಬ್ರಹ್ಮರಾಕ್ಷಸ, ಸರ್ವಜ್ಞ ಸರ್ವದೇವೇಶ ಎ೦ದು ಎಂಟು ಪೂರ್ವೋಕ್ತಾಯುಧಪಾಣಿಗಳು. 
ಇವರೆಲ್ಲಾ ಕಪಾಲಭೈರವಗಣದವರು. 

ಎರಡನೆಯ ಗಣ-ಭೀಷಣ, ಭಯಹರ, ಸರ್ವಜ್ಞ ಕಾಲಾಗ್ನಿ, ಮಹಾರ್‌ದ್ರ, ದಕ್ಷಿಣ, 
ಮುಖರ., ಅಸ್ಥಿರ, ಇವರೆಲ್ಲಾ ಭೀಷ್ಮಭೈರವಗಣದವರು, ಪೂರ್ವೋಕ್ತಾಯುಧಪಾಣಿಗಳು. 

ಮೂರನೆಯಗಣ-ಅತಿರಿಕ್ತಾಂಗ, ಕಾಲಾಗ್ನಿ, ಪ್ರಿಯಂ೦ಕರ, ಘೋರನಾದ, 
ವಿಶಾಲಾಕ್ಷ. ಯೋಗೀಶ, ದಕ್ಷಸಮಸ್ಥಿತ- ಇವರೆಲ್ಲಾ ಸಂಹಾರ ಭೈರವಗಣದವರು, 
ಪೂರ್ವೋಕ್ತಾಯುಧಪಾಣಿಗಳು. 

ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ 

ಸಹಸ್ರಪಾದಾಕ್ಷ ಶಿರೋರುಬಾಹವೇ। 
ಹಸ್ರನಾಮ್ನೇ ಪುರುಷಾಯ ಶಾಶ್ವತೇ 


೨ 


ಸಹಸ್ರಕೋಟಿಯುಗಧಾರಿಣೇ ನಮಃ। 


ಶಿ 


2೬. 


೯೮೭ * 


ಉಪಸಂಹಾರ 


ಗ್ರೀಕ್‌ಕಲೆ ಮತ್ತು ಭಾರತೀಯ ಕಲೆಗಳ ತುಲನಾತ್ಮಕ ಅಭ್ಯಾಸ ಮಾಡಿದವರು 
ಗ್ರೀಕರಿಗೆ ದೇಹಸೌಷ್ಠವ (ಉಭಯ ಪಾರ್ಶ್ವಸಮಾನತೆ 11871800)) ಮುಖ್ಯವೆಂದು 
ಹೇಳುತ್ತಾರೆ; ಭಾರತೀಯರಿಗೆ ದೇಹವು ತಿರಸ್ಕಾರ್ಯವಲ್ಲದಿದ್ದರೂ ಆ ಅಂಗರಚನೆ ಆಯಾ 
ವ್ಯಕ್ತಿತತ್ವದ ಆತ್ಮಭಾವ (11000ವನ್ನು ಮೂಡಿಸುವಂತಿರುವುದೇ ಮುಖ್ಯವೆನ್ನುತ್ತಾರೆ. ಈ 


ಆತ್ಮಭಾವವು ಸಾಂದರ್ಭಿಕ. ಕಾಳಿದಾಸನ- 
“ತ್ರೈಗುಣ್ಯೋದ್ಭವಮತ್ರಲೋಕಚರಿತಂ ನಾನಾರಸಂದೃಶ್ಯತೇ” 


ಎ೦ಬ ಸಾರ್ವಕಾಲಿಕ ಕಲಾನಿಯಮವನ್ನು ನೆನೆಯಬೇಕು. ವ್ಯಕ್ತಿಗಳಲ್ಲಿ- ಅವರು 
ಶಾಸ್ತ್ರೀಯಾರ್ಥದಲ್ಲಿ ವ್ಯಕ್ತಿಗಳೇ ಆದರೆ ಸತ್ವಪ್ರಾಧಾನ್ಯ, ರಜಃಪ್ರಾಧಾನ್ಯ ಅಥವಾ ತಮಃಪ್ರಾಧಾನ್ಯ 
ಎ೦ಬುದು ಹುಟ್ಟನಿ೦ದ ಸಾವಿನವರೆಗೆ ಪ್ರಚ್ಛನ್ನವಾಗಿ ಸ್ಥಿರನಿಯಾಮಕವಾಗಿರುತ್ತದೆ; 
ಚಾರಿತ್ರನಿರೂಪಕವಾಗಿರುತ್ತದೆ. ಅಧಮ ಮಧ್ಯಮ ಮತ್ತು ಉತ್ತಮವಾಗುತ್ತಾ ಹೋಗುವ 
ಜೀವನವನ್ನು ನಮ್ಮ ಸಂಸ್ಕೃತಿಯು ಒತ್ತಿ ಹೇಳುತ್ತದೆ. ಜನ್ಮಾಂತರಗಳ ಕಾಲಾವಧಿ ಉಕ್ತ 
ಪರಿವರ್ತನೆಗೆ ಅವಕಾಶ ಕೊಡುತ್ತದೆ. ಆದುದರಿ೦ದ ಆಂತ್ಯತಿಕ ದುರ೦ತತೆ (ಆವಿದ್ದತೆ) 
ಇಲ್ಲಿ ಯಾವ ವ್ಯಕ್ತಿಗೂ ಇಲ್ಲ. ದೇವ-ಮಾನವ-ದಾನವ ಮೂರ್ತಿಗಳೆಲ್ಲವುಗಳಿಗೂ 
ಇದು ಅನ್ವಯಿಸುತ್ತದೆ. ಸಾಲೋಕ್ಯ ಪಾತ್ರತೆಯ ಪೂರ್ವಾವಸ್ಥೆಯು ತ್ರೈಗುಣ್ಯಕ್ರೀಡಾವಧಿಯು. 
ಕಲೆಯಲ್ಲಿ ಸರ್ವಕಾರಣನಾದ ಈಶ್ವರನ ಪಾತ್ರವೇನು? ಭಾಸನು ಹೇಳುತ್ತಾನೆ: 


““ನಾರಾಯಣಶ್ತಿಭುವನೈಕ ಪರಾಯಣೋ ವಃ 
ಪಾಯಾದುಪಾಯಗತಯುಕ್ತಿಕರಃ ಸುರಾಣಾಂ 
ಲೋಕತ್ರಯಾವಿರತ ನಾಟಕತಂತ್ರವಸ್ತು 
ಪ್ರಸ್ತಾವನ ಪ್ರತಿಸಮಾಪನ ಸೂತ್ರಧಾರ: 


ನಾರಾಯಣ-ಪರಬ್ರಹ್ಮತತ್ರಿಗುಣಾತೀತನು. ತನ್ನ ಪುರುಷೋತ್ತಮತ್ವದಲ್ಲಿ ಸೂತ್ರಧಾರ. 


* ೯೮೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಮೂಲ ಮತ್ತು ಜನ್ಯ ಕಲಾಭಾವಗಳು (ಅಗ್ನಿಪುರಾಣದಂತೆ) 
೧. ಶೃಂಗಾರದಿ೦ದ ಹಾಸ್ಯರಸ. 
೨. ರೌದ್ರದಿಂದ ಕರುಣರಸ. 
೩. ವೀರದಿಂದ ಅದ್ಭುತರಸ 
೪. ಬೀಭತ್ಸದಿ೦ದ ಭಯಾನಕರಸ 
ಇವುಗಳಿಗೆ ರಜಸ್ತಮಸ್ಸುಗಳು ಪ್ರೇರಕಗಳು. ಶಮಸ್ಥಾಯಿಯಾದ ಶಾ೦ತರಸಕ್ಕೆ ಸತ್ವಗುಣವು 
ಪ್ರೇರಕ. 
ವಿಗ್ರಹಗಳ ಮುಖಗಳಲ್ಲಿ ಈ ರಸಗಳ ಸ್ಥಾಯಿಗಳಾದ ರತಿ, ಹಾಸ್ಯ, ಭಯ, ಜುಗುಪ್ರೆ 
ವಿಸ್ಮಯ, ಶೋಕ, ಕ್ರೋಧ, ಉತ್ಸಾಹ, ಶಮಗಳಲ್ಲಿ ಯಾವುದಾದರೊಂದನ್ನು 
ಮೂಡಿಸುವವನೇ ಚತುರ ಶಿಲ್ಪಿ. ಅವನಿಗೆ 
“ಸರ್ವೇಷು ಗಾತ್ರೇಷು ಶಿರಃ ಪ್ರಧಾನಂ 
ಸರ್ವೇಂದ್ರಿಯಾಣಾ೦ಂ ನಯನಂ ಪ್ರಧಾನಂ” 
ಎ೦ಬುದು ಗೊತ್ತಿರುತ್ತದೆ. ವಿಗ್ರಹಗಳ ಇತರ ಅ೦ಗಗಳ ವಿನ್ಯಾಸಗಳು ಈ ಅಂತ್ಯಸಿದ್ಧಿಗೆ 
ಅಣಿಯಾಗುವಂತೆ ರಚಿತವಾಗಿರುತ್ತವೆ. ಅಂಗೋಪಾ೦ಗಗಳ ವಿವಿಧ ಎನ್ಕಾಸಗಳೆಲ್ಲ ಮುಖ- 
ನಂತುನಗಳಲ್ಲಿ ವೂಡ ಬೇಕಾದ (೦6(00110 11006) ಸ್ಕಾಯಿಗಳಿಗೆ 
ಅನುಕೂಲಕರವಾಗಿರಬೇಕು. ಆಗ ಮಾತ್ರ ಉದ್ದೇಶವು ಸಫಲವಾಗುತ್ತದೆ. 
ಸ್ಮರನಿಗೆ ಸ್ಮರತ್ಕವೇ ಸೌಂದರ್ಯ; ಸ್ಮರಹನಿಗೆ ಸ್ಮರಹರತ್ನವೇ ಸೌಂದರ್ಯ-ಎಂಬುದನ್ನು 
ಭಾರತೀಯ ಶಿಲ್ಪಿ ಬಲ್ಲನು. ಹಾಗೇ ವಸಿಷ್ಠನಿಗೆ ವಸಿಷ್ಠತ್ವವೇ ಸೌಂದರ್ಯ ಮತ್ತು ಅವನ 
ಕಾಮಧೇನುವಿಗೆ ಕಾಮಧೇನುತ್ಚವೇ ಸೌಂದರ್ಯ. ಕಲೆಯಲ್ಲಿ ಸರ್ವವೂ ಸುಂದರ-ಅದದು 


ಅದದರಂತಿದ್ದರೇ ಸುಂದರ. ಹೆಣಕ್ಕೆ ಸೌಂದರ್ಯವಿರುವುದು ಹೆಣದಂತಿದ್ದರೇ! ಇದ್ದಲಿಗೆ 
ಸೌಂದರ್ಯವಿರುವುದು ಇದ್ದಲಾಗಿದ್ದರೇನೇ। ರಸದೃಷ್ಟಿಯ ರಹಸ್ಯ ಇದು. 


ಅಂತೆ ಇರುವುದು 


ಶಿಲ್ಪದಲ್ಲಿ “ಅಂತೆ ಇರುವುದು' ಎ೦ದರೆ ಉಪಮೆ, ದೃಷ್ಟಾಂತ, ನಿದರ್ಶನ. ಈ 
ಉಪಮೆಯು ೫೫0110 11000007ವಿವೃತವಾದ ರೂಪಕ; ಸ೦ವೃತ ರೂಪಕಾವಯವಗಳು 
ಉಪಮೆ. ಇಂಥ ಸಂವಾರ-ವಿವಾರ ಕ್ರಿಯೆಗಳಲ್ಲಿ ನಂಬಿಗೆಯನ್ನು ಕೆಡಿಸದಷ್ಟು ಅತಿಶಯ 
(11701010) ಇರುತ್ತದೆ. ಇದೇ ಜೀವನದ ನೈಜತೆಯನ್ನು ಕಲಾನೈಜತೆಯಿ೦ದ ಪ್ರತ್ಯೇಕಿಸುವ 
ಕಾರಕವು. ತತ್ತುಲ್ಕತ್ತೇ ಸತಿ ತದ್ಭಿನ್ನತ್ವಂ ಎಂಬುದು ಸೂತ್ರವು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯ರ್ಲ೯ * 


ಜೀವನದ ಎಲ್ಲ ಮೂಲ, ಸ್ಥೂಲ ಜ್ಞಾನಗಳೂ ಹೋಲಿಕೆಯು ಮೊದಲನೆಯ 
ಆಧಾರವು. ಆದರದು ಆತ್ಯಂತಿಕ ನಿಕಷವಲ್ಲ. ಆತ್ಯಂತಿಕವಾದರೆ ಗುರುತಿಸಲಾರದಷ್ಟು 
ಅದು ಏಕತ್ವ ಜನಕವಾಗುತ್ತದೆ. ಅತಿಶಯಕ್ಕೂ ಇದೇ ಮಾತು ಅನ್ವಯಿಸುತ್ತದೆ. ಈ 
ಹಾಳತವನ್ನು ಬಲ್ಲವನೇ ಪ್ರತಿಭಾವಂತ ಶಿಲ್ರಿ. 
ಗಗನಂ ಗಗನಾಕಾರಂ ಸಾಗರಃ ಸಾಗರೋಪಮಃ 
ರಾಮರಾವಣಯೋರ್ಯುದ್ಧಂ ರಾಮರಾವಣಯೋರಿವ॥ 


ಎಂಬ ಎರಡು ಉದಾಹರಣೆಗಳು ಸಾಕು. ರಾಮನು ಗಗನೋಪಮನು,. ರಾವಣನು 
ಸಾಗರೋಪಮನು. 


ಹಾಗೇ 


"“ತಾಂಬೂಲರಾಗವಲಯಂ ಸ್ಫುರದ್ಧಶನ ದೀಧಿತಿ 
ನೀಲೋತ್ಪಲಾಭನಯನಂ ತವೇವವದನಂತವ' 


ನಿನ್ನ ಮುಖವು (ಬಾಯಿಯು)ನಿನ್ನ ಮುಖದಂತೆಯೇ ಇದೆ-ಎ೦ಂಬಲ್ಲಿ ಬಿ೦ಂಬ- 
ಪ್ರತಿಬಿಂಬ ಭಾವದ ಮೂಲಕ ಒಬ್ಬಳ ಮುಖವನ್ನು ಕನ್ನಡಿಯಲ್ಲಿ ಪ್ರತಿಬಿಂಬಿಸಿ 
ಹೋಲಿಸಿದಂತೆ ಹೇಳಲಾಗಿದೆ. ಇಲ್ಲಿ ಅನನ್ಯತೆಯೇ ಅತಿಶಯ. 


ಜಗತ್ತು ದೇವರಂತೆ ಇದೆ; ದೇವರೇ ಆಗಿಲ್ಲ. “ಸರ್ವ೦ ಖಲ್ವಿದಂ ಬ್ರಹ್ಮ ಎಂದ 
ಬಳಿಕ “ತಜ್ಜಲಾನ್‌” ಎ೦ದು ಜಗತ್ತನ್ನು ಬ್ರಹ್ಮಜಾತ ಎ೦ದು ಹೇಳಿದ್ದು ಜನರು ಮೋಸ 
ಹೋಗಬಾರದೆಂದು. ಚಿತ್ರಗತ ಪ್ರಿಯನ ಕೊರಳಿಗೆ ಜೀವಿಸಿರುವ ಸುಂದರಿ ಹಾರ 
ಹಾಕಹೋಗುವ ನಿರಾಶಾ೦ಂತ್ಯ ಉಂಟಾಗಬಾರದೆಂದು. 


ಹಾಗೇ 


“ಸೌಂದರ್ಯವೆಂಬುದು ಕಣ್ಣಿನ ತುತ್ತಲ್ಲ. ಕಣ್ಣಿಗೂ ಕಣ್ಣಾಗಿ ಒಳಗಿಹುದು” ಎಂದು 
ಅಂಬಿಕಾತನಯದತ್ತರು ಹೇಳಿದ್ದಿಲ್ಲಿ ಸ್ಮರಣೀಯ. ಮೋಸಗಾರಿಕೆ ಸಹಾ ಒಂದು 
“ಕಲೆ”ಯಾದುದರಿಂದ ದೇಹ ಸೌಂದರ್ಯಕ್ಕೆ ಮರುಳಾಗಿ ಯಾರೂ ಆತ್ಮಸೌಂದರ್ಯವನ್ನು 
ಮರೆಯಬಾರದು; ಒಂದು ಅನಿತ್ಯ, ಇನ್ನೊಂದು ನಿತ್ಯವು. ಆತ್ಮಸ್ತ್ವರೂಪಸೂಚಕವಾದ 
ಕಲೆಯು ತ್ರಿಕರಣಶುದ್ಧತೆಯಿ೦ದ ಮಾತ್ರ ಸಾಧ್ಯ. ಆತ್ಮಭಾವ ವ್ಯಂಜಕವಲ್ಲದ ಮೂರ್ತಿರಚನೆ 
ಅಸಫಲ. ಆತ್ಮವೆಂದರಿಲ್ಲಿ ಅಂತರ್ಗತವಾದ ಚೆರಸ್ಥಾಯಿಯಾದ ವ್ಯಕ್ತಿತ್ವ (201501811೧) ದ 
ಒಂದು ಸ್ಥಿರ ಮನೋಭಾವ. 


* ೯೯೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಕಲಾಸೌಂದರ್ಯಕ್ಕೆ 


ಶಿಲ್ಪಕಾಯ, ನಾದಕಾಯ, ಶಬ್ಬಾರ್ಥಕಾಯ, ವರ್ಣಕಾಯ, ರೇಖಾ ಕಾಯ ಮತ್ತು 
ಸಂಜ್ಞಾ (ಸಂಕೇತ) ಕಾಯಗಳು ಅಭಿವ್ಯಕ್ತಿಸಾಧನಗಳು. “ಕಲಾ ಸಂಕಲನ ಪ್ರಜ್ಞಾ ಎದ್ಯಾಶಿಲ್ದಾದಿ 
ಕರ್ಮಸು.” “ಸಂಕಲನ೦ ಸೃಷ್ಟಿ, ವ್ಯವಕಲನಂ ವಿನಷ್ಟೀ'” ಇತಿಭಾಮುಹಃ 
““ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರ ಚಾರವೇ 
ತ್ರೈಲೋಕ್ಯನಗರಾರಂಭ ಮೂಲಸ್ತಂಭಾಯ ಶಂಭವೇ” 
॥ಇತ್ಯೋಂ॥ 
ಶಿರಸಿ, ಉ.ಕ. ಬಿ.ಎಚ್‌.ಶ್ರೀ. 


೧-೩-೧೯೮೮ 


೦೪೦೦ 


೯೯೧ * 


ಪೀಠ ಪ್ರಕಾರಗಳು 


ಎಲ್ಲೋರಾದಲ್ಲಿರುವ 
ಮಕರಾಕೃತಿಯಪೀಠ 


1111 


ಟೀ ( ಂಕ್‌ದ್‌ಗ್ಸ 


ಹಯಾ? ು- 


ಸ 


೩ ಲ್ಲಿ 
“ಲಿಲಿಗ್‌ ಗು 





ಮಲಬಾರಿನ ಕೂರ್ಮಾಕೃತಿಯ ಆಸನದ 
(ಪೀಠದ) ತುದಿನೋಟ 


* ೯೯೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 
ಹಸ್ತಮುದ್ರೆಗಳು 


ನಿಂತಿರುವ ಯಾ ಮಲಗಿರುವ ಎಷ್ಟು ಮೂರ್ತಿಗೂ ಸ್ನ್ಮೀ 
ದೇವತೆಗಳಿಗೂ ಸಾಮಾನ್ಯವಾದ ಕಟಕ ಹಸ್ತ ಎಂಬ ಹಸ್ತ ಮುದ್ರೆ. 


ವ್ಯಾಖ್ಯಾನಿ ಸಂದರ್ಶನ ಯಾ 
ಚಿತ್‌ ಎಂಬ ಹಸ್ತ ಮುದ್ರೆ 


ವಿಸ್ಮಯ ಹಸ್ತವೆಂಬ 
ಹಸ್ತಮುದ್ರೆ 


ಬೃ 


ಯೋಗಮುದ್ರಾಸನ ಎ೦ಬ ಯೋಗಾಸನದಲ್ಲಿ ಜೆ 
ಕುಳಿತ ಮೂರ್ತಿಯ ಹಸಮುದೆ ನ ಮುದ್ರೆ ಎ೦ಬ ಹಸ್ತ ಮುದ್ರೆ (ಇದೊಂದು 
ಎ ವಿಶಿಷ್ಟ ಯೋಗಾ ಸನದೆಲ್ಲಿಯ ಮೂರ್ತಿಗೇ 
ಮೀಸಲು) 





ಪೀಠಪ್ರಕಾರಗಳು 





೧೫೮ : ಇ - ಣಯಂಜ : ಣು 9% ಬಿಡ ಇಲಲ 


ಯಾವಾಗಲೂ ವರ್ತುಲವಾಗಿಯೋ ಪೆಟ್ಟಿಗೆಯ ಆಕೃತಿಯ ಪೀಠ 
ಅ೦ಡಾಕೃತಿಯುಳ್ಳದ್ದಾಗಿಯೋ ಇರುವ ಸಾಮಾನ್ಯ 
ಪೆದ್ಯಾನನ (ಪೀಠ) 


೨3633 


* ೯೯೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವಸ್ತ್ರಾದಿ ಪ್ರಸಾಧನಗಳು 


೦ 
೩% 


ಜಿನಾಚ್ಛಾದನವೆ೦ಂಬ ಹೊದಿಕೆ 


ಬು 





ಕಪಾಲವೆಂಬ ಶಿವಹಸ್ತಾಲಂಕಾರ 
(ಶಿವಹಸ್ತಾಲ್ಬ೯ಕಾರ) 








ಕಿರೀಟ (ಮುಕುಟಗಳು) 






ಕಿರೀಟ (ಮುಕುಟಗಳು) 





ಬ್ರಹ್ಮನ ವಿಶಿಷ್ಟತೆ ಜಟಾಮಕುಟ (ಶಿರಸ್ತಾಣ) 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೯೫ * 


ವಸ್ತ್ರಾದಿ ಪ್ರಸಾಧನಗಳು 









ಕಮಲಾಕೃತಿಯ ಶಿರಶ್ಚಕ್ರ 
(ಒ೦ದು ಬಗೆಯ ಶಿರಸ್ತಾಣ) 


ಜಟಾಭಾರವೆಂಬ 
ಕೇಶಬಂಧ-೨ 


ಜಟಾಭಾರವೆಂಬ ಕೇಶಬಂ೦ಧ-೩ 


* ೯೯೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 





ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೯೯೭ * 


ಆಭರಣ ಅಲಂಕರಣ 






ಚಕ್ರವರ್ತಿಗಳೂ ಕೆಲವೊಮ್ಮೆ ಅಧಿರಾಜರೂ 
ಧರಿಸುವ ಕರಂಡ ಮಕುಟ ಎ೦ಬ ಶಿರಸ್ತಾಣ 
ಇದು ಸಾಮಂತಿಕೆಯ ಕುರುಹು 


ಸಾಮಾನ್ಯ ಕರಂಡ 
ಮಕುಟ (ಶಿರಸ್ತಾಣ) 





ಮನೋನ್ನನಿ ಎಂಬ 
ಶಿರಸ್ತಾಣ 


* ೯೯೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ತಾಪಸೋಪಕರಣಗಳು 





ತತತ , 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆಭರಣ ಅಲಂಕರಣ 


ದ್‌ 
ಉ 


ಮಾಲೆ. ಇದು ಜ 


ಕದ 
ಖೈ 


ಸದ ಪೂಜೋಪಕರಣ. 


ಹಿಡಿದಿರುವ ರುದ್ರಾಕ್ಷದ ಯಾ ಕಮಲಾ 
ಪ 


ಲ್ಲಿ 
ಸ್ವರೂ 


ಶ್ರ 
ಸುವ ಧ್ಯಾನಸೂತ್ರ 


ಸರಸ್ಪತಿ ಮತ್ತು ಶಿವರು ಕೆ 


ಬ್ರಹ್ಮ 
ಮಾಡಲು ಬಳ 








ಊ[ 


ಲಸಮಾಮಮಾಮು 
ತ್‌ಾನ: 


ಕ್ರ ಮ 


ಜೋ ಯಾ 








ತ? 


(ಸ? 


ಸರಸ್ವತಿಯೂ ಅಧಿರಾಜ 


ತ್ನಿಯರೂ ಧರಿಸುವ 
ಕೇಶಬಂಧವೆಂಬ ಶಿರಸಾಣ 


ಪ 


ಈ 








ರತ್ನಕುಂಡಲ ಎಂಬ 


ಶಂಖಪತ್ರವೆ೦ಂಬ ಕುಂಡಲಗಳು 


(ಕರ್ಣಾಭರಣಗಳು) ಕರ್ಣಾಲಂಕಾರ 


ಎಂಬ ಕರ್ಣಾಲಂಕಾರ 


* ೧೦೦೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪೀಠಪ್ರಕಾರಗಳು 


ಸಮಷೋಡಶಕೋಣ ಪೀಠ 


ವಿಷಮ ವಾರ್ತಿಕ 
ಪೀಠ 


ವಿಷಮದ್ವಾದಶಕೋಣ ಪೀಠ 


ಲು ನ 


ವಿಷಮಷೋಡಶಕೋಣ ಪೀಠ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೦೧ * 
ಆಯುಧಗಳು 


ಎರಡು ಬಗೆಯ ಉದ್ದವಾದ ಮರದ ಹಿಡಿಯುಳ್ಳ ತ್ರಿಶೂಲಗಳು 





ಮೇಲೆ ಮತ್ತು ಕೆಳಗೆ ಪಕ್ಷಿ ನಖತ್ರಯವುಳ್ಳ ನಡುಹಿಡಿಕೆಯುಳ್ಳ ವಜ್ರಾಯುಧ 


ಐದು ಬಳುಕುಗಳುಳ್ಳ ಮಧ್ಯಯುಗದ ಧಮಸ್ಸು 





ಮೂರು ಬಳುಕುಗಳನ್ನುಳ್ಳ ಮತ್ತು ದೊಡ್ಡದಾದ ನಡುಬಳುಕಿಗಿದಿರಾಗಿ 
ತುದಿ-ಬುಡಗಳ ಸಣ್ಣ `ಳುಕುಗೆನನ್ನುಳ್ಳೆ ಹೆಬ್ಬಿಲ್ಲು 


* ೧೦೦೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆಯುಧಗಳು 









ಚಾಲುಕ್ಯ-ಕದ೦ಂಬ-ಹೊಯ್ದಳ ಶೈಲಿಯ ಸರಿಯಾಗಿ ಕಡಾವು ಹಾಕಿದ. 
ಮರದ ಹಿಡಿಕೆಯ ಖಟ್ವಾಂಗವೆ೦ಬ ರುದ್ರಾಯುಧದ ವಿಶಿಷ್ಟ ಮಾದರಿ. 
ದಕ್ಕೆ ಎಲುಬಿನ ಕಾವಿಲ್ಲ. 







ವುು೦ಗೈ೦ರಂ/ ೦ಠರಾ 
ಮುಂಗಾಲಿನ ಮೂಳೆಗೆ 
ಮಾನವ ತಲೆ ಬುರುಡೆಯನ್ನು 
ಸಿಕ್ಕಿಸಿ ಮಾಡಿದ ಖಟ್ಟಾಂಗೆ 


ಹಗ್ಗಗಳಿ೦ದ ಮಾಡಿದ ಕೈ-ಕಾಲ್‌ 
ಕಟ್ಟುವ ಒಟ್ಟುರುಳಿನ ಪಾಶ-೨ 





ಲೋಹಕೃತ ಅಂ೦ಡಾಕೃತಿಯ ಮಂಡೆಯುಳ್ಳ ಮರದ ಉದ್ದ ಹಿಡಿಕೆಯ ವಿಶಿಷ್ಟಶಕ್ತ್ಯಾಯುಧ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೦೩ * 
ಆಯುಧಗಳು 


ಶಕ್ತಿ ಎಂಬ ಭರ್ಚಿಯ ಒಂದು ನಮೂನೆ. ಇದು ಚತುಷ್ಕೋಣಾಕೃತಿಯ ಆಯುಧ; ಇದಕ್ಕೆ 
ಬೌಡದಲ್ಲಿ ತೂತು ಕೊರೆದು ಅದರಲ್ಲಿ ಸಿಕ್ಕಿಸಿದ ಮರದ ಹಿಡಿಕೆ ಇರುತ್ತದೆ ಮತ್ತು ಇದೆ 


ಲೋಹಾಯುಧ 





ಸ 








ರ ರ] 
ಹಾ 











ಶಿವನ ಎರಡು ಬಗೆಯ ಅಗ್ನ್ಯಸ್ತಗಳು 
(ಆಯುಧಗಳು) 


ಕ್ಕಿನ ಅಲಗಿನ, ಕಡಾವು ಹಾಕಿದ ಮರದ ಹಿಡಿಕೆಯನ್ನುಳ್ಳ 
ಉಂಗುರಕ್ಕೆಸಿಕ್ಕಿಸಿದ ಯಾ ಹಿಡಿಯ ತೂತಿನಲ್ಲಿ ಸಿಕ್ಕಿಸಿದ, ಯುದ್ಧದಲ್ಲಿ 
ಬಳಸುವ ಹೆಗ್ಗೊಡಲಿ-ಗದಾಗ್ರಪರಶು 











ಎಡಗೈಯನ್ನು ರುಕ್ಮಿಣಿಯ ಹೆಗಲ ಮೇಲಿಟ್ಟು ಬಲಗೈಯಲ್ಲಿ 
ಹಿಡಿಯುವ ಲೋಹಕೃತವಾದ ವೇತಯತಷ್ಟಿ (ಬೆತ್ತದ ಕೋಲು) 





ಚಕ್ರಾಯುಧ ಅಶಿಂಕೃತ ಚಕ್ರಾಯುಧ 





* ೧೦೦೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆಯುಧಗಳು 








ಹಗ್ಗದ ನಾರಿನ ಬದಲು ಕಬ್ಬಿಣದ 
ತಂತಿಯನ್ನು ಹೆದೆಯಾಗಿ ಉಳ್ಳ ಧನುಸ್ಸು 


ಯುದ್ದೋಪಯುಕ್ತವಾದ 
ಹಲಾಯುಧ (ನೇಗಿಲು) 


ಯುದ್ಧದಲ್ಲಿ ಬಳಸುವ ಟಂಕವೆಂಬ (ಅಶ್ಮಶಿಲ್ರ) ಕಿರಿಯುಳಿ 





ಲೋಹದ ಹರಿತವಾದ ಮತ್ತು ಚೂಪಾದ ತುದಿ ಇರುವ ಹಾಗೂ 
ಬುಡದಲ್ಲಿ ಹಕ್ಕಿಯ ಪುಕ್ಕಗಳನ್ನು ಸಿಕ್ಕಿಸಿದ ಬಾಣವೆ೦ಬ ಆಯುಧವು 





ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೦೫ * 


ಪೀಠಪ್ರಕಾರಗಳು 
ಸಮಚತುಷ್ಠೋನ ಪೀಠ ವಿಷಮ ಚತುಷ್ಕೋನ ಪೀಠ 


() 


ಅಷ್ಟಕೋಣಪೀಠ 


ದೀರ್ಫಾಷ್ಠಕೋಣ ಪೀಠ 


_) 
ಸು 
ದ) 


ದೀರ್ಫಷಟ್‌ಕೋಣ ಪೀಠ 


ಸಮದ್ವಾದಶಕೋನ ಪೀಠ 


* ೧೦೦೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವಾಹನಗಳು 


ಕುಕ್ಕುಟವೆ೦ಬ 
ವಾಹನ-ಮೊಲ 







ಪೂಜೋಪಕರಣಗಳು 


ಆಹುತಿ ಹಾಕಲು ತಕ್ಕ ಅಗ್ನಿಕುಂಡ 
(ಹೋಮ ಪೂಜಾ ಸಾಧನ) 






ಸುಕ್‌ ಎಂಬ 
ಲಿಂಬೆ 
ಹಣ್ಣಿನಾಕೃತಿಯ 
ಪೂಜೋಪಕಹಣ 
(ಚಮಚ) 


ಮುಖಯ 





ಹೋಮುದಲ್ಲಿ ಬಳಸುವ 
ಅನ್ನಪೂರ್ಣಾದೇವೀಧ್ಯತ ಸ್ತ್ರುಕ್‌ 
ಯಾ ಸೌಟು 


1111! 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೦೭ * 


ಆಭರಣ ಅಲಂಕರಣ 





ಮಕರ ಕುಂಡಲವೆಂಬ ಕರ್ಣಾಲಂಕಾರ 





ರಾಜರ ಪಾರ್ಟ್ಟ್ವಿಕರು (ಸೇನಾಪತಿಗಳು) 
ಧರಿಸುವ ಶಿರಸ್ತಕವೆಂಬ ಶಿರಸ್ತಾಣ 


5 
ಆ ರ್‌ ಕ ನ್ಯ 


[( 


( 





) 
ಲಕ್ಷ್ಮಿ ಯಾ ಚಕ್ರವರ್ತಿನಿಯರು ಯಾ 
ಅಧಿ ರಾಜಪತ್ನಿಂಡುರು ಮುತ್ತು 
ನರೇಂದ್ರರು ಧರಿಸುವ ಕು೦ತಲಾಕೃತಿಯ 


ಶಿರಸ್ಥಾಣ 
ಈ 





ಪ್ರಭಾಮಂಡಲವನ್ನು ಯಾ ಪ್ರಭಾವಳಿಯನ್ನು 
ಹೋಲುವ ಶಿರಶ್ಚಕ್ರವೆ೦ಬ ಶಿರಸ್ತಾಣ. 


* ೧೦೦೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಆಯುಧಗಳು 







ವರ್ತುಲ ಫಲಕ ಯಾ 


ಖಡ್ಗ (ನಮೂನೆ-೨) 





ಹಿ೦ಬದಿಂತು. ಮನುಷ್ಯ 
ಚಿತ್ರದ ಚತುಷ್ಟೋಣ ಫಲಕ 





ಟ್ರ 


ಗುಟ್ಟಕ್ಕೆ ಸುತ್ತಿಕೊಳ್ಳುವ ಯಾ ನೆಲಕ್ಕೆ ಅಂಟಿಕೊಳ್ಳುವ ಅಗಲವೂ ಹರಿತವೂ ಆದ 
ರತ್ನ ಖಚಿತ ಲೋಹಾಂಗುಲೀಯ; ಅದಕ್ಕೆ ಸುತ್ತಿಕೊಂಡ ರತ್ನಖಚಿತ ಪಟ್ಟಿಯಿಂದ 
ಹಿಡಿದುಕೊಳ್ಳುವುದು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೦೯ * 


ಹಸ್ತಮುದ್ರೆಗಳು 





೦ 
ಮೂರುಬಗೆಂದ 
ಅಭಂತು ಹಸ್ತ 
ಮುದ್ರೆಗಳು 
ಕಟ್ಯವಲಂಬಿತ ಹಸ್ಕ 


* ೧೦೧೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ವಾದ್ಯದ ಬಗೆಗಳು 


ಯು ಅ ಸಾಹಾ ಕಕತ ತಅಜ ಎ5... 


ಮುರಲಿ, ವೇಣು ಯಾ ಕೊಳಲು ಎ೦ಬ ಊದುವ ವಾದ್ಯ ಇದು ಬಿದಿರುಗೊಳವೆ; ಇದಕ್ಕೆ ಆರು 


ಅಥವಾ ಒಂಭತ್ತು ಕಣ್ಣುಗಳು (ತೂತುಗಳು) ಮೈ ಮೇಲೆ ಇರುತ್ತವೆ. ಸರಿಗಮಪದನಿಸಾದಿ ಸ್ವರಗಳೀ 
ತೂತುಗಳಿಂದ ಹೊರಡುವಂತೆ ಬೆರಳುಗಳಿಂದ ಇದನ್ನು ನುಡಿಸುತ್ತಾರೆ. 








ಕೈಂರುಲ್ಲಿ ಹಿಡಿವ ಇನ ೂ.೦ದ”ು 
ಸಾದಾ ಶಂಖ ತ 
ವಿಧದ ಅಲಂಕೃತ 


ಶಂಖ 









ಮುತ್ತುಗಳಿಂದ ಅಲಂಕೃತವಾದ 
ಇಬ್ಬದಿಗಳಲ್ಲಿ ನೇಲುತ್ತಿರುವ 
ಇಳಿವಸ್ತಗಳನ್ನುಳ್ಳಶಂಖ 


॥॥॥ 





ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೧೧ * 





ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


* ೧೦೧೨ 





ಸೂರ್ಯನಾರಾಯಣ 


ವಾಯು 





ಕೇಶವ ಮತ್ತು ಕುಬೇರ 


೧೦೧೩ * 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 





ಈಶಾನ 


* ೧೦೧೪ 


ಎ ರು ಸಿರಾ ಜಾವಾ ಯಾದ್‌ 


ಒರು ಸ ಭ್ಯ ಸಟ ಯ್ಯ ಸಭ್ಯ ಸಸ್ಯ ಭ್ಯ ಬ್ಯ ಸಭ ಫಯ 
ಜೂ ಜಿ ಜತ ೫ ರಕ ರ ಜಣ 5ನ ಕ 


ಪ್ರಮಾಣ ಗಂಥಾವಲಿ 


ಕಾಮಿಕಾದ್ಯಾಗಮಗಳು - ೧೧ 
ಅಗ್ನಿಪುರಾಣ 

ವಿಷ್ಣುಧರ್ಮೊೋತ್ತರ ಪುರಾಣ 

ಮಾನಸಾರ ಶಿಲ್ಪ 

ಭರತನಾಟ್ಯ ಶಾಸ್ತ್ರ 

1161811 5011110 - 0) 510118 1018173507 
50000 11161811 10070818/11)7 - 0]/ (1001118118 ೩೦ 
1116 11 11011180 0817618 - 0) 7.0.1181011 
ಮಯಮತ 

ಆದಿತ್ಯ ಪುರಾಣ 

ವಿಷ್ಣುಪುರಾಣ 

ಪಾಂಚರಾತ್ರಾಗಮ 

ಬೃಹತ್‌ಸಂಹಿತೆ 

ಲಲಿತೋಪಾಖ್ಯಾನ 

ಶಿವತತ್ವರತ್ನಾಕರ 

ಮಲ್ಲಾರಿ ಮಹಾತ್ಮ್ಯ 

ಬಟುಕ ಭೈರವ ಕಲ್ಪ 

ರೂಪಮಂಡನ 

ಶ್ರೀತತ್ವನಿಧಿ 

ಸಕಲಾಗಮಸಾರ ಸಂಗ್ರಹ 

ಶಿಲ್ಪರತ್ನ 

ಸಿದ್ಧಾ ೦ತ ಸಾರಾವಳಿ 

ಬೃಹಸ್ಪತಿ ಶಿಲ್ಪಶಾಸ್ತ್ರ 

ವಿಶ್ವಕರ್ಮಶಿಲ್ಪ 

ಮತ್ಸ್ಯ ಪುರಾಣ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೧೫ * 


ಪ್ರೊಬಿ.ಎಚ್‌.ಶ್ರೀಧರ : ಜೀವನದ ಮುಖ್ಯ ಘಟನೆಗಳು 


ಜನನ ೨೪ ಏಪ್ರಿಲ್‌ ೧೯೧೮ 
ಬಿಜೂರು ಗ್ರಾಮ (ಅವಿಭಜಿತ ದಕ್ಷಿಣ ಕನ್ನಡ)ದ 
ಬವಲಾಡಿಯಲ್ಲಿ 

ತಂದೆ ; ಸೀತಾರಾಮ ಹೆಬ್ಬಾರ 

ತಾಯಿ ; ನಾಗಮ್ಮ 

ತಂಗಿಯರು ; ರುಕ್ಮಿಣಿ, ಸುಶೀಲ, ರಮ 

ಶಿಕ್ಷಣ 

ಪ್ರಾಥಮಿಕ: ಬಿಜೂರಿನ ಪ್ರಾಥಮಿಕ ಶಾಲೆಯಲ್ಲಿ 

ಮಾಧ್ಯಮಿಕ ; ಮಿಡಲ್‌ ಸ್ಕೂಲ್‌, ಸೊರಬ (೩ ವರ್ಷ) ಮಿಡಲ್‌ ಸ್ಕೂಲ್‌, 
ಸಾಗರ (೧ ವರ್ಷ) 

ಪ್ರೌಢ ಕ ಮುನಿಸಿಪಲ್‌ ಹೈಸ್ಕೂಲ್‌, ಸಾಗರ, ಎಸ್‌.ಎಸ್‌.ಎಲ್‌.ಸಿ. 
ಶಿವಮೊಗ್ಗ ಕೇಂದ್ರದಲ್ಲಿ 

ಇಂಟರ್‌ ಮಿಡಿಯಟ್‌: ಮೈಸೂರಿನ ಯುವರಾಜ ಕಾಲೇಜಿನಲ್ಲಿ 

ಬಿ.ಎ. (ಆನರ್ಸ್‌) : ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ (೧೯೪೧)ರಲ್ಲಿ 
ರಾಜ್ಯಕ್ಕೆ ಮೊದಲಿಗನಾಗಿ ಉತ್ತೀರ್ಣ ಪೂರ್ಣ ಕೃಷ್ಣರಾವ್‌ 
ಬಂಗಾರದ ಪದಕ ನವೀನ೦ ರಾಮಾನುಜಾಚಾರ್ಯ 
ಬಂಗಾರದ ಪದಕ "ಕವಿಯೂ ವಿಜ್ಞಾನಿಯೂ' ಪ್ರಬಂಧಕ್ಕೆ 
ಹೊನ್ನಸೆಟ್ಟಿ ಬಹುಮಾನ 

ಆ 
ಎಂ.ಎ. ಆನರ್ಸ್‌ : ಮಹಾರಾಜ ಕಾಲೇಜು, ಮೈಸೂರು. 


ವಿವಾಹ ಕ ಮೇ (೧೯೪೬) ರಮಾದೇವಿಯವರೊಡನೆ 


ನಿಧನ 


ಪ್ರಕಟಣೆಗಳು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಸುಮಾ, ಪ್ರತಿಭಾ. ವಿಜಯಾ, ರಾಜಶೇಖರ, ರಾಜೇಶ್ವರಿ 


ಪುಣೆಯ ಫೀಲ್ಡ ಕಂಟ್ರೋಲರ್‌ ಆಫ್‌ ಮಿಲಿಟರಿ ಎಕೌಂಟ್ಸ್‌ 
ಆಫೀಸಿನಲ್ಲಿ ಒ೦ದು ವರ್ಷ *ಗುಮಾಸಗಿರಿ' (೧೯೪೨) 


ಭಟ್ಕಳದ ಇಸ್ಲಾಮಿಯ ಆಂಗ್ಲೋ ಉರ್ದು ಹೈಸ್ಕೂಲಿನಲ್ಲಿ 
ಸಹ ಶಿಕ್ಷಕರಾಗಿ ೪ ವರ್ಷ ಹಾಗೂ ಹೆಡ್‌ ಮಾಸ್ಟರ್‌ ಆಗಿ 
ಒಂದು ವರ್ಷ 

“ಕರ್ಮವೀರ” ವಾರಪತ್ರಿಕೆ (ಹಂಬ್ಬಳ್ಳಿ)೦ರ 
ಉಪಸಂಪಾದಕರಾಗಿ (೧೯೪೭-೫೧) 

ಕುಮಟದ ಕೆನರಾ ಕಾಲೇಜಿನಲ್ಲಿ ಸಂಸ್ಕೃತ ಪ್ರಾಧ್ಯಾಪಕ 
(೧೯೫೧-೬೨)ರಾಗಿ 


ಶಿರಸಿ೦ರು ಎಂ.ಎ೦. ಕಲಾ-ವಿಜ್ಞಾನ 
ಮಹಾವಿದ್ಯಾಲಯದಲ್ಲಿ ಉಪ ಪ್ರಾಚಾರ್ಯರಾಗಿ 
(೧೯೬೨-೬೯) ಸಂಸ್ಕೃತ ಮತ್ತು ಕನ್ನಡ ಪ್ರಾಧ್ಯಾಪಕರಾಗಿ. 


ಸಿದ್ಧಾಪುರದ ಎ೦.ಜಿ.ಸಿ. ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ 
(೧೯೬೯-೭೬) 


ಶಿರಸಿಯ ಮಾಡರ್ನ್‌ ಎಜ್ಯುಕೇಷನ್‌ ಸೊಸೈಟಿಯ ಆನರರಿ 
ಮೆನೇಜರ್‌ಗಾಗಿ ೧೫-೬-೧೯೮೨ ರವರೆಗೆ 


ಏಪ್ರಿಲ್‌ ೨೪, ೧೯೯೦ 


೧೯ನೇಯ ವಯಸ್ಸಿನಲ್ಲಿ ಇಂಟರ್‌ ಮೀಡಿಯಟ್‌ 
ಓದುತ್ತಿದ್ದಾಗ ಬೆ೦ಗಳೂರಿನ 'ಸುಬೋಧ' ರಾಮರಾಯರ 
ಕರೆಯ ಮೇರೆಗೆ ಬರೆದು ಪ್ರಕಟಿಸಿದ ಚಂಪಕಮಾಲಾ 
ವೃತ್ತದಲ್ಲಿದ್ದ ಕವನ ಮೊದಲ ಪ್ರಕಟಣೆ. ೧೯೯೦ರಲ್ಲಿ ಕೈಗಾ 
ಅಣು ವಿದ್ಯುತ್‌ ಸ್ಥಾವರ ಕುರಿತು "ನಾಗರಿಕ' ಪತ್ರಿಕೆಯಲ್ಲಿ 
ಕೊನೆಯ ಲೇಖನ. ಈ ಮಧ್ಯದಲ್ಲಿ ೫೦ಕ್ಕೂ ಹೆಚ್ಚು 
ಪುಸ್ತಕಗಳು, ನೂರಾರು ಲೇಖನಗಳು ಪ್ರಕಟವಾದವು. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಪ್ರಶಸ್ತಿ/ಗೌರವಗಳು 
ಕಾವ್ಯಸೂತ್ರ 


ಸ 
1 

ಸ 
ಹ 


ಜ್ಞಾನಸೂತ್ರ 
ಮಾನಸ ದರ್ಪಣ 
ನೌಕಾಗೀತ 
ರಸಯಜ್ಞ 


ಮನುಸ್ಮೃತಿ (ರಾಜಧರ್ಮ) : 


೧೦೧೭ * 


ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ 
ತೀ.ನಂ.ಶ್ರೀ ಸ್ಮಾರಕ ಬಹುಮಾನ 

ಮ್ಳ 
ರಾಜ್ಯ ಸರಕಾರ ಅನುದಾನ 


ಮೂರು ಸಾವಿರ ಮಠ, ಹುಬ್ಬಳ್ಳಿ. ಬಹುಮಾನ 


ಸೂರು ವಿ.ವಿ. ಸುವರ್ಣ ಮಹೋತ್ಸವ ಬಹುಮಾನ 


ಹುಬ್ಬಳ್ಳಿಯ ಲೋಕ ಶಿಕ್ಷಣ ಟ್ರಸ್ಟ್‌ ಬಹುಮಾನ 
ಮದ್ರಾಸ್‌ ಕ್ರಿಶ್ಚಿಯನ್‌ ಟೆಕ್ಸ್ಟ್‌ಬುಕ್‌ ಕಮಿಟ ಬಹುಮಾನ 
ಕೇಂದ್ರ ಸರಕಾರದ ಸಂರಕ್ಷಣಾ ಶಾಖೆ ಬಹುಮಾನ 
ದೇವರಾಜ ಬಹಾದೂರ ಬಹುಮಾನ 


ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಪದವಿ ತರಗತಿ 
ಪಠ್ಯಪುಸ್ತಕ 


೫೫ನೇಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ 
ಪತ್ರಿಕಾ ಗೋಷ್ಠಿ ಅಧ್ಯಕ್ಷ ಉ.ಕ. ಜಿಲ್ಲಾ ಮೂರನೆಯ 
ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ (೧೯೭೪) 


ಕುಂದಾಪುರದಲ್ಲಿ 'ಜೇಸೀ' ಸನ್ಮಾನ (೧೯೮೦) 
ಶಿರಸಿಯ ರೋಟರಿ ಕ್ಲಬ್‌ ಸನ್ಮಾನ (೧೯೮೭) 


ಶಿರಸಿಯ “ರಂಗ ಸಂಗ” ಕಲಾರಂಗದವರಿಂದ ಪೌರ 
ಸನ್ಮಾನ (೧೯೮೭) 


ಯುಗ ಪುರುಷದ ಬಳಗದಿಂದ ಕಿನ್ನಗೋಳಿಯಲ್ಲಿ ಸನ್ಮಾನ 
(೧೯೮೮) 


* ೧೦೧೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬಿ.ಎಚ್‌.ಶ್ರೀಧರ ಕೃತಿ ಸೂಚಿ 


ದಿ. ಕಾವ್ಯ 

ಮೇಘನಾದ ಸಾಹಿತ್ಯ ಮಂದಿರ, ಮೈಸೂರು ೧೯೪೫ 

ಕಿನ್ನರಗೀತ ಕಥಾ೦ಜಲಿ ಗ್ರಂಥಮಾಲೆ, ಬೆ೦ಗಳೂರು 

೧೯೪೭ 

ಅಮೃತಬಿಂದು ಸಂಯುಕ್ತ ಕರ್ನಾಟಕ ಕಾರ್ಯಾಲಯ, ಹುಬ್ಬಳ್ಳಿ ೧೯೪೯ 

ಮಂಜುಗೀತ ಲೇಖಕರು, ಕುಮಟ ೧೯೫೮ 

ರಸಯಜ್ಞ ಎದ್ಯಾರಣ್ಯ ಪ್ರಕಾಶನ ಸಂಸ್ಥೆ, ಶಿರಸಿ ೧೯೬೪ 

ಮುತ್ತುರತ್ನ ಸುಲಭ ಸಾಹಿತ್ಯ ಪ್ರಕಾಶನ, ಕುಮಟ ೧೯೬೮ 

(ಮ.ಮು. ೧೯೮೭) 

ನೌಕಾಗೀತ ಅಪ್ರಕಟಿತ (ಖಾಸಗಿ ಪ್ರಸಾರದಲ್ಲಿ) ೧೯೬೮ 

ಕದಂಬ ವೈಭವ ಪ್ರಬುದ್ಧ ಕರ್ನಾಟಕದಲ್ಲಿ ೧೯೭೦; 
ಸಾಹಿತ್ಯ ಮಂದಿರ ಶಿರಸಿ ೧೯೮೭ 

ಕ೦ಟಕಾರಿ ಮಹಾಕಾವ್ಯಂ ದೀನಬ೦ಧು ಪ್ರಜಾಶನ, ಹೊನ್ನಾವರ ೧೯೮೧ 

ಜಾತವೇದ ಹಿ.ಎ.ಎನ್‌. ಪಬ್ಲಿಷರ್ಸ್‌, ಬೆ೦ಗಳೂರು ೧೯೮೪ 

ಅಮೃತಬಿಂದು 

(ಶ್ರೀಧರ ಕಾವ್ಯ ವಾಚಿಕೆ) ಸಾಹಿತ್ಯ ಪರಿಷತ್ತು ಬೆ೦ಗಳೂರು ೨೦೦೭ 

೨. ಯಕ್ಷಗಾನ 


ಯಕ್ಷಗಾನ ಪಂಚರಾತ್ರ ವಾರ್ಧಿಕ್ಯ, ಶಿರಸಿಯ "ಧ್ಯೇಯನಿಷ್ಠ ಪತ್ರಕರ್ತ' 
ದಿನಪತ್ರಿಕೆಯಲ್ಲಿ ೫-೧೨-೧೯೯೩ ರಿಂದ ೮-೫-೧೯೯೪ರ ವರೆಗೆ ಪ್ರತಿ 
ಭಾನುವಾರ 


ಓ. ನಾಟಕ 
ಮಯೂರ ಶರ್ಮ, ಯುಗಪುರುಷ ಪ್ರಕಟಣಾಲಯ, ೧೯೮೮ 
ಕಿನ್ನಿಗೋಳಿ 
ಸೋಮಾರಿಗಳ ಕ್ಷಬ್‌ (ಅಪ್ರಕಟತ) ೧೯೮೭ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೧೯ * 


೪, ಆತ್ಮಕಥೆ 

ಜೀವಯಾನ, ಬಿ.ಎಚ್‌.ಶ್ರೀ. ಸಾಹಿತ್ಯ ಪ್ರಶಸ್ತಿ ಸಮಿತಿ, ಶಿರಸಿ ೧೯೯೪ 
೫. ವಿನೋದ-ವಿಡಂಬನೆ 
ಬೇತಾಳಗಳ ಕುಣಿತ ಸರ್ವೋದಯ ಸಾಹಿತ್ಯ ಮಾಲೆ, ಹುಬ್ಬಳ್ಳಿ ೧೯೫೧ 
ಭಾಷಣಗಳ ಭೈರವರ ಎ.ಎಂ.ಜಿ. ಸಾಹಿತ್ಯ ಪ್ರಕಾಶನ, ಉಡುಪಿ ೧೯೬೬ 
ಒಡ್ಡೋಲಗ 
೬. ವಿಮರ್ಶೆ 
ಬೇಂದ್ರೆ ಎಂ.ಜಿ.ಎಂ. ಕಾಲೇಜು ಉಡುಪಿ ೧೯೫೬ 
ಹೊಸಗನ್ನಡ ಸಾಹಿತ್ಯ ಶೈಲಿ ಪ್ರತಿಭಾ ಗ್ರಂಥಮಾಲೆ, ಧಾರವಾಡ ೧೯೫೬ 
ಕವೀ೦ದ್ರ ರವೀಂದ್ರ ಶಶಿ ಪ್ರಕಾಶನ, ಬೆ೦ಗಳೂರು ೧೯೫೯ 
ಕಾವ್ಯಸೂತ್ರ ವಿದ್ಯಾರಣ್ಯ ಗಂಥ ಪ್ರಕಾಶನ, ಶಿರಸಿ ೯೬ 
ಪತಿಜೆ ರವೀಂದ್ರ ಪ್ರಕಾಶನ, ಕಾರ್ಗಲ್‌ ೧೯೭೮ 
ಸಂಸ್ಕೃತಗಳ ಕನ್ನಡಗಳ ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್‌ 
ಬಾ೦ಧವ್ಯ ಮಂಗಳೂರು ೧೯೮೧ 


ಪಸರಿಪ ಕನ್ನಡಕ್ಕೊಡೆಯನೀಗ ಶ್ರೀಮಾತಾ ಪ್ರಕಾಶನ ಧಾರವಾಡ 
ದರಾಂಕಿತ ಬೇಂದ್ರೆ 


ಜನ್ನ (ಸ೦.ವಿ.ಸಿ) ಐ.ಬಿ.ಎಚ್‌.ಪ್ರಕಾಶನ ಬೆ೦ಗಳೂರು ೧೯೭೫ 
೭. ವೈಚಾರಿಕ 

ಭಾರತೀಯ ನಾಗರಿಕತೆಗೆ. ಪಸಾರಾಂಗ ೧೯೫೯ 
ಮನುವಿನ ಕೊಡುಗೆ ಕ.ವಿ.ವಿ. ಧಾರವಾಡ (ಮರುಮುದ್ರಣ) ೧೯೭೧ 
ಪಂಚಮುಖಿ ಅಂತರಂಗ ಕಾರ್ಯಾಲಯ, ಉಡುಪಿ ೧೯೫೫ 
ವಿದೇಶದ ತಿಳಿವಳಿಕೆಗಳು ರಾಮಕೃಷ್ಣ ಪ್ರಿಂಟಿಂಗ್‌ ವರ್ಕ್ಸ್‌, ಕುಮಟ ೧೯೫೯ 
ಜ್ಞಾನಸೂತ್ರ ವಿದ್ಯಾರಣ್ಯ ಗಂಥ ಪ್ರಕಾಶನ, ಶಿರಸಿ ೧೯೬೯ 
ಮಾನಸದರ್ಪಣ ಸಮಾಜ ಪುಸ್ತಕಾಲಯ, ಧಾರವಾಡ ೧೯೭೩ 
(ಹನುಮಂತರಾವ್‌ ಅವರೊಂದಿಗೆ) 

ರಾಷ್ಟ್ರಸೂತ್ರ ವಿಶ್ವ ಪ್ರಕಾಶನ, ಹುಬ್ಬಳ್ಳಿ ೧೯೭೪ 
ವಿಚಾರ ವಿಜಯ ರವೀಂದ್ರ ಪುಸ್ತಕಾಲಯ, ಕಾರ್ಗಲ್‌ ೧೯೮೧ 


ಭಾರತೀಯ ಮೂರ್ತಿಶಿಲ್ಪ ಬಂಡಾಯ ಪ್ರಕಾಶನ, ಅರೆಅ೦ಗಡಿ ೨೦೦೯ 


* ೧೦೨೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


೮. ಇತಿಹಾಸ 
ಬನವಾಸಿಯ ಕದಂಬರು ಶತಮಾನೋತ್ಸವ ಸಮಿತಿ, ಬನವಾಸಿ. ೧೯೬೬ 
(ಎಲ್‌.ಟಿ. ಶರ್ಮಾರೊಂದಿಗೆ) 


ಬನವಾಸಿಯ ಇತಿಹಾಸ ಸಾಹಿತ್ಯ ಮಂದಿರ, ಶಿರಸಿ ೨೦೦೪ 
೯. ಇತರೆ 
ಮಯೂರ ಶರ್ಮ ಐ.ಬಿ.ಎಚ್‌. ಪ್ರಕಾಶನ, ಬೆ೦ಗಳೂರು ೧೯೭೧ 
(ಮರುಮುದ್ರಣ ೧೯೭೧) 
ಕೌಶಿಕ ರಾಮಾಯಣ ಐ.ಬಿ.ಎಚ್‌. ಪ್ರಕಾಶನ, ಬೆ೦ಗಳೂರು. ೧೯೭೨ 
ರಮಣ ಮಹರ್ಷಿ ಸುಲಭ ಸಾಹಿತ್ಯ ಪ್ರಕಾಶನ, ಕುಮಟ ೧೯೬೯ 
ಉತ್ತರ ಕನ್ನಡ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳು (ಉಪಲಬ್ಬವಿಲ್ಲ) 
ಬನವಾಸಿಯ ಕೈಪಿಡಿ ೧೯೭೧ 
ಸಾಹಿತ್ಯ ಚಿ೦ತನ (ಮಂಜುವಾಣಿಯಲ್ಲಿ ಧಾರಾವಾಹಿಯಾಗಿ) 
ಶಿವಪುರಾಣ (ಮಂಜುವಾಣಿಯಲ್ಲಿ ಧಾರವಾಹಿಯಾಗಿ) 
ವೇದರಹಸ್ಕಸಾರ ರಾಜಶೇಖರ ಹೆಬ್ಬಾರ, ಶಿರಸಿ ೨೦೦೩ 
೧೦. ಅನುವಾದ 
(ಇಂಗ್ಲಿಷಿನಿಂದ) 


ಭಾರತೀಯ ರಾಜ್ಯಧರ್ಮದ ಸತ್ವ ಮತ್ತು ಸ್ವರೂಪ 

(ಆರವಿ೦ದರ 706 70016801015 08116180 ೮೭1010 (ಭಾಗ-೧) ಅನುವಾದ) 
ಸುಲಭ ಸಾಹಿತ್ಯ ಪ್ರಕಾಶನ, ಕುಮಟ ೧೯೫೫ 

ಭಾರತೀಯ ವಾಜ್ಮಯ 

(ಅರವಿಂದರ 700 70076801015 08116181 ೮೦1170 (ಭಾಗ-೨) ಅನುವಾದ) 

ಎನ್‌.ಆರ್‌.ರಾವ್‌ರೊಂದಿಗೆ ಸುಲಭ ಸಾಹಿತ್ಯ ಪ್ರಕಾಶನ, ಕುಮಟ ೧೯೫೭ 

ಟಿ.ಎಸ್‌.ಈಲಿಯಟ್‌ (ಎ.ಸಿ.ಬ್ರ್ಯಾಡ್‌ ಬ್ರೂಕ್‌ರ 7.5.8110 ಅನುವಾದ) 


ಎಂ.ಜಿ.ಎಂ. ಕಾಲೇಜು ಉಡುಪಿ. ೧೯೫೭ 
ಸ್ವಾತಂತ್ರ್ಯ ಮೀಮಾಂಸೆ 
(ಜೆ.ಎಸ್‌. ಮಿಲ್ಲರರ ೦8 1.1001/ ಅನುವಾದ ಎನ್‌.ಆರ್‌. ರಾವ್‌ರೊಂದಿಗೆ) 
ಕುಮಟ ೧೯೬೧ 


ಮಾತೃಶ್ರೀ (ಪಶುಪತಿಯವರ ೦ 186 1101701 011176 ಅನುವಾದ) 
ಶ್ರೀ ಅರವಿ೦ದೋ ಸೊಸೈಟಿ, ಶಿವಮೊಗ್ಗ ೧೯೭೫ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೨೧ * 


ವೇದರಹಸ್ಕ್ಯ (ಅರವಿ೦ದ 16 500/61 08170 11068 ಅನುವಾದ) (ಅಪ್ರಕಟಿತ) 

ನೆಹರೂ ಉವಾಚ (ಉಪಲಬ್ಧವಿಲ್ಲ) 

ರಮಣ ಮಾರ್ಗ ಭಾಗ ೧ ಮತ್ತು ಭಾಗ -೨ 

(ಓಂ ಸಾಧು ಅವರ 86 0801 081788 78/1-1 & 78 2 ಅನುವಾದ) 
ಅಪ್ರಕಟಿತ 


ಅನುವಾದ (ಸಂಸ್ಕೃತ) 

ಕಾಳಿದಾನ ಕಾವ್ಯ ಸೌರಭ ರೋಟರಿ ಕ್ಲಬ್‌, ಕುಮಟ (ಉಪಲಬ್ಧವಿಲ್ಲ) ೧೯೬೨ 
ಕುಂದಮಾಲೆ (ನಾಟಕ) ಗೀತಾ ಬುಕ್‌ ಹೌಸ್‌, ಮೈಸೂರು ೧೯೬೭ 
ಸಂಸ್ಕೃತ ಸುಭಾಷಿತ ಸಂಗ್ರಹ ಪ್ರಸಾರಾ೦ಬ, ಕ.ವಿ.ವಿ. ಧಾರವಾಡ ೧೯೭೧ 
ರಾಜಧರ್ಮ ಪ್ರಸಾರಾಂಗ, ಕ.ವಿ.ವಿ. ಧಾರವಾಡ ೧೯೭೪ 
(ಮನುಸ್ಮೃತಿ ೭ನೇ ಅಧ್ಯಾಂರುದ ಅನುವಾದ - ಟಿಪ್ಪಣಿ, ಪೀಠಿಕ ಸಹಿತ 
ಬಿ.ಆರ್‌.ಮೋಡಕರೊಂದಿಗೆ) 


೧೧. ಸಂಪಾದಿತ 

ನವರತ್ನ (ಮಿಸಲೆನಿ) ಸುಲಭ ಸಾಹಿತ್ಯ ಪ್ರಕಾಶನ, ಕುಮಟ (ವರ್ಷ 
ನಮೂದಿಸಿಲ್ಲ) 

ಬವವಾಡಿ ಹಿರಿಯಣ್ಣ ಹೆಬ್ಬಾರ್‌ ಏರಚಿತ 


ಭಾನುಮತಿ ಕಲ್ಯಾಣ (ಯಕ್ಷಗಾನ) ಕಾವ್ಯಾಲಯ ಪ್ರಕಾಶಕರು, ಮೈಸೂರು 


೧೯೫೮ 
ರಸೋ ವೈ ಸಃ (ಹಿರಿಯಣ್ಣ ಹೆಬ್ಬಾರರ ಯಕ್ಷಗಾನ ಮತ್ತು ಭಕ್ತಿ ಸ್ತೋತ್ರಗಳು) 
`ಸಾಹಿತ್ಯ ಮಂದಿರ' ಶಿರಸಿ ೧೯೮೭ 
ಕೆಲವು ಲೇಖನಗಳು 
೧. ಅಭಿನಂದನ ಗಂಥಗಳಲ್ಲಿ 
ಸಂಸ್ಕೃತ ನಾಟಕ ಅಭಿನಂದನೆ ೧೯೫೬ 
ಕನ್ನಡ ಸಾಹಿತ್ಯಕ್ಕೆ ಮುಗಳಿ. ರಸಿಕರಂಗ ದರ್ಶನ ೧೯೬೬ 
ಕೊಡುಗೆ 
ಸೌಂದರ್ಯ ಮೀಮಾಂಸೆ. ಉಪಾಯನ ೧೯೬೭ 


ಯಕ್ಷಗಾನ ಬಯಲಾಟ ಕಾರಂತ ಪ್ರಪಂಚ ೧೯೬೯ 


* ೧೦೨೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬೆ೦ಗಳೂರು ಭಾರ್ಗವ (ಅ.ನ.ಕೃ) ರಸಚೇತನ ೧೯೭೦ 
ಗುರುಗಳಿಗೆ ನಮಸ್ಕಾರ ಸಮರ್ಪಣೆ ೧೯೭೦ 
ಕುವೆಂಪು ಗದ್ಯ ಸಹ್ಯಾದ್ರಿ ೧೯೭೪ 
ಯಕ್ಷಗಾನದ ಸಾಂಸ್ಕೃತಿಕ ರಸ ಯಷಿ ೧೯೭೪ 
ಕೊಡುಗೆ 

ಬೇಂದ್ರೆ ಕಾವ್ಯ ಸ್ತೋತ್ರ ಇಳಿದು ಬಾ ತಾಯಿ ೧೯೭೭ 
ಕಾವ್ಯಾನುಶಾಸನ ಬ್ರಹಗಿರಿ 1೯೭೬ 
ಅಭಿಜಾತ ಕೃತಿ-ನಲ್ಕೆ ವಾಜ್ಮಯ ತಪಸ್ವಿ ೧೯೭೭ 
ಜ್ಞಾನದ ಪೂರ್ಣಕುಂಭ ನಮನ ೧೯೭೮ 
ಮಿತ್ರಾಭಿನಂದನ ಪ್ರವೃತ್ತ ೧೯೭೬ 
ಆಧುನಿಕ ಸಾಹಿತ್ಯ ಸಮೀಕ್ಷೆ ಬೆಳ್ಜೊಲ ೧೯೮೧ 
ಇತ್ಯಾದಿ 


೨. ಸಂಸ್ಕರಣ ಸಂಚಿಕೆಗಳಲ್ಲಿ 


ಹೈವನಾಡಿನ ಚರಿತ್ರೆ ಉ.ಕ.ದರ್ಶನ, ಕ.ಸಾ.ಪ. ೧೯೮೬ 
ಬೆ೦ಗಳೂರು 

ಬನವಾಸಿಯ ಚಕ್ರವರ್ತನ ಪಡುವಣ (೪೫ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನ) 

ಶಿರಸಿಯ ಚಾರಿತ್ರಿಕ ಹಿನ್ನೆಲೆ. ಶಿರಸಿ ನಗರಸಭಾ ಸಂಚಿಕೆ ೧೯೬೬ 

ಹೊನ್ನಾವರ ಚರಿತ್ರೆ ಹೊನ್ನಾವರ ಭೂ ಅಭಿವೃದ್ಧ ಬ್ಯಾಂಕ್‌ ೧೯೭೭ 

ಸಿದ್ಧಾಪುರದ ಚಾರಿತ್ರಿಕ ಹಿನ್ನೆಲೆಅರ್ಬನ್‌ ಬ್ಯಾಂಕ್‌, ಸಿದ್ಧಾಪುರ ೧೯೭೯ 

ಭಾರತದ ಗ್ರಂಥಾಲಯಗಳ ಶಿರಸಿ ಪಂಡಿತ್‌ ಲೈಬ್ರರಿ ೧೯೭೦ 

ಇತಿಹಾಸ 

ಕೌಶಿಕ ರಾಮಾಯಣ ಕದ೦ಬ (ಸಾಹಿತ್ಯ ಸಮ್ಮೇಳನಾಂಕ) ೧೯೮೨ 

ವಿದ್ವತ್ಯವಿ ಪಾ೦ಡೇಶ್ವರರು ತಾಂಬೂಲ (ಉ.ಕ.ಸಾಹಿತ್ಯ ೧೯೮೧ 
ಸಮ್ಮೇಳನಾಂಕ) 

ಕನ್ನಡ ಸಾಹಿತ್ಯ ನಡೆದು ಮೈಸೂರು ದಸರಾ ದರ್ಶಿನಿ ೧೯೬೪ 

ಬಂದ ದಾರಿ 

ಇತ್ಯಾದಿ 

೩. ಪತ್ರಿಕೆಗಳು 

ಇಂದಿನ ಕನ್ನಡ ಪ್ರಬಂಧಗಳು ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕ ೪೬/೧0 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೨೩ * 


ಔಚಿತ್ಯ ಜೂನ್‌ ೧೯೬೭ 

ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ 

೪೨/೧ ಜೂನ್‌ ೧೯೪೭ 
ಕುಂದಗನ್ನಡ ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ 

೪೧, ೪೨, ೪೩ ಜೂನ್‌ ೧೯೪೬/೫೮ 
ಹೊಸಗನ್ನಡ ಛಂದೋವಿಕಾಸ ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ 

೪/೧-೨ ಜೂನ್‌ -ಡಿಸೆಂ. 
ಕನ್ನಡತ್ರಯ ವಿಭಾಗಯೋಗ ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ 

೬೨/೧ ಜೂನ್‌ - ಡಿಸೆಂ. ೧೯೭೭ 


ಏಮರ್ಶೆ ಸಾಧನ, ಸಂಪುಟ ೧, ಸಂಚಿಕೆ ೩೧ 
ಸ್ವಾತಂತ್ರ್ಯ ಮತ್ತು ಭ್ರಮೆ ಜೀವನ 
ಜುಲೈ ೧೯೬೮ 
ರಂಗ ಬಿನ್ನಪ ಪ್ರಬುದ್ಧ ಕರ್ನಾಟಕ ಚಿನ್ನದ ಸಂಚಿಕೆ 
೧೯೬೯ 
ಸಾಹಿತ್ಯ ಚಿಂತನ-ಲೇಖನ ಮಂಜುವಾಣಿ 
ಸರಣಿ ೧೯೮೧ ರಿಂದ ೧೯೮೩ 


ಶಿವ ಪುರಾಣ-ಲೇಖನ ಸರಣಿಮಂಜುವಾಣಿ 
೧೯೮೪ ರಿಂದ ೧೯೮೬ 


ಜನಜೀವನ ಹಾಗೂ ಕಾನಡಾವೃತ್ತ 
ಜಾನಪದ ಕಲೆಗಳು ೧೦೮೨ 
ಯಕ್ಷಗಾನ : ಉಗಮ ಮತ್ತು ಸಂಯುಕ್ತ ಕರ್ನಾಟಕ 
ಇತಿಹಾಸ ೨೪-೬-೧೯೮೪ 
ಸಾಹಿತ್ಯ ಮತ್ತು ಮಹಾಕಲ್ಪನೆ ಜನತಾ 
೧೨-೮-೧೯೬೩ 
ಮಾನವ ಸಂಸ್ಕೃತಿ ಜಯಕರ್ನಾಟಕ 
ಜುಲೈ ೧೯೫೩ 
ಕಾವ್ಯದಲ್ಲಿ ಪ್ರಾಸ ಏಕೆ ಬೇಕು?) ಕನ್ನಡ ನುಡಿ 
೧-೪-೧೯೭೩. 
ವಿಮರ್ಶಾ ಪರಿಭಾಷೆ ತಾಯಿ ನುಡಿ ದೀಪಾವಳಿ ಸಂಚಿಕೆ 


* ಮುಂತಾದ ಸಾವಿರಾರು ಲೇಖನಗಳು 


* ೧೦೨೪ 


೪. ಇಂಗ್ಲಿಷ್‌ ಲೇಖನಗಳು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


1/8175 1100೧7 0೦೯11785010 11. 0೯.೮.೧. 3717 1971 

00110000 ೩76 0೭1೦551011 ೨೭111 1973 

(1೩5510೩1 ೫76 1106017 718)75 10 1/1/5010 ೦1101181151 1969 

೮5110010 12೭00110100 1/1/5070 ಲಿ1101/0೩1 80808100 1972 
17510110 

1161811 1115(01)7-4 (1೩11018010 11, 081/175010 11117075107 1077 


50170 101768111011081 /.5501110110115 


1110 1117611 371077 ೦೯111210೧7 
€॥0, 
ಶ್ರೀಧರರ ಕುರಿತು 
೧. ಕಿರುಹೊತ್ತಿಗೆ 
ರಾಜಶೇಖರ ಹೆಬ್ಬಾರ 
ಹಾಗೂ ಕಿರಣ ಭಟ್ಟ ಪ್ರೊ.ಬಿ.ಎಚ್‌.ಶ್ರೀಧರ 


ರಾಜಶೇಖರ ಹೆಬ್ಬಾರ 
ರಾಜಶೇಖರ ಹೆಬ್ಬಾರ 
ಡಾ.ಶ್ರೀಪಾದ ಭಟ್ಟ 


೨. ಸಂದರ್ಶನ 
ಪಾ.ವೆಂ.ಆಚಾರ್ಯ 
ಭುವನೇಶ್ವರಿ ಹೆಗಡೆ 
ಭಾಗೀರಥಿ ಹೆಗಡೆ 
ಮೋಹನ ಹೆಗಡೆ 
ಮುಂತಾದವು 


೩. ಸಾಹಿತ್ಯ ವಿಮರ್ಶೆ 


ಎಚ್‌.ಆರ್‌.ಅಮರನಾಥ-ಪರಂಪರೆಯ ಕಾವಲುಗಾರ: 


ಬಿ.ಎಚ್‌.ಶ್ರೀ ಸಾಹಿತ್ಯ 
ಶಿರಸಿ 
ಪ್ರೊ.ಬಿ.ಎಚ್‌.ಶ್ರೀಧರ 
ಶ್ರೀಧರ ಪ್ರಶಸ್ತಿ 


ಕಸ್ತೂರಿ 

ತರಂಗ 

ಉಷಾವಾಣಿ 
ಸಂಯುಕ್ತ ಕರ್ನಾಟಕ 


ಬಿ.ಎಚ್‌.ಶ್ರೀಧರರ ಕಾವ್ಯ ಸಮೀಕ್ಷೆ ಸೃಜನವೇದಿ 
ಪ್ರೊ.ಬಿ.ಎಚ್‌.ಶ್ರೀಧರ-ರಾಜಶೇಖರ ಹೆಬ್ಬಾರ 


7.7.1)0581 701. 701120೩7೩06 


೧೯೯೨ 


೨ 


೨೦೦೭ 
೨೦೧೦ 


ವರಿ ೧೯೭೪ 

೧೯೮೭ 
೨೧-೮-೧೯೮೮ 
೨೬-೪-೧೯೮೭ 


4 
(5 


ಏಪ್ರಿಲ್‌ ೧೯೮೭ 
೨೦೦೭ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿ 


೪. ಗ್ರಂಥಾವಲೋಕನ 
ಮೇಘನಾದ 
ಮಂಜುಗೀತ 
ಜಾತವೇದ 
ಜಾತವೇದ 
ಜಾತವೇದ 
ಕಂಟಕಾರೀ ಕಾವ್ಯಂ 
ಕವೀ೦ದ್ರ ರವೀಂದ್ರ 
ಕಾವ್ಯ ಸೂತ್ರ 
ಬೇಂದ್ರೆ 
ಪ್ರಜ್ಞಾವಾದ 


ಭಾರತೀಯ ಮೂರ್ತಿಶಿಲ್ಪ 


ತ್ಯ : ಸಂಪುಟ - ೩ : ವಿಚಾರ 


೫. ಬದುಕು-ಬರೆಹ ಪರಿಚಯದ ಲೇಖನಗಳು 


ಮೋಹನ ಹೆಗಡೆ 
ರಾಜಶ್ರೀ ಹೆಗಡೆ 
ಎಂ.ಎ.ಶರ್ಮ ತದ್ಬಲಸೆ 
ಹಾ.ಮಾ.ನಾಯಕ 
ಹಾ.ಮಾ.ನಾಯಕ 
ಟಿ.ಎಂ.ಸುಬ್ಬರಾಯ 
ಪಾ.ವೆಂ.ಆಚಾರ್ಯ 


ಕಿರಣ ಭಟ್‌ ಹಾಗೂ ಅಮರನಾಥ 


ರಾಜೇಶ್ವರಿ ಹೆಬ್ಬಾರ ಸಂಯುಕ್ತ ಕರ್ನಾಟಕ 


* ಮುಂತಾದವು. 


೬. ಶ್ರೀಧರ ಸ್ಮರಣೆ - ಸಂ. 


(ಅಭಿನಂದನ ಗಂಥ) 


೧೦೨೫ * 


ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ-೩೧, ೨ 
ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ-೪೩ ೨ 
ಪ್ರಜಾವಾಣಿ ೫-೧-೧೯೮೬ 
ನಾಗರಿಕ ೧೯೮೫ 
ಸಂಯುಕ್ತ ಕರ್ನಾಟಕ ೫-೧-೧೯೮೬ 
ಗ್ರಂಥಲೋಕ ೧-೪-೧೯೮೨ 
ಕರ್ನಾಟಕ ಭಾರತಿ ೧೯೬೪ 
ಸಂಯುಕ್ತ ಕರ್ನಾಟಕ ೧೧-೧೦-೧೯೬೯ 
ಶಿರಸಿ ಸಮಾಚಾರ ೧-೭-೧೯೮೭ 
ವನಶ್ರೀ ಉ.ಕ.ಜಿಲ್ಲಾ ಸಾಹಿತ್ಯ 
ಸಮ್ಮೇಳನ ಯಲ್ಲಾಪುರ ೧೯೭೪ 
110 1161811 1170017055 ೧-೮-೧೯೮೮ 
ಸಂಯುಕ್ತ ಕರ್ನಾಟಕ ೨೬-೪-೧೯೮೭ 
110 1161811 1570017055 ೧೧-೫-೧೯೮೭ 
ಪ್ರಜಾಮತ ೨೪-೫-೧೯೮೭ 
ಪ್ರಜಾವಾಣಿ ೨೧-೫-೧೯೮೭ 
ಪ್ರಜಾವಾಣಿ ೨೦-೫-೧೯೯೦ 
ಉದಯವಾಣಿ ೬-೫-೧೯೯೦ 
ಸುಧಾ ೨೪-೫-೧೯೮೭ 
ಉದಯವಾಣಿ ೬-೫-೧೯೯೦ 
ಪ್ರಜಾವಾಣಿ ೨೧-೬-೧೯೯೧ 
೨೦೦೯ 
ಡಾ.ಎಂ.ಜಿ.ಹೆಗಡೆ ೧೯೯೯ 


* ೧೦೨೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


೭. ಶ್ರೀಧರರ ನೆನಪು 

ಶ್ರೀಧರರ ನೆನಪು ಚಿರಂತನವಾಗಿ ಉಳಿಯುವಂತೆ ಮಾಡಲು ಅವರ ಕುಟುಂಬದವರು 
ಶಿಷ್ಯರು ಹಾಗೂ ಅಭಿವರಾನಿಗಳ ಪರವಾಗಿ ಡಾ.ಟಿ.ನಾರಾಂಯಣ ಭಟ್‌, 
ಎಚ್‌.ಆರ್‌.ಅಮರನಾಥ, ಕಿರಣಭಟ್‌, ವಿಷ್ಟುಹೆಗಡೆ ಹಾಗೂ ರಾಜಶೇಖರ ಹೆಬ್ಬಾರ, 
ಜಗದೀಶ ಭಂಡಾರಿ, 'ಬಿ.ಎಚ್‌.ಶ್ರೀಧರ ಸಾಹಿತ್ಯ ಪ್ರಶಸ್ತಿ ಸಮಿತಿಯನ್ನು ರೂಪಿಸಿ ಪ್ರತಿ 
ವರ್ಷ ಕನ್ನಡದ ಉತ್ತಮ ಸಾಹಿತ್ಯ ಕೃತಿಗೆ ಬಹುಮಾನ ನೀಡುವ ವ್ಯವಸ್ಥೆ ಮಾಡಿದ್ದಾರೆ 
(೧೯೯೧ ರಿಂದ) -ಸಿ.ಎನ್‌.ಹೆಗಡೆ, ಸಿ.ಆರ್‌.ಶಾನಭಾಗ. ಯು.ಎ.ಐತಾಳ, ವಿಠಲ ಭಂಡಾರಿ. 
ಶ್ರೀಪಾದ ಭಟ್‌, ಯಶವ೦ತ ನಾಯಕ ಇವರು ಸದಸ್ಯರಾಗಿ ಕಾರ್ಕನಿರ್ವಹಿಸುತ್ತಿದ್ದಾರೆ. 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೨೭ * 


ಬಿ.ಎಚ್‌.ಶ್ರೀಧರ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರು 


ಈ 

ವರ್ಷ ಪ್ರಶಸ್ತಿ ಕೃತಿ ಅಧ್ಯಕ್ಷತೆ 

೧೯೯೧ ನಾ.ಮೊಗಸಾಲೆ ಪ್ರಭವ (ಕಾವ್ಯ) ಕೀರ್ತಿನಾಥ ಕುರ್ತಕೋಟಿ 

೧೯೯೨ ಗಿರೀಶ ಕಾರ್ನಾಡ ತಲೆದಂಡ (ನಾಟಕ) “ಎನ್ಶೆ' ಕುಲಕರ್ಣಿ 

೧೯೯೩ ಪಿ.ಲಂಕೇಶ ಹಾಗೂ ಅಕ್ಕ (ಕಾದಂಬರಿ) 

ದು.ನಿಂ.ಬೆಳಗಲಿ ದೇವದಾಸಿ (ಕಾದಂಬರಿ) ಶಿವರಾಮ ಕಾರಂತ 

೧೯೯೪ ಪುರುಷೋತ್ತಮ ಬಿಳಿಮಲೆ ಶಿಷ್ಟ ಪರಿಶಿಷ್ಟ (ವಿಮರ್ಶೆ) ಕೆ.ವಿ.ಸುಬ್ಬಣ್ಣ 

೧೯೯೫ ಎಚ್‌.ಎಸ್‌.ವೆಂಕಟೇಶಮೂರ್ತಿ ಎಷ್ಟೊಂದು ಮುಗಿಲು ಪಾಟೀಲ ಪುಟ್ಟಪ್ಪ 
(ಕವನ) 

೧೯೯೬ ಜಿ.ಎಸ್‌.ಆಮೂರ ಕನ್ನಡ ಕಥನ ಸಾಹಿತ್ಯ ಕಾದಂಬರಿ ಪ್ರಸನ್ನ 
ವಿಮರ್ಶೆ 

೧೯೯೭ ಜಯಂತ ಕಾಯ್ಕಿಣಿ ಅಮೃತಬಳ್ಳಿ ಕಷಾಯ ವೇಣುಗೋಪಾಲ 
(ಕಥಾಸಂಕಲನ) 

೧೯೯೮ ಸವಿತಾ ನಾಗಭೂಷಣ ಸ್ತೀಲೋಕ (ಕಾದಂಬರಿ) ಸಿ.ಎನ್‌.ರಾಮಚಂದ್ರನ್‌ 

೧೯೯೯ ಕಿವಿ.ನಾರಾಯಣ ಜೇರು-ಕಾಂಡ-ಚಿಗುರು (ಏಮರ್ಶೆ) ಎಷ್ಟುನಾಯ್ಕ 

೨೦೦೦ ಪ್ರತಿಭಾ ನಂದಕುಮಾರ್‌ ಕವಡೆ ಆಟ (ಕವನ) ಗಿರಡ್ಡಿ ಗೋವಿಂದರಾಜ್‌ 

೨೦೦೧.  ಕೆ.ರಾಘವೇಂದ್ರರಾವ್‌ 11778817178 (70 0711171801- ಟಿ.ನಾ.ಭಟ್‌ 
18016 001717301111105 

೨೦೦೨ ಮೊಗಳ್ಳಿ ಗಣೇಶ ಭೂಮಿ (ಕಥಾ ಸಂಕಲನ) ಬರಗೂರು ರಾಮಚಂದ್ರಪ್ಪ 

೨೦೦೩ ಶಿವರಾಮ ಪಡಿಕ್ಕಲ್‌ ನಾಡು ನುಡಿಯ ರೂಪಕ ಬಿ.ಎ.ಸನದಿ 
(ವಿಮರ್ಶೆ) 

೨೦೦೪ ಚಿಂತಾಮಣಿ ಕೊಡ್ಲೆಕೆರೆ ತಲೆಮಾರಿನ ಕೊನೆಯ ಕೊಂಡಿ ಜಯಂತ ಕಾಯ್ಕಿಣಿ 

೨೦೦೫ ಎ.ಎನ್‌.ಪ್ರಸನ್ನ ರಥಸಪ್ತಮಿ (ಕಥಾಸಂಕಲನ) ಜಿ.ಎಸ್‌.ಆಮೂರ 

೨೦೦೬  ಎಸ್‌.ದಿವಾಕರ ನಾಪತ್ತೆಯಾದ ಗ್ರಾಮಾಫೋನ್‌ ಶಂಭು ಹೆಗಡೆ 
ಮತ್ತು ಇತರ ಪ್ರಬಂಧಗಳು (ವೈಚಾರಿಕ ಗದ್ಯ) 

೨೦೦೭ ಎಸ್‌.ಮಂಜುನಾಥ ಕಲ್ಲ ಪಾರಿವಾಳಗಳ ಬೇಟ ಚಿ೦ತಾಮಣಿ ಕೊಡ್ಲೆಕೆರೆ 
(ಕವನ) 

೨೦೦೮ ಗಿರಡ್ಡಿ ಗೋವಿಂದರಾಜ್‌ ಹಿಡಿಯದ ಹಾದಿ (ಪ್ರಬಂಧ) ಕಿ.ರಂ.ರಾಮಚಂದ್ರನ್‌ 
೨೦೦೯ ಅಶೋಕ ಹೆಗಡೆ ವಾಸನೆ, ಶಬ್ದ. ಬಣ್ಣ ಇತ್ಯಾದಿ ಸಿ.ಎನ್‌.ರಾಮಚ೦ದ್ರನ್‌ 
(ಕಥಾ ಸಂಕಲನ) 

೨೦೧೦ ಪ್ರಸನ್ನ ಹೆಗ್ಗೋಡು ಬಾಲಗೋಪಾಲ (ಕಾದಂಬರಿ) ಲಕ್ಷ್ಮೀಶ ತೊಳ್ಪಾಡಿ 
೨೦೧೧ ಆರ್‌.ಪಿ.ಹೆಗಡೆ ಸಮಗ್ರ ಸಾಧನೆಗೆ ಜಯಂತ ಕಾಯ್ಕಿಣಿ 
೨೦೧೨ ವಿವೇಕ ಶಾನಭಾಗ ವಿಶಿಷ್ಟ ಸಾಹಿತ್ಯ ಗೋಪಾಲಕೃಷ್ಣ ಪೆ 


* ಡಾ.ಟಿ.ಪಿ.ಅಶೋಕ., ಡಾ.ಸಿದ್ಧಲಿ೦ಗ ಪಟ್ಟಣಶೆಟ್ಟಿ, ಸುವರ್ಣ, ಗೌರೀಶ ಕಾಯ್ಕಿಣಿ, 
ಡಾ.ಆರ್‌.ಪಿ.ಹೆಗಡೆ, ಪ್ರೊಜಿ.ಎಸ್‌.ಅವಧಾನಿ, ಡಾ.ಆರ್‌.ವಿ.ಭ೦ಡಾರಿ, ಡಾ.ಎ೦.ಜಿ.ಹೆಗಡೆ, 
ಪ್ರೊ.ಎಂ.ರಮೇಶ, ರಾಜಶೇಖರ ಹೆಬ್ಬಾರ, ಡಾ.ಶ್ರೀಪಾದ ಭಟ್‌ ಇವರೆಲ್ಲ ನಿರ್ಣಾಯಕರಾಗಿ 
ಕಾರ್ಯನಿರ್ವಹಿಸಿದ್ದಾರೆ. 


* ೧೦೨೮ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ಬಿ.ಎಚ್‌.ಶ್ರೀಧರ ಶಿಕ್ಷಣ ಪ್ರಶಸ್ತಿ ಪುರಸ್ಕೃತರು 
(೧೯೯೫ ರಿಂದ ಕೃಷ್ಣ ಲೋಕರೆಯವರು ನೀಡಿದ ಮೂಲಧನದಿಂದ ಆರಂಭವಾದ ಈ 
ಪ್ರಶಸ್ತಿಗೆ ಸಿದ್ಧಾಪುರದ ಎ೦.ಜಿ.ಸಿ. ಕಾಲೇಜಿನ ಬಿ.ಎ. ಭಾಗ-೩ ರಲ್ಲಿ ಪ್ರಥಮರಾದ 
ವಿದ್ಯಾರ್ಥಿಗೆ ಪ್ರತಿವರ್ಷ ನೀಡಲಾಗುತ್ತಿದೆ.) 


೨೦೦೫ ವರದುರ್ಗಾ ಭಟ್‌ 

೨೦೦೬ ಪ್ರಜ್ಞಾ ಭಟ್‌ 

೨೦೦೭ ಪ್ರಜ್ಞಾ ಹೆಗಡೆ 

೨೦೦೮ ಗೀತಾ ನಾಯ್ಕ 

೨೦೦೯ ವೆಂಕಟೇಶ ನರಸಿಂಹ ಹೆಗಡೆ 
೨೦೧೦ ಮಧುಲತಾ ಗೌಡರ್‌ 
೨೦೧೧ ಸಿ.ಆರ್‌.ರೇಷ್ಮಾ 


೨೦೧೨ ಶ್ರುತಿ ಭಟ್‌ 


೧೦೨೯ * 














ಹ್‌ 


ಬಿ.ಎಚ್‌. ಶ್ರೀಧರರು - ಮಾತಿನ ಓಘದಲ್ಲಿ 


* ೧೦೩೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 








ಇಷ್ಟೆ 090507 


| 


ಬಿ.ಎಚ್‌. ಶ್ರೀಧರರು - ಚಿಂತಕ ದೃಷ್ಟಿ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೩೧ * 








ಎಇ. ಸೆಮನ್‌ 


ಕುಂದಾಪುರದಲ್ಲಿ ಕನ್ನಡ ಸಾಹಿತ್ಯೋತ್ಸವ - ಕಾರಂತರೊಂದಿಗೆ ಕಾರಕ್ರಮ - 1.11.1988 


* ೧೦೩೨ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


ನ ಶಿ. 2ಚ.ಎಚಶಿ'0ಗೆ! 
ಜಟ 


ಗರ ಬಿಡುಗಳೆ ಸಷಿಕಂಭ 


ಬ. ಉರು 












'ಭಾರತೀಯ ಮೂರ್ತಿಶಿಲ್ಲ' ಪುಸ್ತಕ ಬಿಡುಗಡೆ (19%) ಸಮಾರಂಭದಲ್ಲಿ ಕಲಾವಿದ 
ಆರ್‌.ಜಿ. ರಾಯ್ಕರ, ಡಾ. ಟ. ನಾರಾಯಣಭಟ್‌ ಹಾಗೂ ಬಿ.ಎಚ್‌.ಶ್ರೀಧರ 








ಅಭ್ಯಾಸ ನಿರತ ಬಿ.ಎಚ್‌.ಶ್ರೀಧರರು 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೩೩ * 





ಹಾಸು 


. 
೪11 

1" 
1॥$.1 


ತಭಸ್ಫೂಪ 


೦ ಎಟ್‌ ಕೇರ 





ಬಿ.ಎಚ್‌.ಶೀಧರರ ಪ್ರಕಟಿತ ಪುಸ್ತಕಗಳ ಚಿತ್ರ 











26.4.1987ರ ಸನ್ಮಾನ - ನಿಂತವರು - ಶ್ರೀ ಎಲ್‌.ಆರ್‌. ಭಟ್‌, ಅವರ ಪತ್ನಿ ನಳಿನಿ 
(ಭಾರತೀಸುತರ ಮಗಳು), ಕುಳಿತವರು - (ಎಡದಿಂದ) ಶಂತರ ಕಾರಂತ (ಅಳಿಯ), ರಾಜಶೇಖರ 
ಹೆಬ್ಬಾರ (ಮಗ, ರಮಣ (ಮೊಮಗ್ರೆ, ಸಚಿನ್‌ (ತಂಗಿಯ ಮೊಮಗ್ರ), ಶ್ರೀಧರರು, ರಮಾದೇವಿ, 
ಸುಶೀಲೆ (ತಂಗಿ), ವಿಜಯಾ (ಮಗಳು) 








ಬಿ.ಎಚ್‌.ಶ್ರೀಧರ, ರಮಾದೇವಿ, ಬ್ರಹ್ಮಾನಂದ (ಮೊಮಗ್ರ 








ಮಗಳು ಪ್ರತಿಭಾ ಮತ್ತು ಅಳಿಯ ರಮೇಶ ವೈದ್ಯರೊಂದಿಗೆ ಶ್ರೀಧರ ದಂಪತಿ 














ಶಿವರಾಮಕಾರಂತರಿಂದ ಬಿ.ಎಚ್‌. ಶ್ರೀಧರರಿಗೆ ಸಿದ್ದಾಪುರದಲ್ಲಿ ನಡೆದ 
ಸನ್ಮಾನ ಸಮಾರಂಭದಲ್ಲಿ ಮಾತನಾಡುತ್ತಿರುವ ಬಿ.ಎಚ್‌. ಶ್ರೀ 


* ೧೦೩೬ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 


















11.1. 1 ಇ” ಸ 


ಶಿವರಾಮಕಾರಂತರಿಂದ ಶ್ರೀಧರರಿಗೆ ಸನ್ನಾನ (ಔದ್ದಾಪುರ - 1974) 


ಕ್ಸ 











| 
| 1 


ಸಿದ್ದಾಪುರದ ಎಮ್‌.ಜಿ.ಸಿ. ಕಾಲೇಜಿನಲ್ಲಿ ನಡೆದ ಕಾರಕ್ರಮವೊಂದರಲ್ಲಿ 
ಕೆ.ಎ. ಸುಬ್ಬಣ್ಣನವರೊಂದಿಗೆ ಪಿನ್ಸಿಷಾಲ್‌ ಶ್ರೀಧರರು 





ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೩೭ * 








ಸಿದ್ದಾಪುರದ ಎಮ್‌..ಜಿ.ಸಿ. ಕಾಲೇಜಿನ ಕಾರಕ್ರಮದಲ್ಲಿ 
ಚಿತ್ರನಟ ಉದಯಕುಮಾರರೊಂದಿಗೆ ಬಿ.ಎಚ್‌.ಶ್ರೀಧರ 














ಸಿದ್ದಾಪುರದ ಕಾಲೇಜಿನ ಕಾರ್ವಕ್ರಮವೊಂದರಲ್ಲಿ ಬಿ.ಎಚ್‌.ಶ್ರೀ, 
ರಾಜ್ಕಹಾಲ ಧರ್ಮವೀರ, ಶ್ರೀ ರಾಮಕೃಷ್ಣ ಹೆಗಡೆ ಮತ್ತಿತರು 











ತ $ ತಟ 2 


ಮುಖಮಂತ್ರಿ ವೀರೇಂದ್ರ ಹಾಟೀಲರಿಗೆ ಶ್ರೀಧರರಿಂದ ಗೌರವಾರ್ಪಣೆ 

















ಶಿವರಾಮಕಾರಂತರಿಗೆ ಮಾಲಾರ್ಪಣೆ ಮಾಡುತ್ತಿರುವ ಶ್ರೀಧರರು 








ಸಿದ್ದಾಪುರದ ಕಾಲೇಜಿನ ಶಿಲನ್ಯಾಸ ಕಾರಕ್ರಮ (ಎಡದಿಂದ) - ಬಿ.ಎಚ್‌.ಶ್ರೀ, 
ರಾಮಕೃಷ್ಣ ಹೆಗಡೆ, ಗಣೇಶ ಹೆಗಡೆ ಮತ್ತಿತರು 











ಕವಿ ಬೇಂದ್ರೆ ಮತ್ತಿತರೊಡನೆ ಉಪಹಾರ ಸೇವನೆ 


* ೧೦೪೦ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 














ಗೋಪಾಲಕೃಷ್ಣ ಅಡಿಗರೊಂದಿಗೆ (ನಾಲ್ಕನೆಯವರು) ಕುಮಟೆಯ ಕೆನರಾ ಕಾಲೇಜಿನಲ್ಲಿದ್ದಾಗ 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ ೧೦೪೧ * 








26.4.1987ರಂದು ಜಃ 70ನೇ ಹುಟ್ಟುಹಬ್ಬದಂದು ಶಿರಸಿಯಲ್ಲಿ ನಡೆದ ಸನಾನದ ಚತ್ರ, 
(ಎಡದಿಂದ) - ಜಿ.ವಿ. ಭಟ್‌, ಡಿ.ಎನ್‌. ಶಾನಭಾಗ, ಬಿ.ಎಚ್‌.ಶ್ರೀ, ರಮಾದೇವಿ 























ಬಿ.ಎಚ್‌.ಶ್ರೀಧರ (1968ರ ಸುಮಾರಿಗೆ) 


ಹುಬ್ಬಳ್ಳಿಯ “ಕರ್ಮವೀರ' ವಾರಪತ್ರಿಕೆಯ 
ಉಪಸಂಪಾದಕರಾಗಿದ್ದಾಗಿನ ಬಿ.ಎಚ್‌.ಶ್ರೀ 
(1947-51) 











ಕುಮಟೆಯಲ್ಲಿ ವಾಸವಿದ್ದ ಮನೆಯೆದುರು 
(1951-1962 














ಸಂಪುಟ - ೩ : ವಿಚಾರ ೧೦೪೩ * 


ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : 









ಮೈಸೂರಿನ ಮಹಾರಾಜ ಕಾಲೇಜಿನ ದಿಗ್ಗಜ ಪ್ರಾಧ್ಯಾಹಕರೊಂದಿಗೆ ಶಿಷ್ಠ ಶ್ರೀಧರ 
(ನಿಂತವರದಲ್ಲಿ (ಬಲಗಡೆಯಿಂದ) ಎರಡನೇ ಸಾಲಿನಲ್ಲಿ ಮೊದಲನೆಯವರು) 


ಸಟಟ ತ ತಡಿ. 
" 8 


ದ ವ ತ ಗಗ 
| ಅ 
ಹಿಕ್ನ 
ಸಸಿ ಸಕ ಬ ಡ್‌ 


ಹ್‌ 
ಜಾ... ತೆ 
ಅಡಿ 
ಅಗಾ 


|1| | 


ಸಭೆಯೊಂದರಲ್ಲಿ ಬಿ.ಎಚ್‌. ಶ್ರೀಧರರು ಮಾತನಾಡುತ್ತಿರುವುದು 


* ೧೦೪೪ ಬಿ.ಎಚ್‌. ಶ್ರೀಧರ ಸಮಗ್ರ ಸಾಹಿತ್ಯ : ಸಂಪುಟ - ೩ : ವಿಚಾರ 





ಕುಮಟೆಯ ಸಾಹಿತ್ಯ ಸಮ್ಮೇಲನದಲ್ಲಿ - (ಇಂತವರು) - ಬಿ.ಎಚ್‌. ಶ್ರೀಧರ, ವೈಎನ್‌.ಕೆ. 
(ಕುಳಿತವರು) - ಗೋಪಾಲಕೃಷ್ಣ ಅಡಿಗ, ತ.ರಾ.ಸು, ರಾಮಚಂದ್ರ ಶರ್ಮ, ಸು.ರಂ. ಎಕ್ಕುಂಡಿ 








1. ಅತಿ ದೈವವಾದ, ಅತಿ ಪೌರುಷವಾದಗಳೆರಡೂ ದೈವ-ಪುರುಷ 
ಆತ್ಯಂತಿಕ ಎ ಕೈವನ್ನು ಮರೆತದ್ದರಿಂದ ಹುಟ್ಟವೆ. 4ಟ್ನು. 
ಪ 'ಸ್ವಜಾತಿಯ ಇ ಡ್‌ ಸ್ವಮತಧರ್ಮದ ಉತ್ತಮಾಂಶಗಳನ್ನು ಆಚಾರದಲ್ಲಿ 
ಪ್ರಕಟಸುವುದೊಂದೇ ಈ 'ದೇಶದಲ್ಲಿ ಜಾತೀಯತೆ- ಮತೀಯತೆಗಳನ್ನು 
ಹೊಡೆದುಹಾಕಬಲ್ದುದು. 

3. ನಾಗರಿಕತೆಯ ಚಿರಸ್ಥಾಯಿತ್ವಕ್ಕೆ ವ್ಯಕ್ತಿಸಂಸ್ಕರಣವು ಅತ್ಯಂತ 
ಅನಿವಾರ್ಯವಾದ ಸಾಧನ. ಸಂಸ್ಕೃತ ವ್ಯಕ್ತಿಯು ಕಾರಣಾಂತರದಿಂದ 
ಅನಾಗರಿಕನಾದರೆ ಅವನನ್ನು ನಾಗರಿಕನನ್ನಾಗಿ ಪರಿವರ್ತಿಸುವುದು ಸುಲಭ; 
ಅಸಂಸ್ಕೃತನು ಹಾಗಾದರೆ ಅವನನ್ನು ತಿದ್ದುವುದು ಕಷ್ಟ ಭಾರತದ 
ಬಹುಸಂಖ್ಯಾತರು ಕಳೆದ 600 ವರ್ಷಗಳಿಂದ ಅಸಂಸ್ಕೃತರಾಗುತ್ತ 
ಹೋದುದರಿಂದ ಅವರನ್ನು ಸಂಸ್ಕರಿಸುವುದು ಈಗ ಬಹಳ 
ಕಷ್ಟವಾಗಿಹೋಗಿದೆ. ಅಂಥವರೇ ಪಾಶ್ಚಾತ್ಯ ಅನಾರ್ಯಾಭಿರುಚಿಗೆ ಬಹು ಬೇಗ 
ಮಾರುಹೋಗುವವರು ಅಥವಾ ದೇಶೀಯ ಅ೦ಧಾಚಾರನಿಷ್ಠರಾಗುವವರು. 
ಈ ಸಾರ್ವನೈತಿಕ ಸೂತ್ರಗಳಿಗೆ ಎರುದ್ಧವಾಗಿ ಪರಿಣಮಿಸುವ ಸದಾಚಾರ, 
ಶಿಷ್ಟಾಚಾರಗಳು ಒಂದು ಧರ್ಮವನ್ನು ಮತದ ಸಂಕುಚಿತತೆಗೆ ಇಳಿಸುತ್ತವೆ. 
ಹ ಎಜ್ಡಾನವು ಜಗತ್ತಿನ “ಏಕೆ'ಗೆ ಉತ್ತರ ಕೊಡಲಾರದೆ “ಹೇಗೆ'ಗೆ ಉತ್ತರ 
ಕೊಡಹೋದರೂ ಯಶಸ್ವಿಯಾಗಿಲ್ಲ. ಆದುದರಿಂದ ಪಾರಿಶೇಷಿಕ 
ನ್ಯಾಯದಂತೆ ಎದಗ್ಗನಿಗುಳಿದದ್ದು ಕಾರ್ಯ-ಕಾರಣಧರ್ಮಕ್ಕೆ ಎರುದ್ಧವಾದ 
ಇಚ್ಛಾಶಕ್ತಿಯ ರಕ್ಷಣೆಯೊಂದೇ. "ದೇ ಎತಾನಾಣದ ಅನಿವಾರ್ಯ "ಧಾರ. 
ನಿರಾಶಾಸ್ತ್ರಿತಿಯು,' ಜಗತ್ತುಚ್ಛಬುದ್ಧಿಯು, ಭೋಗಜಿಹಾಸೆಯು ಭ್‌ 
ಸಾಧನದ" ಒಂದು ಮುಖ್ಯ ಅವಸ್ಥೆ; ಅದು ಸಾಧಕನ 

ಸರ್ವಾವಸ್ಥೆ ಗಳಿಗೆ ಹಾರ ಅಲ್ಲ, ಅಂತ್ಯಾವಸ್ಥೆಯೂ ಅಲ್ಲ. 
ಪೂರ್ಣತ್ರದೇ ಸಿದ್ಧಿ. 


ಬಾಗೂರು ಮಾರ್ಕಾಂಡೇಯ 


- ಬಿ.ಎಚ್‌.ಶ್ರೀ. 





